ಪ್ರಬುದ್ಧ ಕರ್ಣಾಟಕ 


ಚಿನ್ನದ ಸಂಚಿಕೆ 


ವಿಜ್ಞಾನ ಸಂಪುಟ 


ಅನೇನ ಸದೃಶಂ 
' 


ಸೂರು 
ವಿಶ್ವ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


. ೧೯೬೯ 


PRABUDDHA KARNATAKA , Kannada Quarterly of the 
University of Mysore . Golden Jubilee Special Number : Science. 
Edited by Dr . H . Manappa Nayak , Dr. H . Thipperudra Swamy and 

J. R . Lakshmana Rao 


All Rights Reserved 


ಬೆಲೆ : ಐವತ್ತು ರೂಪಾಯಿ 


ಪ್ರಧಾನ ಸಂಪಾದಕರು 
ಪ್ರೊಫೆಸರ್ ಡಿ, ಜವರೇಗೌಡ 


ಸಂಪಾದಕರು 
ಡಾ . ಎಚ್ , ಮಾನಪ್ಪನಾಯಕ 
ಡಾ . ಎಚ್ . ತಿಪ್ಪೇರುದ್ರಸ್ವಾಮಿ 
ಜೆ. ಆರ್ . ಲಕ್ಷ್ಮಣರಾವ್ 


ಪ್ರಕಾಶಕರು 

ಡಾ . ಪ್ರಭುಶಂಕರ 
ಡೈರೆಕ್ಟರ್, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 

ಎಚ್ . ನರಸಣ್ಣ 
ಡೆಪ್ಯುಟಿ ಡೈರೆಕ್ಟರ್ , ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ 


ವಿಷಯ ಸೂಚಿ 


ಪುಟ 


೧. ವಿಜ್ಞಾನದ ಉದಯ , ಬೆಳವಣಿಗೆ ; 
- ವಿಜ್ಞಾನಮಾರ್ಗ 


.... ಆರ್ . ಎಲ್ . ನರಸಿಂಹಯ್ಯ 


ಅಸ್ತಿ 


ವಿಜ್ಞಾನದ ಇತಿಹಾಸದಲ್ಲಿ ಪ್ರಮುಖ ಮೈಲಿಗಲ್ಲುಗಳು 
೧. ಕೊಪರ್ನಿಕಸ್ ಮತ್ತು ಗೆಲಿಲಿಯೋ .... ಕೆ. ಶೇಷಾದ್ರಿ ಅಯ್ಯಂಗಾರ್ 
೨. ನ್ಯೂಟನ್ ಮತ್ತು ಲೀಬಿ ಟ್ಸ್ .... ವಿ. ಕೆ. ದೊರೆಸ್ವಾಮಿ 
೩. ನ್ಯೂಟನ್ ಮತ್ತು ಭೌತಶಾಸ್ತ್ರ 

ಬಿ. ಎ. ಕೃಷ್ಣಸ್ವಾಮಿರಾವ್ 
೪. ಆಂತ್ವಾನ್ ಲೊರಾನ್ ಲೆವಾಸ್ಯೆ .... ಕೆ. ಸುಬ್ಬಾಭಟ್ಟ 

೭೫ 
೫. ಡಾಲ್ಟನ್ ಮತ್ತು ಅವೊಗ್ಯಾಡೊ .... ಎಚ್. ಜಿ. ಸುಬ್ಬರಾವ್ ೧೧೧ 
೬. ಜೇಮ್ಸ್ ನಾಟ್ ಮತ್ತು ಉಗಿಯಂತ್ರ .... ಪಾ . ಸಂ . ವೆಂಕಟಸ್ವಾಮಿ ಶೆಟ್ಟಿ ೧೨೩ 
೭. ಮೈಕೇಲ್‌ ಫ್ಯಾರಡೆ | 

ಯು . ಎಲ್ . ಆಚಾರ ೧೩೭ 
೮. ಚಾರಲ್ಸ್ ಲಯಲ್ 

ಡಿ. ರಂಗಯ್ಯ 

೧೫೭ 
೯, ಚಾರ್ಲ್ಸ್ ಡಾರ್ವಿನ್ 

ಎಸ್. ವರದರಾಜನ್ 

೧೭೧ 
೧೦ . ಗ್ರೆಗೋರ್ ಮೆಂಡೆಲ್ 

ಕೆ. ಸದಾಶಿವ 

ou 
೧೧. ಲೂಯಿ ಪಾಶ್ಚರ್ 

ಎನ್ . ಎಸ್ . ವೀರಪ್ಪ 
೧೨. ಡ್ಮಿಟ್ರಿ ಇವಾನೊವಿಚ್ ಮೆಂಡಲೀಫ್ .... ಎನ್. ಶ್ರೀಕಂಠ 

೨೪೯ 
೧೩, ಪಾಲ್ ಆರ್ಲಿಕ್ ಮತ್ತು ಗೆರ್ಹಾರ್ಡ್ 
ಡೊನಾಕ್ 

ಡಿ. ಎಸ್. ಶಿವಪ್ಪ 

೨೫೯ 
೧೪ . ಮೆಡಾಂ ಮೇರಿಕ್ಯೂರಿ 

ವೈ . ವಿ. ಇಂದಿರಾಬಾಯಿ 

ဂဂ 
೧೫. ಆಲ್ಬರ್ಟ್ ಐನ್ಸ್ಟೈನ್ 

ಟಿ . ಎಸ್ . ಸುಬ್ಬರಾಯ 
೧೬. ಅರ್ನೆಸ್ಟ್ ರುದರ್ಫಡ್್ರ 

ಕೆ. ಶ್ರೀನಿವಾಸನ್ 

೩೫೩ 
೧೭ . ಅಲೆಕ್ಸಾಂಡರ್ ಫೈಮಿಂಗ್ 

ಎ . ನಾಗಭೂಷಣರಾವ್ ಸಿಂಧೆ ೩೯೯ 
೧೮. ಎನಿಕೊ ಫರ್ಮಿ 

ಎಚ್ , ಸಂಜೀವಯ್ಯ 

೪೪೧ 
೧೯, ಗ್ಲೆನ್ ಟಿ. ಸೀಬೋರ್ಗ್ 

ಎ . ಆರ್ . ವಾಸುದೇವಮೂರ್ತಿ ೪೯೧ 


೩೩೫ 


ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ವಿಜ್ಞಾನದ ಮುನ್ನಡೆ- ಒಂದು ಪಕ್ಷಿನೋಟ 
೧. ಭೌತವಿಜ್ಞಾನ 

ಆರ್ , ಎಲ್. ನರಸಿಂಹಯ್ಯ ೫೧೧ 
೨ ರಸಾಯನ ವಿಜ್ಞಾನ 

ಕೆ. ಶ್ರೀನಿವಾಸನ್ , 

ಜೆ. ಆರ್, ಲಕ್ಷ್ಮಣರಾವ್ ೫೫೫ 
೩ . ಜೀವವಿಜ್ಞಾನ 

ಡಿ. ಎ . ಗೋವಿಂದಪ್ಪ , 

ಎ . ನಾಗಭೂಷಣರಾವ್ ಸಿಂಧೆ ೫೭೫ 
೪. ಜೀವರಸಾಯನ ವಿಜ್ಞಾನ 

ಎಂ . ಆರ್ . ರಾಘವೇಂದ್ರರಾವ್ ೬೧೩ 
೫. ಭೂವಿಜ್ಞಾನ 

ಎಂ . ಎನ್ . ವಿಶ್ವನಾಥಯ್ಯ , 

ಬಿ. ವಿ. ಗೋವಿಂದರಾಜುಲು ೬೭೩ 
೬ , ಖಗೋಳ ಭೌತವಿಜ್ಞಾನ ಮತ್ತು 
ವಿಶ್ವ ವಿಜ್ಞಾನ 

ಎಸ್. ಬಿ. ಬೊಂದಾಡೆ ೬೮೯ 
೭. ವೈದ್ಯ ವಿಜ್ಞಾನ 

ಎಸ್ . ವಿ . ರಾಮರಾವ್ 
೮. ಶಿಲ್ಪ ವಿಜ್ಞಾನ 

ಎಸ್. ಜಿ. ರಾಮಚಂದ್ರ 
೯. ಕೃಷಿ ವಿಜ್ಞಾನ 

ಎಂ . ಪುಟ್ಟ ರುದ್ರಯ್ಯ , 
ಬಿ. ವಿ . ವೆಂಕಟರಾವ್ 


೭೨೩ 


೭೫೧ 


೭೭೫ 


೭೯೩ 


೮೧೧ 


೮೬೩ 


ಪ್ರಚಲಿತ ವಿಜ್ಞಾನ 
೧. ಪರಮಾಣುಶಕ್ತಿ 
೨ . ಮೂಲಕಣಗಳು 
೩ . ಆಕಾಶ ಸಂಶೋಧನೆ 
೪ . ವಾಯುಯಾನ 
೫. ಮೇಸರ್‌ ಮತ್ತು ಲೇಸರ್‌ 
೬ . ರೇಡಿಯೊ ಖಗೋಳವಿಜ್ಞಾನ 
೭. ಅತಿಶೈತ್ಯ , ಅದರ ವೈಚಿತ್ರಗಳು 
೮. ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ 

ಸಾಧನಗಳು 
೯ , ನಿರವಯವ ರಸಾಯನಶಾಸ್ತ್ರದ 

ಪುನಕ್ಕೇತನ 
೧೦ . ಜೀವದ ರಾಸಾಯನಿಕ ಸ್ವರೂಪ 
೧೧ . ಜೀವದಹುಟ್ಟು 
೧೨. ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ 

ನೂಲುಗಳು 


ಎಲ್ , ಸೀಬಯ್ಯ 
ಬಿ. ಸಂಜೀವಯ್ಯ 
ಎಸ್. ಆರ್ . ಮಾಧುರಾನ್ 

ಎನ್ . ಕೃಷ್ಣಸ್ವಾಮಿ ೯೩೧ 
.... ಸಿ. ಕೆ. ವೆಂಕಟನರಸಿಂಹಯ್ಯ ೯೭೩ 

ಆರ್ . ಎಲ್. ನರಸಿಂಹಯ್ಯ ೧೦೩೫ 
ಎಚ್ . ಎಸ್ . ವೆಂಕಟರಾಮಯ್ಯ ೧೦೭೫ 


ಜೆ. ಆರ್ . ಲಕ್ಷ್ಮಣರಾವ್ 


೧೦೯೩ 


ಎಚ್ . ಎಸ್ . ನಾಗರಾಜಯ್ಯ ೧೧೧೫ 
ಎಂ . ಷಡಾಕ್ಷರಸ್ವಾಮಿ ೧೧೨೭ 
ಎಂ . ಎ . ಸೇತುರಾನ್ 


೧೧೪೯ 


.. .... ಕೆ . ಎಸ್ . ಲಕ್ಷ್ಮಣರಾವ್ 


೧೧೫೯ 


೧೩ . ಜೀವಕೋಶ 

ಎಂ . ಆರ್ . ರಾಜಶೇಖರಶೆಟ್ಟಿ , 

ಎಚ್ . ಬಿ. ದೇವರಾಜ ಸರ್ಕಾರ್ ೧೧೭೧ 
೧೪ . ತಳಿವಿಜ್ಞಾನ 

ಬನ್ನೂರು ನಂ . ಬೋಳೇಗೌಡ ೧೨೦೫ 
೧೫ . ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮ ಜೀವಿಗಳು .... ಟಿ . ಎನ್ . ರಾಮಚಂದ್ರರಾವ್ , 

ಬಿ. ಎ . ಸತ್ಯನಾರಾಯಣರಾವ್ ೧೨೫೯ 
೧೬ , ಆಂಟಿಬಯೋಟಿಕ್ಸ್ 

ಅನುಪಮಾ ನಿರಂಜನ ೧೨೮೩ 
೧೭. ಹಾರ್ಮೋನುಗಳು 

ಎ. ಸುಬ್ಬರಾವ್ 
೧೮. ಆಹಾರ ವಿಜ್ಞಾನ ಮತ್ತು ಆಹಾರ ಜೆ . ವಿ. ಶಂಕರ್ , 
ತಂತ್ರಶಾಸ್ತ್ರ 

ಬಿ . ಎಸ್ . ನರಹರಿರಾವ್ , 

ಬಿ . ಎ . ಸತ್ಯನಾರಾಯಣರಾವ್ ೧೩೧೫ 
೧೯ , ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು ... ಎಂ . ಸಿರ್ಸಿ , 

ಜಿ . ಟಿ . ನಾರಾಯಣರಾವ್ ဂန္ဓာ 
೨೦. ಕ್ಯಾನ್ಸರ್ 

ಕೆ. ಟಿ. ಶ್ಯಾಮಸುಂದರ್ 


೧೨೯೩ 


೧೩೫೯ 


ಭಾರತದಲ್ಲಿ ವಿಜ್ಞಾನ 
೧. ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ 
ಭಾರತೀಯ ವಿಜ್ಞಾನ 

ಬಿ. ವಿ. ಸುಬ್ಬರಾಯಪ್ಪ ೧೩೮೯ 
೨. ಪ್ರಾಚೀನ ಭಾರತದಲ್ಲಿ ಗಣಿತ ಶಾಸ್ತ್ರ ಸಿ. ಎನ್ .ಶ್ರೀನಿವಾಸ 

- ಅಯ್ಯಂಗಾರ್ ೧೪೩೯ 
೩. ಶ್ರೀನಿವಾಸ ರಾಮಾನುಜನ್ 

ನಿ. ಕೆ. ದೊರೆಸ್ವಾಮಿ ೧೪೫೭ 
೪. ಜಗದೀಶಚಂದ್ರ ಬೋಸ್ 

ಎಚ್ . ಬಿ. ದೇವರಾಜ ಸರ್ಕಾರ್ ೧೪೭೩ 
೫ . ಸರ್ . ಚಂದ್ರಶೇಖರ ವೆಂಕಟರಾಮನ್ .... ಜಿ. ಟಿ . ನಾರಾಯಣರಾವ್ ೧೪೮೩ 
೬ . ಬೀರಬಲ್ ಸಾನಿ 

ಎಚ್ . ಎನ್ , ಚಾಮಯ್ಯ 
೭. ಹೋಮಿ ಭಾಭಾ 

ಎನ್ , ಎಸ್ , ಸತ್ಯಮೂರ್ತಿ 
೮, ಆಧುನಿಕ ಭಾರತದಲ್ಲಿ ವಿಜ್ಞಾನ 

ಬಿ. ವಿ. ಸುಬ್ಬರಾಯಪ್ಪ ೧೫೪೧ 
ಈ ಸಂಪುಟದ ಲೇಖಕರು 

೧೫೬೩ 


೧೫೧೭ 


ಪ್ರಚಲಿತ ವಿಜ್ಞಾನ 


ಡಾ|| ಎಲ್ . ಸೀಬಯ್ಯ 


ಪರಮಾಣು ಶಕ್ತಿ 


ಪರಮಾಣುಗಳು ರಾಸಾಯನಿಕಕ್ರಿಯೆಗಳಲ್ಲಿ ಭಾಗವಹಿಸುವಾಗ ಅವುಗಳ ಹೊರ 
ವಲಯದಲ್ಲಿರುವ ಇಲೆಕ್ಟ್ರಾನುಗಳು ( electron) ಮಾತ್ರ ಪಾಲುಗೊಳ್ಳುತ್ತವೆ ; ಪರ 
ಮಾಣುವಿನ ಒಳಪದರಗಳಲ್ಲಿರುವ ಇಲೆಕ್ಟ್ರಾನುಗಳಾಗಲೀ , ಕೇಂದ್ರದಲ್ಲಿರುವ ಜೀಜ 
ನಾಗಲಿ (nucleus ) ಪಾತ್ರವಹಿಸುವುದಿಲ್ಲ. ಕಳೆದ ಸುಮಾರು ಮೂರುದಶಕಗಳಲ್ಲಿ, 
ಬೀಜ ವಿಜ್ಞಾನವು ಬೆಳೆದುಬಂದು, ಬೀಜ ಕ್ರಿಯೆಗಳಿಂದ ಹೊರಸೂಸುವ ಅಗಾಧ 
ಶಕ್ತಿಯ ಅರಿವು ಉಂಟಾಗಿದೆ. ಇತ್ತೀಚೆಗೆ ಪರಮಾಣು ಬಾಂಬಿನ ಮಾರಕಶಕ್ತಿಯ 
ಹಾಗೂ ಬೀಜಕ್ರಿಯಾಕಾರಿಗಳ ( nuclear reactor ) ಸತ್‌ಶಕ್ತಿಯ ತಿಳಿವು ಸ್ವಲ್ಪ 
ಮಟ್ಟಿಗಾದರೂ ಜನಸಾಮಾನ್ಯರ ಅವಗಾಹನೆಗೆ ಬಂದಿದೆ. 
ಆ ಬೀಜಕ್ರಿಯೆಗಳಲ್ಲಿ ಉದ್ಭವಿಸುವ ಶಕ್ತಿಯು ವಸ್ತುವೇ ಶಕ್ತಿಯಾಗಿ ಪರಿ 
ವರ್ತಿತವಾಗುವುದರ ನೇರ ಪರಿಣಾಮ . ಈ ಶಕ್ತಿಯ ಮೊತ್ತವನ್ನು ರ್ಐಸ್ಟೀನ್ 
ಸಮೀಕರಣದಿಂದ ತಿಳಿಯಬಹುದು, ' m ' ಎಂಬುದು ವಸ್ತುವಿನ ಜಡಮಾನ 
( mass ) ಮತ್ತು , ' c ' ಎಂಬುದು ಬೆಳಕಿನ ವೇಗವಾದರೆ, ಆಗ ಆ ಜಡಮಾನದಿಂದ 
ಹಸ್ತಗತವಾಗಬಹುದಾದ ಒಟ್ಟು ಶಕ್ತಿಯನ್ನು “ E ” ಎಂದು ಕರೆದರೆ , ಇವುಗಳ 
ಪರಸ್ಪರ ಸಂಬಂಧವನ್ನು ತಿಳಿಸುವ ಸಮೀಕರಣವೇ E = mc². 

ಬೆಳಕಿನ ವೇಗವನ್ನು ಸೂಚಿಸುವ ಸಂಖ್ಯೆಯು ಬೃಹತ್ ಸಂಖ್ಯೆ ಬೆಳಕಿನ 
ವೇಗ ಸೆಕೆಂಡಿಗೆ ೩ X ೧೦೧೦ ಸೆಂಟಿಮೀಟರುಗಳು ಆದಕಾರಣ, ಮೇಲಿನ ಸಮೀ 
ಕರಣ ರೀತ್ಯಾ , ಬಹು ಸ್ವಲ್ಪ ವಸ್ತುವಿನಿಂದ ಅತ್ಯಧಿಕ ಶಕ್ತಿ ಉತ್ಪನ್ನವಾಗುವುದೆಂದು 
ತಿಳಿಯಬರುತ್ತದೆ. ಲೆಕ್ಕಾಚಾರ ಮಾಡಿನೋಡಿದರೆ , ಒಂದು ಗ್ರಾಂ ವಸ್ತು ನಾಶ 
ದಿಂದ ಸುಮಾರು ಇಪ್ಪತ್ತುನಾಲ್ಕು ಗಂಟೆಗಳ ಕಾಲ ಏಕಪ್ರಕಾರವಾಗಿ ದುಡಿಯ 
ಬಲ್ಲ ಹದಿನೈದು ಲಕ್ಷ ಅಶ್ವಶಕ್ತಿ ಉತ್ಪಾದನೆಯಾಗುವುದೆಂದು ತೋರಿಸಿಕೊಡ 
ಬಹುದು. ಈ ವಸ್ತು - ಶಕ್ತಿ ಸಂಬಂಧ ಸುಮಾರು ೨೭ ವರ್ಷಗಳ ಕಾಲ ಕೇವಲ 
ಸೂತ್ರಪ್ರಾಯವಾಗಿದ್ದು , ೧೯೩೨ರಲ್ಲಿ ಬ್ರಿಟಿಷ್ ಭೌತವಿಜ್ಞಾನಿಗಳಾದ ಕಾಕ್ರಾಫ್ಟ್ 
ಮತ್ತು ವಾಲ್ಡನ್ರ ಪ್ರಯೋಗಗಳಿಂದ ಕಾರ್ಯರಂಗಕ್ಕೆ ಕಾಲಿಟ್ಟಿತು. ಜಲಜನಕ 


೭೯೪ 


ಪ್ರಬುದ್ಧ ಕರ್ಣಾಟಕ 
ಪರಮಾಣುಗಳ ಬೀಜಗಳ ( HD) ಹೊಡೆತಕ್ಕೆ ಲೀಥಿಯಂ ಪರಮಾಣುಗಳನ್ನು 
( Li ) ಗುರಿಮಾಡಿದರು ; ತತ್ಪಲವಾಗಿ ಎರಡು ಹೀಲಿಯಂ ಪರಮಾಣುಗಳು 
ಜನ್ಮತಾಳಿದವು: 

H ; + Lis - 9 Hey 
[ ಇಲ್ಲಿ ಪರಮಾಣು ಸಂಕೇತಗಳ ಕೆಳಗೆ ಬೀಜದ ವಿದ್ಯುದಂಶ ಸೂಚಕ ಸಂಖ್ಯೆ 
ಯನ್ನೂ , ಮೇಲೆ ಆ ಕಣದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಕಣಗಳ 
ಒಟ್ಟು ಸಂಖ್ಯೆಯನ್ನೂ ತಿಳಿಸಿದೆ ; ಸಮೀಕರಣದಲ್ಲಿ ಈ ಒಂದೊಂದು ಸಂಖ್ಯೆಗಳ 
ಮೊತ್ತವೂ ವ್ಯತ್ಯಾಸವಾಗದೆ ಇರುವುದನ್ನು ಗಮನಿಸಬೇಕು. 

ಮೇಲಿನ ಪ್ರಯೋಗದಿಂದ ಕೃತಕರೀತಿಯಲ್ಲಿ ಪರಮಾಣು ಪರಿವರ್ತನೆ 
ಆದದ್ದೇ ಅಲ್ಲದೆ, ರ್ಐಸ್ಟೀನನ ವಸ್ತು - ಶಕ್ತಿ ಸಮೀಕರಣದ ಕ್ರಿಯಾ ನಿದರ್ಶನವೂ 
ಈ ಪ್ರಯೋಗ ಮಾರ್ಗದಿಂದ ಆಯಿತು. 


ಜಡಮಾನ ಲೋಪ( Mass Defect ) 
ಕಾಕ್ರಾಫ್ಟ್ ಮತ್ತು ವಾಲ್ಟನ್ರ ಪ್ರಯೋಗದಿಂದ ಉಂಟಾದ ಹೀಲಿಯಂ ಪರ 
ಮಾಣುದ್ವಯಗಳ ಒಟ್ಟು ಶಕ್ತಿಯು ಕ್ರಿಯೆಯಲ್ಲಿ ಭಾಗವಹಿಸುವ ಲೀಥಿಯಂ 
ಮತ್ತು ಜಲಜನಕ ಪರಮಾಣುಗಳ ಒಟ್ಟು ಶಕ್ತಿಗಿಂತ ಬಹು ಅಧಿಕವಾಗಿದ್ದಿತು. 
ಹೀಗೆ ಉದ್ಭವಿಸಿದ ಅಪಾರಶಕ್ತಿಗೆ ಒಂದೇ ಒಂದು ಸಾಧ್ಯತೆ ಇತ್ತು ; ಈ ಕ್ರಿಯೆ 
ಯಲ್ಲಿ ಭಾಗವಹಿಸಿದ ಪರಮಾಣುಗಳ ಜಡಮಾನಕ್ಕೆ ಸ್ವಲ್ಪ ಲೋಪ ಸಂಭವಿಸಿ 
ಶಕ್ತಿರೂಪವನ್ನು ತಾಳಿರಬಹುದು. ಎರಡು ಹೀಲಿಯಂ ಬೀಜಗಳ ಒಟ್ಟು ಜಡಮಾನ 
೮. ೦೦೭೮ ಮೂಲ ಮಾನಗಳು ( ಆಮ್ಲಜನಕ ಪರಮಾಣುವಿನ ಜಡಮಾನ ೧೬ 
ಮೂಲಮಾನಗಳು ಎಂಬ ಆಧಾರದ ಮೇಲೆ; ಅಂದರೆ ಅದರ ಜಡಮಾನ ೧೬ • 
೧ .೬೭ X ೧೦ - ೨೪ ಗ್ರಾಂ .) ; ಜಲಜನಕ ಮತ್ತು ಲೀಥಿಯಂ ಬೀಜಗಳ ಒಟ್ಟು 
ಜಡಮಾನ ೮ .೦೨೬೧ ಮೂಲಮಾನಗಳು. ಅಂದರೆ ಈ ಬೀಜಕ್ರಿಯೆಯಲ್ಲಿ 
೦ .೦೧೮೩ ಮೂಲಮಾನಗಳಷ್ಟು ಜಡಮಾನ ಲೋಪವಾದಂತೆ ಭಾಸವಾಗುತ್ತದೆ. 

ಈ ಜಡಮಾನ ಲೋಪಕ್ಕೂ , ಹೊಸದಾಗಿ ಸೃಷ್ಟಿಯಾದ ಹೀಲಿಯಂ ಕಣ 
ದ್ವಯಗಳ ಒಟ್ಟು ಶಕ್ತಿಗೂ ತಾಳೆಯಾಗುವುದೆಂದು ರ್ಐಸ್ಟೀನಿನ ಸಮೀಕರಣವು 
ತೋರಿಸಿ ಕೊಡುವುದು. ಈ ಶಕ್ತಿಯ ಉಗಮ ಮಾರ್ಗವನ್ನು ತಿಳಿಯಲು, ಬೀಜದ 
ರಚನಾ ಸ್ವರೂಪವನ್ನು ವಿಮರ್ಶಿಸಬೇಕು. 


ನ್ಯೂಟ್ರಿನೋ 
ಪರಮಾಣುಗಳ ಬೀಜಗಳಲ್ಲಿ ಪ್ರೋಟಾನುಗಳು ಮತ್ತು ನ್ಯೂಟ್ರಾನುಗಳೂ ಒಟ್ಟು 


ಪರಮಾಣು ಶಕ್ತಿ 


೭೯೫ 


ಗೂಡಿ ಇವೆ, ಆದರೆ ಕೆಲವು ಭಾರವಾದ ಬೀಜಗಳ ವಿಕಿರಣಕ್ರಿಯೆಯ (radio 
activity ) ಪರಿಣಾಮವಾಗಿ ಹೊರಬರುವ ಕಿರಣಗಳಲ್ಲಿ ಬೀಟ- ಕಿರಣ (F- ray ) 
ಅರ್ಥಾತ್ ಇಲೆಕ್ಟ್ರಾನ್ ಪ್ರವಾಹವೂ ಒಂದು. ಇಲೆಕ್ಟ್ರಾನುಗಳು ಬಹು ಚಿಕ್ಕದಾದ 
ಈ ಬೀಜಗಳಲ್ಲೇ ಅಡಗಿರಲು ಅಸಾಧ್ಯವಾದುದರಿಂದ ಬೇರೊಂದು ಮಾರ್ಗದಿಂದ 
ವಿವರಣೆ ಕೊಡಬೇಕಾಗುವುದು. 

ಈ ಒಗಟನ್ನು ಬಿಡಿಸಲು ಹೊಸದೊಂದು ಮೂಲಕಣದ ಕಲ್ಪನೆ ಆಯಿತು. 
ಇದನ್ನು ನ್ಯೂಟ್ರನೊ (ಶೂನ್ಯಾಂಶ) ಎಂದು ಕರೆದರು ; ಹೆಸರೇ ವಿವರಿಸುವಂತೆ 
ಇದಕ್ಕೆ ವಿದ್ಯುದಂಶವಾಗಲೀ ಜಡಮಾನವಾಗಲೀ ಇಲ್ಲ. ಶಕ್ತಿ ಮಾತ್ರ ಉಂಟು. 
( ಇದಕ್ಕೆ ಭ್ರಮಣವೂ ಇದೆ ಎಂಬ ವಿಷಯ ಸಧ್ಯಕ್ಕೆ ಅನಗತ್ಯ . ಈ ಹೊಸ ಕಣ 
ವಿಶೇಷದ ಸಹಾಯದಿಂದ ಬೀಟ ಕಿರಣಗಳ ವಿವರಣೆ ದೊರೆಯಿತು. ನ್ಯೂಟ್ರಾನ್ 
ಒಂದು (n ), ಪ್ರೋಟಾನ್ (p) ಮತ್ತು ಇಲೆಕ್ಟ್ರಾನ್ (e) ಗಳಾಗಿ ಬೇರ್ಪಟ್ಟಾಗ 
ನ್ಯೂಟ್ರಿನೋ (V ) ಒಂದು ಹೊರಬೀಳುತ್ತದೆ: 

n : - - > pಃ + eಿ + v 
ಇದರಿಂದ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಬೇರೆ ಬೇರೆಯೆಂದು ಭಾವಿಸದೆ 
ಒಂದೇ ಮೂಲಕಣದ ಎರಡು ರೂಪಾಂತರಗಳೆಂದು ಇತ್ತೀಚೆಗೆ ಪರಿಗಣಿಸಲಾಗಿದೆ. 
ನ್ಯೂಟ್ರಿನೋಗೆ ವಿದ್ಯುತ್ತಾಗಲಿ, ಜಡಮಾನವಾಗಲೀ ಇಲ್ಲದಿರುವ ಕಾರಣ ಇದರ 
ಪ್ರಾಯೋಗಿಕ ಸಮರ್ಥನೆ ಬಹಳ ತಡವಾಗಿ ಆಯಿತು. ಬೀಜಕ್ರಿಯೆಗಳಲ್ಲಿ ಹಲವಾರು 
ವೇಳೆಲೋಪವಾಗುವ ಸ್ವಲ್ಪ ಭಾಗ ಜಡಮಾನವನ್ನು ಈ ನ್ಯೂಟ್ರಿನೋಗಳು ಶಕ್ತಿಯ 
ರೂಪದಲ್ಲಿ ಹೊರಕ್ಕೆ ಕೊಂಡೊಯ್ಯುತ್ತವೆ. 


ಬೀಜಗಳ ಬಂಧನಶಕ್ತಿ ( Binding Energy ) 
ಈವರಿವಿಗೆ ತಿಳಿಸಿದಂತೆ, ಬೀಜಗಳಲ್ಲಿ ವಿದ್ಯುತ್‌ಶೂನ್ಯವಾದ ನ್ಯೂಟ್ರಾನುಗಳೂ 
ಮತ್ತು ಧನವಿದ್ಯುತ್ ಸಹಿತವಾದ ಪ್ರೋಟಾನುಗಳೂ ಇರುತ್ತವೆ. ಧನವಿದ್ಯುತ್ 
ಸಹಿತವಾದಪ್ರೋಟಾನುಗಳ ಪರಸ್ಪರ ವಿದ್ಯುತ್ ವಿಕರ್ಷಣದಿಂದ ಬೀಜವು ಸಿಡಿದು, 
ಅದರ ಕಣಗಳು ಚಲ್ಲಾಪಿಲ್ಲಿಯಾಗಿ ಓಡಬೇಕಿತ್ತು . ಆದರೆ ೧೯೩೫ರಲ್ಲಿ ಜಪಾನಿನ 
ವಿಜ್ಞಾನಿ ಯುಕಾನಾ ಬೀಜದಲ್ಲಿರುವ ಕಣಗಳ ಸುಬದ್ಧತೆಗೆ ಒಂದು ಹೊಸ 
ನಮೂನೆಯ ಕಣ ಕಾರಣವೆಂದು ಪ್ರತಿಪಾದಿಸಿದನು ; ಅವುಗಳ ಅಸ್ಥಿತ್ವವೂ ಕೂಡ 
ವಿಶ್ವಕಿರಣ ಸಂಶೋಧನೆಗಳಲ್ಲಿ ಪ್ರಾಯೋಗಿಕವಾಗಿ ಸ್ಥಾಪಿಸಲ್ಪಟ್ಟಿತು. ಈ ಹೊಸ 
ಕಣಗಳನ್ನು ಮೆಸಾನ್ ಎಂದು ಕರೆಯಲಾಗಿದೆ ; ಅವುಗಳ ಸಹಾಯದಿಂದ ಬೀಜದ 
ಲ್ಲಿರುವ ಕಣಗಳ ಸುಬದ್ದತೆಯನ್ನು ವಿವರಿಸಲಾಗಿದೆ. ಮೊದಲು ಈ ಹೊಸ ಕಣಗಳ 
ಸ್ವರೂಪವನ್ನು ತಿಳಿಯೋಣ. 


೭೯೬ 

ಪ್ರಬುದ್ಧ ಕರ್ಣಾಟಕ 
ಮೆಸಾನ್‌ಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ; ಕೆಲವಕ್ಕೆ ಧನವಿದ್ಯು , 
ಕೆಲವಕ್ಕೆ ಋಣವಿದ್ಯುತ್ತೂ ಇದ್ದು ಮತ್ತೆ ಕೆಲವು ವಿದ್ಯುತ್‌ಶೂನ್ಯವಾಗಿಯೂ 
ಇರುತ್ತವೆ. ಎಲ್ಲಾ ಮೆಸಾನ್ ಗಳ ಜಡಮಾನವೂ ಇಲೆಕ್ಟ್ರಾನಿನ ಜಡಮಾನಕ್ಕೆ 
ಅಧಿಕವಾಗಿಯೂ ಪ್ರೊಟಾನಿನ ಜಡಮಾನಕ್ಕೆ ಕಡಮೆಯಾಗಿಯೂ ಇರುತ್ತದೆ. 
ಮೆಸಾನ್‌ಗಳ ವಿಚಾರದಲ್ಲಿ ನೆನಪಿಡಬೇಕಾದ ವಿಷಯವೆಂದರೆ ಅವುಗಳ ಅತ್ಯಲ್ಪ 
ಜೀವಿತಕಾಲ ; ಬಹಳ ಹೆಚ್ಚೆಂದರೆ ಸುಮಾರು ಒಂದು ಸೆಕೆಂಡಿನ ಹತ್ತು ಲಕ್ಷ 
ಭಾಗದಲ್ಲಿ ಒಂದುಭಾಗ ಮಾತ್ರ ( ೧೦- ೬ ಸೆಕೆಂಡು). 
ಆ ಮೆಸಾನ್‌ಗಳ ಪಾತ್ರ ಇನ್ನೂ ಪರಿಪೂರ್ಣವಾಗಿ ತಿಳಿದುಬಂದಿಲ್ಲ. ಆದರೂ 
ಸದಾ ವ್ಯತ್ಯಸ್ತವಾಗುತ್ತಿರುವ ಬೀಜದ ಒಳಗಡೆ ಪ್ರೊಟಾನ್ -ನ್ಯೂಟ್ರಾನುಗಳ 
ಸುಬದ್ಧತೆಗೆ ಈ ಮೆಸಾನ್‌ಗಳೇ ಕಾರಣವೆಂದು ಭಾವಿಸಲಾಗಿದೆ. ಟೆನಿಸ್ ಆಟಗಾರ 
ರಿಬ್ಬರನ್ನು ಸುಬದ್ದತೆಯಲ್ಲಿಡುವ ಆಟದ ಚೆಂಡಿಗೆ ಈ ಮೆಸಾನ್ ಪಾತ್ರವನ್ನು 
ಹೋಲಿಸಬಹುದು. 

ಬೀಜದಲ್ಲಿರುವ ಕಣಗಳನ್ನು ಆ ಕಟ್ಟಡದ ಇಟ್ಟಿಗೆಗಳೆಂದು ಪರಿಗಣಿಸಿದರೆ, 
ಆಗ ಮೆಸಾನ್‌ಗಳನ್ನು ಈ ಇಟ್ಟಿಗೆಗಳನ್ನು ಒಟ್ಟಿಗೆ ಬಂಧಿಸುವ ಸಿಮೆಂಟ್ ಎಂದು 
ಭಾವಿಸಬಹುದು. ಇಷ್ಟೆಲ್ಲಾ ಆದರೂ ಬೀಜಗಳ ಒಳವಲಯದಲ್ಲಿ ನಿರಂತರ 
ಸಂಭವಿಸುವ ಆಗುಹೋಗುಗಳನ್ನು ಮಂದಟ್ಟು ಮಾಡಿಕೊಳ್ಳುವುದು ಕಷ್ಟ . 
೧೯೬೦ರಲ್ಲಿ ನಡೆದ ರಾಸ್ಟರ್‌ ಸಮ್ಮೇಳನದಲ್ಲಿ ಸುಮಾರು ಮೂವತ್ತು ಬಗೆಯ ಈ 
ತೆರನಾದ ಕಣಗಳನ್ನು ಚರ್ಚಿಸಲಾಯಿತು; ಆದರೆ ಬೀಜದ ಭದ್ರತೆಯಲ್ಲಿ ಇವುಗಳ 
ನಿರ್ದಿಷ್ಟ ಪಾತ್ರವೇನೆಂಬುದು ತಿಳಿದುಬಂದಿಲ್ಲ. 

ಪೊಟಾನುಗಳು ಪರಸ್ಪರ ಹತ್ತಿರ ಬಂದಂತೆಲ್ಲಾ ವಿದ್ಯುತ್ ವಿಕರ್ಷಕ ಬಲ 
ಕಡಿಮೆಯಾಗುವುದೆಂದು ಗೊತ್ತಾಗಿದೆ. ಅವುಗಳ ಅಂತರವು ೧೦- ೧ ೩ ಸೆಂಟ 
ಮೀಟರಿಗೆ ಕಡಿಮೆಯಾದಾಗ ಅವುಗಳ ಪರಸ್ಪರ ಆಕರ್ಷಣ ಬಲವು ಅವುಗಳ 
ವಿಕರ್ಷಣ ಬಲಕ್ಕಿಂತ ಸುಮಾರು ನೂರುಪಾಲು ಜಾಸ್ತಿಯಿರುವುದೆಂದು ತಿಳಿದು 
ಬಂದಿದೆ. ಈ ಕಾರಣದಿಂದ ಬೀಜವು ನೀರಿನ ಹನಿಯಂತೆ ಗೋಳಾಕಾರವನ್ನು 
ತಾಳುವುದು . ಸಣ್ಣ ಬೀಜದಲ್ಲಿ ಹೆಚ್ಚು ಕಣಗಳು ಅದರ ಮೇಲೈನಲ್ಲಿದ್ದು , ಒಳ 
ಸೆಳತದಿಂದ ಬೀಜ ಸುಭದ್ರವಾಗಿರುತ್ತದೆ. ಬೀಜದ ಭಾರ ಹೆಚ್ಚಿದಂತೆಲ್ಲಾ ಈ ಸ್ಥಿತಿ 
ವ್ಯತ್ಯಸ್ತವಾಗಿ ಸಡಿಲತೆಯುಂಟಾಗುವುದರಿಂದ ವಿಕಿರಣ ಕ್ರಿಯೆ ತಲೆದೋರುತ್ತದೆ. 
ಆದರೆ ನೈಜವಾದ ವಿಕಿರಣಕ್ರಿಯೆ ತೋರುವ ರೇಡಿಯಂ ಮುಂತಾದ ಪರಮಾಣು 
ಗಳಿಂದ ಪರಮಾಣು ಶಕ್ತಿಯನ್ನು ಉತ್ಪಾದಿಸಲಾಗುವುದಿಲ್ಲ. ಭಾರವಾದ ಬೀಜ 
ಗಳನ್ನು ನ್ಯೂಟ್ರಾನುಗಳಿಂದ ಹೊಡೆದು ಇಬ್ಬಾಗವಾಗಿ ಒಡೆದರೆ ಮಾತ್ರ 
ಪರಮಾಣುಶಕ್ತಿ ಉದಯಿಸುವುದು, 

ಬೀಜಗಳಲ್ಲಿರುವ ಕಣಗಳು ಮೆಸಾನ್‌ಗಳ ಸೆಳೆತಕ್ಕೆ ಸಿಲುಕಿ ಸುಭದ್ರವಾಗಿರುವ 


೭೯೭ 


ಪರಮಾಣು ಶಕ್ತಿ 


ಕಾರಣ ಬೀಜದಲ್ಲಿ ಅಗಾಧಶಕ್ತಿ ಅಡಗಿರಬೇಕು. ಇದನ್ನು ಬೀಜದ ಬಂಧನಶಕ್ತಿ 
ಎಂದು ಕರೆಯುವ ವಾಡಿಕೆ . ಇದು ಹಿಂದೆಯೇ ತಿಳಿಸಿರುವಂತೆ ಜಡಮಾನ ಲೋಪಕ್ಕೆ 
ಸಮ . ಜಡಮಾನವನ್ನು ಗಮನಿಸಿದರೆ, ಜಲಜನಕದ ಸಕ್ಷೇತ್ರ ಡಾಮ್ ಟೀರಿಯಂನ 
(deuterium) ಬೀಜದಲ್ಲಿ ೧. ೦೦೭೫೮ ಮೂಲಮಾನವುಳ್ಳ ಪ್ರೋಟಾನ್ ಮತ್ತು 
೧.೦೦೮೯೫ಮೂಲಮಾನವುಳ್ಳ ನ್ಯೂಟ್ರಾನೂ ಇರುತ್ತವೆ ; ಇವುಗಳ ಒಟ್ಟು ಮೂಲ 
ಮಾನ ೨ .೦೧೬೫೩ . ಆದರೆ ಅದೇ ಬೀಜದ ಪ್ರಯೋಗಸಿದ್ಧ ವಾದ ಮೂಲಮಾನ 
೨ . ೦೧೪೧೯ , ಅಂದರೆ ಇಲ್ಲಿಪ್ರೋಟಾನ್ -ನ್ಯೂಟ್ರಾನ್ ಸಂಯೋಗದಿಂದ ೦ .೦೦೨೩೪ 
ಮೂಲಮಾನಕ್ಕೆ ಲೋಪಬಂದಿದೆ. ಇದು ಈ ಬೀಜದ ಬಂಧನಶಕ್ತಿ . ಇಷ್ಟು ಶಕ್ತಿ 
ಈ ಬೀಜವನ್ನು ಒಡೆದು ಬೇರೆ ಬೇರೆ ಕಣಗಳಾಗಿ ಮಾರ್ಪಡಿಸಲು ಬೇಕಾಗುವ 
ಶಕ್ತಿ ಅಥವಾ ಅವುಗಳ ಸಂಯೋಗದಿಂದ ಬೀಜ ಉದ್ಭವಿಸಿದರೆ ಹೊರಸೂಸುವ 


ಬೀಜದಲ್ಲಿ ಕಣಗಳ ಸಂಖ್ಯೆ ೪೦ಕ್ಕೆ ಏರುವವರೆವಿಗೂ ಸಂಖ್ಯೆ ಹೆಚ್ಚಿ 
ದಂತೆಲ್ಲಾ ಜಡಮಾನ ಲೋಪವೂ ಹೆಚ್ಚು ತ್ತಾ ಹೋಗುವುದು. ಆದಕಾರಣ ೪೦ಕ್ಕೆ 
ಕಡಿಮೆ ಕಣಗಳಿರುವ ಬೀಜಗಳ ಉತ್ಪತ್ತಿಯಿಂದ ಶಕ್ತಿಯು ಹೊರಬರುವುದು . 
ಆದರೆ ಇನ್ನೂ ಹೆಚ್ಚು ಕಣಗಳನ್ನೊಳಗೊಂಡ ಭಾರವಾದ ಬೀಜಗಳಲ್ಲಿ ಅವು 
ಒಡೆಯುವುದರಿಂದ ಮಾತ್ರ , ಜಡಮಾನ ಲೋಪಉಂಟಾಗಿ, ಶಕ್ತಿ ಪ್ರಸಾರವಾಗು 
ವುದು. ಬೇರೊಂದು ರೀತಿ ಹೇಳುವುದಾದರೆ ಭಾರವಾದ ಬೀಜಗಳು ಒಡೆಯುವುದು 
ರಿಂದಲೂ ( fission), ಹಗುರವಾದ ಬೀಜಗಳು ಒಂದುಗೂಡುವುದರಿಂದಲೂ 
(fusion), ಶಕ್ತಿ ಉದಯವಾಗುತ್ತದೆ. ಹೀಗೆ ಶಕ್ತಿ ಉತ್ಪತ್ತಿಯಾಗುವ ಎರಡು 
ವಿಧಗಳನ್ನೂ ಬೇರೆ ಬೇರೆಯಾಗಿ ಪರಿಶೀಲಿಸೋಣ. 


ಬೀಜ ವಿದಳನ ( Nuclear Fission ) 
ಭಾರವಾದ ಬೀಜಗಳು ಒಡೆಯುವ ಪರಿಣಾಮವಾಗಿ ಶಕ್ತಿಯ ಉತ್ಪಾದನೆ ಆಗುವ 
ವಿಧಾನವನ್ನು ಸ್ವಲ್ಪ ತಿಳಿಸಿದಂತಾಯಿತು. ಈ ಶಕ್ತಿಯನ್ನು ಹೊರಗೆಡವಲು ಬೀಜ 
ಗಳನ್ನು ನ್ಯೂಟ್ರಾನುಗಳಿಂದ ಗುರಿಯಿಟ್ಟು ಹೊಡೆದು ಇಬ್ಬಾಗ ಮಾಡಬೇಕೆಂದು 
ಹೇಳಿದೆ. ವಿದ್ಯುದಂಶವಿಲ್ಲದ ನ್ಯೂಟ್ರಾನುಗಳು ಬೀಜಗಳಿಂದ ವಿಕರ್ಷಿತವಾಗದೆ, 
ಬೀಜಗಳನ್ನು ಸುಲಭವಾಗಿ ಪ್ರವೇಶಿಸಿ ಬೀಜಗಳನ್ನು ಒಡೆಯಲು ಬಹಳ ಸಹಾಯ 
ವಾಗುತ್ತವೆ. ಪ್ರೋಟಾನುಗಳನ್ನೂ , ರಕಣಗಳನ್ನೂ ( d -ಕಣ = ಹೀಲಿಯಂನ 
ಬೀಜ) ಈ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳ ಬಹುದಾದರೂ , ಬೀಜಗಳ 
ವಿಕರ್ಷಣೆಯ ಪರಿಣಾಮವಾಗಿ ಇವುನ್ಯೂಟ್ರಾನುಗಳಂತೆ ಫಲಕಾರಿಯಾಗಿ ಕೆಲಸ 
ಮಾಡಲು ಸಾಧ್ಯವಿಲ್ಲ. 

ವಿದ್ಯುತೇಂದ್ರಗಳಲ್ಲಿ ಉಪಯೋಗಿಸಲ್ಪಡುತ್ತಿರುವ ಬೀಜ ಕ್ರಿಯಾಕಾರಿ 


೭೯೮ 

ಪ್ರಬುದ್ಧ ಕರ್ಣಾಟಕ 
ಗಳಾಗಲೀ ( nuclear reactor ), ಅಥವಾ ಪರಮಾಣು ಬಾಂಬ್ ಗಳೇ ಆಗಲೀ 
ಹೇಗೆ ಕೆಲಸ ಮಾಡುವುದೆಂದು ತಿಳಿಯಲು, ನೈಜ ಪರಮಾಣುಗಳಲ್ಲೆಲ್ಲಾ ಅತ್ಯಂತ 
ಭಾರವಾದ ಯುರೇನಿಯಂ ಪರಮಾಣುವನ್ನು ನ್ಯೂಟ್ರಾನಿನಿಂದ ನೇರವಾಗಿ 
ಹೊಡೆದಾಗ ಸಂಭವಿಸುವ ವಿದ್ಯಮಾನಗಳನ್ನು ಗಮನಿಸೋಣ. 


ಯುರೇನಿಯಂ ಸಕ್ಷೇತ್ರಗಳು ( Isotopes of Uranium) 
ಭೂಮಿಯಮೇಲೆ ದೊರೆಯುವ ನೈಜವಾದ ಯುರೇನಿಯಂನಲ್ಲಿ ಮೂರುಸಕ್ಷೇತ್ರ 
ಗಳಿರುವುವು. ಅವುಗಳ ಜಡಮಾನ ೨೩೪, ೨೩೫ ಮತ್ತು ೨೩೮ ಮೂಲಮಾನ 
ಗಳು . ಇವುಗಳಲ್ಲಿ ೨೩೪ ಜಡಮಾನವಿರುವ ಯುರೇನಿಯಂ ಸಕ್ಷೇತ್ರವು ಕಡಿಮೆ 
ಪ್ರಮಾಣದಲ್ಲಿ ದೊರೆಯುವುದರಿಂದ , ಇದನ್ನು ಪರಿಗಣಿಸಬೇಕಾಗಿಲ್ಲ. ೨೩೫ 
ಜಡಮಾನವಿರುವ ಯುರೇನಿಯಂ ಬಹುಮುಖ್ಯವಾದದ್ದು , ಪ್ರಕೃತಿದತ್ತವಾದ 
ಪ್ರತಿ ಸಹಸ್ರ ಯುರೇನಿಯಂ ಪರಮಾಣುಗಳಲ್ಲಿ ಸುಮಾರು ಏಳುಮಾತ್ರ ೨೩೫ 
ಜಡಮಾನದ ಪರಮಾಣುಗಳು ದೊರೆಯುತ್ತವೆ. ಮಿಕ್ಕ ಸುಮಾರು ೯೯೩ 
ಪರಮಾಣುಗಳನ್ನು ೨೩೮ ಜಡಮಾನವಿರುವ ಯುರೇನಿಯಂ ಪರಮಾಣುಗಳೆಂದೇ 
ತಿಳಿಯಬೇಕು. 

ಈ ೨೩೮ ಜಡಮಾನದ ಯುರೇನಿಯಂಬೀಜದ ವಿದಳನ ಬಹು ವೇಗಗಾಮಿ 
ಗಳಾದನ್ಯೂಟ್ರಾನುಗಳಿಂದ ಮಾತ್ರ ಸಾಧ್ಯ ; ಮಂದಗಾಮಿಯಾದನ್ಯೂಟ್ರಾನನ್ನು 
ಉಪಯೋಗಿಸಿದರೆ, ಇದು ಬೀಜದೊಡನೆ ಸಮ್ಮಿಳಿತವಾಗಿ ೨೩೯ ಜಡಮಾನದ 
ಒಂದು ಹೊಸ ಯುರೇನಿಯಂ ಪರಮಾಣವು ಕೃತಕವಾಗಿ ಜನ್ಮತಾಳುವುದು. ಈ 
ಸಕ್ಷೇತ್ರವು ಸ್ಥಿರವಾಗಿಲ್ಲದೆ, ಕೇವಲ ೨೩ ನಿಮಿಷಗಳ ಕಾಲಾವಧಿಯ ಆಯುಸ್ಸನ್ನು 
ಹೊಂದಿರುವುದು. ಅನಂತರ ವಿಕಿರಣ ಕ್ರಿಯೆಯ ಫಲವಾಗಿ ಈ ಬೀಜದಿಂದ ಒಂದು 
ಇಲೆಕ್ಟ್ರಾನು ( B – ಕಣ ) ಹೊರಬಿದ್ದು , ಒಂದು ಹೊಸ ಬೀಜ ಜನ್ಮತಾಳುವುದು . 
ಇದರ ಪರಮಾಣು ಸಂಖ್ಯೆ ೯೩ ಇದ್ದು , ಜಡಮಾನ ೨೩೯ ಇರುವುದು. ಈ 
ಪರಮಾಣುವಿಗೆ ನೆಪೂನಿಯಂ ( Neptunium, Np೩೯) ಎಂದು ನಾಮ 
ಕರಣ ಮಾಡಿರುವರು . ಈ ಕೃತಕ ಪರಮಾಣುವಿನ ಆಯಸ್ಪೂ ೨.೩ ದಿನಗಳಷ್ಟೇ 
ಇರುವುದರಿಂದ, ಇದೂ ಒಂದು ಇಲೆಕ್ಟ್ರಾನನ್ನು ಹೊರಗೆಡವಿ , ಪ್ರೊಟೊನಿಯಂ 
( plutonium- Pu೩೯ ) ಎಂಬ ಬೇರೊಂದು ಕೃತಕ ಪರಮಾಣುವಾಗಿ ಪರಿ 
ವರ್ತಿತವಾಗುತ್ತದೆ. ಇದಕ್ಕೂ ವಿಕಿರಣ ಕ್ರಿಯಾಪಟುತ್ವ (radioactivity) 
ವಿದ್ದರೂ , ಜೀವಿತಕಾಲ ೨೪೦೦೦ ವರ್ಷಗಳಾದುದರಿಂದ ಇದನ್ನು ಸ್ಥಿರವಾದ 
ಹೊಸ ಪರಮಾಣುವೆಂದೇ ಭಾವಿಸಬಹುದು. ಮೂರುಹಂತದಲ್ಲಿ ನಡೆಯುವ ಈ 
ಪರಮಾಣು ಪರಿವರ್ತನೆಗಳನ್ನು ಕೆಳಗಿನ ಸಮೀಕರಣಗಳಿಂದ ಸುಲಭವಾಗಿ 
ತಿಳಿಯಬಹುದು. 


ಪರಮಾಣು ಶಕ್ತಿ 


೭೯೯ 


9) ๘ด 


9o ๘ดดน 

D 


U೮+ n > Uಸ್ಥಿ೯ 
UP + ಅ + Np ೩೯ 

Np೩೯ > e - + Pl೯೬೯ 
ಇಲ್ಲಿ ನಾವು ನೆನಪಿಡಬೇಕಾದ ವಿಚಾರ ಒಂದಿದೆ - ಪ್ರಪ್ರಥಮವಾಗಿ ೯೨ಕ್ಕೂ ಹೆಚ್ಚು 
ಪರಮಾಣು ಸಂಖ್ಯೆಯುಳ್ಳ ಹೊಚ್ಚ ಹೊಸ ಪರಮಾಣುಗಳನ್ನು ನೋಡುತ್ತಿದ್ದೇವೆ. 
ವಿಕಿರಣಕ್ರಿಯಾಪಟುತ್ವವಿರುವ ಈ ಹೊಸ ಮೂಲಪದಾರ್ಥಗಳ ಜೀವಿತಕಾಲವು 
ಭೂಮಿಯ ಆಯುಸ್ಸಿಗೆ ಹೋಲಿಸಿದಾಗ ಬಹು ಕಡಿಮೆಯಾಗಿರುವ ಕಾರಣ ಈ 
ಪರಮಾಣುಗಳು ನೈಜವಾಗಿ ಭೂಮಿಯಮೇಲೆ ದೊರೆಯುವುದಿಲ್ಲ. ಇವುಗಳನ್ನು 
* ಯುರೇನಿಯಂ ಆಚೆಯ ಪರಮಾಣುಗಳು ” (transuranic elements ) ಎಂದು 
ಸಾಮೂಹಿಕವಾಗಿ ಕರೆಯುವ ವಾಡಿಕೆ . ಜಡಮಾನ ೨೩೫ ಇರುವ ಯುರೇನಿಯಂ 
ಸಕ್ಷೇತ್ರಕ್ಕೂ , ಹೊಸದಾಗಿ ಕಂಡುಹಿಡಿಯಲ್ಪಟ್ಟ ೨೩೯ ಜಡಮಾನದ ಪುಟೋ 
ನಿಯಂ ಪರಮಾಣುವಿಗೂ ಒಂದು ಸಮಾನವಾದ ಗುಣವಿದೆ. ಎಲ್ಲಾ ವೇಗದ 
ನ್ಯೂಟ್ರಾನುಗಳಿಂದಲೂ , ಅದರಲ್ಲೂ ಮಂದಗಾಮಿ ನ್ಯೂಟ್ರಾನುಗಳಿಂದಲೂ , ಈ 
ಎರಡು ಬೀಜಗಳೂ ಇಬ್ಬಾಗವಾಗಿ ಒಡೆದುಹೋಗುತ್ತವೆ. ಹೀಗೆ ಒಡೆದಾಗ ತತ್ಪರಿ 
ಣಾಮವಾಗಿ ಎರಡು ಮೂರು ಹೊಸ ನ್ಯೂಟ್ರಾನುಗಳು ಹೊರಬರುತ್ತವೆ. ಈ 
ನ್ಯೂಟ್ರಾನುಗಳಿಂದ ಬೇರೆ ಬೀಜಗಳು ಸಿಡಿದು ಇಬ್ಬಾಗವಾಗುತ್ತವೆ. ಈ ಎರಡು 
ಪರಮಾಣುಗಳಲ್ಲೂ ಈ ರೀತಿ ಒಂದು ಪರಂಪರಾ ಕ್ರಿಯೆ ( chain reaction ) 
ಏರ್ಪಟ್ಟು , ಎಲ್ಲಾ ಬೀಜಗಳೂ ಇಬ್ಬಾಗವಾಗಿ ಸಿಡಿಯುವವರೆವಿಗೂ ಕ್ರಿಯೆ 
ಮುಂದುವರಿಯುತ್ತದೆ. 


ಪರಮಾಣು ಬಾಂಬ್‌ ( Atomic bomb) 
ಮೇಲೆ ವಿವರಿಸಲ್ಪಟ್ಟ ಪರಂಪರಾ ಕ್ರಿಯೆಯು ಮಿತಿಮೀರಿದ ವೇಗದಿಂದ ನಡೆದು 
ಅಗಾಧವಾದ ಶಕ್ತಿಯು ಹೊರಬೀಳುವುದು. ೧೯೪೫ರಲ್ಲಿ ಪರಮಾಣು ಬಾಂಬು 
ದಾಳಿಯಿಂದ ನಾಗಸಾಕಿ, ಹಿರೋಷಿಮಾ ನಗರಗಳಿಗೆ ಆದ ಸರ್ವನಾಶವೇ ಇದಕ್ಕೆ 
ಸಾಕ್ಷಿ , ಹಿರೋಷಿಮಾ ನಗರದಮೇಲೆ ಎಸೆದ ಬಾಂಬಿನಲ್ಲಿ ಸುಮಾರು ಐದಾರು 
ಪೌಂಡುಗಳಷ್ಟು ೨೩೫ - ಯುರೇನಿಯಂ ಇದ್ದು , ಅದರ ಸ್ಫೋಟನ ಸಾಮರ್ಥ 
೨೦ ,೦೦೦ ಟನ್ನು ಗಳ TNT - ಸಿಡಿಮದ್ದಿನ ಸಾಮರ್ಥ್ಯಕ್ಕೆ ಸರಿಸಮಾನವಾಗಿದ್ದಿತು. 
( TNT = Trinitrotatuene). ಅಲ್ಲಿಂದೀಚೆಗೆ ತಯಾರಿಸಲ್ಪಟ್ಟ ಬಾಂಬುಗಳಲ್ಲಿ 
ಇನ್ನೂ ಹೆಚ್ಚಿನ ಪರಿಣಾಮವನ್ನು ಉಂಟುಮಾಡಬಲ್ಲ ಪ್ಲುಟೋನಿಯಂ 
ಪರಮಾಣುಗಳು ಉಪಯೋಗಿಸಲ್ಪಟ್ಟಿವೆ. ಆದರೆ ಜಲಜನಕ ಬಾಂಬುಗಳ ಬೃಹತ್ 
ಶಕ್ತಿ ಈ ಮಹತ್ ಬಾಂಬುಗಳನ್ನೂ ಕೂಡಮೀರಿಸಿದೆ. ಜಲಜನಕ ಪರಮಾಣುಗಳು 


೮೦೦ 

ಪ್ರಬುದ್ಧ ಕರ್ಣಾಟಕ 
ಒಂದುಗೂಡಿ ಹೊರಸೂಸುವ ಬೃಹತ್ ಶಕ್ತಿಗೆ ಕಾರಣವನ್ನು ಮುಂದೆ ತಿಳಿಸ 
ಲಾಗುವುದು . 

ಈ ವಿಪತ್ಕಾರಿ ಬಾಂಬ್ಗಳ ಪ್ರಯೋಗದ ರಾಜಕೀಯ ವಿವಾದಕ್ಕೆ ತೊಡಗುವ 
ಅವಶ್ಯಕತೆಗೆ ಇಲ್ಲಿ ಎಡೆ ಇಲ್ಲವಾದರೂ , ನ್ಯಾಯನಿಷ್ಠನಾದ ಯಾವ ಮನುಷ್ಯನೂ 
ಇವುಗಳ ಉಪಯೋಗವನ್ನು ಬಹಿಷ್ಕರಿಸದಿರಲಾರ ; ಹಾಗೂ ಅವುಗಳನ್ನೆಲ್ಲಾ 
ಒಮ್ಮೆಲೆ ತೊಡೆದುಹಾಕಬೇಕೆಂದು ಸಲಹೆಮಾಡದಿರಲಾರ. ಬೀಜಕ್ರಿಯೆಯಲ್ಲಿ 
ಉಂಟಾಗುವ ಅಗಾಧಶಕ್ತಿಯನ್ನು ವಿಜ್ಞಾನಿಗಳು ಸಂಶೋಧನೆಗಳಿಂದ ಪತ್ತೆ ಹಚ್ಚಿದ 
ರಾದ ಕಾರಣ, ಈ ಶಕ್ತಿಯನ್ನು ವಿನಾಶಕ್ಕೆ ಉಪಯೋಗಿಸದೆ ನಾಗರೀಕತೆಯ ಅಭ್ಯು 
ದಯಕ್ಕೆ ನೆರವಾಗುವಂತೆ ಮಾಡುವ ಹೊಣೆಗಾರಿಕೆ ವಿಜ್ಞಾನಿಗಳಿಗೆ ಸ್ವಲ್ಪ ಸೇರಿದೆ. 
ಪರಮಾಣು ಬಾಂಬೆಗಳನ್ನು ಪಡೆದಿರುವ ರಾಷ್ಟ್ರಗಳಿಗೆ ಬೆದರಿ ಇತರ ರಾಷ್ಟ್ರಗಳೂ 
ಹೊಟ್ಟೆ ಬಟ್ಟೆ ಕಟ್ಟಿ ಈ ಬಾಂಬ್ ಗಳ ತಯಾರಿಕೆಯಲ್ಲಿ ಸನ್ನದ್ದರಾಗುವುದು ಮಾನವ 
ಸಹಜವಾಗಿ ಕಂಡರೂ , ಈ ಮಾರ್ಗದಲ್ಲಿ ಸಂಯಮ ತೋರಿ ನಿಜವಾದ ಶಾಂತಿ 
ಯನ್ನು ಪರಸ್ಪರ ಭಯದಿಂದ ಸಾಧಿಸಲಾಗದೆಂದರಿತು, ಅನ್ನೋನ್ಯಪ್ರೇಮ ನೆಲಸುವ 
ಹಾದಿಯಲ್ಲಿ ವರ್ತಿಸಬೇಕು. ಇದಕ್ಕೆ ನಿಶ್ಯಸ್ತ್ರೀಕರಣ ಮೊದಲನೆಯ ಹೆಜ್ಜೆ , 

ಯುರೇನಿಯಂ- ೨೩೫ , ಹಾಗೂ ಪ್ಲುಟೋನಿಯಂ ಪರಮಾಣುಗಳನ್ನು ಉಪ 
ಯೋಗಿಸಿಕೊಂಡು ಯುದ್ದೋದ್ದೇಶಗಳಿಗಾಗಿ ತಯಾರಿಸುವ ಬಾಂಬುಗಳ ಸ್ಫೋಟ 
ನಕ್ಕೆ ಅವುಗಳಲ್ಲಿ ನಡೆಯುವ ಪರಂಪರಾಕ್ರಿಯೆ ಮುಖ್ಯ ಕಾರಣ ; ಆದರೆ ಈ ಮೂಲ 
ಪದಾರ್ಥಗಳನ್ನು ಒಂದು ನಿರ್ದಿಷ್ಟ ತೂಕಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ತೆಗೆದು 
ಕೊಂಡರೆ ಸ್ಫೋಟನ ಸಾಧ್ಯವಿಲ್ಲ. ಈ ನಿರ್ದಿಷ್ಟ ತೂಕವನ್ನು “ ಸಂದಿಗ್ಧ ಜಡ 
ಮಾನ ” (critical mass ) ಎಂದು ಕರೆಯುವರು. ಯುರೇನಿಯ೦- ೨೩೫ರ 
ಸಂದಿಗ್ಗ ಜಡಮಾನ ಸುಮಾರು ಮೂರುಪೌಂಡುಗಳು ; ಇದಕ್ಕಿಂತ ಕಡಿಮೆ 
ಪ್ರಮಾಣದಲ್ಲಿರುವ ಈ ಯುರೇನಿಯಂ ಮುದ್ದೆಯು ತನ್ನ ಮೇಲೆ ಮುಖಾಂತರ 
ನ್ಯೂಟ್ರಾನುಗಳನ್ನು ಕಳೆದುಕೊಳ್ಳುವುದರಿಂದ ಅದರೊಳಗೆ ಪರಂಪರಾ 
ಕ್ರಿಯೆಯನ್ನು ನಿರ್ವಹಿಸಲು ಸಾಕಷ್ಟು ನ್ಯೂಟ್ರಾನುಗಳಿರುವುದಿಲ್ಲ. ಆದರೆ ತೂಕ 
ಹೆಚ್ಚಿ ಸಂದಿಗ್ಧ ಜಡಮಾನ ಮುಟ್ಟಿದೊಡನೆ ಪರಂಪರಾಕ್ರಿಯೆ ನಡೆಯಲು 
ಸಾಕಾಗುವಷ್ಟು ನ್ಯೂಟ್ರಾನುಗಳು ಉಳಿಯುತ್ತವೆ. ಆದಕಾರಣ ಪರಮಾಣು 
ಬಾಂಬನ್ನು ತಯಾರಿಸುವಾಗ ಅದರಲ್ಲಿ ಎರಡು ಯುರೇನಿಯಂ- ೨೩೫ರ ಮುದ್ದೆ 
ಗಳಿರುತ್ತವೆ; ಒಂದೊಂದು ಮುದ್ದೆಯೂ ಸಂದಿಗ್ಧ ಜಡಮಾನಕ್ಕೆ ಕಮ್ಮಿಯಿದ್ದು 
ಆದರ ಅರ್ಧಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿರುತ್ತದೆ. ಬಾಂಬ್ ಸಿಡಿಯುವಾಗ ಈ 
ಎರಡು ಮುದ್ದೆ ಗಳೂ ವೇಗವಾಗಿ ಸಂಧಿಸಿ, ಸಂದಿಗ್ಧ ಜಡಮಾನಕ್ಕೆ ಮೀರಿದ 
ಪ್ರಮಾಣದ ಒಂದೇ ಮುದ್ದೆಯಾಗುತ್ತದೆ. ಆಗ ಪರಂಪರಾಕ್ರಿಯೆ ಮುಂದುವರಿದು , 
ಬಾಂಬ್ ಒಮ್ಮೆಲೇ ಸ್ಫೋಟವಾಗುತ್ತದೆ. 


ಪರಮಾಣು ಶಕ್ತಿ 


೮೦೧ 


ಸಂದಿಗ್ಗ ಜಡಮಾನ ಮೀರಿದ ಯುರೇನಿಯಂ- ೨೩೫ರ ಮುದ್ದೆಯನ್ನು 
ಸಿಡಿಸಲು ಅಕಸ್ಮಾತ್ತಾಗಿ ಬಂದೊದಗುವ ಒಂದು ನೂಟ್ರಾನು ಸಾಕು . ಆಕಾಶದಲ್ಲಿ 
ವಿಶ್ವಕಿರಣಗಳ ಕ್ರಿಯಾಫಲವಾಗಿ ಇಂತಹನ್ಯೂಟ್ರಾನುಗಳಿಗೆ ಕೊರತೆ ಇಲ್ಲ. ಆದ 
ಕಾರಣ ಈ ರೀತಿ ಆಕಸ್ಮಾತ್ತಾಗಿ ಸಂಭವಿಸಬಹುದಾದ ಸ್ಫೋಟನವನ್ನು ನಿವಾರಿಸಲು 
ಯುರೇನಿಯ೦ - ೨೩೫ನ್ನಾಗಲೀ , ಪ್ಲುಟೋನಿಯಂನಾಗಲೀ ಅದರದರ ಸಂದಿಗ್ಗ 
ಜಡಮಾನಕ್ಕೆ ಕಡಿಮೆ ಪ್ರಮಾಣದಲ್ಲಿಯೇ ಶೇಖರಿಸಿಡಬೇಕು. 


ಬೀಜ ಕ್ರಿಯಾಕಾರಿ ( Nuclear Reactor ) 
ಪರಮಾಣು ಬಾಂಬಿನಲ್ಲಿ ಜರುಗುವ ಮಾನವನ ಹತೋಟಿಯಲ್ಲಿರದ ಪರಂಪರಾ 
ಕ್ರಿಯೆಯು ಉಪಯುಕ್ತ ಶಕ್ತಿಯ ಉತ್ಪಾದನೆಗೆ ಯೋಗ್ಯವಲ್ಲ . ಅತ್ಯಲ್ಪ ಕಾಲ 
ದಲ್ಲಿ ಅತ್ಯಗಾಧವಾದ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಶಕ್ತಿಯನ್ನು ಮಾನವನು 
ಉಪಯುಕ್ತ ರೀತಿಯಲ್ಲಿ ಬಳಸಬೇಕಾದರೆ ಇಲ್ಲಿ ಜರುಗುವಕ್ರಿಯೆಯನ್ನು ಹತೋಟಿ 
ಯಲ್ಲಿಟ್ಟು , ನಿಧಾನವಾಗಿ ಶಕ್ತಿ ಉತ್ಪಾದನೆಯಾಗುವಂತೆ ಮಾಡಬೇಕು. 

ಇನ್ನೂ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಪರಮಾಣು ಬಾಂಬುಗಳಲ್ಲಿ 
ಇಬ್ಬಾಗವಾಗಿ ಸಿಡಿಯುವ ಪರಮಾಣುಗಳನ್ನು ( fissionable atoms), ಅಂದರೆ 
ಶಕ್ತಿ ಉತ್ಪಾದಕ ವಸ್ತುಗಳನ್ನು , ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬಹುದು ; 
ಆದರೆ , ರಾತ್ರಿ ಹಗಲೂ ದುಡಿದು, ಸತತವಾಗಿ ಶಕ್ತಿಯನ್ನು ಉತ್ಪಾದಿಸುವ 
ಕ್ರಿಯಾಕಾರಿಗಳು ಕೆಲಸಮಾಡಲು ಶಕ್ತಿ ಉತ್ಪಾದಕ ವಸ್ತುವಿನ ಸರಬರಾಜು ಏಕ 
ಪ್ರಕಾರವಾಗಿ ಇರಬೇಕು. ಈ ರೀತಿ ಏಕ ಪ್ರಕಾರವಾಗಿ ಪುಟೊನಿಯಂ ಅಥವಾ 
ಅಪರೂಪವಾದ ಯುರೇನಿಯಂ- ೨೩೫ - ಇವುಗಳನ್ನು ಒದಗಿಸಲು ಮಿತಿಮೀರಿದ 
ವೆಚ್ಚವಾಗುವುದು. ಈ ತೊಂದರೆ ನಿವಾರಿಸಲು, ಪ್ರಕೃತಿಯಲ್ಲಿ ದೊರೆಯುವ 
ಯುರೇನಿಯಂನೇ ಹೇರಳವಾಗಿ ಉಪಯೋಗಿಸಿಕೊಂಡು, ಅಗತ್ಯವಿದ್ದರೆ ಸಾಕಷ್ಟು 
೨೩೫ - ಸಕ್ಷೇತ್ರವನ್ನೋ ಅಥವಾ ಪ್ಲುಟೋನಿಯಂನೋ ಅದರೊಂದಿಗೆ ಬೆರಸಿ ಶಕ್ತಿ 
ಉತ್ಪಾದನೆ ಮಾಡುವ ಸುಲಭೋಪಾಯವನ್ನು ಹುಡುಕಬೇಕು. 


ಮಂದಗಾಮಿ ನ್ಯೂಟ್ರಾನುಗಳು (Slow or Thermal neutrons) 
ಪ್ರಕೃತಿದತ್ತವಾದ ಯುರೇನಿಯಂ ಉಪಯೋಗಿಸುವುದರಲ್ಲಿ ಒಂದು ಕಷ್ಟವಿದೆ. 
ಇದರಲ್ಲಿ ಹೇರಳವಾಗಿರುವ U - ೨೩೮ ಸಕ್ಷೇತ್ರ ಪರಮಾಣುಗಳು ಕೆಲವೊಂದು ವೇಗದ 
ನ್ಯೂಟ್ರಾನುಗಳನ್ನು ಹೀರಿಕೊಳ್ಳುತ್ತವೆ. ವಿರಳವಾದ ೨೩೫ ಯುರೇನಿಯಂ ಬೀಜದ 
ಸಿಡಿತದಿಂದ ಹೊರಬರುವ ನ್ಯೂಟ್ರಾನುಗಳು , ಅಧಿಕವಾಗಿರುವ ೨೩೮ - ಯುರೇ 
ನಿಯಂ ಪರಮಾಣುಗಳಿಂದ ಹೀರಲ್ಪಟ್ಟು ನಷ್ಟವಾಗುವ ಸಂಭವವೇ ಜಾಸ್ತಿ . 

51 


ಕಡಿತದಿಂದಹೊಳೀರಿಕೊಳ್ಳುತ್ತಾ ಪರವಾಗಿ 


೮೦೨ 


ಪ್ರಬುದ್ಧ ಕರ್ಣಾಟಕ 


ಹೀಗೆ ಪ್ರಕೃತಿದತ್ತವಾದ ಯುರೇನಿಯಂ ಉಪಯೋಗಿಸಲು ಇರುವ ಮೇಲಿನ 
ಪ್ರತಿಬಂಧಕವನ್ನು ಒಂದು ವಿಧದಲ್ಲಿ ನಿವಾರಿಸಬಹುದು. ನ್ಯೂಟ್ರಾನುಗಳನ್ನು 
ಪ್ರಯತ್ನ ಪೂರ್ವಕವಾಗಿ ಮಂದವಾಗಿ ಚಲಿಸುವಂತೆ ಮಾಡಿದರೆ, ಇವಕ್ಕೆ ೮ - ೨೩೮ 
ಬೀಜಗಳನ್ನು ಪ್ರವೇಶಿಸುವ ಸಾಮರ್ಥ್ಯವಿರುವುದಿಲ್ಲ ; U - ೨೩೫ಬೀಜಗಳನ್ನು 
ಇಬ್ಭಾಗವಾಗಿ ಸಿಡಿಸುವ ಸಾಮರ್ಥ ಮಾತ್ರ ಇರುತ್ತದೆ. ನಿಜವಾಗಿಯೂ ಮಂದ 
ಗಾಮಿ ನ್ಯೂಟ್ರಾನುಗಳಿಗೆ U - ೨೩೫ ಬೀಜಗಳನ್ನು ಮಾತ್ರ ಸಿಡಿಸುವ ಸಾಮರ್ಥ 
ವಿರುವುದು ನಮ್ಮ ಪುಣ್ಯ . ಈ ನ್ಯೂಟ್ರಾನುಗಳ ಶಕ್ತಿ ಪರಮಾಣುಗಳ ಶಾಖಕ್ಕೆ 
ಕಾರಣವಾದ ಅವುಗಳ ಚಲನ ಶಕ್ತಿಗೆ ಸರಿತೂಗುತ್ತದೆ. ಈ ಮಂದಗಾಮಿ 
ನ್ಯೂಟ್ರಾನುಗಳ ಶಕ್ತಿಯು U - ೨೩೮ ಬೀಜಗಳನ್ನು ಪ್ರವೇಶಿಸಬಲ್ಲ ನ್ಯೂಟ್ರಾನುಗಳ 
ಶಕ್ತಿಗಿಂತ ಬಹಳ ಕಮ್ಮಿ . 

- ನ್ಯೂಟ್ರಾನುಗಳ ಶಕ್ತಿಯನ್ನು ಹೀಗೆ ಕಡಿಮೆ ಮಾಡಲು ಅವುಗಳನ್ನು ಹಗುರ 
ವಾದ ಬೀಜಗಳೊಂದಿಗೆ ಹಲವು ಭಾರಿ ಡಿಕ್ಕಿ ಹೊಡೆಸಬೇಕು ; ಆದರೆ ಈ ಬೀಜ 
ಗಳು ತತ್ಪಲವಾಗಿ ಸಿಡಿಯಬಾರದು, ಅಲ್ಲದೆ ಅವು ನ್ಯೂಟ್ರಾನುಗಳನ್ನು ಬಂಧಿಸ 
ಬಾರದು. ಈ ಉದ್ದೇಶ ಸಾಧನೆಗಾಗಿ ಉಪಯೋಗಿಸುವ ವಸ್ತುಗಳನ್ನು “ ವೇಗ 
ಮಿತಿಸಾಧಕ ” ಅಥವಾ “ ಮಂದಕ ” ( moderator) ಗಳೆಂದು ಕರೆಯುವರು . 


ವೇಗಮಿತಿ ಸಾಧಕಗಳು 
ನ್ಯೂಟ್ರಾನುಗಳ ಚಲನ ಶಕ್ತಿಯನ್ನು ಕಡಿಮೆ ಮಾಡಿ ಹತೋಟಿಯಲ್ಲಿಟ್ಟು ಸಮರ್ಪಕ 
ವಾಗಿ ಕಾರ್ಯ ನಡೆಸಬೇಕಾದರೆ ವೇಗಮಿತಿಸಾಧಕಕ್ಕೆ ಈ ಕೆಳಗಿನ ಗುಣಗಳಿರ 
ಬೇಕು. 

೧ . ಅದು ನ್ಯೂಟ್ರಾನುಗಳನ್ನು ಬಂಧಿಸಬಾರದು. 

೨. ಅದರ ಪರಮಾಣುಗಳು ಲಘುತೂಕ ಉಳ್ಳವುಗಳಾಗಿರ 
ಬೇಕು. ನ್ಯೂಟ್ರಾನು, ಹೆಚ್ಚು ತೂಕದ ಪರಮಾಣುವಿಗೆ ಡಿಕ್ಕಿ 
ಹೊಡೆದು ಹಿಂತಿರುಗಿದಾಗ, ಗೋಡೆಯಿಂದ ಪ್ರತಿಫಲಿತವಾದ ಚೆಂಡಿ 
ನಂತೆ ತನ್ನ ಶಕ್ತಿಯನ್ನು ಹೆಚ್ಚಾಗಿ ಕಳೆದುಕೊಂಡಿರುವುದಿಲ್ಲ. ತೂಕ 
ದಲ್ಲಿ ಹೆಚ್ಚು ಕಡಿಮೆ ತನ್ನ ಷ್ಟೇ ಇರುವ ಪರಮಾಣುವಿನೊಡನೆ ಡಿಕ್ಕಿ 
ಹೊಡೆದಾಗ ಅದರ ಶಕ್ತಿ ವಿಶೇಷವಾಗಿ ಕುಗ್ಗು ವುದು. 

೩ . ವೇಗಮಿತಿ ಸಾಧಕಗಳು ದ್ರವ ಅಥವಾ ಘನರೂಪದಲ್ಲಿರ 
ಬೇಕು. ಹೀಗಿದ್ದರೆ ಘನರೂಪಿಯಾದ ಯುರೇನಿಯಂ ಒಡನೆ ಬೆರಸಿ 
ಉಪಯೋಗಿಸಬಹುದು. ಮೊದಲಿನ ಎರಡು ದೃಷ್ಟಿಗಳಿಂದಲೂ 
ಹೀಲಿಯಂ ಸೂಕ್ತವಾದ ಸಾಧಕದಂತೆ ಕಂಡರೂ , ಅನಿಲ ರೂಪಿ 
ಯಾಗಿರುವುದರಿಂದ ಅದು ಸಮರ್ಪಕವಲ್ಲ. 


೮೦೩ 


ಪರಮಾಣು ಶಕ್ತಿ 
ಈ ಮೂರು ಗುಣಗಳನ್ನು ಹೊಂದಿ ಸಮರ್ಪಕವಾಗಿ ಕೆಲಸಮಾಡಬಲ್ಲ 
ಸಾಧಕಗಳು ಎರಡು - ಘನರೂಪಿಯಾದ ಗ್ರಾಫೈಟ್ ಎಂಬ ಇಂಗಾಲದ 
ರೂಪಾಂತರ ಮತ್ತು ದ್ರವರೂಪಿಯಾದ ಭಾರವಾದ ನೀರು (DO). ಈ ನೀರಿನ 
ಅಣುವಿನಲ್ಲಿ ಜಲಜನಕಕ್ಕೆ ( H) ಬದಲು ಅದರ ಎರಡರಷ್ಟು ಭಾರವಿರುವ 
* ಡಾಯ್ಟೀರಿಯಂ' ಎಂಬ ಜಲಜನಕ ( D ) ಸಕ್ಷೇತ್ರವಿರುವುದು. ಹಿಂದಿನ ಬೀಜ 
ಕ್ರಿಯಾಕಾರಿಗಳಲ್ಲಿ ನೈಜವಾದ ಯುರೇನಿಯಂ ಹಲಗೆಯ ಮೇಲೆ ಗ್ರಾಫೈಟ್ 
ಹಲಗೆಯನ್ನು ಒಂದಾದಮೇಲೊಂದು ಬರುವಂತೆ ಕ್ರಮವಾಗಿ ಜೋಡಿಸಿ, 
ಗ್ರಾಫೈಟ್ ಗೋಡೆಗಳಿಂದ ಆವರಿಸಲಾಗಿದ್ದಿತು. ಇತ್ತೀಚಿನ ಕ್ರಿಯಾಕಾರಿಗಳಲ್ಲಿ 
ಯುರೇನಿಯ೦ - ೨೩೫ರ ಪ್ರಮಾಣವನ್ನು ಕೃತಕವಾಗಿ ಹೆಚ್ಚಿಸಿರುವ ನೈಜವಾದ 
ಯುರೇನಿಯಂ ಹಲಗೆಗಳನ್ನು ಭಾರವಾದ ನೀರಿನತೊಟ್ಟಿಗಳಲ್ಲಿ ಮುಳುಗಿಸಿರುತ್ತಾರೆ. 
ಕ್ರಿಯಾಕಾರಿಗಳಲ್ಲಿ ಉತ್ಪತ್ತಿಯಾಗುವ ಶಾಖವನ್ನು ಹೀರಿ ಉಪಯೋಗವಾಗುವಂತೆ 
ಮಾಡಲೂ ಭಾರವಾದ ನೀರು ನೆರವಾಗುತ್ತದೆ. ಈ ಶಾಖದಿಂದ ಆವಿಚಕ್ರವನ್ನು 
(steam turbine) ಓಡಿಸಿ ವಿದ್ಯುದುತ್ಪಾದಕಗಳನ್ನು ( generator ) ನಡೆಸಬಹುದು. 
TOTO W 3 (Cooling fluid ) 

ಬೀಜಕ್ರಿಯೆಯಿಂದ ಉದ್ಭವಿಸುವ ಶಾಖಶಕ್ತಿಯನ್ನು ಕ್ರಿಯಾಸಂಪುಟದ 
ಮುಖಾಂತರ ಪ್ರವಹಿಸುವ ತಂಪುಕಾರಿ ದ್ರವವು ಹೀರುತ್ತದೆ. ಈ ದ್ರವವು ವಿಕಿರಣ 
ಕ್ರಿಯಾಪಟುವಾಗುವುದರಿಂದ ಅದನ್ನು ಹೊರಗೆ ಹೋರಗೊಡದೆ ತಿರುತಿರುಗಿ 
ಕ್ರಿಯಾಸಂಪುಟದಲ್ಲಿ ಪ್ರವಹಿಸುವಂತೆ ಮಾಡಿ ಶಾಖಶಮನಮಾಡುವರು ; ಇದನ್ನು 
ಹೊರಕ್ಕೆ ಹರಿಯ ಬಿಟ್ಟರೆ ಒದಗುವ ಅಪಾಯವು ಬಹಳ 

ಭಾರವಾದ ನೀರನ್ನು ವೇಗಮಿತಿ ಸಾಧಕವಾಗಿಯೂ ಹಾಗೂ ಶಾಖ ಶಾಮಕ 
ವಾಗಿಯೂ ಉಪಯೋಗಿಸುತ್ತಾರೆಂದೂ ಹಿಂದೆಯೇ ತಿಳಿಸಿದೆ. ಈ ದ್ರವ ವಿಶೇಷ 
ವನ್ನು ಸುತ್ತಿ ಸುತ್ತಿ ಹರಿಯುವಂತೆ ನಿಯೋಜಿಸಿ, ಅದರಲ್ಲಿರುವ ಶಾಖವನ್ನು ಮಾತ್ರ 
ಸಾಮಾನ್ಯವಾದ ನೀರು ಹೀರುವಂತೆ ಅಳವಡಿಸಿರುತ್ತಾರೆ. ಹೀಗೆ ಉತ್ಪತ್ತಿಯಾದ 
ಆವಿಯಿಂದ ಆವಿಚಕ್ರವುತಿರುಗುವಂತೆ ಮಾಡಿ, ತತ್ಸಹಾಯದಿಂದ ವಿದ್ಯುದುತ್ಪಾದಕ 
ಯಂತ್ರಗಳನ್ನು ನಡೆಸುತ್ತಾರೆ. ಆದಕಾರಣ ಪರಮಾಣುಶಕ್ತಿ ಕೇಂದ್ರದಲ್ಲಿ 
( Atomic power station) ಬೀಜ ಕ್ರಿಯಾಕಾರಿಯು (nuclear reactor) 
ಕೇವಲ ಕುದಿಕಡಾಯಿಯ (boiler ) ಕಾರ್ಯವನ್ನು ನಿರ್ವಹಿಸುತ್ತದೆ. ಶಾಮಕ 
ದ್ರವವಾಗಿ ಉಪಯೋಗಿಸಲ್ಪಡುವ ಇತರ ವಸ್ತುಗಳಲ್ಲಿ ದ್ರವೀಕರಿಸಿದ ಸೋಡಿಯಂ 
ಪೊಟಾಸಿಯಂ ಮಿಶ್ರಣವೂ , ಇಂಗಾಲಾಮ್ಲವೂ ಮುಖ್ಯವಾದುವು. 
ಹತೋಟಸಲಾಕೆಗಳು ( Control Rods) 
ಯುರೇನಿಯಂ- ೨೩೫ರಲ್ಲಿ ನಡೆಯುವ ಪರಂಪರಾ ಕ್ರಿಯೆಯಿಂದ ಜನ್ಮತಾಳಿದ 


೮೦೪ 

ಪ್ರಬುದ್ಧ ಕರ್ಣಾಟಕ 
ನ್ಯೂಟ್ರಾನುಗಳು ವೇಗಮಿತಿ ಸಾಧಕಗಳಿಂದ ಮಂದಗಾಮಿಗಳಾಗಿ ಸುಧಾರಿಸಲ್ಪಟ್ಟು 
ಪ್ರಕೃತಿದತ್ತವಾದ ಯುರೇನಿಯಂ ಮಧ್ಯೆ ಹೇಗೆ ಕಾರ್ಯವನ್ನು ಮುಂದುವರಿಸು 
ವುವೆಂದು ವಿವರಿಸಿದ್ದೇವೆ. ಇದು ಬೀಜ ಕ್ರಿಯಾಕಾರಿಗಳ ಸೂಕ್ಷ್ಮ ಪರಿಚಯ . 
ಆದರೆ ಇವುಗಳಲ್ಲಿ ನಡೆಯುವ ಬೀಜ ವಿದಳನಕ್ರಿಯೆಯ ರಭಸವನ್ನು ಹತೋಟ 
ಯಲ್ಲಿ ಡುವ ಮಾರ್ಗವನ್ನು ನಿರೂಪಿಸಿಲ್ಲ. 

ವೇಗಮಿತಿ ಸಾಧಕಗಳಿಂದ ನ್ಯೂಟ್ರಾನುಗಳ ವೇಗವನ್ನು ಹಿಡಿತದಲ್ಲಿಟ್ಟು, 
ತತ್ಪಲವಾಗಿ ನಡೆಯುವ ಬೀಜಕ್ರಿಯೆಯನ್ನೂ ಸ್ವಲ್ಪ ಹಿಡಿತದಲ್ಲಿಡಬಹುದು. ಆದರೆ 
ಪ್ರತಿಕ್ಷಣದಲ್ಲಿಯೂ ನಡೆಯುವ ಕ್ರಿಯೆಯ ಮೇಲೆ ಹತೋಟ ಇಡಬೇಕಾದರೆ , 
ಕ್ರಿಯಾಸಂಪುಟದಲ್ಲಿರುವ ನ್ಯೂಟ್ರಾನುಗಳ ಸಂಖ್ಯೆಯು ನಿರ್ದಿಷ್ಟ ಪ್ರಮಾಣದಲ್ಲಿ 
ಏಕರೀತಿಯಾಗಿರುವಂತೆ ಹತೋಟ ಇಡಲೇಬೇಕು. ಈ ಕಾರ್ಯ ಸಾಧನೆಗೆ 
ಕ್ಯಾಡ್ಮಿಯಂಲೋಹವು ಬಲು ಪರಿಣಾಮಕಾರಿ ; ಏಕೆಂದರೆ ಕ್ಯಾಡ್ಮಿಯಂ ಬೀಜಗಳು 
ನ್ಯೂಟ್ರಾನುಗಳನ್ನು ಬಹು ಸಮರ್ಪಕವಾಗಿ ಸೆರೆ ಹಿಡಿಯುತ್ತವೆ. ಆದಕಾರಣ 
ಬೀಜಕಿ ಯಾರಂಗದಲ್ಲಿ ಕ್ಯಾಡ್ಮಿಯಂ ಸಲಾಕೆಗಳನ್ನು ಇಟ್ಟು , ಅಲ್ಲಿ ನಡೆಯುವ 
ಕ್ರಿಯಾವೇಗವನ್ನು ಹೆಚ್ಚು ಅಥವ ಕಡಿಮೆ ಮಾಡಲು, ಈ ಸಲಾಕೆಗಳನ್ನು ಹೊರಕ್ಕೆ 
ಸೆಳದೋ ಅಥವ ಒಳಗೆ ತಳ್ಳಿ ಯೋ ಅಲ್ಲಿ ನಡೆಯುತ್ತಿರುವ ಕ್ರಿಯಾಮಟ್ಟವನ್ನು 
ಹತೋಟಿಯಲ್ಲಿಡುತ್ತಾರೆ. ಯಾವುದಾದರೂ ಕಾರಣದಿಂದ ಅಲ್ಲಿನ ಕ್ರಿಯೆ 
ಕೈ ಮಿಂಚಿ ಅತ್ಯಧಿಕಗೊಂಡರೆ , ಒಡನೆಯೇ ಈ ಕ್ಯಾಡ್ಮಿಯಂ ಸಲಾಕೆಗಳು ತಮ್ಮ 
ಷ್ಟಕ್ಕೆ ತಾವೇ ಒಳನುಗ್ಗಿ ಬೀಜಕ್ರಿಯೆಗೆ ಭಂಗ ತರುವಂತೆ ಅಳವಡಿಸಿರುತ್ತಾರೆ. 


ಗ್ಯಾನ ಕಿರಣಗಳು ಹಾಗೂ ಅವುಗಳಿಂದ ರಕ್ಷಣೆ 
ಬೀಜಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ಉತ್ಪತ್ತಿಯಾಗುವ ಗ್ರಾಮ ಕಿರಣಗಳು ಸಜೀವ 
ಪ್ರಾಣಿಗಳಿಗೆ ಬಹಳ ಅಪಾಯಕಾರಿ. ಈ ಕಾರಣದಿಂದ ಅನೇಕ ಅಡಿ ದಪ್ಪವಾದ 
ಕಾಂಕ್ರೀಟ್ ಗೋಡೆಗಳನ್ನು ಕ್ರಿಯಾಕಾರಕಗಳ ಸುತ್ತಲೂ ಕಟ್ಟಿ ರಕ್ಷಣೆ ಪಡೆಯ 
ಬೇಕಾಗಿದೆ. ಕಾಂಕ್ರೀಟುಗೋಡೆಗಳು ಗ್ಯಾಮ ಕಿರಣಗಳನ್ನು ಚೆನ್ನಾಗಿ ಹೀರಿಕೊಳ್ಳು 
ವುದು ನಮ್ಮ ಪುಣ್ಯ ; ಹಾಗೂ ಅದರಲ್ಲಿರುವ ಜಲಜನಕ ಪರಮಾಣುಗಳು ದಾರಿ 
ತಪ್ಪಿದ ನ್ಯೂಟ್ರಾನುಗಳನ್ನೂ ಹೊರಬರದಂತೆ ತಡೆಯುತ್ತವೆ. 
ಬೀಜ ವಿದಳನ ಕ್ರಿಯೆಯ ಉತ್ಪನ್ನಗಳು 
ಮಂದಗಾಮಿ ನ್ಯೂಟ್ರಾನಿನ ಆಘಾತದಿಂದ ಒಡೆದ ಯುರೇನಿಯಂ- ೨೩೫ ಬೀಜ 
ದಿಂದ ಎರಡು ಸಣ್ಣ ಬೀಜಗಳೂ ಹಾಗೂ ಎರಡು ಮೂರು ನ್ಯೂಟ್ರಾನುಗಳೂ 
ತಲೆದೋರುವುವು. ಈ ಎರಡು ಬೀಜಗಳೂ ಸಮ ತೂಕದ್ದಾಗಿರಬೇಕೆಂಬ ನಿಯಮ 
ವೇನೂ ಇಲ್ಲ . ಅಲ್ಲದೆ ಪ್ರತಿಯೊಂದು ವಿದಳನ ಕ್ರಿಯೆಯಲ್ಲಿಯ ಜನ್ಮತಾಳುವ ಎರಡು 


ಪರಮಾಣು ಶಕ್ತಿ 

೮೦೫ 
ಬೀಜಗಳೂ ಒಂದೇ ವಿಧವಾಗಿಯೂ ಇರಬೇಕಾಗಿಲ್ಲ ; ಅಂದರೆ ಒಂದೊಂದು ವಿದಳನ 
ಕ್ರಿಯೆಯಲ್ಲಿಯೂ ಬೇರೆ ಬೇರೆ ಎರಡು ಬೀಜಗಳು ತಲೆದೋರಬಹುದು. 

ಸಾಮಾನ್ಯವಾಗಿ ಈ ವಿದಳನಕ್ರಿಯೆಯಿಂದ ಉತ್ಪತ್ತಿಯಾಗುವ ಬೀಜಗಳ 
ಜಡಮಾನ ಸುಮಾರು ೯೦ ಹಾಗೂ ೧೪೮ರ ಮಟ್ಟದಲ್ಲಿರುತ್ತದೆ. ಆದರೆ ಎಲ್ಲಾ 
ಸಂದರ್ಭಗಳಲ್ಲಿಯೂ ಈ ಎರಡು ಬೀಜಗಳ, ಹಾಗೂ ಹೊರ ಬರುವ ಎರಡು 
ಮೂರು ನ್ಯೂಟ್ರಾನುಗಳ ಒಟ್ಟು ಜಡಮಾನವು ೨೩೫ಕ್ಕೆ ಸರಿಹೋಗಲೇ ಬೇಕು. 
ಅಂತೆಯೇ ಈ ಎರಡು ಹೊಸ ಬೀಜಗಳ ಪರಮಾಣು ಸಂಖ್ಯೆಗಳ ಮೊತ್ತವು ೯೨ 
ಆಗಲೇ ಬೇಕು. ವಿದಳನಕ್ರಿಯೆ ನಡೆದಂತೆಲ್ಲಾ ಯುರೇನಿಯಂನಲ್ಲಿ ಹೆಚ್ಚು 
ಹೆಚ್ಚಾಗಿ ಬೇರೆ ಬೇರೆ ಪರಮಾಣುಗಳು ಜೊತೆಯಾಗಿ ಮಿಲನ ಹೊಂದುವುವು. 
ಹೀಗೆ ಉತ್ಪತ್ತಿಯಾಗುವ ಹಲವಾರು ಹೊಸ ಪರಮಾಣುಗಳಿಂದ ಬೀಜಕ್ರಿಯೆಗೆ 
ಯಾವ ಅಡಚಣೆಯೂ ಇಲ್ಲದಿದ್ದರೂ , ಗೈನಾನ್ ಅನಿಲದ ಸ ಕ್ಷೇತ್ರ ( Xe೩೫ ). 
ದಂತಹ ಕೆಲವು ಬೀಜಗಳು ನ್ಯೂಟ್ರಾನುಗಳನ್ನು ನುಂಗಿ ಪರಂಪರಾಕ್ರಿಯೆ ಮುಂದು 
ನರಿಯದಂತೆ ಪ್ರತಿಬಂಧಕ ತರುವ ಸಂಭವವಿದೆ . ಆದುದರಿಂದ ಯುರೇನಿಯಂ 
ಫಲಕ ಅಥವಾ ಸರಳುಗಳನ್ನು ಆಗಾಗ್ಗೆ ಹೊರತೆಗೆದು ವಿದಳನಕ್ರಿಯೆಯಿಂದ 
ಉತ್ಪನ್ನವಾಗುವ ಅನ್ಯ ಪರಮಾಣುಗಳನ್ನು ರಾಸಾಯನಿಕ ಕ್ರಿಯೆಗಳಿಂದ ಹೊರ 
ದೂಡಬೇಕು. ಈ ಶ್ರಮಸಾಧ್ಯವಾದ ಕಾರ್ಯವನ್ನು ರಕ್ಷಣಾ ಭಿತ್ತಿಗಳಿಂದ 
ಹೊರಗೆ ನಿಂತು ದೂರದ ಕೈವಾಡ ( distant control ) ದಿಂದ ಸಾಧಿಸಬೇಕು ; 
ಏಕೆಂದರೆ ಈ ಯುರೇನಿಯಂ ಸರಳುಗಳು ಬಹು ಅಪಾಯಕಾರಿ ಮಟ್ಟದಲ್ಲಿ ವಿಕಿರಣ 
ಕ್ರಿಯೆಯುಳ್ಳವುಗಳಾಗಿರುತ್ತವೆ. 

ಬೀಜಕ್ರಿಯೆಯಲ್ಲಿನ ಉತ್ಪನ್ನಗಳು ಸಾಮಾನ್ಯವಾಗಿ ಪರಮಾಣು ಕ್ರಿಯಾ 
ಕಾರಿಯ ಚಟುವಟಿಕೆಗೆ ಬಾಧಕವಾಗಿದ್ದರೂ , ಅದರಲ್ಲಿ ಉತ್ಪನ್ನವಾಗುವ ಪುಟೋ 
ನಿಯಂ ಮಾತ್ರ ಅನುಕೂಲಕಾರಿ. ಬಹು ವೇಗವಿಲ್ಲದಿದ್ದರೂ , ಮಂದಗಾಮಿಯ 
ವೇಗಕ್ಕಿಂತ ಹೆಚ್ಚು ವೇಗವುಳ್ಳ ನ್ಯೂಟ್ರಾನು ಯುರೇನಿಯಂ- ೨೩೮ರ ಬೀಜವನ್ನು 
ಪ್ಲುಟೋನಿಯಂ ಆಗಿ ಪರಿವರ್ತಿಸುವುದಾಗಿ ಹಿಂದೆಯೇ ತಿಳಿಸಿದೆ. ಕ್ರಿಯಾಕಾರಕದಲ್ಲಿ 
ವೇಗಮಿತಿ ಸಾಧಕಗಳಿದ್ದರೂ ಅವಕ್ಕೆ ಸಾಕಷ್ಟು ಬಾರಿ ಡಿಕ್ಕಿ ಹೊಡೆಯದ 
ನ್ಯೂಟ್ರಾನುಗಳಿಂದ ಈ ಕಾರ್ಯಸಾಧನೆಯಾಗುತ್ತದೆ. ಆದಕಾರಣ ಕ್ರಿಯಾ 
ಕಾರಕಗಳಲ್ಲಿ ಸ್ವಲ್ಪ ಪ್ಲುಟೋನಿಯಂ ಉತ್ಪತ್ತಿಯಾಗುತ್ತದೆ. ಇದರ ಬೀಜಗಳೂ 
ಮಂದಗಾಮಿ ನ್ಯೂಟ್ರಾನುಗಳಿಂದ ಯುರೇನಿಯಂ- ೨೩೫ ರಂತೆ ಇಬ್ಬಾಗವಾಗು 
ವುದರಿಂದ, ಈ ಪ್ಲುಟೋನಿಯಂ ಉತ್ಪತ್ತಿಯು ಕ್ರಿಯಾ ಮುನ್ನಡೆಗೆ ಹಿತಕರ 
ವಾಗಿರುತ್ತದೆ. 

ಪರಮಾಣು ಬಾಂಬುಗಳ ತಯಾರಿಕೆಯಲ್ಲಿ ಪ್ಲುಟೋನಿಯಂಕೂಡ ಬೇಕಾಗು 
ವುದರಿಂದ, ಯುರೇನಿಯಂ ಸರಳುಗಳ ಶುದ್ದೀಕರಣಕ್ರಿಯೆಯಲ್ಲಿ ಪ್ಲುಟೋನಿ 


೮೦೬ 

ಪ್ರಬುದ್ಧ ಕರ್ಣಾಟಕ 
ಯಂನ್ನು ಕೂಡ ಬೇರ್ಪಡಿಸುವರು. ಇಷ್ಟೇ ಅಲ್ಲದೆ ಹಿಂದಿನ ಕ್ರಿಯಾಕಾರಿಗಳಲ್ಲಿ 
ಹಲವಾರನ್ನು ಪ್ಯುಟೋನಿಯಂ ತಯಾರಿಕೆಗಾಗಿಯೇ ರಚಿಸಲಾಗುತ್ತಿತ್ತು . ಒಂದು 
ರ್ಟ ಯುರೇನಿಯಂನಿಂದ ಕೇವಲ ಒಂದು ಪೌಂಡು ಪ್ಲುಟೋನಿಯಂ ಉತ್ಪನ್ನ 
ವಾಗುತ್ತಿದ್ದರೂ , ಈ ವಸ್ತುವು ಬಾಂಬುಗಳಿಗೆ ಅಗತ್ಯವಾಗಿದ್ದ ಕಾರಣ ಅದನ್ನು 
ಅಧಿಕ ಶ್ರಮವಹಿಸಿ ತಯಾರಿಸಬೇಕಾಗಿತ್ತು . 


ವೃದ್ದಿ ಕ್ರಿಯಾಕಾರಿ ( Breeder Reactor ) 
ಸ್ವಾಟೆಂಡಿನಲ್ಲಿ ಕೆಲಸಮಾಡುತ್ತಿರುವ ಬೇರೆ ವಿಧದ ಒ೦ದು ಬೀಜಕ್ರಿಯಾಕಾರಿಯಲ್ಲಿ 
ನ್ಯೂಟ್ರಾನುಗಳನ್ನು ಮಂದಗಾಮಿಗಳಾಗಿ ಮಾಡುವ ವೇಗ ಮಿತಿ ಸಾಧಕಗಳನ್ನು 
ಉಪಯೋಗಿಸುವುದಿಲ್ಲ. ಇದರ ಕೇಂದ್ರ ಪ್ರದೇಶದಲ್ಲಿ ಸ್ವಲ್ಪ ಪುಟೋನಿಯಂ 
ಒಡಗೂಡಿದ ಸಹಜವಾದ ಯುರೇನಿಯಂ ಇರುತ್ತದೆ. ಇಲ್ಲಿ ವೇಗವಾದನ್ಯೂಟ್ರಾನು 
ಗಳಿಂದ ಪರಂಪರಾಕ್ರಿಯೆಯು ಸಾಕಷ್ಟು ರಭಸದಿಂದ ನಡೆಯಲು ಅವಕಾಶವಿದೆ. 
( ಆದರೂ ಈ ಕ್ರಿಯೆಯು ಶುದ್ಧವಾದ ಯುರೇನಿಯಂ- ೨೩೫ ರೊಳಗೆ ಆಗುವಷ್ಟು 
ವೇಗದಿಂದ ನಡೆಯಲಾರದು) ಕೇಂದ್ರಪ್ರದೇಶದಿಂದ ಹೊರಟ ನ್ಯೂಟ್ರಾನುಗಳು 
ಸುತ್ತಲಿನ ಸಹಜವಾದ ಯುರೇನಿಯಂ ಆವರಣವನ್ನು ತಲಪುವುವು; ಅಲ್ಲಿ ಕೆಲವು 
ಯುರೇನಿಯಂ- ೨೩೮ ಪರಮಾಣುಗಳನ್ನು ಪುಟೊನಿಯಂ ಆಗಿ ಪರಿವರ್ತಿಸುವುವು. 
ಹೀಗೆ ಅಲ್ಲಿನ ಕ್ರಿಯೆಯನ್ನು ಹತೋಟಿಯಲ್ಲಿಡುವುದರಿಂದ ಒಳವಲಯದಲ್ಲಿ ಮೊದಲೇ 
ಇದ್ದ ಪುಟೊನಿಯಂಗಿಂತ ಹೊರವಲಯದಲ್ಲಿ ಹೆಚ್ಚು ಪ್ರುಟೋನಿಯಂ ಉತ್ಪತ್ತಿ 
ಯಾಗುವುದು. ಆದುದರಿಂದ ಇದನ್ನು ವೃದ್ದಿ ಕ್ರಿಯಾಕಾರಿಯೆಂದು ಕರೆಯುವರು. 


ವಿಕಿರಣಪಟು ಸಕ್ಷೇತ್ರಗಳು (Radioactive Isotopes ) 
ಬೀಜಕ್ರಿಯಾಕಾರಿಗಳು ಶಕ್ತಿಯ ಉತ್ಪಾದನೆಗೂ , ಯುದ್ದ ದಾಹಿಗಳಿಗೆ 
ಪುಟೊನಿಯಂ ತಯಾರಿಕೆಗೂ ಅನುಕೂಲವಾಗಿರುವುದೇ ಅಲ್ಲದೆ ಬಹು ಉಪಕಾರಿ 
ಯಾದ ಮತ್ತೊಂದು ಕೆಲಸಕ್ಕೂ ನೆರವಾಗುತ್ತವೆ. 

ಕ್ರಿಯಾಕಾರಿಗಳಲ್ಲಿ ಹೇರಳವಾಗಿ ಓಡಾಡುವ ನ್ಯೂಟ್ರಾನುಗಳ ಮಧ್ಯದಲ್ಲಿ 
ಸಾಮಾನ್ಯ ಮೂಲವಸ್ತು ( elements ) ಗಳನ್ನಿಟ್ಟರೆ, ನ್ಯೂಟ್ರಾನುಗಳ ಬಂಧನ 
ದಿಂದ ಈ ಮೂಲವಸ್ತುಗಳು ವಿಕಿರಣಪಟುಗಳಾದ ಸಕ್ಷೇತ್ರಗಳಾಗಿ ಮಾರ್ಪಾ 
ಡಾಗುತ್ತವೆ. ಉದಾಹರಣೆಗಾಗಿ ಸಾಮಾನ್ಯ ಸೋಡಿಯಂ ಪರಮಾಣುವು 
( Naಸಿಸಿ) ವಿಕಿರಣ ಪಟುವಾದ ೨೪ ಜಡಮಾನದ ಸಕೇತ್ರ ಪರಮಾಣುವಾಗುವುದು. 


Na² + n ; > Naಃ 


ಪರಮಾಣು ಶಕ್ತಿ 

೮೦೭ 
ಈ ಬಗೆಯ ಕೃತಕ ವಿಕಿರಣಪಟು ಸಕ್ಷೇತ್ರಗಳಿಗೆ ಹಲವಾರು ರೀತಿಯ 
ಪ್ರಯೋಜನಗಳಿವೆ . ಕೈಗಾರಿಕೆಗಳಲ್ಲಿ, ಜೀವವಿಜ್ಞಾನ ಪ್ರಯೋಗಗಳಲ್ಲಿ, ಹಾಗೂ 
ವೈದ್ಯ ವಿದ್ಯೆಯಲ್ಲಿ ಈ ಸಕ್ಷೇತ್ರಗಳನ್ನು ಬಳಸುವರು. ರಾಸಾಯನಿಕ ಕ್ರಿಯೆಯಲ್ಲಿ 
ಈ ಹೊಸ ಸಕ್ಷೇತ್ರಗಳು ಸಾಮಾನ್ಯ ಮೂಲವಸ್ತುಗಳಂತೆಯೇ ಭಾಗವಹಿಸುತ್ತವೆ. 
ಆದರೆ ಇವುಗಳ ಪ್ರವಾಹಮಾರ್ಗವನ್ನು ಇವುಗಳ ವಿಕಿರಣಪಟುತ್ವ ಪ್ರಭಾವದಿಂದಲೇ 
ಪತ್ತೆ ಹಚ್ಚಬಹುದು . ನಿರ್ಜಿವ, ಸಜೀವ ವಸ್ತುಗಳಲ್ಲೆಲ್ಲಾ ತನ್ನ ಇರುವನ್ನು ತಾನೇ 
ಪ್ರಕಟಿಸಬಲ್ಲ ಶಕ್ತಿ ಇವಕ್ಕೆ ಇದೆ. ವಿಕಿರಣಕ್ರಿಯಾಪಟು ಸಕ್ಷೇತ್ರಗಳನ್ನೊಳಗೊಂಡ 
ಅಣುಗಳನ್ನು ಮುಚ್ಚೆ ಹಚ್ಚಿದ ಅಣುಗಳೆಂದೂ (labelled molecules ) ಕರೆಯು 
ವರು. ವಿಶ್ವಕಿರಣಗಳಿಂದ (cosmic rays ) ಜನ್ಮತಾಳುವ ೧೪ - ಜಡಮಾನದ 
ಇಂಗಾಲದ ಪರಮಾಣುಗಳು ಇಂಗಾಲಾಮ್ ದ ಮೂಲಕ ಸಸ್ಯ ಹಾಗೂ ಪ್ರಾಣಿಗಳ 
ದೇಹರಚನೆಯಲ್ಲಿ ಪ್ರವೇಶಿಸಿ ಅವುಗಳ ಜೀವಿತಕಾಲ ಕಳೆದಮೇಲೆಕ್ರಮೇಣ ವಿಕಿರಣ 
ಕ್ರಿಯೆಯಿಂದ ನಶಿಸುತ್ತವೆ. ೫ -೬ ಸಾವಿರ ವರ್ಷಗಳನಂತರ ಈ ಸಕ್ಷೇತ್ರ 
ಪರಮಾಣುಗಳು ಪ್ರಾರಂಭದಲ್ಲಿದ್ದ ಸಂಖ್ಯೆಯ ಅರ್ಧವಾಗುತ್ತವೆ. ಈ ಕ್ರಿಯೆ 
ಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹಿಂದಿನ ಅವಶೇಷಗಳ ಕಾಲ ನಿರ್ಣಯಿಸ 
ಬಹುದು. 

ವಿಕಿರಣಕ್ರಿಯಾಪಟುವಾದ ಇಂಗಾಲವನ್ನೊಳಗೊಂಡ ಅಣುಗಳು ಸಸ್ಯದ 
ಬೆಳವಣಿಗೆಯಲ್ಲಿ ಹೇಗೆ ಭಾಗವಹಿಸುವುವೆಂದು ಪ್ರಯೋಗ ಶಾಲೆಗಳಲ್ಲಿ ಗಮನಿಸ 
ಬಹುದು. ಬೆಳವಣಿಗೆಯನ್ನು ಅಧಿಕಗೊಳಿಸಬಲ್ಲ ಗೊಬ್ಬರಗಳನ್ನು ಕಂಡುಹಿಡಿಯ 
ಬಹುದು. ಪ್ರಾಣಿಗಳ ಮೂಳೆಗಳ ರಚನೆಯಲ್ಲಿ ರಂಜಕ(phosphorus ) ವು ಭಾಗ 
ವಹಿಸುತ್ತದೆ; ಮಚ್ಚೆ ಹಚ್ಚಿದ ರಂಜಕದ ಸಹಾಯದಿಂದ ರಂಜಕದ ಪಾತ್ರವನ್ನು 
ಕಂಡುಹಿಡಿದಿದ್ದಾರೆ. ಇದೇ ರೀತಿಯಲ್ಲಿ ಥೈರಾಯಿಡ್ ಎಂಬ ನಿರ್ನಾಳ ಗ್ರಂಥಿಯ 
ಕ್ರಿಯೆಯಲ್ಲಿ ಅಯೊರ್ಡಿ (iodine) ಪಾತ್ರವನ್ನೂ ವ್ಯಾಸಂಗ ಮಾಡಿದ್ದಾರೆ ; 
ರಕ್ಕೊತ್ಪತ್ತಿಯಲ್ಲಿ ಕಬ್ಬಿಣದ ಪರಮಾಣುವಿನ ಪಾತ್ರವನ್ನೂ ಪ್ರಯೋಗಗಳಿಂದ 
ತಿಳಿದಿದ್ದಾರೆ. ಅನೇಕ ವಿಕಿರಣಕ್ರಿಯಾಪಟುಗಳಾದ ಸಕ್ಷೇತ್ರಗಳನ್ನು ವೈದ್ಯಕೀಯ 
ರಂಗದಲ್ಲಿ ಪ್ರಯೋಗಿಸಿದ್ದಾರೆ. ಕ್ಯಾನ್ಸರ್‌ ಚಿಕಿತ್ಸೆಯಲ್ಲಿ ವಿಕಿರಣಕ್ರಿಯಾಪಟುವಾದ 
ಕೋಬಾಲ್ಯನ್ನು ಉಪಯೋಗಿಸುತ್ತಾರೆ. ಇದರಿಂದ ಹೊರ ಹೊಮ್ಮುವ ಗ್ರಾಮ 
ಕಿರಣಗಳು ( Y-rays) ವ್ರಣ ಹರಡದಂತೆ ಮಾಡಿ ಪ್ರಣಬಾಧೆಯನ್ನು ಹತೋಟಿಗೆ 
ತರುತ್ತವೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಈ ಕೃತಕ ಸಕ್ಷೇತ್ರಗಳನ್ನು ಹೇರಳವಾಗಿ 
ಉಪಯೋಗಿಸುವರು. ಯಂತ್ರಗಳ ಸವೆತವನ್ನು ಅಧ್ಯಯನ ಮಾಡಲೂ , ದ್ರವ 
ಪ್ರವಾಹವನ್ನು ಗುರ್ತಿಸಲೂ ಉಪಯೋಗಿಸಲಾಗುವುದು . ಬೀಜಶಕ್ತಿಯ ಉತ್ಪತ್ತಿ 
ನೆಪದಲ್ಲಿ ಹಸ್ತಗತವಾಗುವ ಕೃತಕ ವಿಕಿರಣ ಕ್ರಿಯಾಪಟುಗಳ ಕೆಲವು ಮುಖ್ಯ 
ಉಪಯೋಗಗಳನ್ನು ಮಾತ್ರ ಇಲ್ಲಿ ಸೂಚಿಸಿದೆ. 


esoes 

ಪ್ರಬುದ್ಧ ಕರ್ಣಾಟಕ 
ಸಮ್ಮಿಳನ ಕ್ರಿಯೆಗಳು ( Fusion Reactions ) 
ಬೀಜ ವಿದಳನ ಕ್ರಿಯೆಯನ್ನು ಇಲ್ಲಿಯವರೆಗೆ ಸೂಕ್ಷ್ಮವಾಗಿ ತಿಳಿಸಿದೆ. ಪರಮಾಣು 
ಶಕ್ತಿಯನ್ನು ಬೇರೊಂದು ರೀತಿಯಾಗಿಯೂ ಪಡೆಯಬಹುದು ; ಇದೇ ಬೀಜಗಳ 
ಏಕೀಕರಣ ಮಾರ್ಗ ಎರಡು ಹಗುರವಾದ ಬೀಜಗಳ ಏಕೀಕರಣ ಅಥವಾ 
ಸಮ್ಮಿಳನ ಕ್ರಿಯೆಯಲ್ಲಿ ಸ್ವಲ್ಪ ಜಡಮಾನ ಲೋಪವಾಗುವುದೆಂದೂ , ಹೀಗೆ 
ಲೋಪವಾದ ಜಡಮಾನವು ಶಕ್ತಿಯ ರೂಪ ತಾಳುವುದೆಂದೂ ಹಿಂದೆಯೇ ಹೇಳಿದೆ. 
ಸೂರ್ಯ , ನಕ್ಷತ್ರಗಳಿಂದ ನಮಗೆ ನಿರಂತರ ಲಭಿಸುವ ಶಕ್ತಿ ಪ್ರವಾಹವು ಈ 
ಸಮ್ಮಿಳನ ಕ್ರಿಯೆಯಿಂದಲೇ ಹೊರಹೊಮ್ಮುವುದು. ಜಲಜನಕ ಬೀಜಗಳು 
ಸಮ್ಮಿಳನ ಕ್ರಿಯೆಯಿಂದ ಹೀಲಿಯಂ ಬೀಜಗಳಾಗಿ ಪರಿವರ್ತಿತವಾಗುತ್ತಿರುವುದೇ 
ಈ ಅಗಾಧ ಶಕ್ತಿಯ ಮೂಲ. 

ಈ ಕ್ರಿಯೆ ನೇರವಾಗಿ ಜರುಗುವುದಿಲ್ಲ ; ಅನೇಕ ಹಂತಗಳಲ್ಲಿ ನಡೆಯುತ್ತದೆ. 
೨ ಮತ್ತು ೩ ಜಡಮಾನವುಳ್ಳ ಜಲಜನಕ ಸಕ್ಷೇತ್ರಗಳು ಈ ಕ್ರಿಯೆಯಲ್ಲಿ ಹೀಗೆ 
ಭಾಗವಹಿಸುತ್ತವೆ. 

Hg + n ; > Hಸಿ 
Hಸಿ + H > Hಸಿ FH 

Hಸಿ + H + He … n ? 
ಈ ಸರಣಿಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಅಗಾಧ ಶಕ್ತಿ ಉತ್ಪತ್ತಿ ಆಗು 
ತದೆ. ಯಾವ ಕ್ರಿಯೆಯೂ ಹತ್ತಿಪ್ಪತ್ತು ಲಕ್ಷ ಸೆಂಟಿಗ್ರೇಡ್ ಡಿಗ್ರಿ ತಾಪ ಮಟ್ಟಕ್ಕೆ 
ಕೆಳಗೆ ನಡೆಯುವುದಿಲ್ಲ . ಈ ಲಘು ಬೀಜಗಳು ಏಕೀಕರಣವಾಗುವಷ್ಟು ಹತ್ತಿರ 
ಬರಲು ಅವುಗಳಿಗೆ ಅಗಾಧವಾದ ವೇಗ ಬೇಕು ; ಈ ವೇಗೋತ್ಪತ್ತಿಗೆ ತಾಪಾಧಿಕ್ಯವು 
ಅತ್ಯಗತ್ಯ . 
ಜಲಜನಕ ಬಾಂಬ್ ( Hydrogen Bomb) 
ಮಾನವ ಸಾಧಿತ ಸಮ್ಮಿಳನ ಕ್ರಿಯೆ ಎಂದರೆ ಜಲಜನಕ ಬಾಂಬ್ ಏಕೈಕ ನಿದರ್ಶನ. 
ಈ ಮಾರಕ ಶಸ್ತ್ರದಲ್ಲಿ ಯುರೇನಿಯ೦- ೨೩೫ ಅಥವಾ ಪ್ಲುಟೋನಿಯಂ ಒಳಗೊಂಡ 
ವಿದಳನಕ್ರಿಯಾ ಬಾಂಬ್ನ ಸುತ್ತಲೂ ಜಲಜನಕ ವಸ್ತುವಿನ ಪದರವಿರುತ್ತದೆ. 
ವಿದಳನಕ್ರಿಯೆ ಪ್ರಾರಂಭವಾಗಿ ಬಾಂಬ್ ಸಿಡಿದಾಗ ತತ್ಸಂಬಂಧವಾಗಿ ಅಧಿಕ 
ತಾಪೋತ್ಪತ್ತಿಯಾಗುತ್ತದೆ; ಅಲ್ಲದೆ ಇದರಿಂದ ಹೊರಸೂಸುವ ನ್ಯೂಟ್ರಾನುಗಳು 
ಜಲಜನಕ ಬೀಜಗಳೊಂದಿಗೆ ಏಕೀಕರಣವಾಗುವ ವೇಗವನ್ನೂ ಪಡೆದಿರುತ್ತವೆ. 
ಹೀಗೆ ಅತ್ಯುನ್ನತ ತಾಪ ಮಟ್ಟದಲ್ಲಿ ನಡೆಯುವ ಈ ಬಗೆಯ ಕ್ರಿಯೆಗಳಿಗೆ ತಪ್ತ ಬೀಜ 
ಕ್ರಿಯೆ ( Thermo-nuclear reaction ) ಎಂದು ಕರೆಯುವರು , 


೮೦೯ 


ಪರಮಾಣು ಶಕ್ತಿ 


ವಿದಳನ ಬಾಂಬ್‌ಗಳ ಗಾತ್ರವು, ಸಂದಿಗ್ಗ ಜಡಮಾನದ ಕಾರಣ , ಒಂದು 
ಮಿತಿಯೊಳಗೆ ಇರಬೇಕೆಂದು ಸುಲಭವಾಗಿ ತಿಳಿಯಬಹುದು. ಆದರೆ ಜಲಜನಕ 
ಬಾಂಬ್ ಗಳಲ್ಲಿರುವ ಜಲಜನಕಕ್ಕೆ ಯಾವ ಮಿತಿಯೂ ಇಲ್ಲ; ಆದಕಾರಣ ಎಷ್ಟು 
ವಸ್ತುವನ್ನಾದರೂ ಹಾಕಿ , ಹೆಚ್ಚು ಹೆಚ್ಚು ವಿನಾಶಕಾರಿಯಾಗುವಂತೆ ಮಾಡ 
ಬಹುದು. ಹಿರೋಷಿಮಾ ನಗರದ ಮೇಲೆ ಎಸೆದ ವಿದಳನ ಬಾಂಬ್ ೨೦ , ೦೦೦ 
ಟನ್‌ TNTಗೆ ಸಮವಾಗಿತ್ತೆಂದು ಹಿಂದೆಯೇ ತಿಳಿಸಿದೆ. ಆದರೆ ಇತ್ತೀಚೆಗೆ 
ತಯಾರಿಸುತ್ತಿರುವ ಜಲಜನಕ ಬಾಂಬ್ ನ ಶಕ್ತಿ ಎರಡು ಕೋಟಿ TNTಗೆ 
ಸಮವೆಂದು ಪರಿಗಣಿಸಲ್ಪಟ್ಟಿದೆ; ಹಾಗೂ ಪ್ರಾಯೋಗಿಕವಾಗಿ ಸೋವಿಯಟ್ 
ಒಕ್ಕೂಟದಲ್ಲಿ ಐದು ಕೋಟಿ TNTಗೆ ಸಮ ಮಾರಕ ಶಕ್ತಿಯುಳ್ಳ ಜಲಜನಕ 
ಬಾಂಬ್ ಒಂದನ್ನು ಈಗಾಗಲೇ ಸ್ಫೋಟಿಸಿರುತ್ತಾರೆ. 


ತಪ್ತ ಬೀಜ ಕ್ರಿಯೆಗಳು 
ತಪ್ತ ಬೀಜ ಕ್ರಿಯೆಯಿಂದ ಉದ್ಭವಿಸುವ ಶಕ್ತಿಯನ್ನು ಮಾನವನ ಉಪಯೋಗಕ್ಕೆ 
ಹವಣಿಸಲು ಪ್ರಪಂಚದ ಎಲ್ಲಾ ಭೌತವಿಜ್ಞಾನಿಗಳೂ ಈಗ ಪ್ರಯತ್ನ ಪಡುತ್ತಿದ್ದಾರೆ. 
ವಿದಳನ ಕ್ರಿಯೆಗಿಂತಲೂ ಈ ಮಾರ್ಗದಲ್ಲಿ ಹೆಚ್ಚಿನ ಸೌಲಭ್ಯ ಉಂಟು. ಪ್ರಕೃತಿ 
ಯಲ್ಲಿ ಅಲ್ಪ ಪ್ರಮಾಣದಲ್ಲಿ ದೊರಕುವ ಯುರೇನಿಯಂ ಮೂಲ ವಸ್ತುವಿಗಿಂತ, 
ಸಮ್ಮಿಳನ ಕ್ರಿಯೆಗೆ ಬೇಕಾಗುವ ಜಲಜನಕವು ಬಹು ಹೇರಳವಾಗಿ ಸಿಕ್ಕುವುದು. 
ಸಾಗರಗಳಲ್ಲಿ ಅಮಿತವಾಗಿ ದೊರಕುವ ನೀರಿನ ಪ್ರತಿಯೊಂದು ಅಣುವಿನಲ್ಲೂ ಎರಡು 
ಜಲಜನಕ ಪರಮಾಣುಗಳಿವೆ ! ಕೋಟ್ಯಂತರ ಡಿಗ್ರಿ ತಾಪಮಟ್ಟದಲ್ಲಿ ಜರುಗುವ 
ಈ ಕ್ರಿಯೆ ನಡೆಸಲು ಸೂಕ್ತವಾದ ಧಾರಕ - ಪಾತ್ರೆಯೇ ಒಂದು ಬೃಹತ್ ಸಮಸ್ಯೆ 
ಯಾಗಿದೆ. ಆದರೂ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡು ಹಿಡಿಯಲು ಸತತ 
ವಾಗಿ ಪ್ರಯೋಗಗಳು ನಡೆಯುತ್ತಿವೆ. ತಪ್ತ ಬೀಜಕ್ರಿಯೆ ನಡೆಸಲು ಮಾಡುತ್ತಿರುವ 
ಹಲವಾರು ಪ್ರಯೋಗಗಳಲ್ಲಿ, ZETA ಎಂದು ಕರೆಯಲ್ಪಡುವ ಬ್ರಿಟಿಷ್ ಪ್ರಯೋಗ 
ಪ್ರಪ್ರಥಮದ್ದಾಗಿದೆ. ZETA ಎಂದರೆ Zero Energy Thermonuclear 
Assembly (ಶೂನ್ಯ ಶಕ್ತಿ ತಪ್ತ ಬೀಜಜೋಡಣೆ). ಈ ಸಲಕರಣೆಯ ಮುಖ್ಯ ಭಾಗ 
ನಾದ ಬೃಹತ್ ಬಳೆಯಾಕಾರದ ಗಾಜಿನ ನಳಿಗೆಯಲ್ಲಿ, ಅನಿಲ ಮಿಶ್ರಣವಿದ್ದು , 
ಅದು ಅಗಾಧವಾದ ವಿದ್ಯುದೊತ್ತಡದ ಕಂಪನಕ್ಕೆ ಅತ್ಯಲ್ಪ ಕಾಲ ಗುರಿಯಾಗುತ್ತದೆ. 
ಈ ವಿದ್ಯುತ್ಕಂಪನದಿಂದ ಪರಮಾಣುಗಳ ಇಲೆಕ್ಟ್ರಾನುಗಳೆಲ್ಲಾ ಹೊರಬಿದ್ದು , 
ತತ್ಕಾರಣ ಪ್ಲಾಸ್ಮಾ ( Plasma) ಸ್ಥಿತಿಯಲ್ಲಿರುವ ಅನಿಲದ ತಾಪವು ಲಕ್ಷಾಂತರ 
ಡಿಗ್ರಿ ಮಟ್ಟಕ್ಕೆ ಕಿಂಚಿತ್ತಾಲ ಏರುತ್ತದೆ. 

ಈ ಸಲಕರಣೆಯಲ್ಲಿ ಅತ್ಯಧಿಕ ತಾಪದಲ್ಲಿರುವ ಪ್ಲಾಸ್ಮಾ ಗಾಜಿನ ಗೋಡೆ 
ಯಿಂದ ದೂರವಿರುವಂತೆ ಪ್ರಕೃತಿಯೇ ಸ್ವಲ್ಪ ಸಹಕರಿಸುತ್ತದೆ. ನಳಿಗೆಯಲ್ಲಿನ 


೮೧೦ 

ಪ್ರಬುದ್ಧ ಕರ್ಣಾಟಕ 
ವಿದ್ಯುತ್ ವಾಹವು ಅತಿ ಹೆಚ್ಚಿನ ಅಯಸ್ಕಾಂತ ಕ್ಷೇತ್ರವನ್ನು ನಿರ್ಮಿಸಿ , ತಪ್ತ 
ಪ್ಲಾಸ್ಮಾ ಅನಿಲವು ನಳಿಗೆಯ ಕೇಂದ್ರ ವಲಯದಲ್ಲಿ ಸಂಕುಚಿತವಾಗುವಂತೆ ನೆರವು 
ನೀಡುತ್ತದೆ. ಹೀಗೆ ಅಯಸ್ಕಾಂತ ಕ್ಷೇತ್ರದಲ್ಲಿ ಪ್ಲಾಸ್ಮಾವು ಸಂಕುಚಿತವಾಗುವುದನ್ನು 
* ಇಕ್ಕಟ್ಟು ಪರಿಣಾಮ ” ( Pinch Effect ) ಎಂದು ಕರೆಯುವರು. ದುರದೃಷ್ಟವ 
ಶಾತ್‌ ಸಂಕುಚಿತ ಪ್ಲಾಸ್ಮಾ ಸ್ಥಿತಿಯು ಶಾಶ್ವತವಾಗಿ ನಿಲ್ಲದಿರುವ ಕಾರಣ, ಬೇರೆ 
ಸಹಾಯಕ ಅಯಸ್ಕಾಂತ ಕ್ಷೇತ್ರಗಳನ್ನು ನಿರ್ಮಿಸಿ ಎಳೆಯನ್ನು ಹರಡದಂತೆ 
ಹತೋಟಿಯಲ್ಲಿಡುವರು. ಈ ಪ್ರಯೋಗಗಳು ಇನ್ನೂ ಪೂರ್ಣವಾಗಿ ಯಶಸ್ವಿ 
ಯಾಗಿಲ್ಲ. ತಪ್ತ ಬೀಜಗಳ ಸಮ್ಮಿಲನ ಕ್ರಿಯೆಯಿಂದ ಶಕ್ತಿಯನ್ನು ಹೊರಬೀಳು 
ವಂತೆ ಮಾಡುವುದು ಮಾತ್ರ ಈ ಮಾರ್ಗಗಳಿಂದ ಸಾಧ್ಯವಾಗಿದೆ. ಸಮ್ಮೇಳನ 
ಕ್ರಿಯೆಗೆ ಪೋಷಕವಾಗುವ ಶಕ್ತಿಯನ್ನು ನಿರ್ಮಾಣ ಮಾಡುವುದರಲ್ಲಿ ಮಾತ್ರ 
ZETA ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿದೆ. 

ತಪ್ತ ಬೀಜಕ್ರಿಯೆಯಿಂದ ಶಕ್ತಿಯನ್ನು ಮಾನವನ ಉಪಯೋಗಕ್ಕೆ ಅಳವಡಿಸಿ 
ಕೊಳ್ಳಲು ಇನ್ನೂ ಸಾಧ್ಯವಾಗಿಲ್ಲ. ಈ ಬಗ್ಗೆ ಸಂಶೋಧನೆಗಳಲ್ಲಿ ಮಹತ್ತಾದ 
ಸಮಸ್ಯೆಗಳು ತಲೆ ಹಾಕಿವೆ. ಆದರೂ ಕೊನೆಯಲ್ಲಿ ಜಯಪ್ರದವಾಗಿ ಈ ಸಮಸ್ಯೆಗಳ 
ಪರಿಹಾರವಾಗುವುದೆಂಬ ಆಶೆಯಿದೆ. ಅಲ್ಲದೆ ಆವಿ ಕಡಾಯಿ , ಆವಿಚಕ್ರ , ಹಾಗೂ 
ವಿದ್ಯುಜ್ಜನಕಗಳ ಸಹಾಯವಿಲ್ಲದೆ ವಿದ್ಯುಚ್ಛಕ್ತಿಯ ಉತ್ಪಾದನೆಯು ಈ ಮಾರ್ಗ 
ದಿಂದ ಸಾಧ್ಯವಾಗುವುದೆಂದು ನಂಬಲಾಗಿದೆ. ಈ ಹಾದಿಯಲ್ಲಿ ಜಯಪ್ರದವಾದ 
ಯಾವ ಸಂಶೋಧನೆಯೂ ನಡೆದಿಲ್ಲವಾದರೂ , ನಕ್ಷತ್ರಗಳಲ್ಲಿ ನಿರಂತರವಾಗಿ ಶಕ್ತಿ 
ಯುತ್ಪಾದನೆ ಆಗುತ್ತಿರುವ ರೀತಿಯನ್ನು ಕೃತಕವಾಗಿ ಮಾನವನು ಅನುಕರಿಸುವ 
ಆಶೆ ಇದೆ. ಇದರಿಂದ ಮಾನವನ ಅಭ್ಯುದಯಕ್ಕೆ ಅಗ್ಗವಾಗಿ ಮಹತ್ ಶಕ್ತಿ 
ಹಸ್ತಗತವಾಗುವ ಸಂಭವವಿದೆ. 

ನಿಸ್ಸಂಶಯವಾಗಿ ಮಾನವನ ನಾಗರೀಕತೆಯ ಅಮಿತ ಮುನ್ನೆಡೆಯು ತಪ್ತ 
ಬೀಜ ಕ್ರಿಯಾ ಶಕ್ತಿಯನ್ನು ತನ್ನ ವಶಮಾಡಿಕೊಳ್ಳುವ ಅವನ ಜಾಣತನದಲ್ಲಿ 
ಅಡಗಿದೆ ಎಂದು ಭಾವಿಸಬಹುದು. ಈ ಒಂದು ಮಹತ್ ಶಕ್ತಿಯನ್ನು ಮಾನವನು 
ತನ್ನ ಜೀವನದ ಸುಖ ಸೌಲಭ್ಯಗಳಿಗೆ ಅಳವಡಿಸಿಕೊಳ್ಳುವನೋ ಅಥವಾ ಜಲಜನಕ 
ಬಾಂಬುಗಳ ಸಹಾಯದಿಂದ ದೊಡ್ಡ ಯಾದವೀ ಕಲಹದಲ್ಲಿ ಮಗ್ನನಾಗಿ ತಾನೇ 
ನಿರ್ನಾಮವಾಗುವನೋ ಕಾದು ನೋಡಬೇಕಾಗಿದೆ. ಆದಕಾರಣ 

“ ಸಬಕೊ ಸನ್ಮತಿ ದೇ ಭಗರ್ವಾ ” 
ಎಂದು ಪರಮಾತ್ಮನಲ್ಲಿ ಮೊರೆಯಿಡೋಣ. 


ಡಾ|| ಬಿ. ಸಂಜೀವಯ್ಯ 


ಮೂಲಕಣಗಳು 


ಪೀಠಿಕೆ 
ಪ್ರಕೃತಿಯಲ್ಲಿ ಕಂಡುಬರುವ ವಸ್ತುಗಳ ವೈವಿಧ್ಯವು ಮೊದಲಿನಿಂದಲೂ ಮಾನವನ 
ಕುತೂಹಲವನ್ನು ಕೆರಳಿಸುತ್ತಾ ಬಂದಿದೆ. ವಸ್ತುಗಳಲ್ಲಿ ಘನ , ದ್ರವ ಮತ್ತು ಅನಿಲ 
ಗಳೆಂಬ ಮೂರುಸ್ಥಿತಿಗಳಿವೆ. ಘನರೂಪದಲ್ಲಿರುವ ವಸ್ತುವು ಕಾಯಿಸಿದಾಗ ದ್ರವ 
ರೂಪವನ್ನು ತಾಳುವುದು. ಇನ್ನೂ ಹೆಚ್ಚಾಗಿ ಕಾಯಿಸಿದರೆ ಅದು ಅನಿಲವಾಗು 
ವುದು. ಎಲ್ಲರಿಗೂ ಗೊತ್ತಿರುವ ನಿದರ್ಶನವೆಂದರೆ ನೀರು. ಮಂಜುಗಡ್ಡೆ , ನೀರು 
ಮತ್ತು ಆವಿ - ಇವು ನೀರಿನ ಸ್ಥಿತಿತ್ರಯಗಳು . ಮಂಜುಗಡ್ಡೆಯನ್ನು ಕಾಯಿಸಿದರೆ 
ನೀರಾಗುವುದು ; ನೀರನ್ನು ಕಾಯಿಸಿದರೆ ಆವಿಯಾಗುವುದು. ಈ ರೀತಿಯ ಪರಿ 
ವರ್ತನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ವಸ್ತುಗಳ ಮೂಲ ರಚನೆಯನ್ನು 
ಅರಿತುಕೊಳ್ಳಬೇಕು. 

ಬೆಳಕು ಹೇಗೆ ಉತ್ಪತ್ತಿಯಾಗುತ್ತದೆ ? ರೇಡಿಯೋಗಳಲ್ಲಿ ಉಪಯೋಗಿಸುವ 
ರೇಡಿಯೋ ಕೊಳವೆಗಳು ಹೇಗೆ ಕೆಲಸಮಾಡುತ್ತವೆ ? X - ಕಿರಣಗಳು ಹೇಗೆ 
ಉತ್ಪತ್ತಿಯಾಗುತ್ತವೆ ? ಕ್ಯಾನ್ಸರ್‌ ರೋಗನಿವಾರಣೆಗೆ ಉಪಯೋಗಿಸುವ ಗ್ರಾಮ 
ಕಿರಣಗಳು ಹೇಗೆ ಉತ್ಪತ್ತಿಯಾಗುತ್ತವೆ ? ನ್ಯೂಕ್ಲಿಯರ್ ಬಾಂಬಿನ ಆಸ್ಫೋಟನೆ 
ಯಿಂದ ಅಗಾಧವಾದ ಶಕ್ತಿ ವಿಸರ್ಜನೆಯಾಗುವುದು ಹೇಗೆ? ಇವೇ ಮುಂತಾದ 
ಅನೇಕ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ತಿಳಿದುಕೊಳ್ಳಬೇಕಾದರೆ ವಸ್ತು 
ವಿನ ಸೂಕ್ಷ್ಮರಚನೆಯನ್ನು ಪರಿಶೀಲಿಸಬೇಕು. ವಿಜ್ಞಾನಿಗಳು ವಸ್ತುವಿನ ಸೂಕ್ಷ್ಮ 
ರಚನೆಯನ್ನು ಕುರಿತ ನಮ್ಮ ಜ್ಞಾನವನ್ನು ಹೇಗೆ ಹೆಚ್ಚಿಸುತ್ತಾ ಬಂದಿದ್ದಾರೆಂಬು 
ದನ್ನು ಮುಂದಿನ ಪುಟಗಳಲ್ಲಿ ವಿವರಿಸಲಾಗುವುದು . 


ಅಣು, ಪರಮಾಣು 
ಪ್ರಕೃತಿಯಲ್ಲಿರುವ ಪದಾರ್ಥಗಳೆಲ್ಲಕ್ಕೂ ಮೂಲವಸ್ತುಗಳು ಯಾವುವು ? ಈ 
ಪ್ರಶ್ನೆಯು ಬಹಳ ಹಿಂದಿನ ಕಾಲದಿಂದಲೂ ಚರ್ಚೆಯಾಗುತ್ತಾ ಬಂದಿದೆ. ಗ್ರೀಕ್ 


೮೧೨ 

ಪ್ರಬುದ್ಧ ಕರ್ಣಾಟಕ 
ತತ್ವಜ್ಞರು ಸೃಥ್ವಿ , ಅಪ್ , ತೇಜಸ್ ಮತ್ತು ವಾಯು- ಇವು ನಾಲ್ಕು ಮೂಲ 
ವಸ್ತುಗಳೆಂದೂ , ಈ ಚತುರ್ಭೂತಗಳ ಪರಸ್ಪರ ಸಂಯೋಗದಿಂದ ಇತರ ಎಲ್ಲ 
ವಸ್ತುಗಳೂ ಉತ್ಪತ್ತಿಯಾಗಿವೆಯೆಂದೂ ವಾದಿಸಿದರು . ಈ ವಾದವು ಮಧ್ಯ 
ಯುಗದ ಲೋಹ ಪರಿವರ್ತಕರ ಕನಸಿಗೆ ಆಧಾರವಾಯಿತು. 

ಹದಿನೇಳನೆ ಶತಮಾನದಲ್ಲಿ ಐಕ್ಲಂಡಿನ ವಿಜ್ಞಾನಿ ರಾಬರ್ಟ್ ಬಾಯನ್ಸ್ 
ಎಂಬುವನು ಮೂಲವಸ್ತುಗಳನ್ನು ನಿಷ್ಕರ್ಷೆಮಾಡಲು ಹೊಸ ದಾರಿಯನ್ನು ತೋರಿಸಿ 
ಕೊಟ್ಟನು. ಆತನು “ ಮೂಲವಸ್ತು ” ಎಂಬ ಪದಕ್ಕೆ ಶಾಸ್ತ್ರೀಯವಾದ ಲಕ್ಷಣ 
ವನ್ನು ತಿಳಿಸಿದನು. ನಾವು ಯಾವ ವಸ್ತುವಿನಿಂದ ಎರಡು ಅಥವಾ ಹೆಚ್ಚಾದ 
ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಲಾರೆವೋ , ಅದನ್ನು ಒಂದು ಮೂಲವಸ್ತು 
ಎಂದು ಪರಿಗಣಿಸಬೇಕು. ಅಂದರೆ, ಇದುವರೆಗೆ ವಿಭಜನೆ ಮಾಡಲು ಅಸಾಧ್ಯ 
ವಾಗಿರುವ ವಸ್ತುಗಳನ್ನೆಲ್ಲಾ ಮೂಲವಸ್ತುಗಳೆಂದು ಕರೆಯಬೇಕು. ಇನ್ನು ಮುಂದೆ 
ಅವುಗಳಲ್ಲಿ ಯಾವುದಾದರೂ ಒಂದನ್ನು ವಿಭಜಿಸಿದರೆ , ಅದನ್ನು ಮೂಲವಸ್ತುವೆಂದು 
ಕರೆಯುತ್ತಿದ್ದುದನ್ನು ಬಿಟ್ಟು ಬಿಡಬೇಕು. ಮತ್ತು , ಮೂಲ ವಸ್ತುಗಳ ಸಂಖ್ಯೆ 
ಇಷ್ಟೆ ಎಂಬ ವಿಷಯವಾಗಿ ಯಾರದೋ ಮಾತಿನ ಆಧಾರದ ಮೇಲೆ ಪೂರ್ವಭಾವಿ 
ಯಾಗಿ ಯಾವ ತೀರ್ಮಾನಕ್ಕೂ ಬರಲಾಗದು - ಇದು ಬಾ ಹಾಕಿ ಕೊಟ್ಟ 
ಸೂತ್ರ. ಬಾನತತ್ವಗಳನ್ನು ಆಚರಣೆಗೆ ತಂದು, ನಿಜವಾದ ಮೂಲವಸ್ತು 
ಗಳನೇಕವನ್ನು ಗುರುತಿಸಿಕೊಟ್ಟವನು ಫ್ರಾನ್ಸಿನ ಲವಾಸಿಯೇ ಎಂಬ ವಿಜ್ಞಾನಿ. 
ಇವನ ತರುವಾಯ ವಿಜ್ಞಾನಿಗಳು ಮೂಲವಸ್ತುಗಳನ್ನು ಕ್ರಮೇಣ ಒಂದೊಂದನ್ನಾಗಿ 
ಬಯಲಿಗೆಳೆದರು. ಪ್ರಕೃತಿಯಲ್ಲಿ ೯೨ ಮೂಲವಸ್ತುಗಳಿವೆಯೆಂಬುದು ಈಗ ನಮಗೆ 
ಗೊತ್ತಿದೆ.1 

ಒಂದು ವಸ್ತುವನ್ನು ಚಿಕ್ಕ ಚಿಕ್ಕದಾಗಿ ಭಾಗ ಮಾಡುತ್ತಾ ಹೋದರೆ ಆ 
ವಸ್ತುವಿನ ಅತ್ಯಂತ ಕನಿಷ್ಠ ಭಾಗವಾದ ಅತಿ ಚಿಕ್ಕ ಕಣ ದೊರಕುವುದೆಂದೂ , ಆ 
ಕಣವನ್ನು ಮತ್ತೆ ಭಾಗಮಾಡಲು ಅಸಾಧ್ಯವೆಂದೂ ಅರಿಸ್ಟಾಟಲ್ ಮೊದಲಾದ 
ತಾತ್ವಿಕರು ಅಭಿಪ್ರಾಯಪಟ್ಟರು. ಡೆಮಾಕ್ರೆಟಿಸನು ಅಂತಹ ಸೂಕ್ಷ್ಮ ಕಣವನ್ನು 
ಪರಮಾಣು ( atom ) ಎಂದು ಕರೆದನು . ಪರಮಾಣುಗಳ ಸ್ವರೂಪ, ಗುಣಲಕ್ಷಣ, 
ಮುಂತಾದ ವಿಷಯವಾಗಿಯೂ , ಅವುಗಳಿಂದ ವಸ್ತುಗಳು ರಚಿತವಾಗಿರುವ ವಿಷಯ 
ನಾಗಿಯೂ , ಡೆಮಾಕ್ರಿಟಸ್ ಮೊದಲಾದ ಗ್ರೀಕ್ ತಾತ್ವಿಕರು ಯೋಚಿಸಿ ಅನೇಕ 
ವಿವರವನ್ನು ಕೊಟ್ಟಿದ್ದರೂ , ಪರಮಾಣುವಾದವನ್ನು ಪ್ರಯೋಗದತ್ತವಾದ ಅಂಶ 
ಗಳ ಆಧಾರದ ಮೇಲೆ ವೈಜ್ಞಾನಿಕ ರೀತಿಯಲ್ಲಿ ಮಂಡಿಸಿದವನು ರ್ಜಾ ಡಾಲ್ಟನ್ . 
ಈತನ ಸಿದ್ದಾಂತದ ಪ್ರಕಾರ ವಸ್ತುಗಳು ಪರಮಾಣುಗಳೆಂಬ ಸೂಕ್ಷ್ಮಕಣಗಳಿ೦ದ 

1 ಈಚೆಗೆ ಕೃತಕವಾಗಿ ತಯಾರಿಸಲಾಗಿರುವ ಮೂಲವಸ್ತು ಗಳನ್ನು ಸೇರಿಸಿದರೆ ಇವುಗಳ 
ಸಂಖ್ಯೆ ೧೦೪ ಆಗುತ್ತದೆ. 


೮೧೩ 


ಮೂಲಕಣಗಳು 


UD 


ರಚಿತವಾಗಿವೆ . ಪರಮಾಣು ಅಭೇದ್ಯವಾದುದು. ಒಂದು ಮೂಲವಸ್ತುವಿನ ಎಲ್ಲ 
ಪರಮಾಣುಗಳೂ ತೂಕ, ಗಾತ್ರ ಮತ್ತು ಆಕಾರಗಳಲ್ಲಿ ಒಂದೇ ತೆರನಾಗಿರುತ್ತವೆ. 
ಬೇರೆ ಬೇರೆ ಮೂಲವಸ್ತುಗಳ ಪರಮಾಣುಗಳಿಗೆ ಅವುಗಳ ತೂಕ, ಗಾತ್ರ ಮತ್ತು 
ಆಕಾರಗಳಲ್ಲಿ ವ್ಯತ್ಯಾಸವಿರುತ್ತದೆ. ಮೂಲವಸ್ತುಗಳ ಪರಮಾಣುಗಳು ಚಿಕ್ಕ ಚಿಕ್ಕ 
ಸಂಖ್ಯೆಗಳಲ್ಲಿ, ಮತ್ತು ಕ್ಲುಪ್ತ ಪ್ರಮಾಣದಲ್ಲಿ ಸೇರಿ, ಸಂಯುಕ್ತ ಪರಮಾಣುಗಳನ್ನು 
ಉತ್ಪತ್ತಿ ಮಾಡುತ್ತವೆ. 

ಡಾಲ್ಯನ್ನನ ವಾದದಲ್ಲಿ ಕಂಡುಬಂದ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲು 
ಅವೊಗ್ಯಾಡೊ ಎಂಬ ವಿಜ್ಞಾನಿ ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದನು. 
ಹಾಗೆ ಮಾರ್ಪಾಟಾದ ವಾದದ ಪ್ರಕಾರ ಒಂದು ಮೂಲವಸ್ತುವನ್ನೇ ಆಗಲಿ , 
ಸಂಯುಕ್ತ ವಸ್ತುವನ್ನೇ ಆಗಲಿ, ಚಿಕ್ಕ ಚಿಕ್ಕದಾಗಿ ಭಾಗಮಾಡುತ್ತಾ ಹೋದರೆ, 
ನಮಗೆ ದೊರಕುವ ಕನಿಷ್ಟ ವಾದ ಕಣ ಅಣು, ಪರಮಾಣುವಲ್ಲ. ಅಣುಗಳು 
ರಾಸಾಯನಿಕ ಪರಿವರ್ತನೆಗಳಲ್ಲಿ ವಿನಾ ಇತರ ಸಂದರ್ಭಗಳಲ್ಲಿ ಭಾಗವಾಗುವುದಿಲ್ಲ. 
ರಾಸಾಯನಿಕ ಪರಿವರ್ತನೆಗಳಲ್ಲಿ ಮಾತ್ರ ಅಣು ವಿಭಾಗವಾಗಿ , ಅವುಗಳಲ್ಲಿರುವ 
ಪರಮಾಣುಗಳು ಉಪಯೋಗವಾಗುವುವು. ಮೂಲವಸ್ತುವಿನ ಅಣು ವಿಭಾಗ 
ವಾದಾಗ ದೊರೆಯುವುದು, ಬರೀ ಆ ಮೂಲವಸ್ತುವಿನ ಪರಮಾಣುಗಳು. 
ಸಂಯುಕ್ತ ವಸ್ತುವಿನ ಅಣು ವಿಭಾಗವಾದಾಗ ದೊರೆಯುವುದು, ಬೇರೆ ಬೇರೆ 
ಮೂಲವಸ್ತುಗಳ ಪರಮಾಣುಗಳು . ಆದುದರಿಂದ ಆ ಪರಮಾಣು ” ಶಬ್ದವು 
ಮೂಲವಸ್ತುಗಳಿಗೆ ಅನ್ವಯಿಸುವುದೇ ಹೊರತು, ಸಂಯುಕ್ತ ವಸ್ತುಗಳಿಗಲ್ಲ . ಅಣು 
ಗಳನ್ನು ಮಾತ್ರ ಮೂಲವಸ್ತುಗಳಲ್ಲಿಯೂ ಕಾಣಬಹುದು ; ಸಂಯುಕ್ತ ವಸ್ತು 
ಗಳಲ್ಲಿಯೂ ಕಾಣಬಹುದು. 

ಅಣು ಮತ್ತು ಪರಮಾಣುಗಳ ತೂಕ, ಗಾತ್ರಗಳನ್ನು ತಿಳಿಯಲು ಸಹಜವಾಗಿ 
ಕುತೂಹಲವಿರುತ್ತದೆ. ಅವು ಬಹಳ ಸೂಕ್ಷ್ಮಕಣಗಳಾದುದರಿಂದ ಆವುಗಳನ್ನು 
ಪ್ರತ್ಯಕ್ಷವಾಗಿ ತೂಕಮಾಡುವುದು ಆಗದ ಮಾತು. ವಸ್ತುಗಳ ರಾಸಾಯನಿಕ 
ಪರಿವರ್ತನೆಗಳನ್ನು ಪ್ರಯೋಗಗಳ ಮೂಲಕ ಪರೀಕ್ಷಿಸಿ, ಪರಮಾಣುಗಳ 
ತೂಕಗಳಿಗಿರುವ ಪರಸ್ಪರ ಸಂಬಂಧವನ್ನು ನಿಷ್ಕಷ್ಟವಾಗಿ ಕಂಡುಹಿಡಿಯಬಹುದು. 
ಆಮ್ಲಜನಕದ ಪರಮಾಣುವಿನ ತೂಕ ಹದಿನಾರು ಎಂದು ಪರಿಗಣಿಸಿ , ಅದರ 
ಆಧಾರದ ಮೇಲೆ ಇತರ ಪರಮಾಣುಗಳ ತೂಕಗಳನ್ನು ನಿಷ್ಕರ್ಷೆ ಮಾಡುತ್ತೇವೆ. 
ಈ ಪದ್ದತಿಯ ಪ್ರಕಾರ, ಜಲಜನಕದ ಪರಮಾಣುವಿನ ತೂಕ ೧.೦೦೮ ; 
ಗಂಧಕದ ಪರಮಾಣುವಿನ ತೂಕ ೩೨, ಇತ್ಯಾದಿ. 


2 ಇತ್ತೀಚೆಗೆ ಇಂಗಾಲದ ಪರಮಾಣುವಿನ ತೂಕವನ್ನು ಹನ್ನೆರಡು ಎಂದು ಪರಿಗಣಿಸಿ 
ಪರಮಾಣುಗಳ ತೂಕಗಳಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. 


gov 

ಪ್ರಬುದ್ಧ ಕರ್ಣಾಟಕ 
ಒಂದು ಅಣುವಿನಲ್ಲಿರುವ ಪರಮಾಣುಗಳ ತೂಕಗಳನ್ನು ಕೂಡಿದರೆ ಅಣುವಿನ 
ತೂಕಗೊತ್ತಾಗುವುದು. ನೀರಿನ ಅಣುವಿನಲ್ಲಿ ಎರಡು ಜಲಜನಕದ ಪರಮಾಣು 
ಗಳೂ , ಒಂದು ಆಮ್ಲಜನಕದ ಪರಮಾಣುವೂ ಇರುವುದರಿಂದ , ನೀರಿನ ಅಣು 
ತೂಕ ೧೮ . ೦೧೬ . 

ಇನ್ನು ಅಣು, ಪರಮಾಣುಗಳ ಗಾತ್ರದ ವಿಷಯ . ಯಾವುದಾದರೂ ಒಂದು 
ವಸ್ತುವಿನ ಅಣು ತೂಕ ಎಷ್ಟೋ , ಅಷ್ಟು ಗ್ರಾಂ ಆ ವಸ್ತುವನ್ನು ತೆಗೆದುಕೊಂಡರೆ , 
ಅದರಲ್ಲಿರುವ ಅಣುಗಳ ಸಂಖ್ಯೆ ೬ .೦೬ ೧೦೨ ೩, ದ್ರವ ಅಥವಾ ಘನಸ್ಥಿತಿಯಲ್ಲಿ 
ಅಣುಗಳು ಒಂದಕ್ಕೊಂದು ಅಂಟಿಕೊಂಡಿವೆಯೆಂದು ಭಾವಿಸುವುದಾದರೆ, ಅಷ್ಟು 
ತೂಕ ವಸ್ತುವಿನ ಗಾತ್ರವನ್ನು ಈ ಸಂಖ್ಯೆಯಿಂದ ಭಾಗಿಸಿದರೆ ಅಣುವಿನ ಗಾತ್ರ 
ವೆಷ್ಟು ಎಂದು ಗೊತ್ತಾಗುವುದು . ಅಣುಗಳು ಗೋಳಾಕಾರವಾಗಿವೆಯೆಂದು 
ಭಾವಿಸಿ, ಪ್ರತಿ ಅಣುವಿನ ವ್ಯಾಸವನ್ನು ಕಂಡುಹಿಡಿಯಬಹುದು. ಇದರಿಂದ 
ಅಣುಗಳ ತ್ರಿಜ್ಯ ಸುಮಾರು ೧೦ - ೮ ಸೆಂಟಿಮೀಟರೆಂದು ವ್ಯಕ್ತವಾಗುವುದು , 
ಪ್ರತಿಮಾನವನೂ ಅಣುವಿನ ಗಾತ್ರವಾದರೆ, ಪ್ರಪಂಚದ ಜನರನ್ನೆಲ್ಲಾ ಒಂದು 
ಸಾಸಿವೆ ಕಾಳಿನಷ್ಟು ಗಾತ್ರ ಇರುವ ಸ್ಥಳದಲ್ಲಿ ಇಡಬಹುದು ! ಅಣುವು ಎಷ್ಟು 
ಚಿಕ್ಕ ಕಣವೆಂಬುದನ್ನು ಈಗ ಊಹಿಸಿಕೊಳ್ಳಬಹುದು. ಪರಮಾಣುವು ಅಣುವಿ 
ಗಿಂತಲೂ ಚಿಕ್ಕದಾದ ಕಣ . 

ಮಂಜುಗಡ್ಡೆಯು ಕರಗಿ ನೀರಾಗಿ , ಅಲ್ಲಿಂದ ಕುದಿದು ಆವಿಯಾಗುವಾಗ 
ಉಂಟಾಗುವ ಬದಲಾವಣೆಗಳನ್ನು ಈಗ ಅರ್ಥಮಾಡಿಕೊಳ್ಳಬಹುದು. ಮಂಜು 
ಗಡ್ಡೆಯಲ್ಲಿನ ಅಣುಗಳು ಕ್ರಮವಾಗಿ ಸಾಲುಸಾಲಾಗಿ ನಿಂತುಕೊಂಡು, ನಿಂತಲ್ಲಿಯೇ 
ಅದಿರಾಡುತ್ತಿರುತ್ತವೆ. ಹೊರಗಿನಿಂದ ಶಾಖ ಬಡಿದ ಹಾಗೆಲ್ಲ ಅಣುಗಳ ಅದಿರಾಟ 
ಹೆಚ್ಚಾಗುವುದು. ಸೊನ್ನೆ ಡಿಗ್ರಿ ಸೆಂಟಿಗ್ರೇಡಿನಲ್ಲಿ ಅವುಗಳು ತಮ್ಮ ತಮ್ಮ 
ಸ್ಥಳಗಳಿಂದ ಸಡಿಲಿಸಿಕೊಂಡು ಹರಿದಾಡಲು ಪ್ರಾರಂಭಿಸುವುವು. ಸೊನ್ನೆ ಡಿಗ್ರಿ 
ಯಿಂದ ಮೇಲಕ್ಕೆ ಉಷ್ಣದ ಮಟ್ಟವು ಏರಿದಂತೆಲ್ಲಾ ಅಣುಗಳ ಹರಿದಾಟದ ವೇಗವೂ 
ಅಧಿಕವಾಗುತ್ತಾ ಹೋಗುವುದು. ಅಲ್ಲದೆ ನೀರಿನ ಅಣುಗಳು ಹೆಚ್ಚು ಹೆಚ್ಚು 
ಸಂಖ್ಯೆಯಲ್ಲಿ ನೀರಿನ ಮೇಲಕ್ಕೆ ಚಿಮ್ಮಿ ಆವಿಯನ್ನು ಸೇರಿಕೊಳ್ಳುವುವು. ಉಷ್ಣದ 


3 ಉದಾಹರಣೆಗೆ ನೀರನ್ನು ತೆಗೆದುಕೊಳ್ಳೋಣ. ಇದರ ಅಣು ತೂಕ ೧೮೦೧೬, 
ಆದುದರಿಂದ ೧೮೦೧೬ ಗ್ರಾಂ ನೀರಿನಲ್ಲಿ ೬೦೬ ೧೦೨ ೩ ಅಣುಗಳಿರುತ್ತವೆ. ನೀರಿನ ಸಾಂದ್ರತೆ 
ಘ ಸೆಮಿಾಗೆ ೧ ಗ್ರಾಂ ಆದುದರಿಂದ ಅಷ್ಟು ನೀರಿನ ಗಾತ್ರ ೧೮೦೧೬ ಘ , ಸೆಮಿಾ ಆಗುತ್ತದೆ. 

೧೮೦೧೬ 
ಆದುದರಿಂದ ನೀರಿನ ಅಣುವಿನ ಗಾತ್ರ 

, 
೬೬ox೧೦೨ ೩ = . 

= ೨.೯೭೩ X ೧೦ - ೨೨ ಈ ಸೆಮಿಾ, ಆಗು 

: 
ತದೆ. ಅಣು ಗೋಳಾಕಾರವಾಗಿದೆಯೆಂದು ಭಾವಿಸುವುದಾದರೆ ಅದರ ತ್ರಿಜ್ಯ ೧. ೯೨X೧೦ - ೮ 
ಸೆಮಿಾ, ಇರಬೇಕು. 


೮೧೫ 


ಮೂಲಕಣಗಳು 


ಹೆಚ್ಚಿದಂತೆಲ್ಲಾ 


ಹೆಚ್ಚಾಗುತ್ತಾ ಹೋ 


ಸುನಿಸಬೇಕಾದ ಅತಿ 


ಮಟ್ಟವು ೧೦೦ ಡಿಗ್ರಿ ಸೆಂಟಿಗ್ರೇಡ್ ಆದಾಗ ಅಣುಗಳು ತಮ್ಮ ತಮಗಿದ್ದ 
ಸಂಪರ್ಕವನ್ನು ತೊರೆದು, ದೂರ ದೂರವಾಗಿ , ದಿಕ್ಕಾಪಾಲಾಗಿ ಹಾರಾಡಲು 
ಪ್ರಾರಂಭಿಸುವುವು. ಅಲ್ಲಿಂದ ಮುಂದಕ್ಕೆ ಉಷ್ಣದ ಮಟ್ಟ ಹೆಚ್ಚಿದಂತೆಲ್ಲಾ 
ಅಣುಗಳ ವೇಗವೂ ಹೆಚ್ಚು ಹೆಚ್ಚಾಗುತ್ತಾ ಹೋಗುವುದು . ಇಲ್ಲಿ ನಾವು 
ಗಮನಿಸಬೇಕಾದ ಅತಿ ಮುಖ್ಯ ವಿಷಯಗಳಿವು - ವಸ್ತುವಿನ ಘನರೂಪದಲ್ಲಿ ಒಂದು 
ಅಣುವಿಗೂ ಇನ್ನೊಂದು ಅಣುವಿಗೂ ಮಧ್ಯೆ ಇರುವ ಬಲವು ಇತರ ಎರಡು 
ರೂಪಗಳಲ್ಲಿರುವುದಕ್ಕಿಂತ ಹೆಚ್ಚಿನದು. ದ್ರವರೂಪದಲ್ಲಿ ಈ ಬಲವು ಕಮ್ಮಿಯಾಗು 
ವುದು. ಅನಿಲರೂಪದಲ್ಲಿ ಈ ಬಲವು ಗಣನೆಗೇ ಬರದೆ ಅಣುಗಳು ಸ್ವಚ್ಚಾ ವರ್ತಿ 
ಯಾಗಿ ಚಲಿಸುತ್ತವೆ. 

ಪ್ರಕೃತಿಯಲ್ಲಿ ೯೨ ಮೂಲವಸ್ತುಗಳಿವೆಯೆಂದು ಹಿಂದೆಯೇ ಹೇಳಿದೆನಷ್ಟೆ ; 
ಅಂದರೆ ೯೨ ವಿವಿಧ ಪರಮಾಣುಗಳಿವೆಯೆಂದು ಹೇಳಿದ ಹಾಗಾಯಿತು. ೧೮೬೯ 
ರಲ್ಲಿ ಮೆಂಡಲೀಫ್‌ನು ಮೂಲವಸ್ತುಗಳ ಪರಮಾಣುತೂಕ ಮತ್ತು ಅವುಗಳ 
ರಾಸಾಯನಿಕ ಗುಣ ಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳನ್ನು 
ಶಾಸ್ತ್ರೀಯವಾಗಿ ವಿಂಗಡಿಸಿ ಒಂದು ಪಟ್ಟಿಯನ್ನು ತಯಾರಿಸಿದನು. ಇದೇ 
ಆವರ್ತಪಟ್ಟಿ . ಇದನ್ನು ಪರೀಕ್ಷಿಸಿದರೆ ಮೂಲವಸ್ತುಗಳೆಲ್ಲವೂ ಒಂದು ನಿಯಮ 
ವನ್ನು ಪಾಲಿಸುವುದು ಕಂಡುಬರುತ್ತದೆ. ಅವುಗಳಲ್ಲಿ ಯಾವ ಮೂಲವಸ್ತುವೇ 
ಆಗಲಿ , ಅದರ ಪರಮಾಣುತೂಕಕ್ಕೆ ಅನುಗುಣವಾಗಿ ಆವರ್ತಪಟ್ಟಿಯಲ್ಲಿ ಒಂದು 
ಕ್ಲುಪ್ತ ಸ್ಥಾನವನ್ನೇ ಸೇರಿಕೊಳ್ಳಬೇಕು; ಆ ಸ್ಥಾನಕ್ಕೆ ತಕ್ಕ ಗುಣಲಕ್ಷಣಗಳನ್ನೇ 
ಪಡೆದಿರಬೇಕು. ಅಂದಮೇಲೆ ಬೇರೆ ಬೇರೆ ಮೂಲವಸ್ತುಗಳ ಪರಮಾಣುಗಳು 
ಒಂದಕ್ಕೊಂದು ಸಂಬಂಧವಿಲ್ಲದ ಸ್ವತಂತ್ರ ಕಣಗಳೆಂದು ಹೇಳಲು ಸಾಧ್ಯವಿಲ್ಲ. 
ಅವುಗಳಿಗೆ ಏನೋ ಒಂದು ಪರಸ್ಪರ ಸಂಬಂಧವಿರಬೇಕು. ಅದೇನಿರಬಹುದು.? 


ಪರಮಾಣುವಿನ ರಚನೆ 
ಡಾಲ್ಟನ್ನನ ಪರಮಾಣು ಸಿದ್ದಾಂತದಲ್ಲಿ ಕಂಡುಬರುವ ಪರಮಾಣುವಿನ ಕಲ್ಪನೆ 
ಯಲ್ಲಿ ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ಕಾಣುವುದು ಪರಮಾಣು ಅಭೇದ್ಯವೆಂಬ 
ಅಂಶ. ಆದರೆ ಪರಮಾಣುತೂಕಗಳನ್ನು ನಿಖರವಾಗಿ ಗೊತ್ತು ಮಾಡಲು ಪ್ರಾರಂಭಿಸಿ 
ದಾಗಿನಿಂದಲೂ ವಿಜ್ಞಾನಿಗಳಿಗೆ ಒಂದು ಶಂಕೆ ಇತ್ತು . ಒಂದು ಮೂಲವಸ್ತುವಿನ 
ಪರಮಾಣು ತೂಕಕ್ಕೂ , ಇನ್ನೊಂದು ಮೂಲವಸ್ತುವಿನ ಪರಮಾಣು ತೂಕಕ್ಕೂ 
ಸ್ವಲ್ಪವೇ ವ್ಯತ್ಯಾಸವಿದ್ದು , ಅವುಗಳ ಗುಣ ಲಕ್ಷಣಗಳಲ್ಲಿ ವಿಶೇಷವಾದ ವ್ಯತ್ಯಾಸ 
ಕಂಡು ಬರುವಂತಹ ಅನೇಕ ನಿದರ್ಶನಗಳಿವೆ. ಇದಕ್ಕೆ ಅವುಗಳ ಪರಮಾಣು 


4 ಇದನ್ನು ಕುರಿತ ಒಂದು ಪ್ರತ್ಯೇಕ ಲೇಖನ ಈ ಸಂಚಿಕೆಯಲ್ಲಿದೆ ( ಪುಟ ೨೪೯) . 


೮೧೬ 


ಪ್ರಬುದ್ಧ ಕರ್ಣಾಟಕ 
ತೂಕಗಳಿಗಿರುವ ಅಲ್ಪ ವ್ಯತ್ಯಾಸವೇ ಕಾರಣವಿರಲಾರದೆಂದು ಅನೇಕ ವಿಜ್ಞಾನಿಗಳು 
ಅಭಿಪ್ರಾಯಪಟ್ಟರು. ಪರಮಾಣುಗಳಿಗೆ ರಚನೆಯಿರಬೇಕೆಂದೂ , ಮೂಲವಸ್ತು 
ಗಳಿಗಿರುವ ವ್ಯತ್ಯಾಸಗಳಿಗೆ ಅವುಗಳ ಪರಮಾಣು ರಚನೆಗಳಿಗಿರಬಹುದಾದ ವ್ಯತ್ಯಾಸ 
ಗಳೇ ಕಾರಣವಿರಬೇಕೆಂದೂ ಅನೇಕರಿಗೆ ಶಂಕೆಯಿತ್ತು . 

ಕಳೆದ ಶತಮಾನದ ಅಂತ್ಯಭಾಗದಲ್ಲಿ ನಡೆದ ಎರಡು ಮುಖ್ಯವಾದ 
ಸಂಶೋಧನೆಗಳ ಫಲವಾಗಿ ಪರಮಾಣುಗಳು ಇನ್ನೂ ಚಿಕ್ಕ ಚಿಕ್ಕ ಕಣಗಳಿಂದ 
ರಚಿತವಾಗಿರಬೇಕೆಂದು ಖಚಿತವಾಯಿತು. “ ಎಲೆಕ್ಟ್ರಾನ್ ” ಎಂಬ ಅತಿ ಸೂಕ್ಷ್ಮ 
ನಾದ ಋಣ ವಿದ್ಯುದಂಶವುಳ್ಳ ಕಣವನ್ನು ಕಂಡುಹಿಡಿದದ್ದು ಮೊದಲನೆಯದು. 
ಎರಡನೆಯದು, ಯುರೇನಿಯಂ ಮುಂತಾದ ಕೆಲವು ಮೂಲವಸ್ತುಗಳು ಹೊರಗಿನ 
ಯಾವ ಪ್ರೇರಣೆಯೂ ಇಲ್ಲದೆ ಸ್ವಾಭಾವಿಕವಾಗಿಯೇ ಒಂದು ತರಹ ಕಿರಣಗಳನ್ನು 
ಹೊರ ಚಿಮ್ಮುತ್ತಿರುವುದನ್ನು ಕಂಡುಹಿಡಿದದ್ದು , ವಸ್ತುಗಳ ಈ ವಿಶೇಷ ಗುಣಕ್ಕೆ 
“ ಸ್ವಯಂಪ್ರಭೆ ” ಎಂದು ಹೆಸರು. 

ಎಲೆಕ್ಟ್ರಾನನ್ನು ಕಂಡು ಹಿಡಿಯುವುದಕ್ಕೆ ಮುಂಚೆ ಗೊತ್ತಿದ್ದ ಅತಿ ಚಿಕ್ಕ 
ಅತ್ಯಂತ ಹಗುರವಾದ ಕಣವೆಂದರೆ ಜಲಜನಕದ ಪರಮಾಣು. ಆದರೆ ಎಲೆಕ್ಟ್ರಾನಿನ 
ತೂಕ ಜಲಜನಕದ ಪರಮಾಣುವಿನ ತೂಕದಲ್ಲಿ ಸುಮಾರು ೧೮೪೦ನೇ ಒಂದು 
ಭಾಗ. ಇದರ ತೂಕವು ೯ . ೧೧• ೧೦- ೨೮ ಗ್ರಾಂ . ಎಂದು ಗೊತ್ತುಮಾಡಲ್ಪಟ್ಟಿದೆ. 
ಎಲೆಕ್ಟ್ರಾನ್ ಋಣ ವಿದ್ಯುದಂಶವನ್ನು ಹೊಂದಿದೆ ಮತ್ತು ಅದರ ಮೊತ್ತವು 
e = ೪. ೮೦X೧೦ - ೧೦ e. S. u, ಥಾಮೃನ್ನ ನು ಈ ಎಲೆಕ್ಟ್ರಾನುಗಳ ಗುಣಲಕ್ಷಣ 
ಗಳನ್ನು ಕಂಡುಹಿಡಿದು ಎಲ್ಲ ಪರಮಾಣುಗಳಲ್ಲಿಯೂ ಈ ವಿದ್ಯುತ್ಕಣಗಳು ಇರ 
ಬೇಕೆಂದು ತೀರ್ಮಾನಿಸಿದನು. 

ಸ್ವಯಂ ಪ್ರಭೆಯ ಕಿರಣಗಳನ್ನು ಪರೀಕ್ಷಿಸಿ , ಅವುಗಳಲ್ಲಿ ಆಲ್ಪ - ಕಿರಣ, 
ಬೀಟ- ಕಿರಣ ಮತ್ತು ಗ್ಯಾಮ - ಕಿರಣಗಳೆಂಬ ಮೂರು ಬಗೆಯ ಕಿರಣಗಳಿವೆಯೆಂದು 
ಮೇಡಮ್ ಕ್ಯೂರಿಯವರು ಕಂಡುಹಿಡಿದರು. ಆಲ್ಪ - ಕಿರಣಗಳು ಧನವಿದ್ಯುದಂಶ 
ವನ್ನು ( ವಿದ್ಯುದಂಶದ ಮೊತ್ತ ೨e ) ಹೊಂದಿರುವ ಕಣಗಳೆಂದೂ , ಅವುಗಳ ತೂಕವು 
ಸುಮಾರು ನಾಲ್ಕು ಜಲಜನಕದ ಪರಮಾಣುಗಳ ತೂಕದಷ್ಟು ಎಂದೂ ವ್ಯಕ್ತ 
ವಾಯಿತು. ಬೀಟ- ಕಿರಣಗಳು ಕೇವಲ ಎಲೆಕ್ಟ್ರಾನುಗಳ ಪ್ರವಾಹವೆಂದು ಕಂಡು 
ಬಂದಿತು. 

ಗ್ರಾಮ - ಕಿರಣಗಳು ಬೆಳಕಿನ ಕಿರಣಗಳಂತೆಯೇ ಒಂದು ವಿಧವಾದ ಅಲೆಗಳು. 
ರೇಡಿಯೋ ಅಲೆಗಳು, ಶಾಖದ ಕಿರಣ, ಅತಿ ನೀಲ ಕಿರಣ ಮತ್ತು ಎಕ್ಸ್ - ಕಿರಣಗಳೂ 
ಇಂತಹ ಅಲೆಗಳೇ , ಇವುಗಳನ್ನೆಲ್ಲಾ ವಿದ್ಯುತ್ಕಾಂತ ತರಂಗಗಳೆಂದು ಕರೆಯುತ್ತೇವೆ. 
ಈ ಎಲ್ಲ ವಿಧದ ಅಲೆಗಳೂ ಶೂನ್ಯ ಪ್ರದೇಶದಲ್ಲಿ ಒಂದೇ ವೇಗದಲ್ಲಿ ( ಸೆಕೆಂಡಿಗೆ 
೩•೧೦೧೦ ಸೆಂಟಿಮೀಟರುಗಳು) ಚಲಿಸುತ್ತವೆ. ಈ ವಿವಿಧ ಅಲೆಗಳಲ್ಲಿ ಒಂದಕ್ಕೂ 


ಮೂಲಕಣಗಳು 


೮೧೭ 


ಇನ್ನೊಂದಕ್ಕೂ ಇರುವ ವ್ಯತ್ಯಾಸವು ಅವುಗಳ ತರಂಗ ಅಂತರವನ್ನು ಅವಲಂಬಿಸಿದೆ. 
ವಿದ್ಯುತ್ಕಾಂತ ತರಂಗಗಳ ವೇಗವನ್ನು C ಎಂದು ಕರೆದು ಅವುಗಳಲ್ಲಿ ಯಾವುದೇ 
ವಿಧದ ತರಂಗಗಳ ತರಂಗ ಅಂತರವನ್ನು ಸಿ ಎಂದು ಕರೆದರೆ " ಎಂಬ ಸಂಖ್ಯೆ V 
ಯನ್ನು ಆವರ್ತ ಸಂಖ್ಯೆ ಎಂದು ಕರೆಯುತ್ತಾರೆ. ತರಂಗ ಅಂತರ ಕಡಮೆ 
ಯಾದಷ್ಟೂ ಆವರ್ತಸಂಖ್ಯೆ ಹೆಚ್ಚಾಗುವುದಷ್ಟೆ . ವಿದ್ಯುತ್ಕಾಂತ ರಶ್ಮಿಗಳ ತರಂಗ 
ಅಂತರಗಳ ಅನುಕ್ರಮವನ್ನು ತೋರಿಸುವ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದೆ. ಸುಮಾರು 
೦ .೦೦೦ ೦೦೦ ೦೦೦ ೦೦೦ ೧ ಮಿಾಟರಿನಿಂದ ಹಿಡಿದು ಸಾವಿರಾರು ಮಿಾಟರಿನವರೆಗೆ 


ಗ್ರಾಮ - ಎಕ್ 
ಕಿರಣ ಕಿರಣ 


ಅತಿಶೀಲ 
ಕಿರಣ 


ಶಾಖದ ಸೂಕ್ಷ 
ಕಿರಣ 


ರೇಡಿಯೋ 
ಅಲೆಗಳು 


ಬೇರೆ ಬೇರೆ ತರಂಗ ಅಂತರಗಳಿರುವ ವಿದ್ಯುತ್ಕಾಂತ ಅಲೆಗಳು ನನಗೆ ಗೊತ್ತಿವೆ. 
ಸೂಕ್ಷ್ಮವಾದ ತರಂಗ ಅಂತರಗಳನ್ನು ಅಳೆಯುವುದಕ್ಕೆ ಆ೦ಗ್ ಸ್ಟಾ೦ ( A ) ಎಂಬ 
ಒಂದು ಪ್ರಮಾಣವನ್ನು ಉಪಯೋಗಿಸುತ್ತೇವೆ ( Å = ೦. ೦೦೦೦೦೦೦೧ ಸೆಂಟಿ 
ಮಾಟರು . ನಮ್ಮ ಕಣ್ಣಿನ ಅನುಭವಕ್ಕೆ ಬರುವ ಬೆಳಕಿನ ಕಿರಣಗಳ ತರಂಗ 
ಅಂತರ ಸುಮಾರು ೪೦೦೦ - ೭೦೦೦ ಆ೦ಗ್ ಸ್ಟಾಂಗಳು. ಸ್ವಯಂಪ್ರಭೆಯಲ್ಲಿ 
ಹೊರಬರುವ ಗ್ರಾಮ ಕಿರಣಗಳ ತರಂಗ ಅಂತರ ಸುಮಾರು ೦ . ೦೬ ರಿಂದ ೧. ೪À , 

೧೯೦೦ರಲ್ಲಿ ಪ್ಲಾಂಕನು ಪ್ರತಿಪಾದಿಸಿದ ಕ್ವಾಂಟಂ ವಾದ ಮತ್ತು ೧೯೦೫ರಲ್ಲಿ 
ಆಲ್ಬರ್ಟ್ ರ್ಐಫೈನನು ಪ್ರತಿಪಾದಿಸಿದ ಪೋಟಾನ್ ವಾದಗಳ ಪ್ರಕಾರ ವಿದ್ಯು 
ತಾಂತ ತರಂಗಗಳು ಒಂದೆಡೆಯಿಂದ ಇನ್ನೊಂದೆಡೆಗೆ “ ಶಕ್ತಿಯ ಕ್ವಾಂಟಂ ” ಅಥವಾ 
*ಪೋಟಾನ್ ” ಗಳಾಗಿ ಪ್ರಸಾರವಾಗುತ್ತವೆ. ಪೊಟಾನಿನ ಶಕ್ತಿಯು E = h V 
( ಪ್ಲಾಂಕನ ಸ್ಥಿರಾಂಕ h = ೬ .೬೨ * ೧೦ -೨೭ ಅರ್ ಸೆಕೆಂಡು. ಅರ್ಗ್ ಶಕ್ತಿಯ 
ಅಳತೆಯ ಏಕಮಾನ, V = ಆವರ್ತ ಸಂಖ್ಯೆ ). ಪೋಟಾನ್ ಬೆಳಕಿನ ವೇಗದಲ್ಲಿ 
ಚಲಿಸುತ್ತದೆ. ಅದಕ್ಕೆ ವಿಶ್ರಾಂತಿಯೆಂಬುದೇ ಗೊತ್ತಿಲ್ಲ! ನಾವು ನೋಡುವ 
ಬೆಳಕಿನಲ್ಲಿ ಕೋಟ್ಯಾನು ಕೋಟಿಪೋಟಾನುಗಳಿರುತ್ತವೆ. ಪ್ರತಿಯೊಂದು ಬಣ್ಣದ 
ಕಿರಣಕ್ಕೂ ಸಂಬಂಧಪಟ್ಟ ಹಾಗೆ ಇರುವಪೋಟಾನುಗಳ ಶಕ್ತಿ E = h V, ಅಂದರೆ 


೮೧೮ 


. 


ಪ್ರಬುದ್ಧ ಕರ್ಣಾಟಕ 
ನೇರಳೆ ಬಣ್ಣದ ಬೆಳಕಿನ ಪೋಟಾನಿನ ಶಕ್ತಿ ಕೆಂಪು ಬಣ್ಣದ ಬೆಳಕಿನ ಪೋಟಾನಿನ 
ಶಕ್ತಿಗಿಂತ ಹೆಚ್ಚು . . 

ಪರಮಾಣುವಿನ ರಚನೆಯನ್ನು ತಿಳಿದುಕೊಳ್ಳಬೇಕಾದರೆ ಅದಕ್ಕಿಂತಲೂ ಚಿಕ್ಕ 
ಕಣಗಳ ವರ್ತನೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು. ಈ ಶತಮಾನದ 
ಆದಿಯಲ್ಲಿ ವಿಜ್ಞಾನಿಗಳಿಗೆ ಪರಿಚಯವಿದ್ದ ಇಂತಹ ಕಣಗಳೆಂದರೆ ಬೀಟ ಮತ್ತು 
ಆಲ್ಪ ಕಣಗಳು . ಈ ಕಣಗಳು ವಸ್ತುಗಳ ಮೂಲಕ ಹಾದು ಹೋಗುವಾಗ ಹೇಗೆ 
ವರ್ತಿಸುವುವೆಂಬುದನ್ನು ಪರಿಶೀಲಿಸಿದರೆ ನಮಗೆ ವಸ್ತುವಿನ ಸೂಕ್ಷ್ಮ ರಚನೆಯು 
ಮತ್ತು ಪರಮಾಣುವಿನ ರಚನೆಯು ವ್ಯಕ್ತವಾಗುತ್ತದೆ. 

ಬೀಟ ಕಣಗಳನ್ನು ಒಂದು ಲೋಹದ ತಗಡಿಗೆ ಬಂದು ಹೊಡೆಯುವಂತೆ 
ಮಾಡಿದರೆ, ಅವುಗಳಲ್ಲಿ ಸ್ವಲ್ಪ ಭಾಗ ಕಣಗಳು ತಗಡಿನ ಮೂಲಕ ಹಾದು 
ಹೋಗುವುವು. ಉಳಿದ ಹೆಚ್ಚು ಭಾಗ ಕಣಗಳು ದಿಕ್ಕಾಪಾಲಾಗಿ ಚೆದರಿ 
ಹೋಗುವುವು. ಲೋಹದ ತಗಡು ನಮ್ಮ ದೃಷ್ಟಿಯಲ್ಲಿ ಪದಾರ್ಥಗಳ ಸಂಚಾರಕ್ಕೆ 
ದೊಡ್ಡ ಅಡ್ಡಿಯಾಗಿ ಕಂಡರೂ , ಸೂಕ್ಷ್ಮವಾದ ಬೀಟ ಕಣಗಳಿಗೆ ಅದರಿಂದ ಏನೂ 
ಅಡಚಣೆಯುಂಟಾಗಲಾರದು. ಬೀಟ ಕಣಗಳಲ್ಲಿ ಹೆಚ್ಚು ಭಾಗ ಹಾದು ಹೋಗದೆ 
ಏಕೆ ಚೆದರುವುವೆಂಬುದಕ್ಕೆ ಕಾರಣ- ತಗಡಿನಲ್ಲಿರುವ ಲೋಹದ ಪರಮಾಣುಗಳಲ್ಲಿ 
ಎಲೆಕ್ಟ್ರಾನ್ ಗಳಿವೆ. ಬೀಟ ಕಣಗಳು ಈ ಎಲೆಕ್ಟ್ರಾನ್‌ಗಳನ್ನು ಸಂಧಿಸಿದಾಗ, 
ಎರಡರ ಮೇಲೆಯೂ ಋಣವಿದ್ಯುದಂಶವೇ ಇರುವುದರಿಂದ ವಿಕರ್ಷಣೆಯುಂಟಾಗಿ 
ಬೀಟ ಕಣಗಳು ಚೆದರುವುವು. ಬೀಟ ಕಣಗಳು ಯಾವ ಯಾವ ದಿಕ್ಕಿನಲ್ಲಿ 
ಎಷ್ಟೆಷ್ಟು ಚೆದರುವುವೆಂಬುದನ್ನು ಪರೀಕ್ಷಿಸಿ ತಗಡಿನಲ್ಲಿರುವ ಎಲೆಕ್ಟ್ರಾನುಗಳ 
ಸಾಂದ್ರತೆಯನ್ನು ಕಂಡುಹಿಡಿಯಬಹುದು. ಇದರಿಂದ ತಗಡಿನಲ್ಲಿರುವ ಲೋಹದ 
ಪರಮಾಣು ಒಂದೊಂದರಲ್ಲಿಯೂ ಇರುವ ಎಲೆಕ್ಟ್ರಾನುಗಳ ಸರಾಸರಿ ಸಂಖ್ಯೆ ಅದರ 
ಪರಮಾಣುತೂಕ ಸಂಖ್ಯೆಯ ಸುಮಾರು ಅರ್ಧ ಎಂದು ತಿಳಿಯುವುದು. 
ಪರಮಾಣುವಿನ ಒಟ್ಟು ತೂಕದಲ್ಲಿ ಅದರಲ್ಲಿರುವ ಎಲೆಕ್ಟ್ರಾನುಗಳ ತೂಕ ಗಣನೆಗೇ 
ಬರುವುದಿಲ್ಲ. ಅಂದಮೇಲೆ ಪರಮಾಣುವಿನ ತೂಕಕ್ಕೆ ಕಾರಣಭೂತವಾಗಿ ಅದರಲ್ಲಿ 
ಇನ್ನೇನೋ ಅಡಗಿರಬೇಕು. ಪರಮಾಣುವನ್ನು ಹೊರಗಡೆಯಿಂದ ನೋಡಿದರೆ 

* 5 ಈ ಶಕ್ತಿಯನ್ನು ಅಳೆಯಲು “ ಎಲೆಕ್ಟ್ರಾನ್ ಓಲ್ಸ್ ” (ev) ಎಂಬ ಏಕ ಮಾನವನ್ನು 
ಉಪಯೋಗಿಸುತ್ತೇವೆ. ಒಂದು ಓಲ್ಡ್ ಪ್ರಚ್ಛನ್ಯಾ೦ತರದ ಮೂಲಕ ಎಲೆಕ್ಟ್ರಾನ್ ಹಾದು 
ಹೋದಾಗ ಅದು ಪಡೆಯುವ ಚಲನ ಶಕ್ತಿಗೆ ಎಲೆಕ್ಟ್ರಾನ್ ಓಲ್ಸ್ ಎಂದು ಕರೆಯುತ್ತೇವೆ. 
೧ ev = ೧.೬x೧೦ - ೧೨ ಆರ್ . ಹೀಗೆಯೇ ಒಂದು ಕಿಲೋ ಎಲೆಕ್ಟ್ರಾನ್ ಓಲ್ಸ್ , Key = 
೧೦೦೦ ev ; ಒಂದು ಮಿಲಿಯನ್ ಎಲೆಕ್ಷನ್ ಓಲ್ಸ್ , Mev = ೧೦೦೦೦೦೦ ev = ೧೦೬ 
ev ; ಒಂದು ಬಿಲಿಯನ್ ಎಲೆಕ್ಟ್ರಾನ್ ಓಲ್ಡ್ , Bev = ೧೦೦೦ Mey = ೧೦° ev ; ಎಂಬ 
ಮಾನಗಳನ್ನು ಉಪಯೋಗಿಸುತ್ತೇನೆ. 


ಟ . 


ಮೂಲಕಣಗಳು 


೮೧೯ 


ಅದರ ಮೇಲೆ ವಿದ್ಯುದಂಶವೇನೂ ಕಾಣುವುದಿಲ್ಲವೆಂದು ಹಿಂದೆಯೇ ತಿಳಿದಿದ್ದೇವೆ. 
ಆದರೆ ಅದರೊಳಗೆ ಋಣವಿದ್ಯುದಂಶವುಳ್ಳ ಹಲವಾರು ಎಲೆಕ್ಟ್ರಾನುಗಳಿರುವುವು. 
ಅಂದರೆ ಎಲೆಕ್ಟ್ರಾನುಗಳ ಋಣವಿದ್ಯುದಂಶವು ನಿಷ್ಪರಿಣಾಮವಾಗುವಂತೆ ಮಾಡಲು 
ಪರಮಾಣುವಿನಲ್ಲಿ ಇನ್ನೆಲ್ಲಿಯೋ ಸಾಕಷ್ಟು ಧನವಿದ್ಯುದಂಶವಿರಬೇಕು. ಆದುದರಿಂದ 
ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳೇ ಅಲ್ಲದೆ, ತೂಕವಾದ ಮತ್ತು ಧನವಿದ್ಯುದಂಶ 
ವುಳ್ಳ ಭಾಗವಿರಬೇಕೆಂದು ನಾವುಊಹಿಸಬಹುದು. 

ಪರಮಾಣು ರಚನೆಯ ವಿಷಯದಲ್ಲಿ ನಮ್ಮ ಜ್ಞಾನವು ಮುಂದುವರಿಯಲು 
ಸಹಾಯ ಮಾಡಿದ ಬಹು ಮುಖ್ಯವಾದ ಇನ್ನೊಂದು ಸಂಶೋಧನೆಯೆಂದರೆ 
೧೯೧೧ರಲ್ಲಿ ಲಾರ್ಡ್ ರುದರ್ಪಡ್್ರ ಆಲ್ಪ ಕಣಗಳನ್ನು ಲೋಹದ ತಗಡಿನ ಮೂಲಕ 
ಹಾಯಿಸಿ ಆಗ ಉಂಟಾಗುವ ಪರಿಣಾಮಗಳನ್ನು ಪರಿಶೀಲಿಸಿದುದು. ಆಲ್ಪ 
ಕಣಗಳ ಪ್ರವಾಹದ ಅತ್ಯಧಿಕ ಭಾಗವು ತಗಡಿನ ಮೂಲಕ ಹಾದು ಹೋಗಿ 
ಬಿಡುವುದು . ಸ್ವಲ್ಪ ಭಾಗವು ತನ್ನ ಪಥದಿಂದ ಸ್ವಲ್ಪ ಓರೆಯಾಗುವುದು. ಅತ್ಯಲ್ಪ 
ಭಾಗವು ತಗಡನ್ನು ಸಂಧಿಸಿ ಹಿಮ್ಮೆಟ್ಟುವುದು . ಆಲ್ಪ ಕಣಗಳ ಈ ವರ್ತನೆಯನ್ನು 
ಅರ್ಥ ಮಾಡಿಕೊಳ್ಳಲು ರುದರ್ಫಡ್ರನು ಪರಮಾಣುವಿನ ರಚನೆಯ ಮಾದರಿಯನ್ನು 
ಮೊದಲು ಪ್ರತಿಪಾದಿಸಿದನು . ಆತನ ಸಿದ್ದಾಂತದ ಪ್ರಕಾರ, ಪ್ರತಿಯೊಂದು 
ಪರಮಾಣುವಿನ ಒಳಗಡೆ ಮಧ್ಯ ಬಿಂದುವಿನಲ್ಲಿ ಸರಿಯಾಗಿ ಧನವಿದ್ಯುದಂಶವುಳ್ಳ 
ಅತ್ಯಂತ ಸೂಕ್ಷ್ಮವಾದ “ ನ್ಯೂಕ್ಲಿಯಸ್ ” ಎಂಬ ಕಣವಿದೆ. ಪರಮಾಣುವಿನ 
ತೂಕವೆಲ್ಲವೂ ಬಹು ಮಟ್ಟಿಗೆ ನ್ಯೂಕ್ಲಿಯಸ್ಸಿನಲ್ಲಿಯೇ ನೆಲಸಿದೆ. ನ್ಯೂಕ್ಲಿಯಸ್ಸಿನ 
ಸುತ್ತಲೂ ಎಲೆಕ್ಟ್ರಾನುಗಳಿವೆ . ಈ ಎಲೆಕ್ಟ್ರಾನುಗಳಿಂದ ಒದಗುವ ಒಟ್ಟು ಋಣ 
ವಿದ್ಯುದಂಶವೂ , ನ್ಯೂಕ್ಲಿಯಸ್ಸಿನ ಮೇಲೆ ಇರುವ ಧನವಿದ್ಯುದಂಶವೂ ಸಮವಾಗಿರು 
ವುದರಿಂದ, ಒಟ್ಟು ಪರಮಾಣುವಿನ ಮೇಲೆ ವಿದ್ಯುದಂಶ ಕಾಣುವುದಿಲ್ಲ . 
ನ್ಯೂಕ್ಲಿಯಸ್ ಎಲೆಕ್ಟ್ರಾನುಗಳನ್ನು ಆಕರ್ಷಿಸುವುದು ; ಈ ಆಕರ್ಷಣೆಯನ್ನು ಮಾರಿ 
ದೂರದಲ್ಲಿಯೇ ಇರುವಂತೆ , ಎಲೆಕ್ಟ್ರಾನುಗಳು ಸೂರಮಂಡಲದ ಗ್ರಹಗಳ ಹಾಗೆ 
ಸದಾ ನ್ಯೂಕ್ಲಿಯಸ್ಸಿನ ಸುತ್ತಲೂ ವೇಗವಾಗಿ ತಿರುಗುತ್ತಿರುತ್ತವೆ. ರುದರ್ಫಡ್ರನ 
ಪರಮಾಣುವಿನ ಚಿತ್ರ ಕೇವಲ ಸ್ಕೂಲವಾದದ್ದು . ಯಾವ ಯಾವ ಮೂಲ 
ವಸ್ತುವಿನ ಪರಮಾಣುವಿನ ನ್ಯೂಕ್ಲಿಯಸ್ಸಿನ ಮೇಲೆ ಧನವಿದ್ಯುದಂಶವೆಷ್ಟಿದೆ? ಆ 
ನ್ಯೂಕ್ಲಿಯಸ್ಸಿನ ಸುತ್ತಲೂ ಚಲಿಸುವ ಎಲೆಕ್ಟ್ರಾನುಗಳೆಷ್ಟು ? ಅವು ಒಂದೇ ಪಥದಲ್ಲಿ. 
ತಿರುಗುವುವೇ , ಅಥವಾ ಗ್ರಹಗಳಿಗಿದ್ದಂತೆ ಅವುಗಳಿಗೂ ಕ್ಲು ಪ್ಯವಾದ ಬೇರೆ ಬೇರೆ 
ಪಥಗಳಿವೆಯೇ ? ಮುಂತಾದ ಪ್ರಶ್ನೆಗಳಿಗೆ ರುದರ್ಫಡ್್ರನ ಪರಮಾಣುವಿನ 
ರಚನೆಯು ಉತ್ತರವನ್ನು ನೀಡಲಿಲ್ಲ. ಬೆಳಕಿನ ರಪಟ್ಟಿಕೆಯ ಸ್ವರೂಪವನ್ನು 
ಅರ್ಥಮಾಡಿಕೊಳ್ಳಲು ೧೯೧೩ರಲ್ಲಿ ನೀಲ್ಡ್ ಬೋರನು ಮಂಡಿಸಿದ ಸಿದ್ದಾಂತವು ಈ 
ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿತು. ಅದು ಹೇಗೆ ಎಂಬುದನ್ನು ಸ್ವಲ್ಪ ವಿಶದವಾಗಿ 
ಪರಿಶೀಲಿಸೋಣ. 


೮೨೦ 

ಪ್ರಬುದ್ಧ ಕರ್ಣಾಟಕ 
ಸೂರ್ಯನು ಬೆಳಕನ್ನು ಕೊಡುತ್ತಾನೆಂದು ಎಲ್ಲರಿಗೂ ಗೊತ್ತು. ಸೂರ್ಯ 
ನಿಂದ ಬರುವ ಬೆಳಕಿನ ಕಿರಣಗಳು ಒಂದು ಗಾಜಿನ ಅಶ್ರಗದ ಮೂಲಕ ಹಾದು 
ಹೊದಾಗ ಏಳು ಬಣ್ಣಗಳು ಕಾಣುತ್ತವೆಯೆಂದು ಎಲ್ಲರಿಗೂ ಗೊತ್ತಿದೆ. ಹಾಗೆಯೇ 
ಈ ಕಿರಣಗಳು ಮಳೆಹನಿಗಳ ಮೂಲಕ ಹಾದು ಹೋದಾಗ, ಇದೇ ಬಣ್ಣಗಳನ್ನೊಳ 
ಗೊಂಡ ಕಾಮನಬಿಲ್ಲು ಕಾಣುತ್ತದೆ. ಈ ಬಣ್ಣಗಳ ಸಮೂಹವನ್ನು ರಶ್ಮಿ 
ಪಟ್ಟಿಕೆ ಅಥವಾ ವರ್ಣಪಟಲ ಎಂದು ಕರೆಯುತ್ತೇವೆ. ಈ ರಪಟ್ಟಿಕೆಯ 
ಸ್ವರೂಪವು ಬೆಳಕಿನ ಉತ್ಪತ್ತಿ ಸ್ಥಾನವನ್ನು ಅವಲಂಬಿಸಿದೆಯೇ ? ಅಥವಾ ಹಾದು 
ಹೋಗುವ ಮಧ್ಯವರ್ತಿಯ ಗುಣವಿಶೇಷವನ್ನು ಅವಲಂಬಿಸಿದೆಯೇ ? ಎಂಬ 
ಪ್ರಶ್ನೆಗಳು ಏಳುತ್ತವೆ. ಗಾಜಿನ ಆಶ್ರಗದ ಮೂಲಕ ಸೂರ್ಯನ ಕಿರಣಗಳು 
ಹಾದು ಹೋದಾಗ ಬರುವ ರಶ್ಮಿಪಟ್ಟಕೆ ಮತ್ತು ಕಾಮನಬಿಲ್ಲುಗಳನ್ನು ನೋಡಿದರೆ , 
ಬಣ್ಣಗಳು ಮಧ್ಯವರ್ತಿಯನ್ನು ಅವಲಂಬಿಸಿರಲಾರವು ಎಂದು ವ್ಯಕ್ತವಾಗುವುದು ; 
ಅವು ಬೆಳಕಿನ ಆಕರದ ಸ್ವರೂಪವನ್ನು ಅವಲಂಬಿಸಿರಬೇಕೆಂದು ಸುಲಭವಾಗಿ 
ತೀರ್ಮಾನಿಸಬಹುದು : ಸೂರ್ಯನ ಬೆಳಕಿನ ಕಿರಣಗಳಿಗೆ ಬದಲಾಗಿ ವಿದ್ಯುದ್ದೀಪ 
ದಿಂದ ಬರುವ ಬೆಳಕಿನ ಕಿರಣಗಳನ್ನು ಅಶ್ರಗದ ಮೂಲಕ ಹೋಗುವಂತೆ ಮಾಡಿದರೆ 
ಬೇರೆ ವಿಧವಾದ ರಶ್ಮಿಪಟ್ಟ ಕೆಯು ಬರುತ್ತದೆ. ಮೂಲವಸ್ತುಗಳನ್ನು ಅನಿಲ ಸ್ಥಿತಿ 
ಯಲ್ಲಿ ಜ್ವಾಲೆಗೆ ಹಿಡಿದು ಪ್ರಜ್ವಲಗೊಳಿಸಿ, ಅವುಗಳಿಂದ ಬರುವ ಬೆಳಕಿನ ರಶ್ಮಿ 
ಪಟ್ಟಿಕೆಗಳನ್ನು ಪರೀಕ್ಷಿಸಿದರೆ ಒಂದು ವೈಚಿತ್ರವು ಕಾಣುವುದು. ಪ್ರತಿಯೊಂದು 
ಮೂಲವಸ್ತುವೂ ಅದಕ್ಕೆ ಸಹಜವಾದ ಕೆಲವು ನಿರ್ದಿಷ್ಟ ಕಿರಣಗಳನ್ನು ಮಾತ್ರ 
ಉತ್ಪತ್ತಿ ಮಾಡುವುದು. ಈ ಕಿರಣಗಳು ವರ್ಣಪಟಲದಲ್ಲಿ ಕ್ಲುಪ್ತ ಸ್ಥಾನಗಳನ್ನಾ 
ಕ್ರಮಿಸಿಕೊಳ್ಳುವುವು. ಆದುದರಿಂದ ವರ್ಣಪಟಲವನ್ನು ಪರೀಕ್ಷಿಸಿ ಮೂಲವಸ್ತು 
ಯಾವುದೆಂದು ಹೇಳಿ ಬಿಡಬಹುದು. ಲಾರ್ಡ್ ರುದರ್ಫಡ್್ರ ಮಂಡಿಸಿದ ಪರ 
ಮಾಣುವಿನ ಚಿತ್ರವನ್ನು ಉಪಯೋಗಿಸಿಕೊಂಡು ೧೯೧೩ರಲ್ಲಿ ನೀಲ್ಡ್ ಬೋರ್ ಎಂಬ 
ವಿಜ್ಞಾನಿಯು, ಒಂದು ಮೂಲವಸ್ತು ನಿರ್ದಿಷ್ಟವಾದ ಕೆಲವೇ ಕಿರಣಗಳನ್ನು ಉತ್ಪತ್ತಿ 
ಮಾಡಲು ಕಾರಣವೇನೆಂಬ ಬಗ್ಗೆ , ಒಂದು ವಾದವನ್ನು ಪ್ರತಿಪಾದಿಸಿದನು. 

ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್ಸಿನ ಸುತ್ತಲೂ ಎಲೆಕ್ಟ್ರಾನುಗಳು ತಿರುಗುತ್ತಿರು 
ವುವೆಂಬ ರುದರ್ಫಡ್ರನ ಭಾವನೆಯಲ್ಲಿ ಒಂದು ದೊಡ್ಡ ನ್ಯೂನತೆ ಇದೆ. ಆಗ 
ಪ್ರಚಲಿತವಾಗಿದ್ದ ವಿದ್ಯುತ್ಕಾಂತ ಸಿದ್ದಾಂತದ ಪ್ರಕಾರ, ವಿದ್ಯುತ್ಕಣ ' ಯಾವು 
ದಾದರೂ ಆಕರ್ಷಣೆಗೆ ಒಳಪಟ್ಟು ಚಲಿಸುತ್ತಿದ್ದರೆ, ಅದರಿಂದ ಕಿರಣಗಳ ರೂಪದಲ್ಲಿ 
ಶಕ್ತಿ ಹೊರಬೀಳಬೇಕು. ಆದರೆ ವಾಸ್ತವವಾಗಿ ಪರಮಾಣುಗಳಲ್ಲಿರುವ ಎಲೆಕ್ಟ್ರಾನು 
ಗಳಿಂದ ಹಾಗೆ ಕಿರಣಗಳು ಹೊರಡುತ್ತಿರುವುದು ಎಲ್ಲೂ ಕಾಣ ಬರುವುದಿಲ್ಲ. ನೀಲ್ಸ್ 
ಬೋರನು ಕ್ವಾಂಟಂ ಸಿದ್ಧಾಂತದ ಆಧಾರದ ಮೇಲೆ ಪ್ರತಿಪಾದಿಸಿದ ವಾದದ 
ಪ್ರಕಾರ, ನ್ಯೂಕ್ಲಿಯಸ್ಸಿನ ಸುತ್ತಲೂ ಎಲೆಕ್ಟ್ರಾನುಗಳು ಆಕ್ರಮಿಸಿಕೊಳ್ಳಬಲ್ಲ ಕೆಲವು 


ಮೂಲಕಣಗಳು 


೮೨೧ 


ಕ್ಲುಪ್ತವಾದ ಪಥಗಳಿವೆ. ಅವುಗಳಲ್ಲಿ ಎಲೆಕ್ಟ್ರಾನುಗಳು ತಿರುಗುತ್ತಿದ್ದರೂ ಅವುಗಳಿಂದ 
ಕಿರಣಗಳೇನೂ ಹೊರಬೀಳುವುದಿಲ್ಲ . ಅವುಗಳಿಗೆ ಸ್ಥಾಯಿಪಥಗಳೆಂದು ಹೆಸರು. 
ಪ್ರತಿಯೊಂದು ಪಥದಲ್ಲಿಯೂ ಈ ಎಲೆಕ್ಟ್ರಾನು ಒಂದು ನಿರ್ದಿಷ್ಟವಾದ ಶಕ್ತಿಯನ್ನು 
ಹೊಂದಿರುತ್ತದೆ. ಜಲಜನಕದ ಪರಮಾಣುವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿ 
ಸೋಣ. ಇದರಲ್ಲಿ ನ್ಯೂಕ್ಲಿಯಸ್ ಮತ್ತು ಅದರ ಸುತ್ತಲೂ ತಿರುಗುವ ಏಕ 
ಮಾತ್ರ ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ ಸಾಮಾನ್ಯವಾಗಿ ಅತಿ ಕಡಿಮೆ ಶಕ್ತಿಯನ್ನು 
ಪಡೆದಿರತಕ್ಕ ಪಥದಲ್ಲಿ ತಿರುಗುತ್ತಿರುತ್ತದೆ. ಇದನ್ನು ಜಲಜನಕದ ಪರಮಾಣುವಿನ 
ಭೂಹಂತದ ಸ್ಥಿತಿಯೆಂದು ಕರೆಯುತ್ತೇವೆ. ಇಂತಹ ಪರಮಾಣುವಿಗೆ ಯಾವು 
ದಾದರೂ ರೀತಿಯಲ್ಲಿ ಶಕ್ತಿಯನ್ನು ಒದಗಿಸಿದರೆ (ಉದಾಹರಣೆಗೆ ಹೊರಗಿನ ಶಾಖ 
ಅಧಿಕವಾದರೆ ) ಎಲೆಕ್ಟ್ರಾನ್ ನಿರ್ದಿಷ್ಟವಾದ ಬೇರೆ ಪಥವೊಂದಕ್ಕೆ ಕುಪ್ಪಳಿಸುತ್ತದೆ. 
ಆಗ ಪರಮಾಣು ಉದ್ರಿಕ್ತ ಸ್ಥಿತಿಯಲ್ಲಿದೆಯೆಂದು ಹೇಳುತ್ತೇವೆ. ಪರಮಾಣುವಿನ 
ಈ ಉದ್ರಿಕ್ತ ಸ್ಥಿತಿಯು ಸ್ಥಿರವಲ್ಲ ; ಎಲೆಕ್ಟ್ರಾನ್ ಮೇಲಿನ ಪಥದಿಂದ ಕೆಳಗಿನ 
ಯಾವುದಾದರೊಂದು ಪಥಕ್ಕೆ ಕೇವಲ ಸುಮಾರು ೧೦ - ೧೪ ಸೆಕೆಂಡಿನಲ್ಲಿ ಧುಮುಕು 
ತದೆ. ಈ ರೀತಿಯಾದಾಗ ಶಕ್ತಿಯ ವ್ಯತ್ಯಾಸವು ಫೋಟಾನ್ ರೂಪದಲ್ಲಿ ಹೊರ 
ಹೊಮ್ಮುತ್ತದೆ. ಪರಮಾಣುವು ಭೂಹಂತದ ಸ್ಥಿತಿ , ಮೊದಲನೆಯ , ಎರಡನೆಯ 
ಮತ್ತು ಮೂರನೆಯ ಉದ್ರಿಕ್ತ ಸ್ಥಿತಿಗಳಲ್ಲಿ ಅನುಕ್ರಮವಾಗಿ E , E , E ಮತ್ತು 
E ಶಕ್ತಿಯನ್ನು ಹೊಂದಿದ್ದರೆ, ಎಲೆಕ್ಟ್ರಾನ್ ಮೂರನೆ ಉದ್ರಿಕ್ತ ಸ್ಥಿತಿಯಿಂದ 
ಎರಡನೇ ಉದ್ರಿಕ್ತ ಸ್ಥಿತಿಗೆ ಧುಮಿಕಿದರೆ ಹೊರಹೊಮ್ಮುವ ಪೋಟಾನಿನ ಶಕ್ತಿ 
E - E = hvs; ಹೀಗೆಯೇ E - E = hvan , E - E = hy , 
E - E = hv೨೧, E - E = hv ಮತ್ತು E - E = hv೧೦. 
ಈ ರೀತಿಯ ಕ್ರಿಯೆಯಿಂದ V೨, V , V ೩೦ , V೨೧, V೨೦ ಮತ್ತು V೧೦ 
ಆವರ್ತ ಸಂಖ್ಯೆಗಳುಳ್ಳ ಪೋಟಾನುಗಳು ಹೊರಹೊಮ್ಮಬಹುದು. ಈ ಆವರ್ತ 
ಸಂಖ್ಯೆಗಳು ಬೆಳಕಿನ ಕಿರಣಗಳ ಆವರ್ತ ಸಂಖ್ಯೆಗಳಾಗಿದ್ದರೆ, ಅಂತಹ ಕೋಟ್ಯಾನು 
ಕೋಟಿ ಪೋಟಾನುಗಳೇ ನಮಗೆ ಬೆಳಕಿನ ಕಿರಣಗಳಾಗಿ ಗೋಚರವಾಗುತ್ತವೆ. 
ಹಾಗೆಯೇ ಪ್ರತಿ ಆವರ್ತಸಂಖ್ಯೆಗೆ ಅನುಗುಣವಾದ ಬಣ್ಣವೂ ಇರುತ್ತದೆ. 
* ನೀಲ್ಡ್ ಬೋರನ ಸಿದ್ದಾಂತದ ಪ್ರಕಾರ ನ್ಯೂಕ್ಲಿಯಸ್ಸಿನ ಸುತ್ತಲೂ ಎಲೆ 
ಕ್ಯಾನುಗಳು ಆಕ್ರಮಿಸಿಕೊಳ್ಳಬಲ್ಲ ಸ್ವಾಯಿ ಪಥಗಳನ್ನು ಹಲವಾರು ಸಮೂಹ 
ಗಳಾಗಿ ವಿಂಗಡಿಸಬಹುದು. ಈ ಸಮೂಹಗಳನ್ನು K , L , M , N ಮಟ್ಟಗಳೆಂದು 
ಕರೆಯುತ್ತೇವೆ. ನ್ಯೂಕ್ಲಿಯಸ್ಸಿಗೆ ಅತ್ಯಂತ ಸಮೀಪವಾದುದು K ಮಟ್ಟ . ಈ 
ಮಟ್ಟಕ್ಕೆ ಸೇರಿದಂತೆ ವರ್ತುಲಾಕಾರದ ಒಂದೇ ಒಂದು ಪಥವಿದೆ. ಯಾವ ಯಾವ 
ಪಥದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನುಗಳಿರಬಹುದೆಂಬುದನ್ನು ನಿರ್ಧರಿಸಲು ಪೌಲಿಯು 
ಸೂಚಿಸಿದ ಒಂದು ನಿಯಮವಿದೆ. ಈ ನಿಯಮದ ಪ್ರಕಾರ K ಮಟ್ಟದಲ್ಲಿ ಎರಡು 


೮೨೨ 

ಪ್ರಬುದ್ಧ ಕರ್ಣಾಟಕ 
ಎಲೆಕ್ಟ್ರಾನುಗಳು ಮಾತ್ರ ಇರಬಹುದು. ನ್ಯೂಕ್ಲಿಯಸ್ಸಿನಿಂದ K ಮಟ್ಟಕ್ಕಿಂತಲೂ 
ಕ್ರಮವಾಗಿ ದೂರವಿರುವ L , M , N ಮಟ್ಟಗಳಲ್ಲಿ ಒಂದೊಂದು ವರ್ತುಲಾಕಾರದ 
ಪಥವೂ , ಹಲವಾರು ಅಂಡಾಕಾರದ ಪಥಗಳೂ ಇವೆ. ಓ ಮಟ್ಟದಲ್ಲಿ ಎಂಟಕ್ಕಿಂತ 
ಹೆಚ್ಚು ಎಲೆಕ್ಟ್ರಾನುಗಳಿರಲು ಸಾಧ್ಯವಿಲ್ಲ. M ಮಟ್ಟದಲ್ಲಿ ಹದಿನೆಂಟು ಎಲೆಕ್ಟ್ರಾನು 
ಗಳು ಇರಬಹುದು. N ಮಟ್ಟದಲ್ಲಿ ಮೂವತ್ತೆರಡು ಎಲೆಕ್ಟ್ರಾನುಗಳು ಇರ 
ಬಹುದು. ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನುಗಳು K , L , M , N ಮಟ್ಟ 
ಗಳಲ್ಲಿರುವ ಬೇರೆ ಬೇರೆ ಪಥಗಳನ್ನು ಒಂದು ಕ್ರಮದಲ್ಲಿ ಆಕ್ರಮಿಸಿಕೊಳ್ಳುವುವು. 
ಈ ಕ್ರಮವನ್ನು ಮತ್ತು ಪೌಲಿಯ ನಿಯಮವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ 
ಮೆಂಡಲೀಫನ ಆವರ್ತಪಟ್ಟಿಯ ಒಳಗುಟ್ಟು ಗೊತ್ತಾಗುವುದು. ಜಲಜನಕದ 
ಪರಮಾಣುವಿನಲ್ಲಿ K ಮಟ್ಟದಲ್ಲಿ ವರ್ತುಲಾಕಾರದ ಪಥದಲ್ಲಿ ಒಂದೇ ಒಂದು 
ಎಲೆಕ್ಟ್ರಾನು ತಿರುಗುತ್ತದೆ. ಇದಕ್ಕೆ ನೀಲ್ಡ್ ಬೋರನ ಪಥವೆಂದು ಹೆಸರು. 
ಪ್ರಯೋಗಗಳಿಂದ ಇದರ ತ್ರಿಜ್ಯವು ಸುಮಾರು ೦.೫À ಎಂದು ಗೊತ್ತಾಗಿದೆ. 
ಅಂದರೆ ಅತಿ ಚಿಕ್ಕ ಪರಮಾಣುವಾದ ಜಲಜನಕದ ಪರಮಾಣುವಿನ ತ್ರಿಜ್ಯವು 
ಸುಮಾರು ೦ .೫À ಎಂದಹಾಗಾಯಿತು. 


ನ್ಯೂಕ್ಲಿಯಸ್ಸಿನರಚನೆ 
ಎಲ್ಲ ಮೂಲವಸ್ತುಗಳ ಪರಮಾಣು ತೂಕಗಳೂ ಪೂರ್ಣಾಂಕಗಳಿಗೆ ಸಮಾಪವಾಗಿರು 
ವುದನ್ನೂ ಮತ್ತು ಜಲಜನಕದ ಪರಮಾಣುತೂಕವು ೧ಕ್ಕೆ ಸಮಾನವಾಗಿರು 
ವುದನ್ನೂ ಗಮನಿಸಿದ ಸೌಟ್ ಎಂಬ ವಿಜ್ಞಾನಿಯು ಕಳೆದ ಶತಮಾನದ 
ಪೂರ್ವಾರ್ಧದಲ್ಲಿಯೇ ಎಲ್ಲ ಪರಮಾಣುಗಳೂ ಜಲಜನಕದ ಪರಮಾಣುಗಳಿಂದ 
ರಚಿತವಾಗಿರಬೇಕೆಂದು ಸೂಚಿಸಿದನು . ಕೆಲವು ಮೂಲವಸ್ತುಗಳ ಪರಮಾಣು 
ತೂಕಗಳು ಚಿಲ್ಲರೆಯಾಗಿರುವುದನ್ನು ಸೌಟನ ಸೂಚನೆಯಿಂದ ಅರ್ಥಮಾಡಿ 
ಕೊಳ್ಳಲು ಸಾಧ್ಯವಿಲ್ಲದಿರುವುದರಿಂದ ಆತನ ಸೂಚನೆಯನ್ನು ಯಾರೂ ಗಮನಿಸ 
ಲಿಲ್ಲ. ರುದರ್ಫಡ್ರನು ಪರಮಾಣುರಚನೆ ಸಿದ್ದಾಂತವನ್ನು ಪ್ರಕಟಿಸಿದ ಕೂಡಲೆ 
ಎಲ್ಲರೂ ಪ್ರೌಟನ ಸೂಚನೆಯನ್ನು ಪುನಃ ಜ್ಞಾಪಿಸಿಕೊಂಡರು. ಎಲ್ಲ ಪರಮಾಣು 
ಗಳ ನೂಕ್ಲಿಯಸ್ಸುಗಳೂ ಜಲಜನಕದ ನ್ಯೂಕ್ಲಿಯಸ್ , ಅಂದರೆ ಪ್ರೋಟಾನನ್ನು 
ಹೊಂದಿರಬೇಕೆಂದು ಅಭಿಪ್ರಾಯಪಟ್ಟರು. ೧೯೧೯ರಲ್ಲಿ ರುದರ್ಫಡ್ರನು ಸಾರಜನಕ 
ಪರಮಾಣುಗಳ ನ್ಯೂಕ್ಲಿಯಸ್‌ಗಳಿಗೆ ಆಲ್ಪ - ಕಣಗಳಿಂದ ಡಿಕ್ಕಿ ಹೊಡಿಸಿ, ಆ 
ಪರಮಾಣುಗಳ ನ್ಯೂಕ್ಲಿಯಸ್ ಗಳಿಂದ ಪೋಟಾನುಗಳು ಹಾರಿ ಬರುವುದನ್ನು 
ಪ್ರಯೋಗದಿಂದ ತೋರಿಸಿದನು. ಎಲ್ಲ ನ್ಯೂಕ್ಲಿಯಸ್‌ಗಳಲ್ಲಿಯೂ ಪ್ರೋಟಾನು 
ಗಳಿವೆಯೆಂದು ಈಗ ಖಚಿತವಾಗಿದೆ. ಪ್ರೋಟಾನು ಬೇರೆ ಎಲ್ಲ ಮೂಲವಸ್ತುಗಳ 
ನ್ಯೂಕ್ಲಿಯಸ್ ಗಳಿಗಿಂತ ಅತಿ ಚಿಕ್ಕ ಕಣ. ಇದರ ವಿದ್ಯುದಂಶವು + e. ಇದರ 
ತೂಕ ೧೮೩೬. ಎಲೆಕ್ಟ್ರಾನ್ ತೂಕದಷ್ಟು . 


೮೨೩ 


ಮೂಲಕಣಗಳು 


ಪಿ. ಎಂ . ಎಸ್ . ಬ್ಲಾಕೆಟ್‌ರವರು ಪಡೆದ ಚಿತ್ರ , 
ಆಲ್ಪ ಕಣಗಳು (4 ) ಮೇಘಮಂದಿರದಲ್ಲಿ ಕೆಳಭಾಗದಿಂದ ಮೇಲು ಭಾಗಕ್ಕೆ ಚಲಿಸುವಾಗ 
ಬಿಟ್ಟ ಜಾಡುಗಳನ್ನು ಚಿತ್ರದಲ್ಲಿ ಕಾಣಬಹುದು. ಇವುಗಳಲ್ಲಿ ಒಂದು ಜಾಡು ಚಿತ್ರದಮೇಲ್ಬಾಗ 
ದಲ್ಲಿ ಕೊನೆಯಾಗಿ, ಅಲ್ಲಿಂದ ಎಡಕ್ಕೆ ಒಂದು ಉದ್ದವಾದ ಜಾದೂ ಮತ್ತು ಮೇಲು ಭಾಗಕ್ಕೆ 
ಒಂದು ತುಂಡವಾದ ಜಾಡೂ ಕಾಣುತ್ತವೆ. ಉದ್ದದ ಜಾಡು ಪ್ರೋಟಾನಿನದು ( p ) ಮತ್ತು 
ತುಂಡವಾದ ಜಾಡು ಆಮ್ಲಜನಕದ ನ್ಯೂಕ್ಲಿಯಸ್ಸಿನದು ( ೦೧೭). 


ಪರಮಾಣುವಿನ ಅತಿ ಮುಖ್ಯ ಗುಣಲಕ್ಷಣಗಳೆಂದರೆ ಅದರ ತೂಕ ಮತ್ತು 
ಪರಮಾಣುಸಂಖ್ಯೆ , ಜಲಜನಕದ ಪರಮಾಣುತೂಕವು ೧ .೦೦೮ ಮತ್ತು ಅದರ 
ಪರಮಾಣುಸಂಖ್ಯೆ ೧ ; ಆಮ್ಲಜನಕದ ಪರಮಾಣುತೂಕ ೧೬ ಮತ್ತು ಪರಮಾಣು 
ಸಂಖ್ಯೆ ೮ . ಪರಮಾಣು ತೂಕಕ್ಕೆ ಅತಿ ಸಮೀಪದ ಪೂರ್ಣಸಂಖ್ಯೆಗೆ ಪರಮಾಣು 
ತೂಕಸಂಖ್ಯೆಯೆಂದು ಹೆಸರು. ಜಲಜನಕದ ಪರಮಾಣುತೂಕ ಸಂಖ್ಯೆ ೧ ; 
ಸಾರಜನಕದ ಪರಮಾಣುತೂಕ ಸಂಖ್ಯೆ ೧೪ ಮತ್ತು ಆಮ್ಲಜನಕದ ಪರಮಾಣು 
ತೂಕ ಸಂಖ್ಯೆ ೧೬ . ಹೀಗೆಯೇ ಇತರ ಮೂಲವಸ್ತುಗಳ ಪರಮಾಣುತೂಕ ಸಂಖ್ಯೆ 
ಗಳು. ಪ್ರತಿಯೊಂದು ಮೂಲವಸ್ತುವಿನ ಪರಮಾಣುಸಂಖ್ಯೆಯು ಅದರ ಪರ 
ಮಾಣುವಿನಲ್ಲಿ ನ್ಯೂಕ್ಲಿಯಸ್ ಹೊರಗೆ ಇರುವ ಎಲೆಕ್ಟ್ರಾನುಗಳ ಸಂಖ್ಯೆಗೆ ಅಥವಾ 
ನ್ಯೂಕ್ಲಿಯಸ್ ಮೇಲಿನ ಧನವಿದ್ಯುದಂಶದ ಪ್ರಮಾಣಕ್ಕೆ ಸಮ . ಉದಾಹರಣೆಗೆ 
ಸಾರಜನಕದ ಪರಮಾಣುವಿನಲ್ಲಿ ೭ ಎಲೆಕ್ಟ್ರಾನುಗಳಿವೆ ; ನ್ಯೂಕ್ಲಿಯಸ್ಸಿನ ಮೇಲೆ 


೮೨೪ 

ಪ್ರಬುದ್ಧ ಕರ್ಣಾಟಕ 
೭ ಧನವಿದ್ಯುದಂಶವಿದೆ. ಇದರ ಪರಮಾಣುಸಂಖ್ಯೆ ೭ . ನ್ಯೂಕ್ಲಿಯಸ್ ಸಂಪೂರ್ಣ 
ವಾಗಿ ಪ್ರೋಟಾನುಗಳಿಂದಲೇ ರಚಿತವಾಗಿರಲು ಸಾಧ್ಯವಿಲ್ಲ. ಹಾಗಾಗಿದ್ದರೆ 
ನ್ಯೂಕ್ಲಿಯಸ್ಸಿನಲ್ಲಿ ತೂಕಸಂಖ್ಯೆಗೆ ಸಮನಾದಪ್ರೋಟಾನುಗಳು ಇರಬೇಕಾಗುವುದು. 
ಅಂದರೆ ಅದರ ಮೇಲಿನ ಧನವಿದ್ಯುದಂಶವು ಬೇಕಾದುದಕ್ಕಿಂತ ಹೆಚ್ಚಾಗಿಬಿಡುತ್ತಿತ್ತು . 
ಉದಾಹರಣೆಗೆ ಸಾರಜನಕದ ಪರಮಾಣುವಿನ ನ್ಯೂಕ್ಲಿಯಸ್ಸಿನಲ್ಲಿ ಸಂಪೂರ್ಣವಾಗಿ 
ಪ್ರೋಟಾನುಗಳೇ ಇದ್ದಿದ್ದರೆ ತೂಕಸಂಖ್ಯೆ ೧೪ ಆಗಬೇಕಾದರೆ ೧೪ ಪ್ರೋಟಾನುಗ 
ಇದ್ದೇ ಇರಬೇಕು. ಆಗ ಧನವಿದ್ಯುದಂಶವು ೧೪ ಆಗಿಬಿಡುತ್ತಿತ್ತು . ಆದರೆ ಅದರ 
ಧನವಿದ್ಯುದಂಶದ ಮೊತ್ತವು ೭ ಮಾತ್ರ . 


ನ್ಯೂಕ್ಲಿಯಸ್ಸಿನಲ್ಲಿ ಪ್ರೋಟಾನುಗಳಿರುವುದು ಖಚಿತ. ಆದರೆ ಬರೀ ಪೋಟಾನು 
ಗಳೇ ಇರಲು ಸಾಧ್ಯವಿಲ್ಲವೆಂದು ತಿಳಿದೆವು. ಬೀಟ ಕಣ ಸ್ವಯಂಪ್ರಭೆಯುಳ್ಳ 
ಮೂಲವಸ್ತುವಿನಿಂದ ಹೊರಹೊಮ್ಮಿದಾಗ ಆ ಪರಮಾಣು ಬೇರೆ ಮೂಲವಸ್ತುವಿನ 
ಪರಮಾಣುವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದರೆ ಪರಮಾಣುಸಂಖ್ಯೆಯು 
ಒಂದರಷ್ಟು ಹೆಚ್ಚುವುದು . ಇದರಿಂದ ಬೀಟ ಕಣಗಳು ನ್ಯೂಕ್ಲಿಯಸ್ಸಿನಿಂದ ಹೊರಗೆ 
ಬರುತ್ತವೆಯೆಂದು ವ್ಯಕ್ತವಾಗುವುದು ಮತ್ತು ನ್ಯೂಕ್ಲಿಯಸ್ ಎಲೆಕ್ಟ್ರಾನು ಮತ್ತು 
ಪ್ರೋಟಾನುಗಳಿಂದ ರಚಿತವಾಗಿರಬೇಕೆಂದು ಊಹಿಸಬಹುದು. ಇದರ ಪ್ರಕಾರ 
ಸಾರಜನಕದ ನ್ಯೂಕ್ಲಿಯಸ್ಸಿನಲ್ಲಿ ೧೪ ಪ್ರೋಟಾನುಗಳು ಮತ್ತು ೭ ಎಲೆಕ್ಟ್ರಾನುಗಳಿರ 
ಬೇಕು. ಹಾಗಾದರೆ ಅದರ ಪರಮಾಣುಸಂಖ್ಯೆ ೭ ಮತ್ತು ತೂಕಸಂಖ್ಯೆ ೧೪ 
ಆಗುತ್ತವೆ. ಆದರೆ ತೂಕ, ವಿದ್ಯುದಂಶ ಮತ್ತು ಗಾತ್ರದ ಜೊತೆಗೆ ಎಲೆಕ್ಟ್ರಾನು, 
ಪ್ರೋಟಾನುಗಳಿಗೆ ಇನ್ನೊಂದು ಬಹು ಮುಖ್ಯವಾದ ಗುಣಲಕ್ಷಣವಿದೆ. ಅದನ್ನು 
ಸ್ಪಿನ್ ಎಂದು ಕರೆಯುತ್ತೇವೆ. ಕಣವು ಹೊಂದಿರಬಹುದಾದ ಆಂತರಿಕ - ಭ್ರಮಣ 

. . . h 
ಪರಿಮಾಣವೇ ಸ್ಪಿನ್ ಎಂದು ಹೇಳಬಹುದು. ಈ ಸ್ಪಿನ್‌ನ ಏಕಮಾನ. 


ಎಲೆಕ್ಟ್ರಾನು ಮತ್ತು ಪೊಟಾನುಗಳ ಸ್ಪಿನ್ ಎಂದು ಪ್ರಾಯೋಗಿಕವಾಗಿ ಮತ್ತು 
ಕ್ವಾಂಟಂ ಚಲನಶಾಸ್ತ್ರದಿಂದ ಗೊತ್ತಾಗಿದೆ. ಹಾಗೆಯೇ ನ್ಯೂಕ್ಲಿಯಸ್ಸಿಗೂ ಸ್ಪಿನ್ 
ಇರಲು ಸಾಧ್ಯ . ಸಾರಜನಕದಲ್ಲಿ ಉಂಟಾಗುವ ರಾಮನ್ ಕ್ರಿಯೆಯ ಪರಿಶೀಲನೆ 
ಯಿಂದ ಅದರ ನ್ಯೂಕ್ಲಿಯಸ್ಸಿನ ಸ್ಪಿನ್ ೧ ಎಂದು ತಿಳಿದುಬಂದಿತು. ಈ ನ್ಯೂಕ್ಲಿ 
ಯಸ್ಸಿನಲ್ಲಿ ೧೪ ಪೊಟಾನುಗಳೂ ಮತ್ತು ೭ ಎಲೆಕ್ಟ್ರಾನುಗಳೂ ಇದ್ದ ಪಕ್ಷದಲ್ಲಿ 
ಇದರ ಸ್ಪಿನ್ ( ೨n + ೧) ( h = ೦ ,೧ , ೨......... ಮುಂತಾದ ಪೂರ್ಣಾಂಕಗಳಲ್ಲಿ 
ಒಂದು) ಆಗಿರಬೇಕಾಗಿತ್ತು . ಇದು ನಿಜಾಂಶಕ್ಕೆ ದೂರವಾದುದು. ಇದೇ ರೀತಿಯ 
ಇನ್ನೂ ಕೆಲವು ಬಿಡಿಸಲಾರದ ಸಮಸ್ಯೆಗಳು ಏಳುವುದರಿಂದ ಈ ಎಲೆಕ್ಟ್ರಾನ್ 
ಪೊಟಾನ್ ವಾದವನ್ನು ಕೈಬಿಡಬೇಕಾಯಿತು. 


೮೨೫ 


ಮೂಲಕಣಗಳು 
ಸುಮಾರು ಪ್ರೋಟಾನಿನಷ್ಟೇ ತೂಕವುಳ್ಳ , ವಿದ್ಯುದಂಶರಹಿತವಾದ ಕಣಗಳೂ 
ಪ್ರಕೃತಿಯಲ್ಲಿ ಇರಬೇಕೆಂದು ರುದರ್ಫಡ್ರನು ಹಿಂದೆಯೇ ಊಹಿಸಿದ್ದನು. ೧೯೩೨ 
ರಲ್ಲಿ ಚಾಲ್ಟಿಕ್ ಎಂಬಾತನು ನಡೆಸಿದ ಪ್ರಯೋಗಗಳಿಂದ ಅಂತಹ ಕಣದ ಇರು 
ವಿಕೆಯು ಗೊತ್ತಾಯಿತು. ಬೆರಿಲಿಯಂ ಪರಮಾಣುವಿನ ನ್ಯೂಕ್ಲಿಯಸ್‌ಗಳಿಗೆ ಆಲ್ಪ 
ಕಣಗಳಿಂದ ಡಿಕ್ಕಿ ಹೊಡಿಸಿದರೆ ವಿದ್ಯುತ್‌ರಹಿತ ಕಣಗಳು ಹೊರಕ್ಕೆ ಹಾರಿ ಬರುವು 
ವೆಂದು ಆತನು ತೋರಿಸಿದನು. ಈ ಕಣಕ್ಕೆ ನ್ಯೂಟ್ರಾನ್ ಎಂದು ಹೆಸರು. ಇದು 
ಪ್ರೋಟಾನಿಗಿಂತ ಸ್ವಲ್ಪ ಭಾರವಾದ ಕಣ ; ವಿದ್ಯುದಂಶವಿಲ್ಲ. ಮುಂದೆ ನಡೆಸಿದ 
ಸಂಶೋಧನೆಗಳಿಂದ ನ್ಯೂಟ್ರಾನಿಗೂ ಸ್ಪಿನ್ ಇದೆ ಮತ್ತು ಅದು ಎಂದು ವ್ಯಕ್ತ 
ವಾಯಿತು. 
- ನ್ಯೂಟ್ರಾನನ್ನು ಕಂಡುಹಿಡಿದ ಕೂಡಲೆ ನ್ಯೂಕ್ಲಿಯಸ್ ಪ್ರೋಟಾನು ಮತ್ತು 
ನ್ಯೂಟ್ರಾನುಗಳಿಂದ ರಚಿತವಾಗಿದೆಯೆಂಬ ನಂಬಿಕೆಯು ವಿಜ್ಞಾನಿಗಳಲ್ಲಿ ಮೂಡಿತು . 
ಮತ್ತು ಈ ನಂಬಿಕೆಯು ಇಂದಿನವರೆಗೂ ಸ್ಥಿರವಾಗಿ ಉಳಿದು ಬಂದಿದೆ . ಸಾರ 
ಜನಕದ ಪರಮಾಣುವನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ. ಇದರ ಪರಮಾಣು 
ಸಂಖ್ಯೆ ೭ ಮತ್ತು ತೂಕ ಸಂಖ್ಯೆ ೧೪, ಇದರ ನ್ಯೂಕ್ಲಿಯಸ್ ಹೊರಗೆ ನಿರ್ದಿಷ್ಟ 
ಪಥಗಳಲ್ಲಿ ೭ ಎಲೆಕ್ಟ್ರಾನುಗಳಿವೆ. ನ್ಯೂಕ್ಲಿಯಸ್ ಒಳಗೆ ೭ ಪ್ರೊಟಾನುಗಳೂ 
ಮತ್ತು ೭ ನ್ಯೂಟ್ರಾನುಗಳೂ ಇವೆ. ಆದುದರಿಂದ ತೂಕಸಂಖ್ಯೆ ೧೪ = ಪ್ರೋಟಾನು 
ಗಳ ಸಂಖ್ಯೆ + ನ್ಯೂಟ್ರಾನುಗಳ ಸಂಖ್ಯೆ ; ಪರಮಾಣು ಸಂಖ್ಯೆ ೭ = ೭ ಪ್ರೊಟಾನು 
ಗಳು = ೭ (ನ್ಯೂಕ್ಲಿಯಸ್ ಹೊರಗಿನ) ಎಲೆಕ್ಟ್ರಾನುಗಳು. ಈ ನ್ಯೂಕ್ಲಿಯಸ್ಸಿನಲ್ಲಿ 
೭ ಪ್ರೋಟಾನುಗಳು ಮತ್ತು ೭ ನ್ಯೂಟ್ರಾನುಗಳು, ಅಂದರೆ ಸ್ಪಿನ್‌ನ ೧೪ ಕಣ 
ಗಳು ಇರುವುದರಿಂದ, ನ್ಯೂಕ್ಲಿಯಸ್‌ನ ಸ್ಪಿನ್ ೧ ಆಗಿರಲು ಸಾಧ್ಯ . 
- ಪರಮಾಣು ಸಂಖ್ಯೆಯು ನ್ಯೂಕ್ಲಿಯಸ್ಸಿನಲ್ಲಿರುವ ಪ್ರೊಟಾನುಗಳ ಸಂಖ್ಯೆಗೆ 
ಸಮ . ಆದರೆ ಪರಮಾಣು ತೂಕಸಂಖ್ಯೆಯುನ್ಯೂಕ್ಲಿಯಸ್ಸಿನಲ್ಲಿರುವಪೊಟಾನು 
ಮತ್ತು ನ್ಯೂಟ್ರಾನುಗಳ ಸಂಖ್ಯೆಗಳ ಮೊತ್ತಕ್ಕೆ ಸಮ . ಪರಮಾಣು ಸಂಖ್ಯೆಯಿಂದ 
ಆಯಾ ಮೂಲವಸ್ತುವಿನ ರಾಸಾಯನಿಕ ಗುಣಗಳನ್ನು ಗೊತ್ತುಪಡಿಸಬಹುದು. 
ಪರಮಾಣುವಿನ ಅತ್ಯಂತ ಹೊರಗಿರುವ ಎಲೆಕ್ಟ್ರಾನು ರಾಸಾಯನಿಕ ಕ್ರಿಯೆಯಲ್ಲಿ 
ಭಾಗವಹಿಸುತ್ತದೆ. ಒಂದೇ ಪರಮಾಣು ಸಂಖ್ಯೆಯಿರುವ, ಆದರೆ ಬೇರೆ ಬೇರೆ ತೂಕ 
ಸಂಖ್ಯೆ ಹೊಂದಿರುವ ಪರಮಾಣುಗಳು ಪ್ರಕೃತಿಯಲ್ಲಿ ಇರಲು ಸಾಧ್ಯ . ಇವುಗಳಿಗೆ 
ರಾಸಾಯನಿಕವಾಗಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆದರೆ ಭೌತ ಗುಣಗಳಲ್ಲಿ 
ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಆಸ್ಟನ್ ಎಂಬ ವಿಜ್ಞಾನಿಯು ೧೯೧೯ರಲ್ಲಿ ತೂಕ ಪಟಲ 
ಗ್ರಾಹಿ ಎಂಬ ಉಪಕರಣವನ್ನು ನಿರ್ಮಿಸಿಕೊಂಡು ಈ ರೀತಿಯ ಅನೇಕ ಪರಮಾಣು 
ಗಳನ್ನು ಕಂಡುಹಿಡಿದಿದ್ದಾನೆ. ಒಂದೇ ಪರಮಾಣು ಸಂಖ್ಯೆಯನ್ನುಳ್ಳ ( ಅಂದರೆ 
ಒಂದೇ ಮೂಲವಸ್ತುವಿಗೆ ಸೇರಿದ), ಆದರೆ ವಿವಿಧ ತೂಕ ಸಂಖ್ಯೆ ಹೊಂದಿರುವ 


೮೨೬ 

ಪ್ರಬುದ್ಧ ಕರ್ಣಾಟಕ 
ಪರಮಾಣುಗಳಿಗೆ “ ಐಸೋಟೋಪ್ ' ಗಳೆಂದು ಹೆಸರು. ಆಮ್ಲಜನಕದಲ್ಲಿ ಮೂರು 
ಐಸೋಟೋಪ್ ಗಳಿವೆ : ೦೧೬ , ೦೧೭, ೦೧೮, [ O ಎಂಬುದು ಆನ್ನು 
ಜನಕದ ಸಂಕೇತ, ೮ ಆಮ್ಲ ಜನಕದ ಪರಮಾಣು ಸಂಖ್ಯೆ , ೧೬ , ೧೭ , ೧೮ 
ತೂಕ ಸಂಖ್ಯೆಗಳು. O೧೬ರಲ್ಲಿ ೮ ಪೊಟಾನುಗಳೂ ಮತ್ತು ೮ ನ್ಯೂಟ್ರಾನು 
ಗಳೂ ಇವೆ. 0೧೭ರಲ್ಲಿ ಒಂದು ಹೆಚ್ಚಿಗೆ ನ್ಯೂಟ್ರಾನು ಇದೆ ; O೧೮ರಲ್ಲಿ 
ಎರಡು ನ್ಯೂಟ್ರಾನು ಹೆಚ್ಚಿಗೆ ಇವೆ.] ಪ್ರಕೃತಿಯಲ್ಲಿರುವ ಆಮ್ಲ ಜನಕವು ಈ 
ಮೂರು ಐಸೋಟೋಪ್ಗಳ ಮಿಶ್ರಣ : ಇದರಲ್ಲಿ ಶೇಕಡ ೯೯. ೭೬ ೦೧೬ , ಶೇಕಡ 
೦. ೦೪ ೦೧೭ ಮತ್ತು ಶೇಕಡ ೦. ೨೦ ೦೧೮ ಇರುತ್ತವೆ. ಇದೇ ರೀತಿ ಜಲ 
ಜನಕವು HP ಮತ್ತು H೨ ಎಂಬ ಎರಡು ಐಸೋಟೋಪ್ಗಳನ್ನು ಹೊಂದಿದೆ. 
Hಗೆ ಬಹಳ ಹೇರಳವಾದುದು. ಸಾಮಾನ್ಯ ಜಲಜನಕದಲ್ಲಿ ಸುಮಾರು ೬೫೦೦ 
ರಲ್ಲಿ ಒಂದು ಭಾಗ H° ಇರುತ್ತದೆ. H°ನ್ನು “ಡ್ಯೂಟೀರಿಯಂ ” ಎಂದು 
ಕರೆಯುತ್ತೇವೆ. ಇದರಿಂದ ಉತ್ಪತ್ತಿಯಾದ ನೀರಿಗೆ ಸ್ಕೂಲಜಲ ಎಂಬ ಹೆಸರು 
ವಾಡಿಕೆಯಲ್ಲಿದೆ. ಡ್ಯೂಟೀರಿಯಂನ್ಯೂಕ್ಲಿಯಸ್‌ಗೆ “ಡ್ಯೂಟ್ರಾನ್ ” ಎಂದು ಹೆಸರು. 
ಡ್ಯೂಟಾನಿನಲ್ಲಿ ಒಂದುಪ್ರೊಟಾನೂ ಮತ್ತು ಒಂದು ನ್ಯೂಟ್ರಾನೂ ಇವೆ. 

ಇಲ್ಲಿಯವರೆಗೆ ನೀಡಿದ ವಿವರಣೆಯಿಂದ ನಾವು ತಿಳಿದುಕೊಂಡ ಮುಖ್ಯ 
ವಿಷಯಗಳೆಂದರೆ - ಪ್ರಕೃತಿಯಲ್ಲಿ ೯೨ ಮೂಲವಸ್ತುಗಳಿವೆ. ಪ್ರತಿ ಮೂಲ 
ವಸ್ತುವೂ ತನ್ನದೇ ಆದ ಪರಮಾಣುವನ್ನು ಹೊಂದಿದೆ. ಈ ಪರಮಾಣುವು 
ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನುಗಳಿಂದ ರಚಿತವಾಗಿದೆ. ನ್ಯೂಕ್ಲಿಯಸ್ 
ಪ್ರೊಟಾನು ಮತ್ತು ನ್ಯೂಟ್ರಾನುಗಳಿಂದ ರಚಿತವಾಗಿದೆ. ಅಂದಮೇಲೆ ಎಲೆಕ್ಟ್ರಾನು 
ಪ್ರೊಟಾನು ಮತ್ತು ನ್ಯೂಟ್ರಾನುಗಳೆಂಬ ಮೂಲಕಣಗಳಿಂದ ಎಲ್ಲಾ ವಸ್ತು 
ಗಳೂ ರಚಿತವಾಗಿವೆ ಎಂದು ವ್ಯಕ್ತವಾದ ಹಾಗಾಯಿತು. ಪರಮಾಣುವಿನ ತ್ರಿಜ್ಯ 
ಸುಮಾರು೧೦ - ೮ ಸೆಂಟಿಮೀಟರು. ಹಾಗಾದರೆ ನ್ಯೂಕ್ಲಿಯಸ್ಸಿನ ತ್ರಿಜ್ಯವೆಷ್ಟು ? 
ಶಕ್ತಿಯುತವಾದ ಎಲೆಕ್ಟ್ರಾನುಗಳ ಪ್ರವಾಹವನ್ನು ನ್ಯೂಕ್ಲಿಯಸ್ಸು ಗಳಿಗೆ ಡಿಕ್ಕಿ ಹೊಡಿ 
ಯಿಸಿ ಅವುಗಳಿಂದ ಚೆದರಿದ ಎಲೆಕ್ಟ್ರಾನುಗಳನ್ನು ಲೆಖ್ಯ ಹಾಕಿ ನ್ಯೂಕ್ಲಿಯಸ್‌ನ 
ತ್ರಿಜ್ಯವನ್ನು ಕಂಡುಹಿಡಿಯಲಾಗಿದೆ. ಹೀಗೆಯೇ ಶಕ್ತಿಯುತವಾದ ನ್ಯೂಟ್ರಾನು 
ಮತ್ತು ಪ್ರೋಟಾನುಗಳ ಪ್ರವಾಹವನ್ನು ಉಪಯೋಗಿಸಿಕೊಂಡು ನ್ಯೂಕ್ಲಿಯಸ್ಸಿನ 
ವ್ಯಾಸವನ್ನು ಅಂದಾಜುಮಾಡಲಾಗಿದೆ. ಈ ರೀತಿಯ ಪ್ರಯೋಗಗಳಿಂದ 
ನ್ಯೂಕ್ಲಿಯಸ್ಸು ಗಳ ತ್ರಿಜ್ಯವು ಸುಮಾರು ೧. ೪ ೧೦ - ೧೩ ಸೆಂಟಮಿಾಟರಿ ( ಜಲಜನ 
ಕದ ನ್ಯೂಕ್ಲಿಯಸ್ಸು ) ನಿಂದ ೮X೧೦ - ೧೩ ಸೆಂಟಿಮೀಟರಿನವರೆಗೆ ( ಯುರೇನಿಯಂ 
ನ್ಯೂಕ್ಲಿಯಸ್) ಇದೆಯೆಂದು ಪರಿಗಣಿಸಲ್ಪಟ್ಟಿದೆ. ತೂಕ ಸಂಖ್ಯೆ A ಇರುವ 
ನ್ಯೂಕ್ಲಿಯಸ್ನ ತ್ರಿಜ್ಯವು R = R , 3A ಎಂಬ ಸೂತ್ರವನ್ನು ಅವಲಂಬಿಸಿದೆ. 
ಇಲ್ಲಿ R = ೧.೪X೧೦ - ೧೩ ಸೆಂಟಿಮೀಟರು. ನ್ಯೂಕ್ಲಿಯಸ್ಸಿನ ತ್ರಿಜ್ಯವು 


ಮೂಲಕಣಗಳು 


೮೨೭ 


ಪರಮಾಣುವಿನ ತ್ರಿಜ್ಯದ ಸುಮಾರು ೧೦೦೦೦೦ದ ಒ೦ದನೆ ಭಾಗ, ಪರಮಾಣುವಿನ 
ತೂಕದ ಅತ್ಯಂತ ಹೆಚ್ಚು ಭಾಗವು ಅತಿ ಸೂಕ್ಷ್ಮವಾದ ನ್ಯೂಕ್ಲಿಯಸ್ಸಿನಲ್ಲಿಯೇ 
ಕೇಂದ್ರೀಕೃತವಾಗಿದೆ. ಉದಾಹರಣೆಗೆ ೦೧೬ ಪರಮಾಣುವನ್ನು ತೆಗೆದು 
ಕೊಳ್ಳೋಣ. ಇದರ ಪರಮಾಣು ತೂಕ ೧೬ ಮತ್ತು ಇದರ ತೂಕ ಬಹುಮಟ್ಟಿಗೆ 
ನ್ಯೂಕ್ಲಿಯಸ್ಸಿನಲ್ಲಿಯೇ ಕೇಂದ್ರೀಕೃತವಾಗಿದೆ. ೧ ಪರಮಾಣು ತೂಕ = 
೧.೬೬ % ೧೦ - ೨೪ ಗ್ರಾಂ . ಆದುದರಿಂದ ೦೧ ೬ ನ್ಯೂಕ್ಲಿಯಸ್ಸಿನ ತೂಕ = 
೧೬ ೧.೬೬ % ೧೦ - ೨೪ ಗ್ರಾಂ , ಅದರ ತ್ರಿಜ್ಯ ೧.೪೧೦ - ೧೩ ೩೧೬ ಎಂದಿಟ್ಟು 
ಕೊಂಡು ಅದರ ಗಾತ್ರವನ್ನು ಲೆಕ್ಕ ಹಾಕಿ ಅದರಿಂದ ಈ ತೂಕವನ್ನು ಭಾಗಿಸಿದರೆ 
ನ್ಯೂಕ್ಲಿಯರ್ ವಸ್ತುವಿನ ಸಾಂದ್ರತೆ ಘ . ಸೆಮಿಾ . ಗೆ ೧೦೧೪ ಗ್ರಾಂ ಎಂದು 
ಗೊತ್ತಾಗುತ್ತದೆ! ನ್ಯೂಕ್ಲಿಯರ್ ವಸ್ತುವಿನ ಸಾಂದ್ರತೆ ಎಲ್ಲಾ ಮೂಲವಸ್ತು 
ಗಳಲ್ಲಿಯೂ ಇಷ್ಟೇ ಇರುವುದೆಂದು ಲೆಕ್ಕಾಚಾರದಿಂದ ತಿಳಿದುಬರುತ್ತದೆ. ಇದು 
ರಿಂದ ಪರಮಾಣುವಿನ ಬಹು ಭಾಗವು ಟೊಳ್ಳು, ಎಂದು ನಮಗೆ ವ್ಯಕ್ತವಾಗುವುದು. 
ಅದರ ಕೇಂದ್ರದಲ್ಲಿಪೊಟಾನು ಮತ್ತು ನ್ಯೂಟ್ರಾನುಗಳು ಒಂದಕ್ಕೊಂದು ಅಂಟಿ 
ಕೊಂಡಿವೆಯೋ ಎಂಬಂತೆ ಇರುವುವು. ಎರಡು ಅಥವಾ ಹೆಚ್ಚಿಗೆಪೊಟಾನು 
ಗಳು ಇಷ್ಟು ಚಿಕ್ಕ ಸ್ಥಳವನ್ನು ಆಕ್ರಮಿಸಿಕೊಂಡಿರುವುದನ್ನು ನೋಡಿದರೆ ಅವುಗಳ 
ಮಧ್ಯೆ ಇರುವ ವಿದ್ಯುತ್ ವಿಕರ್ಷಣೆಯ ಬಲಕ್ಕಿಂತ ಹೆಚ್ಚಿನ ಒಂದು ಬಗೆಯ 
ಆಕರ್ಷಣೆಯ ಬಲವಿರಬೇಕೆಂದು ವ್ಯಕ್ತವಾಗುವುದು . ಹಾಗೆಯೇ ನ್ಯೂಟ್ರಾನು 
ಪ್ರೊಟಾನು, ನ್ಯೂಟ್ರಾನು-ನ್ಯೂಟ್ರಾನು ಮಧ್ಯೆ ವಿಶೇಷ ಆಕರ್ಷಣೆಯ ಬಲವಿರ 
ಬೇಕೆಂದು ಊಹಿಸಬಹುದು. ಪರಮಾಣುವಿನ ಕೇಂದ್ರದಲ್ಲಿ ನ್ಯೂಟ್ರಾನು ಮತ್ತು 
ಪೊಟಾನುಗಳನ್ನು ಬಿಗಿಯಾಗಿ ಬಂಧಿಸಿರುವ ಈ ಆಕರ್ಷಣೆಯ ವಿಶೇಷ ಬಲ 
ವನ್ನು ” ನ್ಯೂಕ್ಲಿಯರ್ ಬಲ ” ವೆಂದು ಕರೆಯುತ್ತೇವೆ. 


ಸಾಪೇಕ್ಷ ಸಿದ್ದಾಂತ ಮತ್ತು ಕ್ವಾಂಟಂ ಚಲನಶಾಸ್ತ್ರ 
ನ್ಯೂಕ್ಲಿಯರ್ ಬಲದ ಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಬೇಕಾದರೆ ೧೯೦೫ರಲ್ಲಿ 
ಆಲ್ಬರ್ಟ್ ಐನ್‌ಸ್ಟೈನರು ಪ್ರತಿಪಾದಿಸಿದ “ ಸಾಪೇಕ್ಷ ಸಿದ್ದಾಂತ ” ವನ್ನೂ ಮತ್ತು 
೧೯೨೩ -೩೦ರ ಮಧ್ಯೆ ಹೈಸನ್ ಬರ್ಗ್, 

ಸೈಡಿಂಗರ್ , ಡೀಬಾಯಿ , ಡೀರಾಕ್ 
ಮುಂತಾದ ವಿಜ್ಞಾನಿಗಳು ಪ್ರತಿಪಾದಿಸಿ ಬೆಳೆಸಿದ “ ಕ್ವಾಂಟಂ ಚಲನಶಾಸ್ತ್ರ ” ವನ್ನೂ 
ಸ್ವಲ್ಪವಾದರೂ ಪರಿಚಯಮಾಡಿಕೊಳ್ಳಬೇಕು. 

ಸಾಪೇಕ್ಷ ಸಿದ್ದಾಂತದ ಪ್ರಕಾರ ವಸ್ತುವಿನ ಒಂದು ಕಣದ ವೇಗವು ಬೆಳಕಿನ 
ವೇಗದ ೧೦ನೇ ೧ ಭಾಗಕ್ಕಿಂತ ಹೆಚ್ಚಾದರೆ ಕಣದ ಚಲನೆಯ ನಿಯಮದಲ್ಲಿ ಕೆಲವು 
ಅನಿರೀಕ್ಷಿತ ಲಕ್ಷಣಗಳು ಕಂಡುಬರುವುವು. ಉದಾಹರಣೆಗೆ ಕಣದ ವೇಗವು 


೮೨೮ 


ಪ್ರಬುದ್ಧ ಕರ್ಣಾಟಕ 
ಹೆಚ್ಚಿದಂತೆಲ್ಲಾ ಅದರ ಜಡತ್ವವು ಹೆಚ್ಚುತ್ತಾ ಹೋಗುವುದು . ಕಣವು ನಿಶ್ಚಲ 
ಸ್ಥಿತಿಯಲ್ಲಿದ್ದಾಗ ಅದರ ಜಡತ್ವವು mg ಆದರೆ, ಒಂದು ಸೆಕೆಂಡಿಗೆ v ಸೆಂಟಿಮೀಟರು 
ವೇಗದಲ್ಲಿ ಅದು ಚಲಿಸುವಾಗ m = ಆಗುತ್ತದೆ; ಶೂನ್ಯದಲ್ಲಿ ಬೆಳಕಿನ 

೧೧- ) 
ವೇಗ ಸೆಕೆಂಡಿಗೆ c ಸೆಂಟಿಮೀಟರು ; ಅಂದರೆ = ೩ X ೧೦೧೦ ಸೆಮಿಾ ./ ಸೆ, ಅಥವಾ 
ಸೆಕೆಂಡಿಗೆ ೧೮೬ ಸಾವಿರ ಮೈಲಿ. ಕಣದ ಚಲನೆಯಲ್ಲಿ ಈ ರೀತಿಯ ಪರಿಣಾಮ 
ಕಂಡುಬರುವುದು ಅದರ ವೇಗ ಕನಿಷ್ಠ ಪಕ್ಷ ಸೆಕೆಂಡಿಗೆ ೧೮.೬ ಸಾವಿರ ಮೈಲಿ ಇದ್ದರೆ 
ಮಾತ್ರ . ಸಾಪೇಕ್ಷ ವಾದದ ಪರಿಣಾಮಗಳನ್ನು ನಾವು ಬಹುಮಟ್ಟಿಗೆ ಕಾಣುವುದು 
ಸೂಕ್ಷಪ್ರಪಂಚದ ಮೂಲಕಣಗಳ ಚಲನೆ ಮತ್ತು ವಿವಿಧ ಕ್ರಿಯೆಗಳಲ್ಲಿ, ಚಲಿಸುವ 
ಕಣದ ವೇಗವು ಹೆಚ್ಚಿದಂತೆಲ್ಲಾ ಅದರಲ್ಲಿರುವ ಶಕ್ತಿ ಹೆಚ್ಚಾಗುವುದಷ್ಟೆ ; ಆ ಶಕ್ತಿಗೂ 
ಜಡತ್ವವಿದೆ. ಕಣದ ಜಡತ್ವ ಹೆಚ್ಚಿದಂತೆ ಕಾಣುವುದಕ್ಕೆ ಆ ಶಕ್ತಿಯ ಜಡತ್ವವೇ 
ಕಾರಣ . ಇದರಿಂದ ವಸ್ತುವಿಗೂ ಮತ್ತು ಶಕ್ತಿಗೂ ಇದ್ದ ಭಿನ್ನತೆ ಮಾಯವಾದ 
ಹಾಗಾಯಿತು. ಸಂದರ್ಭಾನುಸಾರ ವಸ್ತು ರೂಪಾಂತರ ಹೊಂದಿ ಶಕ್ತಿಯಾಗ 
ಬಲ್ಲದು ; ಶಕ್ತಿ ರೂಪಾಂತರ ಹೊಂದಿ ವಸ್ತುವಾಗಬಲ್ಲದು . ಒಂದು ಗೊತ್ತಾದ 
ಜಡತ್ವದ ವಸ್ತುವು ಸಂಪೂರ್ಣವಾಗಿ ರೂಪಾಂತರ ಹೊಂದಿದರೆ ಒದಗುವ ಶಕ್ತಿ 
ಯನ್ನು Ev = mocಿ ಎಂಬ ನಿಯಮದ ಪ್ರಕಾರ ಲೆಖ್ಯ ಹಾಕಬಹುದು. ಇದನ್ನು 
ವಸ್ತುವಿನ ನಿಶ್ಚಲ ಸ್ಥಿತಿಯ ಶಕ್ತಿಯೆಂದು ಕರೆಯುತ್ತೇವೆ. ಇದೇ ವಸ್ತುವು ಚಲನೆ 
ಯಲ್ಲಿದ್ದು ಸಂಪೂರ್ಣವಾಗಿ ರೂಪಾಂತರ ಹೊಂದಿದರೆ ಒದಗುವ ಶಕ್ತಿ E = mc². 
ಇದನ್ನು ವಸ್ತುವಿನ ಒಟ್ಟು ಶಕ್ತಿಯೆಂದು ಕರೆಯುತ್ತೇವೆ. ಚಲನ ಶಕ್ತಿಯು T 
ಆದರೆ , ಒಟ್ಟು ಶಕ್ತಿಯು E = mc² + T ಆಗುತ್ತದೆ. ಈ ವಸ್ತುವಿನ ಆವೇಗ 
( momentum ) p ಆದರೆ, E = mc೪ + pcಿ ಎಂದು ತೋರಿಸಬಹುದು. 
ಪೋಟಾನಿಗೆ ವಿಶ್ರಾಂತಿಯೆಂಬುದೇ ಇಲ್ಲವೆಂದು ಹಿಂದೆಯೇ ತಿಳಿದಿದ್ದೇವೆ; ಅಂದರೆ 
ಪೋಟಾನಿಗೆ ನಿಶ್ಚಲ ಸ್ಥಿತಿಯ ಜಡತ್ವ ಇಲ್ಲ, mo = 0 . ಆದುದರಿಂದ ಫೋಟಾನಿಗೆ 
E = pc ಎಂದಾಗುತ್ತದೆ. E = hy ಮತ್ತು C = V ) ಎಂದು ಹಿಂದೆಯೇ 
ತಿಳಿದಿದ್ದೇನೆ. ಆದುದರಿಂದ p = 1 ಅಥವಾ = ! ಎಂದು ವ್ಯಕ್ತವಾಗು 


p 


ವುದು. 


6 ಇದನ್ನು ಸಾಮಾನ್ಯ ಬಳಕೆಯಲ್ಲಿ ತೂಕವೆಂದು ಹೇಳುತ್ತೇವೆ. ಆದರೆ ಭೌತಶಾಸ್ತ್ರದಲ್ಲಿ 
ತೂಕಕ್ಕೆ ಬೇರೆ ಅರ್ಥವಿದೆ ; ತೂಕ– ಜಡತ್ವ •g ; ಇಲ್ಲಿ g = ಗುರುತ್ವಾಕರ್ಷಣೆಯಿಂದ 
ಸಂಭವಿಸುವ ವೇಗೋತ್ಕರ್ಷ, 


೮೨೯ 


ಮೂಲಕಣಗಳು 


ವಿದ್ಯುತ್ತಲ್ಪಟ್ಟ 
ಎಲೆಗೆತುಂಬ್ ಮೇಲೆ ಬಿದ್ದ 


ಬೆಳಕು ಅಲೆಗಳ ರೂಪದಲ್ಲಿ ಪ್ರಸಾರವಾಗುತ್ತದೆಯೆಂಬುದು ಪ್ರತಿಯೋಗ 
(interference ) ಮತ್ತು ದ್ಯುತಿನಮನ ( difraction ) ಕ್ರಿಯೆಗಳ ಮೂಲಕ ವ್ಯಕ್ತ 
ವಾಗುತ್ತದೆ. ಬೆಳಕಿನ ಕಿರಣ, ಎಕ್ಸ್ - ಕಿರಣ , ಗ್ಯಾಮ - ಕಿರಣ ಮುಂತಾದುವೆಲ್ಲಾ 
ವಿದ್ಯುತ್ಕಾಂತ ತರಂಗಗಳೆಂದು ಹಿಂದೆಯೇ ತಿಳಿದೆವು. ಈ ಶತಮಾನದ ಆದಿಯಲ್ಲಿ 
ಕಂಡುಹಿಡಿಯಲ್ಪಟ್ಟ ಎರಡು ಕ್ರಿಯೆಗಳು - ದ್ಯುತಿ ವಿದ್ಯುತ್‌ ಕ್ರಿಯೆ ಮತ್ತು ಕಾಂಪ್ಟನ್ 
ಕ್ರಿಯೆಗಳು- ಭೌತಶಾಸ್ತ್ರಜ್ಞರಿಗೆ ತುಂಬಾ ತೊಡಕಿನ ಪ್ರಶ್ನೆ ಗಳಾಗಿ ಕಂಡುಬಂದವು. 
ಅತಿ ನೀಲ ಕಿರಣಗಳು ಲೋಹದ ತಗಡಿನ ಮೇಲೆ ಬಿದ್ದಾಗ ಎಲೆಕ್ಟ್ರಾನುಗಳು ಹೊರ 
ಹೊಮ್ಮುವುದೇ ದ್ಯುತಿ ವಿದ್ಯುತ್‌ ಕ್ರಿಯೆ . ಎಕ್ಸ್ - ಕಿರಣಗಳಾಗಲಿ, ಗ್ಯಾಮ- ಕಿರಣ 
ಗಳಾಗಲಿ, ವಸ್ತುವಿನ ಮೇಲೆ ಬಿದ್ದಾಗಲೂ ಈ ಕ್ರಿಯೆಯನ್ನು ನಾವು ಕಾಣಬಹುದು. 
ವಿದ್ಯುತ್ಕಾಂತ ತರಂಗಗಳು ಈ ರೀತಿ ವಸ್ತುಗಳಿಂದ ಎಲೆಕ್ಟ್ರಾನನ್ನು ಉತ್ಪತ್ತಿ ಮಾಡುವು 
ದನ್ನು ತರಂಗವಾದದ ಪ್ರಕಾರ ಅರ್ಥಮಾಡಿಕೊಳ್ಳಲು ಆಗುವುದಿಲ್ಲ. ೧೯೦೫ರಲ್ಲಿ 
ರ್ಐಸೈನ್ ೧೯೦೦ರಲ್ಲಿ ಪ್ಲಾಂಕ್ ಪ್ರತಿಪಾದಿಸಿದ ಕ್ವಾಂಟಂ ವಾದವನ್ನು ಆಧಾರ 
ವಾಗಿಟ್ಟುಕೊಂಡು ಈ ಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ತತ್ವವನ್ನು 
ಪ್ರತಿಪಾದಿಸಿದನು. ಈ ತತ್ವದ ಪ್ರಕಾರ ಬೆಳಕಿನ ಕಿರಣಗಳೇ ಆಗಲಿ ಎಕ್ಸ್ 
ಅಥವಾ ಗ್ಯಾಮ - ಕಿರಣಗಳೇ ಆಗಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಪೋಟಾನು 
ಗಳೆಂಬ ಕಣಗಳ ರೂಪದಲ್ಲಿ ಪ್ರಸಾರವಾಗುತ್ತವೆ. ಹಿಂದೆಯೇ ಈ ವಿಷಯವನ್ನು 
ತಿಳಿದಿದ್ದೆವಷ್ಟೆ 

* ಎಕ್ಸ್ - ಕಿರಣಗಳು ವಸ್ತುಗಳಲ್ಲಿರುವ ಎಲೆಕ್ಟ್ರಾನುಗಳಿಂದ ಚೆದರುವುದಕ್ಕೆ 
ಕಾಂಪ್ಟನ್ಕ್ರಿಯೆಯೆಂದು ಹೆಸರು. ಈ ಕ್ರಿಯೆಯನ್ನು ಇನ್‌ಸೈನ್ ಮಂಡಿಸಿದ 
ಸಾಪೇಕ್ಷವಾದ ಮತ್ತು ಪೋಟಾನ್ ಕಣವಾದಗಳ ಆಧಾರದ ಮೇಲೆ ಅರ್ಥಮಾಡಿ 
ಕೊಳ್ಳಬಹುದು. ದ್ಯುತಿವಿದ್ಯುತ್‌ಕ್ರಿಯೆ ಮತ್ತು ಕಾಂಪ್ಟನ್ ಕ್ರಿಯೆಗಳಿಂದ ರಶ್ಮಿ 
ಶಕ್ತಿಯು ಕೆಲವು ಸಂದರ್ಭಗಳಲ್ಲಿ ಕಣಗಳ ರೂಪದಲ್ಲಿ ವರ್ತಿಸುತ್ತದೆಯೆಂದು ವ್ಯಕ್ತ 
ವಾಗುವುದು. ಇದೇ ರಶ್ಮೀಶಕ್ತಿಯು ಅಲೆಗಳ ರೂಪದಲ್ಲಿಯೂ ವರ್ತಿಸುವುದೆಂದು 
ದ್ಯುತಿನಮನ ಮತ್ತು ಪ್ರತಿಯೋಗಗಳಿಂದ ವ್ಯಕ್ತವಾಗುವುದು. ಅಂದರೆ ರಶ್ಮಿ 
ಶಕ್ತಿಯು ಸಂದರ್ಭಕ್ಕನುಸಾರವಾಗಿ ತರಂಗ ರೂಪದಲ್ಲಿಯೂ ಮತ್ತು ಕಣಗಳ ರೂಪ 
ದಲ್ಲಿಯೂ ಕಾಣುವುದೆಂದು ವ್ಯಕ್ತವಾಗುವುದು. ಇದನ್ನು ರಶ್ಮೀಶಕ್ತಿಯ ಅಲೆ 
ಕಣಗಳ ದ್ವಂದ್ವ - ವೈವಿಧ್ಯ ಎಂದು ಕರೆಯುತ್ತೇವೆ. 

ಬೆಳಕಿನ ಕಿರಣಗಳು , ಎಕ್ಸ್ - ಕಿರಣಗಳು ದ್ಯುತಿನಮನ ಕ್ರಿಯೆಯನ್ನು 
ಹೊಂದಿರುವಂತೆಯೇ ಶಕ್ತಿಯುತ ಎಲೆಕ್ಟ್ರಾನುಗಳ ಪ್ರವಾಹವೂ ಸ್ಪಟಿಕದ ಮೂಲಕ 
ಹಾದು ಹೋಗುವಾಗ ದ್ಯುತಿನಮನವನ್ನು ಪ್ರದರ್ಶಿಸುತ್ತದೆಯೆಂಬುದು ಪ್ರಯೋಗ 
ಗಳ ಮೂಲಕ ಗೊತ್ತಾಯಿತು. ಅಂದರೆ ವಸ್ತುವಿನ ಕಣಗಳಾದ ಎಲೆಕ್ಟ್ರಾನುಗಳೂ 
ಕೆಲವು ಸಂದರ್ಭದಲ್ಲಿ ಅಲೆಗಳ ರೂಪದಲ್ಲಿ ವರ್ತಿಸುತ್ತವೆಯೆಂದು ತೋರಿಸಿದಂತಾ 


೮೩೦ 


ಪ್ರಬುದ್ಧ ಕರ್ಣಾಟಕ 


ಯಿತು. ಆದುದರಿಂದ ವಸ್ತುವೂ ಕಣ- ಅಲೆಗಳ ದ್ವಂದ್ವ - ವೈವಿಧ್ಯವನ್ನು ಪ್ರದರ್ಶಿ 
ಸುತ್ತದೆ ಎಂದ ಹಾಗಾಯಿತು. ಎಲೆಕ್ಟ್ರಾನುಗಳೇ ಅಲ್ಲದೆ ನ್ಯೂಟ್ರಾನು, ಪ್ರೋಟಾನು 
ಮೊದಲಾದ ಎಲ್ಲ ಮೂಲಕಣಗಳೂ ಈ ದ್ವಂದ್ವ ವೈವಿಧ್ಯವನ್ನು ಪಡೆದಿವೆ. ಈ 
ಕಣಗಳ ಅಲೆಗಳನ್ನು ವಸ್ತುತರಂಗ ಎಂದು ಡೀಬಾಯಿ ಕರೆದನು. ಈ ವಸ್ತು 
ತರಂಗಗಳ ತರಂಗ ಅಂತರಕ್ಕೂ ಕಣಗಳ ಆವೇಗಕ್ಕೂ ಇರುವ ಸಂಬಂಧವು 
ಪೋಟಾನುಗಳ ಆವೇಗ ಮತ್ತು ಅವುಗಳ ತರಂಗ ಅಂತರಕ್ಕೂ ಇರುವ ಸಂಬಂಧ 
ದಂತೆಯೇ : X = ಈ ಸೂತ್ರವನ್ನು ಹಿಂದೆಯೇ , ವಿವರಿಸಲಾಗಿದೆ. 


p 


ಈ ಸೂಕ್ಷ ಮೂಲಕಣಗಳ ಗುಣಲಕ್ಷಣಗಳನ್ನು ಕಂಡುಹಿಡಿಯಲು ಉಪ 
ಯೋಗಿಸುವ ಯಾವುದೇ ಸಾಧನವಾಗಲಿ ನಾವು ವೀಕ್ಷಿಸುವ ಕಣಗಳ ನಿಜಸ್ಥಿತಿ 
ಯನ್ನು ಸ್ವಲ್ಪವಾದರೂ ಬದಲಾಯಿಸುವುದು. ಅಂದರೆ ನಾವು ಪರೀಕ್ಷಿಸುವ ಕಣ 
ಗಳಿಗೂ ಮತ್ತು ಉಪಯೋಗಿಸುವ ಉಪಕರಣಕ್ಕೂ ಪ್ರತಿಯೋಗವಾಗುವುದು . 
ಉದಾಹರಣೆಗೆ ನಾವು ಎಲೆಕ್ಟ್ರಾನಿನ ಸ್ಥಾನ ಮತ್ತು ಆವೇಗಗಳನ್ನು ಕಂಡು 
ಹಿಡಿಯಲು ಒಂದು ಗ್ರಾಮ - ಸೂಕ್ಷದರ್ಶಿನಿಯನ್ನು ಉಪಯೋಗಿಸುತ್ತೇವೆ ಎಂದು 
ಭಾವಿಸೋಣ. ಈ ಪ್ರಯೋಗದಲ್ಲಿ ಗ್ಯಾಮ -ಫೋಟಾನು ಎಲೆಕ್ಟ್ರಾನಿನೊಡನೆ ಕಾಂಪ್ಟನ್ 
ಕ್ರಿಯೆಗೆ ಒಳಪಡುವುದರಿಂದ, ಎಲೆಕ್ಟ್ರಾನು ಸ್ಥಳ ಪಲ್ಲಟ ಹೊಂದುವುದು. ಅಂದರೆ 
ನಾವು ಎಲೆಕ್ಟ್ರಾನಿನ ಆವೇಗವನ್ನು ನಿಷ್ಕಷ್ಟವಾಗಿ ಕಂಡುಹಿಡಿಯಲು ಪ್ರಯತ್ನಿಸಿದರೆ 
ಅದರ ಸ್ಥಾನದಲ್ಲಿ ಸ್ವಲ್ಪ ಅನಿಶ್ಚಿತತೆ ಉಂಟಾಗುತ್ತದೆ. ಹಾಗೆಯೇ ಎಲೆಕ್ಟ್ರಾನಿನ 
ಸ್ಥಾನವನ್ನು ನಿಷ್ಕಷ್ಟವಾಗಿ ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದರ ಆವೇಗದಲ್ಲಿ 
ಸ್ವಲ್ಪ ಅನಿಶ್ಚಿತತೆ ಉಂಟಾಗುತ್ತದೆ. ಈ ಎರಡು ಅನಿಶ್ಚಿತತೆಗಳ ಗುಣಲಬ್ದವು 
ಸುಮಾರು ಪ್ಲಾಂಕನ ಸ್ಥಿರಸಂಖ್ಯೆಯಷ್ಟು . ಇದಕ್ಕೆ ಹೈಸನ್ಬರ್ಗನ ಅನಿಶ್ಚಿತತೆ 
ತತ್ವ ಎಂದು ಹೆಸರು. ಇದೇರೀತಿಯಲ್ಲಿ ಶಕ್ತಿಯ ಅನಿಶ್ಚಿತತೆ ( AE) ಗೂ ಮತ್ತು 
ಕಾಲದ ಅನಿಶ್ಚಿತತೆ ( At) ಗೂ ಸಂಬಂಧವಿದೆ : LE Lt - h. ಪ್ಲಾಂಕನ 
ಸ್ಥಿರಾಂಕದ ಬೆಲೆಯು ಅತ್ಯಂತ ಕಡಿಮೆಯ ಸಂಖ್ಯೆಯಾದುದರಿಂದ ( h = 
೬ .೬೩ / ೧೦ - ೨೭ ಅರ್ಗ್- ಸೆಕೆಂಡು) ಸಾಮಾನ್ಯ ವಸ್ತು ಪ್ರಪಂಚದಲ್ಲಿ ಹೈಸನ್ 
ಬರ್ಗನ ಆನಿಶ್ಚಿತತೆ ತತ್ವದ ಪರಿಣಾಮವೇನೂ ಕಾಣುವುದಿಲ್ಲ . 


ಡಿಕಾಕನ ನಾದ ಮತ್ತು ವಿರೋಧಿ ಕಣಗಳು 
೧೯೩೦ರಲ್ಲಿ ಡಿರಾಕ್ ಎಂಬ ಪ್ರಸಿದ್ಧ ಭೌತ ವಿಜ್ಞಾನಿಯು ಎಲೆಕ್ಟ್ರಾನಿನ ಸಾಪೇಕ್ಷ 
ಕ್ವಾಂಟಂವಾದವನ್ನು ಪ್ರತಿಪಾದಿಸಿದನು . ಎಲೆಕ್ಟ್ರಾನಿನ ಆವೇಗ p ಆದರೆ, ಅದರ 
ಒಟ್ಟು ಶಕ್ತಿಯು E = pc೨ + m೨cಳಿ ಎಂಬ ಸೂತ್ರವನ್ನು ಪಾಲಿಸುತ್ತದೆ 
ಯೆಂಬುದನ್ನು ಹಿಂದೆಯೇ ತಿಳಿದಿದ್ದೇವೆ; ಇಲ್ಲಿ m , ಎಲೆಕ್ಟ್ರಾನಿನ ನಿಶ್ಚಲಸ್ಥಿತಿಯ 


ಮೂಲಕಣಗಳು 


೮೩೧ 


ಜಡತ್ವ , m , cಿ ಎಲೆಕ್ಟ್ರಾನಿನ ನಿಶ್ಚಲಸ್ಥಿತಿಯ ಶಕ್ತಿ . ಅಂದರೆ ಯಾವುದಾದರೂ 
ರೀತಿಯಲ್ಲಿ ಎಲೆಕ್ಟ್ರಾನಿನ ಜಡತ್ವವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿದರೆ ಅದರಿಂದ 
ಒದಗುವ ಶಕ್ತಿ m cಿ = ೦.೫೧ Mev ಆಗುತ್ತದೆ. E° = pcಿ + m° c೪ 
ವರ್ಗಿಯ ಸಮಿಾಕರಣ, ಆದುದರಿಂದ E = Lvp c + m೨c೪ ; 
ಧನಶಕ್ತಿ E = + vpcಿ + m , cಳ ಮತ್ತು ಋಣಶಕ್ತಿ E _ = 
- vp°c + m°cಿ, ಆವೇಗ p = 0 ಆದಾಗ E = + mc = + ೦.೫೧ 
Mev sjey E _ = - m .cº = - 0 . 350 mev. 72, 0830 2303 
ಶಾಸ್ತ್ರದ ಪ್ರಕಾರ ಶಕ್ತಿಯು ಕೆಲವು ನಿರ್ದಿಷ್ಟ ಬೆಲೆಗಳನ್ನು ಮಾತ್ರ ಹೊಂದಿರುತ್ತದೆ. 
ಇವಕ್ಕೆ ಶಕ್ತಿಯ ಮಟ್ಟಗಳೆಂದು ಹೆಸರು. ಡಿರಾಕನ ವಾದದ ಪ್ರಕಾರ ಧನಶಕ್ತಿಯ 
ಮಟ್ಟಗಳೂ ಮತ್ತು ಋಣಶಕ್ತಿಯ ಮಟ್ಟಗಳೂ ಇರುತ್ತವೆ. ಇವುಗಳ ಕನಿಷ್ಠ 
ಅಂತರ ೧.೦೨ Mev ಎಂದು ಮೇಲಿನ ಲೆಖ್ಯಾಚಾರದಿಂದ ವ್ಯಕ್ತವಾಗುತ್ತದೆ. ಧನ 
ಶಕ್ತಿಯ ಮಟ್ಟದಲ್ಲಿರುವ ಎಲೆಕ್ಟ್ರಾನು ನಮಗೆ ಗೊತ್ತಿರುವ ಮತ್ತು ಪ್ರಯೋಗಗಳ 
ಮೂಲಕ ಪತ್ತೆ ಹಚ್ಚಬಹುದಾದ ಎಲೆಕ್ಟ್ರಾನು. ಆದರೆ ಋಣಶಕ್ತಿಯ ಮಟ್ಟದಲ್ಲಿ 
ರುವ ಎಲೆಕ್ಟ್ರಾನು ವಾಸ್ತವಿಕವಾಗಿ ನಮಗೆ ಗೊತ್ತಿರುವ ಎಲೆಕ್ಟ್ರಾನಲ್ಲ ; ಅಂದರೆ 
ಋಣಶಕ್ತಿಯ ಮಟ್ಟದಲ್ಲಿರುವ ಎಲೆಕ್ಟ್ರಾನು ನಮಗೆ ಯಾವ ಪ್ರಯೋಗಗಳ 
ಮೂಲಕವೂ ಗೋಚರವಾಗುವುದಿಲ್ಲ. ಡಿರಾಕನ ಈ ಕಲ್ಪನೆಯ ಪ್ರಕಾರ ಋಣ 
ಶಕ್ತಿಯ ಎಲ್ಲ ಮಟ್ಟ ಗಳೂ ಎಲೆಕ್ಟ್ರಾನುಗಳಿಂದ ಭರ್ತಿಯಾಗಿರುತ್ತವೆ. ಅಂತಹ 


/ ಎಲೆಕ್ತಾನು 


ಛನಶಕ್ತಿಯ 
ಮಟ್ಟಗಳು 


A + 


= 


ನ ಚಲನ ಶಕ್ತಿ 


| 


WM 


kot 


೧ . ೦೨ 
m 
+ - 0' 


ಟಾನಿನಶಕ್ತಿ 


ence 
de 


- 


e* ನ ಚಲನ ಕ… 


ಭರ್ತಿಯಾದ 
మణ క్రియ 
ಮಟ್ಟಗಳು 
( ಡಿಕಾಕನ ಯಳಕಕ್ಕಿಯ 
ಸಾಗರ ) 


( ಡಿರಾಜನ ಬಲ 
\ ಅಥವಾ ಪಾಸಿಟಾನು 


ಡಿಲ್ಯಾಕನ ಬಿಲ 


ಋಣಶಕ್ತಿಯ ಮಟ್ಟಗಳು ನಮಗೆ ಗೋಚರವಾಗುವುದಿಲ್ಲ . ಎಲೆಕ್ಟ್ರಾನುಗಳಿಂದ 
ಭರ್ತಿಯಾದ ಈ ಋಣ ಶಕ್ತಿಯ ಮಟ್ಟಗಳು ಎಲ್ಲಾ ಸ್ಥಳಗಳಲ್ಲಿಯೂ (ಶೂನ್ಯ 
ಪ್ರದೇಶವೂ ಸೇರಿ!) ಇವೆ . ಆದರೆ ಅವುಗಳ ಅರಿವು ನಮಗಿರುವುದಿಲ್ಲ. ಈ ಡಿರಾಕನ 
ಕಲ್ಪನೆಯ ಋಣಶಕ್ತಿಯ ಸಾಗರದಲ್ಲಿರುವ ಅಗೋಚರವಾದ ಎಲೆಕ್ಟ್ರಾನೊಂದಕ್ಕೆ 


೮೩೨ 

ಪ್ರಬುದ್ಧ ಕರ್ಣಾಟಕ 
ಯಾವುದಾದರೂ ರೀತಿಯಲ್ಲಿ ಸಾಕಷ್ಟು ಶಕ್ತಿಯನ್ನು ಒದಗಿಸಿದರೆ ಅದು ನಮಗೆ 
ಗೊತ್ತಿರುವ ಎಲೆಕ್ಟ್ರಾನಾಗಿ ಧನಶಕ್ತಿಯಿಂದ ಕಾಣಿಸಿಕೊಳ್ಳುವುದು . ಅದು ಮೊದಲು 
ಆಕ್ರಮಿಸಿಕೊಂಡಿದ್ದ ಋಣ ಶಕ್ತಿಯ ಮಟ್ಟದಲ್ಲಿ ಒಂದು ಖಾಲಿ ಸ್ಥಳ ವುಂಟಾಗು 
ವುದು . ಇದಕ್ಕೆ “ ಡಿರಾಕನ ಬಿಲ ” ಎಂದು ಹೆಸರು. ಭರ್ತಿಯಾಗಿರುವ ಋಣ 
ಶಕ್ತಿಯ ಮಟ್ಟವು ನನಗೆ ಅಗೋಚರವಾದರೆ, ಡಿರಾಕನ ಬಿಲವುಗೋಚರವಾಗಲೇ 
ಬೇಕಲ್ಲವೇ ? ಇದನ್ನು ಡಿರಾಕನು " ಪಾಸಿಟ್ರಾನ್ ” ಎಂದು ಕರೆದನು. ಈ ಕಣವು 
ಎಲೆಕ್ಟ್ರಾನಿನಷ್ಟೇ ನಿಶ್ಚಲ ಸ್ಥಿತಿಯ ಜಡತ್ವವನ್ನೂ , ಸ್ಪಿನ್ … ಅನ್ನೂ ಮತ್ತು ಧನ 
ವಿದ್ಯುದಂಶe ಯನ್ನೂ ಹೊಂದಿರಬೇಕೆಂದು ಆತನು ತಿಳಿಸಿದನು. ೧೯೩೨ರಲ್ಲಿ 
ಆಂಡರ್ಸನ್ ಎಂಬ ವಿಜ್ಞಾನಿಯು ಮೇಘ ಮಂದಿರದಲ್ಲಿ ಕಾಸ್ಮಿಕ್ - ಕಿರಣಗಳನ್ನು 
ಪರೀಕ್ಷಿಸುತ್ತಿದ್ದಾಗ ಈ ಪಾಸಿಟ್ರಾನನ್ನು ಕಂಡುಹಿಡಿದನು. ಅಲ್ಲಿಂದೀಚೆಗೆ ೧. ೦೨ 
Mev ಗಿಂತ ಹೆಚ್ಚು ಶಕ್ತಿಯುಳ್ಳ ಗ್ರಾಮ ಕಿರಣಗಳನ್ನು ವಸ್ತುಗಳ ಮೂಲಕ 
ಹಾದು ಹೋಗುವಂತೆ ಮಾಡಿದರೆ ಎಲೆಕ್ಟ್ರಾನ್ - ಪಾಸಿಟ್ರಾನ್ ಜೊತೆ ಸೃಷ್ಟಿಯಾಗು 
ವುದೆಂದು ಅನೇಕ ಪ್ರಯೋಗಗಳು ತೋರಿಸಿಕೊಟ್ಟಿವೆ. ಪಾಸಿಟಾನು ಸಾಮಾನ್ಯ 


et - e - ಜೊತೆಸೃಷ್ಟಿ ( ಜಲಜನಕದ ಗುಳ್ಳೆ ಮಂದಿರದಲ್ಲಿ) 
ವಸ್ತು ಪ್ರಪಂಚದಲ್ಲಿರಲು ಸಾಧ್ಯವಿಲ್ಲ ; ಯಾಕೆಂದರೆ ಈ ಪಾಸಿಟಾನು ವಸ್ತುಗಳಲ್ಲಿ 
ರುವ ಎಲೆಕ್ಟ್ರಾನೊಂದರ ಸಮಾಪಕ್ಕೆ ಬಂದತಕ್ಷಣ ಎರಡೂ ಸೇರಿ ಪಾಸಿಟೋನಿಯಂ 


ಮೂಲಕಣಗಳು 


එදe 


ಎಂಬ ಜಲಜನಕದ ಪರಮಾಣುವನ್ನು ಹೋಲುವ ವ್ಯೂಹವಾಗುವುದು ಮತ್ತು ಇದು 
ಕೇವಲ ಸುಮಾರು ೧೦ - ೮ - ೧೦ - ೧೦ ಸೆಕೆಂಡುಗಳಲ್ಲಿ ಮೂರು ಅಥವಾ ಎರಡು 
ಗ್ರಾಮ ಪೋಟಾನುಗಳಾಗಿ ಪರಿವರ್ತನೆಗೊಳ್ಳುವುದು . ಅಂದರೆ ಎಲೆಕ್ಟ್ರಾನು 
ಪಾಸಿಟ್ರಾನು ಜೊತೆ ಲಯ ಹೊಂದಿ ಗ್ರಾಮ ಪೋಟಾನುಗಳ ರೂಪದಲ್ಲಿ ಶಕ್ತಿಯು 
ಹೊರಬೀಳುವುದು. ಈ ಎಲೆಕ್ಟ್ರಾನು- ಪಾಸಿಟ್ರಾನು ಜೊತೆಗಳ ಸೃಷ್ಟಿ ಮತ್ತು 
ಲಯಗಳು ೧೯೦೫ರಲ್ಲಿ ಇನ್ಸೈನ್ ಮಂಡಿಸಿದ ಸಾಪೇಕ್ಷವಾದದ ತೀರ್ಮಾನ 
ವೊಂದಾದ E = mcಿ ಎಂಬ ಶಕ್ತಿ - ಜಡತ್ವ ಸಮಿಾಕರಣ ತತ್ವವನ್ನು ಪ್ರಯೋಗದ 
ಮೂಲಕ ದೃಢಪಡಿಸಿದ ಹಾಗಾಯಿತು. ಎಲೆಕ್ಟ್ರಾನನ್ನು ಕಣವೆಂದೂ , ಪಾಸಿಟಾನನ್ನು 
ವಿರೋಧಿಕಣವೆಂದೂ ಕರೆಯುತ್ತೇವೆ. ಎಲೆಕ್ಟ್ರಾನಿಗೆ ಪಾಸಿಟಾನು ಎಂಬ ವಿರೋಧಿ 
ಕಣ ಇದ್ದ ಮೇಲೆಪ್ರೋಟಾನು ಮತ್ತು ನ್ಯೂಟ್ರಾನುಗಳಿಗೂ ವಿರೋಧಿ ಕಣಗಳಿರ 
ಬೇಕೆಂದು ಊಹಿಸುವುದು ಸಹಜವಲ್ಲವೇ ? ೧೯೫೫ - ೫೬ರಲ್ಲಿ ಸೆರೆ ಮುಂತಾದವರು 
ಈ ವಿರೋಧಿಕಣಗಳನ್ನೂ ಕಂಡುಹಿಡಿದರು. ಈ ವಿರೋಧಿ ಕಣಗಳಿಗೆ ವಿರೋಧಿ 
ಪ್ರೋಟಾನು ( p) ಮತ್ತು ವಿರೋಧಿ ನ್ಯೂಟ್ರಾನು ( n) ಎಂದು ಹೆಸರು. 


ನ್ಯೂಕ್ಲಿಯರ್ ಬಲ ಮತ್ತು ಮೆಸಾನು 
ಮೂಲವಸ್ತುವಿನ ಪರಮಾಣುವಿನಲ್ಲಿರುವ ನ್ಯೂಕ್ಲಿಯಸ್ ಪ್ರೋಟಾನು ಮತ್ತು 
ನ್ಯೂಟ್ರಾನುಗಳಿಂದ ರಚಿತವಾಗಿದೆಯೆಂದು ಹಿಂದೆಯೇ ತಿಳಿದೆವು. ಪ್ರೊಟಾನಿನ 
ನಿಶ್ಚಲಸ್ಥಿತಿಯ ಜಡತ್ವ = ೧.೬೭೨X೧೦ - ೨೪ ಗ್ರಾಂ ; ಅಂದರೆ, ಅದರ ನಿಶ್ಚಲ 
ಸ್ಥಿತಿಯ ಶಕ್ತಿ = ೯೩೮. ೨ Mev ( E = mcಿ ಎಂಬ ಸಮೀಕರಣದಿಂದ) . 
ಎಂದು ವ್ಯಕ್ತವಾಗುತ್ತದೆ. ಹಾಗೆಯೇ ನ್ಯೂಟ್ರಾನಿನ ನಿಶ್ಚಲಸ್ಥಿತಿಯ ಶಕ್ತಿ = 
೯೩೯ .೫ Mev. ಡ್ಯೂಟ್ರಾನು ಒಂದು ಪೊಟಾನು ಮತ್ತು ಒಂದು ನ್ಯೂಟ್ರಾನಿ 
ನಿಂದ ರಚಿತವಾದ ನ್ಯೂಕ್ಲಿಯಸ್ , ತೂಕಪಟಲಗ್ರಾಹಿಯನ್ನು ಉಪಯೋಗಿಸಿ 
ಕೊಂಡು ಡ್ಯೂಟಾನಿನ ನಿಶ್ಚಲಸ್ಥಿತಿಯ ಜಡತ್ವವನ್ನು ಕಂಡುಹಿಡಿಯಬಹುದು. 
ಇಂತಹ ಪ್ರಯೋಗಗಳಿಂದ ಅದರ ನಿಶ್ಚಲಸ್ಥಿತಿಯ ಶಕ್ತಿಯು = ೧೮೭೫ .೪೭ Mev 
ಎಂದು ಗೊತ್ತಾಗುತ್ತದೆ. ಆದರೆ ಪೊಟಾನು ಮತ್ತು ನ್ಯೂಟ್ರಾನುಗಳ 
ನಿಶ್ಚಲಸ್ಥಿತಿಯ ಶಕ್ತಿಗಳ ಮೊತ್ತವು ೧೮೭೭. ೭೦ Mev , ಈ ಮೊತ್ತವು 
ಡ್ಯೂಟ್ರಾನಿನ ನಿಶ್ಚಲಸ್ಥಿತಿಯ ಶಕ್ತಿಗಿಂತ ಸುಮಾರು ೨. ೨೩ Mev ಹೆಚ್ಚು . 
ಅಂದರೆ, ಟ್ಯಾನಿನಲ್ಲಿ ಬಂಧಿತವಾಗಿರುವ ಪ್ರೊಟಾನು ಮತ್ತು ನ್ಯೂಟ್ರಾನು 
ಗಳನ್ನು ಬಿಡುಗಡೆ ಮಾಡಲು ಕನಿಷ್ಠ ೨. ೨೩ Mev ಶಕ್ತಿ ಒದಗಿಸಬೇಕು. ಆದುದ 
ರಿಂದ ಇದನ್ನು ಡ್ಯೂಟ್ರಾನಿನ ಬಂಧಕಶಕ್ತಿ ಎಂದು ಕರೆಯುತ್ತೇವೆ. ಹೀಗೆಯೇ 
೦೧೬ ಆಮ್ಲಜನಕದ ಐಸೋಟೋಪನ್ನು ಉದಾಹರಣೆಗೆ ತೆಗೆದುಕೊಂಡರೆ, 


S3 


೮೩೪ 

ಪ್ರಬುದ್ಧ ಕರ್ಣಾಟಕ 
ಇದರ ನ್ಯೂಕ್ಲಿಯಸ್‌ನ ಬಂಧಕಶಕ್ತಿ ಸುಮಾರು ೧೨೮ Mev ಎಂದು ಗೊತ್ತಾಗು 
ವುದು . ಇದರಲ್ಲಿ ಎಂಟು ಪೊಟಾನು ಮತ್ತು ಎಂಟು ನ್ಯೂಟ್ರಾನುಗಳಿವೆ ; 
ಅಂದರೆ ಒಟ್ಟು ೧೬ ನೂಕ್ಲಿಯರ್ ಕಣಗಳಿವೆ . ಆದುದರಿಂದ ಸರಾಸರಿ ನ್ಯೂಕ್ಲಿ 
ಯರ್‌ ಕಣ ಒಂದಕ್ಕೆ ಸುಮಾರು ೮ Mev ಬಂಧಕಶಕ್ತಿಯಿದೆಯೆಂಬುದು ವ್ಯಕ್ತ 
ನಾಗುತ್ತದೆ. ಇದೇ ರೀತಿ ಆವರ್ತಪಟ್ಟಿಯಲ್ಲಿರುವ ಮೂಲವಸ್ತುಗಳನ್ನೆಲ್ಲಾ 
ಪರಿಶೀಲಿಸಿದರೆ , ಕೆಲವು ಅತಿ ಹಗುರವಾದವುಗಳನ್ನು ಬಿಟ್ಟರೆ, ಉಳಿದ ಎಲ್ಲಾ 
ನ್ಯೂಕ್ಲಿಯಸ್ ಗಳಲ್ಲಿಯೂ ನ್ಯೂಕ್ಲಿಯರ್ ಬಂಧಕಶಕ್ತಿ ನ್ಯೂಕ್ಲಿಯರ್ ಕಣ ಒಂದಕ್ಕೆ 
ಹೆಚ್ಚು ಕಡಿಮೆ ೮ Mev ಎಂದು ಕಂಡುಬರುತ್ತದೆ. ಆವರ್ತಪಟ್ಟಿಯ ಮಧ್ಯ 
ದಲ್ಲಿರುವ ಮೂಲವಸ್ತುಗಳ ನ್ಯೂಕ್ಲಿಯರ್ ಬಂಧಕಶಕ್ತಿ ನ್ಯೂಕ್ಲಿಯರ್ ಕಣ 
ಒಂದಕ್ಕೆ ೮.೫ Mev ಇದೆ. ಆವರ್ತಪಟ್ಟಿಯ ಕೊನೆಯಲ್ಲಿರುವ ಮೂಲವಸ್ತುಗಳ 
ನ್ಯೂಕ್ಲಿಯರ್ ಬಂಧಕಶಕ್ತಿ ನ್ಯೂಕ್ಲಿಯರ್ ಕಣ ಒಂದಕ್ಕೆ ೭.೬ Mev ಇದೆ. 
ಯಾವುದಾದರೂ ರೀತಿಯಲ್ಲಿ ಆವರ್ತಪಟ್ಟಿಯ ಕೊನೆಯಲ್ಲಿರುವ ಮೂಲವಸ್ತುವಿನ 
ನ್ಯೂಕ್ಲಿಯಸ್ ಇಬ್ಬಾಗವಾದರೆ , ಆವರ್ತಪಟ್ಟಿಯ ಮಧ್ಯದಲ್ಲಿರುವಮೂಲವಸ್ತುಗಳ 
ನ್ಯೂಕ್ಲಿಯಸ್‌ಗಳು ಉತ್ಪತ್ತಿಯಾಗುತ್ತವೆ. ಈ ರೀತಿಯಾದಾಗ ನ್ಯೂಕ್ಲಿಯರ್ ಕಣ 
ಒಂದಕ್ಕೆ ಸುಮಾರು ೦.೯ Mev ಶಕ್ತಿಯು ( ೮.೫ ೭.೬ = ೦ .೯ Mev) ವಿಸರ್ಜನೆ 
ಯಾಗುತ್ತದೆ. ಈ ರೀತಿಯ ಕ್ರಿಯೆಯನ್ನೇ ನ್ಯೂಕ್ಲಿಯರ್ ವಿದಳನ ಕ್ರಿಯೆಯೆಂದು 
ನಾವು ಕರೆಯುವುದು. ಯುರೇನಿಯಂ ಮೊದಲಾದ ಮೂಲವಸ್ತುಗಳ ಮೂಲಕ 
ನ್ಯೂಟ್ರಾನನ್ನು ಕಳುಹಿಸಿದರೆ ಈ ಕ್ರಿಯೆಯು ಕಂಡುಬರುವುದು. ಜಲಜನಕದ 

H ” ಪರಮಾಣುವಿನಲ್ಲಿ ಒಂದು ಪೋಟಾನು (ನ್ಯೂಕ್ಲಿಯಸ್ ) ಮತ್ತು ಒಂದು 
ಎಲೆಕ್ಟ್ರಾನು ಇವೆ. ಇವೆರಡು ಕಣಗಳ ಜಡತ್ವದಮೊತ್ತವು H೧ ಪರಮಾಣುವಿನ 
ಜಡತ್ವಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಇದನ್ನು ಲೆಕ್ಕ ಹಾಕಿದರೆ ಸುಮಾರು ೧೩ ev 
ಶಕ್ತಿಗೆ ಸಮನಾಗುತ್ತದೆ. ಅಂದರೆ ಎಲೆಕ್ಟ್ರಾನು - ನ್ಯೂಕ್ಲಿಯಸ್‌ಗಳು ಪರಮಾಣುವಿ 
ನಲ್ಲಿ ಪರಸ್ಪರ ಬಂಧಿತವಾಗಿರುವ ಶಕ್ತಿ ೧೩ ev. ಎಂದು ವ್ಯಕ್ತವಾಗುವುದು. 
ಇದರಿಂದ ನ್ಯೂಕ್ಲಿಯರ್ ಬಂಧಕಶಕ್ತಿಯು ಪರಮಾಣುವಿನ ಬಂಧಕಶಕ್ತಿಯ 
ಸುಮಾರು ೧೦ ಲಕ್ಷದಷ್ಟು ಎಂದು ನಮಗೆ ತಿಳಿದುಬರುವುದು. ಅಣುಗಳಲ್ಲಿ ಎರಡು 
ಅಥವಾ ಹೆಚ್ಚಿಗೆ ಪರಮಾಣುಗಳು ಬಂಧಿತವಾಗಿರುತ್ತವೆ. ಇವುಗಳ ಬಂಧಕಶಕ್ತಿಯು 
ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳ ಬಂಧಕಶಕ್ತಿಗಿಂತ ಕಡಮೆ . ಈ ಕಾರಣದಿಂದಲೇ 
ನ್ಯೂಕ್ಲಿಯರ್‌ ಕ್ರಿಯೆಗಳಿಂದ ಒದಗುವ ಶಕ್ತಿಯು ಕಲ್ಲಿದ್ದಲನ್ನು ಸುಟ್ಟಾಗ ಒದಗುವ 
ಶಕ್ತಿಯ ಸುಮಾರು ೧೦ ಲಕ್ಷದಷ್ಟು !.. 

ಈಗ ನ್ಯೂಕ್ಲಿಯರ್ ಬಲದ ಗುಣಲಕ್ಷಣಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ 
ಪರಿಶೀಲಿಸೋಣ. ನ್ಯೂಕ್ಲಿಯರ್ ವಸ್ತುವಿನ ಸಾಂದ್ರತೆಯು ಎಲ್ಲಾ ಮೂಲವಸ್ತು 
ಗಳಲ್ಲಿಯೂ ಹೆಚ್ಚು ಕಡಮೆ ಒಂದೇ : ೧೦ ೧೪ ಗ್ರಾಂ / ಘ , ಸೆಮಿಾ . ಹಾಗೆಯೇ 


ಮೂಲಕಣ ಗಳು 


೮೩೫ 


ಎಲ್ಲ ಮೂಲವಸ್ತುಗಳಲ್ಲಿಯೂ ನ್ಯೂಕ್ಲಿಯರ್ ಬಂಧಕಶಕ್ತಿಯು ನ್ಯೂಕ್ಲಿಯರ್ ಕಣ 
ಒಂದಕ್ಕೆ ಸುಮಾರು ೮.೦ Mev ಇದೆ. ಈ ಎರಡು ಕಾರಣಗಳಿಂದ ನ್ಯೂಕ್ಲಿಯರ್ 
ಬಲವು ಸಂತೃಪ್ತ ಗುಣವುಳ್ಳದ್ದೆಂದು ಹೇಳುತ್ತೇವೆ. ಪ್ರೊಟಾನು-ನ್ಯೂಟ್ರಾನು 
ಗಳನ್ನು ನ್ಯೂಕ್ಲಿಯಸ್ಸಿನಲ್ಲಿ ಬಂಧಿಸಿರುವ ಅಗಾಧವಾದ ಆಕರ್ಷಣ ಬಲವು ಈ 
ಕಣಗಳ ಸ್ಥಳಾಂತರ ಸುಮಾರು ೩ X೧೦ - ೧೩ ಸೆಂಟಿಮೀಟರಿನಷ್ಟಕ್ಕಿಂತ ಕಡಮೆ 
ಯಿದ್ದರೆ ಮಾತ್ರ ಕಾಣಬರುವುದೆಂದು ಅನೇಕಪ್ರಯೋಗಗಳಿಂದ ವ್ಯಕ್ತವಾಗಿದೆ. 
[ ೧೦ - ೧೩ ಸೆಂಟಿಮೀಟರನ್ನು ಒಂದು ಫರ್ಮಿ ಎಂದು ಕರೆದು ಅದನ್ನು ಒಂದು 
ಏಕಮಾನವಾಗಿ ಉಪಯೋಗಿಸುತ್ತೇವೆ . ಈ ಅಂತರ ಇದಕ್ಕಿಂತ ಹೆಚ್ಚಾದರೆ 
ಕಣಗಳ ಮಧ್ಯೆ ನ್ಯೂಕ್ಲಿಯರ್ ಬಲ ಇರುವುದಿಲ್ಲ. ಅಂದರೆ , ನ್ಯೂಕ್ಲಿಯರ್ ಬಲದ 
ವ್ಯಾಪ್ತಿ ಸುಮಾರು ೩ ಫರ್ಮಿ ಮಾತ್ರ . ಎರಡು ಎಲೆಕ್ಟ್ರಾನುಗಳ ಮಧ್ಯೆ ಇರುವ 
ವಿದ್ಯುತ್ ಬಲವು ಕಣಗಳ ಅಂತರವು ಹೆಚ್ಚಿದಹಾಗೆಲ್ಲ ಕಡಮೆಯಾಗುತ್ತದೆಯೇ 
ಹೊರತು ಮಾಯವಾಗುವುದಿಲ್ಲ. ಎರಡು ಅಯಸ್ಕಾಂತ ಧ್ರುವಗಳ ಮಧ್ಯೆ ಇರುವ 
ಬಲವೂ ಇದೇ ರೀತಿಯದು. ಹಾಗೆಯೇ ಎರಡು ಕಣಗಳ ಮಧ್ಯೆ ಇರುವ ಗುರುತ್ವಾ 
ಕರ್ಷಣೆಯ ಬಲವೂ ಕ್ರಮೇಣ ಕಡಮೆಯಾಗುವುದೇ ಹೊರತು ಮಾಯವಾಗುವು 
ದಿಲ್ಲ. ಇದರಿಂದ ನ್ಯೂಕ್ಲಿಯರ್‌ ಬಲವು ಪ್ರಕೃತಿಯಲ್ಲಿ ಕಂಡುಬರುವ ಮತ್ತು 
ವಿಜ್ಞಾನಿಗಳಿಗೆ ಕಳೆದ ಶತಮಾನದಲ್ಲಿಯೇ ಗೊತ್ತಿದ್ದ ಇತರ ಬಲಗಳಿಗಿರುವ 
ಗುಣಲಕ್ಷಣಗಳಿಗಿಂತ ಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿದೆಯೆಂದು ವ್ಯಕ್ತ 
ನಾಗುವುದು. 
- ಎಲೆಕ್ಟ್ರಾನಿನ ಸುತ್ತಲೂ ವಿದ್ಯುತ್ ಕ್ಷೇತ್ರವು ಇರುತ್ತದೆ. ಈ ಕ್ಷೇತ್ರದಲ್ಲಿ ಎರಡನೇ 
ಎಲೆಕ್ಟ್ರಾನ್ ಬಂದರೆ ಈ ಎರಡು ಕಣಗಳೂ ವಿದ್ಯುತ್ ಬಲವನ್ನು ಅನುಭವಿಸುತ್ತವೆ. 
ಕ್ವಾಂಟಂ ಚಲನಶಾಸ್ತ್ರದ ಪ್ರಕಾರ ಈ ಬಲವನ್ನು ಮಿಥ್ಯ ಪೋಟಾನು 
ಕೊಂಡೊಯ್ಯುತ್ತದೆ. ಪೋಟಾನಿಗೆ ನಿಶ್ಚಲಸ್ಥಿತಿಯ ಜಡತ್ವ ಸೊನ್ನೆ ಯಾದು 
ದರಿಂದ ಈ ಬಲವು ಸೆಕೆಂಡಿಗೆ ೩೧೦೧೦ ಸೆಮಿಾ, ವೇಗದಲ್ಲಿ ಒಂದು ಕಣದಿಂದ 
ಇನ್ನೊಂದು ಕಣಕ್ಕೆ ಒಯ್ಯಲ್ಪಡುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರದ ವ್ಯಾಪ್ತಿಯು 
ಅನಂತವಾದುದು. ಎಲೆಕ್ಟ್ರಾನಿಗೂ ಅದರ ಕ್ಷೇತ್ರಕ್ಕೂ ಮಿಥ್ಯ ಪೋಟಾನಿನ ಮೂಲಕ 
ಪರಸ್ಪರ ಕ್ರಿಯೆ ನಡೆಯುವುದು . ಎಲೆಕ್ಟ್ರಾನಿನಿಂದ ಮಿಥ್ಯ ಪೋಟಾನು ಹೊರಹೊಮ್ಮಿ 
ದಾಗ ಎಲೆಕ್ಟ್ರಾನಿನ ಒಟ್ಟನ ಶಕ್ತಿಯಲ್ಲಿ ಪೋಟಾನಿನ ಶಕ್ತಿ = hy ಅಷ್ಟು ಕಡಿಮೆ 
ಯಾಗುವುದು. ಹಾಗಾದರೆ ಒಟ್ಟಿನ ಶಕ್ತಿಯು ನಿತ್ಯತ್ವ ತತ್ವವನ್ನು ಪಾಲಿಸುವುದಿಲ್ಲವೇ ? 
ಹೈಸನ್ಬರ್ಗನ ಅನಿಶ್ಚಿತತೆ ತತ್ವದ ಪ್ರಕಾರ ( AE Ath), ಶಕ್ತಿಯ ವ್ಯತ್ಯಾ 
ಸವು At ಸೆಕೆಂಡಿನಲ್ಲಿ ಮಾತ್ರ ಆಗಬಹುದು. ಅಂದರೆ ಈ ವೇಳೆಯಲ್ಲಿ ಮಿಥ್ಯ 
ಪೋಟಾನು ಎಲೆಕ್ಟ್ರಾನಿನಿಂದ ಹೊರಹೊಮ್ಮಿ ಪುನಃ ಅದರಲ್ಲಿಯೇ ಐಕ್ಯವಾಗುವುದು . 
ಎಲೆಕ್ಟ್ರಾನು ಮಿಥ್ಯ ಪೋಟಾನುಗಳ ಮೋಡದಿಂದ ಆವರಿಸಲ್ಪಟ್ಟಿದೆಯೆಂದು ಹೇಳು 


೮೩೬ 

ಪ್ರಬುದ್ಧ ಕರ್ಣಾಟಕ 
ತೇವೆ. ಆದುದರಿಂದಲೇ ಒಂದು ಎಲೆಕ್ಟ್ರಾನಿಗೂ ಅದರ ಕ್ಷೇತ್ರಕ್ಕೂ ಈ ಮಿಥ್ಯ 
ಪೋಟಾನಿನ ಮೂಲಕ ಪರಸ್ಪರ ಕ್ರಿಯೆ ನಡೆಯುತ್ತಿದೆಯೆಂದು ಹೇಳುವುದು. 
ಹಾಗೆಯೇ ಎರಡು ಎಲೆಕ್ಟ್ರಾನುಗಳ ಮಧ್ಯೆ ಮಿಥ್ಯ ಫೋಟಾನುಗಳ ಮೂಲಕ ಪರಸ್ಪರ 
ಕ್ರಿಯೆ ನಡೆಯುತ್ತದೆ. 

ನ್ಯೂಕ್ಲಿಯರ್ ಬಲವು ಸಂತೃಪ್ತ ಗುಣವುಳ್ಳದ್ದೆಂದು ತಿಳಿದೆವು. ಇದನ್ನು ಅರ್ಥ 
ಮಾಡಿಕೊಳ್ಳಬೇಕಾದರೆ ಈ ಬಲವು ಅದಲುಬದಲು ಲಕ್ಷಣವನ್ನು ಪಡೆದಿರಬೇಕು 
ಎಂದು ೧೯೩೨- ೩೩ರಲ್ಲಿ ಹೈ ಸನ್‌ಬರ್ಗ್ ಕ್ವಾಂಟಂ ಚಲನ ಶಾಸ್ತ್ರದ ಆಧಾರದ 
ಮೇಲೆ ತೋರಿಸಿಕೊಟ್ಟನು. ಆದರೆ ನ್ಯೂಕ್ಲಿಯರ್ ಕಣಗಳ ಮಧ್ಯೆ ಏನು ಅದಲು 
ಬದಲು ಆಗುತ್ತಿದೆಯೆಂಬುದು ಆಗ ಗೊತ್ತಿರಲಿಲ್ಲ. ೧೯೩೫ರಲ್ಲಿ ಯುಕಾನ ಎಂಬ 
ಜಪಾನೀ ವಿಜ್ಞಾನಿಯು ನ್ಯೂಕ್ಲಿಯರ್ ಬಲದ ಬಗ್ಗೆ ಒಂದು ವಾದವನ್ನು ಪ್ರತಿ 
ಪಾದಿಸಿದನು. ಈ ವಾದದ ಪ್ರಕಾರ ಪ್ರತಿ ನ್ಯೂಕ್ಲಿಯರ್ ಕಣದ ಸುತ್ತಲೂ 
ನ್ಯೂಕ್ಲಿಯರ್ ಕ್ಷೇತ್ರವು ಇರುತ್ತದೆ. ಈ ಕ್ಷೇತ್ರಕ್ಕೂ ವಿದ್ಯುತ್ ಕ್ಷೇತ್ರಕ್ಕಿರುವ 
ಪೋಟಾನಿನಂತೆ ಒಂದು ಕ್ವಾಟಂ ಇರಬೇಕು. ನ್ಯೂಕ್ಲಿಯರ್ ಕ್ಷೇತ್ರವು ಕೇವಲ ೩ 
ಫರ್ಮಿ ವ್ಯಾಪ್ತಿಯನ್ನು ಹೊಂದಿರುವುದರಿಂದ ಈ ನ್ಯೂಕ್ಲಿಯರ್ ಕ್ಷೇತ್ರದ ಕ್ವಾಂಟಂಗೆ 
ಒಂದು ನಿರ್ದಿಷ್ಟವಾದ ನಿಶ್ಚಲ ಸ್ಥಿತಿಯ ಜಡತ್ವ ( m ) ಇರಬೇಕು ಮತ್ತು ಅದು 
ಎಲೆಕ್ಟ್ರಾನಿನ ಜಡತ್ವದ ಸುಮಾರು ಇನ್ನೂರರಷ್ಟು ಎಂದು ಯುಕಾವ ಭವಿಷ್ಯ 
ನುಡಿದನು. ಅಲ್ಲದೆ ಈ ಕ್ವಾಂಟಂ ಅಸ್ಥಿರವಾದ ಕಣವೆಂದೂ , ಅದರ ಸರಾಸರಿ ಜೀವ 
ಮಾನವು ಕೇವಲ ಸುಮಾರು ೧೦೮ ಸೆಕೆಂಡು ಎಂದೂ , ನ್ಯೂಕ್ಲಿಯರ್ 
ಕಣಗಳೊಂದಿಗೆ ಈ ಕ್ವಾಂಟಂ ಪ್ರಬಲವಾದ ಪರಸ್ಪರ ಕ್ರಿಯೆಯನ್ನು ಹೊಂದಿರುವು 
ದೆಂದೂ ಯುಕಾನ ವಾದಿಸಿದನು. ಈ ನ್ಯೂಕ್ಲಿಯರ್ ಕ್ವಾಂಟಂಗೆ “ ಮೆಸೋಟಾನ್ ” 
ಅಥವಾ ಮಧ್ಯವರ್ತಿಕಣ ಎಂದು ಭಾರತದ ವಿಜ್ಞಾನಿ ಎಚ್ . ಜೆ. ಭಾಭಾರವರು 
ಹೆಸರಿಟ್ಟರು. ಈಗ ಈ ಕಣವನ್ನು “ ಮೆಸಾನ್ ” ಅಥವಾ ಮಧ್ಯವರ್ತಿಕಣವೆಂದು 
ಕರೆಯುತ್ತೇವೆ. ೧೯೩೬ರಲ್ಲಿ ಆ೦ಡರನ್ ಮತ್ತು ನೆಡರ್ಮೆಯರ್‌ ಎಂಬ ಅಮೆರಿಕದ 
ವಿಜ್ಞಾನಿಗಳು ಮತ್ತು ಸ್ವೀಟ್ ಮತ್ತು ಸ್ಟೀವನ್ಸನ್ ಎಂಬ ಬ್ರಿಟಿಷ್ ವಿಜ್ಞಾನಿಗಳು 
ಮೇಘಮಂದಿರದಲ್ಲಿ ಕಾಸ್ಮಿಕ್ ಕಿರಣಗಳನ್ನು ಪರೀಕ್ಷಿಸುತ್ತಿದ್ದಾಗ ಎಲೆಕ್ಟ್ರಾನಿನ 
ಸುಮಾರು ಇನ್ನೂರರಷ್ಟು ಜಡತ್ವವುಳ್ಳ ಒಂದು ಕಣವನ್ನು ಕಂಡುಹಿಡಿದರು. 
ಕ್ರಮೇಣ ಈ ಕಣವು ಅಸ್ಥಿರವಾದುದೆಂದೂ ಅದರ ಸರಾಸರಿ ಜೀವಮಾನ ೨. ೨• 
೧೦ - ೬ ಸೆಕೆಂಡು ಎಂದೂ ಪ್ರಯೋಗಗಳಿಂದ ವ್ಯಕ್ತವಾಯಿತು. ೧೯೩೬ - ೪೫ರವರೆಗೆ 
ಇದೇ ಯುಕಾನ ಕ್ವಾಂಟಂ ಎಂಬ ನಂಬಿಕೆ ಇತ್ತು . ಯುಕಾನ ಕ್ವಾಂಟಂಗೆ ಇರ 
ಬೇಕಾದ ಪ್ರಬಲವಾದ ನ್ಯೂಕ್ಲಿಯರ್‌ ಪ್ರತಿಕ್ರಿಯೆಯು ಈ ಕಣಕ್ಕೆ ಇಲ್ಲವೆಂದು 

7 ಎಲೆಕ್ಟ್ರಾನು ಮತ್ತು ಪ್ರೋಟಾನುಗಳ ತೂಕಗಳ ಮಧ್ಯದ ತೂಕವನ್ನು ಹೊಂದಿರುವ 
ಮೂಲಕಣಗಳಿಗೆ ಸಾಮಾನ್ಯವಾಗಿ ಮೆಸಾನುಗಳೆಂದು ಹೆಸರು . 


ಮೂಲಕಣಗಳು 


೮೩೭ 


೧೯೪೫ - ೪೬ರಲ್ಲಿ ಪ್ರ ಯೊಗ 
ಗಳಿಂದ ವ್ಯಕ್ತವಾಯಿತು. ಅಂದರೆ , 
ಈ ಕಣವುನ್ಯೂಕ್ಲಿಯರ್ ಕ್ವಾಂಟಂ 
ಅಲ್ಲವೆಂಬುದು ಖಚಿತವಾಯಿತು. 
೧೯೪೭ರಲ್ಲಿ ಬ್ರಿಸ್ಟಲಿನಲ್ಲಿ ಸಿ . ಎಫ್ . 
ಪೊವೆಲ್ ಮತ್ತು ಅವರ ಸಹೋ 
ದ್ಯೋಗಿಗಳು ವಿಶೇಷ ರೀತಿಯ 
ಛಾಯಾಚಿತ್ರ ಫ ಲ ಕ ಗ ಳ ನ್ನು 
ಕಾಸ್ಮಿಕ್ ಕಿರಣಗಳಿಗೆ ತೆರೆದಿಟ್ಟು 
ಒಂದು ಹೊಸ ಅಸ್ಥಿರವಾದ ಕಣ 
ವನ್ನು ಕಂಡುಹಿಡಿದರು. ಇದಕ್ಕೆ 
T ( ಪೈ ) ಮೆಸಾನ್ ಎಂದು ಹೆಸರು. 
ಯುಕಾನ ಕ್ವಾಂಟಂಗೆ ಇರಬೇ 
ಕಾದ ಎಲ್ಲ ಗುಣಲಕ್ಷಣಗಳನ್ನೂ 
ಇದು ಪಡೆದಿದೆಯೆಂದು ಅನೇಕ 
ಪ್ರ ಯೋಗಗಳಿ೦ದ ತಿಳಿದು 
ಬಂದಿತು. ಇದರ ಜಡತ್ವ ಎಲೆಕ್ಟ್ರಾ 
ನಿನ ಸುಮಾರು ೨೭೩ರಷ್ಟು . ಇದರ 
ಸರಾ ಸ ರಿ ಜಿ ನ ನಾ ನ ವು 
೨.೫೫ % ೧೦ - ೮ ಸೆಕೆಂಡು ; ಇದು 
ನ್ಯೂಕ್ಲಿಯರ್ ಕಣಗಳೊಂದಿಗೆ 
ಬಹು ಹೆಚ್ಚಿನ ಪ್ರತಿಕ್ರಿಯೆಯನ್ನು 
ಹೊಂದಿದೆ. ಇದು ಶಿಥಿಲವಾದಾಗ 
ಆ೦ಡಕ್ಷನ್ ಮತ್ತು ನೆಡರ್ಮೆ 
ಯರ್‌ ಕಂಡುಹಿಡಿದ ಮೆಸಾನ್ 
ಹೊರಹೊಮ್ಮುತ್ತದೆ ; ಮತ್ತು 
ಇದಕ್ಕೆ (ಮೂಮೆಸಾನ್ ಎಂದು 
ಹೆಸರು , ಮೆಸಾನ್ ಶಿಥಿಲ 


T + ಮೆಸಾನು ಶಿಥಿಲವಾಗುತ್ತಿರುವುದು 

A ನಲ್ಲಿ T + ಮೆಸಾನು ಶಿಥಿಲವಾಗಿ 
L +ನೆಸಾನು ( AB ) ಹೊರಹೊಮ್ಮುತ್ತದೆ. 


೮೩೮ 

ಪ್ರಬುದ್ಧ ಕರ್ಣಾಟಕ 
ವಾದಾಗ ಯ ಮೆಸಾನ್ ಜೊತೆಗೆ ಬೇರೆ ಒಂದು ವಿದ್ಯುತ್‌ರಹಿತ ಕಣವೂ ಹೊರ 
ಹೊಮ್ಮುತ್ತದೆ. ಹಾಗೆಯೇ ಯ ಮೆಸಾನ್ ಶಿಥಿಲವಾದಾಗ ಎಲೆಕ್ಟ್ರಾನ್ ಮತ್ತು 
ಇನ್ನೆರಡು ವಿದ್ಯುತ್‌ ರಹಿತ ಕಣಗಳು ಹೊರಹೊಮ್ಮುವುವು. ಈ ವಿಷಯಗಳನ್ನು 
ಮುಂದೆ ವಿವರಿಸಲಾಗುವುದು . 

ಧನವಿದ್ಯುತ್ ಪೈ ಮೆಸಾನ್ ( T ), ಋಣವಿದ್ಯುತ್ ಪೈ ಮೆಸಾನ್ 
( T ) ಮತ್ತು ವಿದ್ಯುತ್ ರಹಿತ ಪೈ ಮೆಸಾನ್ ( T ) ಎಂಬ ಮೂರು ಬಗೆಯ 
T ಮೆಸಾನುಗಳಿವೆ. T + ಮೆಸಾನು ಮತ್ತು T ಮೆಸಾನುಗಳ ನಿಶ್ಚಲ 
ಸ್ಥಿತಿಯ ಜಡತ್ವವು ೨೭೩ ಎಲೆಕ್ಟ್ರಾನಿನಷ್ಟು ; ಅಂದರೆ ಇವುಗಳ ನಿಶ್ಚಲಸ್ಥಿತಿಯ 
ಶಕ್ತಿಯು ೧೩೯. ೫ Mev. ಹಾಗೆಯೇ T° ಮೆಸಾನಿನ ಜಡತ್ವವು ೨೬೪ 
ಎಲೆಕ್ಟ್ರಾನಿನಷ್ಟು ; ಇದರ ನಿಶ್ಚಲಸ್ಥಿತಿಯ ಶಕ್ತಿಯು ೧೩೫ Mev , ಯುಕಾವ 
ವಾದದ ಪ್ರಕಾರ ನ್ಯೂಕ್ಲಿಯಸ್ಸಿನಲ್ಲಿ ಬಂಧಿತವಾಗಿರುವ ನ್ಯೂಕ್ಲಿಯರ್ ಕಣಗಳು 
T ಮೆಸಾನುಗಳನ್ನು ಎಸೆದಾಡುತ್ತಾ ಇರುವುದರಿಂದ ಅದಲು ಬದಲು ಬಲ 
ವುಂಟಾಗುತ್ತದೆ, ಉದಾಹರಣೆಗೆ ನ್ಯೂಟ್ರಾನು -ಪೊಟಾನು ಜೋಡಿಯನ್ನು 
ತೆಗೆದುಕೊಳ್ಳೋಣ. ನ್ಯೂಟ್ರಾನಿನಿಂದ ಒಂದು ಮಿಥ್ಯ T ಮೆಸಾನು ಹೊರ 
ಹೊಮ್ಮಿದಾಗ ನ್ಯೂಟ್ರಾನು ಪೊಟಾನಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಹೊರ 
ಹೊಮ್ಮಿದ T ಮೆಸಾನು ಎರಡನೇ ಕಣವಾದ ಪ್ರೋಟಾನಿನಲ್ಲಿ ಐಕ್ಯವಾಗಿ 
ಅದು ನ್ಯೂಟ್ರಾನಾಗಿ ಪರಿವರ್ತನೆಗೊಳ್ಳುವುದು . ಈ ರೀತಿಯ ಕ್ರಿಯೆಯು ಸುಮಾರು 
ಕೇವಲ ೧೦ - ೨೩ ಸೆಕೆಂಡಿನಲ್ಲಿ ನಡೆದುಹೋಗುವುದು. ಪುನಃ ಎರಡನೇ ನ್ಯೂಟ್ರಾನಿ 
ನಿಂದ ಮಿಥ್ಯ T ಮೆಸಾನು ಹೊರಹೊಮ್ಮಿ ಮೊದಲನೆ ಪ್ರೋಟಾನಿನಲ್ಲಿ 


- 


AE " ಈ 


8 ಹೈ ಸನ್ ಬರ್ಗ್‌ನ ಅನಿಶ್ಚಿತತೆ ತತ್ವ AEAt •h ಪ್ರಕಾರ , ನ್ಯೂಕ್ಲಿಯರ್ ಕಣದ 
ನಿಶ್ಚಲಸ್ಥಿ ತಿಯ ಶಕ್ತಿಯಲ್ಲಿ, ಈ ಮೆಸಾನಿನ ನಿಶ್ಚಲಸ್ಥಿತಿಯ ಶಕ್ತಿ AE, ೧೩೯. ೫ Mev 
ಯಷ್ಟು ಕಡಮೆಯಾಗುವುದು. ಈ ರೀತಿಯ ಶಕ್ತಿಯ ವ್ಯತ್ಯಾಸವು ಕೇವಲ At 

೧೦೨* ಸೆಕೆಂಡು ಮಾತ್ರ ಇರಬಲ್ಲದು. ಈ ಕಾಲವನ್ನು ಬೇರೆ ರೀತಿಯಲ್ಲಿಯೂ 
ಲೆಕ್ಕ ಹಾಕಬಹುದು. 

ಮಿಥ್ಯ ಮೆಸಾನು ಒಂದು ನ್ಯೂಕ್ಲಿಯರ್ ಕಣದಿಂದ ಇನ್ನೊಂದು ಕಣಕ್ಕೆ ಸುಮಾರು 
ಸೆಕೆಂಡಿಗೆ ೩X೧೦೧೦ ಸೆಂಟಿಮೀಟರು ವೇಗದಲ್ಲಿ ಚಲಿಸುವುದು, ಈ ಕಣಗಳ ಅಂತರ 
ಸುಮಾರು ೩X೧೦ - ೧ ೩ ಸೆಂಟಿಮೀಟರು . ಆದುದರಿಂದ ಮಿಥ " ಮೆಸಾನು ಈ ದೂರವನ್ನು 

- = ೧೦ - ೨೩ ಸೆಕೆಂಡುಗಳಲ್ಲಿ ದಾಟುವುದು . 


ಸುಮಾರು ೩X೧೦೧೩ 

೩X೧೦೧೦ : 


ವೇಗವಾಗಿ ಚಲಿಸುವ ಒಂದು ನ್ಯೂಕ್ಲಿಯರ್‌ ಕಣವು ಇನ್ನೊಂದು ನ್ಯೂಕ್ಲಿಯರ್ ಕಣಕ್ಕೆ 
ಡಿಕ್ಕಿ ಹೊಡೆದಾಗ ನ್ಯೂಕ್ಲಿಯರ್‌ ಕ್ರಿಯೆಯುಂಟಾಗುತ್ತದೆ. ಈ ಕ್ರಿಯೆಗೆ ಬೇಕಾಗುವ ಕಾಲ 
ಸುಮಾರು ಒಂದು ಕಣವು ಇನ್ನೊಂದನ್ನು ದಾಟಿಹೋಗಲು ತೆಗೆದುಕೊಳ್ಳುವ ಕಾಲಕ್ಕೆ ಸಮನೆಂದು 


೮೩೯ 


ಮೂಲಕಣಗಳು 


ಐಕ್ಯವಾದಾಗ ಮೊದಲಿದ್ದಂತೆಯೇ ನ್ಯೂಟ್ರಾನು-ಪೊಟಾನು ಜೋಡಿಯಾಗು 
ತದೆ. ಇಂತಹ ಅದಲು ಬದಲು ಕ್ರಿಯೆಯು ಸದಾ ನಡೆಯುತ್ತಿರುವುದರಿಂದಲೇ 
ನ್ಯೂಟ್ರಾನು-ಪ್ರೋಟಾನುಗಳು ಅಷ್ಟು ಚಿಕ್ಕ ಸ್ಥಳದಲ್ಲಿ ನ್ಯೂಕ್ಲಿಯಸ್ಸಿನೊಳಗೆ ಅತಿ 
ಹೆಚ್ಚಿನ ಆಕರ್ಷಣ ಬಲದಿಂದ ಬಂಧಿಸಲ್ಪಟ್ಟಿರುವುದು. 


- 


+ ... @ ..... 


*@@ 


.. 


( 6) 


??? 


0 = ನ್ಯೂಟ್ರಾನು(n ). 
ಅ = ಪ್ರೋಟಾನು(P) 

= = f _ ಮೆಸಾನು 
® ... .. .. . ೦ = T - ಮೆ ನಾನು ... . . 

C = ಮೆ ನಾನು 
(et ) 
ನ್ಯೂಟ್ರಾನುಪೊಟಾನುಗಳು ಮೆಸಾನುಗಳನ್ನು ಎಸೆದಾಡುವುದು . 


- Ke) 


T ಮೆಸಾನನ್ನು ಕೃತಕವಾಗಿ ಉತ್ಪತ್ತಿ ಮಾಡಬೇಕಾದರೆ ಹೆಚ್ಚಿನ ಚಲನ 
ಶಕ್ತಿಯಿರುವ ಕಣಗಳ ಪ್ರವಾಹವನ್ನು ವಸ್ತುಗಳ ಮೂಲಕ ಹಾಯಿಸಬೇಕು. 
ವಿದ್ಯುತ್ಕಣಗಳಿಗೆ ಉದಾಹರಣೆಗೆ ಆಲ್ಪ ಕಣಗಳು ,ಪ್ರೋಟಾನುಗಳು, ಡ್ಯೂಟ್ರಾನು 
ಗಳು ಮತ್ತು ಎಲೆಕ್ಟ್ರಾನುಗಳು ) ಹೆಚ್ಚಿನ ಚಲನ ಶಕ್ತಿಯನ್ನು ಒದಗಿಸಲು ಅನೇಕ ಕಣ 
ವೇಗವರ್ಧಕಗಳೆಂಬ ಯಂತ್ರಗಳನ್ನು ೧೯೪೦ ರಿಂದೀಚೆಗೆ ನಿರ್ಮಿಸಲಾಗಿದೆ. ಇವು 
ಗಳಲ್ಲಿ ಲೀನಿಯರ್‌ ಕಣವೇಗವರ್ಧಕ , ಸೈಕ್ಲೋಟ್ರಾನ್ , ಬೀಟಾಟಾನ್ ಮತ್ತು 
ಸಿಂಕ್ರೋಟ್ರಾನ್ ಬಹುಮುಖ್ಯವಾದುವು. ಸಿಂಕ್ರೋಟ್ರಾನ್ ಸಹಾಯದಿಂದ 
ಸುಮಾರು ೩೦೦ Mev ಯಿಂದ ೩೦ Bevಯ ಪ್ರೋಟಾನುಗಳ ಪ್ರವಾಹವನ್ನು 


ಪರಿಗಣಿಸಬಹುದು. ನ್ಯೂಕ್ಲಿಯರ್ ಕಣದ ವ್ಯಾಸವು ಸುಮಾರು ೧೦ - ೧೩ ಸೆಮಿಾ ; ಕಣದ 
ವೇಗ ಸುಮಾರು ಸೆಕೆಂಡಿಗೆ ೧೦೧೦ ಸೆಮಿಾ. ; ಆದುದರಿಂದ ಈ ಕಾಲವು ೧೦ - ೨೩ ಸೆಕೆಂಡು 
ಎಂದು ಗೊತ್ತಾಗುವುದು . ಈ ಕಾರಣಗಳಿಗಾಗಿ ೧೦ - ೨೩ ಸೆಕೆಂಡನ್ನು ನ್ಯೂಕ್ಲಿಯರ್‌ ಕಾಲದ 
ಏಕಮಾನವೆಂದು ಕರೆಯುತ್ತೇನೆ, 


೮೪೦ 


ಪ್ರಬುದ್ಧ ಕರ್ಣಾಟಕ 
ಉತ್ಪತ್ತಿ ಮಾಡಬಹುದು. ೧೯೪೮ರಲ್ಲಿ ಬರ್ಕ್‌ಲಿಯಲ್ಲಿ ೧೮೪ ಅಂಗುಲದ ಸೈಕ್ಲೋ 
ಟ್ರಾನಿನಿಂದ ೩೮೦ Mev ಯ ಆಲ್ಪ ಕಣಗಳ ಪ್ರವಾಹವನ್ನು ಬೆರಿಲಿಯಂ 
ಮೂಲಕ ಹಾಯಿಸಿ + ಮೆಸಾನು ಮತ್ತು T ಮೆಸಾನುಗಳನ್ನು ಕೃತಕವಾಗಿ 
ಪ್ರಯೋಗಶಾಲೆಯಲ್ಲಿ ಮೊದಲನೇ ಬಾರಿಗೆ ಉತ್ಪತ್ತಿ ಮಾಡಲಾಯಿತು. ಅಲ್ಲಿಂದೀಚೆಗೆ 
T * ಮೆಸಾನು ಮತ್ತು 7 ಮೆಸಾನುಗಳ ಪ್ರವಾಹವನ್ನೇ ಉತ್ಪತ್ತಿ ಮಾಡಿ ಇತರ 
ಅನೇಕ ಅಸ್ಥಿರ ಕಣಗಳನ್ನು ಉತ್ಪತ್ತಿ ಮಾಡಲು ಉಪಯೋಗಿಸಲಾಗಿದೆ. ೧೯೫೦ರಲ್ಲಿ 
T° ಮೆಸಾನನ್ನು ಕಣ ವೇಗವರ್ಧಕದ ಸಮಾಜದಲ್ಲಿ ಕಂಡುಹಿಡಿಯಲಾಯಿತು. 
ಇದು ಕೇವಲ ಸುಮಾರು ೧೦ - ೧೫ ಸೆಕೆಂಡಿನಷ್ಟು ಸರಾಸರಿ ಜೀವಮಾನವುಳ್ಳದ್ದು 
ಮತ್ತು ಅದು ಶಿಥಿಲವಾದಾಗ ಎರಡು ಗ್ಯಾಮಾ ಪೋಟಾನುಗಳು ( Y ) ಹೊರ 
ಹೊಮ್ಮುವುವು : T°Y+ Y , 7 ಮೆಸಾನುಗಳನ್ನು ಶಕ್ತಿಯುತವಾದ 
ಪೊಟಾನು -ಪ್ರೋಟಾನು ಅಥವಾ ಪ್ರೊಟಾನು -ನ್ಯೂಟ್ರಾನುಗಳ ಡಿಕ್ಕಿಯಿಂದ 
ಈಕೆಳಗೆ ತೋರಿಸಿರುವ ಕ್ರಿಯೆಗಳಲ್ಲಿ ಉತ್ಪತ್ತಿ ಮಾಡಬಹುದೆಂದು ಖಚಿತವಾಗಿ 
ತಿಳಿದುಬಂದಿದೆ : 

p + p + n + p + 7 + 
p + p + p + p + T° 
p + n + p + p + T 
p + n + p + n + T° 


ಈ ಕ್ರಿಯೆಗಳಿಂದ T ಮೆಸಾನುಗಳು ನ್ಯೂಕ್ಲಿಯರ್ ಕ್ವಾಂಟಂಗಳೆಂಬುದು ಸ್ಪಷ್ಟ 
ವಾಗುತ್ತದೆ. T ಮೆಸಾನನ್ನು ಶಕ್ತಿಯುತವಾದ ಗ್ರಾಮ ಪೋಟಾನು - 
ನ್ಯೂಕ್ಲಿಯರ್ ಕಣಗಳ ಡಿಕ್ಕಿಯಿಂದಲೂ ಉತ್ಪತ್ತಿ ಮಾಡಬಹುದು. 


Y + p + n + r + 
Y + p + p + T° 

Y + n + p + T 
ಎಲೆಕ್ಟ್ರಾನು - ಪಾಸಿಟ್ರಾನು ಜೊತೆಯು ಲಯವಾದಾಗ ವಿದ್ಯುತ್ಕಾಂತ 
ಕ್ಷೇತ್ರದ ಕ್ವಾಂಟಂಗಳಾದ ಪೋಟಾನುಗಳು ಹೊರಹೊಮ್ಮುವುವಷ್ಟೆ . ಇದೇ ರೀತಿ 
ಪೊಟಾನು - ವಿರೋಧಿಪೊಟಾನು ಜೊತೆಯು ಲಯವಾದಾಗ ನ್ಯೂಕ್ಲಿಯರ್ 
ಕ್ಷೇತ್ರದ ಕ್ವಾಂಟಂಗಳಾದT ಮೆಸಾನುಗಳು ಹೊರಹೊಮ್ಮುವುವೆಂದು ಪ್ರಯೋಗ 
ಗಳಿಂದ ವ್ಯಕ್ತವಾಗಿದೆ. ಹಾಗೆಯೇ ನ್ಯೂಟ್ರಾನು- ವಿರೋಧಿ ಪೊಟಾನು 
ಜೊತೆಯು ಲಯವಾದಾಗ T ಮೆಸಾನುಗಳು ಹೊರಹೊಮ್ಮುವುವು. 


೮೪೧ 


ಮೂಲಕಣಗಳು 


p - p ಜೊತೆ ಲಯ ಹೊಂದಿ ನಾಲ್ಕು 7 ಮೆಸಾನುಗಳು ( ೫ ೫೬೦, ೨೮೦ , ೯ ೨೦೦ 
ಮತ್ತು ೩೬೦) ಹೊರಹೊಮ್ಮುವುವು ; ಇಲ್ಲಿ ೫೬೦ , ೨೮೦ , ೨೦೦ , ೩೬೦ , ಇವು ಮೆಸಾನುಗಳ 
ಚಲನಶಕ್ತಿ ( Mev ಯಲ್ಲಿ,) ನ್ಯೂಕ್ಲಿಯಸ್ ಉದ್ರಿಕ್ತ ಸ್ಥಿತಿಯಿಂದ ಭೂಮಟ್ಟಕ್ಕೆ ಬಂದಾಗ 
ಎರಡು ಕಡಿಮೆ ಚಲನಶಕ್ತಿಯ ಪ್ರೋಟಾನುಗಳು ( p ೯ ಮತ್ತು p ೧೦) ಹೊರಹೊಮ್ಮುವುವು. 
ಇದರ ಜೊತೆಗೆ ವಿದ್ಯುತ್‌ರಹಿತ ಕಣಗಳೂ ( ಉದಾಹರಣೆಗೆ ನ್ಯೂಟ್ರಾನುಗಳು) ಹೊರ 
ಹೊಮ್ಮುತ್ತವೆ. ಆದರೆ ಇ ಗಳು ತಮ್ಮ ಜಾಡುಗಳನ್ನು ಬಿಡುವುದಿಲ್ಲ. 


ಬೀಟಕ್ರಿಯೆ ಮತ್ತು ನ್ಯೂಟ್ರಿನೊ 
ಸ್ವಯಂಪ್ರಭೆಯನ್ನು ಹೊಂದಿರುವ ವಸ್ತುಗಳಲ್ಲಿ ಕಂಡುಬರುವ ಮೂರು ಕ್ರಿಯೆ 
ಗಳಲ್ಲಿ ಬೀಟಕ್ರಿಯೆ ಒಂದು. ಈ ಕ್ರಿಯೆಯಲ್ಲಿ ಸ್ವಾಭಾವಿಕ ಮತ್ತು ಕೃತಕ ಬೀಟ 
ವಿಕ್ಷೇಪವೆಂಬ ಎರಡು ಬಗೆಯುಂಟು . ಸ್ವಾಭಾವಿಕ ಬೀಟ ವಿಕ್ಷೇಪವನ್ನು ಸಾಮಾನ್ಯ 
ವಾಗಿ ಆವರ್ತಪಟ್ಟಿಯ ಕೊನೆಯಲ್ಲಿರುವ ಯುರೇನಿಯಂ ಮೊದಲಾದ ಮೂಲವಸ್ತು 
ಗಳು ಪ್ರದರ್ಶಿಸುತ್ತವೆ. ೧೯೩೪ ರಲ್ಲಿ ಐರ್ರೀ ಕ್ಯೂರಿ ಮತ್ತು ಆಕೆಯ ಪತಿ ಜೀನ್ 


೮೪೨ 


ಪ್ರಬುದ್ಧ ಕರ್ಣಾಟಕ 


ಫೆಡರಿಕ್ ಜೋಲಿಯೊರವರು ವೇಗವಾದ ಆಲ್ಪ ಕಣಗಳನ್ನು ಉಪಯೋಗಿಸಿ 
ಕೊಂಡು ಅಲ್ಯೂಮಿನಿಯಂ ನ್ಯೂಕ್ಲಿಯಸ್ಸನ್ನು ಭೇದಿಸಿದರು. 


He + Al೨೭P೩೦ + n೧ 
ಅಲ್ಯೂಮಿನಿಯಂನಿಂದನ್ಯೂಟ್ರಾನು ಗಳೇ ಅಲ್ಲದೆ ಪಾಸಿಟ್ರಾನುಗಳೂ ಹೊರಬರುವು 
ದನ್ನು ಅವರು ಕಂಡರು. ಅಲ್ಪ ಕಣ ಹಾಯಿಸುವುದನ್ನು ನಿಲ್ಲಿಸಿದ ಮೇಲೂ ಬಹಳ 
ಕಾಲ ಅಲ್ಯುಮಿನಿಯಂನಿಂದ ಪಾಸಿಟ್ರಾನುಗಳು ಹೊರಹೊಮ್ಮುತ್ತಲೇ ಇದ್ದುದನ್ನು 
ಕಂಡರು . ಇದನ್ನು ಅರ್ಥಮಾಡಿಕೊಳ್ಳಬೇಕಾದರೆ P೩೦ ನ್ಯೂಕ್ಲಿಯಸ್‌ಗಳಿಂದ 
ಪಾಸಿಟಾನುಗಳು ಹೊರಹೊಮ್ಮುತ್ತವೆಯೆಂದು ಭಾವಿಸಬೇಕು. ಇದಕ್ಕೆ ಕೃತಕ 
ಬೀಟ ನಿಕ್ಷೇಪವೆಂದು ಹೆಸರು . ಇಂತಹ ಕೃತಕ ಬೀಟ ನಿಕ್ಷೇಪವನ್ನು ತೋರಿಸಬಲ್ಲ 
ಇತರ ಅನೇಕ ರೇಡಿಯೊ ಐಸೋಟೋಪ್ ಗಳನ್ನು ಅಲ್ಲಿಂದೀಚೆಗೆ ಉತ್ಪತ್ತಿ ಮಾಡ 
ಲಾಗಿದೆ. 

ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್‌ಗೆ ಅತಿ ಸಮೀಪದ ಪಥದಲ್ಲಿ ಚಲಿಸುವ 
ಎಲೆಕ್ಟ್ರಾನಿಗೆ K ಎಲೆಕ್ಟ್ರಾನು ( e ) ಎಂದು ಕರೆಯುತ್ತೇವೆ. ಕೆಲವು ಮೂಲ 
ವಸ್ತುಗಳ ಪರಮಾಣುವಿನಲ್ಲಿರುವ K ಎಲೆಕ್ಟ್ರಾನು ನ್ಯೂಕ್ಲಿಯಸ್ಸಿನಲ್ಲಿ ಐಕ್ಯವಾಗು 
ತದೆ. ಈ ರೀತಿ ಆದಾಗ ಆ ಮೂಲವಸ್ತು ಬೇರೆಮೂಲ ವಸ್ತುವಾಗಿ ಮಾರ್ಪಡು 
ತದೆ. ಉದಾಹರಣೆಗೆ ಆರಾನ್‌ನಲ್ಲಿ ಈ ರೀತಿಯ ಕ್ರಿಯೆ ನಡೆಯುತ್ತದೆ: 

೧೮A೩೭ + ex Cl೩೭ 
ಇದಕ್ಕೆ K - ಕ್ಯಾಸ್ಟರ್‌ ಎಂದು ಕರೆಯುತ್ತೇವೆ. ನ್ಯೂಕ್ಲಿಯಸ್ಸಿನಿಂದ ಎಲೆಕ್ಟ್ರಾನು 
ಹೊರಹೊಮ್ಮುವುದು , ಪಾಸಿಟ್ಟಾನು ಹೊರಹೊಮ್ಮುವುದು ಮತ್ತು K - ಕ್ಯಾಸ್ಟರ್‌, 
ಈ ಮೂರು ಬಗೆಯ ಕ್ರಿಯೆಗಳಿಗೂ ಬೀಟ- ವಿಕ್ಷೇಪವೆಂದು ಹೇಳುತ್ತೇವೆ; ಇವು 
ಗಳನ್ನು ಕ್ರಮವಾಗಿ - ವಿಕ್ಷೇಪ, B + ವಿಕ್ಷೇಪ ಮತ್ತು K - ಕ್ಯಾಪ್ಟರ್‌ ಎಂದೂ 
ಕರೆಯುವುದುಂಟು. 

B ಮತ್ತು B + ಕ್ರಿಯೆಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸೋಣ. 
ನ್ಯೂಕ್ಲಿಯಸ್ zXA ನಿಂದ ಎಲೆಕ್ಟ್ರಾನು ಹೊರಹೊಮ್ಮಿದರೆ ನ್ಯೂಕ್ಲಿಯಸ್ 
zYA ಆಗಿ ಪರಿವರ್ತನೆಗೊಳ್ಳುವುದು ; ಅಂದರೆ 


zXA + z ] YA + e 
ಕ್ರಿಯೆಯು ನಡೆಯುವುದು. ಅದಕ್ಕೆ ಬದಲಾಗಿ ಪಾಸಿಟ್ರಾನು ಹೊರಹೊಮ್ಮಿದರೆ, 
z- WA ನ್ಯೂಕ್ಲಿಯಸ್ ಆಗಿ ಮಾರ್ಪಡುವುದು ; ಅಂದರೆ 


ಮೂಲಕಣಗಳು 


೮೪೩ 


EXA - Z- WA + et 


max 


ಕ್ರಿಯೆಯು ನಡೆಯುವುದು. ಈ ಕ್ರಿಯೆಗಳು ನಡೆಯುವ ಮೊದಲು ನ್ಯೂಕ್ಲಿಯಸ್‌ಗೆ 
ಆವೇಗವಿರಲಿಲ್ಲ. ಆದುದರಿಂದ ಕ್ರಿಯೆಯಾದನಂತರವೂ ಒಟ್ಟಿನಲ್ಲಿ ಆವೇಗ ಸೊನ್ನೆ 
ಯಾಗಿರಬೇಕು ; ಅಂದರೆ ಉತ್ಪತ್ತಿಯಾದ ನ್ಯೂಕ್ಲಿಯಸ್ ಮತ್ತು ಬೀಟ ಕಣಗಳ 
ಆವೇಗಗಳು ಸಮನಾಗಿ ಮತ್ತು ವಿರುದ್ದವಾಗಿ ಇರಬೇಕು. ಇದರಿಂದ ಬೀಟ 
ಕಣಗಳು ಒಂದು ನಿರ್ದಿಷ್ಟ ಚಲನಶಕ್ತಿಯನ್ನು ಪಡೆದಿರಬೇಕೆಂದು ವ್ಯಕ್ತವಾಗುವುದು . 
ಆದರೆ ಪ್ರಯೋಗಗಳಿಂದ ಬೀಟಕಣಗಳು ಸೊನ್ನೆಯಿಂದ ಹಿಡಿದು Tax ವರೆಗೂ 
ಚಲನಶಕ್ತಿಯನ್ನು ಪಡೆದಿರುವುದು ಗೊತ್ತಾಯಿತು. ಹಾಗಾದರೆ ಬೀಟ ಕ್ರಿಯೆಯು 
ಶಕ್ತಿನಿತ್ಯತ್ವತತ್ವವನ್ನು ಪಾಲಿಸುವುದಿಲ್ಲವೇ ? ಅಥವಾ ಆವೇಗ ನಿತ್ಯತ್ವ ತತ್ವವನ್ನು 
ಪಾಲಿಸುವುದಿಲ್ಲವೇ ? ಈ ತತ್ವಗಳಲ್ಲಿ ವಿಜ್ಞಾನಿಗಳಿಗೆ ಗಾಢ ನಂಬಿಕೆಯಿರುವುದರಿಂದ 
ಅವುಗಳನ್ನು ಕೈಬಿಡಲು ಯಾರೂ ಸಿದ್ದರಾಗಿರಲಿಲ್ಲ. ಹಾಗಾದರೆ ಈ ಸಮಸ್ಯೆ 
ಯನ್ನು ಹೇಗೆ ಬಿಡಿಸುವುದು ? ಇದೂ ಅಲ್ಲದೆ ಬೀಟ ಕ್ರಿಯೆಯಲ್ಲಿ ಸ್ಪಿನ್ ಎಂಬ 
ಭ್ರಮಣಪರಿಮಾಣವೂ ನಿತ್ಯತ್ವತತ್ವವನ್ನು ಪಾಲಿಸಬೇಕು. ನ್ಯೂಕ್ಲಿಯಸ್ zXAನ 
ಸ್ಪಿನ್ ಪೂರ್ಣಾಂಕವಾಗಿದ್ದರೆ ZAYA ನ್ಯೂಕ್ಲಿಯಸ್ಸಿನ ಸ್ಪಿನ್ ಕೂಡಪೂರ್ಣಾಂಕ 
ವಾಗಿರುತ್ತದೆ ( ಯಾಕೆಂದರೆ ಇದರ ಬೆಲೆಯು, ಪರಮಾಣು ತೂಕ ಸಂಖ್ಯೆ (A) 
ಯನ್ನು ಅವಲಂಬಿಸಿದೆ). ಇದು ಅರ್ಧಾ೦ಕವಾಗಿದ್ದರೆ, ಕ್ರಿಯೆಯನಂತರ ಉತ್ಪತ್ತಿ 
ಯಾಗುವ ನ್ಯೂಕ್ಲಿಯಸ್ಸಿನ ಸ್ಪಿನ್ ಕೂಡ ಅರ್ಧಾಂಕವಾಗಿರುತ್ತದೆ. ಎಲೆಕ್ಟ್ರಾನು 
ಮತ್ತು ಪಾಸಿಟ್ರಾನುಗಳ ಸ್ಪಿನ್ ಅರ್ಧಾ೦ಕ ( 9) ನಾದುದರಿಂದ, ಕ್ರಿಯೆಯನಂತರ 
ಒಟ್ಟು ಭ್ರಮಣಪರಿಮಾಣವು, ಮೊದಲು ಪೂರ್ಣಾಂಕವಿದ್ದರೆ, ಅರ್ಧಾ೦ಕವಾಗು 
ತದೆ. ಅಥವಾ ಮೊದಲು ಅರ್ಧಾ೦ಕವಿದ್ದರೆ, ಅನಂತರ ಪೂರ್ಣಾಂಕವಾಗುತ್ತದೆ. 
ಅಂದರೆ ಬೀಟ ಕ್ರಿಯೆಯಲ್ಲಿ ಭ್ರಮಣಪರಿಮಾಣವೂ ನಿತ್ಯತ್ವತತ್ವವನ್ನು ಪಾಲಿಸು 
ವುದಿಲ್ಲವೇ ? ಈ ಸಮಸ್ಯೆಗಳನ್ನು ಬಿಡಿಸಲು ೧೯೩೧ರಲ್ಲಿ ಪೌಲಿ ಎಂಬ ವಿಜ್ಞಾನಿಯು 
ಬೀಟ ಕ್ರಿಯೆಯಲ್ಲಿ ಬೀಟ ಕಣದ ಜೊತೆಗೆ ಅತ್ಯಂತ ಹಗುರವಾದ ( ಬಹುಶಃ ನಿಶ್ಚಲ 
ಸ್ಥಿತಿಯ ಜಡತ್ವ m = 0) ಸ್ಪಿನ್ ಹೊಂದಿರುವ ವಿದ್ಯುತ್‌ರಹಿತ ಕಣವೊಂದು 
ಹೊರಹೊಮ್ಮುತ್ತಿರಬಹುದೆಂದು ತಿಳಿಸಿದನು. ಈ ಕಣಕ್ಕೆ ನ್ಯೂಟ್ರಿನೋ ( V ) ಎಂದು 
ಹೆಸರು. ಪೌಲಿಯ ಈ ಊಹೆಯನ್ನು ಗಮನಿಸಿ ೧೯೩೪ರಲ್ಲಿ ಫರ್ಮಿ ಎಂಬ ಶ್ರೇಷ್ಠ 
ನ್ಯೂಕ್ಲಿಯರ್ ವಿಜ್ಞಾನಿಯು ಬೀಟ ನಿಕ್ಷೇಪದ ಬಗ್ಗೆ ಒಂದು ವಾದವನ್ನು ಪ್ರತಿಪಾದಿ 
ಸಿದನು . ಈ ವಾದದ ಪ್ರಕಾರ ಆ ಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ಸಿನಲ್ಲಿರುವ 
ನ್ಯೂಟ್ರಾನು ಪ್ರೊಟಾನಾಗಿ ಪರಿವರ್ತನೆಗೊಳ್ಳುವುದು ; B + ಕ್ರಿಯೆಯಲ್ಲಿ 
ಪ್ರೋಟಾನು ನ್ಯೂಟ್ರಾನಾಗಿ ಪರಿವರ್ತನೆಗೊಳ್ಳುವುದು ; K - ಕ್ಯಾಸ್ಟರ್ ಆದಾಗಲೂ 
ಪ್ರೋಟಾನು ನ್ಯೂಟ್ರಾನಾಗಿ ಪರಿವರ್ತನೆಗೊಳ್ಳುವುದು. 


೮೪೪ 


ಪ್ರಬುದ್ಧ ಕರ್ಣಾಟಕ 


B ಕ್ರಿಯೆ : n > p + e + y (i) ( V = ವಿರೋಧಿನ್ಯೂಟ್ರನೊ ) 
B + $ 08 ) : p - > n + et + v ( ii ) 
K - ಕ್ಯಾಪ್ಟರ್‌ : p + ex > n + v ( iii ) 


(i) ನೇ B ಕ್ರಿಯೆಯನ್ನು ನ್ಯೂಕ್ಲಿಯಸ್ಸಿನಲ್ಲಿ ಬಂಧಿತವಾದ ನ್ಯೂಟ್ರಾನೇ ಅಲ್ಲದೆ 
ಬಿಡಿಯಾದ ನ್ಯೂಟ್ರಾನೂ ಕೂಡಪ್ರದರ್ಶಿಸುತ್ತದೆ; ಅಂದರೆ ಬಿಡಿಯಾದನ್ಯೂಟ್ರಾನು 
ಅಸ್ಥಿರವಾದ ಕಣ ಮತ್ತು ಇದರ ಸರಾಸರಿ ಜೀವಮಾನವು ೧೧೧೦ ಸೆಕೆಂಡುಗಳು. 
( ii ) ಮತ್ತು (iii ) ನೇ ಕ್ರಿಯೆಗಳನ್ನು ನ್ಯೂಕ್ಲಿಯಸ್ಸಿನಲ್ಲಿ ಬಂಧಿತವಾದ ಪ್ರೋಟಾನು 
ಗಳಲ್ಲಿ ಮಾತ್ರ ಕಾಣಬಹುದು. ಬಿಡಿಯಾದ ಪ್ರೊಟಾನು ಸ್ಥಿರವಾದ ಕಣ. 

ಬೀಟಕ್ರಿಯೆಯು ಆವೇಗ, ಶಕ್ತಿ ಮತ್ತು ಭ್ರಮಣ ಪರಿಮಾಣಗಳ ನಿತ್ಯತ್ವ 
ತತ್ವಗಳನ್ನು ಪಾಲಿಸುತ್ತದೆಯೆಂಬುದನ್ನು ಈಗ ಸುಲಭವಾಗಿ ಅರ್ಥಮಾಡಿಕೊಳ್ಳ 
ಬಹುದು. ಉದಾಹರಣೆಗೆ - ಕ್ರಿಯೆಯನ್ನು ತೆಗೆದುಕೊಳ್ಳೋಣ, ಇಲ್ಲಿ 


zXA > ZAYA fe + V 


ಕ್ರಿಯೆಯು ನಡೆಯುವುದು . ಕ್ರಿಯೆಯನಂತರ ಮೂರು ಕಣಗಳಿರುವುದರಿಂದ , 
ಬೀಟ ಕಣದ ಚಲನಶಕ್ತಿಯು ಸೊನ್ನೆ ಯಿಂದ Tmax ವರೆಗೂ ಇರಲು ಸಾಧ್ಯ . 
zXA ನ್ಯೂಕ್ಲಿಯಸ್ಸಿನ ಸ್ಪಿನ್ ಪೂರ್ಣಾಂಕವಾದರೆ , z4jYA ನ್ಯೂಕ್ಲಿಯಸ್ಸಿನ 
ಸ್ಪಿನ್ ಕೂಡ ಪೂರ್ಣಾಂಕವಾಗಿರುತ್ತದೆ. ಎಲೆಕ್ಟ್ರಾನು ಮತ್ತು ನ್ಯೂಟ್ರಿನೋಗಳು 
ಸ್ಪಿನ್ ಪಡೆದಿರುವುದರಿಂದ ಕ್ರಿಯೆಯನಂತರವೂ ಒಟ್ಟು ಭಮಣಪರಿಮಾಣ 
ಪೂರ್ಣಾಂಕವಾಗಿಯೇ ಇರುತ್ತದೆ. 

ನ್ಯೂಟ್ರ ಕಣವನ್ನು ೧೯೫೬ರಲ್ಲಿ ಪ್ರತ್ಯಕ್ಷವಾಗಿ ಪ್ರಯೋಗಗಳ ಮೂಲಕ 
ವೀಕ್ಷಿಸಲಾಗಿದೆ ; 


V + p > n + et 


ಈ ಕ್ರಿಯೆಯ ಮೂಲಕ ನ ಇರುವಿಕೆಯನ್ನು ಗೊತ್ತುಪಡಿಸಲಾಯಿತು. ಅಷ್ಟೇ 
ಅಲ್ಲದೆ ೧೯೬೨ರಲ್ಲಿ ಎರಡು ವಿಧವಾದ ನ್ಯೂಟ್ರನೊಗಳಿವೆಯೆಂದು ಕಂಡುಹಿಡಿ 
ದಿದ್ದಾರೆ ; ಒಂದನ್ನು ಎಲೆಕ್ಟ್ರಾನ್ ನ್ಯೂಟ್ರಿನೋ ( Ve ) ಎಂದೂ ಇನ್ನೊಂದನ್ನು 
ಮಯಾನ್ ನ್ಯೂಟ್ರಿನೋ (VL ) ಎಂದೂ ಕರೆಯುತ್ತೇವೆ. ಇವುಗಳ ವಿರೋಧಿ 
ಕಣಗಳು _ Ve ಮತ್ತು Vu , ನ್ಯೂಟ್ರಿನೋಗಳು ಬೀಟ ಕ್ರಿಯೆಯಲ್ಲಿಯೂ 
T ಮೆಸಾನ್ , ಭೂ ಮೆಸಾನ್‌ಗಳು ಶಿಥಿಲವಾದಾಗಲೂ ಉತ್ಪತ್ತಿಯಾಗುತ್ತವೆ : 


೮೪೫ 


ಮಲಕಣಗಳು 


n - > p + e + Ve 
p > n + e + + Ve 
p + e + n + Ve 
T + - > L + + VU 
T - -> L + Vu 
ut - > et + vetvu 

e + ve + Vu 


W 


ಮೂಲಕಣಗಳ ಪಟ್ಟಿ ( ೧೯೬೨) 

ಪಾಸಿಟ್ರಾನು, ಮೆಸಾನು ಮತ್ತು T ಮೆಸಾನುಗಳನ್ನು ಮೊದಲು 
ಕಾಸ್ಮಿಕ್ ಕಿರಣಗಳ ಸಂಶೋಧನೆಯಲ್ಲಿ ಕಂಡುಹಿಡಿದರೆಂದು ಈ ಹಿಂದೆಯೇ ತಿಳಿದೆವು. 
ಇದೇ ರೀತಿ ಇನ್ನೂ ಅನೇಕ ಅಸ್ಥಿರ ಮೂಲಕಣಗಳನ್ನು ಕಾಸ್ಮಿಕ್ ಕಿರಣಗಳ 
ಸಂಶೋಧನೆಗಳಲ್ಲಿಯೇ ಕಂಡುಹಿಡಿಯಲಾಗಿದೆ. ಇದಕ್ಕೆ ಕಾರಣವೇನು? ಕಾಸ್ಮಿಕ್ 
ಕಿರಣಗಳಲ್ಲಿ ೧೦೮ev ಇಂದ ೧೦೨°evವರೆಗೂ ಚಲನಶಕ್ತಿಯಿರುವ ಪ್ರೊಟಾನು, 
ಆಲ್ಪ ಕಣ ಮುಂತಾದ ಕಣಗಳಿರುವುದರಿಂದ, ಕಾಸ್ಮಿಕ್ ಕಿರಣಗಳು ಭೂಮಿಯ 
ಸುತ್ತಲೂ ಇರುವ ವಾಯುಮಂಡಲದ ನ್ಯೂಕ್ಲಿಯಸ್ಸುಗಳಿಗೆ ಡಿಕ್ಕಿ ಹೊಡೆದಾಗ 
T ಮೆಸಾನು ಮುಂತಾದ ಮೂಲಕಣಗಳು ಉತ್ಪತ್ತಿಯಾಗುತ್ತವೆ. * ಮೆಸಾನು 
ಶಿಥಿಲವಾದಾಗ * ಮೆಸಾನೂ , T ಮೆಸಾನು ಶಿಥಿಲವಾದಾಗ ” ಮೆಸಾನೂ , 
L * ಮೆಸಾನು ಶಿಥಿಲವಾದಾಗ ಪಾಸಿಟ್ರಾನೂ ಉತ್ಪತ್ತಿಯಾಗುತ್ತವೆ. ಅದುದ 
ರಿಂದಲೇ ಈ ಮೂಲಕಣಗಳನ್ನು ಮೊದಲು ಕಾಸ್ಮಿಕ್ ಕಿರಣಗಳ ಸಂಶೋಧನೆಗಳಲ್ಲಿ 
ಕಂಡುಹಿಡಿದುದು. 

ಮೂಲಕಣಗಳ ಗುಣಲಕ್ಷಣಗಳನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸಲು 
ಉಪಯೋಗಿಸುವ ಸಾಧನಗಳಲ್ಲಿ ಮುಖ್ಯವಾದುವುಗಳೆಂದರೆ - - ಮೇಘಮಂದಿರ, 
ಡಿ ಪ್ಯೂಷನ್ ಮಂದಿರ , ಗೈಗರ್ - ಮುಲರ್ ಗಣಕ ( ಜಿ. ಎಮ್ . ಗಣಕ), ವಿಶೇಷ 
ರೀತಿಯ ಛಾಯಾ ಚಿತ್ರ ಫಲಕ , ಸೆರೆಂಕೊವ್ ಉಪಕರಣ, ಮಿರುಗುಗಣಕ, 
ಗುಳ್ಳೆ ಮಂದಿರ ಮತ್ತು ವಿದ್ಯುತ್ ಕಿಡಿ ಮಂದಿರ ( ಸ್ಪಾರ್ಕ್ ಮಂದಿರ), ಜಿ . ಎಮ್ . 
ಗಣಕ ಮತ್ತು ಮಿರುಗುಗಣಕಗಳನ್ನು ಎಣಿಕೆಯ ಸಾಧನಗಳೆಂದೂ , ಸೆರೆಂಕೊವ್ 
ಉಪಕರಣವನ್ನು ಬಿಟ್ಟು ಉಳಿದವುಗಳನ್ನು ಗೋಚರ ಸಾಧನಗಳೆಂದೂ ಕರೆಯು 
ತೇವೆ. ಜಿ . ಎಮ್ . ಗಣಕಗಳಲ್ಲಿ ವಿದ್ಯುತ್ಕಣಗಳು ಹಾದುಹೋದಾಗ ಅಯಾನು 


೮೪೬ 


ಪ್ರಬುದ್ಧ ಕರ್ಣಾಟಕ 
ಗಳು ಸೃಷ್ಟಿಯಾಗುತ್ತವೆ. ಈ ವಿದ್ಯುತ್ಕಣಗಳ ಚಲನೆಯಿಂದ ಒದಗುವ ಸ್ಪಂದನ 
ವನ್ನು ನಾವು ಗುರ್ತಿಸಬಹುದು. ಹಾಗೆಯೇ ಮಿರುಗುಗಣಕಗಳ ಮೇಲೆ ಗ್ರಾಮ 
ಕಣ, ಬೀಟ ಕಣ ಅಥವಾ ಬೇರೆ ವಿದ್ಯುತ್ಕಣಗಳು ಬಿದ್ದಾಗ ಮಿರುಗುವ ಕಿರಣಗಳು 
ಉತ್ಪತ್ತಿಯಾಗುತ್ತವೆ. ಈ ಕಿರಣಗಳನ್ನು “ಪೋಟೋ - ಸೆಲ್ ಗಳ ಸಹಾಯದಿಂದ 
ವಿದ್ಯುತ್ ಸ್ಪಂದನವಾಗಿ ಮಾರ್ಪಡಿಸಿ ನಾವು ಗುರ್ತಿಸಬಹುದು. ಗೋಚರ ಸಾಧನ 
ಗಳಲ್ಲಿ ಹಾದುಹೋದಾಗ ವಿದ್ಯುತ್ಕಣಗಳು ತಮ್ಮ ತಮ್ಮ ಜಾಡುಗಳನ್ನು ಬಿಡುತ್ತವೆ. 
ಈ ಜಾಡುಗಳ ಪರಿಶೀಲನೆಯಿಂದ ಕಣಗಳ ಗುಣ ಲಕ್ಷಣಗಳನ್ನು ಪತ್ತೆ ಹಚ್ಚಬಹುದು. 
ವಿದ್ಯುತ್‌ ರಹಿತ ಕಣಗಳು (ಉದಾಹರಣೆಗೆ ನ್ಯೂಟ್ರಾನುಗಳು) ಈ ರೀತಿಯ ಜಾಡು 
ಗಳನ್ನು ಬಿಡುವುದಿಲ್ಲ. ಅವುಗಳನ್ನು ಪತ್ತೆ ಹಚ್ಚಲು ಅವುಗಳು ವಸ್ತುಗಳ ಮೂಲಕ 
ಹಾದುಹೋದಾಗ ಸಂಭವಿಸಬಹುದಾದ ಬೇರೆಕ್ರಿಯೆಗಳನ್ನು ಉಪಯೋಗಿಸಿಕೊಳ್ಳು 
ತೇವೆ; ನ್ಯೂಟ್ರಾನು ಜಲಜನಕದ ನ್ಯೂಕ್ಲಿಯಸ್ಸಿಗೆ ಡಿಕ್ಕಿ ಹೊಡೆದಾಗ ಹೊರ 
ಹೊಮ್ಮುವಪೋಟಾನಿನ ಮೂಲಕ ಅದನ್ನು ಗುರ್ತಿಸಬಹುದು. ವಿದ್ಯುತ್‌ ರಹಿತ 
ಅಸ್ಥಿರ ಕಣಗಳು ಶಿಥಿಲವಾದಾಗ ಹೊರಹೊಮ್ಮುವ ವಿದ್ಯುತ್ಕಣಗಳು ಜಾಡುಗಳನ್ನು 
ಬಿಡುವುದರಿಂದ ಅವುಗಳ ಮೂಲಕ ಆ ಕಣಗಳನ್ನು ಕಂಡುಹಿಡಿಯಬಹುದು ; 
ಅಂದರೆ ಈ ಜಾಡುಗಳು ವಿದ್ಯುತ್‌ರಹಿತ ಅಸ್ಥಿರ ಕಣದ ರುಜುವಿದ್ದಂತೆ ! ಒಂದು 
ಜನರ ಗುಂಪಿನ ಮೂಲಕ ಬಂದೂಕದಿಂದ ಗುಂಡು ಹಾರಿಸಿದರೆ, ನಮಗೆ ಕಾಣು 
ವುದು ಗಾಯಗೊಂಡ ಜನರು ; ಆಗ ಬಂದೂಕದ ಗುಂಡು ಹಾದುಹೋಗಿದೆಯೆಂದು 
ಹೇಳುತ್ತೇವೆ. ಇದೇ ರೀತಿ ಮೂಲಕಣಗಳ ಇರುವಿಕೆಯನ್ನು ನಾವು ಪತ್ತೆ ಹಚ್ಚು 
ವುದು. 

೧೯೪೭ರಲ್ಲಿ ರೋಚೆಸ್ಟರ್ ಮತ್ತು ಬಟ್ಲರ್ ಎಂಬ ವಿಜ್ಞಾನಿಗಳು ಮೇಘ 
ಮಂದಿರದಲ್ಲಿ ಕಾಸ್ಮಿಕ್ ಕಿರಣಗಳ ಸಂಶೋಧನೆಯಲ್ಲಿತೊಡಗಿದ್ದಾಗ ವಿದ್ಯುತ್‌ರಹಿತ 
ಅಸ್ಥಿರ ಕಣಗಳ ಶಿಥಿಲವಾಗುವಿಕೆಯೆಂದು ಊಹಿಸಲಾದ ಮತ್ತು ಕುತೂಹಲವನ್ನು 
ಕೆರಳಿಸುವ A -ರೀತಿಯ ಜಾಡುಗಳುಳ್ಳ ಎರಡು ಘಟನೆಗಳನ್ನು ಕಂಡುಹಿಡಿದರು. 
ಕ್ರಮೇಣ ಈ ರೀತಿಯ ಘಟನೆಗಳನ್ನು ಬೇರೆಯವರ ಕಂಡುಹಿಡಿದರು. ಇವುಗಳಲ್ಲಿ 
ಒಂದು ಶಿಥಿಲವಾದಾಗ T * ಮೆಸಾನು ಮತ್ತು 7T ಮೆಸಾನು ಹೊರಹೊಮ್ಮುವುವು 
ಮತ್ತು ಇದನ್ನು 0° ಕಣವೆಂದು ಕರೆದರು : 0° > T + + T , ಇನ್ನೊಂದು ಶಿಥಿಲ 
ವಾದಾಗ ಪ್ರೋಟಾನು ಮತ್ತು 7 ಮೆಸಾನು ಹೊರಹೊಮ್ಮುವುವು ಮತ್ತು 
ಇದನ್ನು A° ಹೈಪರಾನ್ ಎಂದು ಕರೆದರು : A° + p + T . ಇದೇ ರೀತಿಯಲ್ಲಿ 
ಇನ್ನೂ ಅನೇಕಮೂಲಕಣಗಳ ಸೃಷ್ಟಿ ಮತ್ತು ಲಯಗಳನ್ನು ಕಂಡುಹಿಡಿಯಲಾಗಿದೆ. 
೧೯೬೨ರ ವೇಳೆಗೆ ನಮಗೆ ಗೊತ್ತಾಗಿದ್ದ ಮೂಲಕಣಗಳ ಪಟ್ಟಿಯನ್ನು ೮೪೮ 
೮ರ್೪ನೆ ಪುಟಗಳಲ್ಲಿ ಕೊಟ್ಟಿದೆ. . 
- ಈ ಮೂಲಕಣಗಳ ಪಟ್ಟಿಯು ೧೯೩೨ರಿಂದಲೂ ಬೆಳೆಯುತ್ತಲೇ ಬಂದಿದೆ ! 


ಮೂಲಕಣಗಳು 


೮೪೭ 


ನಿಶ್ಚಲ ಸ್ಥಿತಿಯ ಜಡತ್ವವಿಲ್ಲದ, ಎಂದರೆ m = 0 ಇರುವ, ಪೋಟಾನನ್ನು ಬಿಟ್ಟರೆ, 
ಈ ಪಟ್ಟಿಯಲ್ಲಿ ಹದಿನಾರು ಮೂಲಕಣಗಳಿವೆ. ಇವುಗಳಲ್ಲಿ ಹದಿನೈದು ಕಣಗಳಿಗೆ 
ವಿರೋಧಿಕಣಗಳಿವೆ ; T° ಮೆಸಾನು ಮಾತ್ರ ಮೂಲಕಣವೂ ಅದೇ ಮತ್ತು 
ವಿರೋಧಿಕಣವೂ ಅದೇ . ಅಂದರೆ T° ಮೆಸಾನಿಗೆ ಬೇರೆ ವಿರೋಧಿಕಣವಿಲ್ಲ. 
ಯಾವುದೇ ಮೂಲಕಣ ಮತ್ತು ಅದರ ವಿರೋಧಿಕಣಗಳಿಗೆ ನಿಶ್ಚಲ ಸ್ಥಿತಿಯ ಜಡತ್ವ . 
ಸ್ಪಿನ್ ಮತ್ತು ಸರಾಸರಿ ಜೀವಮಾನವು ಒಂದೇ ಆಗಿರುತ್ತವೆ. ಆದರೆ ಕಣವು ಧನ 
( ಋಣ) ವಿದ್ಯುದಂಶವನ್ನು ಹೊಂದಿದ್ದರೆ ಅದರ ವಿರೋಧಿಕಣವು ಋಣ ( ಧನ) 
ವಿದ್ಯುದಂಶವನ್ನು ಹೊಂದಿರುತ್ತದೆ. ಮೂಲಕಣವು ವಿದ್ಯುದಂಶವನ್ನು ಹೊಂದಿ, 
ಅದರ ಸ್ಪಿನ್ ಸೊನ್ನೆಯಲ್ಲದೆ ಬೇರೆಯಾದರೆ, ಅದು ಆಂತರಿಕ ಕಾಂತಮಹತ್ವ ( P) 
ವನ್ನು ಪಡೆದಿರುತ್ತದೆ. ಮೂಲಕಣದ ಆಂತರಿಕ ಕಾಂತ ಮಹತ್ವ + ಆದರೆ , 
ಅದರ ವಿರೊಧಿಕಣದ್ದು - ಆಗಿರುತ್ತದೆ. ಮೇಲಿನ ಪಟ್ಟಿಯಲ್ಲಿ ಎಲೆಕ್ಟ್ರಾನನ್ನು 
ಕಣವೆಂದೂ , ಪಾಸಿಟ್ರಾನನ್ನು ವಿರೋಧಿಕಣವೆಂದೂ ಸೂಚಿಸಿದೆ. ಇದು ಬರಿಯ 
ಸಂಪ್ರದಾಯ , ಯಾಕೆಂದರೆ ಪಾಸಿಟಾನನ್ನು ಕಣವೆಂದೂ , ಎಲೆಕ್ಟ್ರಾನನ್ನು ವಿರೋಧಿ 
ಕಣವೆಂದೂ ಕರೆದರೆ ತಪ್ಪೇನಿಲ್ಲ. 


ವಿಚಿತ್ರ ಕಣಗಳು : 
K ಮೆಸಾನು ಮತ್ತು ವಿವಿಧ ಹೈಪರಾನುಗಳಿಗೆ ವಿಚಿತ್ರ ಕಣಗಳೆಂದು ಹೆಸರು . 
K ಮೆಸಾನುಗಳಲ್ಲಿ ಧನವಿದ್ಯುತ್ಕಣನಾದ K + ಮೆಸಾನು ಮತ್ತು ವಿದ್ಯುತ್ 
ರಹಿತ ಕಣವಾದ K° ಮೆಸಾನು ಎಂಬ ಎರಡು ಮೂಲಕಣಗಳೂ ಮತ್ತು ಇವುಗಳ 
ವಿರೋಧಿ ಕಣಗಳಾದ K ಮೆಸಾನು ಮತ್ತು K° ಮೆಸಾನೂ ಇವೆ . 
ಪೊಟಾನು ಮತ್ತು ಡ್ಯೂಟ್ರಾನುಗಳ ಜಡತ್ವಗಳ ಮಧ್ಯೆ ಜಡತ್ವವನ್ನು ಹೊಂದಿರುವ 
ಮೂಲಕಣಗಳಿಗೆ ಹೈಪರಾನುಗಳೆಂದು ಹೆಸರು. ಮೂಲಕಣಗಳ ಪಟ್ಟಿಯಲ್ಲಿ ಆರು 
ವಿಧವಾದ ಹೈಪರಾನುಗಳನ್ನೂ , ಅವುಗಳ ವಿರೋಧಿಕಣಗಳನ್ನೂ ಸೂಚಿಸಿದೆ. 
K ಮೆಸಾನು ಮತ್ತು ಹೈಪರಾನುಗಳನ್ನು ವಿಚಿತ್ರ ಕಣಗಳೆಂದು ಕರೆಯಲು ಕಾರಣ 
ವೇನು ? ಈ ಕಣಗಳಿಗೂ ಬೇರೆ ಕಣಗಳಿಗೂ ಇರುವ ವ್ಯತ್ಯಾಸವಾದರೂ ಏನು ? 
ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಏಳುತ್ತವೆ. 

ಶಕ್ತಿಯುತವಾದ T - ಮೆಸಾನುಗಳನ್ನು ಜಲಜನಕದ ಮೂಲಕ ಹಾದು 
ಹೋಗುವಂತೆ ಮಾಡಿದರೆ T - + p A° ( ೧) ಎಂಬ ಉಪಕ್ರಿಯೆಯ ಪ್ರಕಾರ 
A° ಹೈಪರಾನು ಉತ್ಪತ್ತಿಯಾಗುತ್ತದೆ; ಈ ಉತ್ಪತ್ತಿ ಕ್ರಿಯೆಗೆ ಬೇಕಾಗುವುದು 
ಕೇವಲ ೧೦ - ೨ ೩ ಸೆಕೆಂಡು . A° ಹೈಪರಾನು ಅಸ್ಥಿರವಾದ ಕಣ ಮತ್ತು ಅದರ 
ಸರಾಸರಿ ಜೀವಮಾನ ೨.೫೧X೧೦ - ೧೦ ಸೆಕೆಂಡು. ಶಿಥಿಲಕ್ರಿಯೆ A°--> T + p 


ಮೂಲಕಣಗಳಪಟ್ಟಿ(೧೯೬೨) 


೮೪೮ 


ಮೂಲಕಣದಹೆಸರುಮತ್ತುಸಂಕೇತ| 


ವಿರೋಧಿಕಣದಹೆಸರು 

ಮತ್ತುಸಂಕೇತ 


ಜಡತ್ವ (ಎಲೆಕ್ಟ್ರಾನಿನ ಹೋಲಿಸಿ) 


ಸರಾಸರಿಜೀವಮಾನ 

(ಸೆಕೆಂಡಿನಲ್ಲಿ) 


ಶಿಥಿಲಗೊಳ್ಳುವಬಗೆಗಳು 


೧.ಫೋಟಾನು(1) 

ಲೆಕ್ಟ್ರಾನುಗಳು 
೨ 
. 
ಎಲೆಕ್ಟ್ರಾನ್ 
- 
ನ್ಯೂಟ್ರಿನೋ 
( 
v 
) 
| ೩.ಮೂಯಾನ್-ನ್ಯೂಟ್ರಿನೋ(VA)| ೪.ಎಲೆಕ್ಟ್ರಾನು(eಅಥವಾ8). 


<೦.೦೧ 


c ) C ) co 


ಪಾಸಿಟಾನು e+ಅಥವಾB+ ಋಣಮಯಾನ್ 

(L) 


೨೦೭ 


C %) 


ಅಸ್ಥಿರ 


೨.೨X೧೦ 


-e++ve+VA 
→e 
+ 
ve 
- 
VL 


,೭+ಕಣಅಥವಾ ಧನಮೂಯಾನ್**(*) 

ಮಸಾನುಗಳು ೬.T°ಮೆಸಾನು ೭.T+ಮೆಸಾನು 


6 


ಪ್ರಬುದ್ಧ ಕರ್ಣಾಟಕ 


+ 


T°ಮೆಸಾನು Tಮೆಸಾನು 


ಅಸ್ಥಿರ ಅಸ್ಥಿರ 


೦ ೦ 


೨.೨X೧೦-೧೬ ೨.೫೫X೧೦-೮ 


+ 


+ 1 


೮.K+ಮೆಸಾನು 


Kಮೆಸಾನು 


೦ 


೧.೨೨X೧೦-೮ 


+ 


→Y+Y 
+++VA +L+VA 
→ 
LL 
+ 
+ 
VL;K →T*+T°;K →T*+T++T:K 

T°+m°;K 


+ 


೩ ೦ 


+ + 


-> +7 +T +T 


+ 


+ + + 


-+ 


+ 


* 


| 


+ 


+ 


+T°+T° 


K೧.೦X೧೦-೧೦| 


| + 


+ + + + * co Coco 66 6666 


+ + + 


೦ C , Cg Co 9) , ೨) 


0 |4 + 


| 

+ 


+ + 


೯.K°ಮೆಸಾನು K°ಮೆಸಾನು |೯೭೫|೦|ಅಸ್ಥಿರ 

+T+T°;T+T++T° -L+Vu; 

+++Vg 

+ 
vg 
; 
K→ 
T 
+ 
+ 
L 
+ 
ve K°೬.೧X೧೦-೮ →T++e+;K→T+e++ve 

T+e++ve:K→T++++ve *+ಎಂದರೆವಿದ್ಯುತ್ಮೊತ್ತವು+eಎಂದೂ,-ಎಂದರೆಎಂದೂಅರ್ಥಮಾಡಿಕೊಳ್ಳಬೇಕುಮತ್ತು೦ಎಂದರೆವಿದ್ಯುತ್‌ರಹಿತಕಣವೆಂದೂತಿಳಿಯಬೇಕು, *ಮೂಮೆಸಾನುನ್ಯೂಕ್ಲಿಯರ್ಕ್ವಾಂಟಂಅಲ್ಲವೆಂದುಗೊತ್ತಾದನಂತರಅದನ್ನುಮೂಯಾನುಅಥವಾಕಣವೆಂದುಕರೆಯುತ್ತಾರೆ, 


೧ 


+ 


ಮೂಲಕಣಗಳಪಟ್ಟಿ(೧೯೬೨)ಮುಂದುವರಿದುದು 


ಬೇರಿಯಾನುಗಳು 
೧೦ 
. 
ಪ್ರೋಟಾನು 
( 
P 
) 


|ವಿರೋಧಿಪ್ರೋಟಾನು| 


೧೮೩೬ 


cm 


೧೮೩೮ 


cm 


mo 


|n+p+e+ 


; 


f+p+e++ve 


(m) 


cm 


೨.೫೧X೧೦-೧೦ 


೨೩೨೮ 


cm 


೦ 
. 
೮೧X೧೦ 
- 
೧೦ 


2 AN 


೧೧ 
. 
ನ್ಯೂಟ್ರಾನು 
( 
1 
) 

ವಿರೋಧಿ 
ನ್ಯೂಟ್ರಾನು 
೧೨ 
. 
ಲ್ಯಾಂಬ್ದ 
ಹೈ 
ಪರಾನ್ 
( 
A 
) 
ವಿರೋಧಿಲ್ಯಾಂಬ್ 

ಹೈ 
ಪರಾನ್ 
( 
) 
೧೩ 
. 
ಧನಸಿ 
ಹೈಪರಾನ್ 
( 
* 
) 
ವಿರೋಧಿ 
ಧನಸಿಗ್ನ 

ಹೈಪರಾನ್(g+). 
೧೪ 
. 
ವಿದ್ಯುತ್‌ರಹಿತಸಿ 
ಹೈಪರಾನ್ 
ವಿರೋಧಿ 
ವಿದ್ಯುತ್‌ರಹಿತ 

ಸಿಗ್ನ 
ಹೈ 
ಪರಾನ್ 
( 
$ 
³ 
) ೧೫,ಋಣಸಿಗಹೈಪರಾನ್(. 
ವಿರೋಧಿ 
ಋಣಸಿಗ್ನ 

ಹೈಪರಾನ್ 
( 
ತು 
೧೬ 
. 
ಋಣ 
ಕ್ಯಾಸ್ಕೆಡ್ 
ಹೈಪರಾನ್ 
ವಿರೋಧಿ 
ಋಣ 

ಕ್ಯಾಸ್ಕೆಡ್ಹೈಪರಾನ್ 


A°+p+T A°+1+T° 

+ 
+ 
p 
+ 
T° **+n+m+ s°→A°+Y 


; ; ; : ; 


T+p+T+ A°+i+m° 

→ 
g 
+ 
Tಿ {+h+T 

+Y 


cm 


< 
೦ 
. 
೧X೧೦ 
- 
೧೯ 


ಮೂಲಕಣಗಳು 


೩೪೨ 


cm 


೧,೬೧X೧೦-೧೦ 


$2n+ 


;5- 


7+T 


೨೫೮೮ 


cm 


ಅಸ್ಥಿರ 


|೧.೨x೧೦-೧೦| 


+A°+T 


; 


+K°++ 


ಅಸ್ಥಿರ|೧.೫X೧೦-೧೦|F 


A°+T°;ಹೈi+m° 


೧೭ 
, 
ವಿದ್ಯುತ್‌ರಹಿತ 
ಕ್ಯಾಸ್ಕೇಡ್ 
| 

ಹೈಪರಾನ್ 
( 
) 


ವಿರೋಧಿವಿದ್ಯುತ್‌ರಹಿತ೨೫೬೯|… ಕ್ಯಾಡ್ಹೈಪರಾನ್ 


•ಹೈಪರಾನಿನಸರಾಸರಿಜೀವಮಾನವನ್ನುನೇರವಾಗಿಪ್ರಯೋಗದಮೂಲಕನಿರ್ಧರಿಸಲುಸಾಧ್ಯವಿಲ್ಲ.ಇದುಕೆಲವುಲೆಖ್ಯಾಚಾರದಿಂದತಿಳಿದುಬರುವಅಂಶಮಾತ್ರ. 
ಈ 
ಪಟ್ಟಿಯಲ್ಲಿ 
ಸೂಚಿಸಿರುವ 
ಕ್ಯಾಂಟಂ 
ಸಂಖ್ಯೆಗಳು 
ಎಲ್ಲಾ 
ಕಣಗಳಿಗೂ 
ಪ್ರಯೋಗಗಳ 
ಮೂಲಕ 
ಕಂಡುಹಿಡಿಯಲ್ಪಟ್ಟಿಲ್ಲ 
. ವಿರೋಧಿಕಣಗಳುಶಿಥಿಲವಾಗುವಬಗೆಗಳನ್ನೆಲ್ಲಾಪ್ರಾಯೋಗಿಕವಾಗಿಕಂಡುಹಿಡಿದಿಲ್ಲ.ಆದರೂಇಲ್ಲಿತೋರಿಸಿರುವಬಗೆಗಳುಉಂಟೆಂಬನಂಬಿಕೆಗೆಅನೇಕಆಧಾರಗಳಿವೆ, Kಮೆಸಾನುಗಳುಮತ್ತುವಿವಿಧಹೈಪರಾನುಗಳನ್ನುವಿಚಿತ್ರಕಣಗಳೆಂದುಕರೆಯುತ್ತಾರೆ, ಸ್ಪಿನ್ಅರ್ಧಾ೦ಕ()ವುಳ್ಳಕಣಗಳನ್ನುಫರ್ಮಿಯಾನುಗಳೆಂದೂ,ಪೂರ್ಣಾಂಕವುಳ್ಳ(oಅಥವಾ೧)ಕಣಗಳನ್ನುಬೋಸಾನುಗಳೆಂದೂಕರೆಯುತ್ತೇವೆ. 


೮೪೯ 


೮೫೦ 

ಪ್ರಬುದ್ಧ ಕರ್ಣಾಟಕ 
ಯನ್ನು ( ೨) ಎಂದು ಸೂಚಿಸೋಣ. ಈ ( ೧) ಮತ್ತು ( ೨) ನೇ ಉಪಕ್ರಿಯೆ 
ಗಳೆರಡರಲ್ಲಿಯೂ ಒಂದೇ ವಿಧವಾದ ಮೂಲಕಣಗಳು ( T ಮತ್ತು p ) ಭಾಗ 
ವಹಿಸುತ್ತವೆ. ಆದರೂ ಈ ಎರಡು ಕ್ರಿಯೆಗಳಿಗೂ ಬೇಕಾಗುವ ಕಾಲದಲ್ಲಿ ಇಷ್ಟು 
ಹೆಚ್ಚಿನ ವ್ಯತ್ಯಾಸವಿರುವುದಕ್ಕೆ ಕಾರಣವೇನು ? 

ಈ ಮೂಲಕಣಗಳು ಆಂತರಿಕ ಸಾಮ್ಯ ಎಂಬ ಗುಣಲಕ್ಷಣವನ್ನು ಪಡೆದಿವೆ. 
ಈ ಗುಣಲಕ್ಷಣವನ್ನು ಕ್ವಾಂಟಂ ಚಲನಶಾಸ್ತ್ರದ ಪ್ರಕಾರ ಮಾತ್ರ ಅರ್ಥ ಮಾಡಿ 
ಕೊಳ್ಳಲು ಸಾಧ್ಯ . ಈ ಆಂತರಿಕ ಸಾಮ್ಯದ ಕ್ವಾಂಟಂಸಂಖ್ಯೆ + ೧ ಅಥವಾ - ೧ 
ಮಾತ್ರ ಇರಬಲ್ಲದು , ಕ್ವಾಂಟಂಸಂಖ್ಯೆ + ೧ ಆದರೆ ಕಣವನ್ನು ಸರಿ - ಸಾಮ್ಯದ ಕಣ . 
ವೆಂದು ಹೇಳುತ್ತಾರೆ. ಕ್ವಾಂಟಂಸಂಖ್ಯೆ - ೧ ಆದರೆ ಕಣವನ್ನು ಬೆಸ ಸಾಮ್ರದ ಕಣ 
ವೆಂದು ಹೇಳುತ್ತಾರೆ. ಈ ಮೂಲಕಣಗಳು ಭಾಗವಹಿಸುವ ಎಲ್ಲಾ ಕ್ರಿಯೆ 
ಗಳಲ್ಲಿಯೂ ಒಟ್ಟು ಸಾಮ್ಯವು ಕ್ರಿಯೆಯಾದ ನಂತರವೂ ಮೊದಲಿದ್ದಷ್ಟೇ ಇರ 
ಬೇಕೆಂಬ ನಿಯಮವಿದೆ . 7 ಮೆಸಾನಿನ ಆಂತರಿಕ ಸಾಮ್ಯವು ಬೆಸವೆಂದು 
ಪ್ರಯೋಗಗಳಿಂದ ತಿಳಿದು ಬಂದಿದೆ. K + ಮೆಸಾನು, 

K + > T + + + + T (1) 
ಎಂಬ ರೀತಿಯಲ್ಲಿ ಶಿಥಿಲವಾಗುತ್ತದೆ. ಈ ಬಗೆಯ ಶಿಥಿಲೀಭವನವನ್ನು 7 ಬಗೆ 
( ಟ್‌ - ಬಗೆ) ಯೆಂದು ಕರೆಯುತ್ತೇವೆ. K° ಮೆಸಾನು , 

K° > T + + T ( ii ) | 


ಎಂಬ ರೀತಿಯಲ್ಲಿ ಶಿಥಿಲವಾಗುತ್ತದೆ ; ಇದನ್ನು 6 ಬಗೆ ( ಥೇಟ ಬಗೆಯ ಶಿಥಿಲೀ 
ಭವನವೆಂದು ಹೇಳುತ್ತೇವೆ. (i) ರಲ್ಲಿ ಮೂರು 7 ಮೆಸಾನುಗಳೂ (ii ) ರಲ್ಲಿ 
ಎರಡು T ಮೆಸಾನುಗಳೂ ಹೊರಹೊಮ್ಮುತ್ತವೆ. ಶಿಥಿಲವಾದನಂತರ ಕಣಗಳ 
ಒಟ್ಟು ಸಾಮ್ಯವನ್ನು ಅವುಗಳ ಆಂತರಿಕ ಸಾಮ್ಯದಕ್ವಾಂಟಂ ಸಂಖ್ಯೆಗಳನ್ನು ಗುಣಿಸಿ 
ಕಂಡುಹಿಡಿಯಬಹುದು. ಆದುದರಿಂದ (1) ನೇ ಕ್ರಿಯೆಯ ಪ್ರಕಾರ ಕಣದ 
ಆಂತರಿಕ ಸಾಮ್ಯವು ಬೆಸವೆಂದೂ (ii ) ನೇ ಕ್ರಿಯೆಯ ಪ್ರಕಾರ 4 ಕಣದ ಆಂತರಿಕ 
ಸಾಮ್ಯವು ಸರಿಯೆಂದೂ ತಿಳಿದು ಬರುವುದು. ಆದರೆ 7 ಕಣ ಮತ್ತು ಕಣಗಳ 
ಜಡತ್ವ ಮತ್ತು ಸರಾಸರಿ ಜೀವಮಾನಗಳು ಒಂದೇ ಆಗಿರುವುದರಿಂದ ಇವೆರಡೂ 
ಒಂದೇ ಮೂಲಕಣದ ಬೇರೆ ಬೇರೆ ಶಿಥಿಲೀಭವನ ಬಗೆಗಳೆಂದೂ ಭಾವಿಸಬಹುದು. 
ಹಾಗಾದರೆ ಸಾಮ್ಯದ ನಿತ್ಯತ್ವ ತತ್ವವು ಈ ಕ್ರಿಯೆಗಳಿಗೆ ಅನ್ವಯಿಸುವುದಿಲ್ಲವೇ ? ಈ 
ಕಾರಣಗಳಿಗಾಗಿ ಇದನ್ನು 7 - 6 (ಟೌಥೀಟ) ಒಗಟು ಎಂದು ಕರೆದರು. 

ಈ ಹೊಸ ಕಣಗಳ ಉತ್ಪತಿಕ್ರಿಯೆಯ ಕಾಲಕ್ಕೂ , ಶಿಥಿಲವಾಗಲು 
ಬೇಕಾಗುವ ಸರಾಸರಿ ಕಾಲಕ್ಕೂ ಇರುವ ಬಹು ಹೆಚ್ಚಿನ ವ್ಯತ್ಯಾಸ ಮತ್ತು T - 6 


ಮೂಲಕಣಗಳು 


೮೫೧ 


ಒಗಟು ಅರ್ಥವಾಗದೇ ಇದ್ದುದರಿಂದ K ಮೆಸಾನು ಮತ್ತು ಹೈಪರಾನುಗಳನ್ನು 
ವಿಚಿತ್ರ ಕಣಗಳೆಂದು ಕರೆಯಲಾಯಿತು. ೧೯೫೨ರಲ್ಲಿ ಪಯಾಸ್ ಎಂಬ ವಿಜ್ಞಾ 
ನಿಯು “ ಜೊತೆಗೂಡಿದ ಉತ್ಪತ್ತಿ ” ಎಂಬ ನಿಯಮವನ್ನು ಮಂಡಿಸಿದನು. ಈ 
ನಿಯಮದ ಪ್ರಕಾರ ಎರಡು ಅಥವಾ ಹೆಚ್ಚಿಗೆ ವಿಚಿತ್ರ ಕಣಗಳು ಯಾವಾಗಲೂ 
ಜೊತೆಯಲ್ಲಿಯೇ ಉತ್ಪತ್ತಿಯಾಗುತ್ತವೆ. ಇಂದಿನವರೆಗೂ ಈ ನಿಯಮಕ್ಕೆ ವಿರುದ್ಧ 
ವಾದ ಯಾವ ಉತ್ಪತಿಕ್ರಿಯೆಯೂ ಕಂಡು ಬಂದಿಲ್ಲ. ಉತ್ಪತಿಕ್ರಿಯೆಯ 
ಕಾಲಕ್ಕೂ , ಶಿಥಿಲವಾಗಲು ಬೇಕಾಗುವ ಸರಾಸರಿ ಕಾಲಕ್ಕೂ ಇರುವ ವ್ಯತ್ಯಾಸಕ್ಕೆ , 
ಬಹುಶಃ ಉತ್ಪತ್ತಿಯಾಗುವಾಗ ಜೋಡಿಯಿದ್ದು ಶಿಥಿಲವಾಗುವಾಗ ಒಂದೇ 
ಕಣವಿರುವುದೇ ಕಾರಣವಿರಬಹುದು. ಆದರೂ ಈ ವಿವರಣೆಯು ಅಷ್ಟು 
ತೃಪ್ತಿಕರವಾಗಿರಲಿಲ್ಲ. ೧೯೫೩ರಲ್ಲಿ ಗೆಲ್ - ಮಾನ್ ಮತ್ತು ನಿಷಿಜಿಮಾ ಎಂಬ 
ವಿಜ್ಞಾನಿಗಳಿಬ್ಬರು ಸ್ವತಂತ್ರವಾಗಿ ಒಂದೇ ರೀತಿಯ ವಾದವನ್ನು ಪ್ರತಿಪಾದಿಸಿದರು. 
ಈ ವಾದಕ್ಕೆ ವಿಚಿತ್ರ ಕಣಗಳ ಗೆಲ್ - ಮಾನ್- ನಿಷಿಜಿಮಾ ರಚನೆಯೆಂದು ಹೆಸರು. 
ಈ ರಚನೆಯ ಪ್ರಕಾರ ಮೂಲಕಣಗಳನ್ನು ವಿಚಿತ್ರ ಕ್ವಾಂಟಂ ಸಂಖ್ಯೆ ( S) ಎಂಬ 
ಹೊಸ ಕ್ವಾಂಟಂ ಸಂಖ್ಯೆಯಿಂದ ಗುರ್ತಿಸುತ್ತೇವೆ. ಮೂಲಕಣಕ್ಕೆ ಧನ ( ಗಣ) 
ವಿಚಿತ್ರ ಕ್ವಾಂಟಂ ಸಂಖ್ಯೆ ಇದ್ದರೆ, ಅದರ ವಿರೋಧಿಕಣಕ್ಕೆ ಋಣ ( ಧನ) ವಿಚಿತ್ರ 
ಕ್ವಾಂಟಂ ಸಂಖ್ಯೆ ಇರುತ್ತದೆ. 7 ಮೆಸಾನುಗಳಿಗೂ , ನ್ಯೂಕ್ಲಿಯರ್ ಕಣಗಳಿಗೂ 
( p ಮತ್ತು n ) S = 0. K + ಮೆಸಾನು , K° ಮೆಸಾನು, A° ಹೈ ಪರಾನು, 
* * ಹೈಪರಾನು, z° ಹೈಪರಾನು ಮತ್ತು – ಹೈಪರಾನುಗಳಿಗೆ S = + ೧ ; 
K ಮೆಸಾನು, K° ಮೆಸಾನು, A° ಹೈಪರಾನು, * * ಹೈಪರಾನು, z° ಹೈಪ 
ರಾನು ಮತ್ತು - ಹೈಪರಾನುಗಳಿಗೆ S = - ೧. ಈ ಹೈಪರಾನು ಮತ್ತು 
= > ಹೈಪರಾನುಗಳಿಗೆ S = - ೨ ; } ಹೈಪರಾನು ಮತ್ತು ಹೈ ಹೈಪರಾನುಗಳಿಗೆ 
S = + ೨. ಉಳಿದಮೂಲಕಣಗಳಿಗೆ ಈ ಕ್ವಾಂಟಂ ಸಂಖ್ಯೆ ಅನ್ವಯಿಸುವುದಿಲ್ಲ. 
ಗೆಲ್ - ಮಾನ್ - ನಿಷಿಜಿಮಾ ವಾದದ ಪ್ರಕಾರ ಎಲ್ಲಾ ಉತ್ಪತಿಕ್ರಿಯೆಗಳೂ ವಿಚಿತ್ರ 
ಕ್ವಾಂಟಂ ಸಂಖ್ಯೆಯ ನಿತ್ಯತ್ವ ತತ್ವವನ್ನು ಪಾಲಿಸುತ್ತವೆ ; ಆದರೆ, ಶಿಥಿಲೀ ಭವನ 
ಕ್ರಿಯೆಗಳು ಈ ನಿತ್ಯತ್ವ ತತ್ವವನ್ನು ಪಾಲಿಸಬೇಕಾಗಿಲ್ಲ. ಆದುದರಿಂದಲೇ ಉತ್ಪತ್ತಿ 
ಕ್ರಿಯೆಯ ಕಾಲಕ್ಕೂ ಮತ್ತು ಶಿಥಿಲೀ ಭವನ ಕಾಲಕ್ಕೂ ಅಷ್ಟು ವ್ಯತ್ಯಾಸ 


9 N° ಹೈಪರಾನಿನ ಉತ್ಪತಿಕ್ರಿಯೆ ( T - + p + A + K ) ಯಲ್ಲಿ ಮೊದಲು 
ಒಟ್ಟು ವಿಚಿತ್ರ ಕ್ವಾಂಟಂ ಸಂಖ್ಯೆ S = 0 ; ಅನಂತರ A° ಹೈ ಪರಾನಿನ S = - ೧, K° ಮೆಸಾ 
ನಿನ S = + ೧, 'ಆದುದರಿಂದ ಒಟ್ಟು S = ೧ - ೧ = 0. ಅಂದರೆ S ನಿತ್ಯತ್ವ ತತ್ವವನ್ನು ಪಾಲಿ 
ಸಿದೆ. ಆದರೆ ಶಿಥಿಲಕ್ರಿಯೆ ( A -> T + p ) ಯಲ್ಲಿ ಮೊದಲು S = - ೧ ; ಅನಂತರ 
S = 0. ಆದುದರಿಂದ S ನಿತ್ಯತ್ವ ತತ್ವವನ್ನು ಪಾಲಿಸಿಲ್ಲ . ( ಮುಂದಿನ ಪುಟದ ಚಿತ ) 


೮೫೨ 

ಪ್ರಬುದ್ಧ ಕರ್ಣಾಟಕ 
ವಿರುವುದು. •° ಹೈಪರಾನು ಸರಾಸರಿ ಸುಮಾರು ೧೦ -೨೦ ಸೆಕೆಂಡಿನಲ್ಲಿ ಶಿಥಿಲ 
ವಾಗುತ್ತದೆ; ಈ ಕಾಲವು ಉತ್ಪತ್ತಿ ಕಾಲ ( ೧೦ -೨ ೩ ಸೆಕೆಂಡು) ಕ್ಕಿಂತ ಅಷ್ಟು 


A ಹೈಪರನು ಮತ್ತು K° ಮೆಸಾನಿನ ಉತ್ಪತ್ತಿ ಮತ್ತು ಶಿಥಿಲೀಭವನ ( ಜಲಜನಕದ 
ಗುಳ್ಳೆಮಂದಿರ ) : 

T - + p > A° + K° 

| | > + + T 


T 


+ p 


AB - T - ಮೆಸಾನಿನ ಜೆಡು. 

B ನಲ್ಲಿ ಪೊಟಾನಿನೊಡನೆ ಡಿಕ್ಕಿ ಹೊಡೆದು , A ಮತ್ತು K° ಕಣಗಳು ಉತ್ಪತ್ತಿ 
ಯಾಗುತ್ತವೆ. C ನಲ್ಲಿ K° ಮೆಸಾನು ಶಿಥಿಲವಾಗಿ T + ಮತ್ತು T - ಮೆಸಾನುಗಳು ಹೊರ 
ಹೊನ್ನುತನೆ. D ನಲ್ಲಿ A° ಹೈಪರಾನು ಶಿಥಿಲವಾಗಿಪೊಟಾನ್ (p) ಮತ್ತು T - ಮೆಸಾ 
ನುಗಳು ಹೊರಹೊಮ್ಮುತ್ತವೆ, 


ಮೂಲಕಣಗಳು 


೮೫೩ 


ಹೆಚ್ಚಿನದೇನಲ್ಲ . ಆದುದರಿಂದಲೇ ಅದರ ಶಿಥಿಲೀಭವನ ವಿಚಿತ್ರ ಕ್ವಾಂಟಂ 
ಸಂಖ್ಯೆಯ ನಿತ್ಯತ್ವ ತತ್ವವನ್ನು ಪಾಲಿಸುತ್ತದೆ: •° * ° + Y ; ಕ್ರಿಯೆಗೆ 
ಮೊದಲು S = ' - ೧, ಕ್ರಿಯೆಯನಂತರವೂ S = - ೧, ಗೆಲೆ - ಮಾನ್ - ನಿಷಿಜಿಮಾ 
ರಚನೆಯು ಈ ಕಣಗಳ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಬಹುಮಟ್ಟಿಗೆ 
ಯಶಸ್ವಿಯಾಗಿದ್ದರೂ , ಈ ಕಣಗಳ ವರ್ತನೆಯನ್ನು ನಾವು ಇನ್ನೂ ಪೂರ್ತಿ 
ಅರ್ಥಮಾಡಿಕೊಂಡಿಲ್ಲ ; ಅಂದರೆ ಯಾವ ನಿರ್ದಿಷ್ಟವಾದ ವಾದವನ್ನೂ ಇನ್ನೂ 
ಪ್ರತಿಪಾದಿಸಲು ಆಗಿಲ್ಲ. 

ಗೆಲ್ - ಮಾನ್ - ನಿಷಿಜಿಮಾ ರಚನೆಯು 7 - 0 ಒಗಟಿಗೆ ಯಾವ ರೀತಿಯ 
ವಿವರಣೆಯನ್ನೂ ಕೊಡಲಿಲ್ಲ. ೧೯೫೬ರಲ್ಲಿ ಲೀ ಮತ್ತು ಯಾಂಗ್ ಎಂಬ 
ವಿಜ್ಞಾನಿಗಳು ಶಿಥಿಲಕ್ರಿಯೆಗಳು ಸಾಮ್ಯದ ನಿತ್ಯತ್ವ ತತ್ವವನ್ನು ಪಾಲಿಸದೇ 
ಇರಬಹುದು ಎಂದು ವಾದಿಸಿದರು ; ಅವರು ಈ ವಾದವನ್ನು ಪರೀಕ್ಷಿಸಲು 
ಕ್ರಿಯೆಯುಳ್ಳ ನ್ಯೂಕ್ಲಿಯಸ್ಸು ಗಳಿಂದ ಹೊರಹೊಮ್ಮುವ ಎಲೆಕ್ಟ್ರಾನುಗಳನ್ನು ವೀಕ್ಷಿಸಿ 
ಮಾಡಬಹುದಾದ ಒಂದು ಪ್ರಯೋಗವನ್ನೂ ಸೂಚಿಸಿದರು. ಈ ಸೂಚನೆಯ ಪ್ರಕಾರ 
೧೯೫೭ರಲ್ಲಿ ಮೇಡಂ ವು ಮತ್ತು ಅವರ ಸಹೋದ್ಯೋಗಿಗಳು ಕೋಬಾಲ್ಟ್ -೬೦ 
( Co೬೦) ರ ನ್ಯೂಕ್ಲಿಯಸ್ಸುಗಳು B ಕ್ರಿಯೆಯಲ್ಲಿ ಹೊರಚೆಲ್ಲುವ ಎಲೆಕ್ಟ್ರಾನುಗಳು 
ಯಾವ ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು ಎಂಬುವುದನ್ನು ಲೆ ಹಾಕಿ ಲೀ ಮತ್ತು 
ಯಾಂಗ್‌ರವರ ಭವಿಷ್ಯ ನುಡಿಯು ನಿಜವೆಂಬುದನ್ನು ಪ್ರಾಯೋಗಿಕವಾಗಿತೋರಿಸಿ 
ಕೊಟ್ಟರು. 10 ೧೯೫೭ರಿಂದೀಚೆಗೆ ಸಾಮ್ಯವು ಶಿಥಿಲಕ್ರಿಯೆಗಳಲ್ಲಿ ಪೂರ್ತಿಯಾಗಿ 
ನಿತ್ಯತ್ವ ತತ್ವವನ್ನು ಪಾಲಿಸುವುದಿಲ್ಲವೆಂದು ಅನೇಕ ಪ್ರಯೋಗಗಳಿಂದ ವ್ಯಕ್ತವಾಗಿದೆ. 
ಆದುದರಿಂದ 7 - 0 ಒಗಟೆಯೇ ಇಲ್ಲ ಎಂದು ತಿಳಿಯಿತು ! 


10 Co೬ ೦ ನ್ಯೂಕ್ಲಿಯಸ್ಸು ಗಳಿರುವ ವಸ್ತುವನ್ನು ವಿದ್ಯುತ್ಕಾಂತದ ಧ್ರುವಗಳ ಮಧ್ಯೆ 
ಇಟ್ಟರೆ, Co೬೦ ನ್ಯೂಕ್ಲಿಯಸ್ಸು ಗಳ ಸ್ಪಿನಗಳೆಲ್ಲಾ ಒಂದೇ ದಿಕ್ಕಿಗೆ ತಿರುಗುವುವು. ಈ ರೀತಿ 
ಯಾಗಬೇಕಾದರೆ ಈ ವಸ್ತುವು ಅತಿ ಕಡಮೆ ಉಷ್ಣಾಂಶ ( < ೧೦ ಕೆಲ್ವಿನ್ ) ವಿರುವ ಸ್ಥಳ 
ದಲ್ಲಿರಬೇಕು. ಆಗ Co೬೧ ನ್ಯೂಕ್ಲಿಯಸ್ಸು ಗಳು ಧ್ರುವೀಕರಿಸಲ್ಪಟ್ಟಿವೆಯೆಂದು ಹೇಳುತ್ತೇವೆ, 
ಈ ಸ್ಪಿನ್ ದಿಕ್ಕಿನಲ್ಲಿ ಒಂದು ಅಕ್ಷರೇಖೆಯನ್ನು ತೆಗೆದುಕೊಳ್ಳೋಣ. ಇದನ್ನು ಖಜು 
ರೇಖೆಯಾಗುಳ್ಳ ಒಂದು ಗೋಳಾಕಾರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳೋಣ; ಇದರ 
ಕೇಂದ್ರದಲ್ಲಿ Co೬೦ ನ್ಯೂಕ್ಲಿಯಸ್ಸು ಗಳಿದ್ದರೆ, ಅವುಗಳಿಂದ ಪೂರ್ವಾರ್ಧಗೋಳದಲ್ಲಿ ಹೊರ 
ಹೊಮ್ಮುವ ಬೀಟಕಣಗಳ ಸಂಖ್ಯೆಗೂ ಮತ್ತು ಪಶ್ಚಿಮಾರ್ಧಗೋಳದಲ್ಲಿ ಹೊರಹೊಮ್ಮುವ 
ಬೀಟಕಣಗಳ ಸಂಖ್ಯೆಗೂ ಸುಮಾರು ಶೇಕಡ ೩೦ರಷ್ಟು ವ್ಯತ್ಯಾಸವಿರುವುದನ್ನು ಪ್ರಯೋಗ 
ದಿಂದ ಮೇಡಂ ವು ಮತ್ತು ಇತರರು ತೋರಿಸಿದರು . ಬೀಟಕ್ರಿಯೆಯು ಸಾಮ್ಯದ ನಿತ್ಯತ್ವ 
ತತ್ವವನ್ನು ಸಂಪೂರ್ಣವಾಗಿ ಪಾಲಿಸಿದ್ದರೆ, ಎರಡು ದಿಶೆಯಲ್ಲಿಯೂ ಹೊರಹೊಮ್ಮುವ ಬೀಟ 
ಕಣಗಳ ಸಂಖ್ಯೆ ಸಮನಾಗಿರುತ್ತಿತ್ತು . ( ಮುಂದಿನ ಪುಟದಲ್ಲಿನ ಚಿತ್ರ ) 


೮೫೪ 


ಪ್ರಬುದ್ಧ ಕರ್ಣಾಟಕ 


ಪ್ರಕೃತಿಯ ಸಮರೂಪತೆಯಲ್ಲಿ ಅಚಲ ನಂಬಿಕೆಯಿರುವ ಎಲ್ಲರಿಗೂ ಈ 
ಪ್ರಯೋಗಗಳಿಂದ ವ್ಯಕ್ತವಾಗುವ ಎಡ- ಬಲಗಳ ವ್ಯತ್ಯಾಸವು ಕಲ್ಪನಾ ಶಕ್ತಿಗೆ 
ಮಾರಿದಂತೆ ತೋರಿತು. ಯಾವುದಾದರೂ ಮೂಲಕಣವು ಶಿಥಿಲಗೊಂಡಾಗ 
ಸಾಮ್ಯವು ನಿತ್ಯತ್ವ ತತ್ವವನ್ನು ಸುಮಾರು ಶೇಕಡ ೩೦ರಷ್ಟು ಒಂದು ದಿಶೆಯಲ್ಲಿ 
ಉಲ್ಲಂಘಿಸಿದರೆ , ಅದರ ವಿರೋಧಿ ಕಣವು ಶಿಥಿಲವಾದಾಗ ಅಷ್ಟೇ ಉಲ್ಲಂಘನೆಯು 


ಪಶ್ಚಿಮರ್ಧ 
ಗೋಳ 


ಪೂರ್ವಾರ್ಧ 
ಕೋಳ 


Co ೬೦ ನ್ಯೂಕ್ಲಿಯಸ್ಸುಗಳ – ಕ್ರಿಯೆಯಲ್ಲಿ ಸಾಮ್ಯದ ನಿತ್ಯತ್ವ ತತ್ವ ಉಲ್ಲಂಘನೆ : 

A : Co೬೦ ನ್ಯೂಕ್ಲಿಯಸ್ಸು ಗಳಿರುವ ವಸ್ತು 

> ನ್ಯೂಕ್ಲಿಯಸ್ಸು ಗಳ ಸ್ಪಿನಗಳ ದಿಕ್ಕು . 
A ನಿಂದ B ದಿಕ್ಕಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲ ಮತ್ತು A ನಿಂದ C ದಿಕ್ಕಿನಲ್ಲಿ 
ಅತ್ಯಂತ ಕಡಿಮೆ ಸಂಖ್ಯೆಯಲ್ಲ – ಕಣಗಳು ಹೊರಹೊಮ್ಮುವುವು. AB ಅಂತರವು 
AC ಅಂತರಕ್ಕಿಂತ ಹೆಚ್ಚು . ಈ ಅಂತರವು ಆ ದಿಕ್ಕಿನಲ್ಲಿ ಹೊರಹೊಮ್ಮುವ ಎಲೆಕ್ಟ್ರಾನುಗಳ 
ಸಂಖ್ಯೆಯನ್ನು ಅವಲಂಬಿಸಿದೆ. ಅಂದರೆ , ಪಶ್ಚಿಮಾರ್ಧಗೋಳದಲ್ಲಿ ಹೊರಹೊಮ್ಮುವ ಎಲೆಕ್ಟ್ರಾನು 
ಗಳ ಸಂಖ್ಯೆಗಿಂತ ಪೂರ್ವಾರ್ಧಗೋಳದಲ್ಲಿ ಹೊರಹೊಮ್ಮುವ ಎಲೆಕ್ಟ್ರಾನುಗಳ ಸಂಖ್ಯೆ ಸುಮಾರು 
ಶೇಕಡ ೩೦ರಷ್ಟು ಹೆಚ್ಚು ಎಂದು ಮೇಡಂ ವು ಮತ್ತು ಅವರ ಸಹೋದ್ಯೋಗಿಗಳ ಪ್ರಯೋಗ 
ದಿಂದ ವ್ಯಕ್ತವಾಯಿತು, 
ಎದುರು ದಿಶೆಯಲ್ಲಿ ಕಂಡುಬರುವುದು. ಅಂದರೆ , ಕಣ - ವಿರೋಧಿಕಣಗಳ 
ಜೋಡಿಯನ್ನು ಒಟ್ಟಿಗೆ ತೆಗೆದುಕೊಂಡರೆ ಸಮರೂಪತೆಯು ಇದ್ದೇ ಇದೆ ! 
ಜಲಜನಕದ ಪರಮಾಣುವಿನಲ್ಲಿ ಒಂದು ಪ್ರೋಟಾನು ಮತ್ತು ಅದರ ಸುತ್ತಲೂ 
ತಿರುಗುವ ಒಂದು ಎಲೆಕ್ಟ್ರಾನೂ ಇವೆ. ಹಾಗೆಯೇ ಒಂದು ವಿರೋಧಿಪೊಟಾನು 
ಮತ್ತು ಅದರ ಸುತ್ತಲೂ ತಿರುಗುವ ಒಂದು ಪಾಸಿಟಾನೂ ಇದ್ದರೆ ಅದನ್ನು 
ವಿರೋಧಿ ಜಲಜನಕದ ಪರಮಾಣುವೆಂದು ಕರೆಯುತ್ತೇವೆ. ಹೀಗೆಯೇ ಪ್ರತಿ 


ಮೂಲಕಣಗಳು 


೮೫೫ 


ಮೂಲವಸ್ತುವಿಗೂ ಅದರ ವಿರೋಧಿ ಮೂಲವಸ್ತುವು ಇದೆಯೆಂದು ಊಹಿಸ 
ಬಹುದು. ವಿರೋಧಿ ವಸ್ತುವಿರುವ ವಿಶ್ವವೊಂದಿದ್ದರೆ ಅದನ್ನು ವಿರೋಧಿ 
ವಿಶ್ವವೆಂದು ಕರೆಯಬಹುದು . ವಿಶ್ವದಲ್ಲಿ ಸಾಮ್ಯದ ನಿತ್ಯತ್ವ ತತ್ವದ ಉಲ್ಲಂಘನೆಯು 
ಒಂದು ದಿಶೆಯಲ್ಲಾದರೆ, ವಿರೋಧಿ ವಿಶ್ವದಲ್ಲಿ ಇದರ ಉಲ್ಲಂಘನೆಯು ಎದುರು 
ದಿಶೆಯಲ್ಲಾಗುವುದೆಂದೂ ಯೋಚಿಸಬಹುದು. ಅಂದರೆ, ವಿಶ್ವ - ವಿರೋಧಿ ವಿಶ್ವದಲ್ಲಿ 
ಸಾಮ್ಯವುನಿತ್ಯತ್ವ ತತ್ವವನ್ನು ಪಾಲಿಸಿದಂತೆಯೇ ಅಲ್ಲವೇ ? 
ಮೂಲಕಣಗಳ ವಿಂಗಡಣೆ 
ಪೋಟಾನನ್ನು ಬಿಟ್ಟರೆ ಉಳಿದ ಮೂಲಕಣಗಳನ್ನು ಲೆಫ್ಲಾನು, ಮೆಸಾನು ಮತ್ತು 
ಬೇರಿಯಾನು ಎಂದು ಮೂರು ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು. 
ಎಲೆಕ್ಟ್ರಾನು, L + ಕಣ, ಎಲೆಕ್ಟ್ರಾನ್ -ನ್ಯೂಟ್ರನೊ ಮತ್ತು ಮೂಯಾನ್ 
ನ್ಯೂಟ್ರಿನೊ , ಇವುಗಳಿಗೆ ಲೆಕ್ಟ್ರಾನುಗಳೆಂದೂ , ಪಾಸಿಟಾನು, L ಕಣ , ವಿರೋಧಿ 
ಎಲೆಕ್ಟ್ರಾನ್ -ನ್ಯೂಟ್ರನೆ ಮತ್ತು ವಿರೋಧಿಮೂಯಾನ್ -ನ್ಯೂಟ್ರನೊ , ಇವುಗಳಿಗೆ 
ವಿರೋಧಿ ಲೆಕ್ಟ್ರಾನುಗಳೆಂದೂ ಹೆಸರು. ಈ ಕಣಗಳನ್ನು L ಎಂಬ ಲೆಪ್ಪಾನು 
ಸಂಖ್ಯೆಯಿಂದ ಗುರುತಿಸುತ್ತೇವೆ. ಲೆಕ್ಟ್ರಾನುಗಳಿಗೆ ಲೆಪ್ಪಾನು ಸಂಖ್ಯೆ L = + ೧ 
ಮತ್ತು ವಿರೋಧಿ ಲೆಕ್ಟ್ರಾನುಗಳಿಗೆ L = - ೧, ಉಳಿದ ಎಲ್ಲ ಮೂಲಕಣಗಳಿಗೂ 
L = 0. ಮೂಲಕಣಗಳು ಭಾಗವಹಿಸುವ ಎಲ್ಲಾ ಕ್ರಿಯೆಗಳಲ್ಲಿಯೂ ಒಟ್ಟಿನ 
ಲೆಫ್ಘಾನು ಸಂಖ್ಯೆಯು ನಿತ್ಯತ್ವ ತತ್ವವನ್ನು ಪಾಲಿಸುವುದು. 11 ಆದರೆ ಮೆಸಾನುಗಳು 
ಮತ್ತು ಪೋಟಾನುಗಳು ಈ ರೀತಿಯ ನಿತ್ಯತ್ವ ತತ್ವವನ್ನು ಪಾಲಿಸುವುದಿಲ್ಲ . 
ಅಂದರೆ ಶಕ್ತಿಯೊಂದಿದ್ದರೆ ಇವುಗಳನ್ನು ಯಾವ ಸಂಖ್ಯೆಯಲ್ಲಿ ಬೇಕಾದರೂ ಉತ್ಪತ್ತಿ 
ಮಾಡಬಹುದು ಮತ್ತು ಇವುಗಳಲ್ಲಿ ಎಷ್ಟು ಬೇಕಾದರೂ ಲಯಹೊಂದಬಹುದು. 

ನ್ಯೂಕ್ಲಿಯರ್ ಕಣ (ನ್ಯೂಟ್ರಾನು ಮತ್ತು ಪ್ರೊಟಾನು) ಗಳನ್ನೂ 
ಎಲ್ಲಾ ವಿಧವಾದ ಹೈಪರಾನುಗಳನ್ನೂ ಬೇರಿಯಾನು12ಗಳೆಂದು ಕರೆಯುತ್ತೇವೆ. 
ಇವುಗಳ ವಿರೋಧಿಕಣಗಳಿಗೆ ವಿರೋಧಿಬೇರಿಯಾನುಗಳೆಂದು ಹೆಸರು. ಲೆಸ್ವಾನು 
ಗಳಂತೆಯೇ ಬೇರಿಯಾನುಗಳನ್ನೂ ಬೇರಿಯಾನುಸಂಖ್ಯೆ B ಇಂದ ಗುರ್ತಿಸುತ್ತೇವೆ. 


11 ಉದಾಹರಣೆಗೆ ನ್ಯೂ ಟ್ಯಾನಿನ ಶಿಥಿಲೀಭವನ n > p + e + V ಯನ್ನು ತೆಗೆದು 
ಕೊಳ್ಳೋಣ, ಕ್ರಿಯೆಗೆ ಮೊದಲು L = 0, ಅನಂತರ ಒಟ್ಟಿನ ಲೆಪ್ಪಾನು ಸಂಖ್ಯೆ = ಪ್ರೋಟಾನಿನ 
ಲೆಪ್ಪಾ ನು ಸಂಖ್ಯೆ + ಎಲೆಕ್ಟ್ರಾನಿನ ಲೆಪ್ಪಾ ನುಸಂಖ್ಯೆ + ವಿರೋಧಿ ಎಲೆಕ್ಟ್ರಾನ್ -ನ್ಯೂಟ್ರಿನೋವಿನ 
ಲೆಪ್ಪಾನುಸಂಖ್ಯೆ = ೦ + ೧ -೧ = 0 , ಇದೇ ರೀತಿ J + ++ e + + V + vu , 

12 ಮೂಲಕಣದ ಜಡತ್ವ ಪ್ರೋಟಾನಿನ ಜಡತ್ವಕ್ಕೆ ಸಮನಾಗಿ ಅಥವಾ ಅದಕ್ಕಿಂತ ಹೆಚ್ಚಾಗಿ, 
ಆದರೆ ಡ್ಯೂಟ್ರಾನಿನ ಜಡತ್ವಕ್ಕಿಂತ ಕಡಿಮೆಯಾಗಿ, ಇದ್ದರೆ, ಸಾಮಾನ್ಯವಾಗಿ ಆ ಮೂಲ ಕಣವನ್ನು 
ಬೇರಿಯಾನು ಎಂದು ಕರೆಯುತ್ತೇವೆ, 


೮೫೬ 

ಪ್ರಬುದ್ಧ ಕರ್ಣಾಟಕ 
ಬೇರಿಯಾನುಗಳಿಗೆ B = + ೧ ಮತ್ತು ವಿರೋಧಿಬೇರಿಯಾನುಗಳಿಗೆ B = - ೧. 
ಉಳಿದ ಎಲ್ಲ ಮೂಲಕಣಗಳಿಗೂ B = 0 . ಎಲ್ಲ ಕ್ರಿಯೆಗಳಲ್ಲಿಯೂ ಒಟ್ಟಿನ 
ಬೇರಿಯಾನು ಸಂಖ್ಯೆಯ ನಿತ್ಯತ್ವ ತತ್ವವನ್ನು ಪಾಲಿಸುತ್ತದೆ. ಉದಾಹರಣೆಗೆ 
A° + p + T ಎಂಬ ಶಿಥಿಲೀಭವನ ಕ್ರಿಯೆಯನ್ನು ತೆಗೆದುಕೊಳ್ಳೋಣ. 
ಕ್ರಿಯೆಗೆ ಮೊದಲು B = ೧ , ಅನಂತರವೂ B = ೧ + ೦ = ೧ . 

ಲೆಸ್ಟಾನುಸಂಖ್ಯೆ L ಮತ್ತು ಬೇರಿಯಾನುಸಂಖ್ಯೆ B , ಇವುಗಳು ನಿತ್ಯತ್ವ 
ತತ್ವವನ್ನು ಪಾಲಿಸುವುದರಿಂದಲೇ ವಸ್ತು ಪ್ರಪಂಚವು ಶಿಥಿಲವಾಗದೆ ಸ್ಥಿರವಾಗಿರು 
ವುದು ! ಯಾವ ಕ್ರಿಯೆಯಲ್ಲಿಯೂ ವಿಶ್ವದಲ್ಲಿರುವ ಒಟ್ಟು ಬೇರಿಯಾನು ಮತ್ತು 
ಲೆಪ್ಪಾನುಗಳ ಸಂಖ್ಯೆಗಳನ್ನು ವ್ಯತ್ಯಾಸಗೊಳಿಸಲಾಗುವುದಿಲ್ಲ. 


ಮೂಲ ಪರಸ್ಪರ ಕ್ರಿಯೆಗಳು 
ಪ್ರಕೃತಿಯಲ್ಲಿ ನಾಲ್ಕು ವಿಧವಾದ ಮೂಲ ಪರಸ್ಪರಕ್ರಿಯೆಗಳಿವೆಯೆಂದು ಈಗ 
ಖಚಿತವಾಗಿದೆ. ಅವುಗಳು ಯಾವುವೆಂದರೆ -(೧ ) ಗುರುತ್ವಾಕರ್ಷಣೆಯ ಪರಸ್ಪರ 
ಕ್ರಿಯೆ, ( ೨) ದುರ್ಬಲ ಪರಸ್ಪರಕ್ರಿಯೆ , ( ೩) ವಿದ್ಯುತ್ಕಾಂತ ಪರಸ್ಪರಕ್ರಿಯೆ 
ಮತ್ತು ( ೪ ) ಪ್ರಬಲ ಪರಸ್ಪರಕ್ರಿಯೆ. ಎಲ್ಲಮೂಲಕಣಗಳೂ ಈ ಎಲ್ಲ ಮೂಲ 
ಪರಸ್ಪರಕ್ರಿಯೆಗಳನ್ನೂ ಹೊಂದಿಲ್ಲ ; ಉದಾಹರಣೆಗೆ ಲೆಪ್ಪಾನುಗಳು ಪ್ರಬಲ ಪರ 
ಸ್ಪರಕ್ರಿಯೆಯನ್ನು ಹೊಂದಿಲ್ಲ. ಗುರುತ್ವಾಕರ್ಷಣೆಯ ಪರಸ್ಪರಕ್ರಿಯೆಯು 
ಅತ್ಯಂತ ಕಡಿಮೆ ಸಂಯೋಜಕ ಸತ್ವವನ್ನೂ ಮತ್ತು ಪ್ರಬಲ ಪರಸ್ಪರಕ್ರಿಯೆಯು 
ಅತ್ಯಂತ ಹೆಚ್ಚಿನ ಸಂಯೋಜಕಸತ್ವವನ್ನೂ ಪಡೆದಿವೆ. ಪ್ರಬಲ ಪರಸ್ಪರಕ್ರಿಯೆಯ 
ಸಂಯೋಜಕ ಸತ್ವವು ೧ ರಿಂದ ೧೦ ಆದರೆ, ವಿದ್ಯುತ್ಕಾಂತದ ಪರಸ್ಪರಕ್ರಿಯೆಯ 
ಸಂಯೋಜಕಸತ್ವವು , ದುರ್ಬಲ ಪರಸ್ಪರಕ್ರಿಯೆಯ ಸಂಯೋಜಕ ಸತ್ವವು 
೧೦ - ೧೨ರಿಂದ ೧೦ - ೧೪ ಮತ್ತು ಗುರುತ್ವಾಕರ್ಷಣೆಯ ಪರಸ್ಪರ ಕ್ರಿಯೆಯ 
ಸಂಯೋಜಕ ಸತ್ವವು ೧೦ - ೩೯, ಮೂಲಕಣಗಳ ಇರುವಿಕೆಯು ಮೂಲ ಪರ 
ಸ್ಪರ ಕ್ರಿಯೆಗಳ ಮೂಲಕವೇ ನಮಗೆ ಗೋಚರವಾಗುವುದು. 

ಎರಡು ವಸ್ತುವಿನ ಕಣಗಳ ಮಧ್ಯೆ ಗುರುತ್ವಾಕರ್ಷಣೆಯಿರುವುದು ಎಲ್ಲರಿಗೂ 
ಗೊತ್ತಿದೆ. ಆದರೆ ಈ ಪರಸ್ಪರಕ್ರಿಯೆಯು ಬೇರೆ ಎಲ್ಲ ಪರಸ್ಪರಕ್ರಿಯೆಗಳಿಗಿಂತ 
ತುಂಬ ಬಲಹೀನವಾದುದು. ಎಲ್ಲ ಶಿಥಿಲ ಕ್ರಿಯೆಗಳನ್ನೂ ದುರ್ಬಲ ಕ್ರಿಯೆಯೆಂದು 
ಹೇಳುತ್ತೇವೆ; ಉದಾಹರಣೆಗೆ ಬೀಟಕ್ರಿಯೆ. ಎಲ್ಲಾ ಲೆಕ್ಟ್ರಾನುಗಳೂ ವಸ್ತುನಿ 
ನೊಡನೆ ದುರ್ಬಲ ಪರಸ್ಪರ ಕ್ರಿಯೆಯನ್ನು ಪಡೆದಿರುತ್ತವೆ. ವಿದ್ಯುತ್ಕಾಂತ ಪರಸ್ಪರ 
ಕ್ರಿಯೆಯು ಎರಡು ವಿದ್ಯುತ್ಕಣಗಳ ಮಧ್ಯೆ ನಡೆಯುತ್ತದೆ. ವಿದ್ಯುತ್ಕಾಂತದ 
ಕ್ಷೇತ್ರವನ್ನು ಕೊಂಡೊಯ್ಯುವ ಕ್ವಾಂಟಂ ಪೋಟಾನು ಎಂದು ಹಿಂದೆಯೇ 
ತಿಳಿದಿದ್ದೇವೆ. ಇನ್ನು ಪ್ರಬಲ ಪರಸ್ಪರಕ್ರಿಯೆಯ ವಿಷಯ ; ಮೆಸಾನು, ಹೈಪ 


೮೫೭ 


ಮೂಲಕಣಗಳು 
ರಾನುಗಳ ಉತ್ಪತಿಕ್ರಿಯೆಗಳು ಮತ್ತು ನ್ಯೂಕ್ಲಿಯರ್ ಬಲ ಈ ಕ್ರಿಯೆಗೆ ಸಂಬಂಧ 
ಪಟ್ಟವುಗಳು. ವಿವಿಧ ಮೆಸಾನುಗಳೇ ಈ ಪ್ರಬಲ ಪರಸ್ಪರಕ್ರಿಯೆಯ ಕ್ವಾಂಟಂ 
ಗಳು, ವಿದ್ಯುತ್ಕಾಂತದ ಕ್ಷೇತ್ರಕ್ಕೂ ಮತ್ತು ಪ್ರಬಲ ಪರಸ್ಪರಕ್ರಿಯೆಯ ಕ್ಷೇತ್ರಕ್ಕೂ 
ಕ್ರಮವಾಗಿ ಪೋಟಾನು ಮತ್ತು ಮೆಸಾನುಗಳು ಕ್ವಾಂಟಂಗಳಾದರೆ, ಇನ್ನುಳಿದ 
ಎರಡು ಕ್ರಿಯೆಗಳ ಕ್ಷೇತ್ರಕ್ಕೂ ಕ್ವಾಂಟಂಗಳಿರಬೇಕೆಂದು ಊಹಿಸಬಹುದಲ್ಲವೇ ? 
ಈ ರೀತಿಯ ಭಾವನೆಯಿಂದ ದುರ್ಬಲ ಪರಸ್ಪರಕ್ರಿಯೆಯ ಕ್ಷೇತ್ರಕ್ಕೂ ಕ್ವಾಂಟಂ 
ಇರಬೇಕೆಂದೂ , ಇದನ್ನು “ ಮಧ್ಯವರ್ತಿ ವಿದ್ಯುತ್ ಸದಿಶ ಬೋಸಾನು ” ಎಂದೂ 
ಕರೆಯಲಾಗಿದೆ. ಆದರೆ ಇಂದಿನವರೆಗೂ ಪ್ರಯೋಗಗಳಂದ ಖಚಿತವಾಗಿ ಇದರ 
ಇರುವಿಕೆಯು ಕಂಡು ಬಂದಿಲ್ಲ. ಇದೇ ರೀತಿಯಲ್ಲಿ ಗುರುತ್ವಾಕರ್ಷಣೆಯ ಕ್ಷೇತ್ರಕ್ಕೂ 
ಕ್ವಾಂಟಂ ಇದೆಯೆಂದು ಭಾವಿಸಿ ಇದನ್ನು “ಗ್ರಾವಿಟಾನು ” ಎಂದು ಕರೆಯಲಾಗಿದೆ. 
ಇದನ್ನು ಪ್ರಯೋಗಗಳಿಂದ ಇಂದಿನವರೆಗೂ ಕಂಡುಹಿಡಿಯಲಾಗಿಲ್ಲ. 
ಎಂಟು- ನುಡಿ ರೀತಿ 
ಮೆಸಾನು ಮತ್ತು ಬೇರಿಯಾನುಗಳ ವಿವಿಧ ಗುಣಲಕ್ಷಣಗಳನ್ನು ಅರ್ಥಮಾಡಿ 
ಕೊಳ್ಳಲು “ ಐಸೋಟೋಪಿಕ್ ಸ್ಪಿನ್ ” T ಎಂಬ ಇನ್ನೊಂದು ಕ್ವಾಂಟಂ ಸಂಖ್ಯೆ 
ಯನ್ನು ಉಪಯೋಗಿಸುತ್ತಾರೆ. ಪೊಟಾನು ಮತ್ತು ನ್ಯೂಟ್ರಾನುಗಳಿಗೆ ಜಡತ್ವ 
ದಲ್ಲಿ ಅಷ್ಟು ವ್ಯತ್ಯಾಸವಿಲ್ಲ. ಇವೆರಡು ಕಣಗಳೂ ಒಂದೇ ರೀತಿಯ ಪರಸ್ಪರ 
ಕ್ರಿಯೆಗಳನ್ನು ಹೊಂದಿವೆ . ಅಲ್ಲದೆ ನೂಟ್ರಾನು-ನ್ಯೂಟ್ರಾನು, ಪೊಟಾನು 
ನ್ಯೂಟ್ರಾನು ಮತ್ತುಪೊಟಾನು-ಪೋಟಾನು ಮಧ್ಯೆ ಇರುವ ನ್ಯೂಕ್ಲಿಯರ್ 
ಬಲವೂ ಒಂದೇ ಪರಿಮಾಣದ್ದು . ಆದುದರಿಂದ ಈ ಎರಡು ಕಣಗಳನ್ನೂ 
ಒಂದೇ ನ್ಯೂಕ್ಲಿಯರ್‌ ಕಣದ ಬೇರೆ ಬೇರೆ ವಿದ್ಯುತ್ ಸ್ಥಿತಿಗಳೆಂದು ಹೇಳಬಹುದು. 
ವಿದ್ಯುತ್ ಸ್ಥಿತಿಗಳಿಗೂ ಮತ್ತು ಐಸೋಟೋಪಿಕ್ ಸ್ಪಿನ್ ಸಂಖ್ಯೆಗೂ ಮಧ್ಯೆ , 
ವಿದ್ಯುತ್ ಸ್ಥಿತಿಗಳು = ೨ + ೧ ಎಂಬ ಸೂತ್ರವಿದೆ. ಈ ಸೂತ್ರದ ಪ್ರಕಾರ 
ನ್ಯೂಕ್ಲಿಯರ್ ಕಣಗಳಿಗೆ ೨ = ೨೯ - ೧ ; ಅಥವಾ T = … ಎಂದು ವ್ಯಕ್ತವಾಗು 
ವುದು . 

T ಯು ಐಸೋಟೋಪಿಕ್ ಸ್ಪಿನ್ ಎಂಬ ಕಲ್ಪನಾಪ್ರದೇಶದಲ್ಲಿ ಸದಿಶ ಪರಿ 
ಮಾಣವುಳ್ಳದ್ದು ; ಈ ಸದಿಶಪರಿಮಾಣದಮೂರನೇ ವಿಭಜಿತಾಂಗ T ಯು ಒಂದು 
ಕ್ವಾಂಟಂ ಸಂಖ್ಯೆ , ಮೂಲಕಣದ ಮೇಲಿರುವ ವಿದ್ಯುದಂಶವು Qe ಅದರೆ ( 

ಪೊಟಾ 
ನಿಗೆ Q = + ೧ , ನ್ಯೂಟ್ರಾನಿಗೆQ = 0, T - ಮೆಸಾನಿಗೆ Q = - ೧ , ಇತ್ಯಾದಿ), 
T , ಯನ್ನು Q = T + B +S ಎಂಬ ಸೂತ್ರದಿಂದ ಕಂಡುಹಿಡಿಯಬಹುದು ;12 


12 ಉದಾಹರಣೆಗೆ ನ್ಯೂಕ್ಲಿಯರ್ ಕಣಗಳಿಗೆ B = + ೧, S = 0 . ಆದುದರಿಂದ Q = 
T + , ಪೊಟಾನಿಗೆ Q = + ೧ ಆದುದರಿಂದ T = + ; ನ್ಯೂಟ್ರಾನಿಗೆ Q = 0 


859905 


ಪ್ರಬುದ್ಧ ಕರ್ಣಾಟಕ 
ಈ ಸೂತ್ರದಲ್ಲಿ B = ಬೇರಿಯಾನು ಸಂಖ್ಯೆ ಮತ್ತು S = ವಿಚಿತ್ರ ಕ್ವಾಂಟಂಸಂಖ್ಯೆ . 
ವಿಚಿತ್ರ ಕ್ವಾಂಟಂ ಸಂಖ್ಯೆಯು ಎಲ್ಲ ಪ್ರಬಲ ಪರಸ್ಪರಕ್ರಿಯೆಗಳಲ್ಲಿ ನಿತ್ಯತ್ವ ತತ್ವ 
ವನ್ನು ಪಾಲಿಸುವುದರಿಂದ, ಮೇಲಿನ ಸೂತ್ರದ ಪ್ರಕಾರ T ಯು ಈ ತತ್ವವನ್ನು 
ಪಾಲಿಸುತ್ತದೆ. ಆದರೆ ದುರ್ಬಲ ಕ್ರಿಯೆಗಳಲ್ಲಿ T , ಯು , S ಹಾಗೆ, ನಿತ್ಯತ್ವ 
ತತ್ವವನ್ನು ಪಾಲಿಸಬೇಕಾಗಿಲ್ಲ. Y = B + S ಅನ್ನು ಹೈಪರ್ ಚಾರ್ಜ್ ಎಂದು 
ಕರೆಯುತ್ತಾರೆ. 

ಬೇರಿಯಾನು ಮತ್ತು ಮೆಸಾನುಗಳು ಹೊಂದಿರುವ ಪ್ರಬಲ ಪರಸ್ಪರ 
ಕ್ರಿಯೆಗೆ ಅವುಗಳ ಜಡತ್ವವು ಕಾರಣವಿರಬೇಕೆಂದು ವಿಜ್ಞಾನಿಗಳು ಭಾವಿಸಿ 
ದ್ದಾರೆ. ಈ ಮೂಲಕಣಗಳು ಬೇರೆ ಎಲ್ಲ ಮೂಲಕಣಗಳಿಗಿಂತಲೂ ಭಾರವಾದ 
ಕಣಗಳಾಗಿವೆ. ಆದುದರಿಂದ ಈ ಕಣಗಳನ್ನು “ ಹೇಡ್ರನ್ಸ್ ” ಎಂದು ಕರೆಯುತ್ತಾರೆ. 
ಮೂಲಕಣಗಳ ಪಟ್ಟಿಯಲ್ಲಿ[ p , n ], [ A°], [ z + , 2° , £ ], [ E°, 8 ] ಎ೦ಬ 
ಎಂಟು ಬೇರಿಯಾನುಗಳಿವೆ. p , n , ಕಣಗಳಿಗೆ T = ; ಇವುಗಳ ಜಡತ್ವಗಳಿಗೆ 
ಅಷ್ಟು ವ್ಯತ್ಯಾಸವಿಲ್ಲ. Aಿ ಹೈಪರಾನಿಗೆ T - 0 ; ಇದು ಒಂದೇ ಕಣ. 

+ , z° , £ ಕಣಗಳಿಗೆ T = ೧ ; ಇವುಗಳ ಜಡತ್ವಗಳಿಗೆ ಅಷ್ಟು ವ್ಯತ್ಯಾಸವಿಲ್ಲ . 
2° , ಈ ಕಣಗಳಿಗೆ T = ; ಇವುಗಳ ಜಡತ್ವಗಳಿಗೂ ಅಷ್ಟು ವ್ಯತ್ಯಾಸವಿಲ್ಲ. 
ಈ ಎಂಟು ಕಣಗಳೂ ಹೆಚ್ಚು ಕಡಿಮೆ ಒಂದೇ ವಿಧವಾದ ಗುಣಲಕ್ಷಣಗಳನ್ನು 
ಪ್ರದರ್ಶಿಸುತ್ತವೆ. ಈ ಎಲ್ಲ ಕಣಗಳ ಸಾಮಾನ್ಯ ಸ್ಪಿನ್ ; ಮತ್ತು ಆಂತರಿಕ 
ಸಾಮ್ಯವು + ೧ . ಆದುದರಿಂದ ಇವುಗಳನ್ನು + ಬೇರಿಯಾನುಗಳು ” ಎಂದು 
ಕರೆಯುತ್ತಾರೆ. ಈ ಮೂಲಕಣಗಳನ್ನು 7 ಮತ್ತು Y ಅಕ್ಷರೇಖೆಗಳುಳ್ಳ 
ನಕ್ಷೆಯಲ್ಲಿ ಗುರ್ತಿಸಿದರೆ ಈ ಮುಂದೆ ಕಾಣಿಸಿರುವ ಸಮರೂಪತೆಯ ರಚನೆಯು 
ವ್ಯಕ್ತವಾಗುವುದು. 
* ಇದೇ ರೀತಿಯ ಸಮರೂಪತೆಯ ರಚನೆಯನ್ನು ವಿವಿಧ ಮೆಸಾನುಗಳಲ್ಲಿಯೂ 
ಕಾಣಬಹುದು. ಮೂಲಪಟ್ಟಿಯಲ್ಲಿ ಏಳು ಮೆಸಾನುಗಳನ್ನು ತೋರಿಸಿದೆ. 
ಇವುಗಳಲ್ಲದೆ 7° ಮೆಸಾನು ( ವಿದ್ಯುತ್‌ರಹಿತ ಈಟ ಮೆಸಾನು) ಎಂಬ ಮೂಲ 


ಆದುದರಿಂದ T = - . 7 ಮೆಸಾನುಗಳ ವಿದ್ಯುತ್ ಸ್ಥಿತಿಗಳು ಮೂರು ( 7 + , T°, ” ) 
ಆದುದರಿಂದ ೩ = ೨T + ೧ ; ಅಂದರೆ T = ೧, ಇವುಗಳಿಗೆ B = S = 0 ಆದುದರಿಂದQ = T . 
m + ಮಸಾನಿಗೆ Q = + ೧ ಆದುದರಿಂದ T = -+ ೧ ; T - ಮೆಸಾನಿಗೆ Q = - ೧ 
ಆದುದರಿಂದ T , = - ೧ ಮತ್ತು ೯೦ ಮೆಸಾನಿಗೆ 0 = 0 ಆದುದರಿಂದ T = 0 . ಸಿಗ್ನ 
ಹೈಪರಾನುಗಳ ವಿದ್ಯುತ ಸ್ಥಿತಿಗಳು ಮೂರು( g + x z - ) . ಆದುದರಿಂದ ೩ = ೨ ] + ೧ ; 
ಅ೦ದರೆ T = ೧, ಇವುಗಳಿಗೆ B = + ೧ ಮತ್ತು S = - ೧ ಆದುದರಿಂದ B + S = 0 ; 
Q = Tz, x + ಹೈಪರಾನಿಗೆ Q = + ೧ ಆದುದರಿಂದ T = + ೧; xಂ ಹೈಪರ್ರನಿಗೆ 
Q = 0 ಆದುದರಿಂದ T = 0 ಮತ್ತು 2 ಹೈ ಪರಾನಿಗೆ Q = ೧ ಆದುದರಿಂದ T = - ೧ , 
A° ಹೈಪರಾನಿಗೆQ = 0 , S = - ೧ , B = + ೧ ಆದುದರಿಂದ T = 0 ಮತ್ತು T = 0, 


೮೫೯ 


ಮೂಲಕಣಗಳು 


ಜಡತ್ವ 


ಕಣ 


T 


_ y 


( ಎಲೆಕ್ಟ್ರಾನಿನ 
| 

ಜಡತ್ವಕ್ಕೆ 
ಹೋಲಿಸಿ) 
೧೮೩೬ 
೧೮೩೮೫ 


ಈ ? 


C[೧ 

+ 


+ ೧ 


+ ೧ . 


| C|೧|| 


೨೧೮೨ 


W* 


೨೩೩೦ 
೨೩೪೨ 
೨೨೨೮ 


+ ೧ 


೨೫೮೮ 


C]© 


೨೫೬೯ 


+ 


C] 


+ ಬೇರಿಯಾನುಗಳು 


ಕಣವೂ ಇದೆ. ಇದನ್ನು ೧೯೬೧ರಲ್ಲಿ ಸ್ಕೂಲಜಲ ನೀರ್ಗುಳ್ಳೆ ಮಂದಿರವನ್ನು 
ಉಪಯೋಗಿಸಿಕೊಂಡು, ಕೆಳಗಿನ ಉಪಕ್ರಿಯೆಯ ಮೂಲಕ ಕಂಡುಹಿಡಿಯಲಾಗಿದೆ. 


ಉತ್ಪತಿಕ್ರಿಯೆ 
7 + + d -> p + p + 7° 

$ ಶಿಥಿಲಕ್ರಿಯೆ 

TF + T + T° 
ಇದರ ಜಡತ್ವವು ೧೦೭೫ ಎಲೆಕ್ಟ್ರಾನಿನಷ್ಟು ; T = 0 ಮತ್ತು Y = 0. ಇದರ 
ಆಂತರಿಕ ಸಾಮ್ಯವು - ೧ ಮತ್ತು ಸಾಮಾನ್ಯ ಸ್ಪಿನ್ 0. ಇದರ ಸರಾಸರಿ 
ಜೀವಮಾನವು ಸುಮಾರು ೧೦ - ೨೨ ಸೆಕೆಂಡು ; ಅಂದರೆ ಇದರ ಜೀವಮಾನವು 
ಅತ್ಯಂತ ಕಡಿಮೆಯಾದುದು ಮತ್ತು ಇದನ್ನು ಯಾವ ರೀತಿಯಲ್ಲಿಯೂ ನೇರವಾಗಿ 
ಪ್ರಯೋಗದ ಮೂಲಕ ಅಳೆಯಲು ಅಸಾಧ್ಯ . ಎಂಟು ಮೆಸಾನುಗಳು 
[ K +, K°], [ ೧ ], [ ೮,* * *, ], [ K , K°] - ಹೆಚ್ಚು ಕಡಮೆ ಒಂದೇ 
ವಿಧವಾದ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ. ಈ ಎಲ್ಲ ಮೆಸಾನುಗಳ ಸ್ಪಿನ್ 
0 ಮತ್ತು ಆಂತರಿಕ ಸಾಮ್ಯವು- ೧. ಆದುದರಿಂದ ಇವುಗಳನ್ನು “ 0 ಮೆಸಾನು 
ಗಳು ” ಎಂದು ಕರೆಯುತ್ತಾರೆ. ಇವುಗಳನ್ನು T , ಮತ್ತು Y ಅಕ್ಷರೇಖೆಗಳುಳ್ಳ 
ನಕ್ಷೆಯಲ್ಲಿ ಗುರ್ತಿಸಿದರೆ ಈ ಮುಂದೆ ಕಾಣಿಸಿರುವ ಸಮರೂಪತೆಯ ರಚನೆಯು 
ವ್ಯಕ್ತವಾಗುವುದು , 


೮೬೦ 


ಪ್ರಬುದ್ಧ ಕರ್ಣಾಟಕ 


ಕಣ | T 


( ಎಲೆಕ್ಟ್ರಾನಿನ 
ಜಡತಕೆ 
ಹೋಲಿಸಿ 


K + 


C]9 


- ೧ 


೯೬೬ 


K° 


Clo 
o 


Cl೧ 


೯೭೫ 


+ ೧ 


೧೦೭೫ 


+ 


o 


G 
- 


೨೬೪ 
೨೭೩ 
೨೭೩ 


೯೬೬ 


Cin 
CD 


K° | + 


೯೭೫ 


0 - ಮೆಸಾನುಗಳು 


| . 


ಹೇಡ್ರನ್‌ಗಳ ಪ್ರಬಲ ಪರಸ್ಪರಕ್ರಿಯೆಯಲ್ಲಿ ತೋರಿಬರುವ ಸಮರೂಪತೆ 
ಯನ್ನು ನಿರೂಪಿಸುವ ವಾದವೊಂದನ್ನು ಗೆಲ್- ಮಾನ್ ಮತ್ತು ನೀಮನ್ ಎಂಬು 
ವರು ೧೯೬೧ರಲ್ಲಿ ಮಂಡಿಸಿದ್ದಾರೆ. ಈ ವಾದಕ್ಕೆ " ಎಂಟು ಮಡಿ ರೀತಿ ” ಎಂದು 
ಹೆಸರು. ಮೆಂಡಲೀಪನು ಮೂಲವಸ್ತುಗಳಲ್ಲಿ ಕಂಡುಬರುವ ಗುಣ ಲಕ್ಷಣಗಳನ್ನು 
ಆವರ್ತಪಟ್ಟಿಯಲ್ಲಿ ನಿರೂಪಿಸಿದನು. ಬಹುಶಃ ಎಂಟು ಮಡಿರೀತಿಯ ನಾದವು 
ಆವರ್ತಪಟ್ಟಿಯನ್ನು ಹೋಲುವ ಒಂದು ರಚನೆಯೆನ್ನಬಹುದು. ಪರಮಾಣುವಿನ 
ರಚನೆ ಮತ್ತು ಪೌಲಿ ನಿಯಮ ತಿಳಿಯುವ ಮುಂಚೆ ಆವರ್ತಪಟ್ಟಿಯಲ್ಲಿ ಕಂಡು 
ಬರುವ ಮೂಲವಸ್ತುಗಳ ವಿಂಗಡಣೆಯನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು 
ಸಾಧ್ಯವಿರಲಿಲ್ಲ. ಇದೇ ರೀತಿ ಎಂಟು ಮಡಿರೀತಿಯನ್ನು ಪೂರ್ಣವಾಗಿ ಅರ್ಥಮಾಡಿ 
ಕೊಳ್ಳಲು ಇನ್ನೂ ಸಾಧ್ಯವಾಗಿಲ್ಲ. 

ಮೇಲೆ ಸೂಚಿಸಿರುವ ಹೇಡ್ರನ್‌ಗಳೇ ಅಲ್ಲದೆ ಇನ್ನೂ ಅನೇಕ “ ಅನುರಣನ 
ಕಣಗಳು ” ಎಂಬ ಪ್ರಬಲ ಪರಸ್ಪರಕ್ರಿಯೆಯನ್ನು ಹೊಂದಿರುವ, ಕೇವಲ ಸುಮಾರು 
೧೦ - ೨೨ ಸೆಕೆಂಡು ಸರಾಸರಿ ಜೀವಮಾನವಿರುವ ಮೂಲಕಣಗಳ ಇರುವಿಕೆಯು 
ಗೊತ್ತಾಗಿದೆ. ಇವುಗಳ ಪಟ್ಟಿಯು ಬಹಳ ಉದ್ದವಾದುದು. ಹಿಂದೆ ಕೊಟ್ಟಿರುವ 
ಪಟ್ಟಿಗೆ ಈ ಪಟ್ಟಿಯನ್ನು ಸೇರಿಸಿದರೆ ಸುಮಾರು ನೂರು ಮೂಲಕಣಗಳುಳ್ಳ 
ಪಟ್ಟಿಯಾಗುತ್ತದೆ. ಅನುರಣನ ಕಣಗಳಲ್ಲಿ ಹೈಪರಾನೂ (ಒಮೆಗಾ-ಮೈನಸ್ ) 
ಒಂದು . ಇದನ್ನು ೧೯೬೪ರಲ್ಲಿ ಗುಳ್ಳೆ - ಮಂದಿರವನ್ನು ಉಪಯೋಗಿಸಿಕೊಂಡು 
ಕಂಡುಹಿಡಿದರು . ಈ ಮೂಲಕಣದ ಇರುವಿಕೆಯನ್ನು ಎಂಟು ಮಡಿರೀತಿಯ 
ವಾದವು ಭವಿಷ್ಯ ನುಡಿದಿತ್ತು . ಇದರಿಂದ ಎಂಟು ಮಡಿರೀತಿಯ ನಾದಕ್ಕೆ 
ಬೆಂಬಲ ಸಿಕ್ಕಿದಂತಾಯಿತು, 


ಮೂಲಕಣಗಳು 


೮೬೧ 


ಎಂಟು ಮಡಿ ರೀತಿಯ ವಾದವು ಕುತೂಹಲವನ್ನು ಕೆರಳಿಸುವ ಕೆಲವು 
ಲಕ್ಷಣಗಳನ್ನು ಹೊಂದಿದೆ. ಇವುಗಳಲ್ಲಿ + ಮತ್ತು - Re ವಿದ್ಯುದಂಶವುಳ್ಳ 
ಕ್ಲಾರ್ಕ್ಸ್ ಎಂಬ ಮೂಲಕಣಗಳಿಂದ ರಚಿತವಾಗಿವೆಯೆಂಬುದು ಬಹು ಮುಖ್ಯ 
ವಾದುದು. ಪ್ರಯೋಗಗಳ ಮೂಲಕ ಇಂತಹ ಮೂಲಕಣಗಳ ಇರುವಿಕೆಯು 
ಕಂಡು ಬಂದರೆ, ಅತ್ಯಂತ ಕಡಿಮೆ ವಿದ್ಯುದಂಶವು ೧೬ (ಪೂರ್ಣಾಂಕ ) ಎಂಬ 
ನಂಬಿಕೆಯನ್ನು ತ್ಯಜಿಸಬೇಕಾಗುವುದು ! 


ಪರಿಸಮಾಪ್ತಿ 
ವಸ್ತುವಿನ ಸೂಕ್ಷ್ಮರಚನೆಯು ಎಷ್ಟು ವೈವಿಧ್ಯವನ್ನು ಹೊಂದಿದೆ ಎಂಬುದು 
ಮೇಲಿನ ವಿವರಣೆಯಿಂದ ಗೊತ್ತಾಗುವುದು. ೧೯೩೨ರಲ್ಲಿ ಚಾಲ್ಟಿಕ್ ಎಂಬ 
ವಿಜ್ಞಾನಿಯು ನ್ಯೂಟ್ರಾನನ್ನು ಕಂಡುಹಿಡಿದಾಗ, ವಸ್ತುಗಳ ಪೂರ್ಣ ರಚನೆಯು 
ನಮಗೆ ಪೂರ್ತಿಯಾಗಿ ಗೊತ್ತಾಯಿತೆಂದು ಭಾವಿಸಿದ್ದೆವು. ಆದರೆ ಕಾಲಕ್ರಮೇಣ 
ಪ್ರಕೃತಿಯ ಮಡಿಲಲ್ಲಿರುವ ಅನೇಕ ಸೂಕ್ಷ್ಮ ಕಣಗಳು ನಮಗೆಗೋಚರವಾಗುತ್ತಾ 
ಬಂದಿವೆ . ಈಗ ನಮಗೆ ಗೊತ್ತಿರುವ ಮೂಲಕಣಗಳ ಸಂಖ್ಯೆ ಸುಮಾರು ನೂರು. 
ಈ ಎಲ್ಲ ಕಣಗಳೂ ಮೂಲಕಣಗಳಾಗಿರಲು ಸಾಧ್ಯವಿಲ್ಲ ಎಂಬ ಶಂಕೆ ವಿಜ್ಞಾನಿ 
ಗಳಲ್ಲಿಮೂಡಿದೆ. ಇಂದಿಗೂ ಈ ದಿಶೆಯಲ್ಲಿ ಸಂಶೋಧನೆ ನಡೆಯುತ್ತಿದೆ. ಅನೇಕ 
ಭೌತ ವಿಜ್ಞಾನಿಗಳಿಗೆ ಅವರ ಜೀವನ ಪರ್ಯಂತವೂ ಸಂಶೋಧನೆ ನಡೆಸುವಷ್ಟು 
ಕೆಲಸವಿದೆ. ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ದಾಯಿತು ಎನ್ನುವ ಹೊತ್ತಿಗೆ ಕೆಲವು 
ಹೊಸ ಸಮಸ್ಯೆಗಳನ್ನು ಪ್ರಕೃತಿಯು ಎತ್ತಿ ತೋರಿಸುತ್ತದೆ. ವಿಜ್ಞಾನದ ಬೆಳವಣಿ 
ಗೆಯೇ ಹೀಗೆ! 


ಗ್ರಂಥ ಋಣ 
1 . ಪರಮಾಣು ಚರಿತ್ರೆ - ಜೆ, ಆರ್ , ಲಕ್ಷ್ಮಣರಾವ್ 
2 . The Fundamental Particles - C . E . Swartz ( 1965 , Addison 

, Wesley ). 
3 . The study of Elementary Particles by the Photographic 

method - C . F . Powell , P . H . Fowler and D . H . Perkins 

(1959, Pergaman Press) . 
4 . Elementary Particles , Gell -Mann and Rosenbaum , The 

Scientific American , July 1957 . 
5 . Strongly Interacting Particles - Chew , Gell -Mann and 

Rosenfeld , The Scientific American , February 1964 . 


0529 

ಪ್ರಬುದ್ಧ ಕರ್ಣಾಟಕ 
6 . Elementary Particle Symmetries - Kibble , Contemporary 

Physics , Volume 6 , page 436 (1965). 
7 . Elementary Particles - C . N . Yang, (Princeton University 

Press , 1962) . 
8 . Elementary Particles — A . Salam , In the World of Physics 

(Mc Graw -Hill 1960 ) . 
9. Elementary Particles - Thorndike and Frisch (Van Nostrand 

1963) . 
10 . The Physics of Elementary Particles – J. D . Jackson (Prince 

ton University Press 1958 ). 
11. An Introduction to the Physics of the New Particles 

C . Franzinatti and G . Morpurgo [Nuovo Cimento Supple 

ment Volume 6 , (1957)] 
12 . A study of K - meson interactions with nuclei of the Photo 

graphic emulsion - B . Sanjeevaiah ( Ph . D . Thesis , Bristol 

University 1962). 
13 . Hyperons and Heavy mesons - M . Gell-Mann and A . H . 

Rosenfeld ( Annual Review of Nuclear Science Volume 7 , 

1957) . 
14 . Matter and Antimatter - Maurice Duquesne-( Arrow Science 

Series 1960 ) 
15. Particle Symmetry - P . T . Mathews (Endeavour Volume 26 , 

pages 63 -67 , 1967 ). 
16 . Neutrons and Protons - E . H .S . Burhop (Discovery , May 

1961) . 


ಎಸ್ , ಆರ್ , ಮಾಧುರಾನ್ 


ಆಕಾಶ ಸಂಶೋಧನೆ 


ಶುಭ್ರವಾದ ರಾತ್ರಿಯ ಆಕಾಶ, ಅದರಲ್ಲಿ ಬೆಳಗುವ ಚೌತಿಯ ಚಂದ್ರಬಿಂಬ . 
ಹತ್ತಾರು ಪ್ರಕಾಶಮಾನವಾದ ನಕ್ಷತ್ರಗಳು , ಗ್ರಹಗಳು, ನೂರಾರು ಮಿನುಗುಟ್ಟುವ 
ಕಿರುತಾರೆಗಳು, ಆಗೊಮ್ಮೆ ಈಗೊಮ್ಮೆ ಇದ್ದಕ್ಕಿದ್ದಂತೆ ಜ್ವಲಿಸಿ ವೇಗವಾಗಿ ಭೂಮಿ 
ಯೆಡೆಗೆ ಬೀಳುತ್ತಾ ಮಾಯವಾಗುವ ಉಲ್ಕೆಗಳು. . . . . 

- ಇದನ್ನು ಅಂತಹ ಅತಿಶಯದ ದೃಶ್ಯವೆಂದು ಸಾಮಾನ್ಯವಾಗಿ ಯಾರೂ 
ಪರಿಗಣಿಸಲಾರರು. ಮಾನವ ಜನಾಂಗಕ್ಕೆ ಇದರ ಪರಿಚಯ ಸಹಸ್ರಾರು ವರ್ಷ 
ಗಳದು. ತಲೆತಲೆಮಾರುಗಳು ಜನಿಸಿ ಜೀವಿಸಿ ಮಣ್ಣುಗೂಡಿದರೂ ಈ ದೃಶ್ಯದ 
ರೂಪರೇಖೆಗಳು ಅಷ್ಟೇನೂ ಗಮನಾರ್ಹವಾದ ರೀತಿಯಲ್ಲಿ ವ್ಯತ್ಯಾಸ ಹೊಂದಲಿಲ್ಲ . 

ಆದರೆ ಯುಗಯುಗಗಳ ಬಳಿಕ ಇಂದು, ಇಪ್ಪತ್ತನೆಯ ಶತಮಾನದ 
ಉತ್ತರಾರ್ಧದಲ್ಲಿ, ಚಿರನಿಶ್ಚರತೆಯ ಈ ಮನೋಬಿಂಬವನ್ನು ಕದಲಿಸಿ ಅದರಲ್ಲಿ ನವ 
ವೈವಿಧ್ಯತೆಯನ್ನು ಹಠಾತ್ತನೆ ಒದಗಿಸುವ ವಸ್ತು ವಿಶೇಷಗಳು ರಾತ್ರಿಯ ಆಕಾಶ 
ದೆಡೆಗೆ ಕಣ್ಣು ಹಾಯಿಸಿದಾಗ ಒಮ್ಮೊಮ್ಮೆ ನಿಮಗೆ ಕಾಣಿಸಿಕೊಳ್ಳುವುದುಂಟು. 
ನೋಡಲು ಈ ವಸ್ತುಗಳು ನಕ್ಷತ್ರಗಳಂತೆಯೇ ಹೊಳೆಯುತ್ತವೆ ; ಆದರೆ ಎಷ್ಟೇ 
ಸ್ಕೂಲದೃಷ್ಟಿಗೂ ಅವು ನಿಶ್ಚಲವಾಗಿ ತೋರದೆ ನಿಮ್ಮ ಕಣ್ಣೆದುರಿಗೇ ಸಾಕಷ್ಟು ವೇಗ 
ದಿಂದ ನಕ್ಷತ್ರಗಳ ಮಧ್ಯೆ ಚಲಿಸುತ್ತಾ ಹಲವಾರು ನಿಮಿಷಗಳಲ್ಲಿ ಅದೃಶ್ಯವಾಗುವುವು. 
ಅಲ್ಲದೆ, ಉಲ್ಕೆಗಳಂತೆ ಅವು ಭೂಮಿಯೆಡೆಗೆ ಬೀಳುವುದೂ ಇಲ್ಲ. 

ಇಂದು ಅಂತರಿಕ್ಷಯುಗಕ್ಕೆ ನೀವು ಹೆಜ್ಜೆಯಿಟ್ಟಿರುವುದರ ಪ್ರತ್ಯಕ್ಷ ಕುರುಹು, 
ಈ • ಚಲಿಸುವ ನಕ್ಷತ್ರಗಳು.' 

1957ನೆಯ ವರ್ಷದ ಸೆಪ್ಟೆಂಬರ್ ತಿಂಗಳವರೆಗೂ ಗಗನದಲ್ಲಿ ಇಂತಹ 
ಕಾಯಗಳಿರಲೇ ಇಲ್ಲ. ಇಂದಾದರೋ ಈ ಪಂಕ್ತಿಯನ್ನು ಬರೆಯುತ್ತಿರುವಾಗ 
ಅವುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಅಂತರಿಕ್ಷ ಪರಿಭ್ರಮಣೆ ಮಾಡುತ್ತಿವೆ. 


1 ಸಹಸ್ರಾರು ಇದ್ದರೂ ಒಂದು ಗೊತ್ತಾದ ಸ್ಥಳದಿಂದ ಅವುಗಳೆಲ್ಲವನ್ನೂ ಒಂದೇ 
ರಾತ್ರಿಯ ಅವಧಿಯಲ್ಲಿ ಕೆ: ಣಲು ಸಾಧ್ಯವಾಗುವುದಿಲ್ಲ . 


೮೬೪ 


ಪ್ರಬುದ್ಧ ಕರ್ಣಾಟಕ 
- ಇಂತಹ ವಿಚಿತ್ರ ಕಾಯಗಳನ್ನು ಸೃಷ್ಟಿಸಿದವರಾರು ? ಯುಗಯುಗಗಳಿಂದಲೂ 
ಅಲ್ಲಿರದ ಈ ಚರಜ್ಯೋತಿಗಳನ್ನು ಅಂತರಿಕ್ಷದಲ್ಲಿ ತಂದಿಟ್ಟವರಾರು ? ಎಂದು 
ಕೇಳಿದರೆ ಈ ಪ್ರಶ್ನೆಗಳಿಗೆ ಉತ್ತರ ಸರಳವಾದ ಮೂರು ಅಕ್ಷರದ ಪದ : ಮಾನವ ! 

* ಚಲಿಸುವ ತಾರೆ' ಗಳಂತೆ ಕಾಣುವ ಕಾಯಗಳು ನಿಜಕ್ಕೂ ಮಾನವನಿರ್ಮಿತ 
ಭೂಉಪಗ್ರಹಗಳು . ಭೂಮಿಯ ಮೇಲೆ ಯಿಂದ ನೂರಾರು ಕಿಲೋಮೀಟರ್ 
ಗಳಷ್ಟು ಎತ್ತರದಲ್ಲಿ ಸಂಚರಿಸುವಾಗ ಅವು ಒಂದೆರಡು ತಾಸುಗಳ ಹಿಂದೆ ಮುಳು 
ಗಿರುವ ಇಲ್ಲವೆ ಒಂದೆರಡು ತಾಸುಗಳಲ್ಲಿ ಉದಯಿಸಲಿರುವ ಸೂರನ ಕಿರಣ 
ಗಳನ್ನು ಪ್ರತಿಫಲಿಸಿಗೋಚರಕ್ಕೆ ಬರುತ್ತವೆ. 
- ಸೂರನ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಕಾಯಗಳಿಗೆ ಗ್ರಹಗಳೆಂದೂ , 
ಅಂತಹ ಗ್ರಹಗಳ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಕಾಯಗಳಿಗೆ ಉಪಗ್ರಹಗಳೆಂದೂ 
ಖಗೋಲವಿಜ್ಞಾನಿಗಳು ನಾಮಕರಣ ಮಾಡಿದ್ದಾರೆ. ಭೂಮಿ , ಶುಕ್ರ , ಮಂಗಳ, 
ಗುರು - - ಇವು ಗ್ರಹಗಳಿಗೆ ನಿದರ್ಶನ ; ಅವೆಲ್ಲವೂ ಸೂರನ ಸುತ್ತಲೂ ಸುತ್ತುತ್ತಿವೆ. 
ಚಂದ್ರನಾದರೋ ಭೂಮಿಯ ಸುತ್ತಲೂ ಸುತ್ತುತ್ತಿರುವ ಕಾಯ ; ಆದ್ದರಿಂದ 
ಚಂದ್ರನನ್ನು ಭೂಮಿಯ ಉಪಗ್ರಹವೆಂದು ನಾವು ಕರೆಯುತ್ತೇವೆ. 

ಚಂದ್ರನ ಭೂಪ್ರದಕ್ಷಿಣಚಲನೆ ಕೋಟ್ಯಂತರ ಶತಮಾನಗಳಿಂದ ನಿರಂತರ 
ವಾಗಿ ನಡೆದುಕೊಂಡು ಬಂದಿದೆ. ಈ ಏರ್ಪಾಟಿನಲ್ಲಿ ಮನವರ ಕೈವಾಡವೇನೂ 
ಇಲ್ಲದಿರುವುದರಿಂದ ಚಂದ್ರನನ್ನು ಭೂಮಿಯ ನೈಸರ್ಗಿಕ ಉಪಗ್ರಹವೆಂದೂ 
ವರ್ಣಿಸಬಹುದಾಗಿದೆ. 

1957ರ ಅಕ್ಟೋಬರ್‌ 4ರಂದು ನೈಸರ್ಗಿಕ ಚಂದ್ರನಿಗೊಂದು ಮಾನವ 
ನಿರ್ಮಿತ ಪ್ರತಿಸ್ಪರ್ಧಿ ಹುಟ್ಟಿಕೊಂಡಿತು . ಅದರ ಹೆಸರು : ಪ್ರಥಮ ಸ್ತೋತ್ರಿಕ್‌ ? 
ಎಂದು . ಸೋವಿಯತ್ ಒಕ್ಕೂಟದ ವಿಜ್ಞಾನಿಗಳು ಅದನ್ನು ಆ ದಿನ ಗಗನದಲ್ಲಿ 
ಹಾರಿಬಿಟ್ಟಿದ್ದರು. ಈ ಕಾಯವು ಚಂದ್ರನಂತೆಯೇ ಭೂಮಿಯ ಸುತ್ತಲೂ 
ಪರಿಭ್ರಮಿಸತೊಡಗಿದ್ದರಿಂದ ಅದು ಜಗತ್ತಿನ ಪ್ರಪ್ರಥಮ ಕೃ ತ ಕ ಭೂಉಪ 
ಗ್ರಹವಾಯಿತು. 

ಭೂಮೇಲ್ಮೀಯಲ್ಲಿ ನಿರ್ಮಾಣವಾದ ಸೂಕನ್ನು ಅಂತರಿಕ್ಷಕ್ಕೆ ಒಯ್ಯಲು 
ವಿಜ್ಞಾನಿಗಳು ಮೂರು ಹಂತಗಳುಳ್ಳ ದೊಡ್ಡ ರಾಕೆಟ್ ಯಂತ್ರ ವ್ಯವಸ್ಥೆಯೊಂದನ್ನು 


* 2 ನಿಜ ಹೇಳುವುದಾದರೆ ಅನಿರ್ಬಂಧಿತ ಕಾಯಗಳೆರಡನ್ನು ನಾವು ಪರಸ್ಪರ ಒಂದರ ಸುತ್ತ 
ಇನ್ನೊಂದು ಸುತ್ತುತ್ತಿವೆಯೆಂದು ವರ್ಣಿಸಬಹುದೇ ವಿನಾ ಅವುಗಳಲ್ಲಿ ಒಂದು ಸುತ್ತುತ್ತಿದ್ದು 
ಇನ್ನೊಂದು ನಿಶ್ಚಲವಾಗಿದೆಯೆಂಬ ಕಲ್ಪನೆಗೆ ಭೌತ ಆಧಾರಗಳು ಸಿಗುವುದಿಲ್ಲ . ಆದರೂ 
ಸಹ ಎರಡು ಕಾಯಗಳು ಪರಸ್ಪರ ಪ್ರದಕ್ಷಿಣೆ ಮಾಡುವಾಗ ಅವುಗಳಲ್ಲಿ ಹ ಗು ರ ವಾಗಿ ರು 
ವು ದ ನ್ನು ಮಾತ್ರ ತೂಕವಾಗಿರುವುದರ ಸುತ್ತ ತಿರುಗುತ್ತದೆಂದು ಹೇಳುವುದು ಅಂಗೀಕೃತ 
ಸಂಪ್ರದಾಯವಾಗಿದೆ. 


ಆಕಾಶ ಸಂಶೋಧನೆ 


೮೬೫ 


ಬಳಸಿಕೊಂಡರು. ವ್ಯವಸ್ಥೆಯ ಬುಡದಲ್ಲಿದ್ದ ಮೊದಲನೆಯ ಹಂತದ ರಾಕೆಟ್ 
ಉಳಿದೆರಡು ಹಂತಗಳ ರಾಕೆಟ್ ಗಳನ್ನೂ ಸೂತ್ನಿಕನ್ನೂ ಭೂಮೇಲ್ಮೀಯಿಂದ 
ಹತ್ತಾರು ಕಿಲೋಮೀಟರ್‌ಗಳಷ್ಟು ಎತ್ತರಕ್ಕೆ ಸಾಗಿಸಿ ಅನಂತರ ವ್ಯವಸ್ಥೆಯಿಂದ 
ಕಳಚಿಕೊಂಡು ಬಿದ್ದು ಹೋಯಿತು. ಆ ವೇಳೆಗೆ ಅದರಲ್ಲಿದ್ದ ಚಾಲಕದ್ರವ್ಯಗಳು 
ಬರಿದಾಗಿದ್ದವು. ಈಗ ಎರಡನೆಯ ಹಂತದ ರಾಕೆಟ್ ಕೆಲಸಮಾಡತೊಡಗಿ 
ಸೂತ್ನಿಕನ್ನೊಡಗೂಡಿದ ಉಳಿದ ವ್ಯವಸ್ಥೆಯನ್ನು ಮತ್ತಷ್ಟು ವೇಗೋತ್ಕರ್ಷ 
ಗೊಳಿಸಿ ಮುಂದಕ್ಕೆ ಕರೆದೊಯ್ದಿತು. ಬಳಿಕ ಅದೂ ಪ್ರತ್ಯೇಕಗೊಂಡು ಪತನ 
ಹೊಂದಿದಾಗ ಮೂರನೆಯ ಹಂತದ ರಾಕೆಟ್ ಜೀವಂತಗೊಂಡು ಅದಕ್ಕೆ ಜೋಡಿಸ 
ಲಾಗಿದ್ದಸ್ಕೂಕ್ಕಿಗೆ ಸೆಕೆಂಡ್ ಒಂದಕ್ಕೆ ಎಂಟು ಕಿಲೋಮೀಟರ್‌ಗಳಷ್ಟು ಅಧಿಕ 
ವೇಗವನ್ನು ನೀಡಿತು. ಇಷ್ಟು ಹೊತ್ತೂ ಯಂತ್ರಗಳ ಚಲನೆ ಊರ್ಧ್ವಾಭಿಮುಖ 
ಸರಳರೇಖೆಯಲ್ಲಿ ಸಾಗದೆ ಕಮ ಕ್ರಮವಾಗಿ ಈಶಾನ್ಯ ದಿಕ್ಕಿನೆಡೆಗೆ ಓಲುತ್ತಾ 
ಬಂದು ಕೊನೆಗೆ ಭೂಸಮತಲ ನೇರದಲ್ಲಿ ಏರ್ಪಟ್ಟಿತ್ತು . ಈ ವೇಳೆಗೆ ಕೊನೆಯ 
ಹಂತದ ರಾಕೆಟ್ಟನ ಚಾಲಕದ್ರವ್ಯಗಳೂ ತೀರಿಕೊಂಡು ಸ್ವ ಕ್ಕನ್ನು ಅದರಿಂದ 
ಪ್ರತ್ಯೇಕಗೊಳಿಸಲಾಯಿತು. ಅಲ್ಲಿಂದ ಮುಂದಕ್ಕೆ ಇವೆರಡು ಕಾಯಗಳು ಯಾವ 
ಯಂತ್ರ ಸಹಾಯವೂ ಇಲ್ಲದೆ ಚಂದ್ರನಂತೆ ತಾವೇ ಸ್ವತಃ ಭೂಪ್ರದಕ್ಷಿಣೆ ಮಾಡ 
ತೊಡಗಿದವು. 

, ಗೋಳಾಕೃತಿಯಲ್ಲಿದ್ದ ಪ್ರಥಮ ಸ್ತೂತ್ನಿ ಕ್ 83€6 ಕಿಲೋಗ್ರಾಂ ತೂಕ 
ವನ್ನು ಹೊಂದಿದ್ದು ಒಂದು ಸಲ ಭೂಪ್ರದಕ್ಷಿಣೆಮಾಡಲು ಸುಮಾರು 96 ನಿಮಿಷ 
ಗಳನ್ನು ತೆಗೆದುಕೊಳ್ಳುತ್ತಿತ್ತು . ಅದರ ವ್ಯಾಸ 58 ಸೆಂಟಿಮೀಟರ್‌ಗಳು. ಅದರ ಹೊರ 
ಮೈಯಲ್ಲಿ ಎರಡೂವರೆ -ಮೂರು ಮೀಟರ್ ಉದ್ದದ ನಾಲ್ಕು ಏರಿಯಲ್ ಕಡ್ಡಿ 
ಗಳನ್ನು ಜೋಡಿಸಲಾಗಿತ್ತು . ಸೂಕಿನ ರೇಡಿಯೋ ಉಪಕರಣಗಳು ಈ 
ಏರಿಯಲ್ ಗಳ ಮೂಲಕ ಪ್ರಸಾರಮಾಡಿದ “ ಬೀಪ್ ಬೀಪ್ ' ಧ್ವನಿಯ ಸಂಕೇತ 
ಗಳು ವೈಜ್ಞಾನಿಕ ದತ್ತಾಂಶಗಳ ವಾಹಕ ವ್ಯವಸ್ಥೆಯಷ್ಟೇ ಆಗಿರದೆ ಅಂತರಿಕ್ಷ 
ಯುಗಾಂಕುರದ ಸುಸ್ಪಷ್ಟ ಚಿಹ್ನೆಯೂ ಆಗಿ ಮಾನವರ ಜೀವನದಲ್ಲೊಂದು ನಿಗೂಢ 
ಕ್ರಾಂತಿಯನ್ನೆಬ್ಬಿಸಿದವು. 

ಹೀಗೆ ಪ್ರಾರಂಭವಾದ ಮಾನವನಿರ್ಮಿತ ಭೂಉಪಗ್ರಹಗಳ ಸಂತತಿ ಕಳೆದ 
ಹನ್ನೊಂದು ವರ್ಷಗಳಲ್ಲಿ ರಷ್ಯಾ , ಅಮೆರಿಕಾ ಮತ್ತು ಫ್ರಾನ್ಸ್ ದೇಶದ ವಿಜ್ಞಾನಿ 


3 ಪ್ರಥಮ ಸ್ಫೂತಿಕ್ಕಿನ ಪ್ರಕ್ಷೇಪಣೆಯಲ್ಲಿ ನಿಜಕ್ಕೂ ಮೂರು ಕಾಯಗಳು ಚಂದ್ರ 
ನಂತೆ ಸ್ವತಂತ್ರವಾಗಿ ಭೂಪ್ರದಕ್ಷಿಣೆ ಮಾಡಲು ಪ್ರಾರಂಭಿಸಿದವು: ಗೋಳಾಕೃತಿಯ ಸೂಕ್ 
ಸ್ತಂಭಾಕೃತಿಯ ಅಂತಿಮ ವಾಹಕ ರಾಕೆಟ್ ಮತ್ತು ಸೂಕ್ಕಿನ ಶಂಕಾಕೃತಿಯ ರಕ್ಷಾ ಕವಚ. 
ರಾಕೆಟ್ ಮತ್ತು ರಕ್ಷಾಕವಚಗಳಲ್ಲಿ ರೇಡಿಯೋ ಪ್ರಸಾರ ವ್ಯವಸ್ಥೆಗಳಿಲ್ಲದ ಕಾರಣ ಅವುಗಳಿಂದ 
ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಚ್ಚಿನ ನೆರವಾಗುವಂತಿರಲಿಲ್ಲ . 

_ 55 


ವೈಜ್ಞಾನಿಕ ಸಂರಕ್ಷಾಕವಚಗಳಲ್ಲಿ ರೇಡಿಯೋ ಮತ್ತು ಸೂಕಿನ ಶಂಕಾತಿಯ . 


೮೬೬ 

ಪ್ರಬುದ್ಧ ಕರ್ಣಾಟಕ 
ಗಳ ಶ್ರಮದಿಂದ ಅವಿಚ್ಛಿನ್ನವಾಗಿ ಬೆಳೆಯುತ್ತಾ ಬಂದಿದೆ. ಇಂದು ಮಾನವ 
ಜನಾಂಗದ ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಕೃತಕ ಉಪಗ್ರಹಗಳು ಹೆಚ್ಚು ಹೆಚ್ಚು 
ನೆರವಾಗುತ್ತಿವೆ. ವೈಜ್ಞಾನಿಕ ಸಂಶೋಧನೆಗಳಲ್ಲಂತೂ ಅವುಗಳ ಸಾಧನೆ ಎಷ್ಟು 
ಅಪಾರವಾಗಿದೆಯೋ ಅಷ್ಟೇ ಅಸದೃಶವೂ ಆಗಿದೆ. 

ಪಕ್ವ ಪ್ರಾಯೋಗಿಕ ಅಂತರಿಕ್ಷ ವಿಜ್ಞಾನ ಕೃತಕ ಭೂಉಪಗ್ರಹಗಳ ಸೃಷ್ಟಿ 
ಯೊಡನೆ ಪ್ರಾರಂಭವಾಯಿತೆನ್ನಬಹುದು. ಇಂದು ಅದರ ವ್ಯಾಪ್ತಿ ಸ್ವಾಭಾವಿಕ 
ವಾಗಿಯೇ ಮತ್ತಷ್ಟು ವಿಶಾಲಗೊಂಡು ಈ ವಿಜ್ಞಾನದ ಪ್ರಚಲಿತ ಕಾರ್ಯಕ್ಷೇತ್ರದಲ್ಲಿ 
ಚಂದ್ರಯಾನ, ಗ್ರಹಯಾನ ಮೊದಲಾದರೋಮಾಂಚಕಾರಕ ಯೋಜನೆಗಳೆಲ್ಲವೂ 
ಸೇರಿಕೊಂಡಿವೆ. ಶೈಶವಾವಸ್ಥೆಯಲ್ಲಿದ್ದರೂ ಈ ವಿಜ್ಞಾನದ ಸಾಧನೆಗಳು ಆಗಲೇ 
ನಂಬಿಕೆಗೂ ಮೀರುವಷ್ಟು ಅದ್ಭುತವಾಗಿ ಪರಿಣಮಿಸಿವೆ . ಈ ಸಾಧನೆಗಳ ಬಗ್ಗೆ 
ಹಾಗೂ ಅಂತರಿಕ್ಷ ವಿಜ್ಞಾನದ ಮೂಲತತ್ವ , ತಂತ್ರ ಮತ್ತು ಆಶೋತ್ತರಗಳ ಬಗ್ಗೆ 
ಸ್ಕೂಲವಾದ ಪರಿಚಯವನ್ನು ಮಾಡಿಕೊಡುವುದು ಪ್ರಸಕ್ತ ಲೇಖನದ ಉದ್ದೇಶ. 


೧ : ಅಂತರಿಕ್ಷ ವಾಹನಗಳ ಯಂತ್ರರಹಿತ ಚಲನಕ್ರಮಗಳು 
ಸುಮಾರು ಮೂರು ಶತಮಾನಗಳ ಹಿಂದೆ ಪ್ರಖ್ಯಾತ ಬ್ರಿಟಿಷ್ ವಿಜ್ಞಾನಿ ಸರ್ 
ಐಸಾಕ್ ನ್ಯೂಟನ್ ( 1642 - 1727 ) ಅವರು ಗ್ರಹೋಪಗ್ರಹಗಳ ಮತ್ತು ಇತರ 
ಎಲ್ಲಾ ಕಾಯಗಳ ಚಲನ ವೈಖರಿಯ ಮೂಲಭೂತ ತತ್ವಗಳನ್ನು ಅನ್ವೇಷಿಸಿ ಪ್ರತಿ 
ಪಾದಿಸಿದರು . ಅಲ್ಲಿಯವರೆಗೆ ನಿಶ್ಚಲ ಸ್ಥಿತಿಯಲ್ಲಿರುವುದಷ್ಟೇ ಕಾಯಗಳ ಸ್ವಾಭಾವಿಕ 
ವರ್ತನೆಯೆಂದೂ , ಚರಕಾಯಗಳ ಚಲನೆ ಅ೦ತಹ ಕಾಯಗಳು ಬಲಪ್ರಯೋಗ 
ಕೀಡಾಗಿರುವುದರ ಪ್ರತ್ಯಕ್ಷ ಫಲಿತಾಂಶವೆಂದೂ , ಬಲಪ್ರಯೋಗ ನಿಂತೊಡನೆ ಆ 
ಕಾಯಗಳ ಚಲನೆಯೂ ಕ್ಷೀಣಗೊಂಡು ತೀರಿಹೋಗುವುದೆಂದೂ ಜನರು ಸಾಮಾನ್ಯ 
ವಾಗಿ ನಂಬಿಕೊಂಡು ಬಂದಿದ್ದರು. . 
- ಯೊಹನ್ನೆ ಸ್ ಕೆಪ್ಲರ್ (1571 - 1630), ಗೆಲಿಲಿಯೋ ಗೆಲಿಲಿ 
( 1564 - 1642) ಮುಂತಾದ ಪ್ರತಿಭಾವಂತ ಆದಿಪರಿಶೋಧಕರ ಸಾಧನೆಗಳಿಂದ 
ಪ್ರಭಾವಿತವಾದ ನ್ಯೂಟನ್ನರ ವೈಜ್ಞಾನಿಕ ವಿಚಾರಸರಣಿಯಾದರೋ ಜನರ ಈ 
ಹಳೆಯ ಜಾಡಿನ ನಂಬಿಕೆಯಿಂದ ಕ್ರಾಂತಿಕಾರಕ ರೀತಿಯಲ್ಲಿ ಭಿನ್ನ ವಾಯಿತು. 
ನಿಶ್ಚಲ ಸ್ಥಿತಿಯಲ್ಲಿರುವುದು ಕಾಯಗಳಿಗೆ ಎಷ್ಟು ಸ್ವಾಭಾವಿಕವೋ ನಿಯತವೇಗದಿಂದ 
ಯಾವುದಾದರೊಂದು ಸರಳರೇಖೆಯಲ್ಲಿ ಚಲಿಸುತ್ತಲೇ ಇರುವುದೂ ಅವುಗಳಿಗೆ 
ಅಷ್ಟೇ ಸ್ವಾಭಾವಿಕವಾದ ವರ್ತನೆಯೆಂದು ಅವರ ಚಲನ ನಿಯಮವು ಸಾರಿತು. 

ಎರಡು ರೀತಿಯ ಸನ್ನಿವೇಶಗಳೂ ಒಮ್ಮೆ ಸಿದ್ದಿ ಸಿದ ಬಳಿಕ ಕಾಯವು ಬಲ 
ಪ್ರಯೋಗಗಳಿಗೆ ಗುರಿಯಾಗದೆ ಇರುವವರೆಗೂ ಯಾವುದೇ ಚೈತನ್ಯಕಾರಕ ಜೀವಿ 
ಯಲ್ಲಾಗಲೀ ಯಾಂತ್ರಿಕ ವ್ಯವಸ್ಥೆಯಲ್ಲಾಗಲೀ ಎಳ್ಳಷ್ಟು ಶಕ್ತಿಯನ್ನೂ ವೆಚ್ಚ 


ಆಕಾಶ ಸಂಶೋಧನೆ 


೮೬೭ 


ಮಾಡದೆ ಶಾಶ್ವತವಾಗಿ ತಮ್ಮಷ್ಟಕ್ಕೆ ತಾವೇ ಮುಂದುವರಿಯುತ್ತವೆ. ಏನಿದ್ದರೂ 
ಚಲಿಸುವ ಕಾಯದ ವೇಗವು ಹೆಚ್ಚು ಅಥವಾ ಕಡಿಮೆಯಾಗಬೇಕಾದರೆ ಇಲ್ಲವೆ 
ಆ ಕಾಯವು ಸರಳರೇಖೆಯ ಬದಲು ವಕ್ರರೇಖೆಯ ಮೇಲೆ ಸಂಚರಿಸ 
ಬೇಕಾದರೆ ಆಗ ಮಾತ್ರ ಬಲಪ್ರಯೋಗದ ಅಗತ್ಯ ಬೀಳುತ್ತದೆ. ಅಲ್ಲದೆ ಕೆಲವು 
ರೀತಿಯ ಬಲಪ್ರಯೋಗಗಳಲ್ಲಿ ಕಾಯದ ವಕ್ರರೇಖಾಚಲನೆಯೂ ಕೂಡಒಟ್ಟಿನಲ್ಲಿ 
ಯಾವ ಶಕ್ತಿ ವಿನಿಯೋಗಕ್ಕೂ ಎಡೆಮಾಡಿಕೊಡದೆ ನಿರಂತರವಾಗಿ ತನ್ನಷ್ಟಕ್ಕೆ ತಾನೇ 
ಸಾಗುವ ಸಾಮರ್ಥ್ಯವನ್ನು ಪಡೆದಿರುತ್ತದೆ. 

ರೈಲು, ಹಡಗು, ವಿಮಾನ ಮುಂತಾದ ಭೂಮ್ಯಾಧಾರಿತ ವಾಹನಗಳು ಯಂತ್ರ 
ಸಹಾಯವಿಲ್ಲದೆ ಹೋದಾಗ ತಮ್ಮ ಚಲನೆಯನ್ನು ಸತತವಾಗಿ ಮುಂದುವರಿಸಲಾರದೆ 
ಕ್ರಮೇಣ ನಿಂತುಬಿಡುವುವೆಂಬುದು ನಿಜ. ಇದಕ್ಕೆ ಕಾರಣ ಅವು ರೈಲುಕಂಬಿ , 
ನೀರು, ಗಾಳಿ ಮುಂತಾದ ವಸ್ತುಗಳ ಪ್ರತಿರೋಧವನ್ನು ನಿರಂತರವಾಗಿ ಎದುರಿಸುತ್ತಾ 
ಸಾಗಬೇಕಾಗುವುದೇ . ಆದರೆ ಅಂತರಿಕ್ಷದ ನಿರ್ವಾತ ಪ್ರದೇಶಗಳಲ್ಲಿ ಚಲಿಸುವ 
ವಾಹನಗಳು ಒಮ್ಮೆ ಚಲಿಸತೊಡಗಿದ ಬಳಿಕ ಯಂತ್ರ ಸಹಾಯವಿಲ್ಲದೆಯೇ ಬಹು 
ದೀರ್ಘವಾದ ಯಾನಗಳನ್ನು ಕೈಗೊಳ್ಳಬಲ್ಲವು. ಇದುವರೆಗೆ ಮಾನವನು 
ಸಾಧಿಸಿರುವ ಅಂತರಿಕ್ಷ ಯಾನಗಳ ಮರ್ಮವನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಈ 
ಪರಿಸ್ಥಿತಿಯ ಅರಿವು ಅತಿ ಮುಖ್ಯ . 


ಚಂದ್ರನೇಕೆ ಭೂಮಿಯೆಡೆಗೆ ಬೀಳುವುದಿಲ್ಲ ? 
ಚಂದ್ರ ಭೂಮಿಯ ಸುತ್ತಲೂ ಸುತ್ತುವ ನೈಸರ್ಗಿಕ ಭೂಉಪಗ್ರಹವೆಂದು ನಾವು 
ಆಗಲೇ ಅರಿತಿದ್ದೇವೆ. ತನ್ನ ಗುರುತ್ವಾಕರ್ಷಣ ಬಲದಿಂದ ಭೂಮಿ ಯಾವಾಗಲೂ 
ಚಂದ್ರನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸುತ್ತಿರುವುದರಿಂದ ಇಂತಹ ವ್ಯವಸ್ಥೆ 
ಏರ್ಪಟ್ಟಿರುವುದೆಂದು ಪಠ್ಯ ಪುಸ್ತಕಗಳು ನಮಗೆ ತಿಳಿಸುತ್ತವೆ. 

ಆದರೆ ಸೆಳತಕ್ಕೊಳಗಾದ ಚಂದ್ರ ಧಾವಿಸಿ ಬಂದು ಭೂಮಿಗೆ ಡಿಕ್ಕಿ ಹೊಡೆಯದೆ 
ಸುಮ್ಮನೆ ಭೂಮಿಯ ಸುತ್ತ ಪ್ರದಕ್ಷಿಣೆ ಮಾಡುತ್ತಿರುವುದು ತುಸು ಅಸ್ವಾಭಾವಿಕ 
ವರ್ತನೆಯೆಂಬ ಕಿರಿಕಿರಿ ಅನೇಕ ಜನರ ಮನಸ್ಸಿನಲ್ಲಿ ಉದ್ಭವಿಸಬಹುದಷ್ಟೆ . 

ಮೊದಲೇ ಚಲಿಸುತ್ತಿರುವ ಕಾಯಗಳ ಮೇಲೆ ಬಲಪ್ರಯೋಗವಾದಾಗ 
ಉಂಟಾಗುವ ಫಲಿತಾಂಶಗಳು ಅದೇ ಬಲವು ನಿಶ್ಚಲ ಕಾಯಗಳ ಮೇಲೆ ವರ್ತಿಸಿ 
ದಾಗ ಕಾಣಬರುವ ಫಲಿತಾಂಶಗಳಿಂದ ತೀರಾ ಭಿನ್ನವಾಗಿರುತ್ತವೆಂಬುದೇ ಈ 
ಸಂದೇಹಕ್ಕೆ ಸಮಂಜಸವಾದ ಪರಿಹಾರ . 

ನಿತ್ಯಜೀವನದ ಅನುಭವಗಳಲ್ಲಿ ಕೂಡ ಇಂತಹ ಭಿನ್ನತೆಯ ನಿದರ್ಶನಗಳಿಗೆ 
ಕೊರತೆಯೇನಿಲ್ಲ. 

ದುಂಡಾದ ರೂಪಾಯಿ ನಾಣ್ಯವೊಂದನ್ನು ಮಟ್ಟವಾಗಿರುವ ನೆಲದಮೇಲೆ 


೮೬೮ 


ಪ್ರಬುದ್ಧ ಕರ್ಣಾಟಕ 
ಓ ಲಿ ಕೊ ೦ ಡು ಆಸರೆಯಿಲ್ಲದೆ ನಿಶ್ಚಲ ಸ್ಥಿತಿಯಲ್ಲಿ ನಿಲ್ಲುವಂತೆ ಇಡಲು ಪ್ರಯತ್ನಿಸಿ. 
ಕೈ ಬಿಟ್ಟ ಕೂಡಲೇ ನಾಣ್ಯ ನೆಲಕ್ಕುರುಳಿ ನಿಮ್ಮ ಪ್ರಯತ್ನ ವಿಫಲಗೊಳ್ಳುವುದು. 
ಆದರೆ ಅದೇ ನಾಣ್ಯವನ್ನು ನಿಶ್ಚಲವಾಗಿರಿಸುವ ಬದಲು ನೆಲದ ಮೇಲೆ ಓಡಿಸಿ ಕೈ 
ಬಿಟ್ಟರೆ ಓಲಿದ್ದರೂ ಅದು ಕೂಡಲೆ ಕೆಳಕ್ಕೆ ಬೀಳದೆ ವರ್ತುಲಾಕಾರದ ಮಾರ್ಗ 
ವೊಂದರಲ್ಲಿ ಸುತ್ತುವುದು . 

- ತಕ್ಕಮಟ್ಟಿಗೆ ನುಣುಪಾಗಿರುವ ಬಾಣಲೆಯೊಳಗಡೆ ತಳಭಾಗದ ವಿನಾ ಇನ್ನೆಲ್ಲಿ 
ಯಾದರೂ ಗೋಲಿಯೊಂದನ್ನು ನಿಶ್ಚಲವಾಗಿ ನಿಲ್ಲಿಸಲು ಆಸರೆ ಬೇಕೇ ಬೇಕು; ಆಸರೆ 
ತಪ್ಪಿದೊಡನೆ ಅದು ಬಾಣಲೆಯ ತಳದೆಡೆಗೆ ಜಾರುವುದು . ಆದರೆ ಸಾಕಷ್ಟು ವೇಗ 
ದಿಂದ ಬೇರೆ ದಿಕ್ಕಿನೆಡೆಗೆ ಅದೇ ಗೋಲಿಯನ್ನು ಅಲ್ಲಿ ಉರುಳಿಸಿಬಿಟ್ಟರೆ ಬಾಣಲೆ 
ಯೊಳಗಡೆ ಅದು ಚಕ್ರಗತಿಯಲ್ಲಿ ಸುತ್ತಾಡತೊಡಗುವುದೇ ವಿನಾ ತಳದೆಡೆಗೆಕೂಡಲೇ 
ಜಾರಿಹೋಗುವ ಪ್ರವೃತ್ತಿಯನ್ನು ಪ್ರದರ್ಶಿಸುವುದಿಲ್ಲ. 

ಚಂದ್ರ ಮತ್ತು ಇತರ ಭೂಉಪಗ್ರಹಗಳೂ ಹಾಗೆಯೇ . ಈ ಉಪಗ್ರಹಗಳ 
ಚ ರ ಸ್ಥಿತಿ ಅವುಗಳನ್ನು ಭೂಮಿಯೆಡೆಗೆ ಧಾವಿಸಿ ಬರದಂತೆ ತಡೆಹಿಡಿದಿದೆ. ಮೇಲಿನ 
ನಮ್ಮ ನಿದರ್ಶನದ ಗೋಲಿಯಾದರೂ ಬಾಣಲೆಯ ಪ್ರತಿರೋಧದಿಂದ ತನ್ನ 
ಚರಸ್ಥಿತಿಯನ್ನು ಕ್ರಮೇಣ ಕಳೆದುಕೊಂಡು ಅಂತಿಮ ಘಟ್ಟದಲ್ಲಿ ಬಾಣಲೆಯ ತಳ 
ಭಾಗಕ್ಕೆ ಜಾರಿಯೇ ಜಾರುವುದು . ಆದರೆ ನಿರ್ವಾತ ಪ್ರದೇಶದಲ್ಲಿ ಚಲಿಸುವ ಪ್ರತಿ 
ರೋಧವಿಮುಕ್ತ ಚಂದ್ರನ ಚರಸ್ಥಿತಿಯಾದರೋ ವ್ಯಾವಹಾರಿಕ ಗಣನೆಯಲ್ಲಿ 
ಶಾಶ್ವತವೆಂದೇ ಹೇಳಬಹುದು ; ಆದ್ದರಿಂದ ಚಂದ್ರ ಭೂಮಿಯೆಡೆಗೆ ಬೀಳುವ 
ಸಂಭವವೇನಿಲ್ಲ . 
- ಭೂಮೇಲೆ ಯಿಂದ 1000 - 1500 ಕಿಲೋಮೀಟರ್‌ ಗಳಿಗಿಂತ ಕಡಿಮೆ 
ಎತ್ತರದಲ್ಲಿ ಹಾದುಹೋಗುವ ಕೃತಕ ಉಪಗ್ರಹಗಳು ವಾಯುಮಂಡಳದ ವ್ಯಾಪ್ತಿ 
ಯನ್ನು ಸಂಪೂರ್ಣವಾಗಿ ದಾಟದೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಭೂವಾತಾ 
ವರಣದ ಬಾಹ್ಯವಲಯಗಳೊಂದಿಗೆ ಘರ್ಷಣೆಗೀಡಾಗುತ್ತವೆ. ಆದ್ದರಿಂದ ಅಂತಹ 
ಉಪಗ್ರಹಗಳ ಚರಸ್ಥಿತಿ ದೀರ್ಘಕಾಲ ಉಳಿಯದೆ ಹಲವಾರು ತಿಂಗಳು ಅಥವಾ 
ವರ್ಷಗಳ ಬಳಿಕ ಅವು ಭೂಮಿಯೆಡೆಗೆ ಬಿದ್ದು ಹೋಗುವುವು. ಈ ರೀತಿಯಲ್ಲಿ 
1957ರ ಅಕ್ಟೋಬರ್ 4 ರಂದು ಹಾರಿಸಿದ ಪ್ರಥಮ ಸ್ತೂತ್ನಿಕ್ ಉಪಗ್ರಹವು 92 
ದಿವಸಗಳ ನಂತರ ಭೂಮಿಯೆಡೆಗೆ ಪತನ ಹೊಂದಿತು. 


( ಗೋಲಿ- ಬಾಣಲೆ > ಪ್ರಯೋಗ 
ಹೇಗೆ ಬಾಣಲೆಯೊಳಗೆ ಚಿಮ್ಮಿಬಿಟ್ಟ ಗೋಲಿ ವಿವಿಧ ಮಾರ್ಗಗಳಲ್ಲಿ ಬಾಣಲೆಯ 
ತಳಬಿಂದುವಿನ ಸುತ್ತ ಪರಿಭ್ರಮಿಸಬಲ್ಲದೋ ಅಂತೆಯೇ ಕೃತಕ ಉಪಗ್ರಹಗಳೂ 


ಆಕಾಶ ಸಂಶೋಧನೆ 


೮೬೯ 


ತಮ್ಮ ಚಲನೆಯ ಆದಿಯಲ್ಲಿನ ಸ್ಥಿತಿಗತಿಗಳನ್ನವಲಂಬಿಸಿ ಹಲವಾರು ಬಗೆಯ 
“ ಕಕ್ಷೆಗಳಲ್ಲಿ ಯಂತ್ರರಹಿತವಾಗಿ ಭೂಪ್ರದಕ್ಷಿಣೆ ಮಾಡಬಲ್ಲವು. 

ಭೂಮಿಯಿಂದ ಉಪಗ್ರಹದ ದೂರ ಹೆಚ್ಚಿದಂತೆಲ್ಲಾ ಭೂಮಿ ಅದನ್ನು 
ಆಕರ್ಷಿಸುವ ಬಲ ತೀವ್ರ ಪ್ರಮಾಣದಲ್ಲಿ ಕುಗ್ಗಿ ಹೋಗುವುದು. ಬಾಣಲೆಯೊಳಗಿನ 
ಗೋಲಿಯ ಪರಿಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಇದಕ್ಕೆ ವ್ಯತಿರಿಕ್ತವಾಗಿದೆ: ಬಾಣಲೆಯ 
ತಳಬಿಂದುವಿನಿಂದ ಅದು ಹೆಚ್ಚು ಹೆಚ್ಚು ದೂರವಾದಂತೆ ಆ ಬಿಂದುವಿನೆಡೆಗೆ ಅದನ್ನು 
ಜಾರಿಸಲೆತ್ನಿ ಸುವ ಬಲವೂ ಅಧಿಕವಾಗುತ್ತದೆ. ಆದರೆ ಸಾಧಾರಣ ಬಾಣಲೆಯ 
ಬದಲು ಚಿತ್ರ ೧ರ ಬಲಭಾಗದಲ್ಲಿ ತೋರಿಸಿರುವಂತಹ ವಿಶೇಷ ಆಕೃತಿಯುಳ್ಳ 
ಪಾತ್ರೆಯನ್ನು ಬಳಸುವುದರ ಮೂಲಕ ಇಂತಹ ಗುರುತರ ಸಾಮ್ಯಭಂಗವನ್ನು 
ನಿವಾರಿಸಿ ಉಪಗ್ರಹ ಮತ್ತು ಗೋಲಿಗಳ ಚಲನೆಗಳಿಗಿರುವ ಸಾದೃಶ್ಯವನ್ನು ಮತ್ತಷ್ಟು 
ಪುಷ್ಟಿಕರಿಸಲು ಶಕ್ಯವಿದೆ. ಈ ಮಾದರಿಯ ಉಪಕರಣವೊಂದರಲ್ಲಿ ಬೇರೆ ಬೇರೆ 


ಚಿತ್ರ ೧. ಎಡಭಾಗ : ಸಾಧಾರಣ ಆಕೃತಿಯ ಬಾಣಲೆ ; ಬಲಭಾಗ : ಭೂಗುರುತ್ವಾಕರ್ಷಣ 

ಕ್ಷೇತ್ರದ ಲಕ್ಷಣಗಳನ್ನು ಪ್ರದರ್ಶಿಸುವ ವಿಶೇಷ ಆಕೃತಿಯ - ಬಾಣಲೆ ². 


ವೇಗಗಳಿಂದ ಗೋಲಿಯನ್ನು ಪ್ರಕ್ಷೇಪಿಸಿ ಉಪಗ್ರಹಗಳಿಗೆ ಹಾಗೂ ಇತರ ಅಂತರಿಕ್ಷ 
ವಾಹನಗಳಿಗೆ ಪ್ರಾಪ್ತವಾಗಬಹುದಾದ ಪಥಗಳ ವೈವಿಧ್ಯತೆಯನ್ನು ಸಾಧಾರಣ 
ಶಾಲಾ ಪ್ರಯೋಗಮಂದಿರಗಳಲ್ಲಿ ಕೂಡ ಅತ್ಯಂತ ಸ್ವಾರಸ್ಯಕರ ರೀತಿಯಲ್ಲಿ ಪ್ರದರ್ಶಿಸ. 
ಬಹುದು. 


4 ಚರಕಾಯವೊಂದು ಸಾಗುವ ಮಾರ್ಗರೇಖೆಗೆ ಅದರ - ಪಥ ' ವೆಂದು ಕರೆಯುವುದು 
ವಾಡಿಕೆ . ಒ೦ದು ಗೊತ್ತಾದ ಅವಧಿಯಲ್ಲಿ ಕಾಯ ತಾನು ಹಿಂದೆ ಇದ್ದ ಸ್ಥಾನಕ್ಕೆ ಹಿಂತಿರುಗಿ ಪುನಃ 
ಪುನಃ ಒಂದೇ ಪಥದ ಮೇಲೆ ಸಾಗುತ್ತಲಿದ್ದರೆ ಅದರ ಪಥವನ್ನು ಕಕ್ಷೆ ' ಎಂಬ ವಿಶಿಷ್ಟವಾದ 
ಹೆಸರಿನಿಂದ ಈ ಲೇಖನದಲ್ಲಿ ಕರೆಯಲಾಗುವುದು. ಈ ದೃಷ್ಟಿಯಿಂದ ಕಕ್ಷೆಯನ್ನು “ ಆವರ್ತಕ 
ಲಕ್ಷಣವನ್ನು ಹೊಂದಿರುವ ಪಥ ” ಎಂಬುದಾಗಿ ವ್ಯಾಖ್ಯೆ ಮಾಡಬಹುದು, 

5 ಮಾದರಿಗಳ ನಿರ್ಮಾಪಕರಿಗೂ ಗಣಿತ ಶಾಸ್ತ್ರದ ಪರಿಚಯವುಳ್ಳ ವಾಚಕರಿಗೂ ಒಂದು 
ಉಪಯುಕ್ತ ಟಿಪ್ಪಣಿ: ರೆಕ್ಟ್ರಾಂಗ್ಯುಲರ್‌ ಹೈಪರ್‌ ಬೋಲ ಎಂಬ ಹೆಸರಿನ ವಕ್ರರೇಖೆಯ ಕಂಸ 
ವನ್ನು ಅದರ ಒಂದು ಆಸಿಟೇಟಿನ ಮೇಲೆ ಪರಿಭ್ರಮಿಸುವುದರಿಂದ ಈ ಆಕೃತಿ ಜನಿಸುತ್ತದೆ. 


೮೭೦ 

ಪ್ರಬುದ್ಧ ಕರ್ಣಾಟಕ 
ಚಿತ್ರ ೨ ನಮಗೆ ಇಂತಹ ಪಥಗಳ ಪರಿಚಯ ಮಾಡಿಕೊಡುತ್ತದೆ. ಈ ಚಿತ್ರ 
ದಲ್ಲಿ Z ಎಂಬುದು ಮೇಲೆ ಹೇಳಿದ ವಿಶೇಷ ರೀತಿಯ “ ಬಾಣಲೆ ” ಯ ಮಧ್ಯ ಭಾಗ ; 
A ಎಂಬುದು Z ನಿಂದ ಸಾಕಷ್ಟು ದೂರದಲ್ಲಿರುವ ಬಾಣಲೆಯೊಳಗಿನ ಮತ್ತೊಂದು 
ಸ್ಥಳ. ಈ Aಯಲ್ಲಿ ZA ರೇಖೆಗೆ ಲಂಬವಾಗಿರುವ AY ರೇಖೆಯ ನೇರದಲ್ಲಿ 
ಗೋಲಿಯನ್ನು ಚಿಮ್ಮಿಬಿಡುತ್ತೇವೆನ್ನೋಣ. ಹೀಗೆ ಚಿಮ್ಮಿಬಿಡುವುದಕ್ಕೆ ಲಂಬ ಪ್ರಕೇ 
ಪಣ ಎಂದೂ ಚಿಮ್ಮಿಬಿಟ್ಟ ವೇಗಕ್ಕೆ ಪ್ರಕ್ಷೇಪಣವೇಗವೆಂದೂ ಕರೆಯಬಹುದು. 
ವಿವಿಧ ಪ್ರಕ್ಷೇಪಣವೇಗಗಳಿಂದ ಗೋಲಿಯನ್ನು ಚಿಮ್ಮಿಬಿಟ್ಟು ಪರೀಕ್ಷಿಸಿದಾಗ ನಮಗೆ 
ಕೆಲವು ಸ್ವಾರಸ್ಯಕರ ಅಂಶಗಳು ಗೋಚರಿಸುತ್ತವೆ : 


ಬಾಣಲೆಯ 
ಒ 


ಅಣಲೆಯ ಒಳ ಭಾಗ 


- 
~ 
- 
ಬಾಣಲೆಯ 


ಎಳೆಯ 
ಒಳಭಾಗ 


ಬಾಣಲೆಯ 
ಅಂಚು 
- 
- 


ಚಿತ್ರ ೨, “ ಗುರುತ್ವ ಬಾಣಲೆ ” ಯೊಳಗೆ ಚಿಮ್ಮಿ ಬಿಟ್ಟ ಗೋಲಿಯ ಪಥಗಳು 


6 ಗೋಲಿ ಚಲಿಸುವಾಗ ಯಾವ ಸಂದರ್ಭದಲ್ಲಿಯೂ Z ಕೇಂದ್ರಕ್ಕೆ ತೀರಾ ಸಮೀಪದಲ್ಲಿ 
ಹಾದುಹೋಗದೆ ಇರುವಂತೆ ಇಲ್ಲಿ ವಿವರಿಸಿರುವ ಪ್ರಯೋಗಗಳನ್ನು ನಡೆಸಬೇಕು, 


ಆಕಾಶ ಸಂಶೋಧನೆ 

೮೭೧ 
(೧) ಯಾವುದೋ ಒಂದು ನಿರ್ದಿಷ್ಟ ವೇಗದಿಂದ ಪ್ರಕ್ಷೇಪಿಸಿದಾಗ ಮಾತ್ರ 
ಗೋಲಿ Z ಬಿಂದುವಿನ ಸುತ್ತಲೂ ಚಿತ್ರದಲ್ಲಿ “1 ” ಎಂದು ಸೂಚಿಸಿರುವ ರೀತಿಯ 
ವೃತ್ತಾಕಾರದ ಕಕ್ಷೆಯಲ್ಲಿ ಪರಿಭ್ರಮಿಸಬಲ್ಲದು. ಈ ವೇಗಕ್ಕೆ ನ ತು ೯ ಲ ವೇ ಗ 
(circular velocity) ವೆಂದು ಕರೆಯೋಣ . 

( ೨) ವರ್ತುಲವೇಗಕ್ಕಿಂತ ತುಸುಮಾತ್ರ ಕಡಿಮೆಯಾದ ವೇಗದಿಂದ ಚಿಮ್ಮಿ 
ಬಿಟ್ಟ ಗೋಲಿಯ ಕಕ್ಷೆ ಹೆಚ್ಚು ಕಡಮೆ ಚಿತ್ರದಲ್ಲಿ “ 2 ” ಎಂಬುದಾಗಿ ಗುರುತಿಸಿರುವ 
ಆಕಾರವನ್ನು ತಾಳುವುದು. ಗಣಿತಶಾಸ್ತ್ರಜ್ಞರು ಎ ಲಿ ಪ್ಯ ಎಂಬ ಹೆಸರಿನಿಂದ 
ಕರೆಯುವ ಒಂದು ಬಗೆಯ ಆವರ್ತಕ ವಕ್ರರೇಖಾಕೃತಿಗೂ ಈ ಕಕ್ಷೆಗೂ ಬಹುಮಟ್ಟಿಗೆ 
ಹೊಂದಿಕೆಯಾಗುತ್ತದೆ. ಈ ಕಕ್ಷೆಯಲ್ಲಿ Z ಗೆ ಅತ್ಯಂತ ದೂರದಲ್ಲಿರುವ ಬಿಂದುವೆಂದರೆ 
A ಯೇ : ಇದಕ್ಕೆ ಉ ಚ್ ಬಿ ೦ ದು ( apocentre ) ವೆಂದು ಹೆಸರು. Zಗೆ ಅತ್ಯಂತ 
ಸಮೀಪಬಿಂದುವಾದ B ಯು A ಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಭಿಮುಖವಾಗಿರುತ್ತದೆ: 
ಅದಕ್ಕೆ ನೀ ಚ ಬಿ ೦ ದು (pericentre ) ವೆಂದು ಹೆಸರು . 

( ೩) ವರ್ತುಲವೇಗವನ್ನು ಅಲ್ಪ ಪ್ರಮಾಣದಲ್ಲಿ ನೀರಿರುವ ಪ್ರಕ್ಷೇಪಣವೇಗ 
ದಿಂದ ಚಿಮ್ಮಿಬಿಟ್ಟ ಗೋಲಿ ಚಿತ್ರದಲ್ಲಿ “3 ” ಎಂದು ಗುರುತಿಸಿರುವ ಸರಿಸುಮಾರು 
ಆಕಾರದ ಕಕ್ಷೆಯಲ್ಲಿ ಸುತ್ತಾಡುವುದು. ಈ ಕಕ್ಷೆಯೂ ಕೂಡಗಣಿತಜ್ಞರ ಎಲಿಪ್ಸ್ 
ಆಕೃತಿಗೆ ಬಹುಮಟ್ಟಿಗೆ ಹೊಂದಿಕೊಳ್ಳುತ್ತದೆ. ಆದರೆ ಇಲ್ಲಿ ಉಚ್ಚ ಮತ್ತು ನೀಚ 
ಬಿಂದುಗಳು ಅದಲುಬದಲಾಗಿವೆ : A ಯು ನೀಚಬಿಂದು, B ಯು ಉಚ್ಚ ಬಿಂದು. 

( ೪) ವರ್ತುಲವೇಗವನ್ನು ಶೇಕಡಾ ಸುಮಾರು 41 ಯಷ್ಟು ಪ್ರಮಾಣದಲ್ಲಿ 
ಅಥವಾ ಅದಕ್ಕೂ ಹೆಚ್ಚಾಗಿ ಮೀರಿದ ಪ್ರಕ್ಷೇಪಣವೇಗದಿಂದಗೋಲಿಯನ್ನು ಚಿಮ್ಮಿ 
ಬಿಟ್ಟಲ್ಲಿ ಅದರ ಪಥ ಆವರ್ತಕ ಲಕ್ಷಣವನ್ನು ಕಳೆದುಕೊಂಡು ಚಿತ್ರದಲ್ಲಿ 4 ” ಮತ್ತು 
(5 ”ಎಂದು ಸರಿಸುಮಾರಾಗಿ ಸೂಚಿಸಿರುವ ವಕ್ರರೇಖೆಗಳ ಆಕಾರವನ್ನು ತಾಳುವುದು . 
ಈ ವಕ್ರರೇಖೆಗಳು ಗಣಿತಶಾಸ್ತ್ರಜ್ಞರು ಸ್ಯ ರಾ ಬೊ ಲ ಮತ್ತು ಹೈಪರ್ ಬೊ ಲ 
ಎಂಬ ಹೆಸರುಗಳಿಂದ ಕರೆಯುವ ರೇಖಾಕೃತಿಗಳನ್ನು ಬಹುಮಟ್ಟಿಗೆ ಹೋಲುತ್ತವೆ. 
ಈ ಪರಿಸ್ಥಿತಿಯಲ್ಲಿ ಉಪಕರಣದ ವಿಸ್ತಾರವೆಷ್ಟೇ ಇದ್ದರೂ ಗೋಲಿ ಬಾಣಲೆಯ 
ಅಂಚಿನಾಚೆಗೆ ಹೋಗಿ ಬೀಳುವುದೇ ಹೊರತು ತಾನು ಹೊರಟ A ಬಿಂದುವಿನ 
ಹತ್ತಿರಕ್ಕೆ ಹಿಂತಿರುಗುವುದಿಲ್ಲ. ಈ ಕಾರಣದಿಂದಾಗಿ ವರ್ತುಲವೇಗವನ್ನು 
ಶೇಕಡಾ ಸುಮಾರು 41 ಯಷ್ಟು ಪ್ರಮಾಣದಲ್ಲಿ ಮೀರುವ ವೇಗವನ್ನು 
ವಿ ಮೊ ಚ ನ ವ ಗ ( escape velocity ) ವೆಂದು ಕರೆಯಬಹುದು. 

( ೫ ) ಇದುವರೆಗೆ ವಿವರಿಸಿರುವ ಪ್ರಯೋಗಗಳಲ್ಲೆಲ್ಲಾ A ಎಂಬ ಒಂದೇ 


- 7 ಈ ಮಾತನ್ನು ಹೇಳುವಾಗ ಗೋಲಿಯ ಮೇಲೆ ಪ್ರಯೋಗವಾಗುವ ಬಾಣಲೆಯ ಅನಿ 
ವಾರ ಪ್ರತಿರೋಧವನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಆದ್ದರಿಂದ ಇದು ನೂರಕ್ಕೆ ನೂರು ಪಾಲು 
ಸತ್ಯವಾಗುವುದೆಂದು ಯಾರೂ ನಿರೀಕ್ಷಿಸಬಾರದು, 


೮೭೨ 

ಪ್ರಬುದ್ಧ ಕರ್ಣಾಟಕ 
ಸ್ಥಿರವಾದ ಸ್ಥಾನದಿಂದ ಗೋಲಿಯನ್ನು ಚಿಮ್ಮಿಬಿಡಲಾಗಿದೆ. A ಯ ಬದಲು Z 
ಕೇಂದ್ರದಿಂದ ಸಾಕಷ್ಟು ದೂರದಲ್ಲಿರುವ ಬೇರೊಂದು ಸ್ಥಿರವಾದ ಬಿಂದುವಿನಿಂದ 
ಗೋಲಿಯನ್ನು ಪ್ರಕ್ಷೇಪಿಸಿ ಪ್ರಯೋಗಗಳನ್ನು ಪುನರಾವರ್ತನೆ ಮಾಡಿನೋಡಿದರೂ 
ಇದೇ ಫಲಿತಾಂಶಗಳು ದೊರಕುತ್ತವೆ. ಆದರೆ ಹೊಸ ಪ್ರಕ್ಷೇಪಣಬಿಂದುವಿಗೆ 
ಅನ್ವಯಿಸುವ ವರ್ತುಲವೇಗ ವಿಮೋಚನವೇಗಗಳ ಪರಿಮಾಣಗಳು ಮಾತ್ರ ವ್ಯತ್ಯಾಸ 
ಹೊಂದಿರುತ್ತವೆ. ಪ್ರಕ್ಷೇಪಣಬಿಂದುವಿಗೂ Z ಗೂ ಇರುವ ದೂರ ಹೆಚ್ಚಿದಂತೆಲ್ಲಾ 
ಅಲ್ಲಿಗೆ ಅನ್ವಯಿಸುವ ವರ್ತುಲ ಹಾಗೂ ವಿಮೋಚನವೇಗಗಳ ಪರಿಮಾಣಗಳು 
ಕ ಡ ಮೆಯಾಗುವುವು. 


ಭೂಉಪಗ್ರಹಗಳ ಕಕ್ಷೆಗಳು 
ಈಗತಾನೆ ವಿವರಿಸಿರುವ “ಗೋಲಿ- ಬಾಣಲೆ ” ಪ್ರಯೋಗದಿಂದ ಅಂತರಿಕ್ಷವಾಹನ 
ಗಳಿಗೆ ಪ್ರಾಪ್ತವಾಗುವ ವಿವಿಧ ಚಲನಕ್ರಮಗಳನ್ನು ಸುಲಭವಾಗಿ ಅರ್ಥಮಾಡಿ 
ಕೊಳ್ಳಬಹುದು. ಇದಕ್ಕಾಗಿ ಚಿತ್ರ ೨ರಲ್ಲಿ ಬಾಣಲೆಯ ತಳಬಿಂದುವಾದ Zನ 
ಸ್ಥಾನದಲ್ಲಿ ಭೂಮಿಯ ಕೇ೦ದ್ರ ವನ್ನೂ , ಗೋಲಿಯನ್ನು ಚಿಮ್ಮಿಬಿಡುವ Àಬಿಂದು 
ವಿನ ಸ್ಥಾನದಲ್ಲಿ ಭೂವಾಯುಮಂಡಳದ ಆಚೆ ಇರುವ “ ಅಂತರಿಕ್ಷದ ” ಯಾವು 
ದಾದರೊಂದು ಬಿಂದುವನ್ನೂ , ಗೋಲಿಯ ಸ್ಥಾನದಲ್ಲಿ ಅಂತರಿಕ್ಷವಾಹನವನ್ನೂ 
ಕಲ್ಪಿಸಿಕೊಂಡರಾಯಿತು. ಈ ಪರಿಸ್ಥಿತಿಯಲ್ಲಿ ಬಾಣಲೆಯ ಕಾರವನ್ನು ಭೂಮಿಯ 
ಗುರುತ್ವಾಕರ್ಷಣ ಕ್ಷೇತ್ರವು ನಿರ್ವಹಿಸುತ್ತದೆ. 

ಅಂತರಿಕ್ಷ ಯಾನವನ್ನು ಕೈಗೊಳ್ಳಬೇಕಾಗಿರುವ ವಾಹನವನ್ನು ಮೊದಲು 
ಭೂಮೇಲ್ಮೀಯಿಂದ A ಬಿಂದುವಿನವರೆಗೆ ಒಯ್ದು ಅಲ್ಲಿ ಅದು AY ಸಮತಲ 
ನೇರದಲ್ಲಿ ಸಾಕಷ್ಟು ವೇಗದಿಂದ ಚಲಿಸುತ್ತಿರುವಂತೆ ವ್ಯವಸ್ಥೆಗೊಳಿಸಬೇಕು. ಈ 
ಕಾರವನ್ನು ಸಾಧಿಸಲು ರಾ ಕೆ ಟ್ ಎಂಬ ಹೆಸರಿನ ಯಂತ್ರಗಳನ್ನು ಬಳಸುತ್ತಾರೆ. 
ರಾಕೆಟ್ ಯಂತ್ರಗಳ ಬಗ್ಗೆ ಹೆಚ್ಚಿನ ಪರಿಚಯವನ್ನು ಮಾಡಿಕೊಡಲು ಈ ಲೇಖನ 
ದಲ್ಲಿ ಬೇರೊಂದು ವಿಭಾಗವನ್ನು ಮೀಸಲಿಡಲಾಗಿದೆ. ಈಗ ಸದ್ಯಕ್ಕೆ ಗಮನಿಸ 
ಬೇಕಾಗಿರುವುದು Aಯಲ್ಲಿ ಅಂತರಿಕ್ಷವಾಹನವನ್ನು “ ಚಿಮ್ಮಿ ” ಬಿಟ್ಟ ನಂತರ 
ಬಾಣಲೆಯೊಳಗಿನ ಗೊಲಿಯಂತೆ ಅದು ಯಾವ ಯಂತ್ರ ಸಹಾಯವೂ ಇಲ್ಲದೆ 
ತಾನೇ ಚಲಿಸತೊಡಗುತ್ತದೆ ಎಂಬುದಷ್ಟು ಮಾತ್ರ. ವಾಹನವು ವಾಯುಮಂಡಳ 
ವನ್ನು ಪುನಃ ಪ್ರವೇಶಿಸದಿದ್ದಲ್ಲಿ ಯಾವರೀತಿಯ ಪ್ರತಿರೋಧಕ್ಕೂ ಗುರಿಯಾಗದ 
ಅದರ ಚಲನೆ ಅನಿರ್ದಿಷ್ಟವಾದ ದೀರ್ಘ ಕಾಲಾವಧಿಗಳವರೆಗೆ ಅಳಿಯದೆ ಅವಿಚ್ಛಿನ್ನ 
ವಾಗಿ ಮುಂದುವರಿಯಬಲ್ಲದು. 

Aಯಿಂದ ಮುಂದೆ ವಾಹನಕ್ಕೆ ಲಭಿಸುವ ಯಂತ್ರರಹಿತ ಚಲನೆಯ ವೈಖರಿ 
Aಯಲ್ಲಿ ಅದಕ್ಕೆ ಒದಗಿಬರುವ “ ಪ್ರಕ್ಷೇಪಣ ” ವೇಗವನ್ನು ಅವಲಂಬಿಸಿರುತ್ತದೆಂದು 


ಆಕಾಶ ಸಂಶೋಧನೆ 


೮೭೩ 


ಗೋಲಿ- ಬಾಣಲೆ ಪ್ರಯೋಗದಿಂದ ನನಗೆ ತಿಳಿದುಬರುತ್ತದೆ. ಪ್ರಕ್ಷೇಪಣವೇಗ 
Aಗೆ ಅನ್ವಯಿಸುವ ವರ್ತುಲವೇಗಕ್ಕೆ ಸಮವಾಗಿದ್ದರೆ ವಾಹನ ವೃತ್ತಾಕಾರದ 
ಕಕ್ಷೆಯಲ್ಲಿ ಭೂಮಿಯ ಸುತ್ತಲೂ ಪರಿಭ್ರಮಿಸುವ ಒಂದು ಕೃತಕ ಉಪಗ್ರಹವಾಗಿ 
ಪರಿಣಮಿಸುತ್ತದೆ. ಪ್ರಕ್ಷೇಪಣವೇಗ ವರ್ತುಲವೇಗಕ್ಕಿಂತ ಹೆಚ್ಚಾಗಿದ್ದು ವಿಮೋಚನ 
ವೇಗವನ್ನು ಮೀರದೆ ಇದ್ದಾಗಲೂ ವಾಹನವು ಕೃತಕ ಉಪಗ್ರಹವಾಗಿಯೇ ಉಳಿದು 
ಕೊಂಡು ಭೂಮಿಯ ಸುತ್ತ ಸಂಚರಿಸತೊಡಗುತ್ತದೆ; ಆದರೆ ಅದರ ಕಕ್ಷೆ ಈಗ 
ವೃತ್ತಾಕಾರದಲ್ಲಿರುವ ಬದಲು ಚಿತ್ರ ೨ರಲ್ಲಿ “ 3 ” ಎಂಬುದಾಗಿ ನಿರ್ದೆಶಿಸಿರುವ 
ಎಲಿಸ್ಟ್ ಆಕಾರವನ್ನು ತಾಳುತ್ತದೆ, ಅಷ್ಟೆ . ಇದುವರೆಗೆ ಯಶಸ್ವಿಯಾಗಿ ಪ್ರಯೋಗಿ 
ಸಿರುವ ಉಪಗ್ರಹಗಳೆಲ್ಲಾ ಬಹುಮಟ್ಟಿಗೆ ಈ ಕೊನೆಯ ಪರಿಸ್ಥಿತಿಯನ್ನೇ ಉದಾ 
ಹರಿಸುತ್ತವೆ. 

ಪ್ರಕ್ಷೇಪಣವೇಗ ವರ್ತುಲವೇಗಕ್ಕಿಂತ ಕಡಿಮೆಯಾಗಿಬಿಟ್ಟರೆ ವಾಹನದ 
ಕಕ್ಷೆಯು ಚಿತ್ರ ೨ರಲ್ಲಿ “ 2 ” ಎಂದು ಗುರುತಿಸಿರುವ ಎಲಿಸ್ಟ್ ಆಕಾರವನ್ನು 
ತಾಳುವುದು. ಈ ಕಕ್ಷೆಯ ನೀಚಬಿಂದುವಾದ Bಯು ಭೂವಾಯುಮಂಡಳಕ್ಕಿಂತ 
ಎತ್ತರದಲ್ಲಿದ್ದಲ್ಲಿ ಮಾತ್ರ ವಾಹನ ವಾಯುಪ್ರತಿರೋಧದಿಂದ ವಿಮುಕ್ತವಾದ ಕೃತಕ 
ಉಪಗ್ರಹವಾಗಿ ದೀರ್ಘಕಾಲಗಳವರೆಗೆ ಭಾಮಿಯ ಸುತ್ತ ಸಂಚರಿಸಬಲ್ಲದು. 
ಹಾಗಿಲ್ಲದೆ ಕಕ್ಷೆಯ ನೀಚಬಿಂದುವು ವಾಯುಮಂಡಳದ ಸಾಂದ್ರವಲಯಗಳ ಮಧ್ಯೆ 
ಏರ್ಪಟ್ಟಲ್ಲಿ ಗಾಳಿಯ ಪ್ರತಿರೋಧದಿಂದ ವಾಹನದ ಚರಸ್ಥಿತಿ ಹದಗೆಟ್ಟು ಅನತಿ 
ಕಾಲದಲ್ಲಿಯೇ ವಾಹನವು ನಾಶಹೊಂದಬೇಕಾಗುವುದು . 

ಪ್ರಕ್ಷೇಪಣವೇಗ ವರ್ತುಲವೇಗಕ್ಕಿಂತ ತೀರಾ ಕಡಮೆಯಾಗಿಬಿಟ್ಟರೆ 
ಗಣಿತಾನುಸಾರವಾಗಿ ಕಕ್ಷೆಯ ನೀಚಬಿಂದು ವಾಯುಮಂಡಳಕ್ಕೂ ಕೆಳಗಡೆಭೂಗರ್ಭ 
ದೊಳಗೇ ಏರ್ಪಡಬೇಕಾಗುತ್ತದೆ. ಹೀಗಾದಾಗಲಂತೂ ಭೂಮೇಲೆಯನ್ನು 
ಸಮೀಪಿಸುವ ಮುನ್ನ ವಾಯುರೋಧದಿಂದ ವಾಹನವು ಸಂಪೂರ್ಣವಾಗಿ ನಾಶ 
ನಾಗದೆ ಒಂದು ವೇಳೆ ಉಳಿದುಕೊಂಡಿದ್ದರೂ ಕೊನೆಯಲ್ಲಿ ಅದು ಭೂಮಿಗೆ ಬಡಿದು 
ಛಿದ್ರಛಿದ್ರವಾಗಿಬಿಡುವುದು. 


ಗಾಥಾಂತರಿತಗಾಮಿ ನೌಕೆಗಳ ಪಥಗಳು 
ಅಂತರಿಕ್ಷವಾಹನವು Aಯ ಬಳಿ ಗಳಿಸುವ ಪ್ರಕ್ಷೇಪಣವೇಗ ಕೇವಲ ವರ್ತುಲ 
ವೇಗವಷ್ಟನ್ನೇ ಅಲ್ಲದೆ ವಿಮೋಚನ ವೇಗವನ್ನೂ ಮೀರಿಬಿಟ್ಟಾಗ ಸಂಭವಿಸುವ ಪರಿ 
ಸ್ಥಿತಿಯನ್ನು ಈಗ ಪರಿಶೀಲಿಸೋಣ. ಹೀಗಾದಾಗ ಅದು ಗೋಲಿ- ಬಾಣಲೆ 
ಪ್ರಯೋಗದಲ್ಲಿನಂತೆಯೇ ಚಿತ್ರ ೨ರಲ್ಲಿ “5 ” ಎಂಬುದಾಗಿ ನಿರ್ದೆಶಿಸಿರುವ ಹೈಪರ್‌ 
ಬೋಲಾಕಾರದ ಪಥದಲ್ಲಿ ಸಂಚರಿಸಿ ಭೂಮಿ ( Z) ಯಿಂದ ಅನಿರ್ದಿಷ್ಟವಾಗಿ ದೂರ 
ಸರಿಯುತ್ತಾ ಹೋಗುವುದು, 


೮೭೪ 


ಪ್ರಬುದ್ಧ ಕರ್ಣಾಟಕ 
ಈ ಸನ್ನಿವೇಶದಲ್ಲಿ ವಾಹನವು ಕೇವಲ ಭೂಪ್ರದಕ್ಷಿಣೆ ಮಾಡುವ ಉಪಗ್ರಹ 
ವಾಗಿ ಉಳಿಯಲು ಸಾಧ್ಯವಿಲ್ಲ. ಬದಲು, ಅದು ಸೌರವ್ಯೂಹದ ( ಇಲ್ಲದೆ ವಿಶ್ವದ 
ಇತರ) ಅತಿ ದೂರ ಪ್ರದೇಶಗಳಿಗೆ ಪಯಣ ಬೆಳೆಸುವ ಗಾಢಾಂತರಿಕ್ಷಾನ್ವೇಷಕ 
ನೌಕೆಯಾಗಿ ಪರಿಣಮಿಸುತ್ತದೆ. 

ಪ್ರಾರಂಭದಲ್ಲಿ ಸ್ವಲ್ಪ ಕಾಲ ಭೂಸಾಪೇಕ್ಷವಾಗಿ ಇಂತಹ ನೌಕೆಗಳ ಚಲನ 
ಪಥಗಳು ಚಿತ್ರ ೨ರಲ್ಲಿ 5 ” ಎಂದು ತೋರಿಸಿರುವ ಹೈಪರ್ ಬೊಲಾ ರೂಪದಲ್ಲಿ 
ದ್ದರೂ ಸದಾಕಾಲವೂ ಅವು ಅದೇ ಸ್ಥಿತಿಯಲ್ಲಿ ಉಳಿಯುವುದಿಲ್ಲ. ಇದಕ್ಕೆ ಕಾರಣ 
ಈ ಪಥಗಳನ್ನು ಲೆಕ್ಕ ಹಾಕುವುದರಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯೊಂದನ್ನೇ 
ಗಣನೆಗೆ ತೆಗೆದುಕೊಂಡಿರುವುದು. ವಾಸ್ತವಿಕವಾಗಿ ಅಂತರಿಕ್ಷನೌಕೆಗಳ ಚಲನೆ 
ಯನ್ನು ಗೊತ್ತು ಮಾಡುವುದರಲ್ಲಿ ಸೂ ಯ್ಯನ ಗುರುತ್ವದ ಸೆಳೆತವೂ ಹಿರಿದಾದ 
ಪಾತ್ರವನ್ನು ವಹಿಸುತ್ತದೆ. 

- ಭೂಮಿಗೆ ಸಾಪೇಕ್ಷವಾಗಿ ಭೂನೆರೆಯಲ್ಲಿರುವ ಒಂದೊಂದು ಬಿಂದುವಿನಲ್ಲಿಯೂ 
ಅದಕ್ಕೆ ಅನುಗುಣವಾದ ವರ್ತುಲವೇಗ ಹಾಗೂ ವಿಮೋಚನವೇಗಗಳಿವೆಯಷ್ಟೆ . 
ಈ ವೇಗಗಳನ್ನು ಭೂವರ್ತುಲವೇಗ ಮತ್ತು ಭೂವಿಮೋಚನವೇಗಗಳೆಂದು ಕರೆ 
ಯೋಣ. ಇದೇ ರೀತಿಯಲ್ಲಿ ಸೌರವ್ಯೂಹದ ಪ್ರತಿ ಬಿಂದುವಿನಲ್ಲಿಯೂ ಸೂರನಿಗೆ 
ಸಾಪೇಕ್ಷವಾಗಿ ಆ ಬಿಂದುವಿಗೆ ಅನ್ವಯಿಸುವ ಸೌ ರ ನ ತು ೯ ಲ ವ ಗ ಹಾಗೂ 
ಸೌರ ವಿ ಮೊ ಚ ನ ವೇಗ ಗಳುಂಟು. 

ಭೂನೆರೆಯಲ್ಲಿ ಭೂವಿಮೋಚನ ವೇಗಕ್ಕಿಂತ ಹೆಚ್ಚಿನ ವೇಗದಿಂದ ಚಿಮ್ಮಿಬಿಟ್ಟ 
ಅಂತರಿಕ್ಷವಾಹನ ಹಲವು ದಿನಗಳ ಬಳಿಕ ಭೂಮಿಯಿಂದ ಹತ್ತಾರು ಲಕ್ಷ ಕಿಲೋ 
ಮೀಟರ್ ಗಳಷ್ಟು ದೂರ ಸರಿದಿದೆಯೆಂದು ಭಾವಿಸೋಣ. ಇಷ್ಟೊಂದು ದೂರದಲ್ಲಿ . 
ಈಗ ವಾಹನದ ಮೇಲೆ ಪ್ರಯೋಗವಾಗುವ ಭೂಮಿಯ ಸೆಳೆತ ಉಪೇಕ್ಷಿಸಬಹು 
ದಾದಷ್ಟು ಕ್ಷೀಣಿಸಿಹೋಗಿರುತ್ತದೆ. ಆದರೆ ಸೂರನ ಆಕರ್ಷಣೆಯಾದರೋ 
ಭೂಮಿಯ ಸಮೀಪದಲ್ಲಿ ಎಷ್ಟಿದ್ದಿತೋ ಈಗಲೂ ಸರಿಸುಮಾರಾಗಿ ಅಷ್ಟೇ ಇರು 
ವುದು ಏಕೆಂದರೆ ಭೂಮಿಯಿಂದ ಸೂರನಿಗಿರುವ 15ಕೋಟಿಕಿಲೋಮೀಟರ್‌ಗಳ 
ಮುಂದೆ ಹತ್ತಾರು ಲಕ್ಷ ಕಿಲೋಮೀಟರ್‌ಗಳ ವ್ಯತ್ಯಾಸ ಅಷ್ಟೇನೂ ಗಣನಾರ್ಹವಲ್ಲ. 
ಆದ್ದರಿಂದ ನಮ್ಮ ಪ್ರಯೋಗದ ಉಪಮಾನವನ್ನು ಬಳಸಿಕೊಂಡು ವಾಹನವು ಈ 
ಹೊಸ ಪರಿಸ್ಥಿತಿಯಲ್ಲಿ ಭೂಗುರುತ್ವಾಕರ್ಷಣೆಯ “ ಬಾಣಲೆ ” ಯ ಬದಲು ಸೌರ 


8 ಕಾಲ್ಪನಿಕ ವೀಕ್ಷಕನೊಬ್ಬನು ಭೂಮಿಯ ದೈನಂದಿನ ಅಕ್ಷಪರಿಭ್ರಮಣೆಯಲ್ಲಿ 
ಪಾಲ್ಗೊಳ್ಳದೆ ಇದ್ದು ಚರಕಾಯಗಳನ್ನು ಭೂಕೇಂದ್ರದಿಂದ ವೀಕ್ಷಿಸಿದಾಗಗೋಚರಿಸುವ ಚಲನೆಯ 
ಲಕ್ಷಣಗಳನ್ನು ವರ್ಣಿಸಲು ' ಭೂ ಸಾ ಸೇ ಕ್ಷ ' ಎಂಬ ಪದವನ್ನು ಬಳಸಲಾಗುವುದು. ಇದೇ 
ರೀತಿಯಲ್ಲಿ ' ಸೂ ಯ್ಯ ಸಾ ಸೆ ಕ್ಷ ', ' ಚ ೦ ದ ಸಾ ಸ ಕ , ಮತ್ತು ಗ್ರಹ ಸಾ ಸೆ ಕ್ಷ' 
ಎಂಬ ವಿಶೇಷಣಗಳನ್ನು ಸಹ ವ್ಯಾಖ್ಯೆ ಮಾಡಬಹುದಷ್ಟೆ . 


ಆಕಾಶ ಸಂಶೋಧನೆ 


೮೭೫ 


ಗುರುತ್ವಾಕರ್ಷಣೆಯ “ ಬಾಣಲೆ ” ಯಲ್ಲಿ ಚಲಿಸಲಾರಂಭಿಸಿದೆಯೆಂದು ಭಾವಿಸ 
ಬಹುದು. ಅಂದಮೇಲೆ ಇಲ್ಲಿಂದ ಮುಂದಕ್ಕೆ ವಾಹನವು ಸೂ ನಿ ಗೆ 
- ಸಾ ಸ ಕ ವಾಗಿ ಸಂಚರಿಸುವ ಪಥದ ಆಕಾರವು ಅದು ಈಗ ಗಳಿಸಿರುವ ಸೂರ 
- ಸಾಪೇಕ್ಷವೇಗವನ್ನು ಅವಲಂಬಿಸಿರುತ್ತದೆಂದಾಯಿತು. 
* ಈ ಸೂರ ಸಾಪೇಕ್ಷವೇಗ ಸೌರವಿಮೋಚನವೇಗವನ್ನೇ ಮೀರಿದ್ದ ಪಕ್ಷದಲ್ಲಿ 
ಇನ್ನು ಮುಂದೆ ಅಂತರಿಕ್ಷನೌಕೆಯು ಸೂರನಿಗೆ ಸಾಪೇಕ್ಷವಾಗಿ ಹೈಪರ್‌ ಬೋಲಾ 
ಕಾರದ ಮಾರ್ಗದಲ್ಲಿ ಚಲಿಸಿಹೋಗುವುದು. ತತ್ಪಲವಾಗಿ ಇಂತಹ ನೌಕೆ ಇಡೀ 
ಸೌರವ್ಯೂಹವನ್ನೇ ತೊರೆದು ಕಾಲಾನುಕಾಲಕ್ಕೆ ಅತಿ ದೂರದ ನಕ್ಷತ್ರಗಳ ಬಳಿಗೆ 
ಸಾಗಬಲ್ಲದು. 

ಭೂವಿಮೋಚನೆ ಹೊಂದಿದ ಅಂತರಿಕ್ಷನೌಕೆಯ ಸೂರ ಸಾಪೇಕ್ಷವೇಗ ಸೌರ 
ವಿಮೋಚನವೇಗಕ್ಕಿಂತ ಕಡಮೆಯಾಗಿದ್ದರೆ ಅಲ್ಲಿಂದ ಮುಂದಕ್ಕೆ ನೌಕೆಯ ಸೂರ 
ಸಾಪೇಕ್ಷ ಪಥ ಎಲಿಸ್ಟ್ ಆಕಾರವನ್ನು ತಾಳುತ್ತದೆ. ( ಚಿತ್ರ ೨ , ರೇಖೆ “ 2 ” ಅಥವಾ 
(“3 ” ; ಇಲ್ಲಿ Z ಬಿಂದುವಿನ ಸ್ಥಾನದಲ್ಲಿ ಸೂ ನನ್ನು ಕಲ್ಪಿಸಿಕೊಳ್ಳಿ. ಅಂದರೆ 
ಈಗ ನಮ್ಮ ನೌಕೆ ಸೂರನ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಮಾನವನಿರ್ಮಿತ 
ಮ ರಿ ಗ ಹ ವಾಗಿ ಪರಿಣಮಿಸಿತು. 

ಇಂತಹ ಪ್ರಪ್ರಥಮ ಕೃತಕ ಮರಿಗ್ರಹವನ್ನು ಸೋವಿಯತ್ ರಷ್ಯಾದಿಂದ 
1959ರ ಜನವರಿ 2ರಂದು ಹಾರಿಸಲಾಯಿತು. ಅದಕ್ಕಿಟ್ಟಿದ್ದ ಹೆಸರು ' ಹಗಲು 
ಗನಸು > 10 ಎಂದು. ಇಂದಿಗೂ ಅದು ಸುಮಾರು 450 ದಿವಸಗಳಿಗೊಂದು 
ಸಲದಂತೆ ಸೂಠ್ಯಪ್ರದಕ್ಷಿಣೆ ಮಾಡುತ್ತಿದೆ. 
ಸಮಾನತಾ ತತ್ವ 
ಭೂಮಿಯಿಂದ ಹತ್ತಾರು ಲಕ್ಷ ಕಿಲೋಮೀಟರ್‌ಗಳಷ್ಟು ದೂರ ಸರಿದ ಅಂತರಿಕ 
ವಾಹನದ ಚಲನೆಯನ್ನು ಸೌರಗುರುತ್ವಾಕರ್ಷಣೆಯ “ ಬಾಣಲೆ ” ನಿರ್ಧರಿಸು 
ವುದಾದರೆ ಭೂಮಿಗೆ ಸಮೀಪವಾಗಿರುವ ಉಪಗ್ರಹಗಳನ್ನು ಮಾತ್ರ ಭೂಮಾ 
ಕರ್ಷಣೆಯ “ ಬಾಣಲೆ ” ಯೊಂದರಲ್ಲೇ ಚಲಿಸುತ್ತಿರುವಂತೆ ಚಿತ್ರಿಸಿರುವುದು 
ತಪ್ಪಲ್ಲವೇ ? ಎಂದು ಪ್ರಶ್ನಿಸಿ ಉಪಗ್ರಹಗಳ ಚಲನೆಯ “ ಕರಾರುವಾಕ್ಕಾದ ” 
ಚಿತ್ರಣಕ್ಕಾಗಿ ಎರಡೂ ಬಾಣಲೆಗಳ ಸಂಯೋಜನೆಯೊಂದನ್ನು ಎರಕ ಹುಯ್ಯಲು 
ಕೆಲವರು ತವಕಿಸಬಹುದು. 


9 ಆದರೆ ಅಂತರಿಕ್ಷ ವಿಜ್ಞಾನದಲ್ಲಿ ಇಂದು ಸಿದ್ದಿಸಿರುವ ವೇಗಗಳಿಂದ ನಕ್ಷತ್ರಾಭಿಮುಖ 
ಯಾನವನ್ನು ಪ್ರಾರಂಭಿಸಿದಲ್ಲಿ ಅತಿ ಹತ್ತಿರದ ನಕ್ಷತ್ರವನ್ನು ಸಮೀಪಿಸುವ ವೇಳೆಗೆ ನೂರಾರು 
ಶತ ನಾ ನ ಗ ೮ , ಸಂದುಹೋಗಿರುವುವು ! ನಿಜಕ್ಕೂ ಉಪಯುಕ್ತ ನಕ್ಷತ್ರ ಯಾನಕ್ಕೆ ಬೆಳಕಿನ 
ವೇಗವನ್ನು ಹೋಲುವಂತಹ ಅಧಿಕ ವೇಗಗಳು ಅವಶ್ಯಕ. 

10 C Metchta ” – “ ಹಗಲುಗನಸು ೨, 


೮೭೬ 


ಪ್ರಬುದ್ಧ ಕರ್ಣಾಟಕ 
ಮತ್ತೆ ಕೆಲವರಾದರೋ ಭೂನೆರೆಯಲ್ಲಿ ಏರ್ಪಡುವ ಭೂಗುರುತ್ವಾಕರ್ಷಣೆಗೆ 
ಹೋಲಿಸಿದರೆ ಈ ಪ್ರದೇಶದಲ್ಲಿ ಒದಗುವ ಸೌರಗುರುತ್ವಾಕರ್ಷಣೆಯ ಪರಿಮಾಣ 
ತೀರಾ ಉಪೇಕ್ಷಣೀಯವಾಗುವುದೆಂದು ಅನುಮಾನಿಸಿ ಉಪಗ್ರಹಗಳ ಚಲನೆಯನ್ನು 
ರೂಪಿಸುವುದರಲ್ಲಿ ಭೂಮ್ಯಾಕರ್ಷಣೆಯೇ ಪ್ರಧಾನ ನಿರ್ಧಾರಕವಾಗುವುದೆಂದು 
ತರ್ಕಿಸಬಹುದು. 

ಆದರೆ ಈ ಈರ್ವರ ಆಲೋಚನೆಗಳೂ ಒಂದಲ್ಲ ಒಂದು ರೀತಿಯಲ್ಲಿ ದೋಷ 
ಯುಕ್ತವಾಗಿವೆ . ನಾವು ಸೂ ರ ನಲ್ಲಿ ನಿಂತು ಭೂಉಪಗ್ರಹದ ಚಲನೆಯನ್ನು 
ವೀಕ್ಷಿಸಿದಲ್ಲಿ ಕಾಣಬರುವ ಸೂರ ಸಾಪೇಕ್ಷ ಪರಿಸ್ಥಿತಿಯನ್ನು ಗೊತ್ತು ಮಾಡಬೇಕಾದಲ್ಲಿ 
ಖಂಡಿತವಾಗಿಯೂ ಭೂಮಿಯ ಮತ್ತು ಸೂ‌ನ ಸೆಳತಗಳ ಸಂಯೋಜನೆಯನ್ನೆ 
ಗಣನೆಗೆ ತೆಗೆದುಕೊಳ್ಳಬೇಕು. ಆದರೆ ಭೂ ಮಿ ಯಿಂದ ನೋಡಿದಾಗ ಗೋಚರಿ 
ಸುವ ಭೂಸಾಪೇಕ್ಷ ಚಲನಕ್ರಮವನ್ನು ನಿರ್ಧರಿಸುವಾಗ ಇಂತಹ ನೇರ ಸಂಯೋಜನೆ 
ಸತ್ಯಕ್ಕೆ ವ್ಯತಿರಿಕ್ತವಾದ ಫಲಿತಾಂಶಗಳನ್ನೇ ನೀಡುತ್ತದೆ. ಈ ಎರಡನೆಯ ಸಂದರ್ಭ 
ದಲ್ಲಿ ಉಪಗ್ರಹ ( ಅಥವಾ ಇನ್ನಾವುದೇ ಚರಕಾಯ ) ಭೂಮಿಯ ಸ ಮ ಪ ದಲ್ಲಿ 
ಚಲಿಸುತ್ತಿರುವವರೆಗೂ ಅದರ ಚಲನೆಯನ್ನು ನಿಷ್ಕರ್ಷಿಸುವುದಕ್ಕೆ ಹೆಚ್ಚು ಕಡಮೆ 
ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರವೊಂದನ್ನು ಬಿಟ್ಟು ಬೇರಾವ ಗುರುತ್ವಾಕರ್ಷಣೆ 
ಗಳನ್ನೂ ಗಣನೆಗೆ ತೆಗೆದುಕೊಳ್ಳಬಾರದು. 

ಹಾಗಿದ್ದ ಮೇಲೆ ಈ ಪರಿಸ್ಥಿತಿಯಲ್ಲಿ ಸೌರಗುರುತ್ವಾಕರ್ಷಣೆ ಎಲ್ಲಿ ಮಾಯ 
ವಾಗಿ ಹೋಯಿತು ? 

ಇಲ್ಲಿ ಅಡಗಿರುವ ಭೌತ ರಹಸ್ಯವನ್ನು ಅರ್ಥಮಾಡಿಕೊಳ್ಳಲು ಇಡೀ 
ಭೂ ಮಿ ಯೆ ಸೂರನ ಸೆಳತಕ್ಕೊಳಗಾಗಿ ಯಾವ ಯಂತ್ರದ ನೆರವೂ ಇಲ್ಲದೆ 
ಎಲಿಸ್ಟ್ ಆಕಾರದ ಕಕ್ಷೆಯಲ್ಲಿ ಸೂರಿನ ಸುತ್ತಲೂ ಸಂಚರಿಸುತ್ತಿದೆಯೆಂಬ ಅಂಶ 
ವನ್ನು ನೆನಪಿನಲ್ಲಿಡಿ , ನಿಜಕ್ಕೂ ಸೂರನ ಸೆಳೆತವು ಭೂಮಿಯ ನೆರೆಯಲ್ಲಿ ಚಲಿಸುವ 
ಉಪಗ್ರಹ, ರಾಕೆಟ್ , ವಿಮಾನ, ರೈಲು ಮುಂತಾದ ವಸ್ತುಗಳ ಚಲನೆಯನ್ನು 
ಒಂದು ನಿರ್ದಿಷ್ಟ ರೀತಿ ಹಾಗೂ ನಿರ್ದಿಷ್ಟ ಪ್ರಮಾಣಗಳಲ್ಲಿ ಮಾರ್ಪಾಟು ಹೊಂದು 
ವಂತೆ ಪ್ರಚೋದಿಸುತ್ತಲಿದೆಯೆಂದು ಭಾವಿಸಬಹುದು. ಆದರೆ ಅದು ಸರಿಸುಮಾರಾಗಿ 
ಇದೇ ನಿರ್ದಿಷ್ಟ ರೀತಿ, ನಿರ್ದಿಷ್ಟ ಪ್ರಮಾಣಗಳಲ್ಲಿ ಆ ಕಾಯಗಳ ಪಕ್ಕದಲ್ಲೇ ಇರುವ 
ಇಡೀ ಭೂಮಿಯ ಚಲನೆಯನ್ನು ಕೂಡ ನಾ ಸ ವಿ ಕ ವಾ ಗಿ ಯೆ ಮಾರ್ಪಡಿ 
ಸುತ್ತಾ ಹೋಗುತ್ತಿದೆ.11 ತತ್ಪಲವಾಗಿ ಈ ಎರಡು ಚಲನೆಗಳ ವ್ಯತ್ಯಾ ಸ ವನ್ನು 

11 ಆದರೆ ಭೂಮಿ ಬಿಂದುಸ್ರಾಯವಾದ ಒಂದು ಚಿಕ್ಕ ಕಣವಲ್ಲದ್ದರಿಂದ ಸೂರೈನ ಗುರು 
ತ್ವಾಕರ್ಷಣೆಯ ಪ್ರಭಾವವು ಇಡೀ ಭೂನೆರೆಯ ವ್ಯಾಪ್ತಿಯಲ್ಲೆಲ್ಲಾ ನಿಯತವಾಗಿರಲು ಸಾಧ್ಯವಿಲ್ಲ . 
ಈ ಪ್ರಭಾವ ಒಟ್ಟು ಭೂಮಿಯ ವಿಚಾರದಲ್ಲಿರುವುದಕ್ಕಿಂತಲೂ ಸೂರನಿಗೆ ಸಮೀಪವಾಗಿರುವ 
ಭೂಮೇಲೆ ಪ್ರದೇಶಗಳ ಬಳಿ ತುಸು ಅಧಿಕವಾಗಿಯೂ , ಸೂರಿನಿಂದ ದೂರವಾಗಿರುವ ಭೂ 


೮೭೭ 


ಆಕಾಶ ಸಂಶೋಧನೆ 


ಮಾತ್ರ ವೀಕ್ಷಿಸಬಲ್ಲ ಭೂನಿವಾಸಿಗಳ ಪಾಲಿಗೆ ಸೌರಗುರುತ್ವಾಕರ್ಷಣೆಯ ಪರಿಣಾಮ 
ಗಳು ಸಾಕಷ್ಟು ಗೋಚರಿಸದೆ ಹೋಗುವುದರಲ್ಲಿ ಅಚ್ಚರಿಯೇನಿಲ್ಲ. 

ಭೂಸನ್ನಿಹಿತ ವಸ್ತುಗಳ ಭೂ ಸಾ ಪ ಕ್ಷ ಚಲನವಲನಗಳಲ್ಲಿ ಸೌರಾಕರ್ಷ 
ಣೆಯ ಪ್ರಭಾವ ಅಷ್ಟೇನೂ ಪ್ರತಿಬಿಂಬಿತವಾಗುವುದಿಲ್ಲವೆಂದಾಯಿತು. ಆದ್ದರಿಂದಲೇ 
ಎಂದೂ ಭೂಮಿಯಿಂದ ಹೆಚ್ಚು ದೂರ ಸರಿಯದ ಭೂಉಪಗ್ರಹಗಳನ್ನು ಕೇವಲ 
ಭೂಮಿಯ ಆಕರ್ಷಣೆಯ “ ಬಾಣಲೆ ” ಯೊಂದರಲ್ಲೇ ಚಲಿಸುವಂತೆ ನಾವು 
ವರ್ಣಿಸಿರುವುದು ಭೂಸಾಪೇಕ್ಷ ದೃಷ್ಟಿಯಿಂದ ಬಹುಮಟ್ಟಿಗೆ ವಾಸ್ತವಿಕ ಚಿತ್ರಣವೇ 
ಸರಿ. 

ಮಾರ್ಮಿಕವಾದ ಈ ಬಗೆಯ ಸನ್ನಿವೇಶಗಳನ್ನೇ ಆಲ್ಬರ್ಟ್ ಐನ್‌ಸ್ಟೈನ್ 
ಅವರು ತಮ್ಮ ಸಾರ್ವತ್ರಿಕ ಸಾಪೇಕ್ಷ ಸಿದ್ದಾಂತದ ತಳಹದಿಯನ್ನಾಗಿಟ್ಟುಕೊಂಡು 
ಆದರ್ಶೀಕರಿಸಿ ಅವುಗಳಿಗೆ ಸಮಾನತಾ ತತ್ವ (the principle of equivalence) 
ನೆಂಬ ವ್ಯಾಪಕ ರೂಪವನ್ನು ಕೊಟ್ಟರು. 

ನಿ ಯ ತ ಗುರುತ್ವಾಕರ್ಷಣ ಕ್ಷೇತ್ರವೊಂದರಲ್ಲಿ ಅಡ್ಡಿ ಅಡಚಣೆಗಳಿಲ್ಲದೆ 
( ಯಂತ್ರರಹಿತನಾಗಿ) ಚಲಿಸುತ್ತಿರುವ ವೀಕ್ಷಕನು ವಿಧವಿಧ ಚರಾಚರ ಕಾಯಗಳು , 
ವಿದ್ಯುನ್ಮಂಡಳಗಳು, ಬೆಳಕಿನ ಕಿರಣಗಳು ಮುಂತಾದ ಏನೇ ಸಾಧನಗಳನ್ನು ಬಳಸಿ 
ದರೂ ತನ್ನ ಸುತ್ತಮುತ್ತಲಿರುವ ಆ ಆಕರ್ಷಣ ಕ್ಷೇತ್ರದ ಪ್ರಭಾವವನ್ನು ಲೇಶ 
ಮಾತ್ರವೂ ಗಮನಿಸಲಾರದೆ ಹೋಗುತ್ತಾನೆಂದು ಈ ತತ್ವ ಘೋಷಿಸುತ್ತದೆ. 


ಭಾರರಹಿತ ಅವಸ್ಥೆ 
ಕೃತಕ ಉಪಗ್ರಹ ಮುಂತಾದ ಅಂತರಿಕ್ಷವಾಹನಗಳು ಸಾಮಾನ್ಯವಾಗಿ ಸೂರನೂ , 
ಭೂಮಿಯೂ ( ಮತ್ತು ಕೆಲವು ಸಂದರ್ಭಗಳಲ್ಲಿ ಇತರ ನೈಸರ್ಗಿಕ ಗ್ರಹೋಪಗ್ರಹ 
ಗಳೂ ಸೇರಿ ಒಟ್ಟಿನಲ್ಲಿ ಸೃಷ್ಟಿಸುವ ಸಂಯುಕ್ತ ಗುರುತ್ವಾಕರ್ಷಣ ಕ್ಷೇತ್ರದ ಮೂಲಕ 
ಅಡ್ಡಿ ಅಡಚಣೆಗಳಾಗಲೀ ಯಂತ್ರಗಳ ನೆರವಾಗಲೀ ಇಲ್ಲದೆ ತಮ್ಮ ಪಾಡಿಗೆ ತಾವು 
ಚಲಿಸುತ್ತವೆ. ಅಲ್ಲದೆ ಈ ಪುಟ್ಟ ವಾಹನಗಳು ಆಕ್ರಮಿಸಿಕೊಳ್ಳುವಷ್ಟು ಅಲ್ಪ 
ಪ್ರದೇಶದಲ್ಲಿ ಗುರುತ್ವಾಕರ್ಷಣೆಯು ನಿಯತವಾಗಿರುವುದೆಂದೇ ವ್ಯಾವಹಾರಿಕ ದೃಷ್ಟಿ 
ಯಿಂದ ಎಣಿಸಬಹುದು. ಆದ್ದರಿಂದ ಸಮಾನತಾ ತತ್ವದ ಮೇರೆಗೆ ಈ ವಾಹನಗಳ 
ಸವಾರರಿಗೆ ಅವರ ನೆರೆಯಲ್ಲಿ ಸೌರಾಕರ್ಷಣೆಯಾಗಲೀ ಭೂಮ್ಯಾಕರ್ಷಣೆಯಾಗಲೀ 


ಮೇಲೆ ಯ ಬಳಿ ತುಸು ಕಡಮೆಯಾಗಿಯೂ ಇರುತ್ತದೆ. ಗುರುತ್ವಾಕರ್ಷಣೆಯ ಪ್ರಭಾವ 
ದಲ್ಲಿನ ಇಂತಹ ಅಲ್ಪ ವ್ಯತ್ಯಾಸಗಳನ್ನೇನೋ ಭೂನಿವಾಸಿಗಳು ಗಮನಿಸಬಲ್ಲರು - ಸಾಗರದ 
ಉಬ್ಬರವಿಳಿತಗಳು ಈ ವ್ಯತ್ಯಾಸಗಳ ಒಂದು ಪರಿಣಾಮ . ಆದರೆ ಭೂಮಿಯ ಮೇಲೆ 
ವರ್ತಿಸುವ ಒಟ್ಟು ಗುರುತ್ವಾಕರ್ಷಣೆಯ ಪರಿಣಾಮಗಳು ಮಾತ್ರ ಅವರ ವೀಕ್ಷಣೆಗೆ ನಿಲುಕದ 
ಪ್ರಾಂತ್ಯ . 


೮೭೮ 


ಪ್ರಬುದ್ಧ ಕರ್ಣಾಟಕ 
ಇತರ ಗ್ರಹೋಪಗ್ರಹಗಳಲ್ಲಿ ಯಾವೊಂದರ ಆಕರ್ಷಣೆಯಾಗಲೀ ಲೇಶಮಾತ್ರವೂ 
ಗೋಚರಿಸುವುದಿಲ್ಲ. ಒಂದು ವೇಳೆ ಈ ವಾಹನಗಳೇನಾದರೂ ಭೂಮಿಯಷ್ಟು 
`ದೊಡ್ಡವಾಗಿದ್ದರೆ ಅವುಗಳಿಗೆ ಭೂಮಿಯಂತೆಯೇ ಸತ್ವಯುತವಾದ ಸ್ವ೦ತ ಗುರು 
ತ್ವಾಕರ್ಷಣೆಯಿದ್ದು ಆ ಗುರುತ್ವಾಕರ್ಷಣೆಯ ಪರಿಣಾಮಗಳನ್ನಾದರೂ ಸವಾರರು 
ಅನುಭವಿಸಬಹುದಾಗಿತ್ತು ; ಆದರೆ ಅಂತರಿಕ್ಷವಾಹನಗಳು ತೀರಾ ಪುಟ್ಟ ವಾದ್ದರಿಂದ 
ಅವು ಗಣನಾರ್ಹವಾದ ಸ್ವಂತ ಗುರುತ್ವಾಕರ್ಷಣೆಯನ್ನೂ ಪಡೆದಿರುವುದಿಲ್ಲ. 

ಹೀಗಾಗಿ ಅಂತಹ ಅಂತರಿಕ್ಷವಾಹನಗಳ ಪ್ರಯಾಣಿಕರಿಗೆ ಯಾ ನ ಗುರು 
ತ್ವಾಕರ್ಷಣೆಯ ಅನುಭವವೂ ಇಲ್ಲದಂತಾಗುತ್ತದೆ. ತಮ್ಮ ಶರೀರದ ಅಂಗಾಂಗ 
ಗಳಿಂದ ಹಿಡಿದು ಸುತ್ತಮುತ್ತಲಿರುವ ಯಾವೊಂದು ವಸ್ತುವಿಗೂ ಭಾರವೇ ಇಲ್ಲದಿರು 
ವಂತೆ ಈ ಪರಿಸ್ಥಿತಿಯಲ್ಲಿ ಅವರಿಗೆ ತೋರಿಬರುವುದು , 

ಅಂತರಿಕ್ಷಯಾನಗಳ ವೃತ್ತಪತ್ರಿಕಾವರದಿಗಳು ಅಂತರಿಕ್ಷ ನಾವಿಕರಿಗೆ ಪ್ರಾಪ್ತ 
ವಾದ ಇಂತಹ ಭಾರರಹಿತ ಸ್ಥಿತಿಯ ಬಗ್ಗೆ ತಪ್ಪದೆ ಉಲ್ಲೇಖಿಸಿವೆ. ಆದರೆ ಈ 
ಭಾರರಹಿತ ಅವಸ್ಥೆಗೆ ನಾವಿಕರ ಯಂತ್ರರಹಿತ ಚರಸ್ಥಿತಿಯೇ ಕಾರಣವೆಂಬ ಅಂಶ 
ವನ್ನು ಗ್ರಹಿಸದೆ ಅನೇಕ ಜನರು ಈ ವಿಚಾರದಲ್ಲಿ ತಪ್ಪು ಕಲ್ಪನೆಗಳನ್ನಿಟ್ಟು ಕೊಂಡಿ 
ರುವುದುಂಟು. 

ಅಂತಹ ಒಂದು ತಪ್ಪು ಕಲ್ಪನೆ ಅಂತರಿಕ್ಷ ನಾವಿಕರು ಭೂಮಿಯಿಂದ ತುಂಬಾ 
ಎತ್ತರದಲ್ಲಿ ಸಂಚರಿಸುವುದರಿಂದ ಅಲ್ಲಿ ಭೂಮಾಕರ್ಷಣೆ ಸತ್ವಹೀನವಾಗಿ ಹೋಗಿ 
ರುತ್ತದೆಂದು ಎಣಿಸುವುದು . ಆದರೆ ಮಾನವಕುಲದಲ್ಲಿ ಪ್ರಪ್ರಥಮ ಅಂತರಿಕ್ಷ 
ನಾವಿಕರಾದ ಯೂರಿಗಗಾರಿನ್ ತಮ್ಮ ಆಕಾಶಯಾನದಲ್ಲಿ ಮುಟ್ಟಿದ ಪರಮಾವಧಿ 
ಎತ್ತರವೆಂದರೆ ಭೂಮೇಲ್ಮೀಯಿಂದ 320 ಕಿಲೋಮೀಟರ್‌ಗಳು ಮಾತ್ರ . ಅಷ್ಟು 
ಕಡಮೆ ಎತ್ತರದಲ್ಲಿ ಭೂಮಿಯ ಆಕರ್ಷಣೆ ಭೂಮೇಲ್ಮೀಯ ಬಳಿ ಇರುವುದಕ್ಕೆ 
ಹೋಲಿಸಿ ನೋಡಿದರೆ ಶೇಕಡಾ 10ರಷ್ಟು ಭಾಗ ಕೂಡ ಕುಗ್ಗಿರುವುದಿಲ್ಲ. ಆದರೂ 
ತಾವು ಕಕ್ಷೆಯಲ್ಲಿ ಸಂಚರಿಸುವಷ್ಟು ಕಾಲವೂ ಗಗಾರಿನ್ ಸಂಪೂರ್ಣ ಭಾರರಹಿತ 
ಸ್ಥಿತಿಯನ್ನನುಭವಿಸಿದರು . 

ಈ ಸಂಬಂಧದಲ್ಲಿ ಸಲುವಳಿಯನ್ನು ಹೊಂದಿರುವ ಇನ್ನೊಂದು ತಪ್ಪು ಕಲ್ಪನೆ 
ಯೆಂದರೆ ಭೂಮಾಕರ್ಷಣೆಯನ್ನು ಅದರ ವಿರುದ್ಧ ದಿಸೆಯಲ್ಲಿ ವರ್ತಿಸುವ ಇತರ 
ಗ್ರಹೋಪಗ್ರಹಗಳ ಆಕರ್ಷಣೆಗಳು ರದ್ದುಗೊಳಿಸಿಬಿಡುತ್ತವೆಂದು ಭಾವಿಸುವುದು. 
ಉದಾಹರಣೆಗೆ 1865ರಲ್ಲಿ ಫ್ರೆಂಚ್ ಕಾದಂಬರಿಕಾರ ಜೂಲ್ಸ್ ವರ್ನ್ ಅವರು 
ರಚಿಸಿದ ಚಾಂದ್ರಯಾನ ಕಥನದಲ್ಲಿ ಬಾರ್ಬಿಕೇನ್, ನಿಕಾಲ್ ಮತ್ತು ಆರ್ಡನ್ 
ಎಂಬ ಮೂವರು ಚಂದ್ರನೆಡೆಗೆ ಸಾಗುವಾಗ ಮಾರ್ಗದಲ್ಲಿ ಒಂದೇ ಒಂದು ಕಡೆ 
ಭೂಮಿ ಮತ್ತು ಚಂದ್ರನ ಸೆಳತಗಳು ಪರಸ್ಪರ ಸಮನಾಗಿ ಪರಿಣಮಿಸುವ ಒಂದು 
ಬಿಂದುವಿನಲ್ಲಿ ಮಾತ್ರ ಭಾರರಹಿತರಾಗುವರು ! 1865ರಲ್ಲಿ ಕೂಡ ಭೌತಶಾಸ್ತ್ರ 


ಆಕಾಶ ಸಂಶೋಧನೆ 


೮೭೯ 


ವನ್ನು ಬಲ್ಲ ಗೆಳೆಯರ ಸಲಹೆಯನ್ನು ಜೂಲ್ಸ್ ವರ್ನ್ ಪಡೆದಿದ್ದರೆ ಯಂತ್ರರಹಿತ 
ಚಾಂದ್ರಯಾನ ತೆಗೆದುಕೊಳ್ಳುವಷ್ಟು ಪೂರ್ಣ ಕಾಲವೂ ಆ ಮೂವರು ಯಾತ್ರಿಕರು 
ಭಾರರಹಿತ ಅವಸ್ಥೆಯಲ್ಲಿಯೇ ಇರಬೇಕಾಗುವುದೆಂಬ ವಾಸ್ತವಿಕ ಪರಿಸ್ಥಿತಿಯನ್ನು ಈ 
ಲೇಖಕರ ಕಥನ ಪ್ರತಿಬಿಂಬಿಸಬಹುದಾಗಿತ್ತು . 


ಶುಕಾಭಿಗಾಮಿ ಹಾಗೂ ಮಂಗಳಾಭಿಗಾಮಿ ಯಾನಗಳು 
ಒಂದು ಯಂತ್ರರಹಿತ ಚಲನಸ್ಥಿತಿಯಲ್ಲಿದ್ದು ಅದಕ್ಕನುಗುಣವಾದ ಪಥದ ಮೇಲೆ 
ಸಂಚರಿಸುತ್ತಿರುವ ಅಂತರಿಕ್ಷವಾಹನದ ವೇಗವನ್ನು ಕೆಲವು ಕ್ಷಣಗಳವರೆಗೆ ರಾಕೆಟ್ 
ಯಂತ್ರಗಳ ಸಹಾಯದಿಂದ ಪರಿಮಾಣದಲ್ಲಿ, ಇಲ್ಲವೆ ದಿಕ್ಕಿನಲ್ಲಿ, ಇಲ್ಲವೆ ಪರಿಮಾಣ 
ಹಾಗೂ ದಿಕ್ಕುಗಳೆರಡರಲ್ಲೂ ವ್ಯತ್ಯಾಸಗೊಳಿಸಿ ಯಂತ್ರಗಳನ್ನು ನಿಲ್ಲಿಸಿದಲ್ಲಿ ವಾಹನವು 
ಬೇರೊಂದು ಯಂತ್ರರಹಿತ ಚಲನಸ್ಥಿತಿಗೆ ಪರಿವರ್ತನೆ ಹೊಂದಿ ಭಿನ್ನವಾದ ಪಥದ 
ಮೇಲೆ ಚಲಿಸಲಾರಂಭಿಸುವುದು . ಅಂತರಿಕ್ಷವಾಹನಗಳ ಸಂಚಾರ ನಿಯೋಜನೆ 
ಯಲ್ಲಿ ಈ ಬಗೆಯ ಪ ಥಾ೦ ತ ರ ಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. 

ಮಂಗಳ, ಶುಕ್ರ , ಚಂದ್ರ ಮುಂತಾದ ಗ್ರಹೋಪಗ್ರಹಗಳ ಹತ್ತಿರಕ್ಕೆ ಅಂತ 
ರಿಕ್ಷಾನ್ವೇಷಕ ನೌಕೆಗಳನ್ನು ಕಳುಹಿಸಬೇಕಾದರೆ ಸಾಮಾನ್ಯವಾಗಿ ಅವುಗಳನ್ನು 
ಮೊದಲಿನ ಹಂತದಲ್ಲಿ ಭೂಮಿಗೆ ಸಮೀಪವಾಗಿರುವ ಆವರ್ತಕ ಕಕ್ಷೆಗಳ ಮೇಲೆ 
ತಾತ್ಕಾಲಿಕವಾಗಿ ಪರಿಭ್ರಮಿಸುವ ಭೂ ಉ ಪ ಗ ಹ ಗಳಾಗುವಂತೆ ಮಾತ್ರ ಹಾರಿ 
ಬಿಡಲಾಗುವುದು. ಈ ಬಗೆಯ ತಾತ್ಕಾಲಿಕ ಕಕ್ಷೆಗಳನ್ನು ಕ ಕಾ ನಿಲ್ದಾ ಣ 
( parking orbit) ಗಳೆಂಬ ಹೆಸರಿನಿಂದ ಕರೆಯಬಹುದು. 

ಕಕ್ಷನಿಲ್ದಾಣವೊಂದರಲ್ಲಿ ಭೂಪ್ರದಕ್ಷಿಣೆ ಮಾಡುತ್ತಿರುವ ವಾಹನವನ್ನು 
ಪಥಾಂತರಗೊಳಿಸಿ ಹೇಗೆ ಶುಕ್ರ ಅಥವಾ ಮಂಗಳ ಗ್ರಹದೆಡೆಗೆ ಕಳುಹಿಸಲು ಸಾಧ್ಯ 
ನಾಗುವುದೆಂಬ ಪ್ರಶ್ನೆಯನ್ನು ಉತ್ತರಿಸಲು ಚಿತ್ರ ೩ ನಮಗೆ ಸಹಕಾರಿಯಾಗುವುದು . 
ಸರಳತೆಯ ದೃಷ್ಟಿಯಿಂದ ಇಲ್ಲಿ ವಾಹನದ (ಭೂಸಾಪೇಕ್ಷ ) ಕಕ್ಷಾನಿಲ್ದಾಣ ಹಾಗೂ 
ಮಂಗಳ, ಭೂಮಿ ಮತ್ತು ಶುಕ್ರ ಗ್ರಹಗಳ ಸೂರ ಸಾಪೇಕ್ಷ ಕಕ್ಷೆಗಳು - ಇವೆಲ್ಲ 
ವನ್ನೂ ಒಂದೇ ತಲದಲ್ಲಿರುವ ವೃತ್ತಾಕೃತಿಗಳ ರೂಪದಲ್ಲಿ ಚಿತ್ರಿಸಲಾಗಿದೆ. ಈ 
ಸನ್ನಿ ವೇಶದಲ್ಲಿ E ಎಂದು ಸೂಚಿಸಿರುವ ಭೂಮಿಯ ಸೂರ ಸಾಪೇಕ್ಷ ವೇಗವನ್ನು 
ಭೂಮಿಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅನ್ವಯಿಸುವ ಸೌರ ನ ತು ೯ ಲ ವೇಗ 
ವೆಂದೂ P ಎಂದು ಗುರುತುಮಾಡಿರುವ ವಾಹನದ ಭೂಸಾಪೇಕ್ಷ ವೇಗವನ್ನು 
ಕನಿಲ್ದಾಣದ ಪ್ರದೇಶಕ್ಕೆ ಅನ್ವಯಿಸುವ ಭೂ ನ ತು ೯ ಲ ವೇಗವೆಂದೂ 
ಭಾವಿಸಬಹುದು. 12 | 


12 ಈ ವೇಗಗಳ ಸುಮಾರು ಪರಿಮಾಣಗಳು : E = ಸೆಕೆಂಡಿಗೆ 30 ಕಿಲೋಮೀಟರ್ 
ಗಳು ; P = ಸೆಕಂಡಿಗೆ 8 ಕಿಲೋಮೀಟರ್‌ಗಳು . 


೮೮೦ 


ಪ್ರಬುದ್ಧ ಕರ್ಣಾಟಕ 


ಮಂಗಳಾಭಿಮುಖನಾಸೆ 


ಪುತ್ರಾಭಿಮುಖನಾಸೆ 


ನಾಕೆಯಭೂಣಾಸ 
\> ಕಣ್ಣನಿಲ್ದಾಣ 


RM 


ಸೂರ್ಯನ 


A 


stano) IB 


ಇಪಗ್ರಹದ ಕೌ 


భూమియని 


ತ ಸಾರಸಾಹೇಕು | 


•••••• 


-- > M -- > .. 


ಮಂಗಳಗ್ರಹದ ಕಾರಣ 


ಚಿತ್ರ ೩. ಶುಕ್ರ ಮತ್ತು ಮಂಗಳಗ್ರಹಗಳೆಡೆಗೆ ಅಂತರಿಕ್ಷ ಮಾರ್ಗಗಳು 


ವಾಹನವು ಕಕ್ಷನಿಲ್ದಾಣದ ಮೇಲೆ A ಎಂಬ ಸ್ಥಳದಲ್ಲಿರುವಾಗ ಈ E ಮತ್ತು 
P ಗಳು ಪರಸ್ಪರ ವಿರೋಧವಾದ ದಿಕ್ಕುಗಳಲ್ಲಿರುತ್ತವೆ. ಆದ್ದರಿಂದ A ಬಿಂದುವಿನ 
ಬಳಿ ವಾಹನದ ಸೂರ ಸಾಪೇಕ್ಷ ವೇಗ E – P ಆಗಿ ಪರಿಣಮಿಸುವುದು. ಇದಕ್ಕೆ 
ಬದಲು ಕಕನಿಲ್ದಾಣದಲ್ಲಿ B ಎಂಬ ಕಡೆ ವಾಹನವಿದ್ದರೆ E ಮತ್ತು P ಗಳು ಏಕ 
ಮುಖವಾಗಿದ್ದು ಅದರ ಸೂರ ಸಾಪೇಕ್ಷ ವೇಗ E + P ಪರಿಮಾಣಕ್ಕೆ ಬದಲಾಯಿಸು 
ತದೆ. ಇಲ್ಲಿ E ಯು ಸೌರವರ್ತುಲವೇಗವಾದ್ದರಿಂದ E - P ಯು ಸೌರವರ್ತುಲ 
ವೇಗಕ್ಕಿಂತ ಕಡಮೆಯಾಗಿಯೂ E + P ಯು ಆ ವೇಗಕ್ಕಿಂತ ಹೆಚ್ಚಾಗಿಯೂ 
ಇರುತ್ತವೆಂಬ ಅಂಶವನ್ನು ಗಮನಿಸಿ. ಹೀಗಾಗಿ ವಾಹನವು A ಸ್ಥಾನದಲ್ಲಿರುವಾಗ 
ಭೂಮಿಯ ಗುರುತ್ವಾಕರ್ಷಣೆಯೇನಾದರೂ ಒಂದು ವೇಳೆ ಇದ್ದಕ್ಕಿದ್ದಂತೆ ಮಾಯ 
ವಾಗಿ ಬಿಟ್ಟಿದ್ದರೆ ಸೌರವರ್ತುಲವೇಗಕ್ಕಿಂತ ಕಡಮೆ ವೇಗದಿಂದ ಚಲಿಸುತ್ತಿರುವ ಈ 


ಆಕಾಶ ಸಂಶೋಧನೆ 

೮೮೧ 
ವಾಹನ ನಮ್ಮ ಹಿ೦ ದಿನ ಚಿತ್ರವಾದ ಚಿತ್ರ ೨ರಲ್ಲಿ “2 ” ಎಂಬುದಾಗಿ ನಿರ್ದೆಶಿ 
ಸಿರುವಂತಹ ಎಲಿಸ್ಟ್ ಆಕೃತಿಯ ಸೂರ ಸಾಪೇಕ್ಷ ಕಕ್ಷೆಯ ಮೇಲೆಸಂಚರಿಸತೊಡಗಿ 
ಅದಕ್ಕೂ ಸೂರನಿಗೂ ಇರುವ ಅಂತರ ಕಡಿಮೆಯಾಗುತ್ತಾ ಬರುತ್ತಿತ್ತು . 

ಭೂಗುರುತ್ವಾಕರ್ಷಣೆಯನ್ನು ಹಠಾತ್ತನೆ ಪೂರ್ಣವಾಗಿ ನಂದಿಸುವ ಯಾವ 
* ಸ್ವಿಚ್ ' ಅನ್ನೂ ವಿಜ್ಞಾನಿಗಳು ಅರಿಯರು. ಆದರೆ ಇದಕ್ಕೆ ಬದಲು ಅವರು 
ರಾಕೆಟ್ ಯಂತ್ರಗಳನ್ನು ಬಳಸಿ Aಯಲ್ಲಿರುವ ವಾಹನದ ವ ಗ ವನ್ನು ಭೂಮಿಗೆ 
ಸಾಪೇಕ್ಷವಾಗಿ ಭೂವರ್ತುಲವೇಗವಾದ P ಯಿಂದ ಭೂ ವಿ ಮೊ ( ಚ ನ ವೇಗಕ್ಕೂ 
ಮಿಗಿಲಾದ ಬೇರೊಂದು ಸೂಕ್ತ ವೇಗ Qಗೆ ವೃದ್ಧಿ ಮಾಡಬಲ್ಲರು. 13 ಇದರಿಂದ 
ವಾಹನದ ಸೂರ ಸಾಪೇಕ್ಷ ವೇಗ ಮೇಲೆ ಹೇಳಿದ E - P ಯಿಂದ E - Qಯಷ್ಟು 
ಪರಿಮಾಣಕ್ಕೆ ಕ ಡ ಮೆ ಯಾಗುವುದಷ್ಟೇ ಅಲ್ಲದೆ ಭೂಗುರುತ್ವಾಕರ್ಷಣೆಯ 
ಪರಿಣಾಮಗಳು ಬಹಳಮಟ್ಟಿಗೆ ಕುಗ್ಗಿ ಹೋಗುತ್ತವೆ. ಆದ್ದರಿಂದ ಮೇಲೆ ತಿಳಿಸಿ 
ದಂತೆಯೇ14 ವಾಹನವು ಪಥಾಂತರಗೊಂಡು ಚಿತ್ರ ೩ರಲ್ಲಿ V ” ಎಂದು ಗುರು 
ತಿಸಿರುವ ಸೂರ ಸಾಪೇಕ್ಷ ಕಕ್ಷೆಯ ಮೇಲೆ ಚಲಿಸಿಹೋಗುವುದು. ರಾಕೆಟ್ 
ಯಂತ್ರಗಳು ಒದಗಿಸುವ Q ವೇಗವನ್ನು ಕರಾರುವಾಕ್ಕಾಗಿ ನಿಯಂತ್ರಿಸಿಕೊಂಡಲ್ಲಿ 
ಈ ( V ” ಕಕ್ಷೆಯು ಶುಕ್ರಗ್ರಹದ ಕಕ್ಷೆಯನ್ನು “ RV ” ಎಂಬ ಸ್ಥಳದಲ್ಲಿ ಸ್ಪರ್ಶಿಸುತ್ತದೆ. 

ಇದೇ ರೀತಿಯಲ್ಲಿ ಕಕನಿಲ್ದಾಣದ ಮೇಲೆ Bಯ ಬಳಿ ವಾಹನವಿರುವಾಗ15 
ಅದರ ಭೂಸಾಪೇಕ್ಷವೇಗವನ್ನು ಸೂಕ್ತಪ್ರಮಾಣದಲ್ಲಿ ಭೂವಿಮೋಚನವೇಗಕ್ಕಿಂತ 
ಹೆಚ್ಚು ಮಾಡಿದಲ್ಲಿ ಸೂಯ್ಯನಿಗೆ ಸಾಪೇಕ್ಷವಾಗಿ ವಾಹನವೇಗ ಸೌರವರ್ತುಲವೇಗ 
ವನ್ನು ಮೀರುವುದರಿಂದ ಅಲ್ಲಿಂದ ಮುಂದಕ್ಕೆ ವಾಹನವು ಚಿತ್ರ ೩ರಲ್ಲಿ " M ) 
ಎಂದು ತೋರಿಸಿರುವ ಸೂರ ಸಾಪೇಕಕಕ್ಷೆಯ ಮೇಲೆ ಸಂಚರಿಸಿ “RM ” ಎಂಬಲ್ಲಿ 
ಮಂಗಳಗ್ರಹದ ಕಕ್ಷೆಯನ್ನು ಮುಟ್ಟುವುದು. ( ಚಿತ್ರ ೩ರ “ M ” ಕಕ್ಷೆಯನ್ನೂ 
ಚಿತ್ರ ೨ರ “3 ” ಎಂಬ ಕಕ್ಷೆಯನ್ನೂ ಹೋಲಿಸಿ ನೋಡಿ.) 
- ವಾಹನವು ತೆರಳಬೇಕಾಗಿರುವುದು ಶುಕ್ರಗ್ರಹದೆಡೆಗೇ ಆಗಲೀ ಮಂಗಳಗ್ರಹ 
ದೆಡೆಗೇ ಆಗಲೀ ಕಕ್ಷಾನಿಲ್ದಾಣದಲ್ಲಿ ಅದರ ವೇಗವನ್ನು ಭೂಮಿಗೆ ಸಾಪೇಕ್ಷವಾಗಿ 
ಏಕಪ್ರಕಾರ ಹೆಚ್ಚೇ ಮಾಡಬೇಕಾಗುವುದೆಂಬ ಅಂಶವನ್ನು ಗಮನಿಸಿ. ಈ ಎರಡು 


13 ಶುಕ್ರ ಮತ್ತು ಮಂಗಳ ಗ್ರಹಗಳೆಡೆಗೆ ಪ್ರಯಾಣ ಮಾಡುವಾಗ Qಯ ಕನಿಷ್ಠ ಪರಿಮಾಣ 
ಸೆಕಂಡಿಗೆ 14 ಕಿಲೋಮೀಟರ್‌ಗಳಷ್ಟಿರಬೇಕಾಗುವುದು . 

14 ನಿಜಕ್ಕೂ ಭೂಗುರುತ್ವಾಕರ್ಷಣೆಯ ಪರಿಣಾಮಗಳು ಸಂಪೂರ್ಣವಾಗಿ ಮಾಯವಾಗ 
ದಿರುವುದರಿಂದ ವಾಹನವು A ಬಿಂದುವನ್ನು ತಲುಪುವುದಕ್ಕಿಂತ ಸ್ವಲ್ಪ ಮು ೦ ಚಿ ತ ವಾ ಗಿ ಯೇ 
ಆದರ ವೇಗವನ್ನು ಹೆಚ್ಚಿಸಬೇಕಾಗುತ್ತದೆ. 

15 ವಾಸ್ತವಿಕವಾಗಿ ವಾಹನ B ಯನ್ನು ತಲುಪುವುದಕ್ಕೆ ಸ್ವಲ್ಪ ಮುಂಚೆಯೇ ಅದರ ವೇಗ 
ವನ್ನು ಹೆಚ್ಚಿಸಬೇಕಾಗುವುದು ಮೇಲಿನ ಟಿಪ್ಪಣಿಯನ್ನು ನೋಡಿ, 


೮೮೨ 


ಪ್ರಬುದ್ಧ ಕರ್ಣಾಟಕ 
ಪ್ರಸಂಗಗಳಿಗಿರುವ ವ್ಯತ್ಯಾಸ ಮುಖ್ಯವಾಗಿ ವಾಹನಕ್ಕೆ ವೇಗವೃದ್ಧಿಯಾಗಬೇಕಾದ 
ವೇಳೆಗೆ ಸಂಬಂಧಿಸಿದ್ದು , ಚಿತ್ರ ೩ರಲ್ಲಿ A ಬಿಂದುವಿಗೆ ಸಮೀಪವಾಗಿರುವ 
ಭೂಮಿಯ ಭಾಗಗಳು ಸ ರ ನ ಕಡೆಗೆ ತಿರುಗಿಕೊಂಡಿವೆಯಷ್ಟೆ. ಅಂದರೆ ಈ 
ಭೂಭಾಗಗಳಲ್ಲಿ ಹಗಲುವೇಳೆಯಾಗಿರುತ್ತದೆ. ಅಂತೆಯೇ B ಬಿಂದುವಿಗೆ ಸಮೀಪ 
ವಾಗಿರುವ ಭೂಭಾಗಗಳಲ್ಲಿ ವೇಳೆ ರಾತ್ರಿಯಾಗಿರುತ್ತದೆ. ಆದ್ದರಿಂದ ಕಕ್ಷಾನಿಲ್ದಾಣವು 
ಸರಿಸುಮಾರಾಗಿ ಭೂಮಿ , ಶುಕ್ರ ಹಾಗೂ ಮಂಗಳಗ್ರಹಗಳ ಕಕ್ಷೆಗಳ ತಲದಲ್ಲೇ 
ಏರ್ಪಟ್ಟಿರುವಾಗ ಆ ನಿಲ್ದಾಣವನ್ನು ಭೂಮಿಯ ರಾತ್ರಿ ಪ್ರದೇಶಗಳ ಮೇಲೆತ್ಯಜಿಸಿದ 
ವಾಹನ ಮಂಗಳಾಭಿಗಾಮಿ , ಹಗಲು ಪ್ರದೇಶಗಳ ಮೇಲೆ ತ್ಯಜಿಸಿದ್ದು ಶುಕ್ರಾಭಿ 
ಗಾಮಿ ಎಂದು ಸ್ಕೂಲವಾಗಿ ಸೂತ್ರೀಕರಿಸಬಹುದು. 
* ಶುಕ್ರ ಅಥವಾ ಮಂಗಳಗ್ರಹಗಳಿಗೆ ಹೋಲಿಸಿದಾಗ ಚಂದ್ರ ಭೂಮಿಗೆ ತೀರಾ 
ಸಮೀಪದಲ್ಲಿರುವ ಕಾಯವೇ ಸರಿ. ಆದ್ದರಿಂದ ಚಂದ್ರನೆಡೆಗೆ ಸಾಗಬೇಕಾದ ಅಂತರಿಕ್ಷ 
ವಾಹನದ ವೇಗವನ್ನು ಶುಕ್ರ ಅಥವಾ ಮಂಗಳಗ್ರಹಗಳಿಗೆ ತೆರಳುವ ವಾಹನಗಳ ವೇಗ 
ಕ್ಕಿಂತ ತುಸು ಕಡಮೆ ಪ್ರಮಾಣದಲ್ಲಿ ವೃದ್ಧಿಗೊಳಿಸಿದರೂ ಅದು ತನ್ನ ಕಾವ್ಯವನ್ನು 
ಯಶಸ್ವಿಯಾಗಿ ನಿರ್ವಹಿಸಬಲ್ಲದು ; ವಿಶಿಷ್ಟವಾಗಿ, ಚಂದ್ರಾನ್ವೇಷಕವಾಹನವೊಂದು 
ತನ್ನ ಕಕ್ಷನಿಲ್ದಾಣವನ್ನು ಭೂವಿಮೋಚನವೇಗಕ್ಕಿಂತ ಸ್ವಲ್ಪ ಕಡಮೆ ವೇಗದಿಂದ 
ತ್ಯಜಿಸಿದರೂ ಸಲ್ಲುತ್ತದೆ. ಅಲ್ಲದೆ ಶುಕ್ರ , ಮಂಗಳಗಳಂತೆ ಚಂದ್ರ ನೇರವಾಗಿ ಸೂರ 
ಪ್ರದಕ್ಷಿಣೆ ಮಾಡದೆ ಪ್ರಥಮತಃ ಭೂಮಿಯ ಸುತ್ತಲೂ ತಿರುಗುವುದರಿಂದ ಚಾಂದ್ರ 
ಯಾನ ವಾಹನಗಳ ಸಂಚಾರನಿಯೋಜನೆಯಲ್ಲಿ ಭೂಸಾಪೇಕ್ಷ ಪರಿಸ್ಥಿತಿಗಳೇ ಸೂರ್ 
ಸಾಪೇಕ್ಷ ಪರಿಸ್ಥಿತಿಗಳಿಗಿಂತ ಹೆಚ್ಚಿನ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತವೆ. 


ಸಮಾಗಮ , ಸಂಬಂಧನ ಮುತ್ತು ಕ್ಷೇಮಾವರೋಹಣ 
ಕಕನಿಲ್ದಾಣದ A ಬಿಂದುವಿನಿಂದ ಹೊರಟ ಅಂತರಿಕ್ಷಾನ್ವೇಷಕನೌಕೆ ಸಾಕಷ್ಟು 
ಕಾಲದ ಬಳಿಕ ಶುಕ್ರಗ್ರಹದ ಕಕ್ಷೆಯ ನ್ನು RVಯಲ್ಲಿ ಸಂಧಿಸಬಲ್ಲದೆಂದು ಹಿಂದಿನ 
ವಿಭಾಗದಲ್ಲಿ ನಾವು ಮನಗಂಡೆವು ( ಚಿತ್ರ ೩ ). ಆದರೆ ಕೇವಲ ಕಕ್ಷೆಯನ್ನು ಮುಟ್ಟಿ 
ದರೆ ಶುಕ್ರಗ್ರಹವನ್ನೇ ಮುಟ್ಟದಂತಲ್ಲವಷ್ಟೆ . ಆದ್ದರಿಂದ ವಾಹನ ನಿಜಕ್ಕೂ ಶುಕ್ರಗ್ರಹ 
ನನ್ನೇ ಸಂಧಿಸಬೇಕಾದಲ್ಲಿ ಅದು ತನ್ನ ಕಕ್ಷಾನಿಲ್ದಾಣವನ್ನು ತ್ಯಜಿಸಬೇಕಾದ ದಿನ 
ಮತ್ತು ವೇಳೆಗಳನ್ನು ಕರಾರುವಾಕ್ಕಾಗಿ ಲೆಕ್ಕ ಹಾಕಿ RV ಬಿಂದುವಿನ ಮೂಲಕ 
ಗ್ರಹವು ಯಾವ ಕಾಲದಲ್ಲಿ ಹಾದುಹೋಗುವುದೋ , ಸರಿಸುಮಾರು ಅದೇ ಕಾಲಕ್ಕೆ 
ವಾಹನವೂ ಆ ಸ್ಥಳದ ಬಳಿ ಆಗಮಿಸುವಂತೆ ವ್ಯವಸ್ಥೆ ಮಾಡಬೇಕು. ಇಂತಹ 
ಏರ್ಪಾಡಿಗೆ ವಾಹನ ಮತ್ತು ಗ್ರಹಗಳ ಸಮಾ ಗ ಮ ( rendezvous) ವೆಂದು 
ಕರೆಯಬಹುದು. 

ಕಕ್ಷಾನಿಲ್ದಾಣವನ್ನು ತ್ಯಜಿಸುವ ಘಳಿಗೆಯಲ್ಲೇ ವಾಹನವನ್ನು ಅಪೇಕ್ಷಿತ 


ಆಕಾಶ ಸಂಶೋಧನೆ 

೮೮೩ 
ಗ್ರಹದೆಡೆಗೆ ಒಯ್ಯುವ ಪಥದ ಮೇಲೆ ಕರಾರುವಾಕ್ಕಾಗಿ ಚಿಮ್ಮಿಬಿಡಬಹುದೆಂದು 
ನಿರೀಕ್ಷಿಸುವುದು ತಪ್ಪು , ಸಾಮಾನ್ಯವಾಗಿ ಹಂಗಾಮಿ ಯೋಜನೆಯ ಮೇರೆಗೆ 
ವಾಹನವು ಸರಿಸುಮಾರು ಪಥವೊಂದರ ಮೇಲೆ ಸಾಕಷ್ಟು ದೂರ ಚಲಿಸಿದನಂತರ 
ಆ ಪಥದ ಲಕ್ಷಣಾಂಕಗಳನ್ನು (parameters ) ಗಣನೆಗೆ ತೆಗೆದುಕೊಂಡು ಅಪೇಕ್ಷಿತ 
ಗ್ರಹದೊಡನೆ ಸಮರ್ಪಕವಾದ ಸಮಾಗಮವನ್ನೇರ್ಪಡಿಸುವ ಬೇರೊಂದು ಪರಿಷ್ಕೃತ 
ಪಥಕ್ಕೆ ರಾಕೆಟ್ ಯಂತ್ರಗಳ ಸಹಾಯದಿಂದ ಆ ವಾಹನವನ್ನು ತಿರುಗಿಸಬೇಕಾಗು 
ವುದು. ಈ ಬಗೆಯ ಅಲ್ಪ ಪ್ರಮಾಣದ ಪಥಾಂತರಗಳನ್ನು ಮ ಧ್ವ ಮಾರ್ಗ 
ಸ೦ ಸ ರ ಣ ( mid- course correction ) ವೆಂಬ ಹೆಸರಿನಿಂದ ಕರೆಯುತ್ತಾರೆ. 
- ಹೇಗೆ ಶುಕ್ರ ಮೊದಲಾದ ನೈಸರ್ಗಿಕ ಚರಕಾಯಗಳೊಂದಿಗೆ ಮಾನವನಿರ್ಮಿತ 
ಅಂತರಿಕ್ಷವಾಹನಗಳ ಸಮಾಗಮವೇರ್ಪಡಲು ಸಾಧ್ಯವಿದೆಯೋ ಅಂತೆಯೇ ಎರಡು 
ಮಾನವನಿರ್ಮಿತ ಅಂತರಿಕ್ಷವಾಹನಗಳು ಸಹ ಪರಸ್ಪರ ಸಮಾಗಮ ಹೊಂದಲು 
ಸಾಧ್ಯವುಂಟು. 1965ರ ಡಿಸೆಂಬರ್ 15ರಂದು ನಡೆದ ಚರಿತ್ರಾರ್ಹವಾದ ಈ 
ಎರಡನೆಯ ಬಗೆಯ ಪ್ರಪ್ರಥಮ ಯಶಸ್ವಿ ಸಮಾಗಮದಲ್ಲಿ ಅಮೆರಿಕಾ ಸಂಯುಕ್ತ 
ಸಂಸ್ಥಾನಗಳ ಜೆಮಿನಿ ೭ ಮತ್ತು ಜೆಮಿನಿ ೬ ಎಂಬ ಎರಡು ಕೃತಕ ಭೂಉಪಗ್ರಹ 
ಗಳು ಭಾಗವಹಿಸಿದವು. ಈ ಕಾರಕ್ರಮದಲ್ಲಿ ಒಂದೊಂದು ಉಪಗ್ರಹದಲ್ಲೂ ಈರ್ವರು 
ಮಾನವ ಚಾಲಕರಿದ್ದು , ಜೆಮಿನಿ೬ನ್ನು ಹಂತಹಂತವಾಗಿ ನಾಲ್ಕು ಸಲ ಪಥಾಂತರ 
ಗೊಳಿಸುವುದರ ಮೂಲಕ ಅಪೇಕ್ಷಿತ ಸಮಾಗಮವನ್ನು ಸಾಧಿಸಲಾಯಿತು. 

ಮಾನವನಿರ್ಮಿತ ವಾಹನಗಳೆರಡು ಸಮಾಗಮಗೊಂಡಾಗ ಅವುಗಳಿಗೆ ಭೌತ 
ಸಂಪರ್ಕವೇರ್ಪಡಬೇಕಾದುದೇನಿಲ್ಲ. ನಿಜಕ್ಕೂ ಸಮಾಗಮ ಸಮಯದಲ್ಲಿ ವಾಹನ 
ಗಳ ವೇಗಗಳು ಭಿನ್ನವಾಗಿದ್ದ ಪಕ್ಷದಲ್ಲಿ ಅವು ಒಂದಕ್ಕೊಂದು ತಾಗಲೇ ಕೂಡದು ; 
ಹಾಗೆ ತಾಗಿದರೆ ಅವುಗಳು ಪರಸ್ಪರ ಡಿಕ್ಕಿ ಹೊಡೆದಂತಾಗಿ ಅಪಾಯಕರ 
ಪರಿಣಾಮಗಳು ಸಂಭವಿಸುತ್ತವೆ. 
- ಕೆಲವು ವೇಳೆ ಸಮಾಗಮಗೊಳ್ಳುವ ವಾಹನಗಳನ್ನು ಒಟ್ಟಾಗಿ ಜೋಡಿಸಿ 
ಪರಸ್ಪರ ಬಂಧಿಸಬೇಕಾಗಿ ಬರುತ್ತದೆ. ಸ೦ಬ೦ ಧ ನ (docking) ವೆಂಬ ಹೆಸರಿ 
ನಿಂದ ಕರೆಯಬಹುದಾದ ಈ ಬಗೆಯ ಕಾಠ್ಯಕ್ರಮಗಳ ಯಶಸ್ಸಿಗೆಮೂಲವಾಹನವು 
ಯಾವ ಗತಿ ಹಾಗೂ ವೇಗದಲ್ಲಿ ಚಲಿಸುತ್ತಿರುವುದೋ , ಸರಿಸುಮಾರಾಗಿ ಆದೇ ಗತಿ 
ಹಾಗೂ ವೇಗದಲ್ಲಿ ಅದರೊಂದಿಗೆ ಸಮಾಗಮ ಹೊಂದುವ ವಾಹನವೂ ಚಲಿಸುವಂತೆ 
ರಾಕೆಟ್ ಯಂತ್ರಗಳ ನೆರವಿನಿಂದ ವಾಹನಗಳ ಚಲನಕ್ರಮವನ್ನು ಅಂತಿಮ ಘಟ್ಟದಲ್ಲಿ 
ನಿಯಂತ್ರಿಸಬೇಕಾಗುವುದು. 

ಸ್ಕೂಲವಾಗಿ ಹೇಳುವುದಾದರೆ, ಹೆಚ್ಚು ಕಡಮೆ ಇದೇ ರೀತಿಯ ಸನ್ನಿವೇಶವನ್ನು 
- ಭೂಮಿ, ಶುಕ್ರ , ಚಂದ್ರ ಮುಂತಾದ ದೊಡ್ಡ ದೊಡ್ಡ ನೈಸರ್ಗಿಕ ಚರಕಾಯಗಳ 
ಮೇಲೆ ಅಂತರಿಕ್ಷನೌಕೆಗಳನ್ನು ಸುರಕ್ಷಿತವಾಗಿ ಇಳಿಸುವ - ಕ್ಷೇ ಮಾ ನ ರೂ ಹಣ 


೮೮೪ 


ಪ್ರಬುದ್ಧ ಕರ್ಣಾಟಕ 
(soft landing) - ಯೋಜನೆಗಳಲ್ಲಿಯೂ ಎದುರಿಸಬೇಕಾಗುವುದು. ಚಂದ್ರ 
ನೊಡನೆ ಕೇವಲ ಸಮಾಗಮವಷ್ಟೇ ಆದರೆ , ನೌಕೆಯ ವೇಗ ಪ್ರಾಮುಖ್ಯವಲ್ಲ ; 
ತೀರಾ ಹೆಚ್ಚಿನ ವೇಗದಿಂದ ನೌಕೆ ಚಂದ್ರನನ್ನು ಬಳಸಿಕೊಂಡು ಮುಂದೆ ಸಾಗ 
ಬಹುದು, ಇಲ್ಲವೆ ಚಂದ್ರನಿಗೆ ಡಿಕ್ಕಿ ಹೊಡೆದು ನಾಶವಾಗಬಹುದು. ಆದರೆ 
ಸಮಾಗಮವುಕ್ಷೇಮಾವರೋಹಣದಲ್ಲಿ ಕೊನೆಗೊಳ್ಳಬೇಕಾದರೆ ಅಂತಿಮ ಘಟ್ಟದಲ್ಲಿ 
ರಾಕೆಟ್ ಯಂತ್ರಗಳು ಕೆಲಸಮಾಡಿ ನೌಕೆಯ ಚ ೦ ದ ಸಾ ಸೇ ಕ ವೇಗವನ್ನು 
ಗಣನಾರ್ಹವಲ್ಲದ ಮಟ್ಟಕ್ಕೆ ಕುಗ್ಗಿಸಲೇಬೇಕು. ಭೂಮಿಯ ಹೊರಗಡೆಯಲ್ಲಿ 
ಯಶಸ್ವಿಯಾಗಿ ಸಾಧಿಸಲಾದ ಈ ಬಗೆಯ ಚರಿತ್ರಾರ್ಹ ಪ್ರಪ್ರಥಮ ಕ್ಷೇಮಾವ 
ರೋಹಣ ಕಾಠ್ಯಕ್ರಮದಲ್ಲಿ ಸೋವಿಯತ್ ಒಕ್ಕೂಟದ ಲ್ಯನ9 ಎಂಬ ಅಂತರಿಕ್ಷ 
ವಾಹನವು 1966ರ ಫೆಬ್ರುವರಿ 3ರಂದು ಚಂದ್ರನ ಮೇಲೆ ಸುರಕ್ಷಿತವಾಗಿ ಇಳಿದು 
ತನ್ನ ಸುತ್ತಮುತ್ತಲಿನ ದೃಶ್ಯಗಳನ್ನು ಟೆಲಿವಿಷನ್ ಮೂಲಕ ಭೂಮಿಗೆ ರವಾನಿಸಿ 
ಕೊಟ್ಟಿತು. 


ಕೇಮಾವರೋಹಣ - ನಾಯುನುಂಡಳಗಳ ಮೂಲಕ 
ದಟ್ಟವಾದ ವಾಯುಮಂಡಳಗಳಿಂದ ಆವೃತವಾದ ಭೂಮಿ , ಶುಕ್ರ ಮುಂತಾದ 
ಗ್ರಹಗಳ ಸಂಬಂಧದಲ್ಲಿ ಕ್ಷೇಮಾವರೋಹಣದ ಸಮಸ್ಯೆಗಳು ಹಾಗೂ ಅವುಗಳನ್ನು 
ಬಗೆಹರಿಸುವ ತಂತ್ರಗಳು ವಾಯುಮಂಡಳರಹಿತ ಚಂದ್ರನ ವಿಚಾರದಲ್ಲಿರುವು 
ದಕ್ಕಿಂತ ಸ್ವಲ್ಪ ಭಿನ್ನವಾದ ರೂಪವನ್ನು ತಾಳುತ್ತವೆ. 16 ಇಲ್ಲಿ ಕ್ಷೇಮಾವರೋಹಣ 
ಗೊಳ್ಳಬೇಕಾದ ವಾಹನದ ಗ್ರಹಸಾಪೇಕ್ಷ ವೇಗವನ್ನು ಕುಗ್ಗಿಸಲು ರಾಕೆಟ್ ಯಂತ್ರ 
ಗಳ ಬದಲು ವಾಯುಮಂಡಳದ ಪ್ರತಿರೋಧವನ್ನು ಬಳಸಿಕೊಳ್ಳುವ ಅನುಕೂಲವಿದೆ. 
ಇಂತಹ ಪ್ರತಿರೋಧದಿಂದ ವಾಹನದ ಚಲನೆ ಸಾಕಷ್ಟು ಮಂದವಾದಾಗ ವಾಹನದಲ್ಲಿ 
ಅಳವಡಿಸಿರುವ ಪ್ಯಾರಸೂಟ್ ಸಾಧನಗಳನ್ನು ಬಿಚ್ಚಿ ವಾಯುಪ್ರತಿರೋಧವನ್ನು 
ಇನ್ನಷ್ಟು ವರ್ಧಿಸಬಹುದು ; ಇದರಿಂದ ಅಂತಿಮಘಟ್ಟದಲ್ಲಿ ವಾಹನ ಉಪೇಕ್ಷ 
ಣೀಯವಾಗುವ ಅಲ್ಪ ವೇಗದಿಂದ ಸುರಕ್ಷಿತವಾಗಿ ಗ್ರಹದ ಮೇಲ್ಮೀಯನ್ನು 
ತಲುಪಲು ಸಮರ್ಥವಾಗುವುದು. 

ನೋಡಲು ಈ ಕ್ಷೇಮಾವರೋಹಣತಂತ್ರವು ತುಂಬಾ ಸರಳವಾಗಿರುವಂತೆ 
ಕಂಡರೂ ಬೃಹತ್ತರ ಪ್ರತಿಕೂಲವೊಂದನ್ನು ಅದು ಎದುರಿಸಬೇಕಾಗುತ್ತದೆ. ಶಬ್ದ 
ಕ್ಕಿಂತ ಹೆಚ್ಚಿನ ವೇಗದಿಂದ ಕಾಯವೊಂದು ವಾಯುಮಂಡಳದ ಮೂಲಕ 
ಚಲಿಸುವಾಗ ಅದರ ಮುಂದಿರುವ ವಾಯುರಾಶಿಗೆ ತನ್ನ ಸ್ಥಾನದಿಂದ ಕದಲಿ ಧಾವಿಸಿ 


16 ಭೂವಾಯುಮಂಡಳದ ಮೂಲಕ ವಾಹನಗಳು ಕ್ಷೇಮಾವರೋಹಣಗೊಳ್ಳುವುದಕೆ 
ಸಾಮಾನ್ಯವಾಗಿ “ ಪುನಪ್ರ್ರವೇಶ' ವೆಂದು ಕರೆಯುವುದು ವಾಡಿಕೆಯಾಗಿದೆ. 


ಆಕಾಶ ಸಂಶೋಧನೆ 


೮೮ ೫ 


ಬರುತ್ತಿರುವ ಆ ಕಾಯದ ಸಾಗಣೆಗೆ ಅವಕಾಶ ಮಾಡಿಕೊಡಲು ಯಾವ ಮುನ್ನೂ 
ಚನೆಯೂ ದೊರಕುವುದಿಲ್ಲ. ಇದರ ಪರಿಣಾಮವಾಗಿ ಅಂತಹ ಕಾಯವು ತನ್ನ 
ಮುಂದಕ್ಕೆ ಸ್ವಲ್ಪ ದೂರದವರೆಗಿನ ವಾಯುರಾಶಿಯನ್ನು ಕ್ಷಣಮಾತ್ರದಲ್ಲಿ ತೀವ್ರ 
ಒತ್ತಡಕ್ಕೂ ತತ್ಪಲಿತ ಕ್ಷಿಪ್ರ ಸಂಕೋಚನೆಗೂ ಗುರಿಮಾಡುತ್ತಾ ಸಂಚರಿಸುವುದು. 
ಸಾಧಾರಣ ಪಂಪೊಂದರಿಂದ ಬೈಸಿಕಲ್ ಚಕ್ರಕ್ಕೆ ಬೇಗ ಬೇಗನೆ ಗಾಳಿ ತುಂಬಿಸಿ 
ದಾಗ ಆ ಪಂಪಿನ ಬುಡ ಬಿಸಿಯೇರುವುದನ್ನು ಎಲ್ಲರೂ ಗಮನಿಸಿರುತ್ತಾರೆ. ಗಾಳಿಯ 
ಕ್ಷಿಪ್ರ ಸಂಕೋಚನೆಯ ಫಲವದು. ಇದೇ ರೀತಿಯಲ್ಲಿ. ಆದರೆ ಇದಕ್ಕಿಂತ ಭಾರಿ 
ಹೆಚ್ಚಿನ ಪ್ರಮಾಣದಲ್ಲಿ ಶಬ್ದಾತೀತ ವೇಗದಿಂದ ಗಾಳಿಯಲ್ಲಿ ಚಲಿಸುವ ಕಾಯದ 
ಮುಂದಿರುವ ವಾಯುರಾಶಿಯೂ ಕಾದುಹೋಗುವುದು . ಕಾಯದ ವೇಗ ಹೆಚ್ಚಿ 
ದಷ್ಟೂ ಹೀಗೆ ಉತ್ಪನ್ನವಾಗುವ ಉಷ್ಣತೆ ಅಧಿಕವಾಗುವುದಷ್ಟೇ ಅಲ್ಲದೆ ಕಾದ 
ವಾಯುರಾಶಿಗೂ ಆ ಕಾಯಕ್ಕೂ ನಡುವೆ ಇರುವ ಅಂತರ ಸಹ ತಗ್ಗು ತ್ಯಾ 
ಬರುವುದು. ಕಾಯದ ವೇಗ ಶಬ್ದ ವೇಗದ ಐದರಷ್ಟಕ್ಕಿಂತ ಮಿಗಿಲಾದರಂತೂ 
ಇಂತಹ ವೇಗಗಳನ್ನು ಅತಿ ಶ ಬಾ ತೀ ತ ( hypersonic) ವೆಂದು ಕರೆಯಬಹುದು 
ಕಾದುಹೋಗುವ ವಾಯುರಾಶಿಗೂ ಕಾಯಕ್ಕೂ ಮಧ್ಯೆ ಯಾವ ಗಣನಾರ್ಹ 
ಅಂತರವೂ ಉಳಿಯುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ವಾಯುರಾಶಿಯ ಕಾವು ಆ 
ಕಾಯಕ್ಕೆ ತಟ್ಟಿ ಅನತಿಕಾಲದಲ್ಲಿ ಅದು ಪ್ರಜ್ವಲೋಷ್ಣತೆಯನ್ನೆ ಮುಟ್ಟಿ ಬಿಡುತ್ತದೆ. 

* ಬೀಳುವ ನಕ್ಷತ್ರ ' ಗಳಂತೆ ನನಗೆ ಕಾಣಿಸಿಕೊಳ್ಳುವ ಉಲ್ಕೆಗಳು ( meteors) 
ವಾಯುಮಂಡಳದಲ್ಲಿ ಪ್ರಜ್ವಲಿಸಿ ಉರಿದು ಹೋಗುವುದು ಇದೇ ರೀತಿಯಲ್ಲಿಯೇ . 
ಯಾವುದಾದರೂ ಪ್ರಮಾದದಿಂದ ವಾಯುಮಂಡಳವನ್ನು ಪ್ರವೇಶಿಸುವ ಕೃತಕ 
ಭೂಉಪಗ್ರಹಗಳು ಸುಟ್ಟು ನಾಶವಾಗುವುದೂ ಹೀಗೆಯೇ , 

, ಅಂತರಿಕ್ಷವಾಹನಗಳು ಸಾಧಾರಣವಾಗಿ ಅತಿಶಬ್ದಾತೀತವಾದ ಗ್ರಹ 
ಸಾಪೇಕ್ಷ ವೇಗಗಳಿಂದಲೇ ಚಲಿಸುವುದರಿಂದ ಗ್ರಹ ವಾತಾವರಣವನ್ನು ಪ್ರವೇಶಿಸಿ 
ದಾಗ ಅವು ಅತ್ಯಧಿಕ ಉಷ್ಣತೆಗಳಿಗೆ ಗುರಿಯಾಗುತ್ತವೆ. ಈ ವಿಪತ್ತಿನಿಂದ 
ಅಂತರಿಕ್ಷ ನಾವಿಕರನ್ನೂ ಪ್ರಯೋಗೋಪಕರಣಗಳನ್ನೂ ಸಂರಕ್ಷಿಸುವುದಕ್ಕಾಗಿ 
ವಾಯುಮಂಡಳವನ್ನು ಪ್ರವೇಶಿಸುವ ವಾಹನದ ಮುಂಭಾಗದಲ್ಲಿ ಚಪ್ಪಟೆಯಾದ 
ಉಷ್ಣ ಕವಚ ವ್ಯವಸ್ಥೆಯನ್ನು ಅಳವಡಿಸಬೇಕಾಗುವುದು. ಸಾಮಾನ್ಯವಾಗಿ 
ಇಂತಹ ಕವಚದ ಮೇಲೆ ರಾಳ ಮುಂತಾದ ದ್ರವ್ಯಗಳ ದಪ್ಪನಾದ ಲೇಪನವಿರುತ್ತದೆ. 
ವಾಹನವು ವಾಯುಮಂಡಳವನ್ನು ಬೇಧಿಸುವಾಗ ಈ ದ್ರವ್ಯಗಳು ಕಾದು ಆವಿಯಾಗಿ 
ವಾಯುಸಂಘರ್ಷದಿಂದ ಉತ್ಪನ್ನವಾದ ಉಷ್ಣ ದಲ್ಲಿ ಬಹುಭಾಗವನ್ನು ಮತ್ತೆ 
ವಾಯುಮಂಡಳದಲ್ಲೇ ಚದರಿಸಿಬಿಡುತ್ತವೆ. ಈ ತಂತ್ರದಿಂದ ಶಬ್ದ ಕ್ಕಿಂತ 
ಮುವ್ವತ್ತು ಪಾಲು ಹೆಚ್ಚಿನ ವೇಗದಿಂದ ಚಲಿಸುತ್ತಿರುವ ವಾಹನಗಳನ್ನು ಕೂಡ 
ಭೂವಾಯುಮಂಡಳದ ಮೂಲಕ ಸುರಕ್ಷಿತವಾಗಿ ಇಳಿಸಿಕೊಳ್ಳಲು ಸಾಧ್ಯವಾಗಿದೆ. 


೮೮೬ 

ಪ್ರಬುದ್ಧ ಕರ್ಣಾಟಕ 
ಚಾಂದ್ರೋಪಗ್ರಹಗಳ ಸಂಸ್ಥಾಪನೆ 

ಕೆಲವುವೇಳೆ ಅಂತರಿಕ್ಷಾನ್ವೇಷಕವಾಹನಗಳನ್ನು ಶುಕ್ರ , ಚಂದ್ರ ಮುಂತಾದ 
ಗ್ರಹೋಪಗ್ರಹಗಳ ಮೇಲೆಯ ಮೇಲೆ ಇಳಿಸುವ ಬದಲು ಅವುಗಳ ಸುತ್ತಲೂ 
ಪ್ರದಕ್ಷಿಣೆ ಮಾಡುವ ಉ ಪ ಗ್ರಹ ಗಳಾಗುವಂತೆ ನಿಯಂತ್ರಿಸಬೇಕಾಗುವುದು. 

ಉದಾಹರಣೆಗಾಗಿ ಚಾಂದೊಪಗ್ರಹಗಳ ಸಂಸ್ಥಾಪನೆಯನ್ನು ಪರಿಶೀಲಿಸಿ. 
ಭೂಮಿಯ ನೆರೆಯಲ್ಲಿರುವ ಬಿಂದುಗಳಲ್ಲಿ ಆ ಬಿಂದುಗಳಿಗೆ ಅನುಗುಣವಾದ 
ಭೂವರ್ತುಲವೇಗ ಹಾಗೂ ಭೂವಿಮೋಚನವೇಗಗಳುಂಟೆಂದು ಆಗಲೇ ಅರಿ 
ತಿದ್ದೇವೆ. ಇದೇ ರೀತಿಯಲ್ಲಿ ಚಂದ್ರನಿಗೆ ಸಮೀಪವಾಗಿರುವ ಬಿಂದುಗಳಲ್ಲಿ ಸಹ 
ಚಂದ್ರನಿಗೆ ಸಾಪೇಕ್ಷವಾಗಿ ಆ ಬಿಂದುಗಳಿಗೆ ಅನ್ವಯಿಸುವ ಚಾ ೦ ದ ನ ತು ೯ ಲ 
ವೇಗ ಹಾಗೂ ಚಾ ೦ ದ ವಿ ಮೊ ಚ ನ ವ ಗ ಗಳಿರುತ್ತವೆ. 

ಭೂಮಿಯಿಂದ ಹೊರಟು ಯಂತ್ರರಹಿತ ಚಲನಕ್ರಮವನ್ನನುಸರಿಸಿ ಚಂದ್ರನ 
ಬಳಿಗೆ ಆಗಮಿಸುವ ವಾಹನಗಳು ಚಂದ್ರನಿಗೆ ಸಾಪೇಕ್ಷವಾಗಿ ಚಾಂದ್ರವಿಮೋಚನ 
ವೇಗಕ್ಕಿಂತ ಅಧಿಕವಾದ ವೇಗಗಳಿಂದಲೇ ಚಲಿಸುತ್ತಿರುವುವು. ಆದ್ದರಿಂದ ಅವು 
ಗಳಾವುವೂ ತಮ್ಮಷ್ಟಕ್ಕೆ ತಾನೇ ಚಾಂದ್ರೋಪಗ್ರಹಗಳಾಗಿ ಪರಿಣಮಿಸಲಾರವು. 
ಬದಲು, ಚಂದ್ರನೊಡನೆ ಅವು ಸಂಪರ್ಕರಹಿತ ಸಮಾಗಮವನ್ನು ಹೊಂದುವ 
ಸಮಯದಲ್ಲಿ ರಾಕೆಟ್ ಯಂತ್ರಗಳ ಸಹಾಯದಿಂದ ಅವುಗಳ ಚಂದ್ರಸಾಪೇಕ್ಷ 
ವೇಗವನ್ನು ಚಾಂದ್ರವಿಮೋಚನವೇಗಕ್ಕಿಂತ ಕಡಿಮೆ ಮಾಡಿದರೆ ವೃತ್ತಾಕೃತಿ 
ಯಲ್ಲಿಯೋ ಎಲಿಸ್ಟ್ ಆಕೃತಿಯಲ್ಲಿಯೇ ಇರುವ ಕಕ್ಷೆಗಳ ಮೇಲೆ ಅವು ಚಂದ್ರನ 
ಸುತ್ತಲೂ ತಿರುಗತೊಡಗುವುವು. ( ಚಿತ್ರ ೨ರಲ್ಲಿ 7 ಸ್ಥಾನದಲ್ಲಿ ಚಂದ್ರನನ್ನು 
ಕಲ್ಪಿಸಿಕೊಂಡು “1 ”, “2 ” ಮತ್ತು “3 ” ಎಂದು ಗುರುತಿಸಿರುವ ಕಕ್ಷೆಗಳನ್ನು 
ಗಮನಿಸಿ.) 
* ಈ ರೀತಿಯಲ್ಲಿ ಸಂಸ್ಥಾಪಿಸಿದ ಪ್ರಪ್ರಥಮ ಚಾಂದ್ರೋಪಗ್ರಹವೆಂದರೆ ಸೋವಿ 
ಯತ್ ಒಕ್ಕೂಟದ ಲ್ಯೂನ ೧೦ ಎಂಬ ಅಂತರಿಕ್ಷನ್ವೇಷಕವಾಹನ, ಚಂದ್ರನ 
ಸುತ್ತಲಿನ ಕಕ್ಷೆಯನ್ನು ಅದು ತಲುಪಿದ ದಿನ ಏಪ್ರಿಲ್ 3, 1966 . 


ಭೂಮಿ ಮತ್ತು ಚಂದ್ರರ ಸಂಯುಕ್ತ ಗುರುತ್ವಾಕರ್ಷಣಕ್ಷೇತ್ರದಲ್ಲಿ 
ನಿಶ್ಚಲತೆಯ ದ್ವೀಪಗಳು 
- ಚಂದ್ರನ ಬಗ್ಗೆ ಪರಿಶೀಲನೆಗೆ ಯೋಗ್ಯವಾದ ಇನ್ನೊಂದು ವಿಚಾರವೆಂದರೆ 
ಭೂಮಿ ಮತ್ತು ಚಂದ್ರರಿಗೆ ಉ ಭ ಯ ಸಾ ನಾ ನ್ಯ ವಾಗಿ ಕೃತಕ ಉಪಗ್ರಹ 
ಗಳನ್ನು ಸಂಸ್ಥಾಪಿಸುವ ಸಾಧ್ಯತೆ. ಇಂತಹ ಉಭಯಸಾಮಾನ್ಯ ಉಪಗ್ರಹ 
ಗಳನ್ನು ಚಂದ್ರಕಕ್ಷೆಯ ತಲದಲ್ಲಿ ಚಂದ್ರನಷ್ಟೇ ಭೂಸಾಪೇಕ್ಷಕೋನೀಯವೇಗ 


ಆಕಾಶ ಸಂಶೋಧನೆ 


೮೮೭ 


(angular velocity ) ದಿಂದ ಹಾರಿಬಿಡಬಹುದು : ಆಗ ಅವು ಭೂಮಿಯಮೇಲೆ 
ನಿಂತು ವೀಕ್ಷಿಸಿದಾಗ ಚಂದ್ರನಿಂದಲೂ ಚಂದ್ರನಮೇಲೆ ನಿಂತು ವೀಕ್ಷಿಸಿದಾಗ ಭೂಮಿ 
ಯಿಂದಲೂ ಸದಾ ನಿ ಯ ತ ಕೊ ನಾ ೦ ತ ರ ದಲ್ಲಿ ಸಂಚರಿಸುವಂತೆ ಕಂಡು 
ಬರುವುವು.17 ತತ್ಪಲವಾಗಿ ಚಂದ್ರ ಮತ್ತು ಭೂಮಿ - ಈ ಎರಡು ಕಾಯಗಳೂ 
ನಿಶ್ಚಲವಾಗಿರುವುದೆಂದು ನಾವು ಕಲ್ಪಿಸಿಕೊಂಡಲ್ಲಿ ಅ೦ತ ಹ ಕಲ್ಪ ನೆ ಗೆ ಸಾಪೇಕ 
ವಾಗಿ ಉಭಯ ಸಾಮಾನ್ಯ ಉಪಗ್ರಹಗಳು ಕೂಡ ನಿಶ್ಚಲಸ್ಥಿತಿಯಲ್ಲಿಯೇ ಇರುವಂತೆ 
ನಮಗೆಗೋಚರಿಸುತ್ತವೆ. 

ಆದರೆ ಚಂದ್ರಕಕ್ಷೆಯ ತಲದಲ್ಲಿರುವ ಎಲ್ಲಾ ಸ್ಥಳಗಳೂ ಈ ಬಗೆಯ ಉಭಯ 
ಸಾಮಾನ್ಯ ಉಪಗ್ರಹಗಳ ಸಂಸ್ಥಾಪನೆಗೆ ಒಗ್ಗಿ ಬರುವುದಿಲ್ಲವೆಂಬ ಅಂಶ ಈ ಸಂಬಂಧ 
ದಲ್ಲಿ ಗಮನಾರ್ಹ. ಮೇಲೆ ಹೇಳಿರುವಂತೆ ಚಂದ್ರ ಮತ್ತು ಭೂಮಿ ಎರಡೂ ನಿಶ್ಚಲ 
ವಾಗಿವೆಯೆಂದು ಕಲ್ಪಿಸಿಕೊಳ್ಳೋಣ. ಈ ಕಾಯಗಳ ಸಂಯುಕ್ತ ಗುರುತ್ವಾಕರ್ಷಣ 
ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಅಂತರಿಕ್ಷವಾಹನಗಳು ನಮ್ಮ ಕಲ್ಪನೆಗೆ ಸಾಪೇಕ್ಷ 
ವಾಗಿ ಯಂತ್ರರಹಿತವಾದ ' ನಿಶ್ಚಲ ' ಸ್ಥಿತಿಗೆ ಬಂದಿದ್ದೇ ಆದರೆ, ಸಾಧಾರಣವಾಗಿ ಆ 
ವಾಹನಗಳ ಮೇಲೆ ಅನಿವಾರ ಗುರುತ್ವ ಬಲಗಳು ವರ್ತಿಸಿಯೇ ವರ್ತಿಸುತ್ತವೆ. ಹೀಗೆ 
ಬಲಪ್ರಯೋಗಗಳಿರುವೆಡೆ ನಿಶ್ಚಲಸ್ಥಿತಿಗೆ ಬಂದ ವಾಹನಗಳು ಮತ್ತೆ ಚರಸ್ಥಿತಿಗೆ 
ಮರಳಬೇಕಾಗುವುದಷ್ಟೇ ಅಲ್ಲದೆ ಅವು ತಾವಿದ್ದ ಸ್ಥಾನದಿಂದ ಸಾಮಾನ್ಯವಾಗಿ 
ಹೆಚ್ಚು ಹೆಚ್ಚು ದೂರಸರಿದೂ ಹೋಗಬೇಕಾಗುತ್ತದೆ. 

ಚಿತ್ರ ೪ರಲ್ಲಿ ಅಂತಹ ' ನಿಶ್ಚಲ' ವಾಹನಗಳು ಬೇರೆ ಬೇರೆ ಬಿಂದುಗಳ ಬಳಿ 
ಎದುರಿಸಬೇಕಾಗುವ ಬಲಗಳ ಸೆಳೆತದ ದಿಕ್ಕುಗಳನ್ನು ಬಾಣಗಳ ಮೂಲಕ ಸೂಚಿಸ 
ಲಾಗಿದೆ. 

ಈ ಚಿತ್ರದಲ್ಲಿ … ಎಂದು ಗುರುತಿಸಿರುವ ಭೂಮಿ ಹಾಗೂ m ಎಂದು 
ಗುರುತಿಸಿರುವ ಚಂದ್ರ ಇವೆರಡು ಸ್ಥಾನಗಳನ್ನು ಬಿಟ್ಟರೆ a, b , c, d ಮತ್ತು ಆ 
ಎಂದು ಗುರುತಿಸಿರುವ ಐದು ಸ್ಥಾನಗಳಲ್ಲಿ ಮಾತ್ರ ' ನಿಶ್ಚಲ ವಾಹನಗಳು ಯಾವ 
ಬಲಪ್ರಯೋಗಗಳಿಗೂ ಗುರಿಯಾಗುವುದಿಲ್ಲ. ಸ್ವಾರಸ್ಯಕರವಾದ ಈ ಪರಿಸ್ಥಿತಿ 
ಯನ್ನು ಮೊಟ್ಟಮೊದಲಿಗೆ 1772ರಲ್ಲಿ ಲೆಕ್ಕಾಚಾರ ಮಾಡಿ ಮನಗಂಡವರು 
ಫ್ರಾನ್ಸ್ ದೇಶದ ಜೋಸೆಫ್ ಲಂಗ್ರಾಜ್ ಎಂಬ ಪ್ರಸಿದ್ಧ ಗಣಿತಜ್ಞರು. ಮೇಲೆ 
ಹೇಳಿದ ರೀತಿಯ ಉಭಯಸಾಮಾನ್ಯ ಉಪಗ್ರಹಗಳ ಸಂಸ್ಥಾಪನೆ ಸಾಧ್ಯವಾಗು 
ವುದು ಈ ಐದು ಸ್ಥಾನಗಳಲ್ಲಿ ಮಾತ್ರವೇ . . 


17 ಈ ಮಾತನ್ನು ಹೇಳುವಾಗ ಚಂದ್ರಕಕ್ಷೆ ವೃತ್ತಾಕಾರದಲ್ಲಿದೆಯೆಂದು ಭಾವಿಸಲಾಗಿದೆ. 
ವಾಸ್ತವಿಕವಾಗಿ ಚಂದ್ರನು ಭೂಮಿಯ ಸುತ್ತ ಸಂಚರಿಸುವ ಕಕ್ಷೆ ವೃತ್ತದಿಂದ ತುಸು ಭಿನ್ನವಾದ 
ಎಲಿಸ್ಟ್ ಆಕಾರದಲ್ಲಿದೆ, 


೮೮೮ 


ಪ್ರಬುದ್ಧ ಕರ್ಣಾಟಕ 


14 


ಭೂಮಿ ( g) ಮತ್ತು ಚಂದ್ರ ( m ) ಎರಡೂ ನಿಶ್ಚಲವಾಗಿವೆಯೆಂಬ ಕಲ್ಪನೆಗೆ ಸಾಪೇಕ್ಷವಾಗಿ 
ತಾವೂ ನಿಶ್ಚಲಸ್ಥಿತಿಯಲ್ಲಿರುವ ವಾಹನಗಳ ಮೇಲೆ ವರ್ತಿಸುವ ಗುರುತ್ವ ಬಲಗಳ ವಿನ್ಯಾಸ. 
am, ag, bm, bg ಹಾಗೂ gm ದೂರಗಳು ಒಂದಕ್ಕೊಂದು ಸಮವಾಗುವಂತೆ ೩ ಮತ್ತು 
b ಸ್ಥಾನಗಳು ಏರ್ಪಟ್ಟಿರುತ್ತವೆ ; gc, gm , gd ಮತ್ತು ge ದೂರಗಳು ಕ್ರಮವಾಗಿ 449, 
385, 327 ಮತ್ತು 382 ಸಹಸ್ರ ಕಿಲೋಮೀಟರ್ ಆಗುವುವು. ( ಚಿತ್ರವನ್ನು ಅಳತೆಗೆ 
ಅನುಗುಣವಾಗಿ ಬರೆದಿಲ್ಲ .) 


ಚಿತ್ರ ೪ರ ಬಾಣಗಳ ಪರಿಶೀಲನೆಯಿಂದ ೩, b, c , d ಮತ್ತು ಅಗಳಲ್ಲಿ 
ಸಂಸ್ಥಾಪಿಸಿದ ಉಪಗ್ರಹಗಳು ಕಾರಣಾಂತರಗಳಿಂದ ಅತ್ಯಲ್ಪ ಪ್ರಮಾಣದಲ್ಲಿ ಸ್ಥಾನ 
ಪಲ್ಲಟ ಹೊಂದಿದರೂ ಗುರುತ್ವಬಲಗಳಿಗೆ ಗುರಿಯಾಗಿ ದೂರ ದೂರ ಸರಿದು ಹೋಗಿ 
ಬಿಡಬಹುದೆಂಬ ಶಂಕೆಯುಂಟಾಗುವುದು ಸ್ವಾಭಾವಿಕ. ಆದರೆ ಬಾಣಗಳು 
ನಿರ್ದೆಶಿಸುವುದು ಮೇಲೆ ಹೇಳಿರುವ ನಮ್ಮ ಕಲ್ಪನೆಗೆ ಸಾಪೇಕ್ಷವಾಗಿ ನಿಶ್ಚಲ 
ಸ್ಥಿತಿಯಲ್ಲಿರುವ ವಾಹನಗಳ ಮೇಲೆ ವರ್ತಿಸುವ ಬಲಪ್ರಯೋಗಗಳನ್ನು 


ಆಕಾಶ ಸಂಶೋಧನೆ 

೮೮೯ 
ಮಾತ್ರವೇ . ಇದೇ ಕಲ್ಪನೆಗೆ ಸಾಪೇಕ್ಷವಾಗಿ ವಾಹನಗಳು ಚರಸ್ಥಿತಿಯಲ್ಲಿದ್ದಲ್ಲಿ 
ಅವುಗಳ ಮೇಲೆ ಈ ಬಲಗಳಷ್ಟೆ ಅಲ್ಲದೆ ಕೊರಿಯಾಲಿಬಲಗಳೆಂಬ ಬೇರೆ 
ಬಗೆಯ ಬಲಗಳು ವಾಹನಗಳು ಚಲಿಸುವ ದಿಕ್ಕಿಗೆ ಲ೦ಬನೇರದಲ್ಲಿ ವರ್ತಿಸತೊಡಗಿ 
ಪರಿಸ್ಥಿತಿಯನ್ನು ಜಟಿಲರೀತಿಯಲ್ಲಿ ಮಾರ್ಪಡಿಸಿಬಿಡುವುವು. ಈ ಮಾರ್ಪಾಟಿನ 
ಒಂದು ಸತ್ಪಲವಾಗಿ 2 ಮತ್ತು ³ ಬಿಂದುಗಳಲ್ಲಿ ಹೆಚ್ಚು ಕಡಮೆ ನಿಶ್ಚಲ ' ವಾಗಿರುವ 
ವಾಹನಗಳು ಆ ಸ್ಥಾನಗಳಿಂದ ತುಸು ಕದಲಿಹೋದಾಗ್ಯೂ ಅಲ್ಲಿಂದ ಮುಂದಕ್ಕೆ 
ಅದೇ ಬಿಂದುಗಳ ನೆರೆಯಲ್ಲೇ ದೀರ್ಘಕಾಲಗಳವರೆಗೆ ಸುತ್ತಾಡುತ್ತಿರಬೇಕಾಗುವುದು. 
ಆದ್ದರಿಂದ ಈ ಎರಡು ಬಿಂದುಗಳ ಬಳಿ ಸಂಸ್ಥಾಪಿಸಬಹುದಾದ ಉಪಗ್ರಹಗಳು ಆ 
ಬಿಂದುಗಳ ಸಮೀಪದಲ್ಲೇ ಬಹುಕಾಲ ಯಂತ್ರಗಳ ನೆರವಿಲ್ಲದೆ ಸುಭದ್ರ ಸ್ಥಿತಿಯಲ್ಲಿ 
ಉಳಿದುಕೊಳ್ಳುತ್ತವೆಂದು ನಿರೀಕ್ಷಿಸಬಹುದು. 

c, d ಮತ್ತು ಈ ಬಿಂದುಗಳ ಬಳಿ ಸಂಸ್ಥಾಪಿಸಬಹುದಾದ ಉಪಗ್ರಹಗಳು 
ಮಾತ್ರ ಇದೇ ರೀತಿಯ ಯಂತ್ರರಹಿತವಾದ ಸುಭದ್ರಸ್ಥಿತಿಯಲ್ಲಿ ಆಯಾ ಸ್ಥಾನ 
ಗಳಲ್ಲೇ ದೀರ್ಘಕಾಲ ಉಳಿದುಕೊಳ್ಳುತ್ತವೆಂದು ನಂಬಲು ಸಾಧ್ಯವಿಲ್ಲ. ತಮ್ಮ 
ಸ್ಥಾನಗಳಿಂದ ದೂರಸರಿದು ಹೋಗುವ ಪ್ರವೃತ್ತಿಯನ್ನು ಅವುಗಳೇನಾದರೂ 
ಪ್ರದರ್ಶಿಸಿದಲ್ಲಿ ಈ ಉಪಗ್ರಹಗಳನ್ನು ಪುನಃ ಸರಿಯಾದ ಸ್ಥಾನಗಳಿಗೆ ಹಿಂತಿರುಗಿಸಲು 
ಆಗೊಮ್ಮೆ ಈಗೊಮ್ಮೆ ರಾಕೆಟ್ ಯಂತ್ರಗಳನ್ನು ಬಳಸಿಕೊಳ್ಳಬೇಕಾಗಬಹುದು. 
ಆದರೆ ಇಂತಹ ಸಂಸ್ಕರಣಗಳಿಗೆ ವಿನಿಯೋಗವಾಗುವ ಶಕ್ತಿ ಅತ್ಯಲ್ಪವಾದ್ದರಿಂದ 
ಅದರ ಆವಶ್ಯಕತೆಯನ್ನು ಪೂರೈಸುವುದು ಅಷ್ಟೇನೂ ಪ್ರಯಾಸಕರವಾಗುವುದಿಲ್ಲ. 

a ಮತ್ತು b ಬಿಂದುಗಳ ಬಳಿ ಹೇಗೆ ಮಾನವನಿರ್ಮಿತ ವಾಹನಗಳು 
ಯಂತ್ರರಹಿತವಾಗಿ ಬಹುಕಾಲ ಉಳಿದುಕೊಳ್ಳಬಲ್ಲವೋ ಹಾಗೆಯೇ ಉಲ್ಕಾಶಿಲೆ 
( meteoroid ) ಗಳಂತಹ ನೈಸರ್ಗಿಕ ವಸ್ತುಗಳೂ ಅಲ್ಲಿ ಸುಭದ್ರವಾಗಿ ಅನಿರ್ದಿಷ್ಟ 
ಕಾಲಗಳವರೆಗೆ ಉಳಿದುಕೊಳ್ಳಬಲ್ಲವು. ನಿಜಕ್ಕೂ ಈ ಬಿಂದುಗಳ ನೆರೆಯ ಪ್ರದೇಶ 
ಗಳಲ್ಲಿ ಕೋಟ್ಯಂತರ ಚಿಕ್ಕಪುಟ್ಟ ಉಲ್ಕಾಶಿಲೆಗಳು ಶಾಶ್ವತವಾಗಿ ಸುತ್ತಾಡುತ್ತಿರ 
ಬೇಕೆಂಬ ಅನುಮಾನ ಖಗೋಲಶಾಸ್ತ್ರಜ್ಞರಲ್ಲಿ ಅನೇಕ ವರ್ಷಗಳಿಂದ ನೆಲೆಯಾ 
ಗಿದ್ದರೂ ಅಂತಹ ಶಿಲಾಸಮೂಹಗಳ ನೇರವಾದ ದರ್ಶನಲಾಭ ಅವರಿಗೆ ಇತ್ತೀಚಿನ 
ವರೆಗೆ ದೊರೆತಿರಲಿಲ್ಲ. ಆದರೆ ಪೋಲೆಂಡಿನ ಕಾರ್ಡ್ಲೆ ವ್ಸ್ಕಿ ಅವರು 1956ರಲ್ಲಿ 
ಈ ಶಿಲಾಸಮೂಹಗಳ ಇರವನ್ನು ಬರಿಗಣ್ಣಿನ ವೀಕ್ಷಣೆಯಿಂದ ಸಮರ್ಥಿಸಿದರಲ್ಲದೆ 
ಕೊನೆಗೆ 1961ರ ಅವುಗಳ ಫೋಟೋಗಳನ್ನು ತೆಗೆಯಲೂ ಶಕ್ತರಾದರು . 

ಇನ್ನು ಕೆಲವು ವರ್ಷಗಳಲ್ಲಿ ಅಂತರಿಕ್ಷ ವಿಜ್ಞಾನಿಗಳು ಮತ್ತು b ಬಿಂದು 
ಗಳ ಬಳಿ ಭೂಮಿ ಮತ್ತು ಚಂದ್ರರಿಗೆ ಉಭಯ ಸಾಮಾನ್ಯವಾದ ಉಪಗ್ರಹಗಳನ್ನು 
ಸಂಸ್ಥಾಪಿಸಿ ಅಲ್ಲಿ ನೆರೆದಿರುವ ಉಲ್ಕಾಶಿಲೆಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು 
ನಡೆಸಬಹುದು, ಇಂತಹ ಸಂಶೋಧನೆಗಳು ಭೂಮಿ ಹಾಗೂ ಚಂದ್ರರ ಸೃಷ್ಟಿಯ 


೮೯೦ 

ಪ್ರಬುದ್ಧ ಕರ್ಣಾಟಕ 
ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಬಹುದು. ಅಲ್ಲದೆ ಉಲ್ಕಾಶಿಲೆಗಳಲ್ಲಿ ಕಬ್ಬಿಣ 
ಮುಂತಾದ ಅಮೂಲ್ಯ ಖನಿಜಗಳಿರಬಹುದಾದ ಕಾರಣ ೩ ಮತ್ತು ಹಿಗಳ ಬಳಿ 
ಉಪಗ್ರಹಗಳ ಸಂಸ್ಥಾಪನೆ ಅಂತರಿಕ್ಷದಲ್ಲಿ ಮಾನವನ ಗಣಿಕೈಗಾರಿಕೋದ್ಯಮಗಳಿಗೆ 
ನಾಂದಿಯಾಗಬಹುದೊ ಏನೊ . 
೨ ಅಂತರಿಕ್ಷ ಶೋಧನೆಯ ಯಂತ್ರ ಸಾಮಗ್ರಿಗಳು : 
ಅಂತರಿಕ್ಷಯಾನಗಳನ್ನು ಕುರಿತು ವಿವೇಚಿಸುವಾಗ ಬಹಳ ಮಂದಿ ಜನರಿಗೆ 
ಸಂಶಯಾತ್ಮಕವಾದ ಒಂದು ಕಿರುಪ್ರಶ್ನೆ ಎದ್ದು ಕಾಡುತ್ತದೆ : ನೆಲ , ನೀರು, ಗಾಳಿ 
ಮೊದಲಾದ ಯಾವ ಆಸರೆಗಳೂ ಇಲ್ಲದ ಅಂತರಿಕ್ಷದ ನಿರ್ವಾತ ಪ್ರದೇಶಗಳಲ್ಲಿ 
ವಾಹನಗಳು ಹೇಗೆ ತಾನೆ ತಮ್ಮನ್ನು ತಾವೇ ಎಳೆದುಕೊಂಡು ಮುಂದೆ ಸಾಗಬಲ್ಲವು? 
ಇಂತಹ ಸ್ವಯಂಚಾಲಕ ಸಾಮರ್ಥ ಏಣಿಯಿಲ್ಲದಿರುವಾಗ ನಮ್ಮ ಜುಟ್ಟನ್ನು 
ನಾವೇ ಹಿಡಿದೆಳೆದುಕೊಂಡು ಮೇಲಕ್ಕೇರಿ ಹೋಗುವ ಸಾಹಸದಂತೆ ಆಭಾಸಕರ 
ನಲ್ಲವೆ ? 

ಈ ಪ್ರಶ್ನೆಯನ್ನು ನಾವು ಎರಡು ಘಟ್ಟಗಳಲ್ಲಿ ಉತ್ತರಿಸಬೇಕಾಗಿ ಬರುತ್ತದೆ. 

ಮೊದಲನೆಯದಾಗಿ , ಅಂತರಿಕ್ಷವಾಹನಗಳು ಸದಾಕಾಲವೂ ತಮ್ಮನ್ನು ತಾವೇ 
ಎಳೆದುಕೊಂಡು ಮುಂದೆ ಸಾಗಬೇಕಾದುದೇನಿಲ್ಲ. ನಿರ್ವಾತ ಪ್ರದೇಶಗಳಲ್ಲಿ ವಸ್ತುಗಳ 
ಚಲನೆಗೆ ಯಾವ ಪ್ರತಿರೋಧವೂ ಇಲ್ಲದಿರುವುದರಿಂದ ಅಲ್ಲಿ ವಾಹನಗಳು ಸಾಕಷ್ಟು 
ವೇಗದಿಂದ ಒಮ್ಮೆ ಚಲಿಸಲಾರಂಭಿಸಿದ ಮೇಲೆ ಯಂತ್ರಗಳ ಸಹಾಯವಿಲ್ಲದೆಯೇ 
ತಮ್ಮ ಚರಸ್ಥಿತಿಯನ್ನು ಕಾಪಾಡಿಕೊಂಡು ದೀರ್ಘಕಾಲಗಳವರೆಗೆ ನಿಶ್ಚಿತ ಪಥಗಳ 
ಮೇಲೆ ಸಂಚರಿಸಬಲ್ಲವು. ಈ ಬಗೆಯ ಯ ೦ – ರ ಹಿತ ಚಲನೆಗಳ ವೈವಿಧ್ಯತೆಯ 
ಬಗ್ಗೆ ಪ್ರಸಕ್ತ ಲೇಖನದ ಹಿಂದಿನ ವಿಭಾಗದಲ್ಲಿ ಈಗಾಗಲೇ ಸಾಕಷ್ಟು ಪ್ರಸ್ತಾಪಿಸಿ 
ದ್ದಾಗಿದೆ. 

ಎರಡನೆಯದಾಗಿ , ಸ್ವಯಂಚಾಲಕ ಸಾಮರ್ಥ್ಯಕ್ಕೆ ನಿಜಕ್ಕೂ ವಾಹನೇತರ 
ಮಧ್ಯವರ್ತಿಗಳ ಆಸರೆ ಅನಗತ್ಯ . ಈ ಪ್ರಶ್ನೆಗೆ ಸಂಬಂಧಿಸಿದ ಭೌತ ಸನ್ನಿವೇಶವನ್ನು 
ನಾವು ಕೆಳಗೆ ಸೂಚಿಸಿರುವಂತೆ ವಿಮರ್ಶಿಸಬಹುದು. 

ಪ್ರತಿಯೊಂದು ವಾಹನ ವ್ಯವಸ್ಥೆಯಲ್ಲಿಯೂ ಲೋಹ, ಗಾಜು, ಸ್ಪಂಜು ಇಂತಹ 
ವಸ್ತುಗಳಿಂದ ನಿರ್ಮಿಸಿದ ರಚನಾವಿಭಾಗಗಳು ; ಕಲ್ಲಿದ್ದಲು, ಪೆಟ್ರೋಲಿನಂತಹ 
ಚಾಲಕದ್ರವ್ಯಗಳು ; “ ಪಾವತಿ ಹೊರೆ?” (payload) ಯೆಂದು ಕರೆಯಬಹುದಾದ 
ವಿವಿಧ ಸರಕುಗಳು ಮತ್ತು ಪ್ರಯಾಣಿಕರು - ಹೀಗೆಲ್ಲಾ ಅನೇಕ ಭಿನ್ನ ಅಂಗಗಳಿರು 
ಇವೆ. ವಾಹನವು ಸಂಚರಿಸುವಾಗ ಇಂತಹ ಸಮಗ್ರ ವ್ಯವಸ್ಥೆಯಲ್ಲಿರುವ ದ್ರವ್ಯ 
ರಾಶಿಯೆಲ್ಲವೂ ಒಟ್ಟಾಗಿ ಒಂದೇ ದಿಕ್ಕಿನೆಡೆಗೆ ವೇಗೋತ್ಕರ್ಷಗೊಳ್ಳುವುದಿಲ್ಲ. ಉದಾ 
ಹರಣೆಗೆ ಒಂದು ಬಸ್ಸು ಚಲಿಸುವಾಗ ಅದರ ಚಕ್ರದ ಬೇರೆ ಬೇರೆ ಭಾಗಗಳು ಬೇರೆ 


ರ್ತಗಳ ಆಸರೆ ಈ 


ವಿಮರ್ಶಿಸಿ 
ಲೋಹ, 


ಆಕಾಶ ಸಂಶೋಧನೆ 


೮೯೧ 


ಬೇರೆ ದಿಕ್ಕುಗಳಲ್ಲಿ ವೇಗೋತ್ಕರ್ಷ ಹೊಂದುತ್ತವೆ. ಹಾಗೂ ಅದರ ಯಂತ್ರದಿಂದ 
ಹೊರಬೀಳುವ ಉರಿದ ಡೀಸೆಲ್ ಧೂಮರಾಶಿ ವಾಹನದ ಹಿಂಬದಿಗೊ ಅಕ್ಕಪಕ್ಕ 
ಗಳಿಗೋ ವೇಗೋತ್ಕರ್ಷಗೊಳ್ಳುವುದು . ಆದರೂ ಸಹ ಬಸ್ಸಿನ ನಿದರ್ಶನದಲ್ಲಿ 
ನೂರಕ್ಕೆ ತೊಂಬತ್ತು ಭಾಗ ದ್ರವ್ಯರಾಶಿಯೆಲ್ಲವೂ ಮುಮ್ಮುಖದಿಸೆಯಲ್ಲಿ ಅಧಿಕ 
ಸ ರಿ ಮಾ ಣ ದ ವೇಗೋತ್ಕರ್ಷವನ್ನು ಗಳಿಸಿದರೆ ಅಲ್ಪ ಸ್ವಲ್ಪ ದ್ರವ್ಯಾಂಶಗಳು 
ಮಾತ್ರ ಉಳಿದ ದಿಕ್ಕುಗಳಲ್ಲಿ ಅತ್ಯಲ್ಪ ವೇಗೋತ್ಕರ್ಷಗಳನ್ನು ಹೊಂದುತ್ತವೆ. 
ಇಂತಹ ವೇಗೋತ್ಕರ್ಷದ ಹಂಚಿಕೆಯಲ್ಲಿ ಇಡೀ ವಾಹನವ್ಯವಸ್ಥೆಯ ದ್ರವ್ಯ 
ಕೇ೦ದ್ರ ಕ್ಕೆ 18 ಭಾರಿ ಪ್ರಮಾಣದ ಮುಮ್ಮುಖ ವೇಗೋತ್ಕರ್ಷ ಪ್ರಾಪ್ತವಾಗಿ 
ಬಿಡುತ್ತದೆ. 

ಗಾಳಿ, ನೀರು, ರಸ್ತೆ ಮುಂತಾದ ವಾಹನೇತರ ವಸ್ತುಗಳ ಕೈವಾಡವಿಲ್ಲದಿದ್ದಲ್ಲಿ 
ವಾಹನವ್ಯವಸ್ಥೆಯ ದ್ರವ್ಯ ಕೇಂದ್ರಕ್ಕೆ ಹೀಗೆ ಹೆಚ್ಚುವರಿ ವೇಗೋತ್ಕರ್ಷ ಲಭಿಸಲು 
ಸಾಧ್ಯವಾಗುತ್ತಿರಲಿಲ್ಲವೆಂಬುದು ಸತ್ಯವಾದ ಮಾತು. ಆದರೆ ದ್ರವ್ಯ ಕೇಂದ್ರವನ್ನು 
ವೇಗೋತ್ಕರ್ಷರಹಿತವಾಗಿಯೇ ಉಳಿಸಿಕೊಂಡು ವಾಹನವ್ಯವಸ್ಥೆಯಲ್ಲಿ ಒಂದಷ್ಟು 
ಭಾಗ ದ್ರವ್ಯರಾಶಿಯನ್ನು ಒಂದು ದಿಕ್ಕಿಗೂ ಉಳಿದಷ್ಟು ದ್ರವ್ಯರಾಶಿಯನ್ನು ಇನ್ನೊಂದು 
ದಿಕ್ಕಿಗೂ ವೇಗೋತ್ಕರ್ಷಗೊಳಿಸಲು ಯಾವ ಬಾಹ್ಯ ಬಲಪ್ರಯೋಗಗಳೂ ಬೇಕಿಲ್ಲ . 
ಈ ಹೊಸ ಮಾದರಿಯ ವೇಗೋತ್ಕರ್ಷಗಳ ಹಂಚಿಕೆಯನ್ನು ರೂಪಿಸಲು ವ್ಯವಸ್ಥೆ 
ಯೊಳಗಡೆಯಲ್ಲಿ ಉತ್ಪಾದಿಸಬಹುದಾದ ಆಂತರಿಕ ಬಲಗಳೇ ಸಾಕು. 19 

ರಾಕೆಟ್ ಎಂಬ ಹೆಸರಿನ ವಾಹನ ವ್ಯವಸ್ಥೆಗಳು ಕೆಲಸಮಾಡುವುದೂ ಈ 
ಭೌತ ತತ್ವದ ಆಧಾರದ ಮೇಲೆ , ರಾಕೆಟ್ ಯಂತ್ರದಲ್ಲಿ ಉತ್ಪಾದನೆಗೊಳ್ಳುವ 
ಆ೦ತರಿಕ ಬಲಗಳು ವಾಹನವ್ಯವಸ್ಥೆಯ ದ್ರವ್ಯ ಕೇಂದ್ರಕ್ಕೆ ಯಾವ ಹೆಚ್ಚುವರಿ 
ವೇಗೋತ್ಕರ್ಷವನ್ನೂ ನೀಡದೆ ವ್ಯವಸ್ಥೆಯಲ್ಲಿನ ಪಾವತಿಹೊರೆಯನ್ನು ಒಂದು ದಿಕ್ಕಿ 
ನಲ್ಲಿಯೂ ಯಂತ್ರದಿಂದ ಉರಿದು ಹೊರಬೀಳುವ ಚಾಲಕದ್ರವ್ಯಗಳನ್ನು ಅದಕ್ಕೆ 
ವಿರುದ್ಧವಾದ ದಿಕ್ಕಿನಲ್ಲಿಯೂ ವೇಗೋತ್ಕರ್ಷಗೊಳಿಸುತ್ತವೆ. ಆದ್ದರಿಂದ ನಿರ್ವಾತ 
ಪ್ರದೇಶಗಳಲ್ಲಿ ಕೂಡರಾಕೆಟ್ ಯಂತ್ರಗಳು ಎಂದಿನಷ್ಟೇ ಚಾಲಕ ಸಾಮರ್ಥ್ಯವನ್ನು 
ಪ್ರದರ್ಶಿಸುವುದು ಅಸ್ವಾಭಾವಿಕ ಪ್ರಸಂಗವೇನೂ ಇಲ್ಲ. 


ದ್ರವ್ಯರಾಶಿಯ 


* ಹೊಸ ಮಾದರಿ ಧಾಳಿಸಲು ಯಾವ 


18 ದ್ರವ್ಯ ಕೇಂದ್ರ ( centre of mass) ವನ್ನು ' ಗುರುತ್ವ ಕೇಂದ್ರ ' ( centre of 
gravity ) ಎಂಬುದಾಗಿಯೂ ಕರೆಯುವ ವಾಡಿಕೆಯಿದೆ. ಆದರೆ ಗುರುತ್ವಾಕರ್ಷಣೆಗಳಿಗೂ ಈ 
ಕೇಂದ್ರಕ್ಕೂ ಯಾವ ನೇರ ಸಂಬಂಧವೂ ಇಲ್ಲವೆಂಬ ಅಂಶವನ್ನು ಮರೆಯಬಾರದು. 

19 ಗಾಳಿಯಲ್ಲಿ ಪಟಾಕಿಯೊಂದು ಸಿಡಿಯುವುದನ್ನು ಗಮನಿಸಿ, ಛಿದ್ರಗೊಂಡ ಅದರ ಭಾಗ 
ಗಳು ಕೇವಲ ಆ೦ತರಿಕ ಬಲ ಗಳ ಪ್ರಭಾವದಿಂದಲೇ ಬೇರೆ ಬೇರೆ ದಿಕ್ಕು ಗಳಲ್ಲಿ ವೇಗೋತ್ಕರ್ಷ 
ಹೊಂದುತ್ತವೆ. ಆದರೆ ಆ ಭಾಗಗಳ ದ್ರವ್ಯ ಕೇ೦ದ್ರ ಕ್ಕೆ ಮಾತ್ರ ಮೊದಲಿನಿಂದಲೂ ಇರುವ 
ಭೂಗುರುತ್ವ ವೇಗೋತ್ಕರ್ಷವನ್ನು ಬಿಟ್ಟರೆ ಬೇರಾವ ಹೆಚ್ಚುವರಿ ವೇಗೋತ್ಕರ್ಷವೂ ಲಭಿಸುವುದಿಲ್ಲ, 


೮೯೨ 

ಪ್ರಬುದ್ಧ ಕರ್ಣಾಟಕ 
ಅಂತರಿಕ್ಷಯಾನ ಮಾನವಕುಲದ ಅತ್ಯಂತ ಪ್ರಾಚೀನ ಕನಸುಗಳಲ್ಲೊಂದಾ 
ದರೂ ಅದನ್ನು ನನಸುಗೊಳಿಸುವ ಶಕ್ತಿ ರಾಕೆಟ್ ಯಂತ್ರಗಳಲ್ಲಿ ಅಡಗಿದೆಯೆಂಬ 
ದೃಢವಾದ ಅರಿವು ಜನರಲ್ಲಿ ಮೂಡಿಬಂದದ್ದು ಇಪ್ಪತ್ತನೆಯ ಶತಮಾನ ಪ್ರಾರಂಭ 
ವಾದ ಮೇಲೇ . ಹದಿನೆಂಟು ಹತ್ತೊಂಬತ್ತನೆಯ ಶತಮಾನಗಳಲ್ಲಿ ಪ್ರಕಟವಾದ 
ಅಂತರಿಕ್ಷ ಸಂಚಾರದ ಕಟ್ಟು ಕಥೆಗಳಲ್ಲಿ ರಾಕೆಟ್ ಮಾದರಿಯ ಯಂತ್ರಗಳ ಪ್ರಸ್ತಾಪ 
ಒಂದೆರಡು ಸಂದರ್ಭಗಳಲ್ಲಿ ಕಂಡುಬಂದರೂ ಅಲ್ಲಿ ಕೊಟ್ಟಿರುವ ವಿವರಣೆಗಳು ಮೇಲೆ 
ತಿಳಿಸಿರುವ ಕೇಂದ್ರೀಯ ಭೌತ ತತ್ವವನ್ನು ಪ್ರತಿಬಿಂಬಿಸುವುದಿಲ್ಲ. ಅಂದಿನ 
ಬಹಳಷ್ಟು ಕಥೆಗಳಂತೂ ರಾಕೆಟ್ ಬಗ್ಗೆ ಪ್ರಸ್ತಾಪಿಸುವುದೇ ಇಲ್ಲ. ಅಂತರಿಕ್ಷಕ್ಕೆ 
ಹಾರಬೇಕಾದ ಕ್ಷಿಪಣಿಯನ್ನು ದೈತ್ಯಾಕಾರದ ಫಿರಂಗಿಯ ಕೋವಿಯಲ್ಲಿಟ್ಟು ಸಿಡಿ 
ಮದ್ದಿನ ಆಸ್ಫೋಟನೆಯಿಂದ ಗುಂಡಿನಂತೆ ಪ್ರಕ್ಷೇಪಿಸುವುದು (ಜೂಲ್ಸ್ ವರ್ನ್; De 
la terre à la lune – ಭೂಮಿಯಿಂದ ಚಂದ್ರನೆಡೆಗೆ – 1865 ), ವಿವಿಧ 
ಗ್ರಹೋಪಗ್ರಹಗಳ ಗುರುತ್ವಾಕರ್ಷಣ ಬಲಗಳನ್ನು ಅವಶ್ಯವಿದ್ದಂತೆ ಮಾರ್ಪಡಿಸಿ 
ಕೊಳ್ಳುವುದು ಅಥವಾ ತಡೆಗಟ್ಟುವುದು (ಎಚ್ . ಜಿ. ವೆಲ್ಸ್ , The First Men 
in the Moon - ಚಂದ್ರನಲ್ಲಿ ಮೊದಲ ಮಾನವಯಾತ್ರಿಕರು 1901 , ಇವೇ 
ಮುಂತಾದ ಕಾಲ್ಪನಿಕ ತಂತ್ರಗಳ ಆಧಾರದ ಮೇಲೆ ಈ ಕಥೆಗಳು ಸಾಗುತ್ತವೆ. 

ಫಿರಂಗಿಯಿಂದ ಪ್ರಕ್ಷೇಪಿಸಿದ ಕ್ಷಿಪಣಿ ಅಂತರಿಕ್ಷವಾಹನವಾಗಬಲ್ಲದೆಂದು ಇಂದು 
ಯಾರೂ ನಂಬುವುದಿಲ್ಲ. ಆದರೆ ಗುರುತ್ವಾಕರ್ಷಣ ಬಲಗಳ ಪ್ರಸಾರವನ್ನು 
ತಡೆಗಟ್ಟುವುದೇಕಾಗಬಾರದು ? ನಿಜಕ್ಕೂ ಇದೊಂದು ಕ್ಲಿಷ್ಟ ಪ್ರಶ್ನೆಯೇ ಸರಿ. ಅಂತಹ 
ಸಾಧ್ಯತೆ ದೂರದ ಭವಿಷ್ಯತ್ತಿನ ಅಂತರಾಳದಲ್ಲಿ ಅಡಗಿಕೊಂಡಿದೆಯೋ ಏನೋ . ಈಗ 
ಸದ್ಯಕ್ಕಂತೂ ಗುರುತ್ವಬಲಗಳನ್ನು ತಡೆಗಟ್ಟುವ ಅಥವಾ ಯಾವುದೇ ರೀತಿಯಲ್ಲಿ 
ಮಾರ್ಪಡಿಸುವ ಸಾಧನಗಳನ್ನು ವಿಜ್ಞಾನಿಗಳು ಅರಿಯರು. ಅಂತಹ ಸಾಧನಗಳ 
ಕಲ್ಪನೆ ನಿಸರ್ಗನಿಯಮಗಳಿಗೆ ವ್ಯತಿರಿಕ್ತವಾಗಬಹುದೆಂದು ಅನೇಕ ವಿಜ್ಞಾನಿಗಳು 
ಅಭಿಪ್ರಾಯಪಡುತ್ತಾರೆ. 


ರಾಕೆಟ್ ಯಂತ್ರಗಳ ಇತಿಹಾಸ | 
ಅಂತರಿಕ್ಷವಾಹನಗಳು ಭೂಮಿಯ ನೆರೆಯ ಪ್ರದೇಶಗಳಲ್ಲಿ ಯಂತ್ರರಹಿತವಾಗಿ 
ಸಂಚರಿಸುವಾಗ ಭೂವರ್ತುಲ ಅಥವಾ ಭೂವಿಮೋಚನವೇಗಗಳ ಮಟ್ಟದಲ್ಲಿರುವ 
ಭೂಸಾಪೇಕ್ಷವೇಗಗಳಿಂದ ಚಲಿಸಬೇಕಾಗುವುದು. ಹಾಗಿಲ್ಲದಿದ್ದರೆ ಫಲಿತ ಪಥಗಳ 
ತೀವ್ರ ವಕ್ರತೆಯಿಂದಾಗಿ ಮತ್ತೆ ಭೂಮಿಯೆಡೆಗೇ ಅವು ಬೀಳತೊಡಗುವುವು. ಈ 
ಪ್ರದೇಶಗಳಿಗೆ ಅನ್ವಯಿಸುವ ಭೂವರ್ತುಲವೇಗ ಸೆಕೆಂಡಿಗೆ ಎಂಟು ಕಿಲೋಮೀಟರ್ 
ಗಳು ; ಭೂವಿಮೋಚನವೇಗವಂತೂ ಸೆಕಂಡಿಗೆ ಹನ್ನೊಂದು ಕಿಲೋಮೀಟರ್‌ಗಳು! 
ಈ ವೇಗಗಳ ತೀವ್ರತೆಯನ್ನು ಮನದಟ್ಟು ಮಾಡಿಕೊಳ್ಳುವ ಸಲುವಾಗಿ ಮೈಸೂರಿ 


ಆಕಾಶ ಸಂಶೋಧನೆ 

೮೯೩ 
ನಿಂದ ಬೆಂಗಳೂರಿಗೆ ಹೋಗುವ ರೈಲೊಂದು ಭೂವರ್ತುಲವೇಗದಿಂದ ಚಲಿಸಬಲ್ಲ 
ದೆಂದು ಕಲ್ಪಿಸಿಕೊಳ್ಳಿ ; ಆಗ ಅದರ ಪ್ರಯಾಣಕ್ಕೆ ಹಿಡಿಯುವ ಅವಧಿ ಕೇವಲ 
17 - 18 ಸೆಕೆಂಡುಗಳು ! 

- ದೊಡ್ಡದೊಡ್ಡ ರಾಕೆಟ್ ಯಂತ್ರಗಳು ಸಾಕಷ್ಟು ಸಂಖ್ಯೆಯ ಹಂತಗಳಲ್ಲಿ 
ಒಂದಾದ ಮೇಲೊಂದು ಕೆಲಸ ಮಾಡಿದಲ್ಲಿ ಇಷ್ಟೊಂದು ಅಪಾರವಾದ ವೇಗಗಳನ್ನು 
ಕೂಡಉತ್ಪಾದಿಸಲು ಶಕ್ತವಾಗುತ್ತವೆಂಬ ಮೂಲಭೂತ ಸತ್ಯಾಂಶವನ್ನು ಮೊಟ್ಟ 
ಮೊದಲು ಪ್ರತಿಪಾದಿಸಿದ ವ್ಯಕ್ತಿ ಈ ಶತಮಾನದ ಆದಿಯಲ್ಲಿ ರಷ್ಯದೇಶದ ಕಲುಗ 
ಎಂಬ ಚಿಕ್ಕ ಊರಿನಲ್ಲಿ ಪ್ರೌಢಶಾಲೋಪಾಧ್ಯಾಯ ವೃತ್ತಿಯಿಂದ ಜೀವನ ನಡೆಸು 
ತಿದ್ದರು. ಕಾನ್ಸ್ಟಾಂಟಿನ್ ಸಯಾಲ್ಕೋವ್ಸ್ಕಿ ಎಂದು ಅವರ ಹೆಸರು. 

ಆಧುನಿಕ ಮಾದರಿಯ ರಾಕೆಟ್ ಯಂತ್ರಗಳ ಬಗ್ಗೆ ಸಯಾಲ್ಕೊವ್ಸ್ಕಿ 
ಯವರ ಪ್ರಥಮ ಪ್ರಬಂಧ 1903ರಲ್ಲಿ ಪ್ರಕಟವಾಯಿತು. ಆದರೆ ಅಂತಹ 
ಯಂತ್ರಗಳನ್ನು ವಾಸ್ತವಿಕವಾಗಿ ನಿರ್ಮಿಸಿ ಅವುಗಳ ಮೇಲೆ ಪ್ರಯೋಗಪರೀಕ್ಷೆ 
ಗಳನ್ನು ನಡೆಸುವಷ್ಟು ಸೌಲಭ್ಯಗಳು ಮಾತ್ರ ಆಗಿನ ಕಾಲದಲ್ಲಿ ಸಯಾಲ್ 
ಕೋವ್ಸ್ಕಿಯವರ ಪಾಲಿಗೆ ಇಲ್ಲದೆಹೋದವು. 

1926ರಲ್ಲಿ ರಾಬರ್ಟ್ ಗಾಡರ್ಡ್ ಎಂಬ ಅಮೆರಿಕಾದ ಭೌತಶಾಸ್ತ್ರ ಪ್ರಾಧ್ಯಾ 
ಪಕರು ಮೊಟ್ಟ ಮೊದಲನೆಯ ಬಾರಿಗೆ ದ್ರವರೂಪದಲ್ಲಿರುವ ಚಾಲಕದ್ರವ್ಯಗಳನ್ನು 
ಬಳಸಿಕೊಂಡು ಆಧುನಿಕ ಲಕ್ಷಣಗಳ ರಾಕೆಟ್ಟೋಂದನ್ನು ಯಶಸ್ವಿಯಾಗಿ ಹಾರಿಸಿದರು. 
ಆಧುನಿಕ ರಾಕೆಟ್ ಕ್ಷೇತ್ರದಲ್ಲಿ ಆದಿಪರಿಶೋಧಕರ ಶ್ರೇಣಿಗೆ ಇವರೊಂದಿಗೆ 
ಜರ್ಮನಿಯ ಹರ್ಮನ್ ಒಬರ್ತ್ ಮತ್ತು ವಾಲ್ವರ್ ಹೋಮನ್ , ರಷ್ಯಾದ 
ಫಿಡ್ರಿಚ್ ಸ್ಯಾಂಡರ್‌ ಮತ್ತು ಅನಲಿ ಬ್ಲಗೊನ್ ರವೂಫ್ ಮುಂತಾದ 
ವಿಜ್ಞಾನಿಗಳು ಸೇರಿದ್ದಾರೆ. 

1927ರಲ್ಲಿ ಜರ್ಮನಿಯಲ್ಲಿ 1930ರಲ್ಲಿ ಅಮೆರಿಕಾ ಸಂಯುಕ್ತ ಸಂಸ್ಥಾನ 
ಗಳಲ್ಲೂ ಅಂತರಿಕ್ಷಯಾನದ ಸಾಧನೆಯನ್ನು ಗುರಿಯಾಗಿಟ್ಟುಕೊಂಡು ಖಾಸಗಿ 
ರಾಕೆಟ್ ಸಂಘಗಳು ಸ್ಥಾಪನೆಗೊಂಡವು. ಆಗಿನ ಕಾಲದ ರಾಕೆಟ್ ಸಂಶೋಧಕ 
ರಿಗೆ ಪ್ರಪಂಚದ ಬಲಶಾಲಿ ಸರ್ಕಾರಗಳಿಗಿರುವಂತೆ ಸಾಕಷ್ಟು ದ್ರವ್ಯಸೌಕಯ್ಯವಿದ್ದಿದ್ದರೆ 
1940ರೊಳಗಾಗಿಯೇ ಅಂತರಿಕ್ಷಯುಗದ ಅಂಕುರವಾಗಬಹುದಾಗಿತ್ತು . ಆದರೆ 
ಅಂದು ವಿಜ್ಞಾನಕ್ಷೇತ್ರದಲ್ಲಿ ಕೀರ್ತಿಗಳಿಸಿದ್ದ ಜರ್ಮನಿ ಮುಂತಾದ ರಾಷ್ಟ್ರಗಳಲ್ಲಿ 
ಆಳರಸರ ಆಸಕ್ತಿಯನ್ನು ಕೆರಳಿಸಿದ್ದು ಯುದ್ಧೋದ್ಯಮವೇ ವಿನಾ ಅಂತರಿಕ್ಷವಲ್ಲ . 

- ದ್ವಿತೀಯ ಮಹಾಯುದ್ದದ ಜ್ವಾಲೆಗಳು ಪ್ರಪಂಚದ ವಿವಿಧ ಭಾಗಗಳಿಗೆ 
ತೀವ್ರ ವೇಗದಿಂದ ಹರಡಿಕೊಂಡು ಅಂತರಿಕ್ಷಯಾನದ ಆಕಾಂಕ್ಷೆಗೆ ಕೊಡಲಿಪೆಟ್ಟು 
ಬಿದ್ದಿತು. ಆದರೆ ಯಾವ ರಾಕೆಟ್ ಯಂತ್ರಗಳಿಂದ ಅಂತರಿಕ್ಷಯಾನ ಕೈಗೂಡ 
ಬಹುದಿತ್ತೊ ಆ ಯಂತ್ರಗಳೇ ವಿಧ್ವಂಸಕ ಅಸ್ತ್ರಗಳನ್ನು ಹೊತ್ತು ಸಾಗಿ ಇಡೀ 


೮೯೪ 


ಪ್ರಬುದ್ಧ ಕರ್ಣಾಟಕ 
ಭೂಮಿಯೆಲ್ಲವನ್ನೂ ಒಂದು ವಿಶಾಲ ರಣರಂಗವನ್ನಾಗಿ ಪರಿವರ್ತಿಸಬಲ್ಲವೆಂಬ ವಿಕಟ 
ಸತ್ಯಾಂಶವನ್ನು ಮನಗಾಣಲು ಯುದ್ಧಾಸಕ ಬಲಗಳಿಗೆ ಹೆಚ್ಚು ಕಾಲವೇನೂ 
ಬೇಕಾಗಲಿಲ್ಲ. ಇದರಿಂದ ಯುದ್ಧ ನಿರ್ವಹಣೆಯ ಅಂಗವಾಗಿಯೇ ರಾಕೆಟ್ 
ಸಂಶೋಧನೆಗಳಿಗೆ ಎಲ್ಲಿಲ್ಲದ ಪುರಸ್ಕಾರ ಒಮ್ಮೆಗೇ ದೊರೆಯಲಾರಂಭಿಸಿತು. 

ಯುದ್ಧ ನಿಂತ ಬಳಿಕ ಎಂದಿಗಿಂತಲೂ ಸತ್ವಯುತವಾದ ಅಂತರಿಕ್ಷಗಾಮಿ 
ರಾಕೆಟ್ಗಳು ಮತ್ತೆ ಶುದ್ಧ ವೈಜ್ಞಾನಿಕ ಪ್ರಯೋಗಗಳಿಗಾಗಿ ಒದಗಿಬಂದದ್ದು 
ಇಂತಹ ಯುದ್ಧ ಸಂಬಂಧ ಸಂಶೋಧನೆಗಳ ಒಂದು ಪ್ರಾಸಂಗಿಕ ಉಪಫಲವೆನಿ 
ಸಿದರೂ , ಕ್ರಮೇಣ ವಿಜ್ಞಾನದ ಮುನ್ನಡೆ ಎಲ್ಲರ ಎಣಿಕೆಯನ್ನೂ ಮೀರಿ ಸಾಗಿ ಜನರ 
ಕಲ್ಪನಾಶಕ್ತಿಯನ್ನು ಹೆಚ್ಚು ಹೆಚ್ಚು ಆಳವಾಗಿ ಕಲಕತೊಡಗಿತು. ಕೊನೆಗೊಮ್ಮೆ 
ಯುದ್ದ ಚಟುವಟಿಕೆಗಳಿಗಿಂತಲೂ ಹೆಚ್ಚಿನ ಆದ್ಯತೆಯನ್ನು ಶುದ್ದ ವಿಜ್ಞಾನ ಗಳಿಸಿ 
ಕೊಳ್ಳುವಸೂಚನೆಗಳು ಕಂಡುಬಂದವು. 1957ರ ಜುಲೈ ತಿಂಗಳಿನಿಂದ ಅಂತರ 
ರಾಷ್ಟ್ರೀಯ ಭೂಭೌತ ಸಂವತ್ಸರ' ವೆಂಬ ಹದಿನೆಂಟು ಮಾಸಗಳ ವೈಜ್ಞಾನಿಕ 
ಕಾಠ್ಯಕ್ರಮ ನಡೆಯಿತು. ಅದರಲ್ಲಿ 66 ದೇಶಗಳಿಂದ 30,000 ಕ್ಕೂ ಹೆಚ್ಚು 
ಸಂಖ್ಯೆಯ ವಿಜ್ಞಾನಿಗಳು ಭಾಗವಹಿಸಿ ವಿಜ್ಞಾನಕ್ಷೇತ್ರದಲ್ಲಿ ರಾಷ್ಟ್ರೀಯ ಸರಹದ್ದು 
ಗಳ ಕೃತಕತೆಯನ್ನು ರುಜುವಾತು ಮಾಡಿಕೊಟ್ಟರು. 

ಅಂತರಿಕ್ಷಯಾನಗಳಿಗೆ ನಾಂದಿಯಾದ ಪ್ರಥಮ ಸ್ತೂತ್ನಿಕ್ ಉಪಗ್ರಹವು 
ಕೂಡ ಗಗನಕ್ಕೆ ಹಾರಿದ್ದು ಈ ಭೂಭೌತ ಸಂವತ್ಸರ ಕಾಠ್ಯಕ್ರಮದ ಅಂಗ 
ವಾಗಿಯೇ 


0 


ಆಟದ ಬೆಲೂನಿನ ನಿದರ್ಶನ 
ಅಂತರಿಕ್ಷವಾಹನಗಳಿಗೆ ಆವಶ್ಯಕವಾಗುವ ಅಧಿಕ ವೇಗಗಳನ್ನು ಸೃಷ್ಟಿಸಬಲ್ಲ 
ರಾಕೆಟ್ ಯಂತ್ರಗಳು ಇಪ್ಪತ್ತನೆಯ ಶತಮಾನದ ಉತ್ಪಾದನೆಯಾದರೂ ಇಂದಿನ 
ರಾಕೆಟ್‌ಗಳಂತೆಯೇ ರಾಸಾಯನಿಕ ದಹನಕ್ರಿಯೆಯನ್ನವಲಂಬಿಸಿರುವ ಬಾಣ 
ಬಿರುಸುಗಳು ಈಗ್ಗೆ ಸುಮಾರು ಏಳು ಶತಮಾನಗಳಿಂದಲೂ ಬಳಕೆಯಲ್ಲಿವೆ. ಆದರೆ 
ಈ ಬಾಣಬಿರುಸುಗಳು ಹೇಗೆ ಸ್ವತಃ ಚಾಲಕ ಸಾಮರ್ಥವನ್ನು ಗಳಿಸುತ್ತವೆಂಬ 
ಅಂಶದ ಬಗ್ಗೆ ಮಾತ್ರ ಈಗ್ಗೆ ಮೂರು ಶತಮಾನಗಳಿಗಿಂತ ಹಿಂದೆ ಪ್ರಾಯಶಃ 
ಯಾರಿಗೂ ಸ್ಪಷ್ಟವಾದ ಅರಿವಿರಲಿಲ್ಲ. 

ರಾಕೆಟ್ ಗಳ ಚಾಲಕ ಸಾಮರ್ಥವನ್ನು ಚಿಕ್ಕ ಪ್ರಮಾಣದಲ್ಲಿ ಪ್ರದರ್ಶಿಸು 
ವುದಕ್ಕೆ ಮಕ್ಕಳಾಟದ ಒಂದು ಬೆಲೂನ್ ಇದ್ದರೆ ಸಾಕು . ಇಂತಹ ಬೆಲೂನಿನ 
ತುಂಬ ಗಾಳಿಯನ್ನು ಊದಿ ಬಾಯಿಯನ್ನು ಕಟ್ಟಿ ಬಿಟ್ಟರೆ ಅದು ಯಾವೆಡೆಗೂ 
ಚಲಿಸುವ ಪ್ರವೃತ್ತಿಯನ್ನು ತೋರ್ಪಡಿಸುವುದಿಲ್ಲ. ಆದರೆ ಕಟ್ಟಿರುವ ಬಾಯನ್ನು 


೮೯೫ 


ಆಕಾಶ ಸಂಶೋಧನೆ 


ಬಿಚ್ಚಿ ಬಿಟ್ಟಾಗ ಒಡನೆಯೇ ಬೆಲೂನು ಆ ಬಾಯಿ ತೆರೆದಿರುವುದಕ್ಕೆ ವಿಮುಖವಾದ 
ದಿಕ್ಕಿನಲ್ಲಿ ವೇಗೋತ್ಕರ್ಷಗೊಂಡುಸೊಯ್ಯನೆ ಚಲಿಸತೊಡಗುವುದು. 

ಆಟದ ಬೆಲೂನಿನ ಈ ವರ್ತನೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಗಮನಿ 
- ಸಿದ್ದರೂ ಕೆಲವರ ಮನಸ್ಸಿನಲ್ಲಿ ಇದು ಬೆಲೂನಿನಿಂದ ನಿರ್ಗಮಿಸುವ ಗಾಳಿ ಬೆಲೂನಿನ 
ಬಾಯಿಯಿಂದಾಚೆ ಇರುವ ಹೊರಗಿನ ವಾಯುರಾಶಿಯನ್ನು ಹಿಂದಕ್ಕೆ ತಳ್ಳುವುದ 
ರಿಂದ ಉಂಟಾಗುವ ಪ್ರತಿಕ್ರಿಯಾ ಫಲವೆಂಬ ತಪ್ಪು ಕಲ್ಪನೆಯಿರುವುದುಂಟು. ಈ 
ಬಗೆಯ ಕಲ್ಪನೆಯಿರುವವರ ಮುಂದೆ ಗಾಳಿ ತುಂಬಿಸಿ ಬಾಯಿ ತೆರೆದ ಬೆಲೂನನ್ನು 
ನಿ ವಾ ೯ ತ ಗೊಳಿಸಿ ದ ಆವರಣವೊಂದರಲ್ಲಿ ಬಿಡುಗಡೆಮಾಡಿ ತೋರಿಸಿದರೆ 
ಅವರು ತಮ್ಮ ಕಣ್ಣೆದುರಿಗೆ ನಡೆಯುವ ಘಟನೆಯಿಂದ ಅಚ್ಚರಿಗೊಳ್ಳಬೇಕಾಗುವುದು. 
ನಿರ್ವಾತಪ್ರದೇಶದಲ್ಲಿಯೂ ಆ ಬೆಲೂನು ಮೊದಲಿನಂತೆಯೇ ಚಲಿಸತೊಡಗು 
ವುದಷ್ಟೇ ಅಲ್ಲದೆ ಮೊದಲಿಗಿಂತ ಹೆಚ್ಚಿನ ವೇಗವನ್ನೂ ಗಳಿಸುವುದು ! 


ಇ೩ವೇತನ 


ದೇಕೊಪ್ಪನ್ 


ಅಮ್ಮಾರೆಜ್ಞನ ವೇಗೋತ್ರ 


ಕಟ್ಟಿರುವ ಬೆಲೂನು - - 


ಬಾಯಿತೆರೆದ 

ಬೆಲೂನು 
(ತೆರೆದ ತಕ್ಷಣದy 


ಬಾಯಿ ತೆರೆದ ಬೆಲೂನು 
(ತೆರೆದ ಒಂದು ಕ್ಷಣದ – 

ತರುವಾಯ ) 


* 


¢-•• 


ಬಾಯಿತೆರೆದ ಬೆಲೂನಿನ ವೇಗೋತ್ಕರ್ಷಕ್ಕೆ ಕಾರಣ. ಬಾಣಗಳು ದಟ್ಟತೆ ಇಲ್ಲವೆ ನಿಬಿಡ 
ತೆಯ ಮೂಲಕ ವಾಯುಸಂಮರ್ದಬಲಗಳ ಹಂಚಿಕೆಯನ್ನು ಪ್ರದರ್ಶಿಸುತ್ತವೇ ವಿನಾ ವಾಯು 
ಚಲನೆಯನ್ನಲ್ಲ. ಸ್ಪಷ್ಟ ಚಿತ್ರಣದ ದೃಷ್ಟಿಯಿಂದ ಇಲ್ಲಿ ಬೆಲೂನಿನ ಬಾಯಿಯನ್ನು ಬೇಕೆಂದೇ 
ತುಂಬಾ ಅಗಲವಾಗಿ ತೋರಿಸಿದೆ. 

ನಿಜಕ್ಕೂ ಬೆಲೂನಿನ ವೇಗೋತ್ಕರ್ಷಕ್ಕೆ ಕಾರಣ ನಿರ್ಗಮಾವಕಾಶವನ್ನು 
ಪಡೆದು ಇನ್ನೂ ಬೆ ಲೂ ನಿ ನೋ ಳ ಗೇ ಉಳಿದುಕೊಂಡಿರುವ ಗಾಳಿಯ ಅಣುಗಳು 
ಬೆಲೂನಿನ ರಬ್ಬರ್‌ ಕಾಯದ ಮೇಲೆ ಪ್ರಯೋಗಿಸುವ ಆಂತರಿಕ ಬಲಗಳಲ್ಲದೆ 
ಬೇರೇನಲ್ಲ. ಮುಚ್ಚಿರುವ ಬೆಲೂನಿನ ಕಾಯದ ಎಲ್ಲಾ ಪ್ರದೇಶಗಳನ್ನೂ ಒಳಗಿರುವ 
ಸಂಮರ್ದಿತ ಗಾಳಿ ಒಂದೇ ಪ್ರಮಾಣದಲ್ಲಿ ಹೊರಮುಖ ಒತ್ತಡಕ್ಕೆ ಗುರಿಮಾಡುತ್ತದೆ 
( ಚಿತ್ರ ೫ a). ಇದರಿಂದಾಗಿ ಕಾಯದ ಬೇರೆ ಬೇರೆ ಪ್ರದೇಶಗಳ ಮೇಲೆ ವರ್ತಿಸುವ 


೮೯೬ 

ಪ್ರಬುದ್ಧ ಕರ್ಣಾಟಕ 
ಸಂಮರ್ದಬಲಗಳು ಪರಸ್ಪರ ರದ್ದುಗೊಂಡು ಒಟ್ಟಿನಲ್ಲಿ ಬೆಲೂನು ಯಾವೆಡೆಗೂ 
ವೇಗೋತ್ಕರ್ಷಗೊಳ್ಳುವ ಪ್ರವೃತ್ತಿಯನ್ನು ತೋರಿಸುವುದಿಲ್ಲ. ಆದರೆ ಕಟ್ಟಿರುವ 
ಬಾಯನ್ನು ಬಿಚ್ಚಿದಾಗ ಏರ್ಪಡುವ ಕಂಡಿಯನ್ನು ಬೆಲೂನಿನ ರಬ್ಬರ್ ಕಾಯವು 
ಆಕ್ರಮಿಸಿಕೊಳ್ಳದೆ ಹೋಗುವುದರಿಂದ ಬಾಯಿತೆರೆದ ಬೆಲೂನಿನಲ್ಲಿ ಆ ಕಂಡಿಗೆ 
ಎದುರಾಗಿರುವ ಪ್ರದೇಶಗಳ ಮೇಲೆ ವರ್ತಿಸುವ ಸಂಮರ್ದಬಲಗಳು ಪೂರ್ಣವಾಗಿ 
ರದ್ದುಗೊಳ್ಳಲು ಅವಕಾಶವಾಗುವುದಿಲ್ಲ. ಆದ್ದರಿಂದ ಆ ಬಲಗಳಲ್ಲಿ ಒಂದಷ್ಟು 
ಭಾಗ ಪ್ರಬುದ್ಧಾವಸ್ಥೆಯಲ್ಲಿಯೇ ಉಳಿದು ಬೆಲೂನನ್ನು ಕಂಡಿಗೆ ಎದುರಾಗಿರುವ 
ದಿಕ್ಕಿನಲ್ಲಿ ತಳ್ಳುವುವು ( ಚಿತ್ರ ೫ b). 

ಇಲ್ಲಿಯವರೆಗೆ ಬೆಲೂನಿನ ಆವರಣದೊಳಗಿನ ಎಲ್ಲಾ ಸ್ಥಳಗಳಲ್ಲಿಯೂ 
ಗಾಳಿಯ ಒತ್ತಡ ಒಂದೇ ಪ್ರಮಾಣದಲ್ಲಿರುತ್ತದೆಂಬ ಅಂಶ ಸುಸ್ಪಷ್ಟವಾಗಿದೆ. ಆದರೆ 
ಬಾಯಿತೆರೆದ ಅರೆಕ್ಷಣದಲ್ಲಿ ಒಳಗಿನ ಗಾಳಿ ಹೊರಕ್ಕೆ ನುಗ್ಗಲಾರಂಭಿಸುವುದರಿಂದ 
ಆವರಣದೊಳಗಡೆ ಒತ್ತಡದ ಹಂಚಿಕೆ ಆಶ್ಚರಕರ ರೀತಿಯಲ್ಲಿ ಮಾರ್ಪಟ್ಟು ಹೋಗು 
ವುದು . ಪುನರ್ವ್ಯವಸ್ಥೆಗೊಳ್ಳುವ ಹಂಚಿಕೆಯಲ್ಲಿ ಸಂಮರ್ದಬಲಗಳು ಬೆಲೂನಿನ 
ಬಾಯಿಯ ಬಳಿ ಮಿಕ್ಕೆಲ್ಲ ಕಡೆಗಳಿಗಿಂತಲೂ ಕ್ಷೀಣವಾಗಿದ್ದು ಅಲ್ಲಿಂದ ಹೆಚ್ಚು ಹೆಚ್ಚು 
ಒಳಕ್ಕೆ ಹೋದಂತೆಲ್ಲಾ ತೀವ್ರಗತಿಯಲ್ಲಿ ವೃದ್ಧಿ ಹೊಂದುತ್ತವೆ. ರದ್ದು ಗೊಳ್ಳದೆ 
ಉಳಿಯುವ ಪ್ರಬುದ್ಧ ಬಲಗಳ ಪರಿಮಾಣ ಇದರಿಂದ ಮೊದಲಿಗಿಂತಲೂ ಅಧಿಕವಾಗಿ 
ಆ ಬಲಗಳು ಬೆಲೂನನ್ನು ಮತ್ತಷ್ಟು ಜೋರಾಗಿ ಮೇಲೆ ಹೇಳಿದ ದಿಕ್ಕಿನಲ್ಲಿಯೇ 
ತಳ್ಳುತ್ತಾ ಹೋಗುವುವು ( ಚಿತ್ರ ೫ c). .. 

ಈ ವಿವರಣೆಯಿಂದ ಬೆಲೂನಿನ ವೇಗೋತ್ಕರ್ಷಕ್ಕೆ ಕಾರಣಭೂತವಾದ ಬಲ 
ಗಳನ್ನು ಉತ್ಪಾದಿಸುವುದು ಬೆಲೂನಿನೊಳಗೇ ಇರುವ ಗಾಳಿಯೇ ವಿನಾ ಹೊರಗಿನ 
ವಾತಾವರಣವಲ್ಲವೆಂಬ ಸಂಗತಿ ಸ್ಪಷ್ಟಗೊಂಡಿರಬೇಕು. 


ರಾಸಾಯನಿಕ ರಾಕೆಟ್ ಯಂತ್ರಗಳ ಕ್ರಿಯಾವಿಧಾನ 
ರಾಕೆಟ್ ಯಂತ್ರಗಳು ಕೆಲಸ ಮಾಡುವ ರೀತಿಗೂ ಈಗತಾನೆ ವಿವರಿಸಿರುವ ಆಟದ 
ಬೆಲೂನಿನ ವರ್ತನೆಗೂ ( ಚಿತ್ರ ೫ c ) ತತ್ವಶಃ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ 
ಅಂತರಿಕ್ಷಗಾಮಿ ರಾಕೆಟ್ಗಳು ನಮ್ಮ ಬೆಲೂನಿನ ನಿದರ್ಶನದಲ್ಲಿಗಿಂತ ಕೋಟ್ಯಂತರ 
ಪಾಲು ಸತ್ವಯುತವಾಗಿರಬೇಕಲ್ಲದೆ ಒಂದೆರಡು ಕ್ಷಣಗಳಿಗೆ ಬದಲು ಕೆಲವಾರು , 
ನಿಮಿಷಗಳಷ್ಟು ದೀರ್ಘಕಾಲ ಕೆಲಸ ಮಾಡಬೇಕಾಗುತ್ತದೆ. ಈ ಕಾರಣಗಳಿಂದಾಗಿ 
ಅವುಗಳಿಂದ ನಿರ್ಗಮಿಸುವ ಅನಿಲಗಳನ್ನು ಈ ಯಂತ್ರಗಳಲ್ಲಿ ಮೊದಲೇ ಸ್ವತಂತ್ರ 
ಸ್ಥಿತಿಯಲ್ಲಿ ತುಂಬಿಡಲು ಸಾಧ್ಯವಾಗುವುದಿಲ್ಲ. ಬದಲು , ವೇಗೋತ್ಕರ್ಷಗಳ 
ಅಗತ್ಯವಿರುವಷ್ಟು ಕಾಲವೂ ಸಾಮಾನ್ಯವಾಗಿ ಈ ಅನಿಲಗಳನ್ನು ದ್ರವ ಅಥವಾ 
ಘನರೂಪದಲ್ಲಿರುವ ಪದಾರ್ಥಗಳ ದಹನದಿಂದ ಯಂತ್ರಗಳಲ್ಲಿಯೇ ಅವಿಚ್ಛಿನ್ನವಾಗಿ 


Y 


ಆಕಾಶ ಸಂಶೋಧನೆ 


೮೯೭ 


ಉತ್ಪಾದಿಸಬೇಕಾಗಿ ಬರುತ್ತದೆ. ಈ ಕಾವ್ಯವನ್ನು ನಿರ್ವಹಿಸಲು ಪ್ರತಿಯೊಂದು 
ದಹನಾಧಾರಿತ ರಾಕೆಟ್ ಯಂತ್ರದಲ್ಲೂ ದ ಹ ನಾ ೦ ಕ ಣ (combustion 
chamber) ಎಂಬ ಕೇಂದ್ರೀಯ ವಿಭಾಗವೊಂದನ್ನು ಸಜ್ಜುಗೊಳಿಸಿರುತ್ತಾರೆ. 
- ರಾಕೆಟ್ ಯಂತ್ರಗಳ ದಹನಾ೦ಕಣಗಳಲ್ಲಿ ಸೀಮೆ ಎಣ್ಣೆ , ಜಲಜನಕ, ಅನಿ 
ಲೀನ್, ಹೈಡ್ರಸೀನ್ , ಅಮೋನಿಯ ಮುಂತಾದ ವಸ್ತುಗಳು ಭರದಿಂದ ಉರಿದು 
ನಿಷ್ಕಾಸ ಹೊಂದಬೇಕಾದ ಅನಿಲಗಳನ್ನು ಅಧಿಕ ಉಷ್ಣತೆಯಲ್ಲಿ ಉತ್ಪಾದಿಸುತ್ತವೆ. 
ಈ ರೀತಿ ಉರಿಯುವ ವಸ್ತುಗಳಿಗೆ ಇ೦ ಧ ನ ಗಳೆಂದು ಹೆಸರು. 

ಸೀಮೆ ಎಣ್ಣೆ ಮುಂತಾದ ಇಂಧನಗಳು ಒಮ್ಮೆ ಬೆಂಕಿ ಹೊತ್ತಿಸಿದರೆ ಸಾಕು, 
ಮುಂದಕ್ಕೆ ತಾನೇ ತಾನಾಗಿ ಉರಿದುಹೋಗುತ್ತವೆಂಬ ಕಲ್ಪನೆ ನಿತ್ಯಜೀವನದ ಅನು 
ಭವದಿಂದ ನಮ್ಮಲ್ಲನೇಕರ ಮನಸ್ಸಿನಲ್ಲಿ ಮೂಡಿಬಂದಿದೆ. ಆದರೆ ನಮ್ಮ ನಿತ್ಯ 
ಜೀವನ ಆಮ್ಲ ಜನಕಪೂರಿತ ಭೂವಾತಾವರಣದಲ್ಲಿ ಸಾಗುತ್ತದೆಂಬ ಅಂಶವನ್ನು 
ನೆನಪಿನಲ್ಲಿಡಬೇಕು. ಅಂತರಿಕ್ಷಗಾಮಿ ರಾಕೆಟ್ಗಳಾದರೋ ಆಮ್ಲ ಜನಕವಿಲ್ಲದ 
ನಿರ್ವಾತ ಪ್ರದೇಶಗಳಲ್ಲಿ ಸಹ ಕೆಲಸ ಮಾಡಬೇಕಾಗುವುದು. ಆಮ್ಲ ಜನಕವಿಲ್ಲದೆಡೆ 
ಸೀಮೆ ಎಣ್ಣೆ ಪ್ರಜ್ವಲೋಷ್ಣತೆಯನ್ನು ಮುಟ್ಟಿದರೂ ಬೆಂಕಿ ಹೊತ್ತಿಕೊಂಡು ಉರಿ 
ಯಲು ಸಾಧ್ಯವಿಲ್ಲ. ಈ ಕಾರಣದಿಂದ ಇಂಧನಗಳಷ್ಟನ್ನೇ ಅಲ್ಲದೆ ಅವುಗಳನ್ನು 
ಉರಿಯುವಂತೆ ಮಾಡುವ ಆಮ್ಲ ಜನಕ , ಫಒರಿನ್ ಮುಂತಾದ ಉ = ಷ ೯ ಣ 
ಕಾ ರಿ (oxidizer ) ಗಳನ್ನು ಕೂಡ ಅಂತರಿಕಗಾಮಿ ರಾಕೆಟ್ ಯಂತ್ರಗಳಲ್ಲಿ 
ಮುಂಚಿತವಾಗಿಯೇ ತುಂಬಿಡುವುದು ಅತ್ಯಾವಶ್ಯಕ, ರಾಕೆಟ್ ಯಂತ್ರಗಳಲ್ಲಿ 
ತುಂಬಿಡುವ ಇಂಧನ ಮತ್ತು ಉತ್ಕರ್ಷಣಕಾರಿಗಳನ್ನು ಒಟ್ಟಾಗಿ ಚಾ ಲ ಕ. 
ದ್ರ ವ್ಯ ( propellent) ಎಂಬ ಉಭಯಸಾಮಾನ್ಯ ಹೆಸರಿನಿಂದ ನಾವು ಕರೆಯ 
ಬಹುದು. ಈವರೆಗೆ ನಡೆದಿರುವ ಅಂತರಿಕ್ಷಾನ್ವೇಷಣೆಯ ಮುಖ್ಯ ಕಾರಕ್ರಮ 
ಗಳಲ್ಲೆಲ್ಲಾ ದ್ರವರೂಪದಲ್ಲಿರುವ ರಾಸಾಯನಿಕ ಚಾಲಕದ್ರವ್ಯಗಳನ್ನೇ ಬಳಸಿಕೊಳ್ಳ 
ಲಾಗಿದೆ. ಇಂತಹ ಚಾಲಕದ್ರವ್ಯಗಳ ಉಪಯೋಗದಿಂದ ನಡೆಯುವ ರಾಕೆಟ್ 
ಯಂತ್ರದ ಎರಡು ಮಾದರಿಗಳ ಸ್ಫೂಲ ನಕ್ಷನಿರ್ದೆಶನವನ್ನು ಚಿತ್ರ ೬ರಲ್ಲಿ ಕಾಣ 
ಬಹುದು. ಎರಡು ಬೇರೆ ಬೇರೆ ತೊಟ್ಟಿಗಳಲ್ಲಿ ತುಂಬಿಟ್ಟಿರುವ ಇಂಧನ ಮತ್ತು 
ಉತ್ಕರ್ಷಣಕಾರಿ ದ್ರವಗಳು ಕವಾಟ ಹಾಗೂ ಅಂತಃಕ್ಷೇಪಕವ್ಯವಸ್ಥೆ (injection 
system) ಗಳ ಮೂಲಕ ದಹನಾಂಕಣವನ್ನು ಪ್ರವೇಶಿಸಿ ಪರಸ್ಪರ ಮಿಶ್ರಗೊಳ್ಳುತ್ತವೆ. 
ಅವುಗಳ ಮಿಶ್ರಣವನ್ನು ದಹನಾಂಕಣದಲ್ಲಿ ಉರಿಸಿದಾಗ ಉತ್ಪತ್ತಿಯಾಗುವ ಕಾದ 
ಅನಿಲಗಳು ಒಂದು ವಿಶೇಷ ಆಕಾರದ ನಿರ್ಗಮ ನಳಿಕೆಯ ಮುಖಾಂತರ ಜ್ವಾಲಾ 
ರೂಪದಲ್ಲಿ ಹೊರಕ್ಕೆ ಚಿಮ್ಮುತ್ತವೆ. ತತ್ಪಲವಾಗಿ ಗಾಳಿ ತುಂಬಿಸಿ ಬಾಯಿ ತೆರೆದು 
ಹಾರಲು ಬಿಟ್ಟ ಬೆಲೂನಿನಂತೆಯೇ ರಾಕೆಟ್ ಹಾಗೂ ಅದಕ್ಕೆ ಜೋಡಿಸಿರಬಹುದಾದ 
ಇತರ ವಾಹನ ಭಾಗಗಳು ತೀವ್ರ ಗತಿಯಲ್ಲಿ ವೇಗೋತ್ಕರ್ಷಗೊಳ್ಳುತ್ತವೆ. 


57 


೮೯೮ 


ಪ್ರಬುದ್ಧ ಕರ್ಣಾಟಕ 


ತೊಟ್ಟಿಗಳಲ್ಲಿರುವ ಚಾಲಕದ್ರವ್ಯಗಳನ್ನು ದಹನಾಂಕಣಕ್ಕೆ ಒಯ್ಯಲು 
ಪ್ರತ್ಯೇಕ ಅಂಕಣಗಳಲ್ಲಿ ತುಂಬಿಟ್ಟಿರುವ ಅತಿ ಸಂಮರ್ದಿತ ಅನಿಲಗಳ ಒತ್ತಡವನ್ನಾ 
ಗಲೀ ( ಚಿತ್ರ ೬ರ ಬಲಭಾಗ), ಇಲ್ಲವೆ ತಿರುಗುಯಂತ್ರ ವ್ಯವಸ್ಥೆಯಿಂದ ನಡೆಯುವ 


ಇಂಧನ ಉತ್ಕರ್ಷಣ 


( ಸಂಮರ್ಪಿತ 


ನಂರ್ಮತ ) 
ಅನಿಲ 


ಕೇಂದಾಪ, 
ಗಾಮಿ ಪಂಪ್ 


ಇಂಧನ 


ಉತ್ಕರ್ಷಣ 
“ ಕಾತಿ 


ಗಾಮಿ ಪಂಪ್ 


ಕವಾಟ 


Reg 


ಕವಾಟ 


ಕವಾಟ 


ಅನಿಲೋ 
ತ್ಪಾದಕ 


ಅಂತಃಕ್ಷೇಪಕ 


ಅಂತಃಕ್ಷೇಪಕ 
ದಶನಾಂಕಣ 


ಪ್ರಧಾನ ದಹನಾಂಕಣ 


ನಿರ್ಗಮನಳಿಕೆ 


ಜ್ವಾಲಾರೂಪದ ಅನಿಲಗಳು 


ಜ್ವಾಲಾರೂಪದ ಅನಿಲಗಳು 


ಚಿತ್ರ ೬, ದ್ರವರೂಪದ ರಾಸಾಯನಿಕ ಚಾಲಕದ್ರವ್ಯಗಳನ್ನು ಬಳಸಿಕೊಳ್ಳುವ 

ರಾಕೆಟ್ ಯಂತ್ರದ ಎರಡು ಮಾದರಿಗಳ ನಕ್ಷಾಚಿತ್ರಗಳು , 


ಕೇಂದ್ರಾಪಗಾಮಿ ಪಂಪ್ ( centrifugal pump) ಗಳನ್ನಾಗಲೀ ( ಚಿತ್ರ ೬ರ ಎಡ 
ಭಾಗ) ಬಳಸಿಕೊಳ್ಳಬಹುದು. ಸಂಮರ್ದಿತ ಅನಿಲಗಳನ್ನು ಬಳಸಿಕೊಂಡಾಗ 
ರಾಕೆಟ್ ಯಂತ್ರದ ರಚನಾ ವಿಭಾಗಗಳು ಅನಿಲಗಳ ಅಪಾರ ಸಂಮರ್ದಬಲ 


ಆಕಾಶ ಸಂಶೋಧನೆ 


೮೯೯ 


ಗಳನ್ನು ತಡೆದುಕೊಳ್ಳುವಷ್ಟು ದೃಢವಾಗಿರಬೇಕೆಂಬ ಅಂಶ ಸ್ಪಷ್ಟವಾಗಿದೆ. 
ಕೇಂದ್ರಾಪಗಾಮಿ ಪಂಪ್‌ಗಳನ್ನು ಬಳಸಿಕೊಳ್ಳುವ ರಾಕೆಟ್ ಯಂತ್ರಗಳು ಪ್ರಧಾನ 
ದಹನಾಂಕಣವನ್ನಲ್ಲದೆ ಅನಿಲೋತ್ಪಾದಕವೆಂಬ ಬೇರೊಂದು ಪುಟ್ಟ ದಹನಾಂಕಣ 
ವನ್ನೊಳಗೊಂಡಿರುತ್ತವೆ ; ಈ ಪುಟ್ಟ ದಹನಾಂಕಣದಲ್ಲಿ ಉತ್ಪತ್ತಿಯಾಗುವ ಅನಿಲ 
ಗಳು ಸತ್ವಯುತವಾದ ಟರ್ಬೆನೊಂದನ್ನು ತಿರುಗಿಸಿ ಆ ಮೂಲಕ ಪಂಪ್‌ಗಳನ್ನು 
ಕಾನ್ನೋನ್ಮುಖಗೊಳಿಸುತ್ತವೆ. 

ಅಂತರಿಕ್ಷಗಾಮಿ ರಾಕೆಟ್‌ಗಳಲ್ಲಿ ಅನೇಕ ವೇಳೆ ಸೆಕಂಡ್ ಒಂದಕ್ಕೆ ಹಲವಾರು 
ಸಾವಿರ ಲೀಟರ್‌ಗಳಷ್ಟು ಚಾಲಕದ್ರವ್ಯಗಳನ್ನು ತೊಟ್ಟಿಗಳಿಂದ ದಹನಾಂಕಣದೆಡೆಗೆ 
ರವಾನಿಸಬೇಕಾಗುತ್ತದೆ. ಈ ಚಾಲಕ ದ್ರವ್ಯಗಳ ಪ್ರವಾಹವನ್ನು ಕವಾಟ ಹಾಗೂ 
ಅಂತಃಕ್ಷೇಪಕ ವ್ಯವಸ್ಥೆಗಳ ಸಹಾಯದಿಂದ ಅಗತ್ಯ ಬಿದ್ದ ರೀತಿಯಲ್ಲಿ ನಿಯಂತ್ರಿಸ 
ಬಹುದು. ಉದಾಹರಣೆಗೆ ಕವಾಟಗಳನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ದಹನ 
ಕ್ರಿಯೆ ಕೊನೆಗೊಂಡು ರಾಕೆಟ್ಟನ ವೇಗೋತ್ಕರ್ಷ ನಿಂತುಹೋಗುವುದು. ಅಲ್ಲದೆ 
ಪುನಃ ಆವಶ್ಯಕತೆಯುಂಟಾದಾಗ ಕವಾಟಗಳನ್ನು ತೆರೆದು ದಹನಾಂಕಣದಲ್ಲಿ 
ಚಾಲಕದ್ರವ್ಯಗಳನ್ನು ಉರಿಸಿ ಯಂತ್ರವನ್ನು ಜೀವಂತಗೊಳಿಸುವ ಸಾಧ್ಯತೆ ಕೂಡ 
ಈ ಏರ್ಪಾಟಿನಲ್ಲುಂಟು. 

ದಹನಾಂಕಣಕ್ಕೆ ಹರಿದು ಬರುವ ಚಾಲಕದ್ರವ್ಯಗಳಿಗೆ ಬೆಂಕಿ ತಗಲುವ 
ಮಾರ್ಗದ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವುದು ಉಚಿತ. 
ಚಾಲಕದ್ರವ್ಯಗಳಿಗೆ ಬೆಂಕಿ ಹೊತ್ತಿಸಲು ಕೆಲವು ವೇಳೆ ವಿದ್ಯುತ್ತಿಡಿಗಳಂತಹ 
ಪ್ರತ್ಯೇಕ ಸಾಧನಗಳನ್ನು ಬಳಸಿಕೊಳ್ಳಬೇಕಾಗುವುದು . ಈ ರೀತಿಯಲ್ಲಿ ಬಾಹ್ಯ 
ವ್ಯವಸ್ಥೆಗಳ ನೆರವಿಲ್ಲದೆ ಹೊತ್ತಿಕೊಳ್ಳದ ಇಂಧನ ಮತ್ತು ಉತ್ಕರ್ಷಣಕಾರಿಗಳ 
ಸಂಯೋಜನೆಗಳಿಗೆ ಡಯರ್‌ ಗಾಲಿಕ್ ಸಂಯೋಜನೆಗಳೆಂದು ಕರೆಯುತ್ತಾರೆ : 
ಉದಾಹರಣೆಗೆ ಸೀಮೆ ಎಣ್ಣೆ / ಆಮ್ಲ ಜನಕ. 

ಆದರೆ ನೈಟ್ರಿಕ್ ಆ್ಯಸಿಡ್ / ಅನಿಲೀನ್ ಮುಂತಾದ ಮತ್ತೆ ಕೆಲವುಸಂಯೋಜನೆ 
ಗಳಲ್ಲಿ ಇಂಧನವು ಉತ್ಕರ್ಷಣಕಾರಿಯೊಡನೆ ಸಂಪರ್ಕ ಹೊಂದಿದ ಕೂಡಲೇ ತನ್ನ 
ಷ್ಟಕ್ಕೆ ತಾನೆ ಹೊತ್ತಿಕೊಂಡು ಉರಿಯತೊಡಗುವುದು . ದ್ರವರೂಪದಲ್ಲಿರುವ ಪ್ರೊ 
ಒರಿನನ್ನು ಉತ್ಕರ್ಷಣಕಾರಿಯಾಗಿ ಬಳಸಿಕೊಂಡಾಗಲಂತೂ ಎಲ್ಲಾ ಇಂಧನಗಳೂ 
ಈ ರೀತಿಯಲ್ಲಿಯೇ ವರ್ತಿಸುತ್ತವೆ. ಹೀಗೆ ತಮ್ಮಷ್ಟಕ್ಕೆ ತಾನೇ ಉರಿಯುವ 
ಚಾಲಕದ್ರವ್ಯ ಸಂಯೋಜನೆಗಳಿಗೆ ಹೈಪರ್‌ ಗಾಲಿಕ್ ಸಂಯೋಜನೆಗಳೆಂದು ಹೆಸರು. 
ಹೈಪರ್‌ ಗಾಲಿಕ್ ಚಾಲಕದ್ರವ್ಯಗಳನ್ನು ಬಳಸುವುದರಿಂದ ರಾಕೆಟ್ ಯಂತ್ರದ 
- ರಚನೆ ಸರಳವಾಗುವುದಲ್ಲದೆ ದಹನಾಂಕಣದಲ್ಲಿ ದಹನವೇ ನಡೆಯದೆ ಯಂತ್ರ 
ನಿಂತು ಹೋಗುವ ಆಕಸ್ಮಿಕದ ಸಂಭವವೂ ದೂರವಾಗುತ್ತದೆ. 


೯೦೦ 


ಪ್ರಬುದ್ಧ ಕರ್ಣಾಟಕ 
ರಾಕೆಟ್ ಯಂತ್ರವ್ಯವಸ್ಥೆಯಲ್ಲಿ ಹಲವಾರು ಹಂತಗಳ ಸಂವಿಧಾನ 
ಅಂತರಿಕ್ಷಗಾಮಿ ರಾಕೆಟ್ ಯಂತ್ರಗಳ ಕಾರನಿರ್ವಹಣೆಯ ಸಂಬಂಧದಲ್ಲಿ ಗಮನಿಸ 
ಬೇಕಾದ ಇನ್ನೊ೦ದು ಅತಿ ಮುಖ್ಯ ಪರಿಸ್ಥಿತಿಯೆಂದರೆ ಪ್ರಾರಂಭದಲ್ಲಿ ಅವು 
ಒಳಗೊಳ್ಳುವ ಚಾಲಕದ್ರವ್ಯಗಳ ಅಪಾರ ತೂಕ, ಭೂಮ್ಯಾಧಾರಿತ ರೈಲು ವಾಹನ 
ವೊಂದರಲ್ಲಿ ತುಂಬಿಟ್ಟಿರುವ ನೀರು ಹಾಗೂ ಕಲ್ಲಿದ್ದಲಿನ ಒಟ್ಟು ತೂಕ ಇಡೀ ರೈಲಿನ 
ತೂಕಕ್ಕೆ ಹೋಲಿಸಿದಲ್ಲಿ ಲೇಶಮಾತ್ರವೇ ಸರಿ. ತತ್ಪರಿಣಾಮವಾಗಿ ತುಂಬಿಟ್ಟ 
ನೀರು ಮತ್ತು ಕಲ್ಲಿದ್ದಲು ವೆಚ್ಚವಾದಂತೆಲ್ಲಾ ರೈಲು ಹಗುರಗೊಂಡು ಹೆಚ್ಚು ಹೆಚ್ಚು 
ವೇಗೋತ್ಕರ್ಷ ಹೊಂದುತ್ತದೆಂದು ಯಾರಾದರೂ ತಿಳಿಸಿದಲ್ಲಿ ಜನ ಅವರಿಗೆ 
ಬುದ್ಧಿ ಭ್ರಮಣೆಯಾಗಿರಬೇಕೆಂದು ಅನುಮಾನಿಸುತ್ತಾರೆ! ಆದರೆ ರಾಕೆಟ್ ಚಾಲಿತ 
ಅಂತರಿಕ್ಷವಾಹನಗಳ ವರ್ತನೆಯನ್ನು ಅರ್ಥಮಾಡಿಕೊಳ್ಳಲು ಇಂತಹ ಬುದ್ದಿ 
ಭ್ರಮಣೆ ತೀರಾ ಆವಶ್ಯಕ - ಏಕೆಂದರೆ ಅಂತರಿಕ್ಷಗಾಮಿ ರಾಕೆಟ್ ಗಳ ಪ್ರಾರಂಭದ 
ತೂಕದಲ್ಲಿ ಮುಕ್ಕಾಲಿಗೂ ಹೆಚ್ಚು ಭಾಗವೆಲ್ಲಾ ಚಾಲಕದ್ರವ್ಯಗಳದೇ ಆಗಿರುತ್ತದೆ. 
ಈ ಚಾಲಕದ್ರವ್ಯಗಳ ವೆಚ್ಚದಿಂದ ರಾಕೆಟ್ ಚಾಲಿತ ವಾಹನದ ವೇಗವೃದ್ಧಿ ಎರಡು 
ರೀತಿಗಳಲ್ಲಿ ಈಡೇರುತ್ತದೆನ್ನ ಬಹುದು. ಪ್ರತ್ಯಕ್ಷವಾಗಿ, ಈಗಾಗಲೇ ತಿಳಿಸಿರುವಂತೆ 
ದಹಿಸಿದ ಚಾಲಕದ್ರವ್ಯಗಳು ರಾಕೆಟ್ಟನಿಂದ ನಿರ್ಗಮಿಸುವಾಗ ಯಂತ್ರವನ್ನು 
ಮತ್ತು ಆ ಮೂಲಕ ಯಂತ್ರಕ್ಕೆ ಜೋಡಿಸಿರುವ ವಾಹನವನ್ನು ಹಿಂದಕ್ಕೆ 
ತಳ್ಳುತ್ತವೆ ; ಅಲ್ಲದೆ, ಪರೋಕ್ಷವಾಗಿ, ಆ ದ್ರವ್ಯಗಳ ನಿರ್ಗಮನವು ಯಂತ್ರ ವ್ಯವಸ್ಥೆ 
ಯನ್ನು ಕ್ರಮಕ್ರಮವಾಗಿ ಹಗುರಗೊಳಿಸುತ್ತಾ ಹೋಗುವುದರಿಂದ, ಎಂದಿನಷ್ಟು 
ಪರಿಮಾಣದ ಬಲಪ್ರಯೋಗವೇ ಕಾಲ ಸರಿದಂತೆ ಮೊದಲಿಗಿಂತಲೂ ಹೆಚ್ಚು ತೀವ್ರ 
ಗತಿಯಲ್ಲಿ ವಾಹನದ ವೇಗವನ್ನು ವೃದ್ಧಿಗೊಳಿಸಲು ಸಮರ್ಥವಾಗುವುದು. 

ಯಂತ್ರಗಳಲ್ಲಿ ಚಾಲಕದ್ರವ್ಯಗಳನ್ನು ತುಂಬಿಡಲು ತೊಟ್ಟಿ ಮುಂತಾದ 
ರಚನಾವಿಭಾಗಗಳಿರಲೇಬೇಕಷ್ಟೆ . ರಾಕೆಟ್ ವೇಗೋತ್ಕರ್ಷಗೊಂಡಂತೆಲ್ಲಾ ವೆಚ್ಚ 
ವಾಗುವ ಸಾಮಗ್ರಿ ಕೇವಲ ಚಾಲಕದ್ರವ್ಯಗಳೇ ವಿನಾ ಈ ತೊಟ್ಟಿಗಳಲ್ಲ ! ಆದರೆ 
ತೊಟ್ಟಿ ಅರ್ಧದಷ್ಟು ಬರಿದಾದಾಗ ಯಾವುದಾದರೊಂದು ಇಂದ್ರಜಾಲದಿಂದ ಆ 
ತೊಟ್ಟಿ ಮತ್ತು ಅದರ ಆಧಾರಸ್ತಂಭಗಳ ತೂಕವನ್ನು ಕೂಡ ಅರ್ಧಕ್ಕರ್ಧ ಪರಿ 
ಮಾಣಕ್ಕೆ ಇಳಿಸಲು ಸಾಧ್ಯವಾಗುವುದಾದರೆ ವಾಹನ ಮತ್ತಷ್ಟು ಹಗುರಗೊಂಡು 
ಇನ್ನೂ ಹೆಚ್ಚಿನ ವೇಗವನ್ನು ಗಳಿಸಬಹುದಲ್ಲವೇ ? 20 ಇಂತಹ “ ಇಂದ್ರಜಾಲ ” 
ವನ್ನು ಸಿದ್ಧಿ ಮಾಡಿಕೊಳ್ಳುವ ವಿಧಾನವನ್ನು ಕಾನ್ಸ್ಟಾಂಟಿನ್ ಸಯಾಲ್ 

20 ಈ ಆಲೋಚನೆಲೋಭಿತನದ ಪರಮಾವಧಿಯೆಂದು ಭಾವಿಸಬೇಕಾಗಿಲ್ಲ ! ಪ್ರಾರಂಭದಲ್ಲಿ 
ಚಾಲಕದ್ರವ್ಯಗಳನ್ನೊಳಗೊಂಡ ಇಡೀ ರಾಕೆಟ್ಟನ ತೂಕಕ್ಕೆ ಹೋಲಿಸಿದಾಗ ತೊಟ್ಟಿಯ ತೂಕ 
ಉಪೇಕ್ಷಣೀಯವಾಗಿ ಕಂಡರೂ ಚಾಲಕದ್ರವ್ಯಗಳು ಮುಗಿಯುತ್ತ ಬಂದಾಗ ಅದು ತುಂಬಾ 
ಗಣನಾರ್ಹವೇ ಆಗುವುದು . 


ಆಕಾಶ ಸಂಶೋಧನೆ 


೯೦೧ 


00 


ಕೋವ್ಸ್ಕಿಯವರೇ ಮೊಟ್ಟ ಮೊದಲಿಗೆ ಆಲೋಚಿಸಿದರು. ತತ್ವಶಃ ಅವರ 
ಆಲೋಚನೆ ಈ ರೀತಿಯಲ್ಲಿದೆ : ಅತಿ ದೊಡ್ಡ ತೊಟ್ಟಿಗಳನ್ನುಳ್ಳ ಭಾರಿ ದೈತ್ಯಾಕಾರದ 
ಒಂದೇ ರಾಕೆಟ್ಟನ್ನು ರಚಿಸುವ ಬದಲು ಒಟ್ಟಿನಲ್ಲಿ ಅಷ್ಟೇ ಚಾಲಕದ್ರವ್ಯಗಳನ್ನು 
ತುಂಬಿಕೊಳ್ಳಬಲ್ಲ ಮೂರುನಾಲ್ಕು ಪ್ರತ್ಯೇಕ ರಾಕೆಟ್ ಗಳನ್ನು ನಿರ್ಮಿಸಿ ಅವುಗಳನ್ನು 
ಹಂತಹಂತವಾಗಿ ಒಂದರ ಮೇಲೊಂದು ಜೋಡಿಸಿ ಬಂಧಿಸುವುದು ಮೇಲು. 
ಪಾವತಿಹೊರೆಯನ್ನೊಳಗೊಂಡ ವಾಹನವನ್ನು ಈ ವ್ಯವಸ್ಥೆಯಲ್ಲಿ ಕೊನೆಯ 
ಹಂತದ ರಾಕೆಟ್ಟನ ಮೇಲುಗಡೆ ಜೋಡಿಸಬೇಕಾಗುತ್ತದೆ. ಇಂತಹ ಏರ್ಪಾಟಿನಲ್ಲಿ 
ಮೊದಲನೆಯ ಹಂತದ ರಾಕೆಟ್ ಕೆಲಸಮಾಡಿ ಅದರಲ್ಲಿರುವ ಚಾಲಕದ್ರವ್ಯಗಳು 
ಬರಿದಾದಾಗ ಆ ಇಡೀ ಯಂತ್ರವನ್ನೇ ಉಳಿದ ಯಂತ್ರಗಳಿಂದ ಪ್ರತ್ಯೇಕಿಸಿ ವಿಸರ್ಜಿಸ 
ಬಹುದು. ಅನಂತರ ಎರಡನೆಯ ಹಂತದ ರಾಕೆಟ್ ಕೆಲಸ ಮಾಡತೊಡಗಲಿ. 
ಅದರ ಚಾಲಕದ್ರವ್ಯಗಳೂ ಬರಿದಾದಾಗ ಅದನ್ನು ಸಹ ಉಳಿದ ಹಂತಗಳಿಂದ 
ಬೇರ್ಪಡಿಸಿ ವಿಸರ್ಜಿಸಿಬಿಡಬಹುದು. ಇನ್ನು ಮುಂದೆ ಮೂರನೆಯ ಹಂತದ 
ರಾಕೆಟ್ಟನ ಸರದಿ. ಈ ರೀತಿಯಲ್ಲಿ ಕೆಲಸಮಾಡಿ ಮುಗಿಸಿದ ರಾಕೆಟ್‌ಗಳು ಹಂತ 
ಹಂತವಾಗಿ ವಿಸರ್ಜನೆ ಹೊಂದುವುದರಿಂದ ಕೇವಲ ಚಾಲಕದ್ರವ್ಯಗಳ ತೂಕವೇ 
ಅಲ್ಲದೆ ಅವುಗಳ ಶೇಖರಣೆಗೆ ಅಗತ್ಯವಾಗುವ ರಚನಾವಿಭಾಗಗಳ ತೂಕವೂ ಕಡಮೆ 
ಯಾಗುತ್ತಾ ಬಂದು ಕೊನೆಯ ಹಂತಕ್ಕೆ ಜೋಡಿಸಿರುವ ವಾಹನವು ಎಂದಿಗಿಂತಲೂ 
ಅಧಿಕವಾದ ವೇಗಗಳನ್ನು ಗಳಿಸುತ್ತದೆ. 

ಅಂತರಿಕ್ಷಯಾನಕ್ಕೆ ಯೋಗ್ಯವಾಗುವ ಭೂವರ್ತುಲ- ಭೂವಿಮೋಚನವೇಗ 
ಗಳನ್ನು ವಾಹನಗಳಿಗೆ ನೀಡುವುದು ನಿಜಕ್ಕೂ ಎಷ್ಟೇ ಭಾರಿ ದೈತ್ಯಾಕಾರದಲ್ಲಿದ್ದರೂ 
ಒಂದೇ ಒಂದು ಹಂತದ ರಾಕೆಟ್ ಯಂತ್ರ ವ್ಯವಸ್ಥೆಯ ಸಾಮರ್ಥ್ಯವನ್ನು ಮೀರುವ 
ಕೆಲಸವೇ ಆಗುತ್ತದೆ. ಈ ವಿಚಾರ ಸಯಾಲ್ಕೊವ್ಸ್ಕಿ ಯವರಿಗೆ ಮನವರಿಕೆ 
ಯಾಗಿದ್ದರಿಂದಲೇ ಅವರು ಹಲವಾರು ಹಂತಗಳ ರಾಕೆಟ್ ಯಂತ್ರ ವ್ಯವಸ್ಥೆಯನ್ನು 
ಪ್ರತಿಪಾದಿಸಿದರು. ಇಂದು ಕೂಡ ಸಯಾಲ್ಕೋವ್ಸ್ಕಿಯವರ ಆಲೋಚನೆ 
ಅಂತರಿಕ್ಷಯಾನಗಳ ನಿರ್ವಹಣೆಯಲ್ಲಿ ತಪ್ಪದೆ ಅನುಷ್ಠಾನಕ್ಕೆ ಬರುತ್ತಲಿದೆ. ವಾಹನ 
ಗಳನ್ನು ಅಂತರಿಕ್ಷದೆಡೆಗೆ ಒಯ್ಯುವ ಆಧುನಿಕ ರಾಕೆಟ್ ವ್ಯವಸ್ಥೆಗಳೆಲ್ಲಾ ಎರಡು 
ಅಥವಾ ಹೆಚ್ಚು ಸಂಖ್ಯೆಯ ಹಂತಗಳನ್ನೊಳಗೊಂಡಿರುತ್ತವೆ. 


ನೂಕ್ಲಿಯರ್ ಹಾಗೂ ಇತರ ಹೊಸ ಮಾದರಿಯ ರಾಕೆಟ್ 
ಯಂತ್ರಗಳು 


ದ್ರವರೂಪದಲ್ಲಿರುವ ಚಾಲಕದ್ರವ್ಯಗಳಿಂದ ನಡೆಯುವ “ ಸಾಂಪ್ರದಾಯಿಕ ” 
ರಾಕೆಟ್‌ಗಳ ಬಗ್ಗೆ ಈವರೆಗೆ ಪ್ರಸ್ತಾಪಿಸಿದ್ದಾಯಿತು. ಆಗಲೇ ತಿಳಿಸಿರುವಂತೆ ಇಂದು 


೯೦೨ 

ಪ್ರಬುದ್ಧ ಕರ್ಣಾಟಕ 
ನಡೆದಿರುವ ಮುಖ್ಯ ಅಂತರಿಕ್ಷನ್ವೇಷಣ ಕಾರಕ್ರಮಗಳಲ್ಲಿ ಉಪಯುಕ್ತವಾಗಿ 
ಕಂಡುಬಂದಿರುವ ಯಂತ್ರಗಳೆಲ್ಲಾ ಈ ಬಗೆಯವೇ . ಆದರೆ ಇನ್ನು ಮುಂದೆ ಹಲವು 
ವರ್ಷಗಳ ತರುವಾಯ ಇಂತಹ ರಾಕೆಟ್‌ಗಳ ಜೊತೆಗೆ ಇನ್ನು ಕೆಲವು ಬೇರೆ ರೀತಿಯ 
ರಾಕೆಟ್‌ಗಳು ಅಂತರಿಕ್ಷ ವಿಜ್ಞಾನದ ಪ್ರಯೋಗಗಳಲ್ಲಿ ಬಳಕೆಗೆ ಬರಬಹುದೆಂಬ 
ನಿರೀಕ್ಷೆಯಿದೆ. ಅಂತಹ ಭಿನ್ನ ರೀತಿಯ ರಾಕೆಟ್ ಯಂತ್ರಗಳಲ್ಲಿ ಮಿಶ್ರವರ್ಗದ 
ಯಂತ್ರಗಳು , ನ್ಯೂಕ್ಲಿಯರ್ ಯಂತ್ರಗಳು ಮತ್ತು ವಿದ್ಯುಚ್ಛಾಲಿತ ಅಯಾನ್ / 
ಪ್ಲಾಸ್ಮಾ ಯಂತ್ರಗಳು - ಇವುಗಳನ್ನು ಮುಖ್ಯವಾದವೆಂದು ಹೆಸರಿಸಬಹುದಾಗಿದೆ. 
ಈ ಮಿಶ್ರ ವರ್ಗದ (hybrid ) ರಾಕೆಟ್ ಗಳು ಕೂಡ ರಾಸಾಯನಿಕ ಚಾಲಕದ್ರವ್ಯ 
ಗಳ ದಹನದಿಂದಲೇ ನಡೆಯುತ್ತವೆ. ಆದರೆ ಇವುಗಳಲ್ಲಿ ಚಾಲಕದ್ರವ್ಯಗಳೆರಡೂ 
ದ್ರವರೂಪದಲ್ಲಿರದೆ ಸಾಮಾನ್ಯವಾಗಿ ಉತ್ಕರ್ಷಣಕಾರಿ ಮಾತ್ರ ದ್ರವರೂಪದಲ್ಲಿದ್ದು 
ಇಂಧನ ಘನರೂಪದಲ್ಲಿರುತ್ತದೆ. ಘನರೂಪದಲ್ಲಿರುವ ಇಂಧನವನ್ನು ದಹನಾಂಕಣ 
ದಲ್ಲೇ ತುಂಬಿಡುವ ಸೌಲಭ್ಯವಿರುವುದರಿಂದ ಮಿಶ್ರವರ್ಗದ ಯಂತ್ರಗಳಲ್ಲಿ 
ಉತ್ಕರ್ಷಣಕಾರಿಯೊಂದರ ಶೇಖರಣೆ ಮತ್ತು ಸರಬರಾಜುಗಳಿಗೆ ಸೂಕ್ತ ರಚನಾ 
ವಿಭಾಗಗಳಿದ್ದರೆ ಸಾಕಾಗುವುದು. ಇದರಿಂದ ಮಿಶ್ರವರ್ಗದ ಯಂತ್ರಗಳ ರಚನೆ 
ಬಹುಮಟ್ಟಿಗೆ ಸರಳವಾಗುವುದು ; ಅಲ್ಲದೆ ಅತ್ಯಂತ ಸತ್ವಪೂರ್ಣ ರಾಸಾಯನಿಕ 
ದ್ರವ್ಯಗಳ ಪೈಕಿ ಇಂಧನಗಳು ಘನರೂಪದಲ್ಲಿಯೂ ಉತ್ಕರ್ಷಣಕಾರಿಗಳು ದ್ರವರೂಪ 
ದಲ್ಲಿಯೂ ಇರುವುದರಿಂದ ಈ ವರ್ಗದ ಯಂತ್ರಗಳು ತುಂಬಾ ಶಕ್ತಿಯುತವಾಗಿ 
ಕೆಲಸಮಾಡುವ ಸಾಧ್ಯತೆಯಿದೆ. ಮಿಶ್ರವರ್ಗದ ಯಂತ್ರಗಳಲ್ಲಿ ಚಾಲಕದ್ರವ್ಯ 
ಗಳನ್ನು ಸಾಧಾರಣವಾಗಿ ಹೈಪರ್ ಗಾಲಿಕ್ ಸಂಯೋಜನೆಗಳಾಗುವಂತೆ ಆಯ್ಕೆ 
ಮಾಡುತ್ತಾರೆ. 

ನ್ಯೂಕ್ಲಿಯರ್ ಹಾಗೂ ಅಯಾನ್ ಪ್ಲಾಸ್ಮಾ ಯಂತ್ರಗಳು ದಹನಕ್ರಿಯೆ 
ಯನ್ನಾಗಲೀ ಅಥವಾ ಇನ್ನಾವುದೇ ರಾಸಾಯನಿಕ ಕ್ರಿಯೆಯನ್ನಾಗಲೀ 
ಅವಲಂಬಿಸಿ ಕೆಲಸಮಾಡುವುದಿಲ್ಲ. ಇದರಿಂದ ಇಂಧನ - ಉತ್ಕರ್ಷಣಕಾರಿಗಳ 
ರೀತಿಯ ಎರಡೆರಡು ಚಾಲಕದ್ರವ್ಯಗಳ ಆವಶ್ಯಕತೆ ಈ ರಾಕೆಟ್ ಯಂತ್ರಗಳಿಗೆ 
ಇರುವುದಿಲ್ಲ. ಅವುಗಳನ್ನು ನಡೆಸಲು ಒಂದು ಚಾಲಕದ್ರವ್ಯ ಮಾತ್ರವೇ 
ಸಾಕಾಗುವುದು . 

ನಿಜಕ್ಕೂ ರಾಕೆಟ್ ತಂತ್ರದಲ್ಲಿ ದಹನಕ್ರಿಯೆಗೆ ಅಂತಹ ಮೂಲಭೂತಸ್ಥಾನ 
ವೇನೂ ಇಲ್ಲ . ಸಾಂಪ್ರದಾಯಿಕ ರಾಕೆಟ್ ಗಳು ದಹನಕ್ರಿಯೆಯನ್ನು ಬಳಸಿ 
ಕೊಳ್ಳುವುದು ಪ್ರಥಮತಃ ಅಧಿಕ ಉಷ್ಣತೆಯ ನಿಷ್ಕಾಸಾನಿಲಗಳನ್ನು ಉತ್ಪಾದಿಸು 
ವುದಕ್ಕಲ್ಲದೆ ಬೇರೇನಲ್ಲ. ಉಷ್ಣತೆ ಹೆಚ್ಚಿದಷ್ಟೂ ಆ ಅನಿಲಗಳ ನಿರ್ಗಮವೇಗವೂ 
ಹೆಚ್ಚಿ ರಾಕೆಟ್‌ ಅಧಿಕ ಪರಿಮಾಣದ ವೇಗೋತ್ಕರ್ಷವನ್ನು ಗಳಿಸಿಕೊಳ್ಳುವುದು. 
ಅತ್ಯಧಿಕ ವೇಗವುಳ್ಳ ನಿರ್ಗಮುದ್ರ ವ್ಯಧಾರೆಯನ್ನು ದಹನವಲ್ಲದೆ ಬೇರೆ ರೀತಿಯಲ್ಲಿ 


00 


ವಿದ್ಯುಜ್ಜನಕ .... 


ಆಕಾಶ ಸಂಶೋಧನೆ 

೯೦೩ 
ಉತ್ಪಾದಿಸಲು ಶಕ್ಯವಿರುವುದಾದರೆ ರಾಕೆಟ್ ಯಂತ್ರಗಳಲ್ಲಿ ದಹನಕ್ರಿಯೆಯೇ 
ನಡೆಯಬೇಕಾಗಿಲ್ಲ. 

ನ್ಯೂಕ್ಲಿಯರ್ ರಾಕೆಟ್ ಯಂತ್ರಗಳಲ್ಲಿ ಚಾಲಕದ್ರವ್ಯವನ್ನು ನೇರವಾಗಿ 
ಕಾಯಿಸುವುದರ ಮೂಲಕವೇ ಅಧಿಕ ಉಷ್ಣತೆಯಲ್ಲಿ ಮತ್ತು ತತ್ಪರಿಣಾಮವಾಗಿ 

ಅಧಿಕವೇಗದಿಂದ ನಿರ್ಗಮಿಸುವ ದ್ರವ್ಯ ಧಾರೆ 
ಯನ್ನು ಉತ್ಪಾದಿಸಲಾಗುವುದು. ಇಂತಹ 
ಯಂತ್ರಗಳಲ್ಲಿ ಪರಮಾಣುಶಕ್ತಿಯಿಂದ ಉಷ್ಣ 

ವನ್ನು ಬಿಡುಗಡೆಮಾಡುವ “ ರೀಯಾಕ್ಟರ್‌ 21 
ಚಾಲಕ ದ್ರವ್ಯ ಎಂಬ ವಿಶೇಷ ವ್ಯವಸ್ಥೆಯನ್ನು ಅಳವಡಿಸಿರು 

ತ್ತಾರೆ. ರಿಯಾಕ್ಟರ್‌ ಆವರಣಗಳ ಉಷ್ಣತೆ 

“ ಸಾಂಪ್ರದಾಯಿಕ ” ರಾಕೆಟ್ ಗಳ ದಹನಾಂಕಣ 
ಅಂತಃಕ್ಷೇಪಕ ದಲ್ಲಿ ಉತ್ಪನ್ನವಾಗಬಹುದಾದ ಉಷ್ಣತೆಗಿಂತಲೂ 

ಹೆಚ್ಚಾಗಿರಲು ಶಕ್ಯವಿದೆ. ನ್ಯೂಕ್ಲಿಯರ್ ರಾಕೆಟ್ 
qನೋಡ....! 

ಗಳಲ್ಲಿ ಇಂತಹ ಆವರಣಗಳ ಮುಖಾಂತರ 
ಚಾಲಕದ್ರವ್ಯ - ಸಾಮಾನ್ಯವಾಗಿ ದ್ರವೀಕೃತ 
ಜಲಜನಕ ಅಥವಾ ಅಮೋನಿಯವನ್ನು 

ಹಾಯಿಸಿದಾಗ ಅದು ಬಲವಾಗಿ ಕಾದು ಯಂತ್ರದ 
-- ಕ್ಯಾಥೋಡ್ ನಿರ್ಗಮನಳಿಕೆಯ ಮೂಲಕ ಅಧಿಕ ವೇಗದಿಂದ 

ಧಾರಾರೂಪದಲ್ಲಿ ಹೊರಬೀಳುವುದು. 

ಪ್ಲಾಸ್ಮಾ ರಾಕೆಟ್‌ಗಳಲ್ಲಿ ಚಾಲಕದ್ರವ್ಯ 
ವನ್ನು ಪ್ರತ್ಯೇಕವಾದ ಅಧಿಕ ಉಷ್ಣತೆಯ ಆವ 
ರಣಗಳ ಮೂಲಕ ಹಾಯಿಸದೆ ನೇರವಾಗಿ 
ವಿದ್ಯುಚ್ಛಕ್ತಿಯನ್ನು ಪ್ರಯೋಗಿಸಿ ಕಾಯಿಸುವ 
ಸೌಲಭ್ಯವಿರುವುದು ( ಚಿತ್ರ ೭). ಈ ವ್ಯವಸ್ಥೆ 

ಯಲ್ಲಿ ಚಾಲಕದ್ರವ್ಯದ ಮೂಲಕ ಅವಿಚ್ಛಿನ್ನ 
ಪ್ಲಾಸ್ಮಾ ನಿರ್ಗಮನ 

ವಾಗಿ ಪ್ರವಹಿಸುವ ಮಿಂಚಿನಂತಹ ವಿದ್ಯು 
ಚಿತ್ರ ೭. ಪ್ಲಾಸ್ಮ ರಾಕೆಟ್ 
ಯಂತ್ರದಸ್ಕೂಲನಕ್ಷಾ ಚಿತ್ರ 

ಜ್ಞಾಪವು ದ್ರವ್ಯಕ್ಕೆ ಅತ್ಯಧಿಕ ಉಷ್ಣತೆಯನ್ನು 

ನೀಡುತ್ತದೆ. 
ವಿದ್ಯುಚ್ಛಾಲಿತ ಪ್ಲಾಸ್ಮಾ ರಾಕೆಟ್ ಹಾಗೂ ಅತ್ಯಧಿಕ ಉಷ್ಣತೆಯ 


>ಠಾಕಟ್ಟಿನನೇದೋತ್ಯರ್ಥ 


_ ಶದ ಸ್ವಾಹೀಕೃತ 


ಚರ್ಕತ 


11 ) 


ಸೂಕ್ತಅಯಾಂತಕ್ಷೇತ್ರಗಳಿಂದ ಪ್ಲಾಸ್ಟನಿರ್ಗಮನಮಾರ್ಗದ 


C3Eococ 


12. 
11 ) 


1111 


| 


1 | 


111 


) 


Y 


D ) 


RTIdi 


( 66 


21 ಈ ಸಂಚಿಕೆಯ ° ಎನ್ನಿಕೊ ಫರ್ಮಿ ” ಮತ್ತು “ ಪರಮಾಣುಶಕ್ತಿ ' ಎಂಬ ಲೇಖನಗಳಲ್ಲಿ 
ರೀಯಾಕ್ಟರ್‌ಗಳ ಬಗ್ಗೆ ಹೆಚ್ಚಿನ ವಿವರಗಳಿವೆ, 


೯೦೪ 

ಪ್ರಬುದ್ಧ ಕರ್ಣಾಟಕ 
ನ್ಯೂಕ್ಲಿಯರ್‌ ರಾಕೆಟ್ ಯಂತ್ರಗಳು ಉತ್ಪಾದಿಸುವ ನಿರ್ಗಮಧಾರೆ ನಮ್ಮ 
ನಿತ್ಯ ಜೀವನದಲ್ಲಿ ಕಂಡುಬರುವ ಮೂರು ವಸ್ತುಸ್ಥಿತಿಗಳಾದ ಘನ, ದ್ರವ ಮತ್ತು 
ಅನಿಲರೂಪಗಳಲ್ಲಿ ಯಾವುದೊಂದನ್ನೂ ಸಂಪೂರ್ಣವಾಗಿ ಹೊಲುವುದಿಲ್ಲ. ಬದಲು, 
ಅದು ಪ್ಲಾಸ್ಮಾ ಎಂದು ಕರೆಯಲಾಗುವ ಹೊಸದಾದ “ ನಾಲ್ಕನೆಯ ವಸ್ತುಸ್ಥಿತಿ ” 
ಯನ್ನು ಉದಾಹರಿಸುತ್ತದೆ. ಪ್ಲಾಸ್ಮಾ ಸ್ಥಿತಿಯಲ್ಲಿ ವಸ್ತುಗಳ ಪರಮಾಣುಗಳು 
ಘನ, ದ್ರವ ಮತ್ತು ಅನಿಲಗಳಲ್ಲಿರುವಂತೆ ಅವಿಭಕ್ತವಾಗಿ ಉಳಿದಿರದ ಇನ್ನೂ 
ಸೂಕ್ಷ್ಮಕಣಗಳಾಗಿ ಛಿದ್ರಗೊಂಡಿರುತ್ತವೆ. 

ಪ್ಲಾಸ್ಮಾ ಕಣಗಳು ಬಹುಮಟ್ಟಿಗೆ ವಿದ್ಯುತ್ ಪೂರಿತ ಕಣಗಳು. ಅವುಗಳಲ್ಲಿ 
ಋಣವಿದ್ಯುತ್ತಿನಿಂದ ಕೂಡಿದ ಇಲೆಕ್ಟ್ರಾನುಗಳು ಹಾಗೂ ಧನವಿದ್ಯುತ್ತಿನಿಂದ ಕೂಡಿದ 
ಧನ ಅಯಾನ್‌ಗಳು ಪರಸ್ಪರ ಸ್ವತಂತ್ರವಾಗಿ ಸೇರಿರುತ್ತವೆ. ಚರಸ್ಥಿತಿಯಲ್ಲಿರುವ 
ವಿದ್ಯುತ್ ಪೂರಿತ ಕಣಗಳ ಮಾರ್ಗರೇಖೆಗಳನ್ನು ಅಯಸ್ಕಾಂತಗಳ ಸಹಾಯದಿಂದ 
ಬಾಗಿಸಲು ಸಾಧ್ಯವುಂಟು. ಈ ತತ್ವವನ್ನು ಪಯೋಗಿಸಿಕೊಂಡು ರಾಕೆಟ್ ಯಂತ್ರ 
ದಿಂದ ಹೊರಬೀಳುವ ಪ್ಲಾನ್ಯಾಧಾರೆಯ ಆಕಾರವನ್ನು ಅವಶ್ಯವಿದ್ದಂತೆ ರೂಪಿಸಿ 
ಕೊಳ್ಳಬಹುದು. ಈ ವಿಧಾನದಲ್ಲಿ ಧಾರೆಯು ಯಂತ್ರದ ನಿರ್ಗಮನಳಿಕೆಯೊಡನೆ 
ಸಂಪರ್ಕಹೊಂದಬೇಕಾಗುವುದೇ ಇಲ್ಲ. . 

ಇಂತಹ ಅಯಸ್ಕಾಂತೀಯ ನಿರ್ದೆಶನದ ಮೂಲಕ ಅತಿ ಸತ್ವಯುತವಾದ 
ನ್ಯೂಕ್ಲಿಯರ್ ರಾಕೆಟ್ ಗಳಲ್ಲಿ ಯಂತ್ರಭಾಗಗಳನ್ನು ಪ್ಲಾಸ್ಮಾಗಳ ಅತೀವ 
ಉಷ್ಣತೆಯಿಂದ ಸಂರಕ್ಷಿಸಲು ಸಾಧ್ಯವಾಗಬಹುದೆಂಬ ನಿರೀಕ್ಷೆಯಿದೆ. 
- ನಿರ್ಗಮಧಾರೆಯ ಕಣಗಳು ವಿದ್ಯುತ್‌ ಪೂರಿತವಾಗಿರುವಾಗ ಅವುಗಳ ವೇಗ 
ವನ್ನು ಹೆಚ್ಚಿಸಲು ನ್ಯೂಕ್ಲಿಯರ್ ಹಾಗೂ ಪ್ಲಾಸ್ಮಾ ಯಂತ್ರಗಳಲ್ಲಿನಂತೆ ಕೇವಲ 
ಉಷ್ಣ ಶಕ್ತಿಯನ್ನು ಬಳಸಿಕೊಳ್ಳದೆ ಪ್ರತ್ಯೇಕ ವಿದ್ಯುತ್ ಕ್ಷೇತ್ರಗಳನ್ನು ಬಳಸಿಕೊಳ್ಳ 
ಬಹುದು. ಇದು ಅಯಾನ್ ರಾಕೆಟ್ ಎಂಬ ಹೆಸರಿನ ಮತ್ತೊಂದು ವಿದ್ಯುಚ್ಛಾಲಿತ 
ಯಂತ್ರದ ತತ್ವ , ಈ ಯಂತ್ರದಲ್ಲಿ ಸೀಸಿಯಂ ಮುಂತಾದ ಲೋಹಗಳ ಆವಿಯನ್ನು 
ಪ್ರತ್ಯೇಕ ವಿದ್ಯುತ್ ಪ್ರವಾಹದಿಂದ ಕಾಯಿಸಿರುವ ಜಾಲರಿಯ ಮುಖಾಂತರ 
ಹಾಯಿಸಿ ಲೋಹ ಪರಮಾಣುಗಳನ್ನು ವಿದ್ಯುತ್ ಪೂರಿತ ಕಣಗಳಾಗಿ ವಿಭಜಿಸು 
ತ್ತಾರೆ. ಹೀಗೆಉತ್ಪಾದಿಸಿದ ವಿದ್ಯುತ್ಕಣಗಳ ಧಾರೆಯು ಯಂತ್ರದಿಂದ ನಿರ್ಗಮಿಸುವ 
ಮೊದಲು ಸತ್ವಯುತ ವಿದ್ಯುತ್ ಕ್ಷೇತ್ರವೊಂದರ ಮೂಲಕ ಹಾದು ಪ್ಲಾಸ್ಮಾ 
ರಾಕೆಟ್ಟುಗಳ ನಿರ್ಗಮಧಾರೆಗಳಿಗಿಂತಲೂ ಹತ್ತಾರು ಪಾಲು ಅಧಿಕವಾದ ವೇಗವನ್ನು 
ಗಳಿಸುವುದು. 


ಸಾಪೇಕ ಹಾಗೂ ನಿರಪೇಕ ಚಾಲಕಬಲಗಳು 
ಒಂದು ರಾಕೆಟ್ ಯಂತ್ರದ ಕಾಲ್ಪನಿಕ ಮಾದರಿಯು ಸೆಕಂಡ್ ಒಂದಕ್ಕೆ ಒಂದು 


ಆಕಾಶ ಸಂಶೋಧನೆ 


೯೦೫ 


ಕಿಲೋಗ್ರಾಂನಷ್ಟು ಚಾಲಕದ್ರವ್ಯವನ್ನು ವೆಚ್ಚ ಮಾಡುತ್ತದೆಂದು ಭಾವಿಸಿ, ಈ 
ಸನ್ನಿವೇಶದಲ್ಲಿ ಮಾದರಿಯ ಮೇಲೆ ಪ್ರಯೋಗವಾಗುವ ಚಾಲಕಬಲವನ್ನು ಆ 
ರಾಕೆಟ್ ಯಂತ್ರದ ಸಾ ಸ ಕ ಚಾ ಲ ಕ ಬ ಲ ( specific impulse ) ಎಂದು 
ಕರೆಯುತ್ತಾರೆ. ವಾಸ್ತವಿಕ ರಾಕೆಟ್ ಯಂತ್ರವಾದರೋ ಸೆಕಂಡ್ ಒಂದಕ್ಕೆ 
ಒಂದು ಕಿಲೋಗ್ರಾಂಗೆ ಬದಲು ಒಂದು ಸಾವಿರ ಕಿಲೋಗ್ರಾಂನಷ್ಟು ಚಾಲಕ 
ದ್ರವ್ಯವನ್ನು ವೆಚ್ಚ ಮಾಡಬಹುದು ; ಆಗ ಅದರ ಮೇಲೆ ವರ್ತಿಸುವ ಒಟ್ಟಿನ 
“ ನಿರಪೇಕ್ಷ ” ಚಾಲಕ ಬಲವು ಸಾಪೇಕ್ಷ ಚಾಲಕಬಲಕ್ಕಿಂತ ಒಂದು ಸಾವಿರಪಾಲು 
ಹೆಚ್ಚಾಗಿರುತ್ತದೆ. 

ರಾಕೆಟ್ ಯಂತ್ರಗಳಲ್ಲಿ ಅಧಿಕ ಸಾಪೇಕ್ಷ ಚಾಲಕಬಲಗಳು ಫಲಿಸಬೇಕಾದರೆ 
ಯಂತ್ರದಿಂದ ವಿಸರ್ಜನೆಗೊಳ್ಳುವ ದ್ರವ್ಯಧಾರೆಯ ಕಣಗಳು ಆದಷ್ಟು ಹಗುರವಾಗಿರ 
ಬೇಕಲ್ಲದೆ ಅತಿ ಹೆಚ್ಚಿನ ವೇಗಗಳಿಂದಲೂ ನಿರ್ಗಮಿಸಬೇಕಾಗುವುದು. ನಿರ್ಗಮ 
ಧಾರೆಯ ವೇಗ ಈಗ ಬಳಕೆಯಲ್ಲಿರುವ ರಾಸಾಯನಿಕ ರಾಕೆಟ್‌ಗಳಲ್ಲಿರುವುದ 
ಕ್ಕಿಂತಲೂ ನ್ಯೂಕ್ಲಿಯರ್‌ ರಾಕೆಟ್‌ಗಳಲ್ಲಿ ಅಧಿಕವಾಗಿರುವುದು. ಪ್ಲಾಸ್ಮಾ ಹಾಗೂ 
ಅಯಾನ್ ರಾಕೆಟ್‌ಗಳಲ್ಲಿ ನಿರ್ಗಮಧಾರೆಯ ವೇಗ ಇನ್ನೂ ಹೆಚ್ಚು ಬೆಳಕಿನ 
ಕಿರಣಗಳನ್ನೆ ನಿರ್ಗಮಧಾರೆಯನ್ನಾಗಿ ಬಳಸಿಕೊಳ್ಳುವ “ ಪ್ರಭಾಣು ರಾಕೆಟ್ ” ನ 
ಬಗ್ಗೆ ಕೂಡಕೆಲವು ಸಲಹೆಗಳು ಸಲುವಳಿಯನ್ನು ಹೊಂದಿವೆ ; ಇಲ್ಲಂತೂ ನಿರ್ಗಮ 
ಧಾರೆಯ ವೇಗ ಅಧಿಕತಮವಾಗುವುದಲ್ಲದೆ ವಿಸರ್ಜಿತ ಕಣಗಳು ಅತ್ಯಂತ ಹಗುರ 
ವಾಗಿಯೂ ಇರುವುವು. ಈ ಕಾರಣಗಳಿಂದ ರಾಸಾಯನಿಕ ರಾಕೆಟ್‌ಗಳಿಗಿಂತ 
ನ್ಯೂಕ್ಲಿಯರ್ ರಾಕೆಟ್‌ಗಳೂ , ನ್ಯೂಕ್ಲಿಯರ್ ರಾಕೆಟ್ಗಳಿಗಿಂತ ಪ್ಲಾಸ್ಮಾ | 
ಅಯಾನ್ ರಾಕೆಟ್‌ಗಳೂ ಮತ್ತು ಇವುಗಳೆಲ್ಲಕ್ಕಿಂತ ಪ್ರಭಾಣು ರಾಕೆಟ್‌ಗಳೂ 
ಹೆಚ್ಚು ಹೆಚ್ಚು ಸಾಪೇಕ್ಷಚಾಲಕ ಬಲಗಳನ್ನು ಪ್ರದರ್ಶಿಸಬಲ್ಲವು. 

ಈಗ ರಾಕೆಟ್ ಯಂತ್ರವೊಂದರ ಒಟ್ಟಿನ “ ನಿರಪೇಕ್ಷ ” ಚಾಲಕ ಬಲವನ್ನು 
ಕುರಿತು ಆಲೋಚಿಸೋಣ. ಯಂತ್ರದಲ್ಲಿ ಚಾಲಕದ್ರವ್ಯಗಳ ನಿರ್ಗಮದರವನ್ನು 

22 ರಾಕೆಟ್ ಯಂತ್ರ ವ್ಯವಸ್ಥೆಯ ತೂಕವನ್ನು ಅದರ ವೇಗೋತ್ಕರ್ಷದಿಂದ ಗುಣಿಸಿದಾಗ 
ಬರುವ ಗುಣಲಬ್ಧಕ್ಕೆ ಯಂತ್ರದ ಚಾ ಲ ಕ ಬ ಲ ( ಅಥವಾ ನೂಕುಬಲ -thrust ) ಎಂದು 
ಹೆಸರು, ಇದನ್ನು ಅಳೆಯಲು “ ನ್ಯೂಟನ್ ” ಎಂಬ ಮೂಲಮಾನವನ್ನು ಬಳಸಬಹುದು. 
ನಿರ್ವಾತಪ್ರದೇಶದಲ್ಲಿ ನಿಶ್ಚಲಸ್ಥಿತಿಯಿಂದ ಚಲನೆಯನ್ನಾರಂಭಿಸಿದ ಒಂದು ಕಿಲೋಗ್ರಾಂತೂಕದ 
ಯಂತ್ರ ಮಾದರಿಯೊಂದರ ವೇಗವು ಒಂದು ಸೆಕೆಂಡಿನ ಬಳಿಕ ಸೆಕಂಡ್ ಒಂದಕ್ಕೆ ಒ೦ದು 
ಮೀಟರು, ಎರಡು ಸೆಕೆಂಡುಗಳ ಬಳಿಕ ಸೆಕಂಡ್ ಒಂದಕ್ಕೆ ಎರಡು ಮೀಟರ್ ಗಳು , ಮೂರು 
ಸೆಕಂಡುಗಳ ಬಳಿಕ ಸೆಕಂಡ್ ಒಂದಕ್ಕೆ ಮೂರು ಮೀಟರ್‌ಗಳು - ಈ ಕ್ರಮದಲ್ಲಿ ಏರುತ್ತಿದ್ದರೆ 
ಮಾದರಿಯ ಮೇಲೆ ವರ್ತಿಸುವ ಚಾಲಕಬಲ ಒಂದು ನ್ಯೂಟನ್ ಆಗುತ್ತದೆ. 1 , 000 , 000 
ಕಿಲೋಗ್ರಾಂತೂಕದ ಯಂತ್ರವ್ಯವಸ್ಥೆಯ ಮೇಲೆ20 , 000, 000 ನ್ಯೂಟನ್ ಬಲಪ್ರಯೋಗ 
ನಾದಲ್ಲಿ ಅದರ ವೇಗ ಪ್ರತಿ ಸೆಕೆಂಡಿನಲ್ಲೂ ಸೆಕಂಡ್ ಒಂದಕ್ಕೆ 20 ಮೀಟರ್‌ಗಳಷ್ಟು ಹೆಚ್ಚುವುದು . 
(ವೇಗೋತ್ಕರ್ಷವನ್ನು ಲೆಕ್ಕಹಾಕಲು ಚಾಲಕ ಬಲವನ್ನು ಯಂತ್ರದ ತೂಕದಿಂದ ಭಾಗಿಸಬೇಕು.) 


೯೦೬ 

ಪ್ರಬುದ್ಧ ಕರ್ಣಾಟಕ 
ಇಮ್ಮಡಿಗೊಳಿಸುವುದರಿಂದ ಯಂತ್ರದ ನಿರಪೇಕ್ಷ ಚಾಲಕಬಲವನ್ನೂ ತತ್ವಶಃ 
ಇಮ್ಮಡಿಗೊಳಿಸಬಹುದು. ಆದರೆ ಇಮ್ಮಡಿದರದಲ್ಲಿ ದ್ರವ್ಯಗಳನ್ನು ವಿಸರ್ಜಿಸುವ 
ಹೆಚ್ಚುವರಿ ವ್ಯವಸ್ಥೆಗಳು ಯಂತ್ರದ ತೂಕವನ್ನು ಮುಮ್ಮಡಿಗೊಳಿಸಿಬಿಡಬಹು 
ದಲ್ಲವೇ ? ಹೀಗಾದಲ್ಲಿ ಅನಗತ್ಯವಾಗಿ ತೂಕವೇರಿದ ರಾಕೆಟ್ಟನ ವೇಗೋತ್ಕರ್ಷವು 
ಮುಂಚೆ ಇದ್ದುದಕ್ಕಿಂತಲೂ ಇನ್ನೂ ಕಡಮೆಯೇ ಆಗಿ ಇಮ್ಮಡಿ ಚಾಲಕಬಲದ 
ರಾಕೆಟ್ಟನ ನಿರ್ಮಾಣ ವ್ಯರ್ಥವಾಗುವುದು. ಆದ್ದರಿಂದ ಒಂದೊಂದು ಬಗೆಯ 
ರಾಕೆಟ್ ಯಂತ್ರವೂ ಉಪಯುಕ್ತರೀತಿಯಲ್ಲಿ ಉತ್ಪಾದಿಸಬಹುದಾದ ಒಟ್ಟಿನ 
ನಿರಪೇಕ್ಷ ಚಾಲಕಬಲಕ್ಕೆ ವ್ಯಾವಹಾರಿಕ ಪರಿಮಿತಿಗಳುಂಟು. 

ಈ ಕಾರಣದಿಂದ ರಾಕೆಟ್ ಯಂತ್ರಗಳ ಸಾಪೇಕ್ಷ ಹಾಗೂ ಗರಿಷ್ಟ ನಿರಪೇಕ್ಷ 
ಚಾಲಕಬಲಗಳ ನಡುವೆ ನೇರವಾದ ಸಂಬಂಧವಿರಲು ಸಾಧ್ಯವಿಲ್ಲ. ರಾಕೆಟ್ 
ತಂತ್ರದಲ್ಲಿ ಈವರೆಗೆ ಸಿದ್ಧಿಸಿರುವ ಕೌಶಲ್ಯಗಳ ಆಧಾರದ ಮೇಲೆ ಬೇರೆ ಬೇರೆ ಬಗೆಯ 
ಯಂತ್ರಗಳಿಂದ ಇನ್ನು ಕೆಲವು ವರ್ಷಗಳ ಅವಧಿಯಲ್ಲಿ ನಿರೀಕ್ಷಿಸಬಹುದಾದ ಗರಿಷ್ಟ 
ಸಾಪೇಕ್ಷ ಹಾಗೂ ನಿರಪೇಕ್ಷ ಚಾಲಕ ಬಲಗಳ ಸುಮಾರು ಅಂದಾಜುಗಳನ್ನು ಕೆಳಗೆ 
ನಮೂದಿಸಲಾಗಿದೆ : 


ಗರಿಷ್ಟ ಸಾಪೇಕ್ಷ ಚಾಲಕಬಲ . 

ನಿರೀಕ್ಷಾರ್ಹ ಗರಿಷ್ಟ ನಿರಪೇಕ್ಷ ಚಾಲಕ 
ಬಗೆ (ನ್ಯೂಟನ್ - ಸೆಕಂಡ್ /ಕಿಲೋಗ್ರಾಂ 

ಬಲ (ನ್ಯೂಟನ್ ಮಾನದಲ್ಲಿ ) 
ಮಾನದಲ್ಲಿ) 
ರಾಸಾಯನಿಕ 5 ,000 

100 , 000, 000 
ನ್ಯೂಕ್ಲಿಯರ್ 20 , 000 

5 , 000, 000 
ಪ್ಲಾಸ್ಮಾ 50 , 000 

100 , 000 
ಅಯಾನ್ 200 , 000 

5,000 


ನಿಜಕ್ಕೂ ಭೂಮಿ, ಚಂದ್ರ , ಶುಕ್ರ ಮುಂತಾದ ದೊಡ್ಡ ದೊಡ್ಡ ಗ್ರಹೋಪ 
ಗ್ರಹಗಳ ಮೇಲ್ಮೀಯನ್ನು ತ್ಯಜಿಸಿ ಅಂತರಿಕ್ಷದೆಡೆಗೆ ಸಾಗಬೇಕಾದ ವಾಹನಗಳಿಗೆ 
ಪ್ರಾರಂಭದಲ್ಲಿ ಅಧಿಕ ವೇಗೋತ್ಕರ್ಷಗಳು ಅತ್ಯಗತ್ಯವಾಗುತ್ತವೆ. ಇಂತಹ ಸಂದರ್ಭ 
ಗಳಲ್ಲಿ ರಾಸಾಯನಿಕ ರಾಕೆಟ್‌ಗಳ ಬಳಕೆ ಪ್ರಾಯಶಃ ಇನ್ನು ಮುಂದೆಯೂ 
ಅನಿವಾರವಾಗಿಯೇ ಉಳಿಯಬಹುದು. 

ಆದರೆ ವಾಹನವು ಒಮ್ಮೆ ಗಾಢಾಂತರಿಕ್ಷ ಪ್ರದೇಶಗಳನ್ನು ತಲುಪಿತೆಂದರೆ ಆ 
ಬಳಿಕ ಅದಕ್ಕೆ ನೀಡಬೇಕಾಗಿ ಬರಬಹುದಾದ ವೇಗೋತ್ಕರ್ಷಗಳು ಅತಿ ಕಡಮೆ 
ಪ್ರಮಾಣದಲ್ಲಿದ್ದರೂ ಸಲ್ಲುತ್ತವೆ. ಏನಿದ್ದರೂ ಅಂತಹ ಅಲ್ಪ ವೇಗೋತ್ಕರ್ಷಗಳ 
ಪ್ರಯೋಗ ಸಾಕಷ್ಟು ದೀರ್ಘಕಾಲಗಳವರೆಗೆ ನಿರಂತರವಾಗಿ ನಡೆಯಬೇಕಾಗುತ್ತದೆ, 


ಆಕಾಶ ಸಂಶೋಧನೆ 


೯೦೭ 


ಅಷ್ಟೆ . ಈ ಬಗೆಯ ಅಲ್ಪ ವೇಗೋತ್ಕರ್ಷಗಳ ಬೇಡಿಕೆಯನ್ನು ಪ್ಲಾಸ್ಮಾ ಅಯಾನ್ 
ರಾಕೆಟ್ಗಳು ಯಶಸ್ವಿಯಾಗಿ ಪೂರೈಸಬಲ್ಲವು. 

ಉದಾಹರಣೆಗೆ, ಹಿಂದೆ ತಿಳಿಸಿರುವಂತೆ ಕನಿಷ್ಟ ಶಕ್ತಿ ವ್ಯಯದಿಂದ ಭೂಮಿ 
ಯನ್ನು ತ್ಯಜಿಸಿ ಯಂತ್ರರಹಿತವಾಗಿ ಮಂಗಳಗ್ರಹದ ಹತ್ತಿರಕ್ಕೆ ಸಾಗಲು ಅಂತರಿಕ್ಷ 
ವಾಹನಗಳಿಗೆ ಏಳೂವರೆ ತಿಂಗಳುಗಳು ಬೇಕು. ಆದರೆ ವಾಹನವು ಭೂಮಿಯನ್ನು 
ತ್ಯಜಿಸಿದ ಬಳಿಕ ಇದೇ ಯಾನದಲ್ಲಿ ಸುಮಾರು ಬಲದ ಅಯಾನ್ ರಾಕೆಟ್ ಯಂತ್ರ 
ವೊಂದರ ನೆರವನ್ನು ಪಡೆದದ್ದೇ ಆದರೆ ಪ್ರಯಾಣದ ಅವಧಿಯನ್ನು ಕೇವಲ ಎರಡು 
ಮೂರು ತಿಂಗಳುಗಳಿಗೆ ಸುಲಭವಾಗಿ ಇಳಿಸಿಬಿಡಬಹುದು. ಅಲ್ಲದೆ, ಇನ್ನೂ ಮುಖ್ಯ 
ವಾಗಿ , ವಾಹನವು ಮಂಗಳಗ್ರಹದ ನೆರೆಯಲ್ಲಿ ಆಗಮಿಸಿದಾಗ ಅದರ ಗ್ರಹಸಾಪೇಕ್ಷ 
ವೇಗ ತಾನೇ ತಾನಾಗಿ ಮಂಗಳವರ್ತುಲವೇಗಕ್ಕೆ ಸಮವಾಗುವಂತೆ ಏರ್ಪಡಿಸಲೂ 
ಸಾಧ್ಯವಾಗಬಹುದು ; ಹಾಗೆ ಮಾಡಿದಾಗ ವಾಹನವು ಬೇರಾವ ಪ್ರಯತ್ನಗಳೂ 
ಇಲ್ಲದೆ ತನ್ನಷ್ಟಕ್ಕೆ ತಾನೇ ಮಂಗಳಗ್ರಹದ ಒಂದು ಕೃತಕ ಉಪಗ್ರಹವಾಗಿ ನೆಲೆ 
ಗೊಳ್ಳುವುದು. ಇನ್ನು ಕೆಲವು ವರ್ಷಗಳಲ್ಲಿ ಶುಕ್ರ , ಮಂಗಳ ಮುಂತಾದ ದೂರದ 
ಗ್ರಹಗಳ ಬಗ್ಗೆ ಹೆಚ್ಚಿನ ಶೋಧನೆಯನ್ನು ನಡೆಸುವಾಗ ಉಪಗ್ರಹಸಂಸ್ಥಾಪನೆಯ 
ಕಾಠ್ಯಕ್ರಮಗಳಲ್ಲಿ ಇಂತಹ ಸುಧಾರಿತ ತಂತ್ರಗಳು ಅನುಷ್ಠಾನಕ್ಕೆ ಬರಬಹುದು. 


ಅಂತರಿಕ್ಷಶೋಧನೆಯ ಇತರ ಸಾಧನಗಳು 
ಇಂದಿನ ಅಂತರಿಕ್ಷ ವಿಜ್ಞಾನದ ಅದ್ಭುತ ಸಾಧನೆಗಳಲ್ಲಿ ರಾಕೆಟ್ ಯಂತ್ರಗಳು 
ವಹಿಸಿರುವ ಪಾತ್ರದ ಹಿರಿಮೆ ಸುಸ್ಪಷ್ಟವಾಗಿದೆ. ಆದರೆ ರಾಕೆಟ್ ಯಂತ್ರಗಳಷ್ಟೇ 
ಅಲ್ಲದೆ ಲಕ್ಷಾಂತರ ಕಿಲೋಮೀಟರ್ ಅಂತರಗಳ ನಡುವೆ ಸುಭದ್ರ ಸಂಪರ್ಕ 
ವನ್ನೇರ್ಪಡಿಸುವ ರೇಡಿಯೋ ಉಪಕರಣಗಳೂ ಅತಿ ಕ್ಲಿಷ್ಟ ಲೆಕ್ಕಾಚಾರಗಳನ್ನು 
ಮಿಂಚಿನ ವೇಗದಲ್ಲಿ ನಿರ್ವಹಿಸುವ ಇಲೆಕ್ಟ್ರಾನಿಕ್ ಗುಣಕ ಯಂತ್ರಗಳೂ ಅಂತರಿಕ್ಷ 
ವಿಜ್ಞಾನದ ಮುನ್ನಡೆಗೆ ತಮ್ಮ ಅಮೂಲ್ಯ ಕಾಣಿಕೆಗಳನ್ನು ಸಲ್ಲಿಸಿವೆಯೆಂಬ ಅಂಶ 
ವನ್ನು ಮರೆಯುವಂತಿಲ್ಲ. 

ಕಣ್ಣು ರೆಪ್ಪೆ ಮಿಡಿಯುವಷ್ಟರಲ್ಲಿ ಹಲವಾರು ಕಿಲೋಮೀಟರ್ ದೂರ ಸಾಗುವ 
ಅಂತರಿಕ್ಷವಾಹನಗಳ ಪಥಗಳನ್ನು ಕರಾರುವಾಕ್ಕಾಗಿ ನಿಷ್ಕರ್ಷಿಸಿ ಸಂಸ್ಕರಿಸ 
ಬೇಕಾದಾಗ ; ಪಥಾಂತರಗೊಳ್ಳುವ ವಾಹನದ ಮೇಲೆ ಪ್ರಯೋಗಿಸಬೇಕಾದ 
ನಿರ್ದಿಷ್ಟ ಚಾಲಕ ಬಲವನ್ನು ಲೆಕ್ಕಮಾಡಿ ನಿಯಂತ್ರಿಸಬೇಕಾದಾಗ ; ಅಂತರಿಕ್ಷ 
ವಾಹನದಲ್ಲಿನ ಉಪಕರಣಗಳು ವೀಕ್ಷಿಸಿ ಕಂಡುಹಿಡಿದ ಸಹಸ್ರಾರು ಅಂಶಗಳನ್ನು 
ತ್ವರೆಯಿಂದ ಸಂಖ್ಯಾರೂಪದ ಸಂಕೇತಗಳನ್ನಾಗಿ ಪರಿವರ್ತಿಸಬೇಕಾದಾಗ ; ಭೂಮಾ 
ಧಾರಿತ ಸಂಶೋಧನ ಮಂದಿರಗಳಲ್ಲಿ ಅಂತಹ ಸಂಖ್ಯಾಸಂಕೇತಗಳನ್ನು ಮತ್ತೆ 


೯೦೮ 

ಪ್ರಬುದ್ಧ ಕರ್ಣಾಟಕ 
ಮೂಲ ವೀಕ್ಷಣಾಂಶಗಳನ್ನಾಗಿ ರೂಪಾಂತರಿಸಬೇಕಾದಾಗ - ಗುಣಕ ಯಂತ್ರ 
ಗಳಿಲ್ಲದೆ ಕೆಲಸ ಸಾಗುವಂತೆಯೇ ಇಲ್ಲ. 

- ದೂರದಲ್ಲಿ ಸಂಚರಿಸುವ ಅಂತರಿಕ್ಷವಾಹನವು ತಾನು ತಾಳುವ ನಿಲುವು, 
ಆಕ್ರಮಿಸುವ ಸ್ಥಾನ, ಚಲಿಸುವ ವೇಗ, ಸಂಗ್ರಹಿಸುವ ವೀಕ್ಷಣಾಂಶಗಳು - ಇವೆಲ್ಲಾ 
ಮಾಹಿತಿಗಳನ್ನು ಭೂನಿವಾಸಿಗಳಿಗೆ ರವಾನಿಸಬೇಕಾದರೆ ಅದಕ್ಕೂ ಭೂಮಿಗೂ 
ರೇಡಿಯೋ ( ಮತ್ತು ಕೆಲವುವೇಳೆ ಟೆಲಿವಿಷನ್ ) ಸಂಪರ್ಕ ಅತ್ಯಾವಶ್ಯಕ. 
ಅಂತೆಯೇ ಭೂಮಾಧಾರಿತ ಸಂಶೋಧನ ಮಂದಿರಗಳಿಂದ ವಾಹನದೊಳಗಿನ 
ಯಂತ್ರೋಪಕರಣಗಳಿಗೆ ಸೂಕ್ತ ಆದೇಶಗಳನ್ನು ರವಾನಿಸುವಾಗಲೂ ರೇಡಿಯೋ 
ವ್ಯವಸ್ಥೆಯನ್ನೇ ಬಳಸಿಕೊಳ್ಳಬೇಕಾಗುತ್ತದೆ. 
- ವಾಹನಗಳಲ್ಲಿ ಅಳವಡಿಸಲಾಗುವ ರೇಡಿಯೋ ಪ್ರಸಾರ ವ್ಯವಸ್ಥೆಗಳು ಭೂಮ್ಯಾ 
ಧಾರಿತ ವ್ಯವಸ್ಥೆಗಳಂತೆ ತುಂಬಾ ಸತ್ವಯುತವಾಗಿರಲು ಸಾಧ್ಯವೇ ಇಲ್ಲ. ಅವು 
ಗಳಿಂದ ಪ್ರಸಾರಗೊಳ್ಳುವ ರೇಡಿಯೋ ತರಂಗಗಳು ಭೂಮಿಯನ್ನು ತಲುಪುವ 
ವೇಳೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿಯೇ ಶಕ್ತಿಗುಂದಿರುತ್ತವೆ. ಇಂತಹ ಕ್ಷೀಣ 
ಪ್ರಸಾರಗಳನ್ನು ಗ್ರಹಿಸಲು ಭೂಮ್ಯಾಧಾರಿತ ಸಂಶೋಧನ ಮಂದಿರಗಳಲ್ಲಿ ಜಟಿಲ 
ರಚನೆಯುಳ್ಳ ರೇ ಡಿ ಯೋ ಟೆಲೆ ಸ್ಫೋ ಪ್ ಗಳೆಂಬ ದೊಡ್ಡ ದೊಡ್ಡ ಗ್ರಾಹಕ 
ಗಳನ್ನು ಬಳಸುತ್ತಾರೆ. 

ಅಂತರಿಕ್ಷ ಯಾನಗಳಲ್ಲಿ ವಾಹನಗಳ ತೂಕ ಆದಷ್ಟೂ ಕಡಮೆಯಾಗಿರುವಂತೆ 
ನೋಡಿಕೊಳ್ಳುವುದು ಅತ್ಯಂತ ಆವಶ್ಯಕ. ತೂಕದಲ್ಲಿ ಸ್ವಲ್ಪ ಹೆಚ್ಚುವರಿಯಾದರೂ 
ಯಾನಕ್ಕೆ ತಗಲುವ ವೆಚ್ಚದ ಏರಿಕೆ ವಿಪರೀತವಾಗಿಬಿಡುವುದು. ಈ ಕಾರಣದಿಂದ 
ವಾಹನದೊಳಗಿನ ವೀಕ್ಷಣೋಪಕರಣಗಳು, ರೇಡಿಯೋ ಉಪಕರಣಗಳು ಮತ್ತು 
ಇತರ ಎಲ್ಲಾ ಸಾಮಗ್ರಿಗಳೂ ಆದಷ್ಟೂ ಹಗುರವಾಗಿರಬೇಕು. ವಿಶಿಷ್ಟವಾಗಿ, 
ವಾಹನಗಳಲ್ಲಿನ ರೇಡಿಯೋ ಸಂಪರ್ಕವೇ ಮುಂತಾದ ಇಲೆಕ್ಟ್ರಾನಿಕ್ ವ್ಯವಸ್ಥೆಗಳಲ್ಲಿ 
ವಿಶೇಷ ರೀತಿಯ ಕಿರು ಟ್ರಾಕ್ಟರುಗಳ ಬಳಕೆ ಈ ದೃಷ್ಟಿಯಿಂದ ಅತ್ಯಂತ 
ಉಪಯುಕ್ತವಾಗಿರುವುದು . 

ಅಂತರಿಕ್ಷದ ನಿರ್ವಾತಪ್ರದೇಶಗಳಲ್ಲಿ ಯಂತ್ರರಹಿತವಾಗಿ ಸಂಚರಿಸುವಾಗ 
ವಾಹನಗಳ ಚಲನೆಯನ್ನು ಕಾಪಾಡಲು ಶಕ್ತಿ ವಿನಿಯೋಗದ ಅಗತ್ಯವೇನಿಲ್ಲವೆಂದು 
ಆಗಲೇ ಅರಿತಿದ್ದೇವೆ. ಆದರೆ ವಾಹನದೊಳಗಿರುವ ರೇಡಿಯೋ ಉಪಕರಣಗಳು 
ಮತ್ತು ಇತರ ವ್ಯವಸ್ಥೆಗಳು ಕೆಲಸ ಮಾಡಬೇಕಾದರೆ ಎಲ್ಲಾ ಸಂದರ್ಭಗಳಲ್ಲಿಯೂ 
ಸ್ವಲ್ಪ ಮಟ್ಟಿನ ವಿದ್ಯುಚ್ಛಕ್ತಿಯ ಸರಬರಾಜು ಆವಶ್ಯಕವಷ್ಟೆ . ಸಾಧಾರಣ ವಿದ್ಯುತ್ 
ಕೋಶಗಳು, ಸೂರನ ಬೆಳಕನ್ನು ವಿದ್ಯುತ್ ಪ್ರವಾಹವನ್ನಾಗಿ ಪರಿವರ್ತಿಸುವ ಕೆಲವು 
ಸಾಧನಗಳು , ಇಂಧನಕೋಶಗಳೆಂಬ ನವೀನ ರೀತಿಯ ವಿದ್ಯುದುತ್ಪಾದಕ ವ್ಯವಸ್ಥೆ 


ಮ್ಯಾಂಚೆಸ್ಟರ್ 
ವಿಶ್ವವಿದ್ಯಾನಿಲಯದ 
ಜಗದ್ವಿಖ್ಯಾತ 
ಜೋಡ್ರಲ್ 
ಬ್ಯಾಂಕ್ 
ರೇಡಿಯೊ 
ದೂರದರ್ಶಕ 
ನ್ಯಾಸ 
: 
೨೫೦ 
ಅಡಿ 
; 
ತೂಕ 
: 
೨೦೦೦ 
ಟನ್ 
; 
ಎತ್ತರ 
: 
೨೧೫ 
ಅಡಿ 
; 
ಬೆಲೆ 
: 
೭೦೦ 
, 
೦೦೦ 
ಪೌಂಡು 

[ 
ಸರ್‌ 
ಬರ್ನಾರ್ಡ್ 
ಲೊವೆಲ್ 
ಅವರ 
ಕೃಪೆಯಿಂದ 
] 


ಜೋಲ್ ಬ್ಯಾಂಕ್ ನ ರ್ಫಪ್ಪ ತಾ ಕಾ ರರ ಡಿ ದೂರದರ್ಶಕ 
ವ್ಯಾಸ : ೧೨೫ ಅಡಿ ೮೫ ಅಡಿ ; ತರ: ೮೫೦ ಟನ್ ; ಎತ್ತರ : ೧೧೨ ಅಡಿ ; 

ಬೆಲೆ : ೩೦೬, ೦೦೦ ಸ  ಂದು 

ಸರ್ ಒನ ೯ತ್ ೯ ಲೆವೆಲ್ ಅವರ ಕೃಪೆಯಿಂದ ] 


ಆಕಾಶ ಸಂಶೋಧನೆ 


೯೦೯ 


ಗಳು - ಇವೇ ಮುಂತಾದ ಏರ್ಪಾಟುಗಳ ಬಳಕೆಯಿಂದ ಈ ವರೆಗೆ ವಾಹನಗಳಲ್ಲಿ 
ವಿದ್ಯುಚ್ಛಕ್ತಿಯ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗಿದೆ. 


೩ ಅಂತರಿಕ್ಷ ವಿಜ್ಞಾನದ ಸಾಧನೆಗಳು ಮತ್ತು ಆಶೋತ್ತರಗಳು 
ಅಂತರಿಕ್ಷ ವಿಜ್ಞಾನವು ಬಳಸಿಕೊಳ್ಳುವ ತತ್ವ , ತಂತ್ರ ಹಾಗೂ ಯಂತ್ರ ಸಾಮಗ್ರಿಗಳ 
ಸ್ಕೂಲ ಪರಿಚಯವಾದಂತಾಯಿತು. ಈಗ ಕಳೆದ ಹನ್ನೆರಡು ವರ್ಷಗಳಲ್ಲಿ ಈ 
ವಿಜ್ಞಾನವು ಮುನ್ನಡೆದಿರುವ ಹಾದಿಯಲ್ಲಿನ ಕೆಲವು ಮುಖ್ಯ ಮೈಲಿಗಲ್ಲುಗಳ ಪಕ್ಷಿ 
ನೋಟದಿಂದ ನಮ್ಮ ಅಂತರಿಕ್ಷ ವಿಹಾರವನ್ನು ಪರಿಸಮಾಪ್ತಿಗೊಳಿಸುವುದು ಉಚಿತ 
ವೆನಿಸುತ್ತದೆ. ಇಂತಹ ಸಮೀಕ್ಷೆಯಲ್ಲಿ ಮುಂಬರುವ ಮೈಲಿಗಲ್ಲುಗಳ ಪೂರ್ವಭಾವಿ 
ನೋಟಕೂಡ ನಮ್ಮ ದೃಷ್ಟಿಯ ಮುಂದೆ ಸ್ವಲ್ಪ ಮಟ್ಟಿಗೆ ಸುಳಿದುಹೋಗುವುದು 
ಸ್ವಾಭಾವಿಕ. 


ಪವನೋಪಗ್ರಹಗಳು ಮತ್ತು ಸಂಪರ್ಕೊಪಗ್ರಹಗಳು 
ಭೂಉಪಗ್ರಹಸಂಸ್ಥಾಪನೆಗಳಿಗೆ 1957ರ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಪ್ರಥಮ 
ಸ್ಕೂಲ್‌ನ ಪ್ರಕ್ಷೇಪಣೆ ನಾಂದಿಯಾಯಿತೆಂದು ಆಗಲೇ ತಿಳಿಸಲಾಗಿದೆ. ಇಂದು 
ಗಗನದಲ್ಲಿ ಸಂಚರಿಸುವ ಮಾನವನಿರ್ಮಿತ ಭೂಉಪಗ್ರಹಗಳ ಸಂಖ್ಯೆ ಸಾವಿರಾರು. 
ಇತ್ತೀಚಿನ ಭೂಉಪಗ್ರಹಗಳು ಹೊತ್ತು ಸಾಗುವ ಯಂತ್ರೋಪಕರಣಗಳ ತೀವ್ರ 
ಜಟಿಲತೆಗೂ ಪ್ರಥಮ ಸ್ಕೂಲ್‌ನಲ್ಲಿದ್ದ ಸಾಧಾರಣ ಉಪಕರಣಗಳ ಸರಳತೆಗೂ 
ಯಾವ ಹೋಲಿಕೆಯೂ ಇಲ್ಲ. 

ಜಟಿಲವಾದ ಇಂತಹ ಉಪಗ್ರಹವ್ಯವಸ್ಥೆಗಳನ್ನು ಅಷ್ಟೊಂದು ಸಂಖ್ಯೆಯಲ್ಲಿ 
ಅಂತರಿಕ್ಷಕ್ಕೆ ಹಾರಿಬಿಡುವುದರಿಂದ ಏನನ್ನು ಸಾಧಿಸಿದಂತಾಯಿತು ಎಂದು 
ಯಾರಾದರೂ ಕೇಳಬಹುದು. ಹಾರಿಬಿಟ್ಟ ಉಪಗ್ರಹಗಳಲ್ಲಿ ಬಹುವೆಲ್ಲಾ ಕ್ಲಿಷ್ಟ 
ವೈಜ್ಞಾನಿಕ ಸಂಶೋಧನೆಗಳಿಗೆ ಮೀಸಲಾದವು. ಭೂಮಿಯ ಗುರುತ್ವಾಕರ್ಷಣ 
ಮತ್ತು ಅಯಸ್ಕಾಂತೀಯ ಕ್ಷೇತ್ರಗಳ ಏರುಪೇರುಗಳ ನಿರೂಪಣೆ, ಭೂವಾಯು 
ಮಂಡಳದ ಬಾಹ್ಯ ವಲಯಗಳ ರಚನೆ ಹಾಗೂ ಸ್ವರೂಪಗಳ ನಿಷ್ಕರ್ಷೆ, ಸೂರ 
ಮತ್ತು ನಕ್ಷತ್ರಗಳಿಂದ ಭೂನೆರೆಗೆ ಬರುವ ವಿವಿಧ ದೃಶ್ಯಾದೃಶ್ಯ ರಶ್ಮಿಗಳ ಮತ್ತು 
ಕಣಪ್ರವಾಹಗಳ ವಿಶ್ಲೇಷಣೆ, ಸಜೀವಕಾಯಗಳ ಮೇಲೆ ಅಂತರಿಕ್ಷಯಾನದ 
ಪರಿಣಾಮಗಳ ತನಿಖೆ - ಇವೇ ಮುಂತಾದ ಅತಿಮುಖ್ಯ ವೈಜ್ಞಾನಿಕ ಕಾಠ್ಯಕ್ರಮ 
ಗಳನ್ನು ಇಂದು ಕೃತಕ ಉಪಗ್ರಹವ್ಯವಸ್ಥೆಗಳು ಯಶಸ್ವಿಯಾಗಿ ನಿರ್ವಹಿಸುತ್ತಿವೆ. 

ಕೊನೆಯಪಕ್ಷ ಎರಡು ವಿಶಿಷ್ಟ ಬಗೆಯ ಭೂಉಪಗ್ರಹಗಳಂತೂ ಈಗಾಗಲೇ 
ಜನರ ನಿತ್ಯಜೀವನದ ವ್ಯವಹಾರಗಳಲ್ಲಿ ಕೂಡ ನೇರವಾಗಿ ತಮ್ಮ ಪ್ರಭಾವವನ್ನು 


೯೧೦ 


ಪ್ರಬುದ್ಧ ಕರ್ಣಾಟಕ 
ಬೀರಲು ಶಕ್ತವಾಗಿವೆ : ಪವನೋಪಗ್ರಹಗಳು ( meteorological satellites ) 
ಮತ್ತು ಸಂಪರ್ಕೊಪಗ್ರಹಗಳು ( communications satellites ). 

ಪವನೋಪಗ್ರಹಗಳು ಭೂಮಿಯ ಬೇರೆ ಬೇರೆ ಪ್ರದೇಶಗಳಿಗೆ ಅನ್ವಯಿಸುವ 
ಉಷ್ಣ ವಿಸರಣದ ದರ ಮುಂತಾದ ಅತ್ಯುಪಯುಕ್ತ ಹವಾಮಾನಾಂಶಗಳನ್ನು 
ಅಳೆಯುತ್ತವೆ, ಮತ್ತು ಆ ಪ್ರದೇಶಗಳ ಮೇಲೆ ನೆರೆದಿರುವ ಮೇಘರಾಶಿಗಳ 
ಫೋಟೋಗಳನ್ನು ತೆಗೆದುಕೊಳ್ಳುತ್ತವೆ. ಈ ಮೂಲಕ ಒಂದು ಗೊತ್ತಾದ ಅವಧಿ 
ಯಲ್ಲಿ ಭೂಮೇಲ್ಮೀಯ ಒಂದೊಂದು ಸ್ಥಳದಲ್ಲಿ ಏರ್ಪಟ್ಟಿರುವ ಹವಾಪರಿಸ್ಥಿತಿಗಳ 
ಬಗ್ಗೆ ವಿಜ್ಞಾನಿಗಳಿಗೆ ನಿಖರ ದತ್ತಾಂಶಗಳು ದೊರಕಲು ಈಗ ಸಾಧ್ಯವಾಗಿದೆ. 
ಉಪಗ್ರಹಗಳ ನೆರವಿಲ್ಲದಿದ್ದರೆ ಇಡೀ ಭೂಮಿಗೇ ಅನ್ವಯಿಸುವ ಇಂತಹ ವ್ಯಾಪಕ 
ದತ್ತಾಂಶಗಳು ಹವಾವಿಜ್ಞಾನಿಗಳ ಪಾಲಿಗೆ ಕೇವಲ ಒಂದು ಸವಿಗನಸಾಗಿ ಉಳಿಯ 
ಬೇಕಾಗುತ್ತಿತ್ತು . ಅಂತರಿಕ್ಷ ವಿಜ್ಞಾನದ ಬೆಂಬಲದಿಂದ ನನಸಾಗಿರುವ ಈ ದತ್ತಾಂಶ 
ಸಮಗ್ರತೆಯ ಫಲವಾಗಿ ಜನರು ಇಂದು ಎಂದಿಗಿಂತಲೂ ದೀರ್ಘವಾದ ಅವಧಿಗಳ 
ಬಗ್ಗೆ ನಿಷ್ಕಷ್ಟ ಹವಾಮುನ್ಸೂಚನೆಗಳನ್ನು ನಿರೀಕ್ಷಿಸಬಹುದಾಗಿದೆ. ಈ ನೇರದಲ್ಲಿ 
ಬಳಕೆಯಾಗುತ್ತಿರುವ ತಂತ್ರಗಳ ಶಕ್ತಿ ಇನ್ನೂ ವೃದ್ಧಿಗೊಂಡು ಉಪಗ್ರಹಗಳ 
ನೆರವಿನಿಂದ ನೀಡಲಾಗುವ ದೀರ್ಘಕಾಲಿಕ ಹವಾಮುನ್ಸೂಚನೆಗಳು ಇನ್ನು ಮುಂದೆ 
ಕೃಷಿ, ವಾಯುಯಾನ ಮೊದಲಾದ ನಿತ್ಯಜೀವನದ ಉದ್ಯಮಗಳಲ್ಲಿ ಹೆಚ್ಚು ಹೆಚ್ಚು 
ಉಪಯುಕ್ತವೂ ಲಾಭದಾಯಕವೂ ಆಗುತ್ತವೆಂದು ದೃಢವಾಗಿ ನಂಬಬಹುದು. 

ಸಂಪರ್ಕೊಪಗ್ರಹಗಳು ನಿಸ್ತಂತು ಟೆಲಿಫೋನ್ ಸಂದೇಶಗಳ ರವಾನೆ, 
ರೇಡಿಯೋ ಹಾಗೂ ಟೆಲಿವಿಷನ್ ಕಾರಕ್ರಮಗಳ ಪ್ರಸಾರ - ಇಂತಹ ವಿಚಾರ 
ವರ್ಗಾವಣೆಯ ಉದ್ಯಮಗಳಲ್ಲಿ ಈಗಾಗಲೇ ಕ್ರಾಂತಿಕಾರಕ ಪ್ರಭಾವವನ್ನು ಬೀರಿವೆ. 
ಈ ವಿಚಾರವರ್ಗಾವಣೆಗಳಲ್ಲಿ ಬಳಸುವ ಅತಿಪ್ರಸ್ವ ತರಂಗಾಂತರದ ವಿದ್ಯು 
ತಾಂತೀಯ ಸಂಕೇತಗಳು ಬಹುಮಟ್ಟಿಗೆ ಸರಳರೇಖೆಯಲ್ಲಿಯೇ ಚಲಿಸುವುದರಿಂದ 
ಭೂಮೇಲ್ಮೀಯಲ್ಲಿ ಪರಸ್ಪರ ದೂರದೂರವಾಗಿರುವ ಕೇಂದ್ರಗಳ ಮಧ್ಯೆ ಅಡ್ಡಿ 
ಬರುವ ಭೂಮಿಯ ವಕ್ರತೆಯನ್ನು ಅವು ಬಳಸಿಕೊಂಡು ಸಾಗಲಾರವು. ಭೂ 
ಮೇಲ್ಕಿಯಿಂದ ತುಂಬಾ ಎತ್ತರದಲ್ಲಿ ಸ್ಥಾಪನೆಗೊಂಡ ಸಂಪರ್ಕೊಪಗ್ರಹಗಳು 
ಅಂತಹ ಸಂಕೇತಗಳನ್ನು ಗ್ರಹಿಸಿ ಶಕ್ತಿ ವರ್ಧನೆ ಮಾಡಿ ಮರುಪ್ರಸಾರ ಮಾಡುವುದರ 
ಮೂಲಕ ( ಇಲ್ಲವೆ ಕೆಲವು ವೇಳೆ ಸಂಕೇತಗಳನ್ನು ಸುಮ್ಮನೆಭೂಮ್ಯಾಭಿಮುಖವಾಗಿ 
ಪ್ರತಿಫಲಿಸುವುದರ ಮೂಲಕ) ಒಂದು ಕೇಂದ್ರದಲ್ಲಿ ಉದ್ಭವಿಸಿದ ಸಂದೇಶಗಳನ್ನು 
ಇನ್ನೊಂದು ಕೇಂದ್ರಕ್ಕೆ ರವಾನಿಸಲು ಸಮರ್ಥವಾಗುತ್ತವೆ. 

ಅಂತರಿಕ್ಷಾಧಾರಿತ ಹವಾಮಾನ ಕಾಠ್ಯಕ್ರಮಗಳ ಚರಿತ್ರೆಯಲ್ಲಿ ಪ್ರಥಮ 
ಆರೋಸ್ ಎಂಬ ಮೊಟ್ಟ ಮೊದಲನೆಯ ಪವನೋಪಗ್ರಹವನ್ನು ಅಮೆರಿಕಾ 
ಸಂಯುಕ್ತ ಸಂಸ್ಥಾನಗಳಿಂದ ಏಪ್ರಿಲ್ 1 , 1960ರಂದು ಪ್ರಕ್ಷೇಪಿಸಲಾಯಿತು. 


ಆಕಾಶ ಸಂಶೋಧನೆ 


೯೧೧ 


ಅದಾದ ಬಳಿಕ ಇನ್ನೂ ಆರು ಆರೋಸ್ ಉಪಗ್ರಹಗಳನ್ನೂ , ಎಸ್ಸಾ ಹಾಗೂ 
ನಿಂಬಸ್ ಎಂಬ ಹೆಸರಿನ ಬೇರೆ ವಿಧದ ಪವನೋಪಗ್ರಹಗಳನ್ನೂ ಅಮೆರಿಕಾ 
ಸಂಯುಕ್ತ ಸಂಸ್ಥಾನಗಳಿಂದ ಆಗಿಂದಾಗ್ಗೆ ಹಾರಿಬಿಡಲಾಗಿದೆ. ಅಲ್ಲದೆ ಸೊವಿಯತ್ 
ಒಕ್ಕೂಟಸಹ ಸ್ವತಂತ್ರವಾಗಿ ತನ್ನ ಹವಾಉಪಗ್ರಹಗಳನ್ನು ಹಾರಿಬಿಟ್ಟಿದೆ. 

ಸಂಪರ್ಕೊಪಗ್ರಹಗಳ ಇತಿಹಾಸದಲ್ಲಿ ಮೊದಲನೆಯ ಸರಳ ಪ್ರತಿಫಲಕ 
ಉಪಗ್ರಹವೆಂದರೆ ಪ್ರಥಮ ಎಕೋ ಎಂಬುದು. ಅಮೆರಿಕಾ ಸಂಯುಕ್ತ ಸಂಸ್ಥಾನ 
ಗಳಿಂದ ಅದನ್ನು ಆಗಸ್ಟ್ 12, 1960ರಂದು ಕಕ್ಷೆಗೆ ಸೇರಿಸಲಾಯಿತು. ಅಲ್ಲಿಂ 
ದೀಚೆಗೆ ಕೋರಿಯರ್ , ಟೆಲ್ ಸ್ಟಾರ್, ಅರ್ಲಿಬರ್ಡ್, ಮೂಲ್ಕಿ ಯ ಮುಂತಾದ 
ಹಲವಾರು ಮರುಪ್ರಸಾರಕಾರಿ ಸಂಪರ್ಕೊಪಗ್ರಹಗಳು ಅಮೆರಿಕಾ ಮತ್ತು ರಷ್ಯ 
ಗಳಿಂದ ಗಗನದೆಡೆಗೆ ಹಾರಿ ತಮ್ಮ ಉಪಯುಕ್ತತೆಯನ್ನು ರುಜುವಾತು ಮಾಡಿ 
ಕೊಟ್ಟಿವೆ. ಇಂದು ಕೆಲಸ ಮಾಡುತ್ತಿರುವ ಸಂಪರ್ಕೊಪಗ್ರಹಗಳಲ್ಲಿ ಅಟ್ಟಾಂಟಿಕ್ 
ಹಾಗೂ ಪೆಸಿಫಿಕ್ ಮಹಾಸಾಗರಗಳ ಮೇಲೆ ಸಂಸ್ಥಾಪನೆಗೊಂಡಿರುವ ಅರ್ಲಿಬರ್ಡ್ 
ಮತ್ತು ಇತರ ಅಂತಹ ಭೂಸಮಶ್ರ ವ್ಯವಸ್ಥೆಗಳು ಮುಖ್ಯವಾದವು. ಇವುಗಳ 
ಮಾಲೀಕತ್ವವು ಅರವತ್ತಕ್ಕೂ ಹೆಚ್ಚು ಸಂಖ್ಯೆಯ ರಾಷ್ಟ್ರಗಳನ್ನೊಳಗೊಂಡಿರುವ 
ಇಂಟರ್‌ನ್ಯಾಷನಲ್ ಟೆಲಿಕಮೂನಿಕೇಷನ್ಸ್ ಸ್ಯಾಟೆಲೈಟ್ ಕನ್ಸಾರ್ಟಿಯಂ 
ಎಂಬ ಸಂಸ್ಥೆಗೆ ಸೇರಿದ್ದು ಈ ಸಂಬಂಧದಲ್ಲಿನ ವ್ಯಾವಹಾರಿಕ ಪ್ರಾತಿನಿಧ್ಯವನ್ನು 
ಅಮೆರಿಕಾದ ಕಮ್ಯೂನಿಕೇಷನ್ಸ್ ಸ್ಯಾಟೆಲೈಟ್ ಕಾರ್ಪೊರೇಷನ್ ಎಂಬ ಸಂಸ್ಥೆಯು 
ನಿರ್ವಹಿಸುತ್ತಿದೆ. ಭೂಮಿಯಿಂದ 35,900 ಕಿಲೋಮೀಟರ್‌ ಎತ್ತರದಲ್ಲಿ ಭೂಸನ 
ಭಾಜಕವೃತಕ್ಕೆ ಸಮಾಂತರವಾಗಿ ಚಲಿಸುತ್ತಿದ್ದು ಒಮ್ಮೆ ಭೂಪ್ರದಕ್ಷಿಣೆ ಮಾಡು 
ವುದಕ್ಕೆ ಕರಾರುವಾಕ್ಕಾಗಿ 23 ಘಂಟೆ 56 ನಿಮಿಷಗಳನ್ನು ತೆಗೆದುಕೊಳ್ಳುವುದೇ ಈ 
* ಸಮಶ್ಚರ ” (Synchronous ) ಉಪಗ್ರಹಗಳ ವೈಶಿಷ್ಟ : ಇದೇ 23 ಘಂಟೆ 
56 ನಿಮಿಷಗಳ ಅವಧಿಯಲ್ಲಿ ಭೂಮಿಯೂ ಸಹ ತನ್ನ ಅಕ್ಷದ ಮೇಲೆ ಒಂದು ಸಲ 
ಸುತ್ತುವುದರಿಂದ ಭೂಮೇಲ್ಮೀಯಿಂದ ವೀಕ್ಷಿಸಿದಾಗ ಈ ಉಪಗ್ರಹಗಳು ಚಲಿಸದೆ 
ಇದ್ದಲ್ಲಿಯೇ ಇರುವಂತೆ ಕಾಣುತ್ತವೆ. ಇದೇ ರೀತಿಯ ಇನ್ನೂ ಒಂದು ಹೊಸ 
ಸಂಪರ್ಕೊಪಗ್ರಹವನ್ನು 1969 ರಲ್ಲಿ ಹಿಂದೂ ಮಹಾಸಾಗರದ ಮೇಲೆ 
ಸಂಸ್ಥಾಪಿಸುವ ಯೋಜನೆಯಿದೆ. ಅದು ನೆರವೇರಿದ ಬಳಿಕ ಮೂರು ಮಹಾ 
ಸಾಗರಗಳ ಮೇಲಿನ ಉಪಗ್ರಹ ವ್ಯವಸ್ಥೆಗಳ ನೆರವಿನಿಂದಲೇ ಉತ್ತರ ಮತ್ತು ದಕ್ಷಿಣ 
ಧ್ರುವಗಳಿಗೆ ತುಂಬಾ ಸಮೀಪವಾಗಿರುವ ಪ್ರದೇಶಗಳನ್ನು ಇದು ಭೂಮಿಯ ಇತರ 
ಎಲ್ಲಾ ಭಾಗಗಳ ನಡುವೆಯೂ ಟೆಲಿವಿಷನ್ ಹಾಗೂ ದ್ವಿಮಾರ್ಗ ನಿಸ್ತಂತು 
ಟೆಲಿಫೋನ್ ಸಂಪರ್ಕ ಕಲ್ಪಿಸಲು ಸಾಧ್ಯವಾಗುವುದು . 


೯೧೨ 


ಪ್ರಬುದ್ಧ ಕರ್ಣಾಟಕ 


ಉಪಗ್ರಹಗಳಲ್ಲಿ ಮಾನವಯಾನಗಳು 


ಉಪಗ್ರಹಗಳಲ್ಲಿ ಕುಳಿತು ಮಾನವಯಾತ್ರಿಕರು ನಿರ್ವಹಿಸಿರುವ ಭೂಪರಿಭ್ರಮಣೆಗಳು 
ಸ್ವಾಭಾವಿಕವಾಗಿಯೇ ಜನಸಾಮಾನ್ಯರ ಗಮನವನ್ನು ಅತ್ಯಂತ ಹೆಚ್ಚಾಗಿ 
ಆಕರ್ಷಿಸಿವೆ. ಈ ಬಗೆಯ ಯಾನಗಳಲ್ಲಿ ಬಳಸುವ ಅಂತರಿಕ್ಷವಾಹನಗಳ ರಚನಾ 
ವ್ಯವಸ್ಥೆಯನ್ನು ಖಗೋಯಾತ್ರಿಕರ ಶಾರೀರಿಕ ಹಾಗೂ ಮಾನಸಿಕ ವ್ಯಾಪಾರಗಳ 
ನಿರ್ವಹಣೆಗೆ ಅಡ್ಡಿಯುಂಟಾಗದ ರೀತಿಯಲ್ಲಿ ನಿಯೋಜಿಸಿರಬೇಕೆಂಬುದು ಸುಸ್ಪಷ್ಟ 
ವಾಗಿದೆ. ಮುಖ್ಯವಾಗಿ , ವಾಹನ ನಾವಿಕರನ್ನು ಹೊತ್ತು ನಿರ್ವಾತ ಪ್ರದೇಶಗಳಲ್ಲಿ 
ಚಲಿಸಬೇಕಾಗುವುದರಿಂದ ಅದರೊಳಗಡೆ ಸಾಕಷ್ಟು ಸಂವರ್ದವಿರುವ ಜೀವಾಧಾರಿ 
ಆಮ್ಲಜನಕ ಪೂರಿತ ವಾತಾವರಣವನ್ನು ಸೃಷ್ಟಿಸಿ ಅಲ್ಲಿಂದ ಅನಿಲಗಳು ಬಾಹ್ಯಾ 
ಕಾಶಕ್ಕೆ ನಿರ್ಗಮಿಸದಂತೆ ವಾಹನದ ಹೊರ ಆವರಣಗಳನ್ನು ಭದ್ರಪಡಿಸಬೇಕು. 
ಇಂತಹ ಸಂಮರ್ದಿತ ಆವರಣದಲ್ಲಿರುವಾಗಲೂ ಅನೇಕವೇಳೆ ಖಗೋಲಯಾತ್ರಿಕರು 
ಕ್ಷೇಮದೃಷ್ಟಿಯಿಂದ ಪ್ರತ್ಯೇಕ ಅಂತರಿಕ್ಷಯೋಗ್ಯ ಉಡುಗೆಗಳನ್ನು ಧರಿಸಿಯೇ 
ಪ್ರಯಾಣಮಾಡುತ್ತಾರೆ. ಖಗೊಲಯಾತ್ರಿಕರನ್ನು ಸಂಪೂರ್ಣವಾಗಿ ಆವರಿಸುವ 
ಈ ಉಡುಗೆಗಳ ಮೂಲಕವೂ ಅನಿಲಗಳು ಹೊರಸೂಸಿಹೋಗಲು ಸಾಧ್ಯವಿರುವುದಿಲ್ಲ. 
ಅಲ್ಲದೆ ನಾವಿಕರು ಉಸಿರಾಡಲು ಅಗತ್ಯವಾದ ಆಮ್ಲಜನಕದ ಅವಿಚ್ಛಿನ್ನ ಸರಬರಾ 
ಜಿಗೂ ಅವರಿಗೆ ಹಿತಕರವಾಗುವ ಉಷ್ಣತೆ, ಸಮುರ್ದ ಮುಂತಾದ ಸನ್ನಿವೇಶ 
ಗಳ ನಿಯಂತ್ರಣಕ್ಕೂ ಅಂತರಿಕ್ಷಯಾನದ ಉಡುಗೆಗಳಲ್ಲಿ ಸೂಕ್ತ ವ್ಯವಸ್ಥೆಗಳಿರುತ್ತವೆ. 
ಒಂದುವೇಳೆ ಯಾವುದಾದರೊಂದು ಶಕ್ತಿಯುತ ಉಲೈ ಆಕಸ್ಮಿಕವಾಗಿ ವಾಹನವನ್ನು 
ಭೇದಿಸಿ ಶಿಥಿಲಗೊಳಿಸಿತೆಂದರೂ ಉಡುಗೆಗಳಲ್ಲಿನ ಸ್ವಯಂಪೂರ್ಣ ಶ್ವಾಸೋಚ್ಛಾಸ 
ವ್ಯವಸ್ಥೆ ನಾವಿಕರಿಗೆ ಕೂಡಲೇ ಯಾವ ಅಪಾಯವೂ ಸಂಭವಿಸದಂತೆ ರಕ್ಷಣೆ ನೀಡು 
ತದೆ ; ಇದರಿಂದ ಅವರು, ಉಲ್ಕೆಯಿಂದಾದ ರಂಧ್ರವನ್ನು ಬೆಸೆದು ವಾಹನವನ್ನು 
ಪುನಃ ಭದ್ರಪಡಿಸಲು ಸಾಧ್ಯವಾಗುವುದು. 

ದೀರ್ಘಯಾನಗಳಲ್ಲಿ ನಾವಿಕರು ಸದಾಕಾಲವೂ ಅಂತರಿಕ್ಷಪ್ರಯಾಣದ 
ಉಡುಗೆಗಳನ್ನು ತೊಟ್ಟಿರುವ ಬದಲು ಅವಶ್ಯ ಬಿದ್ದಾಗ ಮಾತ್ರ ಅವುಗಳನ್ನು ಧರಿಸು 
ವುದು ಹೆಚ್ಚು ಹಿತಕರವಾಗಬಹುದು. 23 ಇಂತಹ ಸಂದರ್ಭಗಳಲ್ಲಿ ವಾಹನದ ಆಂತರಿಕ 
ವಾತಾವರಣದಲ್ಲಿ ಕಡ್ಡಾಯವಾಗಿ ಕೃತಕ ವಾಯುಪರಿಚಲನೆಯ ಏರ್ಪಾಟರ 
ಬೇಕಾಗುತ್ತದೆ. ಇಲ್ಲದಿದ್ದರೆ ಭಾರರಹಿತ ಅವಸ್ಥೆ ಜಾರಿಗೆ ಬಂದಾಗ ಶ್ವಾಸಕೋಶ 
ದಿಂದ ನಿರ್ಗಮಿಸುವ ಉಸಿರು ಮೂಗಿನ ಬಳಿಯೇ ಉಳಿದುಕೊಂಡು ನಾವಿಕರಿಗೆ 

23 ಈ ಸಂದರ್ಭದಲ್ಲಿ ಸಹ ಸರದಿಯ ಮೇರೆಗೆ ಯಾವಾಗಲೂ ಒಬ್ಬ ನಾವಿಕನಾದರೂ 
ಅಂತರಿಕ್ಷಯಾನದ ಉಡುಗೆಯಲ್ಲಿದ್ದು ತುರ್ತು ಪರಿಸ್ಥಿತಿಗಳನ್ನೆದುರಿಸಲು ಸಿದ್ಧನಾಗಿರುವುದು 
ಹೆಚ್ಚು ಕ್ಷೇಮಕರವಾಗುತ್ತದೆ, 


ಆಕಾಶ ಸಂಶೋಧನೆ 


೯೧೩ 


ಅಗತ್ಯವಾದ ಹೊಸ ಆಮ್ಲ ಜನಕದ ಸರಬರಾಜನ್ನು ಕ್ರಮೇಣ ಕುಂಠಿತಗೊಳಿಸುವುದು . 
ಭಾರರಹಿತ ಅವಸ್ಥೆ ಯ ಸೋಜಿಗದ ಪರಿಣಾಮಗಳಿಗೆ ಇದೊಂದು ಗಮನಾರ್ಹ 
ನಿದರ್ಶನ, ದ್ರವ್ಯಗಳಿಗೆ ಭಾರವಿಲ್ಲದಿರುವಾಗ “ ಹಗುರ ” ವಾದ ಬಿಸಿಯುಸಿರನ್ನು 
ಮೇಲ್ಮುಖವಾಗಿ ತಳ್ಳಿ ಚದುರಿಸುವ “ ಸ್ವಾಭಾವಿಕ ” ಪ್ಲಾವನ ಬಲಗಳು ಕೂಡ 
ಮಾಯವಾಗಿಬಿಡುವುವು ! 
* ಭಾರರಹಿತ ಅವಸ್ಥೆಯಲ್ಲಿ ದ್ರವಗಳು ತುಂಬಿಟ್ಟ ಪಾತ್ರೆಗಳ “ ಬುಡ ” ದಲ್ಲಿ 
ಮಾತ್ರ ಉಳಿದುಕೊಳ್ಳದೆ ಪಾತ್ರೆಗಳ ಎಲ್ಲಾ ಭಾಗಗಳನ್ನೂ ಮುಚ್ಚಳವಿಲ್ಲದೆ 
ಹೋದಲ್ಲಿ ಹೊರಭಾಗಗಳನ್ನು ಸಹ ಆವರಿಸಿಕೊಳ್ಳುತ್ತವೆ ಮತ್ತು ಪಾತ್ರೆಗಳನ್ನು 
ಹೇಗೆ ತಿರುಗಿಸಿದರೂ ಅವು ಹೊರಚೆಲ್ಲುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀರು ಮತ್ತು 
ಆಹಾರಪದಾರ್ಥಗಳನ್ನು ಸೇವಿಸಲು ಹೀರುನಳಿಕೆ ( ಇಲ್ಲವೆ ಅಂತಃಕ್ಷೇಪಕ ನಳಿಕೆ), 
ಅದುಮಬಹುದಾದ ಪ್ಲಾಸ್ಟಿಕ್ ಚೀಲಗಳು ಮುಂತಾದ ಸಾಧನಗಳನ್ನು ಬಳಸ 
ಬೇಕಾಗುವುದು . 

- ಇಷ್ಟೆಲ್ಲಾ ಅಲ್ಲದೆ ಬಾಹ್ಯಾಕಾಶದಲ್ಲಿ ಅಪಾಯಕಾರಿ ರಶ್ಮಿಪ್ರಸಾರ ಹಾಗೂ 
ಕಣಪ್ರವಾಹಗಳು ಹರಡಿರುವುದರಿಂದ ಮಾನವಯಾನದ ಅಂತರಿಕ್ಷವಾಹನಗಳು 
ಖಗೋಲಯಾತ್ರಿಕರಿಗೆ ಈ ವಿಪತ್ತುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣೆ ನೀತ 
ಬೇಕಾಗುವುದು. 

ಖಗೋಲಯಾತ್ರಿಕರನ್ನು ಹೊತ್ತು ಈವರೆಗೆ ಭೂಪ್ರದಕ್ಷಿಣೆ ಮಾಡಿರುವ 
ಉಪಗ್ರಹಗಳ ಬಗ್ಗೆ ಸಂಕ್ಷಿಪ್ತ ವರದಿಯೊಂದನ್ನು ಕೆಳಗೆ ಕೊಡಲಾಗಿದೆ. 

* ಏಪ್ರಿಲ್ 12 , 1961 : ಸೋವಿಯತ್ ಒಕ್ಕೂಟದ ವೋಸ್ಕೋಕ್ ' ಉಪ 
ಗ್ರಹದಲ್ಲಿ ಯೂರಿ ಗಗಾರಿನ್ ಅವರ ಪ್ರಪ್ರಥಮ ಅಂತರಿಕ್ಷಯಾನ . ಈ ಯಾನವು 
108 ನಿಮಿಷಗಳಲ್ಲಿ ಪೂರ್ಣಗೊಂಡು ಗಗಾರಿನ್ ಅವರನ್ನು ಭೂಮಿಯ ಸುತ್ತಲೂ 
ಸಂಪೂರ್ಣವಾಗಿ ಒಂದಾವರ್ತಿ ಕರೆದೊಯ್ದಿತು. 

ಮೇ 5 ಹಾಗೂ ಜುಲೈ 21 , 1961 : ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳ 
ಮರ್ಕ್ಯುರಿ ಎಂಬ ಹೆಸರಿನ ಅಂತರಿಕ್ಷಯಾನಗಳ ಮಾಲಿಕೆಯಲ್ಲಿ ಮೇಯಲ್ಲಿ 
ಅಲಾನ್ ಷಪರ್ಡ್ ಎಂಬುವರೂ ಜುಲೈಯಲ್ಲಿ ವರ್ಜಿಲ್ ಗ್ರಿಸಮ್ ಎಂಬುವರೂ 
ಕೆಲನಿಮಿಷಗಳ ಕಾಲ ಮಾತ್ರ ಅಂತರಿಕ್ಷಯಾನ ನಡೆಸಿದರು. (ಪೂರ್ಣ ಭೂಪ್ರದಕ್ಷಿಣೆ 
ಇವೆರಡು ಯಾನಗಳ ಉದ್ದೇಶವಾಗಿರಲಿಲ್ಲ.) 

- ಆಗಸ್ಟ್ 6 , 1961 : ಘರ್ಮನ್ ಟೀಲೊಫ್ ( ರಷ್ಯ ) ಅವರ ಯಾನ. 
ವಾಹನ, ವೋಸ್ಕೋ ಕ್ - ೨; ಅವಧಿ, 25 ಘಂಟೆಗಳು ; ಭೂಪ್ರದಕ್ಷಿಣೆಗಳ ಸಂಖ್ಯೆ 17 , 

ಫೆಬ್ರುವರಿ 20 ಹಾಗೂ ಮೇ 24 , 1962 : ಫೆಬ್ರುವರಿಯಲ್ಲಿ ಜಾನ್ ಗ್ಲೆನ್ 
ಅವರೂ ಮೇಯಲ್ಲಿ ಸ್ವಾಟ್ ಕಾರ್ಪೆಂಟರ್ ಅವರೂ ಖಗೋಲಯಾತ್ರೆಯನ್ನು 
ಕೈಗೊಂಡು ಒಬ್ಬೊಬ್ಬರೂ ಮೂರು ಬಾರಿ ಭೂಪ್ರದಕ್ಷಿಣೆ ಮಾಡಿದರು. 


58 


೯೧೪ 


ಪ್ರಬುದ್ಧ ಕರ್ಣಾಟಕ 
ವಾಹನಗಳು, ಅಮೆರಿಕಾದ ಮರ್ಕ್ಯುರಿ ಮಾಲಿಕೆಯ ಫ್ರೆಂಡ್ಷಿಪ್ - ೭ ಮತ್ತು 
` ಅರೋರಾ- ೭ . 

ಆಗಸ್ಟ್ 11 ರಿಂದ 14 , 1962 : ರಷ್ಯದ ಲೈನ್‌ಡ್ರಿಯನ್ ನಿಕೊಲಯೆಫ್ 
ಮತ್ತು ಪಾನೆಲ್ ಪೊಪೊವಿಚ್ - ಇವರಿಂದ ವೊಸೊ ಕ್ - ೩ ಮತ್ತು 
ಪೋಸ್ಟೋಕ್ - ೪ ಎಂಬ ಪ್ರತ್ಯೇಕ ಉಪಗ್ರಹಗಳಲ್ಲಿ ಏಕಕಾಲಿಕ ಯಾನ. 
ಭೂಪ್ರದಕ್ಷಿಣೆಗಳು , ನಿಕೊಲಯೆಫ್ 64 ಮತ್ತು ಪೊಪೊವಿಚ್ 48 . 
* ಅಕ್ಟೋಬರ್ 3 , 1962 : ನಾಲ್ವರ್‌ ಸ್ಟಿರಾ ( ಅಮೆರಿಕಾ) ಅವರಿಂದ ಆರು 
ಭೂಪ್ರದಕ್ಷಿಣೆಗಳು, ವಾಹನ, ಮರ್ಕ್ಯುರಿ ಮಾಲಿಕೆಯ ಸಿಗ್ನ - ೭ . 

ಮೇ 15 -16, 1963 : ಲೆರಾಮ್ ಗಾರ್ಡನ್ ಕೂಪರ್ ( ಅಮೆರಿಕಾ ) 
ಅವರಿಂದ ನರ್ಕ್ಕುರಿ ಯಾನಗಳ ಪರಿಸಮಾಪ್ತಿ , ವಾಹನ , ಫೇಥ್ - ೭ ; 
ಭೂಪ್ರದಕ್ಷಿಣೆಗಳ ಸಂಖ್ಯೆ , 22. 

ಜೂನ್ 14ರಿಂದ 19 , 1963 : ವೇಲರಿನ್ ಬೈಕೊವ್ಸ್ಕಿ (ರಷ್ಯ ) ಅವರಿಂದ 
ವೋಸ್ಕೊ ಕ್ - ೫ ಉಪಗ್ರಹದಲ್ಲಿ 81 ಭೂಪ್ರದಕ್ಷಿಣೆಗಳು. 
* ಜೂನ್ 16ರಿಂದ 19 , 1963 : ಇಂದಿನವರೆಗೆ ನಡೆದಿರುವ ಅಂತರಿಕ್ಷಯಾನ 
ಗಳಲ್ಲಿ ಭಾಗವಹಿಸಿರುವ ಜಗತ್ತಿನ ಏಕೈಕ ಮಹಿಳೆ ವೆಲಂತಿನ ತೆರಷ್ಟೋನ(ಸೋವಿ 
ಯತ್ ಒಕ್ಕೂಟ) ಅವರಿಂದ ವೊಸೊಕ್ - ೬ ಉಪಗ್ರಹದಲ್ಲಿ 48 ಭೂಪ್ರದಕ್ಷಿಣೆ 
ಗಳ ಸಾಧನೆ. 
- ಅಕ್ಟೋಬರ್‌ 12, 1964 : ಪೋಷೋಡ್- ೧ ಎಂಬ ಪ್ರಪಂಚದ 
ಪ್ರಪ್ರಥಮ ನಾವಿಕ ವಾಹನದಲ್ಲಿ ರಷ್ಯಾದ ಸ್ಟೇಡಿಮಿರ್ ಕೊಮರೋಫ್ , 
ಕಾನ್ಸ್ಟಾಂಟನ್ ಫಿಯೊಕ್ತಿಫ್ ಮತ್ತು ಬೋರಿಸ್ ಯೊಗೋರೋಫ್ 
ಇವರುಗಳು ಹದಿನಾರು ಸಲ ಭೂಮಿಯ ಸುತ್ತ ಪರಿಭ್ರಮಿಸಿದರು . ಈ ಕಾಠ್ಯಕ್ರಮ 
ದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ನಾವಿಕರು ಅಂತರಿಕ್ಷಯಾನದ ಉಡುಗೆಗಳನ್ನು 
ಕಳಚಿಹಾಕಿ ಸಾಧಾರಣ ಉಡುಗೆಗಳಲ್ಲಿ ಪ್ರಯಾಣಮಾಡುವ ಪ್ರಯೋಗವನ್ನು 
ಕೈಗೊಂಡರು. 

ಮಾರ್ಚಿ 18 , 1965 : ರಷ್ಯದ ವೋಡ್ಕೊಡ್- ೨ ಎಂಬ ಭೂಉಪಗ್ರಹ 
ದಲ್ಲಿ ಪೆವಲ್ ಬೆಲ್ಯಯೆಫ್ ಮತ್ತು ಅಲೆಕ್ಸಿ ಲಿಯೊನೋಫ್ - ಇವರ ಹದಿನೇಳು 
ಭೂಪ್ರದಕ್ಷಿಣೆಗಳ ಅಂತರಿಕ್ಷಯಾನ, ಉಪಗ್ರಹವು ಕಕ್ಷೆಯಲ್ಲಿ ಸಂಚರಿಸುತ್ತಿರು 
ವಾಗ ಅದರಿಂದ ಲಿಯೊನೊಫ್ ನಿರ್ಗಮಿಸಿ ಹತ್ತು ನಿಮಿಷಗಳ ಕಾಲ ವಾಹನದ 
ಸುತ್ತಮುತ್ತಲೂ ಸಂಚರಿಸಿದರು. ಇಂತಹ ಚಟುವಟಿಕೆಗಳಿಗೆ ಬಹಿರ್ವಾಹನ 
ಕಾರ ಕಲಾಪ (extra -vehicular activity ) ಗಳೆಂದು ಹೆಸರು. . 

ಮಾರ್ಚಿ 23, 1965 : ಜೆಮಿನಿ ಎಂಬ ಹೆಸರಿನ ಅಮೆರಿಕಾ 
ಸಂಯುಕ್ತ ಸಂಸ್ಥಾನಗಳ ಹೊಸ ಅಂತರಿಕ್ಷಯಾನಗಳ ಕಾಠ್ಯಕ್ರಮದಲ್ಲಿ ಜೆಮಿನಿ-೩ 


ಆಕಾಶ ಸಂಶೋಧನೆ 


೯೧೫ 


ಉಪಗ್ರಹದ ಪ್ರಕ್ಷೇಪಣೆ. ನಾವಿಕರು ವರ್ಜಿಲ್ ಗ್ರಿಸಮ್ ಮತ್ತು ಜಾನ್ ಯಂಗ್. 
ಕಕ್ಷೆಯಲ್ಲಿ ವಾಹನವು ಚಲಿಸುತ್ತಿರುವಾಗ ಈ ನಾವಿಕರೇ ಅದನ್ನು ಬೇರೊಂದು 
ಕಕ್ಷೆಗೆ ಸಥಾಂತರಗೊಳಿಸುವ ಕಾವ್ಯವನ್ನು ನೆರವೇರಿಸಿದರು. 

ಜೂನ್ 3ರಿಂದ 7 , 1965 : ಜೆಮಿನಿ- ೪ ಉಪಗ್ರಹದ 62 . ಭೂ 
ಪ್ರದಕ್ಷಿಣೆಗಳು. ನಾವಿಕರು, ಜೇಮ್ಸ್ ಮೆಕ್‌ ಡಿವಿಟ್ ಮತ್ತು ಎಡ್ವರ್ಡ್ ವೈಟ್ 
( ಅಮೆರಿಕಾ), ವೈಟ್ ಅವರು ಇಪ್ಪತ್ತು ನಿಮಿಷಗಳ ಕಾಲ ಉಪಗ್ರಹದಿಂದ 
ನಿರ್ಗಮಿಸಿ ಬಹಿರ್ವಾಹನ ಕಾರ್ ಕಲಾಪಗಳನ್ನು ನಿರ್ವಹಿಸಿದರು. 
- ಆಗಸ್ಟ್ 21ರಿಂದ 29 , 1965 : ಜೆಮಿನಿ-೫ ಉಪಗ್ರಹದ ಹಾರಾಟ. 
ನಾವಿಕರು ಗಾರ್ಡನ್ ಕೂಪರ್ ಮತ್ತು ಚಾರ್ಲ್ಸ್ ಕಾನ್ರಾಡ್ ( ಅಮೆರಿಕಾ) . 
ಅವಧಿ, 7 ದಿನ 23 ಘಂಟೆಗಳು, ಭೂಪ್ರದಕ್ಷಿಣೆಗಳ ಸಂಖ್ಯೆ , 120 , 

ಡಿಸೆಂಬರ್ 4ರಿಂದ 18, 1965 : ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳ 
ಜೆಮಿನಿ ಕಾಠ್ಯಕ್ರಮದ ಅಂಗವಾಗಿ ಡಿಸೆಂಬರ್‌ 4ರಿಂದ ಎರಡು ವಾರಗಳ ದೀರ್ಘ 
ಕಾಲ ಜೆಮಿನಿ- ೭ ಉಪಗ್ರಹವೂ , ಏತನ್ಮಧ್ಯೆ ಡಿಸೆಂಬರ್ 15 – 16ರಂದು 
ಜೆಮಿನಿ- ೬ ಉಪಗ್ರಹವೂ ತಮ್ಮ ಕಕ್ಷೆಗಳಲ್ಲಿ ಸಂಚರಿಸಿದವು. ಜೆಮಿನಿ- ೭ರ 
ನಾವಿಕರು ಫ್ರಾಂಕ್ ಬೋರ್ಮನ್ ಮತ್ತು ಜೇಮ್ಸ್ ಲೋವೆಲ್ ; ಜೆಮಿನಿ-೬ರ 
ನಾವಿಕರು ವಾಲ್ವರ್‌ ಸ್ಟಿರಾ ಮತ್ತು ಥಾಮಸ್ ಸ್ಟಾಫರ್ಡ್, ಅಂತರಿಕ್ಷಯಾನಗಳ 
ಇತಿಹಾಸದಲ್ಲಿ ಪ್ರಪ್ರಥಮ ವಾಹನಸಮಾಗಮ ಇವೆರಡು ಉಪಗ್ರಹಗಳ ನಡುವೆ 
ಡಿಸೆಂಬರ್ 15ರಂದು ಬಾಹ್ಯಾಕಾಶದಲ್ಲಿ ನೆರವೇರಿತು. ಸಮಾಗಮ ಸಮಯದಲ್ಲಿ 
ಉಪಗ್ರಹಗಳು ಒಂದಕ್ಕೊಂದು ಎಷ್ಟು ಸಮೀಪದಲ್ಲಿ ಚಲಿಸುತ್ತಿದ್ದವೆಂದರೆ 
ಜೆಮಿನಿ- ೬ರ ನಾವಿಕರಿಗೆ ಜೆಮಿನಿ- ೭ರ ನಾವಿಕರ ಹನ್ನೊಂದು ದಿನಗಳ ಕೌರ 
ವಿಲ್ಲದ ಗಡ್ಡದಕೂದಲುಗಳು ಕಾಣಿಸಿಕೊಂಡವು. 

* ಮಾರ್ಚಿ 16 , 1966 : ಅಮೆರಿಕಾದ ಜೆಮಿನಿ- ೮ ಉಪಗ್ರಹದಲ್ಲಿ 
ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಡೇವಿಡ್ ಸ್ಯಾಟ್ - ಇವರ ಅಂತರಿಕ್ಷಯಾನ. 
ನಾವಿಕರು ಈ ಉಪಗ್ರಹವನ್ನು ಇದಕ್ಕಿಂತ ಒಂದೂವರೆ ತಾಸು ಹಿಂದೆ ಕಕೆಗೆ 
ಸೇರಿಸಲಾಗಿದ್ದ ಅಜೀನ ಎಂಬ ಬೇರೊಂದು ಮಾನವರಹಿತ ಉಪಗ್ರಹದೊಂದಿಗೆ 
ಸಂಬಂಧನಗೊಳಿಸಿದರು. ಆದರೆ ಆ ಬಳಿಕ ವಾಹನದಲ್ಲಿ ತಲೆದೋರಿದ ತೀವ್ರ ಗಿರಕಿ 
ಚಲನೆಯನ್ನು ನಿಲ್ಲಿಸಲು ಸಾಧ್ಯವಾಗದೆ ಹೋದುದರಿಂದ ಕೂಡಲೇ ಸಂಬಂಧವನ್ನು 
ಮುಕ್ತಾಯಗೊಳಿಸಿ ಜೆಮಿನಿ- ೮ ನ್ನು ಭೂಮಿಗೆ ಇಳಿಸಿಕೊಳ್ಳಬೇಕಾಯಿತು. 
* ಜೂನ್ 3ರಿಂದ 6 , 1966 : ಅಮೆರಿಕಾದ ಜೆಮಿನಿ- ೯ ಉಪಗ್ರಹದ 
ಹಾರಾಟ. ನಾವಿಕರು ಥಾಮಸ್ ಸ್ಟಾಫರ್ಡ್ ಮತ್ತು ಯೂಜೀನ್ ಸರ್ನನ್ . 
ಸರ್ನನ್ ಅವರಿಂದ ಎರಡು ಘಂಟೆಗಳ ಕಾಲ ಬಹಿರ್ವಾಹನ ಕಾರ ಕಲಾಪಗಳ 
ನಿರ್ವಹಣೆ. ( ಈ ಅವಧಿಯಲ್ಲಿ ಅವರೂ ವಾಹನವೂ ಜೊತೆಯಾಗಿ ಒಂದೂವರೆ 
ಸಲ ಭೂಪ್ರದಕ್ಷಿಣೆ ಮಾಡಿದ್ದಾಯಿತು.) 


೯೧೬ 


00 


ಪ್ರಬುದ್ಧ ಕರ್ಣಾಟಕ 
ಜುಲೈ 18ರಿಂದ 21 , 1966 : ಅಮೆರಿಕಾದ ಜೆಮಿನಿ- ೧೦ ಉಪಗ್ರಹ 
ದಲ್ಲಿ ಜಾನ್ ಯಂಗ್ ಮತ್ತು ಮೈಕೇಲ್ ಕಾಲಿನ್ಸ್ - ಇವರ ಮೂರು ದಿನಗಳ 
ಸಂಚಾರ. ಈ ನಾವಿಕರು ಅಜೀನ- ೧೦ ಎಂಬ ಪ್ರತ್ಯೇಕ ಮಾನವರಹಿತ 
ಉಪಗ್ರಹದೊಂದಿಗೆ ತಮ್ಮ ಜೆಮಿನಿ- ೧೦ ನ್ನು ಯಶಸ್ವಿಯಾಗಿ ಸಂಬಂಧನಗೊಳಿಸಿ 
ದರು. ಆ ಬಳಿಕ ಅವರು ಅನ- ೧೦ ರಲ್ಲಿದ್ದ ರಾಕೆಟ್ ಯಂತ್ರವನ್ನು ಹೊತ್ತಿಸಿ 
ವಾಹನಗಳನ್ನು ತೀವ್ರಪ್ರಮಾಣದಲ್ಲಿ ಪಥಾಂತರಗೊಳಿಸಿದರು. ಇದರ ಫಲವಾಗಿ 
ವಾಹನಗಳ ಹೊಸ ಕಕ್ಷೆಯ ಎತ್ತರ ಉಚ್ಚ ಬಿಂದುವಿನ ಬಳಿ ಭೂಮೇಲ್ಮೀಯಿಂದ 
757 ಕಿಲೋಮೀಟರ್‌ಗಳಿಗೆ ಏರಿತು. ಪಥಾಂತರಗೊಂಡ ಜೆಮಿನಿಯು ಜುಲೈ 20 
ರಂದು , ಮಾರ್ಚಿಯಲ್ಲೇ ಕಕ್ಷೆಗೆ ಸೇರಿಸಿದ್ದ ಮಾನವರಹಿತ ಅಜೀನ- ೮ ಉಪಗ್ರಹ 
ದೊಂದಿಗೂ ಸಂಪರ್ಕರಹಿತ ಸಮಾಗಮ ಹೊಂದಿತು. ಈ ಸಮಾಗಮವು ವಾಹನ 
ಗಳ ಮಟ್ಟಿಗೆ ಸಂಪರ್ಕರಹಿತವಾದರೂ ಅದು ನೆರವೇರಿದ ಸಮಯದಲ್ಲಿ ಜೆಮಿನಿ 
ಯಿಂದ ನಿರ್ಗಮಿಸಿದ ಕಾಲಿನ್ಸ್ ಅವರು ಹಳೆಯ ಅಜೀನಉಪಗ್ರಹದ ಬಳಿಗೆ ಸ್ವತಃ 
ಚಲಿಸಿ ಹೋಗಿ ಅಲ್ಲಿ ಕೆಲವು ಬಹಿರ್ವಾಹನ ಕಾರಕಲಾಪಗಳನ್ನು ನಿರ್ವಹಿಸಿದರು. 

ಸೆಪ್ಟೆಂಬರ್ 12ರಿಂದ 15 , 1966 : ಅಮೆರಿಕಾದ ಜೆಮಿನಿ- ೧೧ ಉಪ 
ಗ್ರಹದ ಕಕ್ಷಾಸಂಚಾರ ಹಾಗೂ ಮಾನವರಹಿತ * ಅಜೀನ ' ಉಪಗ್ರಹವೊಂದರೊಡನೆ 
ಸಂಬಂಧನ , ನಾವಿಕರು ಪೀಟ್ ಕಾನ್ರಾಡ್ ಮತ್ತು ರಿಚರ್ಡ್ ಗಾರ್ಡನ್ . ಇವರು 
ಅಜೀನದ ರಾಕೆಟ್ ಯಂತ್ರವನ್ನು ಹೊತ್ತಿಸಿ ಸ್ವಲ್ಪ ಕಾಲದವರೆಗೆ ಭೂಮೇಲೆ 
ಯಿಂದ 1227 ಕಿಲೋಮೀಟರ್‌ಗಳ ಅತ್ಯುನ್ನತ ಎತ್ತರವನ್ನು ಮುಟ್ಟಿದರು. 
- ನವೆಂಬರ್ 11ರಿಂದ 15, 1966 : ಅಮೆರಿಕಾದ ಜೆಮಿನಿ ಮಾಲಿಕೆಯ 
ಅಂತಿಮ ಉಪಗ್ರಹದ ಹಾರಾಟ , ನಾವಿಕರು ಜೇಮ್ಸ್ ಲೊವೆಲ್ ಮತ್ತು ಎಡ್ಮಿನ್ 
ಆಲ್ಡಿನ್ , ಆಲ್ಡ್ರನ್ ಅವರು ಜೆಮಿನಿ- ೧೨ ರಿಂದ ನಿರ್ಗಮಿಸಿ ಎರಡು 
ಘಂಟೆಗಳ ಕಾಲ ನಿರಾಯಾಸವಾಗಿ ಬಹಿರ್ವಾಹನ ಕಾರಕಲಾಪಗಳನ್ನು ನೆರವೇರಿಸಿ 
ದರು . 

ಮಾರ್ಚಿ 31 - ಏಪ್ರಿಲ್ 1,1967 : ಮೇಡಿಮಿರ್ ಕೋನರೋಫ್ (ಸೋವಿ 
ಯತ್ ಒಕ್ಕೂಟ) ಅವರು ಸೊಯುಸ್ - ೧ ಎಂಬ ಅಂತರಿಕ್ಷವಾಹನದಲ್ಲಿ ಕುಳಿತು 
ಭೂಪ್ರದಕ್ಷಿಣೆ ಮಾಡಿದರು. ವಾಹನವು ಭೂಮಿಗೆ ಮರಳುತ್ತಿರುವಾಗ ಅದರ 
ಪ್ಯಾರಸೂಟ್ ವ್ಯವಸ್ಥೆ ಕೆಲಸಮಾಡದೆ ಹೋಗಲಾಗಿ ಈ ಯಾನವುಕೋಮರೋಫ್ 
ಅವರ ಪ್ರಾಣಹಾನಿಯ ದುರಂತದಲ್ಲಿ ಕೊನೆಗೊಂಡಿತು. 

ಅಕ್ಟೋಬರ್ 11 ರಿಂದ 22, 1968 : ಅಪೊಲೋ - ೭ ಎಂಬ ನಾವಿಕ 
ಅಂತರಿಕ್ಷವಾಹನದಲ್ಲಿ ವಾಲ್ಟರ್ ಮೈಕ್ರಾ , ಡಾನ್ ಐಸೀಲ್ ಮತ್ತು ವಾಲ್ವರ್‌ ಕನಿಂಗ್ 
ಹ್ಯಾಮ್ ( ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳು) - ಇವರ ಭೂಪ್ರದಕ್ಷಿಣಯಾನ. 


ಆಕಾಶ ಸಂಶೋಧನೆ 


១៦ 


* ಅಪೊಲೋ ಮಾಲಿಕೆಯ ನಾವಿಕ . ಯಾನಗಳಲ್ಲಿ ಇದು ಮೊದಲನೆಯದು. 24 
ಅಪೊಲೋ - ೭ರ ಸಂಚಾರ ಭೂಪರಿಭ್ರಮಣೆಗಷ್ಟೇ ಸೀಮಿತವಾಗಿದ್ದಿತಾದರೂ ಕಾಲ 
ಪಕ್ವವಾದಾಗ ಮಾನವರನ್ನು ಚಂದ್ರನ ಮೇಲ್ಮಗೆಕರೆದೊಯ್ದು ಅಲ್ಲಿಂದ ಅವರನ್ನು 
ಪುನಃ ಸುರಕ್ಷಿತವಾಗಿ ಭೂಮಿಗೆ ಹಿಂತಿರುಗಿಸುವುದು ಅಪೊಲೋ ಕಾರಕ್ರಮದ 
ಅಂತಿಮ ಉದ್ದೇಶ. 

ಅಕ್ಟೋಬರ್ 26ರಿಂದ 30 , 1968 : ಜ್ಞಾರ್ಗಿ ಬೆರಿಗೊವಾ (ಸೋವಿ 
ಯತ್ ಒಕ್ಕೂಟ) ಅವರಿಂದ ಸೊಯುಸ್ - ೩ ಎಂಬ ಉಪಗ್ರಹದಲ್ಲಿ 65 
ಭೂಪ್ರದಕ್ಷಿಣೆಗಳು. ಈ ಯಾನದಲ್ಲಿ ಬೆರಿಗೊವಾಯ್ ತಮ್ಮ ವಾಹನ 
ವನ್ನು ಸೊಯುಸ್ - ೨ ಎಂಬ ಮಾನವರಹಿತ ಉಪಗ್ರಹದೊಂದಿಗೆ ಸಮಾಗಮ 
ಗೊಳಿಸಿದರು. ಸೊಯುಸ್ - ೩ ನ್ನು ಭೂಮೇಲೆ ಗೆ ಹಿಂತಿರುಗಿಸುವಾಗ 
ಕೊನೆಯ ಘಟ್ಟದಲ್ಲಿ ಪ್ಯಾರಸೂಟ್‌ಗಳಲ್ಲದೆ ಮೊಟ್ಟಮೊದಲನೆಯ ಬಾರಿಗೆ ಚಿಕ್ಕ 
ರಾಕೆಟ್ ಯಂತ್ರ ವ್ಯವಸ್ಥೆಯೊಂದನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲಾಯಿತು. 


ಚಂದ್ರಾನ್ವೇಷಣ ಕಾಠ್ಯಕ್ರಮಗಳು 
ಮಾನವ ಚಂದ್ರಮಂಡಳದಲ್ಲಿ ಕಾಲಿರಿಸುವ ಇತಿಹಾಸಜನಕ ದಿನವನ್ನು ನಾವೆಲ್ಲರೂ 
ತೀವ ಆಸಕ್ತಿಯಿಂದ ಇದಿರುನೋಡುತ್ತಿದ್ದರೂ ಅಂತಹ ಉತ್ಕಟ ಸಾಧನೆಗೆ 
ಪೂರ್ವಭಾವಿಯಾಗಿ ನೂರಾರು ಅವಶ್ಯ ಸಂಶೋಧನೆಗಳು ನಡಯಲೇಬೇಕು. 
ಹಲವು ದೃಷ್ಟಿಗಳಿಂದ ಈ ಪೂರ್ವಭಾವಿ ಪ್ರಯೋಗಗಳು ಪ್ರಧಾನಧೈಯದ ಸಾಧನೆ 
ಯಷ್ಟೇ ರೋಮಾಂಚಕಾರಕವಾಗಿ ಕಂಡುಬರುವುವು. 

ಈಗ್ಗೆ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಸಹ ಚಂದ್ರ ಮನುಷ್ಯರಿಗೆ 
ಎಂದೆಂದಿಗೂ ಎಟುಕಲಾರದೆಂಬ ಭಾವನೆ ಜನಸಾಮಾನ್ಯರಲ್ಲಿ ಬಲವಾಗಿ ಬೇರೂ 
ರಿದ್ದಿತು. ಇಂತಹ ಭಾವನೆಯ ಹಿನ್ನೆಲೆಯಲ್ಲಿ 1959ರ ಸೆಪ್ಟೆಂಬರ್ 13ರಂದು 
ರಷ್ಯದ ಅಂತರಿಕ್ಷ ಕ್ಷಿಪಣಿಯೊಂದು ಚಂದ್ರನ ಮೇಲೆಯ ಮೇಲೆ ಅಪ್ಪಳಿಸಿದ 
ಚಿತ್ರವನ್ನು ಕಲ್ಪಿಸಿಕೊಳ್ಳಿ ! 

- ಈ ವಿಪ್ಲವಕಾರಕ ಘಟನೆ ನಡೆದು ಒಂದು ತಿಂಗಳು ಕೂಡ ಸಂದಿಲ್ಲ. 
ಆಕ್ಟೋಬರ್ 7ರಂದು ಮತ್ತೊಂದು ಸೋವಿಯತ್ ವಾಹನ ಭೂಮಿಯಿಂದ 


24 ಅಪೊಲೋ ಮಾಲಿಕೆಯ ಮಾನವಯಾನಗಳು 1967ರ ಫೆಬ್ರುವರಿಯಲ್ಲಿಯೇ ಪ್ರಾರಂಭ 
ವಾಗಬೇಕಾಗಿತ್ತು . ಆದರೆ ಜನವರಿ 27 , 1967ರಂದು ಭೂಮೇಲೈಯಲ್ಲೇ ಇದ್ದ ಅಪೊಲೋ 
ವಾಹನದಲ್ಲಿ ಬೆಂಕಿ ಅಪಘಾತ ಸಂಭವಿಸಿ ಒಳಗಡೆ ಯಾನಪೂರ್ವ ತರಬೇತಿಯನ್ನು ಪಡೆಯುತ್ತಿದ್ದ 
ವರ್ಜಿಲ್ ಗ್ರಿಸ , ಎಡ್ವರ್ಡ್ವೈಟ್ ಮತ್ತು ರಾಜರ್‌ ಚಾಫೀಈಮೂವರೂ ಮೃತ್ಯುವಿ 
ಗೀಡಾದರು. ಈ ಘೋರ ದುರಂತದ ಬಗ್ಗೆ ತನಿಖೆ ನಡೆಸಿ ಅಪೊಲೋ ವಾಹನಸಂವಿಧಾನ 
ವನ್ನು ಸೂಕ್ತರೀತಿಯಲ್ಲಿ ಪರಿಷ್ಕರಿಸಲು ಒಂದೂವರೆ ವರ್ಷಗಳ ಕಾಲ ಅಗತ್ಯವಾಯಿತು, 


೯೧೮ 


ಪ್ರಬುದ್ಧ ಕರ್ಣಾಟಕ 
ಚಂದ್ರನ ಹಿ೦ ಬ ದಿ ಗೆ ಸಾಗಿ ಯುಗಯುಗಗಳಿಂದ ಭೂನಿವಾಸಿಗಳ ಪಾಲಿಗೆ 
ಮುಚ್ಚಿದ ದೃಶ್ಯವಾಗಿದ್ದ 25 ಆ ಹಿಂಭಾಗದ ಫೋಟೋಗಳನ್ನು ತೆಗೆದುಕೊಂಡಿತು. 

- 1961 - 1964, ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳ ಅಂತರಿಕ್ಷ ವಿಜ್ಞಾನಿ 
ಗಳ ಯೋಜನೆಯಂತೆ ಕ್ಯಾಮೆರಾಗಳಿಂದ ಸಜ್ಜಿತವಾದ ವೀಕ್ಷಕ ನೌಕೆಗಳು ಭೂಮಿ 
ಯಿಂದ ಚಲಿಸಿ ಹೋಗಿ ಚಂದ್ರನ ಮೇಲೆ ಅಪ್ಪಳಿಸಿ ನಾಶಹೊಂದುವುವಾದರೂ 
ಸಂಘಟ್ಟನೆಗೆ ಮುಂಚೆ ಚಂದ್ರನ ಮೇಲೆ ಯ ಚಿತ್ರಗಳನ್ನು ತೆಗೆದುಕೊಂಡು ಟೆಲಿ 
ವಿಷನ್ ಮೂಲಕ ಭೂಮಿಗೆ ರವಾನಿಸಬೇಕಾಗಿದೆ. ಆರು ಸಲ ವಿಫಲಗೊಂಡ ಈ 
ಕಾಠ್ಯಕ್ರಮವು ಏಳನೆಯ ಪ್ರಯತ್ನದಲ್ಲಿ ಜುಲೈ 31 , 1964ರಂದು ಯಶಸ್ವಿ 
ಯಾಗಿ ಕೈಗೂಡಿತು. ಅಂದು ಅಮೆರಿಕಾದ ಸಪ್ತಮ “ ರೇಂಜರ್ ” ವಾಹನವು 
ಚಂದ್ರನಿಗೆ ಡಿಕ್ಕಿ ಹೊಡೆಯುವುದಕ್ಕೆ ಮುಂಚೆ ಹದಿನೇಳು ನಿಮಿಷಗಳ ಅವಧಿಯಲ್ಲಿ 
4136 ಚಂದ್ರನ ಮೇಲ್ಮೀಯ ಟೆಲಿವಿಷನ್ ಚಿತ್ರಗಳನ್ನು ಭೂಮಿಗೆ ಕಳುಹಿಸಿ 
ಕೊಟ್ಟಿತು. ಅವುಗಳಲ್ಲಿ ಕೊನೆಯದು ಚಂದ್ರನ ಮೇಲೆ ಯಿಂದ ಕೇವಲ 
ಮುನ್ನೂರುಮೀಟರ್ ಎತ್ತರದಿಂದ ತೆಗೆದುಕೊಂಡ ಚಿತ್ರವಾಗಿತ್ತು ! 

ರೇಂಜರ್‌ - ೭ರ ನಂತರ ರೇಂಜರ್ - ೮ ಮತ್ತು ರೇಂಜರ್ - ೯ ಎಂಬ 
ಇನ್ನೂ ಎರಡು ಕ್ಯಾಮೆರಾ ಸಜ್ಜಿತ ವೀಕ್ಷಕ ನೌಕೆಗಳು ಇದೇ ಕಾರಕ್ರಮದಲ್ಲಿ 
ಅತ್ಯಂತ ಯಶಸ್ವಿಯಾಗಿ ಕೆಲಸಮಾಡಿ ಅಮೆರಿಕಾದ ಅಂತರಿಕ್ಷ ಯೋಜನೆಗಳಿಗೆ 
ಹೆಚ್ಚಿನ ಉತ್ತೇಜನ ದೊರಕಲು ಸಹಕಾರಿಯಾದವು. 
* 1963 - 1966, ಈಗ ಮತ್ತೆ ಸೋವಿಯತ್ ವಿಜ್ಞಾನಿಗಳ ಸರದಿ. ಅವರ 
ಯೋಜನೆಯಂತೆ ಚಂದ್ರನನ್ನು ಮುಟ್ಟುವ ವೀಕ್ಷಕ ನೌಕೆಗಳು ಚಂದ್ರನಿಗೆ ಬಡಿದು 
ನಾಶವಾಗುವ ಬದಲು ಸುರಕ್ಷಿತವಾಗಿ ಆ ಆಕಾಶಕಾಯದ ಮೇಲೆ ಯ ಮೇಲೆ 
ಇಳಿಯಬೇಕಾಗಿದೆ. ಈ ದಿಸೆಯಲ್ಲಿ ನಡೆದ ಅವರ ನಾಲೈದು ಪ್ರಯತ್ನಗಳು 
ವಿಫಲಗೊಂಡವು. ಜನವರಿ 31 , 1966ರಂದು ಲ್ಯೂನ- ೯ ಎ೦ಬ ಮತ್ತೂ 
ಒಂದು ವೀಕ್ಷಕ ವಾಹನವನ್ನು ಸೋವಿಯತ ವಿಜ್ಞಾನಿಗಳು ಚಂದ್ರನೆಡೆಗೆ ಹಾರಿ 
ಬಿಟ್ಟರು. ಈ ಸಲ ಅವರ ಪ್ರಯೋಗ ಯಶಸ್ವಿಯಾಗಿ ಫೆಬ್ರುವರಿ 3ರಂದು 
ಊರ್ನ ಚಂದ್ರನ ಮೇಲೆ ನಿರೀಕ್ಷಿಸಿದಂತೆ ಕ್ಷೇಮಾವರೋಹಣಗೊಂಡಿತು. ಈ 
ಅದ್ಭುತ ಸಾಧನೆಯ ಫಲವಾಗಿ ಚಂದ್ರನ ಮೇಲ್ಮೀಯ ಮೇಲೆ ಉಪಕರಣಗಳು 
ಹಾಗೂ ನಾವಿಕರು ಸುರಕ್ಷಿತವಾಗಿ ಇಳಿಯಲು ಸಾಧ್ಯವಾಗಲಾರದೆಂಬ ಆತಂಕಕಾರಕ 


- 25 ಚಂದ್ರನು ಭೂಮಿಯ ಸುತ್ತ ಪ್ರದಕ್ಷಿಣೆ ಮಾಡುವುದಕ್ಕೆ ಎಷ್ಟು ಕಾಲ ತೆಗೆದುಕೊಳ್ಳು 
ತಾನೋ ಅಷ್ಟೇ ಕಾಲವನ್ನು ಒಮ್ಮೆ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸುವುದಕ್ಕೂ ತೆಗೆದು 
ಕೊಳ್ಳುತ್ತಾನೆ. ಈ ಪರಿಸ್ಥಿತಿಯಿಂದ ಚಂದ್ರನ ಮೇಲ್ಮೀಯ ಒಂದರ್ಧ ಭಾಗವು ಭೂಮಿಗೆ 
ಸದಾ ನಿಮುಖವಾಗಿದ್ದು ಉಳಿದರ್ಧ ಭಾಗವಷ್ಟೇ ಭೂನಿವಾಸಿಗಳ ಗೋಚರಕ್ಕೆ ಬರುತ್ತದೆ. 


{ { 


ಈxXx 
3 


? 


4834 Ax8 


೫೫೩: 


{ A … 


# s : * 


3 % A6 % 


# 


# # $ 


(1 * 


ಸೋಯಜ್ - 3 ಆಕಾಶನೌಕೆ 


ಮಾಸೊ ಪ್ರದರ್ಶನವೊಂದರಲ್ಲಿ ಯು . ಎಸ್ . ಎಸ್ . ಆರ್ . ಸೈನ್ಸ್ 
ಅಕೆಡಮಿಯವರು ಪ್ರದರ್ಶನಕ್ಕಿಟ್ಟಿದ್ದ ಸೋವಿಯತ್ ಚಂದ್ರಾನ್ವೇಷಕ 

ನೌಕೆಲ್ಯೂನ- 9ರ ಮಾದರಿ . 


ರಷ್ಯಾದೇಶದಚಂದ್ರಾನ್ವೇಷಕನೌಕೆನ-91966ರಫೆಬ್ರವರಿಯಲ್ಲಿಚಂದ್ರನಸಖಾಸದಿಂದತೆಗೆದಛಾಯಾಚಿತ್ರ; 

ಚಂದ್ರನಮೇಲ್ಮದೃಶ್ಯದಒಂದುಭಾಗ, 


ಆಕಾಶ ಸಂಶೋಧನೆ 

೯೧೯ 
ಸಂದೇಹಗಳು ಒಮ್ಮೆಗೇ ಮಾಯವಾದವು. ಊನ-೯ ರ ಟೆಲಿವಿಷನ್ ಉಪ 
ಕರಣಗಳು ತಮ್ಮ ಸುತ್ತಮುತ್ತಲಿನ ಚಾಂದ್ರದೃಶ್ಯದ ಚಿತ್ರಗಳನ್ನು ಭೂಮಾಭಿಮುಖ 
ವಾಗಿ ಪ್ರಸಾರಮಾಡಿ ಭೂನಿವಾಸಿಗಳನ್ನು ಚಕಿತಗೊಳಿಸಿದವು. 

. ಇದೇ ಸಮಯದಲ್ಲಿ ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿಯೂ ಚಾಂದ್ರ 
ಕ್ಷೇಮಾವರೋಹಣಗಳ ಯೋಜನೆಯೊಂದು ರೂಪಗೊಂಡಿದ್ದು ಅದಕ್ಕೆ ' ಸರೈಯರ್‌? 
ಕಾಠ್ಯಕ್ರಮವೆಂದು ನಾಮಕರಣ ಮಾಡಲಾಗಿತ್ತು . ಲೂನ-೯ರ ಯಶಸ್ಸಿನ 
ತರುವಾಯ ಸರ್ವೆಯರ್‌ನ ಗುರುತರ ಯಶಸ್ಸಿಗಾಗಿ ಮಾನವಜನತೆ ಹೆಚ್ಚು 
ಕಾಲ ಕಾಯಬೇಕಾಗಲಿಲ್ಲ. 1966ರ ಜೂನ್ 2ರಂದು ಅಮೆರಿಕಾದ ಕಾವ್ಯ 
ಕ್ರಮವು ಫಲಿಸಿ ಸರ್ವೆಯರ್‌ - ೧ ಎಂಬ ಟೆಲಿವಿಷನ್ ಸಜ್ಜಿತ ಅಂತರಿಕ್ಷವಾಹನ 
ಚಂದ್ರನ ಮೇಲೆಯನ್ನು ಸುರಕ್ಷಿತವಾಗಿ ತಲುಪಿತು. ಈ ವಾಹನ ಚಂದ್ರನ 
ಮೇಯಲ್ಲಿ ಇಪ್ಪತ್ತು ದಿವಸಗಳ ದೀರ್ಘಕಾಲ ಅತ್ಯುಪಯುಕ್ತ ರೀತಿಯಲ್ಲಿ 
ಕೆಲಸಮಾಡಿ ಭೂಮಿಗೆ 11 , 000 ಕ್ಕೂ ಹೆಚ್ಚಿನ ಟೆಲಿವಿಷನ್ ಚಿತ್ರಗಳನ್ನು ರವಾನಿಸಿ 
ಕೊಟ್ಟಿತು. 
- ಈ ಕೀರ್ತಿದಾಯಕ ಸಾಧನೆಗಳ ತರುವಾಯವೂ ಸೋವಿಯತ್ ಮತ್ತು 
ಅಮೆರಿಕಾದ ವಿಜ್ಞಾನಿಗಳು ತಮ್ಮ ಕ್ಷೇಮಾವರೋಹಣ ಕಾರಕ್ರಮಗಳನ್ನು 
ಊನ- ೧೩ , ಸರ್ವೆಯರ್‌- ೩ , ಸರ್ವೆಯರ್‌ - ೫ , ಸರ್ವೆಯರ್‌- ೬ ಮತ್ತು 
ಸರ್ವೆಯರ್‌- ೭ ಎಂಬ ಟೆಲಿವಿಷನ್ ಸಜ್ಜಿತ ವೀಕ್ಷಕ ವಾಹನಗಳನ್ನು ಯಶಸ್ವಿ 
ಯಾಗಿ ಪ್ರಯೋಗಿಸುವುದರ ಮೂಲಕ ಮುಂದುವರಿಸಿದರು . ( ಈ ವಾಹನಗಳು 
ಚಂದ್ರನನ್ನು ತಲುಪಿದ ದಿನಾಂಕಗಳು : ಕ್ರಮವಾಗಿ ಡಿಸೆಂಬರ್ 24 , 1966 ; 
ಏಪ್ರಿಲ್ 20 , 1967 ; ಸೆಪ್ಟೆಂಬರ್ 17 , 1967 ; ನವೆಂಬರ್ 9 , 1967 ಮತ್ತು 
ಜನವರಿ 10 , 1968.) ಪ್ರೌಢಸಂವಿಧಾನವುಳ್ಳ ಈ ವಾಹನಗಳು ಚಂದ್ರಕಾಯದ 
“ ಮಣ್ಣಿ ” ನ ರಾಸಾಯನಿಕ ಸ್ವರೂಪದ ಬಗ್ಗೆ ಕೂಡ ನೇರ ಸಂಶೋಧನೆಗಳನ್ನು 
ನಡೆಸಲು ಸಮರ್ಥವಾಗಿವೆ. 

ಇನ್ನು ಚಾಂದೋಪಗ್ರಹಗಳ ಸಂಸ್ಥಾಪನೆ. ಚಂದ್ರನ ವಿಚಾರವಾಗಿ 
ಕೂಲಂಕಷ ಅಧ್ಯಯನ ನಡೆಸಲು ಆ ಆಕಾಶಕಾಯದ ಸುತ್ತಲೂ ಅವಿಚ್ಛಿನ್ನವಾಗಿ 
ಪ್ರದಕ್ಷಿಣೆ ಮಾಡುವ * ಅಂತರಿಕ್ಷಪ್ರಯೋಗಶಾಲೆಗಳು ' ಅತ್ಯಂತ ಉಪಯುಕ್ತ 
ವಾಗುವುವೆಂಬುದು ಸುಸ್ಪಷ್ಟವಾಗಿದೆ. ಈ ದಿಸೆಯಲ್ಲಿನ ಯೋಜನೆಗಳು ಮೊಟ್ಟ 
ಮೊದಲು ಸಫಲಗೊಂಡಿದ್ದು 1966ರ ಏಪ್ರಿಲ್ 3ರಂದು. ಆ ದಿನ ಸೋವಿಯತ್ 
ವಿಜ್ಞಾನಿಗಳು ತಾವು ನಿರ್ಮಿಸಿದ್ದ ಲ್ಯೂನ- ೧೦ ಎಂಬ ವಾಹನವನ್ನು ಚಂದ್ರನ 
ಸುತ್ತಲಿನ ಕಕ್ಷೆಯೊಂದಕ್ಕೆ ಸೇರಿಸಿ ಅಂತರಿಕ್ಷ ವಿಜ್ಞಾನದ ಇತಿಹಾಸದಲ್ಲಿ ಮತ್ತೊಂದು 
ಪ್ರಪ್ರಥಮ ವಿಜಯಾಂಕವನ್ನು ಗಳಿಸಿದರು. ಅಲ್ಲಿಂದೀಚೆಗೆ ಇನ್ನೂ ಮೂರು ಲೂನ 
ಚಾಂದೊಪಗ್ರಹಗಳನ್ನು ಸೋವಿಯತ್ ಒಕ್ಕೂಟದಿಂದಲೂ , ಹಲವಾರು 


೯೨೦ 


ಪ್ರಬುದ್ಧ ಕರ್ಣಾಟಕ 


ಆರ್ಬಿಟರ್ ಹಾಗೂ ಎಕ್ಸ್‌ಪ್ಲೋರರ್ ಎಂಬ ಹೆಸರುಗಳುಳ್ಳ ಚಾಂದ್ರೋಪ 
ಗ್ರಹಗಳನ್ನು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಿಂದಲೂ ಚಂದ್ರನ ಸುತ್ತಲಿನ 
ವಿವಿಧ ಕಕ್ಷೆಗಳಲ್ಲಿ ಪ್ರಕ್ಷೇಪಿಸಲಾಗಿದೆ. ಆರ್ಬಿಟರ್ ಮಾಲಿಕೆಯಲ್ಲಿ ಹಾರಿ 
ಬಿಟ್ಟ ಎಲ್ಲಾ ಐದು ವಾಹನಗಳೂ ಊನ ಮಾಲಿಕೆಯ ಎರಡು ವಾಹನಗಳೂ 
ಚಂದ್ರನ ಮೇಲ್ಮೀಯ ಉತ್ತಮ ಟೆಲಿವಿಷನ್ ಚಿತ್ರಗಳನ್ನು ಭೂಮಿಗೆ ಕಳುಹಿಸಿ 
ಕೊಟ್ಟಿವೆ. ಇಂತಹ ಚಿತ್ರಗಳಿಂದ ಇಂದಿನ ಅಂತರಿಕ್ಷ ವಿಜ್ಞಾನಿಗಳಿಗೆ ಆಗಲೇ 
ಚಂದ್ರನ ಮುಂಭಾಗ ಹಾಗೂ ಹಿಂಭಾಗದ ಗಮನಾರ್ಹಮೇಲಕ್ಷಣಗಳ ನಿಕಟ 
ಪರಿಚಯವುಂಟಾಗಿ ಯಾವ ಯಾವ ಸ್ಥಳಗಳಲ್ಲಿ ಅಂತರಿಕ್ಷನಾವಿಕರು ಸುರಕ್ಷಿತ 
ವಾಗಿ ಇಳಿಯಬಹುದೆಂಬ ಅಂದಾಜು ದೊರಕಿದೆ. 


ಮುಂಬರುವ ಮೈಲಿಗಲ್ಲು - ಚಂದ್ರನೆಡೆಗೆ ಮಾನವಯಾನ 
ಮಾನವರ ಚಾಂದ್ರಯಾನಗಳು ತಂದೊಡ್ಡಬಹುದಾದ ವಿಶಿಷ್ಟ ಪರಿಸ್ಥಿತಿ ಮತ್ತು 
ಬೇಡಿಕೆಗಳ ಅಧ್ಯಯನವನ್ನು ಮತ್ತಷ್ಟು ವ್ಯಾಪಕವಾಗಿ ಮುಂದುವರಿಸುವುದನ್ನು 
ಬಿಟ್ಟರೆ ಈಗ ಉಳಿದಿರುವುದು ವಾಸ್ತವಿಕವಾಗಿ ಚಾಂದ್ರಯಾನವನ್ನು ಕೈಗೊಳ್ಳುವು 
ದಷ್ಟು ಮಾತ್ರವೇ . ೩ 

ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳ ಅಪೊಲೋ ಯೋಜನೆಯಂತೆ 
ಇಂತಹ ಯಾನದಲ್ಲಿ ಬಳಸುವ ನಾವಿಕವಾಹನದಲ್ಲಿ , ಮೂರು ಹಂತಗಳಲ್ಲಿ 
ಪ್ರತ್ಯೇಕಗೊಳ್ಳುವ ಚಾಲಕ, ರಾಕೆಟ್ ಗಳಲ್ಲದೆ, ಕಮಾಂಡ್ ಮಾಡ್ಯೂಲ್, 
ಸರ್ವಿಸ್ ಮಾಡ್ಯೂಲ್ ಮತ್ತು ಲ್ಯೂನಾರ್ ಎಕ್ಸ್‌ಕರ್ಷನ್ ಮಾಡ್ಯೂಲ್ 
ಎಂಬ ಮೂರು ಭಿನ್ನ ಭಾಗಗಳಿರುತ್ತವೆ. ಕಮಾಂಡ್ ಮಾಡೂಲು ಮೂವರು 
ನಾವಿಕರು ಪ್ರಯಾಣ ಮಾಡುವುದಕ್ಕೆ ಬೇಕಾಗುವ ಸ್ಥಳಾವಕಾಶ ಮತ್ತು ಇತರ 
ಎಲ್ಲಾ ಸೌಲಭ್ಯಗಳಿಂದ ಸಜ್ಜಿತವಾಗಿರುತ್ತದೆ. ಲೂನಾರ್ ಎಕ್ಸ್ ಕರ್ಷನ್ 
ಮಾಡ್ಯೂಲಾದರೋ - ಇದಕ್ಕೆ ಬಗ್ ಎಂಬ ಸಂಕ್ಷಿಪ್ತ ನಾಮಕರಣವೂ ಉಂಟು 

ಇದೇ ರೀತಿಯಲ್ಲಿ ಇಬ್ಬರು ನಾವಿಕರ ಪ್ರಯಾಣಕ್ಕೆ ಸೌಲಭ್ಯಗಳನ್ನು 
ಕಲ್ಪಿಸಿಕೊಡುವುದಲ್ಲದೆ ತನ್ನದೇ ಆದ ರಾಕೆಟ್ ಯಂತ್ರ ವ್ಯವಸ್ಥೆಯನ್ನು ಕೂಡ 
ಪಡೆದಿರುತ್ತದೆ. ಇನ್ನುಳಿದ ಸರ್ವಿಸ್ ಮಾಡೂಲ್ ವಿಭಾಗವು ಬಗ್‌ನಂತೆಯೇ 
ಸ್ವಯಂಪೂರ್ಣ ರಾಕೆಟ್ ವ್ಯವಸ್ಥೆಯಿಂದ ಸಜ್ಜಿತವಾಗಿರುವುದಲ್ಲದೆ ನಾವಿಕರಿಗೆ 
ಅಗತ್ಯವಾಗುವ ಆಮ್ಲ ಜನಕ ಮುಂತಾದ ಸಾಮಗ್ರಿಗಳನ್ನು ಶೇಖರಿಸಿಡುವ ಉಗ್ರಾಣ 
ಮಂದಿರವಾಗಿಯೂ ಉಪಯುಕ್ತವಾಗುತ್ತದೆ. . 

- ಚಾಂದ್ರಯಾನದ ಮೊದಲನೆಯ ಘಟ್ಟದಲ್ಲಿ ಚಾಲಕ ರಾಕೆಟ್ ವ್ಯವಸ್ಥೆಯ 
ಒಂದನೆಯ ಮತ್ತು ಎರಡನೆಯ ಹಂತಗಳಿಂದ ಪ್ರತ್ಯೇಕಗೊಂಡ ಅಪೊಲೋ 


೯೨೧ 


ಆಕಾಶ ಸಂಶೋಧನೆ 
ವಾಹನವನ್ನು ಭೂಮಿಯ ಸುತ್ತಲೂ ಪ್ರದಕ್ಷಿಣೆಮಾಡುವ ಉಪಗ್ರಹವಾಗಿ ಸಂಸ್ಥಾಪಿಸ 
ಲಾಗುವುದು. ಆ ಬಳಿಕ ನಾವಿಕರು ಅದರಲ್ಲಿರುವ ಮೂರನೆಯ ಹಂತದ ಚಾಲಕ 
ರಾಕೆಟ್ಟನ್ನು ಬಳಸಿಕೊಂಡು ಅದನ್ನು ಚಂದ್ರಾಭಿಮುಖ ಪಥವೊಂದರ ಮೇಲೆ 
ಸಾಗಿಬಿಡುವರು. ಈ ಘಟ್ಟದಲ್ಲಿ ಕೆಲವು ಕಾರಕಲಾಪಗಳ ತರುವಾಯ ಚಾಲಕ 
ದ್ರವ್ಯಗಳು ಬರಿದಾಗಿರುವ ಮೂರನೆಯ ಹಂತದ ರಾಕೆಟ್ ಯಂತ್ರವನ್ನು ಸಹ 
ಅವರು ಅಪೊಲೋ ವಾಹನದ ಉಳಿದ ಭಾಗಗಳಿಂದ ಪ್ರತ್ಯೇಕಿಸಿ ವಿಸರ್ಜಿಸುತ್ತಾರೆ. 

ಈಗಲೂನಾರ್ ಎಕ್ಸ್ ಕರ್ಷನ್ ಮಾಡ್ಯೂಲ್, ಕಮಾಂಡ್ ಮಾಡೂಲ್ 
ಮತ್ತು ಸರ್ವಿಸ್ ಮಾಡ್ಯೂಲ್ ವಿಭಾಗಗಳು ಒಟ್ಟಾಗಿ ಚಂದ್ರನೆಡೆಗೆ 
ಪ್ರಯಾಣಮಾಡುತ್ತವೆ. ಆದರೆ ಮಧ್ಯಮಾರ್ಗ ಪಥಸಂಸ್ಕರಣವಿಲ್ಲದೆ ಇವು 
ವಾಸ್ತವಿಕವಾಗಿ ಚಂದ್ರನನ್ನು ಮುಟ್ಟುತ್ತವೆಂದು ನಂಬಲು ಸಾಧ್ಯವಿಲ್ಲ. ಇಂತಹ 
ಸಂಸ್ಕರಣಗಳನ್ನು ನೆರವೇರಿಸಲು ಅಪೊಲೋ ನಾವಿಕರು ಸರ್ವಿಸ್ ಮಾಡ್ಯೂಲಿ 
ನಲ್ಲಿರುವ ರಾಕೆಟ್ ಯಂತ್ರವನ್ನು ಬಳಸಿಕೊಳ್ಳುತ್ತಾರೆ. 
- ಅರವತೈದು ತಾಸುಗಳ ತರುವಾಯ ಅಪೊಲೋ ನಾವಿಕರು ಚಂದ್ರನ ನೆರೆ 
ಯನ್ನು ತಲುಪುತ್ತಾರೆ. ಆಗ ಸರ್ವಿಸ್ ಮಾಡ್ಯೂಲಿನ ರಾಕೆಟ್ಟಿನ ನೆರವಿನಿಂದ 
ವಾಹನದ ಚಂದ್ರಸಾಪೇಕ್ಷವೇಗವನ್ನು ಸಾಕಷ್ಟು ತಗ್ಗಿಸಿ ಅದನ್ನು ಚಂದ್ರನ ಸುತ್ತಲಿನ 
ಆವರ್ತಕ ಕಕ್ಷೆಯೊಂದಕ್ಕೆ ಸೇರಿಸಲಾಗುವುದು. 
- ಚಾಂದ್ರ ಕಕ್ಷೆಯಲ್ಲಿ ವಾಹನವು ಸುತ್ತುತ್ತಿರುವಾಗ ಮೂವರು ನಾವಿಕರಲ್ಲಿ 
ಒಬ್ಬರು ಮಾತ್ರ ಎಂದಿನಂತೆ ಕಮಾಂಡ್ ಮಾಡ್ಯೂಲಿನಲ್ಲಿ ಉಳಿದುಕೊಂಡು 
ಉಳಿದಿಬ್ಬರು ಬಗ್ ವಿಭಾಗವನ್ನು ಪ್ರವೇಶಿಸುತ್ತಾರೆ. ಅನಂತರ ಬಗ್ ವಿಭಾಗವು 
ವಾಹನದ ಉಳಿದೆರಡು ವಿಭಾಗಗಳಿಂದ ಪ್ರತ್ಯೇಕಗೊಳ್ಳುವುದು ಮತ್ತು ಬಗ್ 
ನಲ್ಲಿರುವ ನಾವಿಕರು ಈ ವಿಭಾಗದ ರಾಕೆಟ್ ಯಂತ್ರವೊಂದನ್ನು ಹೊತ್ತಿಸುವರು . 
ಆಗ ಬಗ್ನ ಚಾಂದ್ರಸಾಪೇಕ್ಷವೇಗ ಮತ್ತಷ್ಟು ತಗ್ಗಿ ಅದು ಚಂದ್ರನ ಮೇಲ್ಮಗೆ 
ಸುರಕ್ಷಿತವಾಗಿ ಇಳಿಯುತ್ತದೆ. 

- ಏತನ್ಮಧ್ಯೆ ಒಬ್ಬ ನಾವಿಕನನ್ನೊಳಗೊಂಡ ಕಮಾಂಡ್ ಮಾಡ್ಯೂಲ್ ಮತ್ತು 
ಅದಕ್ಕೆ ಜೋಡಣೆಯಾಗಿರುವ ಸರ್ವಿಸ್ ಮಾಡ್ಯೂಲ್ ವಿಭಾಗಗಳು ಎಂದಿನಂತೆಯೇ 
ಚಂದ್ರಪ್ರದಕ್ಷಿಣೆ ಮಾಡುತ್ತಿರುತ್ತವೆ. 

ಚಂದ್ರನ ಮೇಲ್ಮೀಗೆ ಇಳಿದ ನಾವಿಕರಿಬ್ಬರಲ್ಲಿ ಸರದಿಯ ಪ್ರಕಾರ ಒಬ್ಬರು 
ಬಗ್ ಆವರಣದಲ್ಲೇ ಉಳಿದುಕೊಂಡು ಇನ್ನೊಬ್ಬರು ಅಲ್ಲಿಂದ ನಿರ್ಗಮಿಸಿ ಚಂದ್ರನ 
ಮೇಲೆ ವಿಹರಿಸುವ ಸಾಹಸಮಾಡುತ್ತಾರೆ. ಇಂತಹ ವಿಹಾರಗಳಲ್ಲಿ ಚಂದ್ರನ 
ಮೇಲ್ಮೀಯ ಪರಿಸ್ಥಿತಿಗಳ ಬಗ್ಗೆ ವೈಜ್ಞಾನಿಕ ತನಿಖೆ ನಡೆಸುವುದು , ಅಲ್ಲಿ ದೊರಕುವ 
ಶಿಲಾವಸ್ತುಗಳನ್ನು ಸಂಗ್ರಹಿಸಿಕೊಳ್ಳುವುದು ಇವೇ ಮುಂತಾದ ಕರ್ತವ್ಯಗಳನ್ನು 
ಅವರು ನಿರ್ವಹಿಸಬೇಕಾಗುವುದು, 


೯೨೨ 

ಪ್ರಬುದ್ಧ ಕರ್ಣಾಟಕ 
ಈ ಕಾರಕಲಾಪಗಳನ್ನು ಪೂರೈಸಿ ಬಗ್ ಆವರಣಕ್ಕೆ ಮರಳಿದ ನಾವಿಕರು 
ಅದರಲ್ಲಿರುವ ಇನ್ನೊಂದು ರಾಕೆಟ್ ಯಂತ್ರವನ್ನು ಹೊತ್ತಿಸಿ ಚಂದ್ರನಿಂದ 
ಮೇಲಕ್ಕೇರಿ ಹೋಗುತ್ತಾರೆ. ಆ ಬಳಿಕ ಬಗ್ ವಿಭಾಗವು ಚಂದ್ರಕಕ್ಷೆಯಲ್ಲಿ 
ಸಂಚರಿಸುತ್ತಿರುವ ಕಮಾಂಡ್ ಹಾಗೂ ಸರ್ವಿಸ್ ಮಾಡೂಲುಗಳೊಡನೆ ಮತ್ತೆ 
ಸಂಬಂಧನಗೊಳ್ಳುವುದು. ಈಗ ಬಗ್ ವಿಭಾಗದ ನಾವಿಕರು ತಮ್ಮ ಅಮೂಲ್ಯ 
ಸಂಗ್ರಹಗಳೊಂದಿಗೆ ಪುನಃ ಕಮಾಂಡ್ ಮಾಡ್ಯೂಲಿನೊಳಕ್ಕೆ ಪ್ರವೇಶಿಸುವರು. 

ಪುನರ್ಮಿಲನಗೊಂಡ ನಾವಿಕತ್ರಯರು ಇನ್ನು ಮುಂದಕ್ಕೆ ನಿರುಪಯುಕ್ತ 
ನಾಗುವ ಬಗ್ ವಿಭಾಗವನ್ನು ಕಮಾಂಡ್ ಮತ್ತು ಸರ್ವಿಸ್ ಮಾಡ್ಯೂಲುಗಳಿಂದ 
ಪ್ರತ್ಯೇಕಿಸಿ ಬಳಿಕ ಸರ್ವಿಸ್ ಮಾಡ್ಯೂಲಿನ ರಾಕೆಟ್ ಯಂತ್ರದ ಸಹಾಯದಿಂದ 
ವೇಗೋತ್ಕರ್ಷ ಹೊಂದಿ ಚಂದ್ರನ ನೆರೆಯಿಂದ ಭೂಮಿಯೆಡೆಗೆ ಧಾವಿಸುತ್ತಾರೆ. 
ಭೂವಾಯುಮಂಡಲವನ್ನು ಪ್ರವೇಶಿಸುವುದಕ್ಕೆ ಪೂರ್ವಭಾವಿಯಾಗಿ ಅವರು ಈ 
ವೇಳೆಗೆ ಹೆಚ್ಚು ಕಡಮೆ ಬರಿದಾಗಿರುವ ಸರ್ವಿಸ್ ಮಾಡ್ಯೂಲಿನ ನಿರುಪಯುಕ್ತ 
ಹೊರೆಯನ್ನು ತಾವು ಇರುವ ಕಮಾಂಡ್ ಮಾಡ್ಯೂಲಿನಿಂದ ಪ್ರತ್ಯೇಕಿಸಿ ವಿಸರ್ಜಿಸಿ 
ಬಿಡುತ್ತಾರೆ. 

- ಯಾನದ ಕೊನೆಯ ಘಟ್ಟದಲ್ಲಿ ನಾವಿಕರನ್ನೊಳಗೊಂಡ ಕಮಾಂಡ್ 
ಮಾಡೂಲ್ ವಿಭಾಗವು ಸೆಕೆಂಡಿಗೆ ಹನ್ನೊಂದು ಕಿಲೋಮೀಟರ್‌ಗಳಷ್ಟು ಅಧಿಕ 
ವೇಗದಿಂದ ಭೂವಾತಾವರಣದ ಬಾಹ್ಯವಲಯಗಳನ್ನು ಬೇಧಿಸತೊಡಗುವುದು. 
ಕಮಾಂಡ್ ಮಾಡ್ಯೂಲಿನ ಉತ್ತಮ ಉಷ್ಣ ಕವಚವು ಈ ಸಂಘರ್ಷದಲ್ಲಿ ಉತ್ಪನ್ನ 
ನಾಗುವ ತೀವ್ರ ಉಷ್ಣತೆಯಿಂದ ಅಪೊಲೋ ನಾವಿಕರನ್ನು ಸಂರಕ್ಷಿಸುತ್ತದೆ. 
ಗಾಳಿಯ ಪ್ರತಿರೋಧದಿಂದ ಕಮಾಂಡ್ ಮಾಡ್ಯೂಲಿನ ವೇಗವು ಸಾಕಷ್ಟು ತಗ್ಗಿದ 
ಮೇಲೆ ಭೂಮೇ ಯಿಂದ ಸುಮಾರು ಆರು ಕಿಲೋಮೀಟರ್‌ಗಳಷ್ಟು ಎತ್ತರದಲ್ಲಿ 
ವಾಹನದ ಪ್ಯಾರಸೂಟ್ ಸಾಧನಗಳು ಕಾನ್ನೋನ್ಮುಖವಾಗುವುವು. ಈ ಸಾಧನ 
ಗಳಿಂದ ವಾಹನದ ಭೂಸಾಪೇಕ್ಷವೇಗವು ಇನ್ನೂ ಕಡಿಮೆಯಾಗಿ ಅದು ಪೆಸಿಫಿಕ್ 
ಸಾಗರದ ಒಂದು ಭಾಗದಲ್ಲಿ ಸುರಕ್ಷಿತವಾಗಿ ಇಳಿಯಲು ಸಮರ್ಥವಾಗುವುದು. 

ಈ ಯೋಜನೆಯನ್ನು 1970ರೊಳಗಾಗಿ ಕಾರರೂಪಕ್ಕೆ ತರಬೇಕೆಂದು 
ಅಮೆರಿಕಾದ ನ್ಯಾಸಾ ( ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿ 
ಸ್ಟೇಷನ್ ) ಸಂಸ್ಥೆಯ ವಿಜ್ಞಾನಿಗಳು ಆಲೋಚಿಸಿದ್ದಾರೆ. 

ಮಾನವಚಾಂದ್ರಯಾನದ ಬಗ್ಗೆ ಸೋವಿಯತ್ ಅಂತರಿಕ್ಷ ವಿಜ್ಞಾನಿಗಳು 
ಪರಾಲೋಚಿಸಿರಬಹುದಾದ ಯೋಜನೆಗಳ ವಿವರಗಳು ಇನ್ನೂ ಪ್ರಕಟವಾಗಿಲ್ಲ. 
ಸೆಪ್ಟೆಂಬರ್ 15 , 1968ರಂದು ಭೂವಿಮೋಚನವೇಗಕ್ಕಿಂತ ತುಸು ಮಾತ್ರ ಕಡಮೆ 
ವೇಗದಿಂದ ಪ್ರಕ್ಷೇಪಿಸಲಾದ ಸಾಂಡ್ - ೫ ಎಂಬ ಸೋವಿಯತ್ ಒಕ್ಕೂಟದ 
ಮಾನವರಹಿತ ಅಂತರಿಕ್ಷನೌಕೆಯು ಸೆಪ್ಟೆಂಬರ್ 18ರಂದು ಸುಮಾರು 7000 


ಆಕಾಶ ಸಂಶೋಧನೆ 


೯೨೩ 


ಕಿಲೋಮೀಟರ್ ಗಳ ಅಂತರದಲ್ಲಿ ಚಂದ್ರನನ್ನು ಬಳಸಿಕೊಂಡು ಮತ್ತೆ ಭೂಮ್ಯಾಭಿ 
ಮುಖವಾಗಿ ಸಂಚರಿಸಿ ಬಂದಿತು. ಉತ್ತಮ ಉಷ್ಣ ಕವಚ ಮತ್ತು ಪ್ಯಾರಸೂಟ್ 
ವ್ಯವಸ್ಥೆಗಳಿಂದ ಸಜ್ಜಿತವಾದ ಈ ನೌಕೆ ಸೆಪ್ಟೆಂಬರ್ 21ರಂದು ಸೆಕೆಂಡಿಗೆ 11 
ಕಿಲೋಮೀಟರ್‌ಗಳಷ್ಟು ಅಧಿಕವೇಗದಿಂದ ಭೂವಾತಾವರಣವನ್ನು ಮರು 
ಪ್ರವೇಶಿಸಿ ಪೂರ್ವಭಾವಿಯಾಗಿ ಗೊತ್ತು ಮಾಡಿದ್ದ ಹಿಂದೂಮಹಾಸಾಗರದ ಒಂದು 
ನಿವೇಶನದಲ್ಲಿ ಸುರಕ್ಷಿತವಾಗಿ ಇಳಿಯಿತು. ಮಾನವಯಾನಗಳಿಗೆ ಪೂರ್ವಸಿದ್ಧತೆ 
ಯಾಗಿರಬಹುದಾದ ಈ ಸಾಧನೆಯಲ್ಲಿನ ತಾಂತ್ರಿಕ ಕೌಶಲ್ಯ ಹಾಗೂ ರಾಕೆಟ್ 
ಚಾಲಕವ್ಯವಸ್ಥೆಗಳ ಅಸದಳ ನಿಷ್ಕಷ್ಟತೆ ಮಾನವಚಾಂದ್ರಯಾನದ ಬಗ್ಗೆ 
ಸೋವಿಯತ್ ಒಕ್ಕೂಟವೂ ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಷ್ಟೇ ತೀವ್ರ 
ಆಸಕ್ತಿಯನ್ನು ತಾಳಿದೆಯೆಂಬುದಕ್ಕೆ ಸಾಕ್ಷಿರೂಪವಾಗಿವೆ. 


ಶುಕ್ರ ಮತ್ತು ಮಂಗಳ ಗ್ರಹಗಳ ಬಗ್ಗೆ ಸಂಶೋಧನೆಗಳು 
ಅಂತೂ ಇನ್ನೆರಡು ಮೂರು ವರ್ಷಗಳು ಸಲ್ಲುವುದರೊಳಗಾಗಿ ಮನುಷ್ಯ ಚಂದ್ರ 
ಮಂಡಳಕ್ಕೆ ತನ್ನ ಮೊದಲನೆಯ ಭೇಟಿಯನ್ನು ಕೊಟ್ಟಿರುತ್ತಾನೆಂದು ಇಂದು 
ಎಲ್ಲರೂ ನಿರೀಕ್ಷಿಸಬಹುದಾಗಿದೆ. ಇಪ್ಪತ್ತನೆಯ ಶತಮಾನವು ಅಂತ್ಯಗೊಳ್ಳುವುದ 
ರೊಳಗಾಗಿ ಅನೇಕ ವೈಜ್ಞಾನಿಕ ಪ್ರಯೋಗಮಂದಿರಗಳೂ ಮಾನವರ ಬದುಕಿನ 
ಹಲವಾರು ಉದ್ಯಮಗಳೂ ಚಂದ್ರನ ಮಡಿಲಿನಲ್ಲಿ ಸ್ಥಾಪನೆಗೊಂಡಿರುತ್ತವೆ. 

ಆದರೆ ಚಂದ್ರ ಮನುಷ್ಯನ ನೆಲೆವೀಡಾದ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ 
ಆಕಾಶಕಾಯ , ಅಷ್ಟೆ . ಅಂತರಿಕ್ಷನ್ವೇಷಕ ವಿಜ್ಞಾನಿಗಳಿಗೆ ತೀವ್ರ ಆಹ್ವಾನವನ್ನು 
ನೀಡುವ ಶುಕ್ರ , ಮಂಗಳ ಮುಂತಾದ ಇನ್ನೂ ಅನೇಕ ಲೋಕಗಳು ಸೌರವ್ಯೂಹ 
ದಲ್ಲೇ ಇವೆ. ಕಾಲ ಸರಿದಂತೆ ಗ್ರಹಗಳ ನೇರ ಅಧ್ಯಯನ ಚಂದ್ರನಲ್ಲಿ ಮಾನವ 
ಬಿಡಾರಗಳನ್ನು ಸೃಷ್ಟಿಸುವುದರಷ್ಟೇ - ಅಥವಾ ಅದಕ್ಕೂ ಹೆಚ್ಚು ಅಗತ್ಯವೆನಿಸು 
ತದೆ. ಮುಂದಿನ ಶತಮಾನವು ಪ್ರಾರಂಭವಾಗುವ ವೇಳೆಗೆ ಮಾನವನು ಈ ಲೋಕ 
ಗಳಿಗೆ ಸಹ ಹಲವಾರು ಅಧ್ಯಯನ ಪ್ರವಾಸಗಳನ್ನು ಕೈಗೊಂಡಿರುತ್ತಾನೆಂದು ದೃಢ 
ವಾಗಿ ನಂಬಬಹುದು. . 

ವಾಸ್ತವಿಕವಾಗಿ ಆ ನೇರದಲ್ಲಿ ಆತನು ಈಗಾಗಲೇ ಇಟ್ಟಿರುವ ಮೊದಲನೆಯ 
ಹೆಜ್ಜೆಗಳು ಎಷ್ಟೊಂದು ಅದ್ಭುತವಾಗಿವೆಯೆಂದರೆ ಈ ಸಂದರ್ಭದಲ್ಲಿ ಅವನ್ನು ಗುರುತಿ 
ಸದೆ ಇರಲು ಸಾಧ್ಯವಿಲ್ಲ. 

ನವೆಂಬರ್ 28 , 1964 , ಅಮೆರಿಕಾದ ಕೆನೆಡಿ ಭೂಶಿರದಿಂದ ಗಾಢಾಂತ 
ರಿಕ್ಷಾನ್ವೇಷಕ ನೌಕೆಯೊಂದನ್ನು ಭಾರಿ ರಾಕೆಟ್ ಯಂತ್ರಗಳು ಗಗನಾಭಿಮುಖ 
ವಾಗಿ ಎತ್ತಿಕೊಂಡು ಹೋಗುತ್ತಿವೆ. 


೯೨೪ 

ಪ್ರಬುದ್ಧ ಕರ್ಣಾಟಕ 
ಜುಲೈ 14 , 1965, ಮಾರಿನರ್ - ೪ - ಅದು ಆ ಅಂತರಿಕ್ಷ ನೌಕೆಯ 
ಹೆಸರು - ಏಳೂವರೆ ತಿಂಗಳುಗಳ ನಿರಂತರ ಯಂತ್ರರಹಿತ ಯಾನದ ಬಳಿಕ ಮಂಗಳ 
ಗ್ರಹದ ಬಳಿ ಆಗಮಿಸಿ ಆ ಗ್ರಹವನ್ನು ಹತ್ತು ಹದಿನೈದು ಸಾವಿರ ಕಿಲೋಮೀಟರ್ 
ದೂರದಲ್ಲಿ ಬಳಸಿಕೊಂಡು ಹೋಗುತ್ತಿದೆ. ಮತ್ತೂ ಆಶ್ಚರವೆಂದರೆ ಈ ದೀರ್ಘ 
ಅವಧಿಯ ಆಕಾಶಯಾನದ ನಂತರವೂ ವಾಹನದೊಳಗಿನ ಉಪಕರಣಗಳು ಎಳ್ಳಷ್ಟೂ 
ಕೆಡದೆ ಸಮರ್ಪಕವಾಗಿ ಕೆಲಸಮಾಡುತ್ತಿವೆ ! 

ಭೂಮೇಲ್ಮೀಯಲ್ಲಿರುವ ವಿಜ್ಞಾನಿಗಳು ಜುಲೈ 14ರಂದು ವಾಹನಕ್ಕೆ ತನ್ನ 
ದೂರದರ್ಶಕ ಕ್ಯಾಮೆರಾವನ್ನು ಮಂಗಳಗ್ರಹದ ದೃಶ್ಯ ದೊರಕುವವರೆಗೂ ಬೇರೆ 
ಬೇರೆ ದಿಕ್ಕುಗಳಿಗೆ ತಿರುಗಿಸಿ ನೋಡುವಂತೆ ಆಜ್ಞೆಯೊಂದನ್ನು ರೇಡಿಯೋ ಮೂಲಕ 
ರವಾನಿಸಿದರು. ಆಜ್ಞೆ ಬೆಳಕಿನ ವೇಗದಿಂದ ಅಂದರೆ ಸೆಕಂಡಿಗೆ 300, 000 
ಕಿಲೋಮೀಟರ್‌ಗಳಂತೆ - ಚಲಿಸಿ ದೂರದಲ್ಲಿದ್ದ ಮ್ಯಾರಿನರನ್ನು ಮುಟ್ಟಲು 12 
ನಿಮಿಷಗಳ ಕಾಲ ತೆಗೆದುಕೊಂಡಿತು . ಪ್ರತ್ಯುತ್ತರವಾಗಿ ಮ್ಯಾರಿನರ್ ಆ ಆಜ್ಞೆ 
ಯನ್ನು ಯಥಾವತ್ತಾಗಿ ಪಾಲಿಸತೊಡಗಿದ ರೇಡಿಯೋ ಸಂದೇಶವೂ ಅಲ್ಲಿಂದ 
ಭೂಮಿಗೆ ಬರಲು ಇನ್ನೂ ಹನ್ನೆರಡು ನಿಮಿಷಗಳ ಅವಧಿ ಬೇಕಾಯಿತು . . . 

ಹೀಗೆ ಪ್ರಾರಂಭವಾದ ಕಾಠ್ಯಕ್ರಮದ ಅಂತಿಮ ಫಲಿತಾಂಶದಲ್ಲಿ ಮಂಗಳ 
ಗ್ರಹದ ಮೇಲ್ಮೀಯ ಇಪ್ಪತ್ತೆರಡು ಸಮೀಪದೃಶ್ಯಗಳು ಭೂನಿವಾಸಿಗಳ ಹಸ್ತಗತ 
ವಾದವು. ಬೇರೊಂದು ಗ್ರಹದ ಸಮೀಪನೋಟದ ಚಿತ್ರಗಳು ಮಾನವ ಜನಾಂಗಕ್ಕೆ 
ದೊರಕಿದ್ದು ಇದೇ ಮೊದಲನೆಯ ಬಾರಿ, ಈ ಚಿತ್ರಗಳನ್ನು ಮಂಗಳಗ್ರಹಕ್ಕೂ 
ಭೂಮಿಗೂ ನಡುವೆ ಆ ಸಮಯದಲ್ಲಿದ್ದ 240, 000 , 000 ಕಿಲೋಮೀಟರ್‌ಗಳಷ್ಟು 
ದೂರ ಸಾಗಿಸಲು ನೇರ ಟೆಲಿವಿಷನ್ ವ್ಯವಸ್ಥೆಗಳಿಂದ ಸಾಧ್ಯವಾಗುವಂತಿರಲಿಲ್ಲ. 
ಬದಲು, ದೃಶ್ಯಗಳನ್ನು ಹತ್ತು ಘಂಟೆಗಳಿಗೊಂದರಂತೆ ಅತಿ ಮಂದಗತಿಯಲ್ಲಿ ಪ್ರಸಾರ 
ಮಾಡುವ ವಿಶೇಷ ನಿಯೋಜನೆಯ ರೇಡಿಯೋಫೋಟೋ ವ್ಯವಸ್ಥೆಯೊಂದನ್ನು ಈ 
ಕಾಠ್ಯದಲ್ಲಿ ಬಳಸಿಕೊಳ್ಳಲಾಯಿತು. 

ಮಾರಿನ‌ ಕಳುಹಿಸಿದ ಚಿತ್ರಗಳು ಖಗೋಲವಿಜ್ಞಾನಿಗಳ ನಿರೀಕ್ಷೆಗಳನ್ನು 
ಹಲವು ರೀತಿಗಳಲ್ಲಿ ಬುಡಮೇಲು ಮಾಡಿದವು. ಮಂಗಳ ಗ್ರಹದ ಮೇಲೆ ಭೂ 
ಮೇಲೆಯನ್ನು ಹೋಲಬಹುದೆಂಬ ಸಾಂಪ್ರದಾಯಿಕ ಎಣಿಕೆ ಸಂಪೂರ್ಣವಾಗಿ 
ತಪ್ಪಾಯಿತು. ಮ್ಯಾರಿನರ್‌ನ ಚಿತ್ರಗಳನ್ನು ಆಧಾರವಾಗಿಟ್ಟುಕೊಳ್ಳಬಹುದಾದರೆ 
ಮಂಗಳಗ್ರಹವು ನಿಜಕ್ಕೂ ಚ೦ದ್ರ ನಲ್ಲಿರುವಂತಹ ಮೇಲ್ಮಲಕ್ಷಣಗಳನ್ನು ಬಹು 
ಮಟ್ಟಿಗೆ ಪ್ರದರ್ಶಿಸುವಂತಿದೆ. ಆ ಗ್ರಹದಲ್ಲಿ ಪ್ರಾಣಿ ಅಥವಾ ಸಸ್ಯಗಳು ಜೀವಿಸು 
ತಿರಬಹುದೆಂಬ ಅನುಮಾನಕ್ಕೆ ಈ ಚಿತ್ರಗಳಾಗಲೀ ಮ್ಯೂರಿನರ್ ಪ್ರಸಾರ ಮಾಡಿದ 
ಇತರ ರೇಡಿಯೋ ದತ್ತಾಂಶಗಳಾಗಲೀ ಹೆಚ್ಚಿನ ಪುರಸ್ಕಾರವನ್ನು ಕೊಡುವಂತೆ 
ತೋರುವುದಿಲ್ಲ. 


ಸಾಗರದಲ್ಲಿಳಿದ ಜೆಮಿನಿ-4 ರಿಂದ ವೈಟ್ ಮತ್ತು ಮ್ಯಾಕ್ ಡಿವಿಟ್ 
ರವರು ಹೊರಕ್ಕೆ ಬಂದು ರಕ್ಷಕತೆಪ್ಪವನ್ನೇರುತ್ತಿರುವುದು. 

(ಜೂನ್ 7, 1965) . 


ವೈಟ್ ಮತ್ತು ಮ್ಯಾಕ್ ಡಿವಿಟ್ 
ಕುಳಿತಿರುವ ಜೆಮಿನಿ – 4 ನ್ನು 
ಹೊತ್ತ ಟಟಾನ್ ರಾಕೆಟ್ಟು 
ಮೇಲಕ್ಕೆ ಹಾರುತ್ತಿರುವುದು . 

(ಜೂನ್ 3, 1965 ). 


ಜೆಮಿನಿ-4ನ್ನು “ ನಾಸ್ಟ್ ” ಜಹಜಿನ ಮೇಲಕ್ಕೆ 
ಎಳೆದುಕೊಳ್ಳುತ್ತಿರುವುದು (ಜೂನ್ 7 , 1965 ) 


ಅಮೆರಿಕದ ಚಂದ್ರಾನ್ವೇಷಕ ನೌಕೆ ಲೂನಾರ್ ಆರ್ಬಿಟರ್ - 2 1966ರ 
ನವೆಂಬರ್ 23 ರಂದು ತೆಗೆದ ಕೊಪರ್ನಿಕಸ್ ಕಂದರದ ಛಾಯಾಚಿತ್ರ , 
ಈ ಕಂದರವು ಚಂದ್ರನ ಮೇಲೆ ಮೇಲಿನ ಪ್ರಮುಖ ದೃಶ್ಯಗಳಲ್ಲೊಂದು. 


ಅಮೆರಿಕದ ಮ್ಯಾರಿನರ್ - 4 ಏಳೂವರೆ ತಿಂಗಳ ಕಾಲ ಪ್ರಯಾಣ ಮಾಡಿ 
ಮಂಗಳ ಗ್ರಹದ ಸಮಾಪಕ್ಕೆ ಹೋಗಿ 1965ರ ಜುಲೈ 14ರಂದು ತೆಗೆದ 

ಆ ಗ್ರಹದ ಮೇಲೆ ಚಿತ್ರ , 


೯೨೫ 


ಆಕಾಶ ಸಂಶೋಧನೆ 


ಈಗ ನಮ್ಮ ದೃಷ್ಟಿ ಮಂಗಳ ಗ್ರಹದಿಂದ ಶುಕ್ರ ಗ್ರಹದೆಡೆಗೆ ಹೊರಳುತ್ತದೆ. 
ದಿನಾಂಕ ಅಕ್ಟೋಬರ್ 18, 1967 , ಸೋವಿಯತ್ ಒಕ್ಕೂಟದ ವಿನಿರಾ - ೪ 
ಎಂಬ ಮಾನವರಹಿತ ಅಂತರಿಕ್ಷನೌಕಾವ್ಯವಸ್ಥೆಯು ಅಮೆರಿಕಾದ ಅಪೊಲೋ 
ಕಾಠ್ಯಕ್ರಮವು ಪೂರ್ಣಗೊಳ್ಳುವಾಗ ಭೂವಾಯುಮಂಡಳದಲ್ಲಿ ನಡೆಯಬೇಕಾಗು 
ವಂತಹ ಘಟನೆಗಳನ್ನು ಶುಕ್ರ ಗ್ರಹ ದ ವಾಯುಮಂಡಳದಲ್ಲಿ ವಾಸ್ತವಿಕವಾಗಿ 
ಪ್ರದರ್ಶಿಸಿ ಜಗತ್ತನ್ನು ವಿಸ್ಮಯಗೊಳಿಸಿದ ದಿನವಿದು. ಒಂದುನೂರ ಇಪ್ಪತ್ತೆಂಟು 
ದಿವಸಗಳ ಹಿಂದೆ ಭೂಮಿಯಿಂದ ಹೊರಟು ಬಹುಮಟ್ಟಿಗೆ ಯಂತ್ರರಹಿತ ಚಲನ 
ಪಥವೊಂದರಲ್ಲಿ ಸಾಗಿದ ವಿನಿರಾವು ಈ ದಿನ ಸೂಕ್ತ ಪರಿಮಾಣದ ಕೋನದಲ್ಲಿ 
ಶುಕ್ರಗ್ರಹದ ವಾಯುಮಂಡಳವನ್ನು ಪ್ರವೇಶಿಸಿದೆ. ಅಲ್ಲಿ ವೈಜ್ಞಾನಿಕ ಉಪಕರಣ 
ಗಳನ್ನುಳ್ಳ ಗೋಳಾಕಾರದ ಅಂಕಣವೊಂದು ಪ್ರಧಾನ ವಾಹನದಿಂದ ಪ್ರತ್ಯೇಕ 
ಗೊಂಡು ಎರಡು ವಸ್ತುಗಳೂ ಶುಕ್ರಗ್ರಹದ ಮೇಲೆ ಯೆಡೆಗೆ ಬೀಳುತ್ತಿವೆ. ಹಾಗೆ 
ಬೀಳುವಾಗ ಈ ವೇಳೆಗೆ ನಿರುಪಯುಕ್ತವಾಗಿರುವ ಪ್ರಧಾನ ವಾಹನವು ವಾಯು 
ಮಂಡಳದ ಸಂಘರ್ಷದಿಂದ ಸುಟ್ಟು ನಾಶವಾಗುತ್ತಿದೆ. ಆದರೆ ಉತ್ತಮ ಉಷ್ಣ 
ಕವಚಗಳಿಂದ ಸಜ್ಜಿತವಾಗಿರುವ ಉಪಕರಣಗಳ ಅಂಕಣವು ಈ ವಿಪತ್ತಿನಿಂದ 
ಪಾರಾಗಿರುವುದಲ್ಲದೆ ಸ್ವಲ್ಪ ಹೊತ್ತಿನಲ್ಲಿ ಅದರ ಪ್ಯಾರಸೂಟ್‌ಗಳು ಬಿಚ್ಚಿಕೊಂಡು 
ಅದು ಮೆಲ್ಲಮೆಲ್ಲಗೆ ಶುಕ್ರಗ್ರಹದ ಮೇಲ್ಮೀಯ ಬಳಿಗೆ ಇಳಿಯತೊಡಗಿದೆ . . . 

ವಿನಿರಾ - ೪ ಭೂಮಿ ಮತ್ತು ಚಂದ್ರರನ್ನು ಬಿಟ್ಟು ಉಳಿದ ಆಕಾಶ 
ಕಾಯಗಳ ಮೇಲೆ ಈವರೆಗೆ ಕ್ಷೇಮಾವರೋಹಣಗೊಂಡಿರುವ ಏಕೈಕ ವಾಹನ. 
ಶುಕ್ರಗ್ರಹದ ವಾಯುಮಂಡಳದಲ್ಲಿ ಇಳಿಯುತ್ತಿರುವಾಗ ಅದರ ಉಪಕರಣಗಳು 
ಯಶಸ್ವಿಯಾಗಿ ಕೆಲಸಮಾಡಿ ಆ ವಾತಾವರಣದ ರಚನೆ, ಸಂಮರ್ದ, ಉಷ್ಣತೆ 
ಮುಂತಾದ ಅಂಶಗಳ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ಭೂನಿವಾಸಿ ವಿಜ್ಞಾನಿ 
ಗಳಿಗೆ ರೇಡಿಯೋ ಮೂಲಕ ಕಳುಹಿಸಿಕೊಟ್ಟವು. ಗ್ರಹದ ವಾತಾವರಣದಲ್ಲಿ 
ನೀರಾವಿ ಮತ್ತು ಆಮ್ಲಜನಕಗಳ ಒಟ್ಟು ಪ್ರಮಾಣ ಶೇಕಡಾ ಒಂದೂವರೆ ಭಾಗ 
ದಷ್ಟು ಮಾತ್ರವೇ ಎಂದೂ ಇನ್ನುಳಿದ ಭಾಗವೆಲ್ಲಾ ಕಾರ್ಬನ್ ಡೈಆಕ್ಸೆಡ್ನಿಂದ 
ಕೂಡಿದೆಯೆಂದೂ ನಿನಿರಾದ ಉಪಕರಣಗಳು ತಿಳಿಸಿವೆ. 

- ಶುಕ್ರಗ್ರಹದೊಂದಿಗೆ ಸಮಾಗಮ ಹೊಂದಿ ಅದರ ಬಗ್ಗೆ ಯಶಸ್ವಿಯಾಗಿ 
ಅಧ್ಯಯನ ನಡೆಸಿರುವ ಇನ್ನೆರಡು ಅಂತರಿಕ್ಷನೌಕೆಗಳೆಂದರೆ ಅಮೆರಿಕಾ ಸಂಯುಕ್ತ 
ಸಂಸ್ಥಾನಗಳ ಮ್ಯಾರಿನರ್ - ೨ ( ಸಮಾಗಮದ ದಿನಾಂಕ ಡಿಸೆಂಬರ್ 14 , 
1962 ), ಮತ್ತು ಮ್ಯಾರಿನರ್ - ೫ (ಸಮಾಗಮದ ದಿನಾಂಕ ಅಕ್ಟೋಬರ್ 
19 , 1967), ಕ್ಷೇಮಾವರೋಹಣಕ್ಕಾಗಿ ಯೋಜಿಸದೆ ಇರುವ ಇವೆರಡು ವಾಹನ 
ಗಳು ಶುಕ್ರಗ್ರಹವನ್ನು ಶುಕ್ರವಿಮೊಚನವೇಗಕ್ಕಿಂತ ಅಧಿಕವಾದ ವೇಗದಿಂದ 
ಬಳಸಿಕೊಂಡು ಹೋದವು. ಹಾಗಾದರೂ ಈ ಯಾನಗಳಿಂದ ಶುಕ್ರಗ್ರಹದ 


೯೨೬ 


ಪ್ರಬುದ್ಧ ಕರ್ಣಾಟಕ 
ಪರಿಸ್ಥಿತಿಗಳ ಬಗ್ಗೆ ದೊರಕಿದ ದತ್ತಾಂಶಗಳು ಖಗೋಲವಿಜ್ಞಾನದ ದೃಷ್ಟಿಯಿಂದ 
ಅತ್ಯಮೂಲ್ಯವಾಗಿ ಕಂಡುಬಂದಿವೆ. 


ಭಾರತದಲ್ಲಿ ಆಕಾಶ ಸಂಶೋಧನೆ 
ಅಂತರಿಕ್ಷ ವಿಜ್ಞಾನದ ಪ್ರಗತಿಯನ್ನು ಕುರಿತು ವಿವೇಚಿಸುವಾಗ ಸೋವಿಯತ್ 
ಒಕ್ಕೂಟ ಮತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳ ಹೆಸರುಗಳೇ ಪದೇ ಪದೇ 
ನಮ್ಮ ಕಿವಿಗೆ ಬೀಳುತ್ತಿದ್ದು ಈ ಕ್ಷೇತ್ರದಲ್ಲಿ ಇತರ ರಾಷ್ಟ್ರಗಳಿಗಿರುವ ಸ್ಥಾನಮಾನಗಳ 
ಬಗ್ಗೆ ಕಳವಳವುಂಟಾಗುವುದು ಸಹಜ. 
- ಇತರ ರಾಷ್ಟ್ರಗಳು ಸದ್ಯದಲ್ಲಿ ಅಂತರಿಕ್ಷವಾಹನಗಳನ್ನು ಚಂದ್ರ, ಶುಕ್ರ , 
ಮಂಗಳ ಮುಂತಾದ ಆಕಾಶಕಾಯಗಳಿಗೆ ಕಳುಹಿಸುವಷ್ಟು ಸಂಪದ್ಯುತವಾಗಿಲ್ಲ. 
ಎಂಬುದು ನಿಜ . ಆದರೆ ಈ ಸಂಬಂಧದಲ್ಲಿ ಮೂಲಭೂತವಾಗಿರುವ ಅಸಂಖ್ಯಾತ 
ವೈಜ್ಞಾನಿಕ ಸಂಶೋಧನೆಗಳ ದೀರ್ಘ ಪರಂಪರೆಯಿಲ್ಲದಿದ್ದರೆ ಇಂದಿನ ಉನ್ನತ 
ಸಾಧನೆಗಳೆಲ್ಲಾ ಕನಸಾಗಿಯೇ ಉಳಿದಿರುತ್ತಿದ್ದವೆಂಬ ಅಂಶವನ್ನು ನೆನಪಿನಲ್ಲಿಡ 
ಬೇಕು. ಅಂತಹ ಪರಂಪರೆ ಹಿಂದಾಗಲೀ ಇಂದಾಗಲೀ ಯಾವುದೊಂದೇ ರಾಷ್ಟ್ರದ 
ಗುತ್ತಿಗೆಯಾಗಿ ಪರಿಣಮಿಸಿಲ್ಲವೆಂಬುದು ಗಮನಾರ್ಹ. ಇಂದೂ ಅಂತರಿಕ್ಷ 
ವಿಜ್ಞಾನಕ್ಕೆ ಸಂಬಂಧಿಸಿದ ಮೂಲಭೂತ ಸಂಶೋಧನೆಗಳ ನಿರ್ವಹಣೆಯಲ್ಲಿ ರಷ್ಯ , 
ಅಮೆರಿಕಾಗಳಲ್ಲದೆ ಫ್ರಾನ್ಸ್ , ಜಪಾನ್ , ಬ್ರಿಟನ್ , ಕೆನಡ, ಜರ್ಮನಿ, ಇಟಲಿ, 
ಆಸ್ಟ್ರೇಲಿಯ , ಪೋಲೆಂಡ್ , ಭಾರತ ಮುಂತಾದ ಹಲವಾರು ರಾಷ್ಟ್ರಗಳು ಗಣನಾರ್ಹ 
ಪ್ರಮಾಣದಲ್ಲಿ ಪಾತ್ರವಹಿಸುತ್ತಿವೆ. ಮತ್ತು , ಮುಖ್ಯವಾಗಿ, ಈ ' ದ್ವಿತೀಯ ವರ್ಗ' ದ 
ರಾಷ್ಟ್ರಗಳು ತಮ್ಮಲ್ಲಿರುವ ಭೂಮಾಧಾರಿತ ರೇಡಿಯೋ ಟೆಲಿಸ್ಕೋಪ್, ರೇಡಾರ್ 
ಮುಂತಾದ ಸಾಧನಗಳಿಂದ ರಷ್ಯ ಮತ್ತು ಅಮೆರಿಕಾಗಳು ಹಾರಿಬಿಟ್ಟ ಅಂತರಿಕ್ಷ 
ವಾಹನಗಳನ್ನು ಸತತವಾಗಿ ಗುರುತು ಹಚ್ಚುತ್ತಿದ್ದು ಆ ವಾಹನಗಳು ಒದಗಿಸುವ 
ಅಮೂಲ್ಯ ದತ್ತಾಂಶಗಳನ್ನು ಗ್ರಹಿಸಲು ಸಮರ್ಥವಾಗಿವೆ. 

ನಿಜಕ್ಕೂ ಬ್ರಿಟನ್ , ಫ್ರಾನ್ಸ್ , ಕೆನಡ, ಜರ್ಮನಿ ಮತ್ತು ಇಟಲಿ ರಾಷ್ಟಗಳು 
ಸ್ವಂತವಾಗಿ ಕಕ್ಷಾರ್ಹ ಭೂಉಪಗ್ರಹಗಳನ್ನು ಸಹ ಯೋಜಿಸಿ ನಿರ್ಮಾಣಮಾಡಿವೆ . 
ಅಂತಹ ಉಪಗ್ರಹಗಳನ್ನು ಈ ರಾಷ್ಟ್ರಗಳ ಪರವಾಗಿ ಅಮೆರಿಕಾ ಸಂಯುಕ್ತ 
ಸಂಸ್ಥಾನಗಳ ನ್ಯಾಸಾ ಸಂಸ್ಥೆಯು ತನ್ನಲ್ಲಿರುವ ಸತ್ವಯುತ ರಾಕೆಟ್ ಯಂತ್ರಗಳ 
ಸಹಾಯದಿಂದ ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಪ್ರಕ್ಷೇಪಿಸಿ ಅವುಗಳ ಉಪಯುಕ್ತತೆ 
ಯನ್ನು ರುಜುವಾತುಮಾಡಿಕೊಟ್ಟಿದೆ. ಅಲ್ಲದೆ ಫ್ರಾನ್ಸ್ ದೇಶವು ಇನ್ನೂ ಒಂದು 
ಹೆಜ್ಜೆ ಮುಂದೆಹೋಗಿ ತಾನೇ ಸ್ವಂತವಾಗಿ ನಿರ್ಮಿಸಿದ ರಾಕೆಟ್ ಯಂತ್ರಗಳನ್ನು 
ಬಳಸಿ ತನ್ನ ಪ್ರಪ್ರಥಮ ಸಂಪೂರ್ಣ ಸ್ವದೇಶಿ ಭೂಉಪಗ್ರಹವನ್ನು 1965ರ 
ನವೆಂಬರ್ 26ರಂದು ಸಹರಾ ಮರುಭೂಮಿಯಿಂದ ಯಶಸ್ವಿಯಾಗಿ ಕಕ್ಷೆಗೆ 


ಆಕಾಶ ಸಂಶೋಧನೆ 


೯೨೭ 


ಪ್ರಕ್ಷೇಪಿಸಿತು. ಅಲ್ಲಿಂದೀಚೆಗೆ ಫ್ರಾನ್ಸಿನ ಉಪಗ್ರಹ ಕಾರಕ್ರಮ ಪ್ರಗತಿ ಪಥದಲ್ಲಿ 
ಮುನ್ನಡೆಯುತ್ತಿದ್ದು ಜಪಾನ್ , ಚೀನ ಮುಂತಾದ ರಾಷ್ಟ್ರಗಳೂ ಇದೇ ಮೇಲ್ಪಂಕ್ತಿ 
ಯನ್ನು ಅನುಸರಿಸತೊಡಗಿವೆ. . . 
. ಭಾರತದಲ್ಲಿ ಅಂತರಿಕ್ಷ ಸಂಶೋಧನೆಗಳನ್ನು ಕೈಗೊಳ್ಳುವ ಸಲುವಾಗಿ 
ಭಾರತೀಯ ಪರಮಾಣುಶಕ್ತಿ ಶಾಖೆಯ ಅಂಗವಾಗಿ 1962ರಲ್ಲಿ ಇಂಕೋಸ್ಟಾರ್‌ 
INCOSPAR ( Indian National Committee for Space Research 
ಅಂತರಿಕ್ಷ ಶೋಧನೆಯ ಭಾರತ ರಾಷ್ಟ್ರೀಯ ಸಮಿತಿ) ಎಂಬ ಸಂಸ್ಥೆಯನ್ನು ತೆರೆಯ 
ಲಾಯಿತು. ಈ ಸಂಸ್ಥೆಯು ತಿರುವನಂತಪುರಕ್ಕೆ ಉತ್ತರದಲ್ಲಿ ಹದಿನಾರು ಕಿಲೋ 
ಮೀಟರ್‌ದೂರದಲ್ಲಿರುವ ಥುಂಬ ಎಂಬ ಗ್ರಾಮದ ಬಳಿ ರಾಕೆಟ್ ಪ್ರಕ್ಷೇಪಣ ಕೇಂದ್ರ 
ವೊಂದನ್ನು ಸಂಸ್ಥಾಪಿಸಿತು. ಟೆರ್‌ಲ್ಸ್ - TERLS ( Thumba Equa 
torial Rocket Launching Station --- ಥುಂಬ ಸಮಭಾಜಕ ರಾಕೆಟ್ 
ಪ್ರಕ್ಷೇಪಣ ಕೇಂದ ) ಎಂಬ ಹೆಸರಿನ ಈ ರಾಕೆಟ್ ಕೇ೦ದ್ರವು ಇಂದು ಭಾರತದಲ್ಲಿ 
ಅಂತರಿಕ್ಷ ಚಟುವಟಿಕೆಗಳ ಪ್ರಧಾನ ನಾಭಿ. ಸದ್ಯದಲ್ಲಿ ಅಲ್ಲಿ ಭೂವಾಯು 
ಮಂಡಳದ ಬಗ್ಗೆ ಸ್ವಾರಸ್ಯಕರ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದೆ. 

ಭೂವಾಯುಮಂಡಳದ ಬೇರೆ ಬೇರೆ ಸ್ವರಗಳ ಮುಖಾಂತರ ಹಾದು 
ಹೋಗುವಾಗ ಅಲ್ಲಿಯ ಭೌತಿಕ ಸನ್ನಿವೇಶಗಳ ಬಗ್ಗೆ ನಿಷ್ಠಷ್ಟ ರೀತಿಯಲ್ಲಿ ತನಿಖೆ 
ನಡೆಸುವ ಪರೀಕ್ಷಕ (sounding) ರಾಕೆಟ್‌ಗಳಿಂದ ವಾಯುಮಂಡಳದ ಅಧ್ಯಯ 
ನಕ್ಕೆ ಅಪಾರ ಲಾಭವುಂಟು. ಈ ಅಧ್ಯಯನಕ್ಕೆ ಉಪಯುಕ್ತವಾಗುವ ಇನ್ನೆರಡು 
ಸಾಧನಗಳೆಂದರೆ ಇದೇ ರೀತಿಯ ಪರೀಕ್ಷಕ ಬೆಲೂನ್‌ಗಳು ಮತ್ತು ವಾಯು 
ಮಂಡಳದ ಬಾಹ್ಯವಲಯಗಳಲ್ಲಿ ಮಾತ್ರ ಸಂಚರಿಸುವ ಭೂಉಪಗ್ರಹಗಳು . 
ಬೆಲೂನ್‌ಗಳು ಭೂಮೇಲ್ಮೀಯಿಂದ ಮುವ್ವತ್ತು ನಲವತ್ತು ಕಿಲೋಮೀಟರ್ 
ಗಳಿಗಿಂತ ಹೆಚ್ಚು ಎತ್ತರಕ್ಕೆ ಏರುವುದಿಲ್ಲ. ಉಪಗ್ರಹಗಳಾದರೋ ಭೂಮೇಲೆ 
ಯಿಂದ ಇನ್ನೂರು ಕಿಲೋಮೀಟರ್‌ಗಳಿಗಿಂತ ತಗ್ಗಿನ ವಲಯಗಳಿಗೆ ಪ್ರವೇಶಿಸಿದರೆ 
ವಾಯುಪ್ರತಿರೋಧದಿಂದ ನಾಶಹೊಂದುತ್ತವೆ. ಆದ್ದರಿಂದ ಇವೆರಡು ಪರಿಮಿತಿಗಳ 
ನಡುವೆ ಇರುವ ವಾಯುಸ್ತರಗಳ ನೇರ ವೀಕ್ಷಣೆಗೆ ಪರೀಕ್ಷಕ ರಾಕೆಟ್‌ಗಳೇ ಅತ್ಯಂತ 
ಸಮರ್ಪಕ ಸಾಧನ . 

ಇಂತಹ ಪರೀಕ್ಷಕ ರಾಕೆಟ್‌ಗಳನ್ನು ಹಾರಿಬಿಡುವ ಕೇಂದ್ರಗಳು ಪ್ರಪಂಚದ 
ಅನೇಕ ಭಾಗಗಳಲ್ಲಿ ಸ್ಥಾಪನೆಗೊಂಡಿವೆ. ಆದರೆ ಥುಂಬಾದ ರಾಕೆಟ್‌ ಕೇಂದ್ರ 
ವನ್ನು ರಚಿಸುವುದಕ್ಕೆ ಮುಂಚೆ ಸಮಭಾಜಕವೃತ್ತದ ಸುತ್ತಮುತ್ತಲಿನ ಪ್ರದೇಶ 
ಗಳಲ್ಲಿ ಪರೀಕ್ಷಕ ರಾಕೆಟ್ ಕೇಂದ್ರಗಳ ತೀವ್ರ ಕೊರತೆಯಿದ್ದಿತು. ನಿಜಕ್ಕೂ 
ವಾತಾವರಣದಲ್ಲಿನ ಆಗುಹೋಗುಗಳು ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವನ್ನು 
ಬಹುಮಟ್ಟಿಗೆ ಅವಲಂಬಿಸಿವೆ . ಈ ಕ್ಷೇತ್ರದಲ್ಲಿ ಕೇಂದ್ರೀಯ ಪ್ರಾಮುಖ್ಯತೆಯನ್ನು 


೯೨೮ 


ಪ್ರಬುದ್ಧ ಕರ್ಣಾಟಕ 
ಪಡೆದಿರುವ ಅಯಸ್ಕಾಂತೀಯ ಸಮಭಾಜಕರೇಖೆಯು ತಿರುವನಂತಪುರಕ್ಕೆ ಕೇವಲ 
ನಲವತ್ತು ಕಿಲೋಮೀಟರ್‌ಗಳ ಅಂತರದಲ್ಲಿ ಹಾದು ಹೋಗುತ್ತದೆ. ಭೂವಾತಾ 
ವರಣದ ಒಗಟುಗಳನ್ನು ಬಗೆಹರಿಸುವುದಕ್ಕೆ ಈ ಪ್ರದೇಶದ ಮೇಲಿರುವ ವಾಯು 
ಮಂಡಳದ ವೀಕ್ಷಣೆ ಅತಿಮುಖ್ಯ . ಇಂಕೋಸ್ಟಾರ್‌ ಸಂಸ್ಥೆಯು ತನ್ನ ರಾಕೆಟ್ 
ಕೇಂದ್ರವನ್ನು ಸ್ಥಾಪಿಸಲು ಥುಂಬ ಗ್ರಾಮವನ್ನು ಆಯ್ಕೆ ಮಾಡಿದ್ದು ಈ ಕಾರಣ 
ಗಳಿಗಾಗಿಯೇ . 
- ಥುಂಬ ಕೇಂದ್ರದಿಂದ ಮೊಟ್ಟ ಮೊದಲನೆಯ ಸಲ ಪ್ರಕ್ಷೇಪಿಸಿದ ನೈಕ್ 
ಅಪಾಷ್ ಎಂಬ ಹೆಸರಿನ ಎರಡು ಹಂತಗಳ ರಾಕೆಟ್ ಯಂತ್ರವನ್ನು ಭಾರತಕ್ಕೆ 
ಅಮೆರಿಕಾದ ನ್ಯಾಸಾ ಸಂಸ್ಥೆಯು ಸರಬರಾಜು ಮಾಡಿತು. ಅದು ನವೆಂಬರ್ 
21 , 1963 ರ ಸಂಜೆ ಗಗನಾಭಿಮುಖವಾಗಿ ಹಾರಿ ಭಾರತವನ್ನು ಮೊದಲನೆಯ 
ಬಾರಿ ಅಂತರಿಕ್ಷಯುಗಕ್ಕೆ ಕರೆದೊಯ್ಲಿ ತು . ಯಂತ್ರದಲ್ಲಿನ ಚಾಲಕದ್ರವ್ಯಗಳು 
ಮುಗಿದ ಬಳಿಕ ಭೂಮ್ಯಾಕರ್ಷಣೆಯ ಪ್ರಭಾವದಿಂದ ರಾಕೆಟ್ ತನ್ನ ವೇಗವನ್ನು 
ಕ್ರಮೇಣ ಕಳೆದುಕೊಂಡು ಮತ್ತೆ ಭೂಮಿಗೆ ಬೀಳತೊಡಗುವ ಸಮಯದಲ್ಲಿ 
ಅದರಲ್ಲಿ ಪೂರ್ವಭಾವಿಯಾಗಿ ಸಜ್ಜುಗೊಳಿಸಿದ್ದ ಸೋಡಿಯಂ ಲೋಹವನ್ನು ಆವಿ 
ಯಾಗಿ ಪರಿವರ್ತಿಸಿ ವಾಯುಮಂಡಳಕ್ಕೆ ಹೊರಗೆಡಹಲಾಯಿತು. ಭೂಮೇಲ್ಮ 
ಯಿಂದ ನೂರು ಕಿಲೋಮೀಟರ್‌ಗಳಿಗೂ ಹೆಚ್ಚಿನ ಎತ್ತರದಲ್ಲಿ ಮೋಡದಂತೆ ಹರಡಿ 
ಕೊಂಡು ಸಂಧ್ಯಾಕಾಲದ ಸೂರಕಿರಣಗಳನ್ನು ಚದುರಿಸಿ ಗೋಚರಕ್ಕೆ ಬಂದ 
ಆ ಆವಿಯ ರಾಶಿಯನ್ನು ಥುಂಬದಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿದ್ದ 
ಜನರು ಆ ಸಂಜೆ ನೋಡಿವಿಸ್ಮಯಗೊಂಡರು.26 ವಿಜ್ಞಾನಿಗಳು ಅಂದು ಬೇರೆ ಬೇರೆ 
ಸ್ಥಳಗಳಿಂದ ಆ ಮೋಡದ ಅನುಕ್ರಮ ಪೋಟೋಗಳನ್ನು ತೆಗೆದುಕೊಂಡು ಅದರ 
ಚಲನೆಯನ್ನು ಕರಾರುವಾಕ್ಕಾಗಿ ಗುರುತಿಸಿದರು. ಇದರಿಂದ ಅವರಿಗೆ 100 - 150 
ಕಿಲೋಮೀಟರ್ ಎತ್ತರದಲ್ಲಿ ರೂಪಗೊಂಡಿದ್ದ ವಾಯುಚಲನೆಯ ನಮೂನೆಗಳ 
ನಿಷ್ಕೃಷ್ಟ ಚಿತ್ರಣ ದೊರಕಿತು. 
- ಅಲ್ಲಿಂದೀಚೆಗೆ ಅಮೆರಿಕಾ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ತಯಾರಾದ ಐವತ್ತು 
ಅರವತ್ತು ರಾಕೆಟ್ ವಾಹನಗಳು ಥುಂಬ ಕೇಂದ್ರದಿಂದ ಯಶಸ್ವಿಯಾಗಿ ಹಾರಿವೆ. 
ಈ ಪ್ರಯೋಗಗಳಲ್ಲಿ ಸೋಡಿಯಂ ಆವಿಯನ್ನು ವಿಸರ್ಜಿಸುವ ಉಪಕರಣವಷ್ಟನ್ನೇ 
ಅಲ್ಲದೆ ಹೆಚ್ಚಿನ ಜಟಿಲತೆಯುಳ್ಳ ಇನ್ನೂ ಅನೇಕ ಉಪಕರಣಗಳನ್ನು ಬಳಕೆಗೆ 
ತರಲಾಗಿದೆ. ಇದರಿಂದ ಪವನಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು 
ನಿರ್ವಹಿಸುವುದರ ಜೊತೆಗೆ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರದ ಏರುಪೇರುಗಳನ್ನು 


26 ಪ್ರಸಕ್ತ ಲೇಖನದ ಬರಹಗಾರನಿಗೆ ಆ ಸಂಜೆಯ ಸೋಡಿಯಂ ಮೋಡವನ್ನು 
ಮೈಸೂರಿನ ಬಳಿ ಇರುವ ಚಾಮರಾಜನಗರದಿಂದ ವೀಕ್ಷಿಸಲು ಸಾಧ್ಯವಾಯಿತು. 


ಸೆಂಟಾರ್ರಾಕೆಟ್ಟನ್ನುಸಿದ್ಧಗೊಳಿಸುತ್ತಿರುವುದು 


ಭಾರತದಲ್ಲಿಯೇಜೋಡಿಸಿದಕೆಲವುಪಾವತಿಹೊರೆಗಳು 


ಸೆಂಟಾರ್ರಾಕೆಟ್ಟನ್ನುಎತ್ತಿನಿಲ್ಲಿಸುತ್ತಿರುವುದು 


ಸೆಂಟಾರ್‌ರಾಕೆಟ್ಮೇಲಕ್ಕೆಹಾರುತ್ತಿರುವುದು 


ನೈಕ್ಅಪಾಪ್ರಾಕೆಟ್ಟುಮೇಲಕ್ಕೆಹಾರುತ್ತಿರುವುದು 


1. 


xnw ನೈಕ್ಆಪಾಸ್ರಾಕೆಟ್ಟುಹಾರಲುಸಿದ್ಧವಾಗಿನಿಂತಿರುವುದು 


ಆಕಾಶ ಸಂಶೋಧನೆ 


೯೨೯ 


ನಿರ್ಣಯಿಸುವುದಕ್ಕೂ , ಎತ್ತರದ ವಾಯುಮಂಡಳದಲ್ಲಿ ಸಂಚರಿಸುವ ವಿದ್ಯುತ್ಕಣ 
ಗಳ ಸಾಂದ್ರತೆ ಹಾಗೂ ಪ್ರವಾಹದರಗಳನ್ನು ಅಳತೆ ಮಾಡುವುದಕ್ಕೂ ಸಾಧ್ಯ 
ವಾಗಿದೆ. 

* 1965 ರ ಡಿಸೆಂಬರ್‌ ತಿಂಗಳಿನಲ್ಲಿ ಥುಂಬ ರಾಕೆಟ್ ಪ್ರಕ್ಷೇಪಣ ಕೇಂದ್ರಕ್ಕೆ 
ವಿಶ್ವಸಂಸ್ಥೆಯ ಮನ್ನಣೆ ದೊರಕಿ ಇಲ್ಲಿಯ ಸೌಲಭ್ಯಗಳು ಅಧಿಕೃತವಾಗಿ ಅಂತರ 
ರಾಷ್ಟ್ರೀಯ ಬಳಕೆಗೆ ಪಾತ್ರವಾದವು. ಪ್ರಪಂಚದಲ್ಲಿ ಇಂದು ಭಾರತ , ರಷ್ಯ , 
ಅಮೆರಿಕಾ, ಫ್ರಾನ್ಸ್ , ಜಪಾನ್ ಮುಂತಾದ ಭಿನ್ನ ರಾಷ್ಟ್ರಗಳ ಅಂತರಿಕ್ಷ ವಿಜ್ಞಾನಿ 
ಗಳು ಒಟ್ಟೋಟ್ಟಿಗೆ ಸಂಶೋಧನ ಕಾವ್ಯಗಳನ್ನು ಕೈಗೊಂಡಿರುವ ಏಕೈಕ ಕೇಂದ್ರ , 
ಥುಂಬ. ಈ ಅಪೂರ್ವ ಲಕ್ಷಣದ ಥುಂಬ ಅಂತರರಾಷ್ಟ್ರೀಯ ರಾಕೆಟ್ ಪ್ರಕ್ಷೇಪಣ 
ಸೌಲಭ್ಯವನ್ನು ವಿಶ್ವಸಂಸ್ಥೆಗೆ ನಿವೇದಿಸುವ ವಿಧ್ಯುಕ್ತ ಸಮಾರಂಭವೊಂದನ್ನು 
ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾಗಾಂಧಿ ಅವರು ಫೆಬ್ರವರಿ 2 , 1968 ರಂದು 
ನೆರವೇರಿಸಿದರು. 

ಭಾರತದಿಂದ ಉಪಗ್ರಹಗಳನ್ನು ಕಕ್ಷೆಗೆ ಪ್ರಕ್ಷೇಪಿಸುವ ಕೇಂದ್ರವೊಂದನ್ನು 
ಸಹ ಇನ್ನು ಮುಂದೆ ಪೂರ್ವತೀರದ ಬಳಿ ಸಂಸ್ಥಾಪಿಸಲಾಗುವುದು . ಐದು ವರ್ಷಗಳ 
ಅವಧಿಯಲ್ಲಿ ಭಾರತ ಅಲ್ಲಿಂದ ತನ್ನ ಮೊದಲನೆಯ ಭೂಉಪಗ್ರಹವನ್ನು ಹಾರಿ 
ಬಿಡುವ ನಿರೀಕ್ಷೆಯಿದೆ. ಟೆಲಿವಿಷನ್ ಮತ್ತು ಇತರ ಆಧುನಿಕ ಸಂಪರ್ಕಗಳನ್ನು 
ವ್ಯಾಪಕವಾಗಿ ದೇಶಾದ್ಯಂತ ವ್ಯವಸ್ಥೆಗೊಳಿಸುವುದರಲ್ಲಿ ಭಾರತೀಯ ಭೂಉಪಗ್ರಹ 
ಗಳು ಕೇಂದ್ರೀಯ ಪಾತ್ರವನ್ನು ನಿರ್ವಹಿಸಲಿವೆ . 
- ಅಂತರಿಕ್ಷವಿಜ್ಞಾನ ಯಾವೊಂದು ರಾಷ್ಟ್ರದ ವೈಯುಕ್ತಿಕ ಸ್ವತ್ತೂ ಅಲ್ಲ. 
ಅನತಿ ಕಾಲದಲ್ಲಿಯೇ ಅದರ ಅದ್ಭುತ ಸಾಧನೆಗಳ ಫಲ ಇಡೀ ವಿಶ್ವದ ಜನತೆಯ 
ಕೈಗಳಿಗೆ ಎಟುಕುವಂತಾಗುವುದರಲ್ಲಿ ಸಂಶಯವಿಲ್ಲ. 


ಅಂತರಿಕಯುಗದ ಸಂದೇಶ 
ಸಹಸ್ರಾರು ವರ್ಷಗಳಿಂದ ಪ್ರಧಾನವಾಗಿ ಕಲ್ಪನಾಶೀಲ ಕವಿಯ ಹಾಗೂ ಅಪ್ರಾ 
ಪಂಚಿಕ ಖಗೋಲಶಾಸ್ತ್ರಜ್ಞನ ಕನಸಿನ ಸಾಮ್ರಾಜ್ಯವೆಂದು ಜನರು ಬಗೆದಿದ್ದ 
ಅಂತರಿಕ್ಷವನ್ನು ೧೯೫೭ರ ಶರತ್ಕಾಲದ ಆದಿಯಲ್ಲಿ ಎಂಬತ್ತು ಕಿಲೋ ತೂಕದ 
ಮಾನವನಿರ್ಮಿತ ಯಂತ್ರವ್ಯವಸ್ಥೆಯೊಂದು ಹಠಾತ್ತನೆ ಆಕ್ರಮಿಸಿಕೊಂಡು ಭೂ 
ನಿವಾಸಿಗಳ ಬದುಕಿನಲ್ಲೊಂದು ಗಾಢ ವಿಪ್ಲವವನ್ನುಂಟುಮಾಡಿತು. ಒಂದೇ ಒಂದು 
ದಶಕದ ಅವಧಿಯಲ್ಲಿ ಈ ವಿಪ್ಲವದ ತರಂಗಗಳು ಜನರ ಸಾಂಪ್ರದಾಯಿಕ ಮನೋ 
ವ್ಯಾಪಾರಗಳ ಆಯಕಟ್ಟನ್ನು ಶಿಥಿಲಗೊಳಿಸಿ ಅವುಗಳಿಗೊಂದು ಹೊಸ ವಿಸ್ತೀರ್ಣ 
ವನ್ನು ನೀಡಿವೆ. ಇದರ ಫಲವಾಗಿ ಮಾನವ ಜನಾಂಗದಲ್ಲಿ ಬುಡಕಟ್ಟು , ಧಾರ್ಮಿಕ 
ಶ್ರದ್ದೆ , ರಾಷ್ಟ್ರೀಯತೆ, ಮುಂತಾದ ರೂಢಿಯ ಆಧಾರಗಳ ಮೇಲೆ ಕಲ್ಪಿತವಾಗಿರುವ 

59 


೯೩೦ 

ಪ್ರಬುದ್ಧ ಕರ್ಣಾಟಕ 
ಒಳ ಪಂಗಡಗಳು ಹಿಂದೆಂದೂ ಇಲ್ಲದಷ್ಟು ಅರ್ಥಶೂನ್ಯವಾಗಿ ಇಂದು ಕಾಣಿಸ 
ತೊಡಗಿವೆ. 

ಎಷ್ಟು ಅಗಾಧವಾದ ಆಂದೋಳನವೇ ಆಗಲೀ , ಅದರಿದುರಿನಲ್ಲಿ ಸಹಸ್ರಾರು 
ವರ್ಷಗಳಿಂದ ನೆಲೆಯಾಗಿರುವ ಭಾವನೆಗಳು ಒಮ್ಮೆಗೇ ಕುಸಿದು ಬೀಳುವುದು 
ಅಸಂಭವ. ಆದ್ದರಿಂದಲೇ ಇಂದಿನ ಮಹಾವಿಷ್ಣವದ ಸಂದೇಶದಿಂದ ಪ್ರಭಾವಿತ 
ನಾಗದೇ ಉಳಿದುಕೊಂಡಿರುವ ಯುದ್ದಾಸಕ ಬಲಗಳು ಸಹ ನಿಷ್ಠೆಯಿಂದ 
ಅಂತರಿಕ್ಷ ದೇವತೆಯ ಆರಾಧನೆಯಲ್ಲಿ ತೊಡಗಿ ಅದರಿಂದ ತಮ್ಮ ಕಾರೈಸಿದ್ದಿಯಾಗ 
ಬಹುದೆಂಬ ಎಣಿಕೆಯಲ್ಲಿ ಹಿಗ್ಗುತ್ತಿರುವಂತೆ ಕಾಣುತ್ತದೆ. 

ಹೀಗಿರುವಾಗ ಅಂತರಿಕ್ಷ ಯುಗದ ವಿಶೈಕ್ಯತೆಯ ಸಂದೇಶದೊಡನೆ ಪಾಶವೀ 
ಯುದ್ಧೋದ್ಯಮ ಯೋಜನೆಗಳ ಸಂಘರ್ಷಣೆ ಅನಿವಾರವಾಗಲು ಶಕ್ಯವಿದೆ. ಆದರೆ 
ಅಂತಿಮ ವಿಶ್ಲೇಷಣೆಯಲ್ಲಿ ಇಂತಹ ಸಂಘರ್ಷ ಮಾನವಕೋಟಿಯ ಮನೋ 
ವ್ಯಾಪಾರಗಳ ಒಂದು ಮುಖವಲ್ಲದೆ ಬೇರೇನೂ ಅಲ್ಲ. ಮಾನಸಿಕ ಜಗತ್ತಿನಲ್ಲಿ 
ಭಾವನೆಗಳ ಅರ್ಥವೇ ಅವುಗಳ ಪ್ರಾಣವೂ . ಎಂತಲೇ ಇಲ್ಲಿ ಅಂತರಿಕ್ಷ ವಿಪ್ಲವದ 
ಬೃಹದ್ವಿಜಯ ನಿಸ್ಸಂದೇಹವೆನಿಸುತ್ತದೆ. ಅದು ತನ್ನ ವೈರಿಯನ್ನು ಅನಿರೀಕ್ಷಿತವಾದ 
ರೀತಿಗಳಲ್ಲಿ ಅರ್ಥವಿಹೀನವನ್ನಾಗಿ ಮಾಡಿ ನಿರ್ನಾಮಗೊಳಿಸಬಲ್ಲದು. 

ಇಂದಿನ ಅಂತರಿಕ್ಷ ಶೋಧನೆ * ಲೌಕಿಕ ' ಮತ್ತು ' ಅಲೌಕಿಕ ' ವೆಂಬ 
ವಾಡಿಕೆಯ ವರ್ಣನೆಗಳನ್ನು ಹೊತ್ತಿರುವ ಭಿನ್ನ ಮೌಲ್ಯಗಳ ಸಂಗಮ ಸ್ಥಾನವಾಗಿದೆ. 
ಇಂತಹ ಸಂಗಮದಲ್ಲಿ ಮೂಲ ಮೌಲ್ಯಾಂಶಗಳ ಅನ್ನೋನ್ಯ ವಿನಿಮಯದಿಂದ ಹೊಸ 
ಮೌಲ್ಯಗಳು ಸೃಷ್ಟಿಯಾಗಿ ಅಲೌಕಿಕವಾಗಿದ್ದುದು ವಾಸ್ತವಿಕವೂ ಲೌಕಿಕವಾಗಿ 
ದ್ದು ದು ನಿಸ್ಸಾರವಾಗಿಯೂ ಪರಿಣಮಿಸಬಹುದು. 
- ಮಾನವನ ಕಲ್ಪನಾ ಮನೋವೃತ್ತಿಯೊಂದೇ ವಿಹರಿಸುತ್ತಿದ್ದ ಜಾಗದಲ್ಲಿ 
ಇಂದು ಆತನಿಂದ ನಿರ್ಮಾಣವಾಗಿರುವಮೂರ್ತಯಂತ್ರಗಳು ಕಾಲಿಟ್ಟಿವೆ. ಆದರೆ.... 

ಈ ಯಂತ್ರಗಳು ಮುಂದೆ ಎಂದಾದರೂ ಆತನನ್ನು ಬೇರೊಂದು ಲೋಕದಲ್ಲಿ 
ತನ್ನಂತೆಯೇ ಬುದ್ಧಿ ಶಕ್ತಿಯುಳ್ಳ ಜೀವಿಗಳ ಬಳಿ ಕರೆದೊಯ್ಯುವುವೇ ? 

ಅಥವಾ , ವಿಲೋಮವಾಗಿ , ಇವಕ್ಕೆ ಅನುರೂಪವಾದ ಯಂತ್ರಗಳಲ್ಲಿ 
ಬೇರೊಂದು ಲೋಕದ ಬುದ್ದಿ ಜೀವಿಗಳು ಎಂದಾದರೊಂದು ದಿನ ಮಾನವನನ್ನು 
ಸಂದರ್ಶಿಸಲು ಭೂಲೋಕಕ್ಕೆ ಆಗಮಿಸಬಹುದೇ ? 

ಜವಾಬ್ದಾರಿಯುತ ಕಲ್ಪನಾಮನೋವೃತ್ತಿಗೆ ಅಂತರಿಕ್ಷ ಶೋಧನೆಯಲ್ಲಿ 
ಇಂದಿಗೂ ಮೊದಲಿನಂತೆಯೇ ಹಿರಿಯ ಸ್ಥಾನವುಂಟೆಂಬುದಕ್ಕೆ ಎಲ್ಲರ ಆಸಕ್ತಿಯನ್ನೂ 
ಕೆರಳಿಸುವ ಈ ಬಗೆಯ ಪ್ರಶ್ನೆಗಳು ಸಾಕ್ಷಿಯಾಗಿವೆ. 

ವಿಜ್ಞಾನದಲ್ಲಿ ಅದಕ್ಕೆ ಎಂದೆಂದಿಗೂ ಮಾನ್ಯತೆಯುಂಟೀ ಉಂಟು. ಕ್ರಮ 
ಬದ್ಧ ಕಲ್ಪನೆಯೇ ವೈಜ್ಞಾನಿಕ ಸಂಶೋಧನೆಗಳ ಮೂಲಾಧಾರ . 


- ಎನ್. ಕೃಷ್ಣಸ್ವಾಮಿ 


ವಾಯುಯಾನ 


ಬ್ರಾಹ್ಮಣರ ಮನೆಯ ಹಸುವೆಂದರೆ ಅದು ಅತ್ಯಲ್ಪ ಪ್ರಮಾಣದಲ್ಲಿ ಅಗ್ಗದ ತಿಂಡಿ 
ತಿನಿಸುಗಳನ್ನು ತಿಂದು ಸಮೃದ್ಧಿಯಾಗಿ ಹಾಲು ಕೊಡಬೇಕಂತೆ, ಚೆನ್ನಾಗಿ ಸಗಣಿ 
ಹಾಕಬೇಕಂತೆ ಮತ್ತು ಒದೆಯದೆ, ಹಾಯದೆ, ಸಾಧುವಾಗಿರಬೇಕಂತೆ ! 
ಇಂದಿನ ವಾಯುಯಾನದಲ್ಲಿ ನಾವು ವಿಮಾನಗಳಿಂದ ಇಂತಹುದೇ ಪರಸ್ಪರ 
ವಿರೋಧಾತ್ಮಕವಾದ ಗುಣಗಳನ್ನು ಅಪೇಕ್ಷಿಸುತ್ತೇವೆ. ನಮ್ಮ ವಿಮಾನ ಎಂತಹುದಿರ 
ಬೇಕು ? ಅದು ಅತಿ ವೇಗವಾಗಿ ಚಲಿಸಬೇಕು, ಅತ್ಯಲ್ಪ ಇಂಧನವನ್ನು ಬಳಸಬೇಕು, 
ಬಹು ಹಗುರವಾಗಿದ್ದು ಅತಿ ಹೆಚ್ಚಿನ ಭಾರವನ್ನು ಅತಿ ಹೆಚ್ಚಿನ ದೂರಗಳಿಗೆ 
ಒಯ್ಯಬೇಕು. ಇಷ್ಟೆಲ್ಲ ಆದಮೇಲೆ ಅದು ಕೇವಕರವಾಗಿರಬೇಕು, ಸರಳವಾದ 
ವಾಯುನಿಲ್ದಾಣವನ್ನೇ ಬಳಸಬೇಕು; ಅಲ್ಲದೆ ಎಲ್ಲೆಂದರಲ್ಲಿ ಇಳಿಯುವುದೂ 
ಏರುವುದೂ ಸಾಧ್ಯವಾಗಬೇಕು. ಇಂತಹ ವಿಮಾನಗಳನ್ನೇ ನಾವು ಬಯಸುವುದು. 

ಸೂಪರ್‌ಸಾನಿಕ್ (ಶಬ್ದ ಕ್ಕಿಂತ ಹೆಚ್ಚಿನ ವೇಗ) , ಹೈಪರ್‌ಸಾನಿಕ್ ( ಶಬ್ದ 
ಕ್ಕಿಂತ ಅತಿ ಹೆಚ್ಚಿನ ವೇಗ), STOL (Short Take off and Landing), 
ಎಂದರೆ ಸ್ವಲ್ಪವೇ ಸ್ಥಳದಲ್ಲಿ ಏರುವುದು ಮತ್ತು ಇಳಿಯುವುದು , VTOL ( Vertical 
Take off and Landing), ಎಂದರೆ ನೇರವಾಗಿ ಏರುವುದು ಮತ್ತು ಇಳಿಯು 
ವುದು, ಇವು ಇಂದಿನ ವಾಯುಯಾನದ ಕೆಲವು ಮುಖ್ಯ ಮಂತ್ರಗಳು. 

ಇಂತಹ ವಿಮಾನಗಳನ್ನು ಸೃಷ್ಟಿಸುವುದೇ ವಾಯುಯಾನದ ಸಂಶೋಧನೆ 
ಮತ್ತು ಅಭಿವೃದ್ಧಿ ( Research and Development- R & D ) ಕಾರ್ಯ ಕರ್ತರ 
ಗುರಿಯಾಗಿರುತ್ತದೆ. ಈ ಗುರಿಯನ್ನು ಮುಟ್ಟುವುದರಲ್ಲಿ ಹೆಚ್ಚು ಹೆಚ್ಚಿನ ಯಶಸ್ಸನ್ನೂ 
ಗಳಿಸಲಾಗುತ್ತಿದೆ. ಇದಕ್ಕಾಗಿ ಊಹಿಸಲಸಾಧ್ಯವಾದ ಪ್ರಮಾಣದಲ್ಲಿ ಸಂಪತ್ತನ್ನು 
ತೊಡಗಿಸಲಾಗಿದೆ. ಉದಾಹರಣೆಗೆ, ಒಂದು ವಿಮಾನದ ಮುಮಾದರಿಯು ಹೊರ 
ಬೀಳುವುದಕ್ಕೆ ೩ ,೫೦೦ ಕೋಟಿರೂಪಾಯಿಗಳ ಖರ್ಚಾಗಬಹುದು ! 

ಈ ಲೇಖನದಲ್ಲಿ ಇಂದಿನ ನಡೆ ಹೇಗೆ ಯಾವ ದಾರಿಯಿಂದ ಬೆಳೆದುಬಂದಿದೆ 
ಎಂಬ ಚಾರಿತ್ರಿಕ ದೃಷ್ಟಿಗಿಂತ, ಇಂದಿನ ಬೆಳವಣಿಗೆ ಯಾವ ದಿಕ್ಕುಗಳಲ್ಲಿ ನಡೆದಿದೆ, 


೯೩೨ 

ಪ್ರಬುದ್ಧ ಕರ್ಣಾಟಕ 
ಮುಂದಿನ ವಾಯುಯಾನದ ರೂಪರೇಖೆಗಳು ಯಾವ ರೀತಿಯಲ್ಲಿ ಇರಬಹುದು 
ಎಂಬ ದೃಷ್ಟಿಕೋನವನ್ನು ತೆಗೆದುಕೊಳ್ಳಲಾಗಿದೆ. ಕ್ಷೇತ್ರ ಬಹು ವಿಸ್ತಾರವಾದುದು, 
ಅತಿವೇಗವಾಗಿ ಹರಡುತ್ತಿರುವುದೂ ಹೌದು. ಎರಡನೇ ಮಹಾಯುದ್ಧದ ಅಂತಿಮ 
ಸೋಲುಗೆಲವುಗಳ ನಿರ್ಣಯ ಎರಡು ಸೈನ್ಯ ಬಲಗಳ ವಿಮಾನಶಕ್ತಿಯನ್ನೇ 
ಅವಲಂಬಿಸಿತೆಂದು ಹೇಳಬಹುದು. ಆದುದರಿಂದಲೇ ಯುದ್ಧಾನಂತರ ಶಾಂತಿಕಾಲ 
ದಲ್ಲೂ ಭವಿಷ್ಯದಲ್ಲೂ ಮೇಲುಗೈಯನ್ನು ಹೊಂದಬೇಕೆಂಬ ಆಶೆಯಿಂದ 
ರಷ್ಯಾ ಮತ್ತು ಅಮೆರಿಕಗಳು ತಮ್ಮ ವಾಯುಬಲಗಳನ್ನು ಬೆಳೆಸುತ್ತಿವೆ. ಈ 
ಮಹಾ ರಾಷ್ಟ್ರಗಳು ಇಂದು ಉಳಿದ ದೇಶಗಳನ್ನು ಈ ಕ್ಷೇತ್ರದಲ್ಲಿ ಬಹಳ ಹಿಂದೆ 
ಹಾಕಿವೆ . ಹಿಂದೆ ವಾಣಿಜ್ಯ ಕಾರ್ಯಗಳಿಗಾಗಿ ಅಭಿವೃದ್ದಿತವಾದ ವಿಮಾನಗಳು 
ಮಾರ್ಪಾಟು ಹೊಂದಿ ಹೇಗೆ ಯುದ್ಧ ವಿಮಾನಗಳಾಗಿ ಪರಿವರ್ತಿತವಾದುವೋ , 
ಹಾಗೆಯೇ ಯುದ್ದ ಕಾರ್ಯಕ್ಕಾಗಿ ಅಭಿವೃದ್ಧಿ ತವಾದ ವಿಮಾನಗಳ ನಾಗರಿಕ ಮಾದರಿ 
ಗಳು ಇಂದು ವಾಣಿಜ್ಯ ಕ್ಷೇತ್ರದಲ್ಲಿ ಆವಿರ್ಭವಿಸಿ ಒಂದು ವಾಣಿಜ್ಯ ಯುದ್ಧವನ್ನೇ 
ಪ್ರಾರಂಭಿಸಿವೆ. ಈ ಯುದ್ಧದಲ್ಲಿ ಮಿತ್ರರಾಷ್ಟಗಳೇ ಪೈಪೋಟಿ ನಡೆಸಿವೆ, ಅಪಾರ 
ವಾದ ಸಂಪತ್ತನ್ನು ಈ ಉದ್ಯಮದಲ್ಲಿ ತೊಡಗಿಸಿವೆ. ಇದರ ಪರಿಣಾಮ : ವಿಪುಲ 
ವಾದ ತಾಂತ್ರಿಕ ಬೆಳವಣಿಗೆ. 

ಈ ಲೇಖನದ ಅವಕಾಶ ಸೀಮಿತವಾದುದು, ಕ್ಷೇತ್ರ ವಿಸ್ತಾರವಾದುದು. 
ಆದುದರಿಂದ ವಾಯುಯಾನದಲ್ಲಿ ಇಂದು ಜರುಗುತ್ತಿರುವ ಕೆಲವು ಅತಿ ಮುಖ್ಯ 
ವಾದ, “ ಬಿಸಿಬಿಸಿಯಾದ ” ವಿಷಯಗಳನ್ನು ಆರಿಸಿಕೊಂಡು ಅವುಗಳ ಪರಿಚಯ 
ವನ್ನು ಜನಪ್ರಿಯವಾದ, ಸರಳವಾದ ರೀತಿಯಲ್ಲಿ ಸೂಕ್ಷ್ಮವಾಗಿ ಮಾಡಿಕೊಡಲು 
ಯತ್ನಿಸಲಾಗಿದೆ. 
ಕೆಲವುಮೂಲ ವಿಷಯಗಳು 
ಮೊದಲು ಕೆಲವು ಮೂಲ ವಿಷಯಗಳ ಪರಿಚಯ . 

ಉತ್ತೋಲನ ಮತ್ತು ಎಳೆತ : ವಿಮಾನಗಳನ್ನು ರೂಪಿಸಿ, ಪರೀಕ್ಷಿಸಿ, ನಿರ್ಮಿ 
ಸುವ ಕಾರ್ಯದಲ್ಲಿ ವಾಯುಫಲಕ(aerofoil) ಗಳು ಬಹು ಪ್ರಯೋಜನಕಾರಿ 
ಯಾಗಿವೆ. ಕಾಲ್ಪನಿಕವಾಗಿ ವಿಮಾನದ ರೆಕ್ಕೆಯನ್ನು ಅಡ್ಡವಾಗಿ ಮೇಲಿಂದ ಕೆಳಕ್ಕೆ 
ಕತ್ತರಿಸಿ ತೆಗೆದ ತೆಳುಭಾಗವನ್ನು ವಾಯುಫಲಕ ಎಂದು ಕರೆಯುತ್ತೇವೆ. ವಾಯು 
ಫಲಕವನ್ನು ಉಪಯೋಗಿಸಿ, ನಿರ್ಮಿತವಾಗಬೇಕಾದ ವಿಮಾನದ ಕೆಲವು ಗುಣ 
ಗಳನ್ನು ಗಣಿತದಿಂದಲೂ ಗಾಳಿ ಸುರಂಗ(wind tunnel) ದ ಪ್ರಯೋಗಗಳಿಂದಲೂ 
ಕಂಡುಹಿಡಿಯಬಹುದು. ವಿಮಾನವು ನಿಂತಿರುವ ಗಾಳಿಯಲ್ಲಿ ಹೇಗೆ ಹಾರುತ್ತದೆಯೋ 
ಅದನ್ನು ಅನುಕರಿಸುವುದಕ್ಕಾಗಿ ವಿಮಾನದ ಮಾದರಿಯನ್ನು ನಿಲ್ಲಿಸಿ, ಅದಕ್ಕೆ 
ಎದುರಾಗಿ ಗಾಳಿಯನ್ನು ಹರಿಯಲು ಬಿಟ್ಟು ಅದರ ನಡತೆ ಹೇಗಿರುವುದೆಂಬುದನ್ನು 


ವಾಯುಯಾನ 


೯೩೩ 


ಅಳೆಯಲು ಮಾಡಿರುವ ಒಂದು ಸಾಧನ, ಗಾಳಿ ಸುರಂಗ, ಗಾಳಿಯನ್ನು ವೇಗವಾಗಿ 
ಹರಿಯುವಂತೆ ಮಾಡಲು ಈ ಸುರಂಗದಲ್ಲಿ ಅವಕಾಶ ಕಲ್ಪಿಸಿರುತ್ತಾರೆ. ಕೆಳಗಿನ 
ಎರಡು ಚಿತ್ರಗಳ ಪೈಕಿ ಎಡಗಡೆಯದರಲ್ಲಿ ಗಾಳಿಯ ಪ್ರವಾಹವು ಸಮಾನಾಂತರ 
ವಾಗಿ , ಸಮವೇಗದಲ್ಲಿ ಚಲಿಸುತ್ತಿದೆ. ಬಲಗಡೆಯದರಲ್ಲಿ ಗಾಳಿಯ ವೇಗಕ್ಕೆ 


ಸಮಾನಾಂತರವಾಗಿರುವ ಹಾಗೆ ವಾಯುಫಲಕವನ್ನು ಇರಿಸಿದೆ. ಗಾಳಿಯ 
ಪ್ರವಾಹ ವಾಯುಫಲಕದ ಮೇಲೆಯೂ ಕೆಳಗೂ ಒಂದೇ ವಿಧವಾಗಿಹರಿಯುವುದ 
ರಿಂದ ಗಾಳಿಯ ಪ್ರವಾಹದ ಮೇಲಿನ ಮತ್ತು ಕೆಳಗಿನ ಶಾಖೆಗಳಲ್ಲಿ ಯಾವ ಏರು 
ಪೇರುಗಳೂ ಇರುವುದಿಲ್ಲ : ವಾಯುಫಲಕವನ್ನು ಮೇಲೆ ಅಥವ ಕೆಳಗೆ ದೂಡುವ 
ಯಾವ ಬಲ( force ) ಗಳೂ ಅದರ ಮೇಲೆ ಪ್ರಯೋಗವಾಗುವುದಿಲ್ಲ. ವಾಯು 
ಫಲಕವು ಗಾಳಿಯ ಪ್ರವಾಹಕ್ಕೆ ಇದಿರಾದುದರಿಂದ ಅದನ್ನು ಹಿಂದಕ್ಕೆ ಎಳೆಯುವ ಬಲ 
ಮಾತ್ರ ಪ್ರಯೋಗವಾಗುತ್ತದೆ. ಇದನ್ನು ಎಳೆತ( drag) ವೆಂದು ಕರೆಯುತ್ತೇವೆ. ಈಗ 
ವಾಯುಫಲಕವನ್ನು ಸ್ವಲ್ಪ ತಿರುಗಿಸಿದರೆ, ಅದರ ಮೇಲ್ಗಡೆ ಹರಿಯುವ ಗಾಳಿಯ 


ಪ್ರವಾಹದ ಶಾಖೆ ಕೆಳಗಿನ ಶಾಖೆಗಿಂತ ಇನ್ನೂ ಕಡಮೆ ದೂರವನ್ನು ಕ್ರಮಿಸಿದಾಗಲೇ 
ಮೂಲಪ್ರವಾಹವನ್ನು ಸೇರಿಕೊಳ್ಳುತ್ತದೆ. ಎರಡು ಶಾಖೆಗಳ ವೇಗ, ಒತ್ತಡಗಳು 


೯೩೪ 

ಪ್ರಬುದ್ಧ ಕರ್ಣಾಟಕ 
ವ್ಯತ್ಯಾಸವಾಗುತ್ತವೆ. ಮೇಲಿರುವುದಕ್ಕಿಂತ ರೆಕ್ಕೆಯ ಕೆಳಗೆ ಹೆಚ್ಚಿನ ಒತ್ತಡ 
ಏರ್ಪಟ್ಟು , ಪರಿಣಾಮವಾಗಿ ವಾಯುಫಲಕದ ಮೇಲೆ F ಎಂಬ ಬಲಪ್ರಯೋಗ 
ವಾಗುತ್ತದೆ. ಈ ಬಲವನ್ನು ಗಾಳಿಯ ದಿಕ್ಕಿನಲ್ಲಿಯೂ ಅದಕ್ಕೆ ಲಂಬವಾದ 
ದಿಕ್ಕಿನಲ್ಲಿಯೂ ವಿಭಜಿಸಿದರೆ, ಆಗ ಅದರ ಎರಡು ಉಪಭಾಗ(components ) 
ಗಳನ್ನು ಗಾಳಿಯ ದಿಕ್ಕಿನಲ್ಲಿ ಡಾಗ್ ( drag) ಅಥವಾ ಎಳೆತ ( D ) ಎಂದೂ 
ಲಂಬವಾದ ದಿಕ್ಕಿನಲ್ಲಿ ಲಿಫ್ಟ್ (lift) ಅಥವಾ ಉತ್ತೋಲನ ( L) ಎಂದೂ 
ಕರೆಯುತ್ತೇವೆ. ವಿಮಾನವು ಹಾರಲು ಕಾರಣ ಉತ್ತೋಲನ ಬಲವು ಅದನ್ನು 
ಮೇಲಕ್ಕೆ ಎತ್ತಿ ಹಿಡಿಯುವುದೇ ಆಗಿದೆ. 

ವಿಮಾನವು ಎಂಜಿನ್ನಿ ನಿಂದ ಮುಂದೆ ತಳ್ಳಲ್ಪಟ್ಟಾಗ ಸುತ್ತಲಿನ ಗಾಳಿಗೆ 
ಸಾಪೇಕ್ಷವಾಗಿ ಮುಂದಕ್ಕೆ ಚಲಿಸುತ್ತದೆ. ಈ ವೇಗದ ಪರಿಣಾಮವಾಗಿ ಮುಖ್ಯ 
ವಾಗಿ ವಿಮಾನದ ರೆಕ್ಕೆಯಮೇಲೆ ಒಂದು ಬಲ ಪ್ರಯೋಗವಾಗುತ್ತದೆ. F ಎಂಬ 
ಈ ಬಲದ ಉಪಭಾಗಗಳು ವಿಮಾನದ ವೇಗದ ವಿರುದ್ಧ ದಿಕ್ಕಿನಲ್ಲಿ D ಎಂಬು 
ದಾಗಿಯೂ , ಅದಕ್ಕೆ ಲಂಬವಾದ ದಿಕ್ಕಿನಲ್ಲಿ L ಎಂಬುದಾಗಿಯೂ ಇರುತ್ತವೆ. 
D ( ಎಳೆತ) ಬಲವು ವಿಮಾನದ ವೇಗವನ್ನು ಕುಗ್ಗಿಸಲು ಯತ್ನಿಸುತ್ತದೆ. L 
(ಉತ್ತೊಲನ) ಬಲವು ವಿಮಾನವನ್ನು ನೆಲದಿಂದ ಮೇಲಕ್ಕೆ ಎತ್ತಿ ಹಿಡಿಯುತ್ತದೆ. 
ವಿಮಾನದ ಎಂಜಿನ್ನಿನ ನೂಕು (thrust) ಬಲವು D ಬಲಕ್ಕಿಂತ ಹೆಚ್ಚಾಗಿದ್ದರೆ 
ಮಾತ್ರ ವಿಮಾನವು ಚಲಿಸುವುದು. 

ವಾಯುನೌಕೆ ( airship ) ಗಳಲ್ಲಿ ಯಾದರೂ ಅವುಗಳಲ್ಲಿ ತುಂಬಿರುವ 
ಹಗುರವಾದ ಅನಿಲಗಳೇ ಉತ್ತೋಲನ ಬಲವನ್ನುಂಟುಮಾಡುತ್ತವೆ. ವಾಯು 
ನೌಕೆ ಚಲಿಸದಿದ್ದಾಗಲೂ ಗಾಳಿಯಲ್ಲಿ ತೇಲಬಲ್ಲದು. ವಿಮಾನವು ಹಾಗೆ ನಿಂತಲ್ಲಿ 
ಉತ್ತೋಲನ ಬಲವು ಶೂನ್ಯವಾಗುವುದರಿಂದ ವಿಮಾನವು ಕೆಳಗೆ ಬೀಳುತ್ತದೆ. 
ಹೆಲಿಕಾಪ್ಟರ್‌ನಲ್ಲಿ ಅದರ ರೋಟರ್‌ ( ಗಿರಿಗಿಟ್ಟಿ) ಉತ್ತೋಲನ ಬಲವನ್ನು 
ಉತ್ಪಾದಿಸುತ್ತದೆ. 

ವಿಮಾನದ ಸ್ಥಿರತೆ ( Stability ) ಯನ್ನು ಪಲ್ಲಟಮಾಡಿ ವಿಮಾನವು ಯದ್ವಾ 
ತದ್ವಾ ಚಲಿಸುವಂತೆ ಮಾಡಲು ಮೂರು ವಿಧವಾದ ಬಲಗಳು ಕಾರಣವಾಗಿವೆ. ಈ 
ವಿಧವಾದ ಬಲಗಳನ್ನು ಎದುರಿಸಲು ವಿಮಾನದ ಕಟ್ಟಡದಲ್ಲಿ ವಿಶೇಷವಾದ 
ಭಾಗಗಳಿರುತ್ತವೆ. 

ವಿಮಾನದ ಉದ್ದಕ್ಕೂ (ಮೂಗಿನಿಂದ ಬಾಲದವರೆಗೂ ) ಇರುವ ಮಧ್ಯದ 
ಅಕ್ಷದ ಸುತ್ತಲೂ ವಿಮಾನ ಸುತ್ತುವ ಚಲನೆಯನ್ನು ರೋಲ್ ( roll ) ಅಥವಾ 
ಹೊರಳುವಿಕೆ ಎಂದು ಕರೆಯುತ್ತಾರೆ. ವಿಮಾನದ ರೆಕ್ಕೆಗಳು ಎರಡೂ ಪಕ್ಕದಲ್ಲಿದ್ದು 
ಕೊಂಡು ರೋಲ್‌ಗಳಿಂದುಂಟಾಗಬಹುದಾದ ಚಲನೆಯನ್ನು ವಿರೋಧಿಸುತ್ತವೆ. 
ಏಕೆಂದರೆ, ವಿಮಾನ ಹೊರಳಲು ಹೊರಟರೆ ಆಗ ರೆಕ್ಕೆಯ ವಿಶಾಲವಾದ ಮೇಲ್ಮ 


೯೩೫ 


* ವಾಯುಯಾನ 


ಗಾಳಿಯ ಖಂಡಗಳನ್ನು ಒಂದು ಪಾರ್ಶ್ವದಲ್ಲಿ ಮೇಲಕ್ಕೂ ಇನ್ನೊಂದರಲ್ಲಿ ಕೆಳಕ್ಕೂ 
ತಳ್ಳ ಬೇಕಾಗುತ್ತದೆ. ಪ್ರಯೋಗ ಮಾಡಲ್ಪಟ್ಟ ರೋಲ್ ಬಲಕ್ಕೆ ಹೀಗೆ ದೊಡ್ಡ 
ಗಾಳಿಯ ಖಂಡಗಳನ್ನು ಹೆಚ್ಚು ದೂರ ತಳ್ಳಲು ಸಾಮರ್ಥ್ಯವಿಲ್ಲದಿದ್ದರೆ ಅದರ ಶಕ್ತಿ 
ಉಡುಗಿಹೋಗುತ್ತದೆ ; ವಿಮಾನ ಸ್ಥಿರವಾಗಿಯೇ ಮುಂದುವರಿಯುತ್ತದೆ. 


- 
- 
- 
- 
- 


- 
- 
- 
- 
- 
- 


ಸ್ಥಿರತಾಪ್ಲಿನ್ 


- 


- ~ 


'ಶೋಲ್ 


ಬಾಲದ ರೆಕ್ಕೆಗಳು 


ರೋಲ್, ಯಾ ಮತ್ತು ಪಿಚ್ 


ಪಿಚ್ ( pitch ) ಎಂಬುದು ವಿಮಾನದ ಬಾಲ ಅಥವಾ ಮೂತಿಯನ್ನು 
ಮೇಲೆ ಅಥವಾ ಕೆಳಗೆ ತಳ್ಳುವ ಚಲನೆ, ಈ ಕುಲುಕುವಿಕೆಯನ್ನು ವಿರೋಧಿಸಲು 
ವಿಮಾನದ ಬಾಲದಲ್ಲಿ ಎರಡೂ ಕಡೆ ಸಣ್ಣ ರೆಕ್ಕೆಗಳು ಇರುತ್ತವೆ. ಪಿಚ್ ಬಲಗಳನ್ನು 
ಈ ರೆಕ್ಕೆಗಳು ಎದುರಿಸುತ್ತವೆ. 

ಯಾ (yaw ) ಎಂಬುದು ಊರ್ಧ್ವ ಮುಖವಾದ ಅಕ್ಷದ ಮೇಲೆ ವಿಮಾನವು 
ಬುಗುರಿಯಂತೆ ತಿರುಗುವ ಚಲನೆ. ಇದನ್ನು ವಿರೋಧಿಸಲು ವಿಮಾನದ ಬಾಲದ 
ಮೇಲೆಊರ್ಧ್ವ ಮುಖವಾದ ಸ್ಥಿರತಾಫಿನ್ ಅಳವಡಿಸಲ್ಪಟ್ಟಿರುತ್ತದೆ. 

ವಿಮಾನವು ಹಾರುವ ದಿಕ್ಕನ್ನು ನಿರ್ಣಯಿಸುವುದಕ್ಕಾಗಿಯೂ ಬಾಲದ ಫಿನ್ 
ಮತ್ತು ರೆಕ್ಕೆಗಳ ಉಪಯೋಗವಾಗುತ್ತದೆ. ಇವುಗಳ ಆಕಾರ, ಗಾತ್ರಗಳು ಸೂಕ್ಷ 
ವಾಗಿ ರೂಪಿಸಲ್ಪಡಬೇಕು, ಇಲ್ಲದಿದ್ದರೆ ಇವುಗಳಿಂದ ವಿಮಾನದ ಎಳೆತದ ಬಲಗಳು 
ಹೆಚ್ಚುವ ಅವಕಾಶವಿದೆ. 
- ಡೆಲ್ಟಾ ರೆಕ್ಕೆ : ಹೆಚ್ಚಿನ ವೇಗದ ವಿಮಾನಗಳಲ್ಲಿ ಗಾಳಿಯ ಪ್ರವಾಹವನ್ನು 


೯೩೬ 

ಪ್ರಬುದ್ಧ ಕರ್ಣಾಟಕ 
ನಯವಾಗಿ ಎದುರಿಸಲು ಸಾಧ್ಯವಾಗುವಂತೆ ರೆಕ್ಕೆಗಳು ಹಿಂದೆ ತಳ್ಳಲ್ಪಟ್ಟಿರುತ್ತವೆ. 
ಶಬ್ದದ ವೇಗಕ್ಕಿಂತ ವಿಮಾನದ ವೇಗ ಹೆಚ್ಚಾದ ಹಾಗೆಲ್ಲಾ ಅದರ ಸ್ವರೂಪವೇ 
ಬದಲಾಗುತ್ತದೆ. ಅದರ ರೆಕ್ಕೆ - ಬಾಲಗಳಿಗೆ ವ್ಯತ್ಯಾಸವೇ ಇಲ್ಲದ ಹಾಗೆ ಎರಡೂ 
ಒಂದಾಗಿ ವಿಮಾನದ ಶರೀರದೊಂದಿಗೆ ಸೇರಿಕೊಂಡು ಗ್ರೀಕ್ ಅಕ್ಷರ ಡೆಲ್ಲಾ ( ದ 
ರೂಪವನ್ನು ತಾಳುತ್ತವೆ. ಇನ್ನೂ ಹೆಚ್ಚಿನ ವೇಗಗಳಲ್ಲಿ ವಿಮಾನದ ಶರೀರ 
( fuselage) ವೂ ರೆಕ್ಕೆಯೊಳಗೇ ಸೇರಿ ಹೋಗಿವಿಮಾನವೇ ಡೆಲ್ಟಾದ ಆಕಾರವನ್ನು 
ಹೊಂದುತ್ತದೆ. 

ಮಾಖ್ ಸಂಖ್ಯೆ ( Mach number) : ವಿಮಾನದ ವೇಗವನ್ನು ಮಾಖ್ 
ಸಂಖ್ಯೆಯಿಂದ ಸೂಚಿಸಲಾಗುತ್ತದೆ. ವಿಮಾನದ ವೇಗವನ್ನು ಶಬ್ದದ ವೇಗ 
( ಸುಮಾರು ಘಂಟೆಗೆ ೬೬೦ ಮೈಲಿ) ದಿಂದ ಭಾಗಿಸಿದರೆ ದೊರೆಯುವ ಸಂಖ್ಯೆಯೇ 
ಮಾಖ್ ಸಂಖ್ಯೆ , ಪ್ರಖ್ಯಾತ ಭೌತಗಣಿತ ಶಾಸ್ತ್ರಜ್ಞ ಮಾಖ್ನ ಹೆಸರನ್ನು ಈ 
ಸಂಖ್ಯೆಗೆ ಇಡಲಾಗಿದೆ. ವಿಮಾನ ಹಾರುತ್ತಿರುವ ವೇಗವು ಶಬ್ದದ ವೇಗದ 
ಎಷ್ಟರಷ್ಟು ಎಂಬುದನ್ನು ಈ ಸಂಖ್ಯೆ ತಿಳಿಸುತ್ತದೆ. ಉದಾಹರಣೆಗೆ ಮಾಮ್ 
ಮೂರರ ವೇಗವೆಂದರೆ ವಿಮಾನವು ಘಂಟೆಗೆ ೨,೦೦೦ ಮೈಲಿ ವೇಗದಲ್ಲಿ ಹಾರುತ್ತದೆ, 
ಮಾಖ್ ೦. ೮ರ ವೇಗ ಎಂದರೆ ಘಂಟೆಗೆ ೫೩೦ ಮೈಲಿಯ ವೇಗ, 
- ಸೂಪರ್‌ಸಾನಿಕ್ (Supersonic ) ವಿಮಾನ : ಇದು ಶಬ್ದದ ವೇಗಕ್ಕಿಂತ 
ಹೆಚ್ಚಿನ ವೇಗದಲ್ಲಿ ಹಾರುವ ವಿಮಾನ, ಮಾಖ್ ಸಂಖ್ಯೆ ೧ಕ್ಕಿಂತ ಹೆಚ್ಚಾದುದು. 
ಸೂಪರ್‌ಸಾನಿಕ್ ವಿಮಾನಗಳು ವಾಯುಮಂಡಲ ( atmosphere ) ದಲ್ಲಿ ಅತಿ 
ಪ್ರಬಲವಾದ ಬಲಗಳನ್ನು ಎದುರಿಸಬೇಕಾಗುತ್ತದೆ. ಕಡಮೆ ವೇಗದ ( ಮಾಖ್ 
೧ಕ್ಕಿಂತ ಕಡಮೆ ) ವಿಮಾನಗಳು ಗಾಳಿಯಲ್ಲಿ ಚಲಿಸುವಾಗ ವಿಮಾನದ ಚಲನೆಯಿಂದ 
ಅದರ ಮುಂದೆ ಇರುವ ವಾಯುಭಾಗದಲ್ಲಿ ಪ್ರಕುಬ್ದತೆ (disturbance ) 
ಉಂಟಾಗುತ್ತದೆ, ವಿಮಾನಕ್ಕಾಗಿ ಗಾಳಿಯಲ್ಲಿ ಒಂದು ಹಾದಿ ಏರ್ಪಡುತ್ತದೆ. 
ವಿಮಾನದ ಮೇಲೆ ಈ ಹಾದಿಯಲ್ಲಿ ಜಾರಿ ಮುಂದೆ ಹೋಗುತ್ತದೆ. ವಾತಾ 
ವರಣದಲ್ಲಿ ಪ್ರಕುಬ್ದತೆಯ ಅಲೆಯ ಶಬ್ದದ ಅಲೆಗಳ ವೇಗದಲ್ಲಿಯೇ , ಎಂದರೆ 
ಸೆಕೆಂಡಿಗೆ ೧೧೦೦ ಅಡಿ ಅಥವಾ ಘಂಟೆಗೆ ೬೬೦ ಮೈಲಿವೇಗದಲ್ಲಿ ಚಲಿಸುತ್ತದೆ. 
ವಿಮಾನವು ಶಬ್ದದ ವೇಗಕ್ಕಿಂತ ಕಡಮೆಯ ವೇಗದಲ್ಲಿ ಚಲಿಸುವಾಗ ಅದಕ್ಕೆ 
ಏರ್ಪಡುವ ಹಾದಿ ಸೂಪರ್ ಸಾನಿಕ್ ವೇಗದಲ್ಲಿ ಚಲಿಸುವಾಗ ಏರ್ಪಡುವುದಿಲ್ಲ . 
ವಿಮಾನವು ಈಗ ತನ್ನ ಎದುರಿಗೆ ಗಟ್ಟಿಯಾದ ಗೋಡೆಯಂತೆ ಇರುವ ವಾಯು 
ವನ್ನು ಎದುರಿಸುತ್ತದೆ. ಏಕೆಂದರೆ , ವಿಮಾನವು ತಾನು ಉಂಟುಮಾಡುವ 
ಪ್ರಕುಬ್ದತೆಯ ವೇಗಕ್ಕಿಂತ ಇನ್ನೂ ಹೆಚ್ಚಿನ ವೇಗದಲ್ಲಿ ಮುಂದುವರಿಯುತ್ತದೆ. 
ಈ ಅವಿಭಜಿತ, ಅಖಂಡ ವಾತಾವರಣವನ್ನು ಭೇದಿಸಿ ಮುಂದೆ ಹೋಗಲು 
ವಿಮಾನವು ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ. ಹಾಗೆ ಭೇದಿಸಿದಾಗ 


೯೩೭ 


ವಾಯುಯಾನ 


ದೊಡ್ಡ ಫಿರಂಗಿಯನ್ನು ಹಾರಿಸಿದಂತಹ ಗಟ್ಟಿಯಾದ ಶಬ್ದ ಉಂಟಾಗುತ್ತದೆ. 
ಈ ಶಬ್ದವನ್ನು ಸೂಪರ್‌ಸಾನಿಕ್ ಬೂಂ ಎಂದು ಕರೆಯುತ್ತಾರೆ. ಸೂಪರ್ 
ಸಾನಿಕ್ ವಿಮಾನಗಳು ಹಾರಾಡುವ ಸ್ಥಳಗಳಲ್ಲಿ ಈ ಶಬ್ದ ಒಂದು ಅಸಹ್ಯವಾದ 
ತೊಂದರೆಯಾಗಿರುತ್ತದೆ. ಇದರಿಂದ ಹತ್ತಿರದ ಕಟ್ಟಡಗಳಲ್ಲಿ ಕಿಟಕಿಯ ಗಾಜು 
ಒಡೆಯುವುದೂ ಉಂಟು ! ವಾಖ್ ೫ಕ್ಕಿಂತ ಹೆಚ್ಚಿನ ವೇಗದ ವಿಮಾನಗಳನ್ನು 
ಹೈಪರ್‌ಸಾನಿಕ್ ಎಂದು ಕರೆಯಲಾಗುತ್ತದೆ. 

ದಕ್ಷತೆ ( eficiency ) : ವಿಮಾನ ಅಥವಾ ಬೇರೆ ಯಂತ್ರದಲ್ಲಿ ಶಕ್ತಿ ಎಷ್ಟು 
ಮಿತವ್ಯಯದಿಂದ ಉಪಯೋಗಿಸಲ್ಪಡುತ್ತದೆ ಎಂಬುದರ ಅಳತೆಯೇ ದಕ್ಷತೆ. 

ಯಂತ್ರದಿಂದ ನಮಗೆದೊರೆಯುವ ಶಕಿ 
ಯಂತ್ರಕ್ಕಾಗಿ ನಾವು ವ್ಯಯಿಸಿದ ಶಕ್ತಿ 

ವಿಮಾನದ ಚಲನೆಯ ಶಕಿ 
ವಿಮಾನದ ದಕ್ಷತೆಯನ್ನು ನಾವುಅಂತ 

ಇನ್ ಇಂಧನದ ಸಂಪೂರ್ಣ ದಹನದಿಂದ ದೊರೆಯುವ ಶಕ್ತಿ 
ಇಂದ ಲೆಕ್ಕಮಾಡಬಹುದು. ಯಾವುದೇ ಯಂತ್ರದ ದಕ್ಷತೆ೧ಕ್ಕಿಂತ ಜಾಸ್ತಿಯಾಗಲು 
ಸಾಧ್ಯವಿಲ್ಲ; ಏಕೆಂದರೆ ನಾವು ಅದಕ್ಕೆ ಸರಬರಾಜು ಮಾಡಿದ ಶಕ್ತಿಗಿಂತ ಹೆಚ್ಚಿನ 
ಶಕ್ತಿಯನ್ನು ಅದು ನಮಗೆ ಹಿಂದಿರುಗಿಸಲಾರದು . ದಕ್ಷತೆ ೧ಕ್ಕೆ ಎಷ್ಟು ಹತ್ತಿರ 
ಹೋಗುವುದೋ ಯಂತ್ರ ಅಷ್ಟೂ ಮಿತವ್ಯಯಕಾರಿಯಾಗಿರುತ್ತದೆ. 


ಜೆಟ್ ಎಂಜಿನ್ 
ಇಂದಿನ ಕಾಲವನ್ನು ಜೆಟ್ ಯುಗ ಎಂದೂ ಕರೆಯುವುದುಂಟು. ಪ್ರಯಾಣದ 
ಕಾಲ- ಅನುಕೂಲಗಳ ದೃಷ್ಟಿಯಿಂದ ಜೆಟ್ ವಿಮಾನಗಳು ಭೂಮಿಯ ವಿವಿಧ 
ಭಾಗಗಳನ್ನು ಪರಸ್ಪರವಾಗಿ ಬಹಳ ಹತ್ತಿರ ಕೊಂಡುಬಂದಿವೆ . ಕೆಲವು ದಿನ- ವಾರ 
ಗಳು ಹಿಡಿಯುತ್ತಿದ್ದ ಪ್ರಯಾಣವನ್ನು ಇಂದು ಕೆಲವು ಘಂಟೆಗಳಲ್ಲಿಯೇ ಮುಗಿಸಿ, 
ಬಿಡಬಹುದು. ಮುಂದೆ ಪ್ರಪಂಚದ ಯಾವ ಭಾಗದಿಂದ ಬೇರೆಲ್ಲಿಗಾದರೂ ಎರಡೇ 
ಘಂಟೆಯಲ್ಲಿ ತಲುಪಬಲ್ಲ ವಿಮಾನಗಳ ಯೋಜನೆಯೂ ನಡೆಯುತ್ತಿದೆ. ಜೆಟ್ 
ವಿಮಾನದ ಪರಿಣಾಮ ಮಾನವಜೀವನದ ಮೇಲೆ ಅತಿ ಪ್ರಭಾವಶಾಲಿಯಾಗಿದೆ. 
ಜೆಟ್ ಯುಗವನ್ನು ಇರವಿಗೆ ತಂದ ಜೆಟ್ ಎಂಜಿನ್‌ಗಳನ್ನು ಸ್ವಲ್ಪ ಪರಿಚಯ 
ಮಾಡಿಕೊಳ್ಳೋಣ, ಅದಕ್ಕೆ ಮೊದಲು ಹಿಂದೆ ಸಾರ್ವತ್ರಿಕವಾಗಿ ಉಪಯೋಗ 
ದಲ್ಲಿದ್ದ ರೆಸಿಪ್ಪೆಕೇಟಿಂಗ್ ಎಂಜಿನ್ ಬಗ್ಗೆ ಎರಡು ಮಾತು. 
ಈ ರೆಸಿಪೊಕೇಟಿಂಗ್ ಎಂಜಿನ್ : ಈ ಶತಮಾನದ ಮೊದಲಿನಲ್ಲಿ ರೈಟ್ 
ಸಹೋದರರು ವಿಮಾನದ ಹಾರಿಸುವಿಕೆಯನ್ನು ಸಾಧಿಸಿ ತೋರಿಸಿದಾಗಿನಿಂದ 
ಸುಮಾರು ನಲವತ್ತು ವರ್ಷ ಕಾಲ ಪಿಸ್ಟನ್ ಉಪಯೋಗಿಸುವ ಮತ್ತು ಪೆಟ್ರೋಲ್ 


೯೩೮ 


+ ಗಾಳಿ 


ಪ್ರಬುದ್ಧ ಕರ್ಣಾಟಕ 
ನಿಂದ ನಡೆಯುವ ರೆಸಿಪೊಕೇಟಿಂಗ್‌ ಎಂಜಿನ್‌ಗಳೇ ವಿಮಾನ ಚಾಲನೆಗೆ 
ಉಪಯೋಗಿಸಲ್ಪಟ್ಟವು. ಇಂದಿಗೂ ತಗ್ಗಿನ ಎತ್ತರಗಳಲ್ಲಿ, ಕಡಮೆ ವೇಗದಲ್ಲಿ 
ಹಾರುವ ವಿಮಾನಗಳಿಗೆ ಪಿಸ್ಟನ್ ಎಂಜಿನ್‌ಗಳೇ ಜೋಡಿಸಲ್ಪಡುತ್ತವೆ. 

ಮೋಟಾರು ಕಾರಿನಂತೆಯೇ 
ಹಲವು ಸಿಲಿಂಡರ್‌ಗಳಲ್ಲಿರುವ 
ಪಿಸ್ಟನ್‌ಗಳು ಕಿಡಿ ಬೆಣೆ (Spark 
plug) ಯಿಂದ ಬರುವ ಕಿಡಿಯಿಂದ 

ಆಸ್ಫೋಟಿತವಾದ ಪೆಟ್ರೋಲ್ 
L / ಕ್ಯಾಂಕ್‌ಫಾಸ್ಟ್ 

ಗಾಳಿಯ ಮಿಶ್ರಣದಿಂದ ತಳ್ಳಲ್ಪಡು 
ಇವೆ. ಸಿಲಿಂಡರುಗಳಲ್ಲಿ ತಳ್ಳಲ್ಪಟ್ಟ 

ಸಿ ಸ್ವ ನ್ ಗಳು ಕ್ರಾಂಕ್ ಷಾಫ್ಟ್ 
ಸಿಲಿಂಡರ್ 

ಅನ್ನು ತಿರುಗಿಸುತ್ತವೆ. ಹಲವು 
ಪೆಟ್ರೋಲ್ - / ಪಿಸ್ಟನ್ 

ಸಿಲಿಂಡರುಗಳಲ್ಲಿ ಒಂದಾಗುತ್ತ 
- ನಿಖ್ಯಾಸ 

ಲೊಂದರಂತೆ ಕಿಡಿ ಉಂಟಾಗುವುದ 
ರೆಸಿಪ್ರೊಕೇಟಿಂಗ್ ಎಂಜಿನ್ 

ರಿಂದ ಚಲನೆಯ ಅಂಶಗಳು ಒಂದರ 

ಹಿಂದೊಂದು ಸಾಫ್ಟ್ನ ಮೇಲೆ 
ಪ್ರಯೋಗವಾಗಿ , ಅದು ಒಂದೇಸಮನೆ ಸುತ್ತುತ್ತಿರುತ್ತದೆ. ಎಂಜಿನ್ನಿನ ಕ್ರಾಂಕ್ 
ಷಾಫ್ಟ್ಗೆ ಪ್ರೊಪೆಲರ್ ಜೋಡಿಸಲ್ಪಟ್ಟಿರುವುದರಿಂದ ಅದೂ ತಿರುಗುತ್ತದೆ. 
ಇದೇ ರೆಸಿಪ್ಪೆಕೇಟಿಂಗ್ ಎಂಜಿನ್ನಿನ ಮೂಲತತ್ವ . ತಿರುಗುವ ಪ್ರೊಪೆಲರ್ 
ಗಾಳಿಯನ್ನು ಹಿಂದೆ ತಳ್ಳುತ್ತದೆ. ನ್ಯೂಟನ್ನನ ಮೂರನೆಯ ಚಲನೆಯ ನಿಯಮದ 
ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ಸಮನಾಗಿ ಮತ್ತು ವಿರೋಧವಾಗಿ 
ಇರುವ ಪ್ರತಿಕ್ರಿಯೆ ಇರಲೇಬೇಕು. ಆದುದರಿಂದ ಗಾಳಿಯು ಹಿಂದೆ ತಳ್ಳಲ್ಪಡುವ 
ಕ್ರಿಯೆಗೆ ವಿರೋಧವಾಗಿ ವಿಮಾನವು ಮುಂದೆ ದೂಡಲ್ಪಡುತ್ತದೆ. ಇದೇ ಎಂಜಿನ್ನಿನ 
ನೂಕುಬಲ. 
* ರೆಸಿಪ್ಪೆಕೇಟಿಂಗ್ ಎಂಜಿನ್ನಿನ ಹಲವು ವಿವಿಧ ರೂಪಗಳು ರಚಿಸಲ್ಪಟ್ಟಿವೆ. 
ಕಳೆದ ಮಹಾಯುದ್ಧದ ಕಾಲದಲ್ಲಿ ಅತಿಶಕ್ತಿಯುತವಾದ ಬಾಂಬರ್ ಮೊದಲಾದ 
ವಿಮಾನಗಳ ನಿರ್ಮಾಣವಾಯಿತು. ಯುದ್ಧಾನಂತರದಲ್ಲಿ ಬಾಂಬರ್‌ಗಳನ್ನು 
ಮಾರ್ಪಡಿಸಿ ಪ್ರಯಾಣಿಕರ ಸಾರಿಗೆಯ ವಿಮಾನಗಳನ್ನು ರಚಿಸಲಾಯಿತು. ನಾಲ್ಕು 
ಎಂಜಿನ್ನುಳ್ಳ ಡಗ್ಲಸ್ ಡಿಸಿ- ೪, ನಾಲ್ಕು ಎಂಜಿನ್ನಿನ ಲಾಕ್ ಹೀಡ್ ಕಾನ್ಸ್‌ಲೇಷನ್ , 
ಎರಡು ಎಂಜಿನ್ನಿನ ಕರ್ಟಿಸ್ ಸಿ- ೪೬ ಇತ್ಯಾದಿಗಳು ಇಂತಹ ವಿಮಾನಗಳು. 

ಗಾಳಿಯ ಸಾಂದ್ರತೆ ಕಡಮೆಯಾದ ಹಾಗೆಲ್ಲಾ ಪಿಸ್ಟನ್ ಎಂಜಿನ್ನಿನ ಶಕ್ತಿ 
ಕಡಮೆಯಾಗುತ್ತದೆ. ಆದುದರಿಂದ ಇದು ವಾಯುಮಂಡಲದ ಎತ್ತರದ ಸ್ತರಗಳಲ್ಲಿ 


ವಾಯುಯಾನ 


310b.h , p. 


10 t . . . 


14 .hr 


ಕೆಲವು ಪಿಸ್ಟನ್ ಎಂಜಿನಗಳು ಮತ್ತು ಅವುಗಳನ್ನು ಅಳವಡಿಸಿರುವ ಕೆಲವು 

ವಿಮಾನಗಳು, ಇವುಗಳಲ್ಲಿ ಹಿಂದೂಸ್ಥಾನ್ ಕ್ರಿಷಕ್ ಒ೦ದು. 
1 .ಬೋಲ್ಗೊ / ಮಾಲ್ಲೊ ಜೂನಿಯರ್ 2 , ಸಿಂಟಿಕ್ ಸೂಪರ್‌ ಎಮೆರಾಡ್ 
3 . ಹಿಂದೂಸ್ತಾನ್ ಕ್ರಿಷತ್ 4 . ಎಸ್ . ಎ. ಎನ್ . ಮಾಸ್ತರೆಟ್ 5 . ಬೀಗಲ್ - ೨೦೬ 
6. ವಿಕ್ಟ ಏರ್ ಟೂರರ್‌ 7 , ಸೆಂಟರ್ ಎಸ್ ಸಿಸಿಲ್ 8 , ಸೆಸ್ನ ಎಫ್ - ೧೭೨ 
9, ನಾಸ್ಟ್‌ -ಜೋಡೆರ್‌ ಡಿ. ೧೧೨ 


ದಕ್ಷತೆಯಿಂದ ಕೆಲಸಮಾಡಲಾರದು . ಇದರಿಂದ ದೊರೆಯುವ ವೇಗವೂ ಘಂಟೆಗೆ 
೪೫೦ ಮೈಲಿಗಳಿಗಿಂತ ಜಾಸ್ತಿ ಆಗಲಾರದು. 

ಆದರೆ ಇಂದಿಗೂ ಕಡಮೆ ವೇಗದಲ್ಲಿ ಕಡಮೆಯ ಎತ್ತರಗಳಲ್ಲಿ ಹಾರುವ 
ವಿಮಾನಗಳು ಪಿಸ್ಟನ್ ಎಂಜಿನ್‌ಗಳನ್ನೇ ಉಪಯೋಗಿಸುತ್ತವೆ. ಇಂದಿಗೂ ಬ್ರಿಟಿಷ್ 
ರಾಜಮನೆತನದವರು ತಮ್ಮ ರಾಷ್ಟ್ರದಲ್ಲಿ ಓಡಾಡಲು ಪಿಸ್ಟನ್ ಎಂಜಿನ್ ವಿಮಾನ 
ವೊಂದನ್ನೇ ಆರಿಸಿದ್ದಾರೆ - ಕ್ಷೇಮದ ದೃಷ್ಟಿಯಿಂದ, 
- ಟರ್ಬೊಜೆಟ್ ಎಂಜಿನ್ : ಪಿಸ್ಟನ್ ಎಂಜಿನ್ನಿ ಗಿಂತ ಟರ್ಬೋಜೆಟ್ 
ಎಂಜಿನ್ ಹಗುರವಾದುದು. ವಿಮಾನದ ವೇಗ ಹೆಚ್ಚಿದರೂ ಟರ್ಬೆನ್ ಎಂಜಿನ್ನಿನ 


೯೪೦ 


ಪ್ರಬುದ್ಧ ಕರ್ಣಾಟಕ 


ನೂಕುಬಲ ಕಡಮೆಯಾಗುವುದಿಲ್ಲ. ವಾತಾವರಣದ ಎತ್ತರದ ಸ್ತರಗಳಲ್ಲಿಯೂ 
ಜೆಟ್ ಎಂಜಿನ್ ಯಶಸ್ವಿಯಾಗಿ ಕೆಲಸಮಾಡುತ್ತದೆ. 


ಕಡಮೆ ಒತ್ತಡದ ಅಧಿಕ ಒತ್ತಡದ 
ಸಂಮರ್ದನ ಸಂಮರ್ದಕ | 


ಅಧಿಕ ಒತ್ತಡದ ಕಡಮೆ ಒತ್ತಡದ 
ಟರ್ಬೆನು \ ಟರ್ಬೆನು 


ದಹನ ಕಪಾಟು 
ಟರ್ಬೊಜೆಟ್ ಎಂಜಿನ್ 


ಗಾಳಿಯೊಂದಿಗೆ ಮಿಶ್ರ ಮಾಡಲ್ಪಟ್ಟ ಸೀಮೆ ಎಣ್ಣೆಯೇ ಮೊದಲಾದ ಇಂಧನ 
( ಜೆಟ್ ಎಂಜಿನ್ನಿ ಗೆ ಪೆಟ್ರೋಲೇ ಬೇಕೆಂಬ ಅಗತ್ಯವಿಲ್ಲ) ಎಂಜಿನ್ನಿನ ದಹನ 
ಕಪಾಟ (combustion chamber ) ದಲ್ಲಿ ಉರಿಯುತ್ತದೆ. ಉರಿಯಿಂದ ವಿಕಾಸ 
ವಾದ ಅನಿಲಗಳು ಹೊರದೂಡಲ್ಪಡುತ್ತವೆ ; ಹೊರಹಾಯುವಾಗ ಅವು ದಾರಿಯಲ್ಲಿ 
ರುವ ಟರ್ಬೈನ್ ಅಲಗುಗಳಿಗೆ ತಗುಲಿ ಟರ್ಬೈನನ್ನು ತಿರುಗಿಸುತ್ತವೆ. ಟರ್ಬೈನು 
ಸಂವರ್ದಕ ( compressor ) ದ ರೋಟಾರ (ತಿರುಗುವಭಾಗ) ನ್ನು ತಿರುಗಿಸಿ ಅದರ 


ಇಂಧನ ಬಾಯಲ್ಲಿ ದಕನಕಪಾಟು . 

3 . ಗಂತದ 


ನಿಷ್ಠಾಸ 


ಗಾಳಪ್ರವೇ 


ಟಿ ಬಿದ್ದನು/ ಸಂಮರ್ದಕ ಸಾಫ್ಟ್ 


& + 7 ಜಂತಳು . 

ಸಮರ್ಗ 


ರೋಲ್ಸ್ ರಾಯ್ ರವರ “ ಏವಾನ್ ” ಟರ್ಬೊಜೆಟ್ ಎಂಜಿನ್ನಿನ ಒಳರಚನೆ 


೯೪೧ 


ವಾಯುಯಾನ 


R8 162 


- ರೋಲ್ಸ್ ರಾಯ್ ತಯಾರಿತ ಟರ್ಬೊ ಜೆಟ್ ಎಂಜಿನ್‌ಗಳು 

ಮೇಲೆ ಎಡಗಡೆಯದು " ಏನಾನ್ ೨೨ ; ೧೦೫೦೦ರಿಂದ ೧೨೬೦೦ಕ್ಕೂ ಹೆಚ್ಚಿನ 
ನೂಕುಬಲ ಒದಗಿಸಬಲ್ಲದು. ಮೇಲೆ ಬಲಗಡೆಯದು VTOL /STOL ವಿಮಾನಗಳಲ್ಲಿ 
ಬಳಸುವ RB ೧೬೨ ಎಂಜಿನ್‌ : ತನ್ನ ತೂಕದ ೧೬ರಷ್ಟು ನೂಕುಬಲವನ್ನು ಕೊಡಬಲ್ಲದು. 
ಪಕ್ಕದಲ್ಲಿ ತೋರಿಸಿರುವ ಮಿಲಿಟರಿ ಮತ್ತು ನಾಗರಿಕ ವಿಮಾನಗಳಲ್ಲಿ ಈ ಎಂಜಿನ್‌ಗಳನ್ನು 
ಬಳಸಿದ್ದಾರೆ. 1 , ವಿಎಫ್ ಡಬ್ಬು ನ್ಯಾಕ್ ೧೯೧ - B 2 . ಹಾಕರ್‌ ಸಿಡೆಲಿ ಸೀ 
ವಿಕ್ಷೆನ್ 3 , ಇಂಗ್ಲಿಷ್ ಎಲೆಕ್ ಲೈಟ್ಟಂಗ್ 4 . ಡೋರ್ನಿಯರ್ ಡಿಒ - ೩೧ 
5 . ಇಂಗ್ಲಿಷ್ ಎಲೆಕ್ನಿಕ್ ಕ್ಯಾನ್ಬೆರಾ 6, ವಿಕ‌ ಸೂಪರ್‌ಮೆರೀನ್ ಸಿಮಿಟಾರ್ 
7. ಸಡ್ - ಏವಿಯೇರ್ಷ ಕ್ಯಾರೆವೆಲ್ 8, ಹಾಕರ್‌ ಸಿಡೆಲಿ ಕಾಮೆಟ್ ೪, 


ಅಲಗುಗಳಿಂದ ಎಂಜಿನ್ನಿನ ಒಳಗೆ ಬರುತ್ತಿರುವ ಗಾಳಿಯನ್ನು ಸಂಮರ್ದಿಸು 
ತದೆ. ಹೊರಗಿನಿಂದ ಎಂಜಿನ್ನಿ ನೊಳಕ್ಕೆ ಹೊಕ್ಕ ಗಾಳಿ ಸುಮಾರು ಒಂದಕ್ಕೆ 
ಹತ್ತರಷ್ಟು (ಬೇರೆಬೇರೆ ಎಂಜಿನ್ನು ಗಳಲ್ಲಿ ಬೇರೆಬೇರೆ ಪ್ರಮಾಣಗಳಲ್ಲಿ ಸಂಮರ್ದನ 
ನಡೆಯುವುದು) ಸಂಮರ್ದಿತವಾಗಿ ಅನಂತರ ದಹನ ಕಪಾಟದೊಳಕ್ಕೆ ಬಿಡಲ್ಪಡು 
ಇದೆ. 

- ಇಲ್ಲಿ ಅದು ಇಂಧನದೊಂದಿಗೆ ಸೇರಿ ಅದನ್ನು ಉರಿಸುವುದರಿಂದ ಸುಮಾರು 
೭೦೦°C ನಷ್ಟು ತಾಪ ಉಂಟಾಗುತ್ತದೆ. ವಿಕಾಸವಾದ ಅನಿಲಗಳು ನಿಷ್ಕಾಸ 
ನಾಳದ ಮೂಲಕ ಹಿಂದಕ್ಕೆ ತಳ್ಳಲ್ಪಡುತ್ತವೆ. ಈ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ 
ಎಂಜಿನ್ನಿನ ನೂಕುಬಲ ಉಂಟಾಗುತ್ತದೆ. ಅದು ವಿಮಾನವನ್ನು ಮುಂದೆ 


೯೪೨ 

ಪ್ರಬುದ್ಧ ಕರ್ಣಾಟಕ 
ತಳ್ಳುತ್ತದೆ. ಟರ್ಬೊಜೆಟ್ ಎಂಜಿನ್ನಿನ ನೂಕುಬಲ ವಿಮಾನದ ವೇಗ 
ಹೆಚ್ಚಿದ ಹಾಗೆಲ್ಲಾ ಹೆಚ್ಚುತ್ತದೆ. ಏಕೆಂದರೆ ಹೆಚ್ಚು ವೇಗದಲ್ಲಿ ಹಾರುವಾಗ ಹೆಚ್ಚು 
ಗಾಳಿ ಒಳಗೆ ತಳ್ಳಲ್ಪಟ್ಟು, ಹೆಚ್ಚು ಇಂಧನ ಉರಿಯಲು ಸಾಧ್ಯವಾಗಿ ಹೆಚ್ಚು ಶಕ್ತಿ 
ಉತ್ಪತ್ತಿಯಾಗುತ್ತದೆ. ಹೊರಬೀಳುತ್ತಿರುವ ನಿಷ್ಕಾಸ ಅನಿಲಗಳಲ್ಲಿ ಇನ್ನೂ ಸ್ವಲ್ಪ 
ಆಕ್ಸಿಜನ್ ಉಪಯೋಗವಾಗದೆ ಉಳಿದಿರುತ್ತದೆ. ಇದನ್ನು ಪೋಲು ಮಾಡದಂತೆ 
ಹೊರಹೋಗುತ್ತಿರುವ ಅನಿಲಗಳ ಹಾದಿಯಲ್ಲಿ ಉತ್ತರದಾಹಕ ( after -burner) 
ಎಂಬ ಇನ್ನೊಂದುಕೋಣೆಯನ್ನು ಜೋಡಿಸಿ ಅಲ್ಲಿ ಇನ್ನೂ ಸ್ವಲ್ಪ ಇಂಧನವನ್ನು 
ಸಿಂಚಿಸಿ ಉರಿಸಲಾಗುತ್ತದೆ. ಇದರಿಂದ ಇನ್ನೂ ಹೆಚ್ಚಿನ ನೂಕುಬಲ ಏರ್ಪಡು 
ಇದೆ. ಮಾಮ್ ೦. ೯ರ ವೇಗದಲ್ಲಿ ಉತ್ತರದಾಹಕವು ನೂಕುಬಲವನ್ನು ಇಮ್ಮಡಿ 
ಯಾಗಿಸುತ್ತದೆ. ನೂಕುಬಲಕ್ಕೆ ಅನುಗುಣವಾಗಿ ಎಂಜಿನ್ನಿನ ಭಾರ ಅತಿ ಕಡಮೆ 
ಯಾಗುತ್ತದೆ. ಟರ್ಬೊಜೆಟ್ ಎಂಜಿನ್ನಿನ ಹೆಚ್ಚಿನ ದಕ್ಷತೆಗೆ ಇದೂ ಒಂದು 
ಕಾರಣ . 
- ಟರ್ಬೊಪ್ರಾಸ್‌ ಎಂಜಿನ್‌ : ಟರ್ಬೊಪಾಪ್ ಎಂಜಿನ್ನಿ ನಲ್ಲಿ ಟರ್ಬೆನ್ 
ಷಾಫ್ಟ್ಗೆ ಗೇರ್‌ ಮೂಲಕ ಪ್ರೊಪೆಲರ್ ಜೋಡಿಸಲ್ಪಟ್ಟು ಅದು ಸುತ್ತುತ್ತದೆ ಮತ್ತು 
ನೂಕುಬಲವನ್ನು ಉತ್ಪಾದಿಸುತ್ತದೆ. ಟರ್ಬೊಪ್ರಾಪ್‌ ಎಂಜಿನ್‌ಗಳು ಸುಮಾರು 
ಐನೂರಐವತ್ತು ಮೈಲಿ ವೇಗದವರೆಗೂ , ಮೂವತ್ತು ನಲವತ್ತು ಸಾವಿರ ಅಡಿ 
ಎತ್ತರದವರೆಗೂ ಉಪಯೋಗಕ್ಕೆ ಬರುತ್ತವೆ. ಅದಕ್ಕೂ ಹೆಚ್ಚು ವೇಗ-ಎತ್ತರ 
ಗಳಲ್ಲಿ ಟರ್ಬೊಜೆಟ್ ಎಂಜಿನ್ ಬೇಕಾಗುತ್ತದೆ. 


ಪ್ರೊಪೆಲರ್ 


Kಟರ್ಬೆನು 


ಗಾಳಿ 


ಬಾಲದ ಶಂಕು 


ಸಂಮರ್ದಕ 


ದಹನಕಪಾಟು 


ಟರ್ಬೊಪ್ರಾಪ್‌ ಎಂಜಿನ್ 


ರಾಮ್‌ಜೆಟ್ ( Ramjet ) ಎಂಜಿನ್ : ೨.೫ರಿಂದ ೩ ಮಾಖ್ ವೇಗದಲ್ಲಿ 
ಚಲಿಸುವಾಗ ಎಂಜಿನ್ನಿಗೆ ಸಂಮರ್ದಕದ ಅಗತ್ಯವೇ ಇಲ್ಲ. ವೇಗವಾಗಿ ಚಲಿಸು 
ತಿರುವ ಎಂಜಿನ್ನೇ ಗಾಳಿಯನ್ನು ಕಬಳಿಸಿ ಸಂಮರ್ದಿಸುತ್ತದೆ ಸುಮಾರು ಒಂದಕ್ಕೆ 


ವಾಯುಯಾನ 


ರೋಲ್ಸ್ ರಾಯ್ ತಯಾರಿತ ಟರ್ಬೊಪ್ರಾಪ್‌ ಎಂಜಿನ್‌ಗಳು ಮತ್ತು ಅವು 

ಗಳನ್ನು ಬಳಸಿರುವ ಕೆಲವು ವಿಮಾನಗಳು 


ಮೇಲಿನದು ಡಾರ್ಟ್ (Dart) ; ೧೪೮೦ರಿಂದ ೩೨೪೫ ಅಶ್ವಶಕ್ತಿಯದು. 
ಕೆಳಗಿನದು ಟೈನ್ ( Tyne) ; ೪೭೮೫ರಿಂದ ೫೮೫೫ ಅಶ್ವಶಕ್ತಿಯದು. ವಿಮಾನ 
ಗಳು : 1, ಕೆನಡೇರ್‌ - ೪೪ 2 . ವಿಕರ್ ವ್ಯಾನ್‌ಗಾರ್ಡ್ 3, ಪಾರ್ಟ್‌ ಬೆಲ್ 
ಫಾಸ್ಟ್ 4 , ಟ್ರಾನ್ಸಾಲ್ ಸಿ - ೧೬೦ 5 , ಹಾಕರ್ ಸಿಡೆಲಿ ೭೪೮ 6, ಫಾಕರ್ ಫೇರ್ 
ಚೈಲ್ಡ್ ಎಫ್ - ೨೭ 7, ಬೈಗೈ ಅಲೀಸ್ 8 , ವೆಸ್ಟ್ ಲ್ಯಾಂಡ್ ವೆಸೆಕ್ಸ್ 9 - 10 . 
ಹಾಕ‌ ಸಿಡೆಲಿ ಆರ್ಗೊಸಿ 11 . ವಿಕರ್ ವೈಕೌಂಟ್ 12 , ವೆಸ್ಟ್ ಲ್ಯಾಂಡ್ 
ಬೆಲ್ವೆಡಿಯರ್‌ 13, ಎನ್‌ಎಎಮ್‌ಸಿ ವೈ ಎಸ್ - ೧೧ 14 , ಬೈಗೈ ಅಟ್ಟಾಂಟಿಕ್ 
15. ಹ್ಯಾ೦ಡ್ಡಿ ಸೇಜ್ ಹೆರಾಲ್ಡ್ 16 , ಗುಮ್ಮನ್ಗಲ್ಫ್ಸ್ಟ್ರೀಮ್ 17, ಹಾಕರ್‌ 
ಸಿಡೆಲಿ ಹ್ಯಾಂಡೋವರ್ , 


೯೪೪ 


ಪ್ರಬುದ್ಧ ಕರ್ಣಾಟಕ 


. ಹಂತದ 


ಅಧಿಕ ಒತ್ತಡದ ಸಾಫ್ಟ್ ಇಂಧನದಾದಳ ಜಿಡಿಮ ಇತ್ತ 


పూజలం 


ಸಡಮ ನಿಷ 


ಗಾಳಪ್ರವೇ 


ದನನ ಕಪಾಟು 
ಇಟ್ತಳಗಳು 

* ಒಂದೇಹಂತದ 
- ಪತಭ ಭ ಮ ಳ ಗಳ 9 ಸಂಘದ 

ವಿಷ ತಡದ ಟಿರ್ಬೆನು 
ಸಂಮದ ಕ್ಷಮ ಅಧಿಕ ಒತ್ತಡದ ಸಂದರ್ಧಕ 


ರೋಲ್ಸ್ ರಾಯ್‌ರವರ ಪ್ರಾಪ್‌ ಜೆಟ್ ಎಂಜಿನ್ನಿನ ಒಳರಚನೆ 
ನೂರರಷ್ಟು , ಆ ವೇಗದಲ್ಲಿ ಟರ್ಬೆನ್ ಕೂಡ ಅನಗತ್ಯವಾಗುತ್ತದೆ. ಆದುದ 
ರಿಂದ ಎಂಜಿನ್ನಿನ ಭಾರ ಬಹಳವಾಗಿ ಕಡಮೆಯಾಗುತ್ತದೆ. ಇಂತಹ ಎಂಜಿನ್ನಿಗೆ 
ರಾಮ್ ಜೆಟ್ ಎಂದು ಹೆಸರು. ಎಂಜಿನ್ನಿನ ಮುಂಭಾಗದಲ್ಲಿ ಸೂಪರ್ ಸಾನಿಕ್ 
ಡಿಕ್ರೂಸರ್ ಎಂಬ ಭಾಗ ಗಾಳಿಯನ್ನು ಒಳಗೆ ತುರುಕುತ್ತದೆ. ವಿಮಾನದ ವೇಗ 
ದಿಂದಲೇ ಸಂಮರ್ದಿಸಲ್ಪಟ್ಟ ಗಾಳಿಯು ದಹನಕಪಾಟವನ್ನು ಹೊಕ್ಕು ಅಲ್ಲಿ 
ಇಂಧನದೊಂದಿಗೆ ಸೇರಿ ಅದನ್ನು ಉರಿಸುತ್ತದೆ. ವಿಕಾಸವಾದ ಅನಿಲಗಳು 
ನಿಷ್ಕಾಸ ಕೊಳವೆಯ ಮೂಲಕ ಹೊರತಳ್ಳಲ್ಪಡುತ್ತವೆ; ನೂಕುಬಲ ಉತ್ಪತ್ತಿ 
ಯಾಗುತ್ತದೆ. ವಿಮಾನವು ಹೊರಡುವಾಗ ರಾಕೆಟ್ ಅಥವಾ ಟರ್ಬೊಜೆಟ್ 
ಎಂಜಿನ್ನಿನ ಸಹಾಯದಿಂದ ಹಾರಿ ಸೂಪರ್‌ಸಾನಿಕ್ ವೇಗವನ್ನು ಸಂಪಾದಿಸಿದ 
ಮೇಲೆ ಕ್ಯಾಮ್‌ಜೆಟ್ಟನ್ನು ಉಪಯೋಗಿಸಿಕೊಳ್ಳುತ್ತದೆ. 


ಸೂಪರ್‌ಸಾನಿಕ್ 
ಡಿಪ್ಲೊಸರ್ 


ಇಂಧನ 


ದಹನಕಪಾಟು 


ನಿಹಾಸ 


ಕ್ಯಾಮ್‌ಜೆಟ್ ಎಂಜಿನ್ನು 


ನಾಯುಯಾನ 


೯೪೫ 


ಸ್ಯಾಮ್‌ಜೆಟ್ ಎಂಜಿನ್‌ : ಸೂಪರ್‌ಸಾನಿಕ್ ಕಂಬಶ್ಚನ್ ಕ್ಯಾಮ್ 
ಜೆಟ್ (Supersonic Combustion RAMJET) ಎಂಬುದರ ಪ್ರಸ್ವರೂಪ 
ಸ್ನಾಮ್ಜೆಟ್ , ಮಾಖೆ ೫ಕ್ಕಿಂತ ಹೆಚ್ಚಿನ, ಎಂದರೆ ಹೈಪರ್‌ಸಾನಿಕ್ ವೇಗ 
ಗಳಲ್ಲಿ ಸೂಪರ್‌ಸಾನಿಕ್ ದಹನವನ್ನು ಉಪಯೋಗಿಸಲಾಗುತ್ತದೆ. ಇಲ್ಲಿಯವರೆಗೂ 
ಈ ಎಂಜಿನ್ನಿ ಗೆ ಹೈಡೋಜನ್ ಮಾತ್ರ ತಕ್ಕ ಇಂಧನವಾಗಿ ಕಂಡುಬಂದಿದೆ. 
ಹೈಡೋಜನ್ನನ್ನು ಗಾಳಿಯಲ್ಲಿ ಉರಿಸಿ ಜೆಟ್ಟನ್ನು ಪಡೆಯಲಾಗುವುದು . ಎಕ್ಸ್ - ೧೫ 
ವಿಮಾನದಲ್ಲಿಯೂ ಮಾನವರಹಿತ ದೂರಹತೋಟಿಯ ವಿಮಾನದಲ್ಲಿಯೂ 
ಸ್ವಾಮ್‌ಜೆಟ್ ಎಂಜಿನ್ನಿನ ಪರೀಕ್ಷಾ ಹಾರಾಟಗಳು ನಡೆಯುವ ಹಂಚಿಕೆ 
ಗಳಾಗುತ್ತಿವೆ. 


ಟರ್ಬೊಫ್ಯಾನ್ ಎಂಜಿನ್ : ಇದು ಟರ್ಬೋಜೆಟ್ ಮತ್ತು ಟರ್ಬೊ 
ಪ್ರಾಪ್‌ಗಳ ಮಧ್ಯವರ್ತಿಯಾದುದು. ಇದರಲ್ಲಿ ಫ್ಯಾನ್ ( ಬೀಸಣಿಗೆ) ಎಂದು 
ಕರೆಯಲ್ಪಡುವ ಸಣ್ಣ ಪ್ರೊಸೆಲರ್ ಗೇ‌ನ ಮಾಧ್ಯಮವಿಲ್ಲದೆ ನೇರವಾಗಿ ಟರ್ಬೈ 
ನಿಗೆ ಜೋಡಿಸಲ್ಪಟ್ಟಿರುತ್ತದೆ. ಫ್ಯಾನಿನಿಂದ ಎಸೆಯಲ್ಪಟ್ಟ ಗಾಳಿಯನ್ನು ಪೋಲು 


ಕಡಮೆ ಒತ್ತಡದ 
ಸಂಮರ್ದಕ 


ಅಧಿಕ ಒತ್ತಡದ 
ಸಂಮರ್ದಕ 


ಅಧಿಕ ಒತ್ತಡದ ಕಡಮೆ ಒತ್ತಡದ 
' ಟರ್ಬೆನು ಟರ್ಬೈನು 


ಅಡ್ಡಾದಿ ಹೊಳವೆ 


' ದಹನ ಕಪಾಟು 


ಟರ್ಬೊಫ್ಯಾನ್ ಎಂಜಿನ್ ರಚನೆ 


ಇದು ಹೆಚ್ಚು ಗಾಳಿಯನ್ನು ಬಳಸುತ್ತದೆ. ಅದರ ಸ್ವಲ್ಪ ಭಾಗ ದಹನ 
ಕಪಾಟ- ಟರ್ಬೈನುಗಳ ಮೂಲಕ ಹಾದುಹೋಗುತ್ತದೆ. ಉಳಿದ ಭಾಗ 
ಸ್ವಲ್ಪ ಸಂಮರ್ದಿತವಾಗಿ ಅಡ್ಡಹಾದಿ ಮೂಲಕ ಎಂಜಿನ್ನನ್ನು ಬಳಸಿಕೊಂಡು 
ಹೋಗಿ ಕಾಯ್ದ ನಿಷ್ಕಾಸ ಅನಿಲಗಳ ಜೊತೆ ಸೇರಿಕೊಳ್ಳುತ್ತದೆ, ಅವುಗಳ 
ವೇಗವನ್ನು ತಗ್ಗಿಸುತ್ತದೆ. ಇದು ಟರ್ಬೋಜೆಟ್ ಗಿಂತ ಹೆಚ್ಚು ದಕ್ಷತೆಯಿಂದ 
ವರ್ತಿಸುತ್ತದೆ, ಕಡಮೆ ಇಂಧನ ಬಳಸುತ್ತದೆ. ಜೆಟ್ ನಿಧಾನವಾಗಿ ಹರಿಯು 
ವುದರಿಂದ ಶಬ್ದವೂ ಕಡಮೆ , ಅದುರುವಿಕೆಯೂ ಅಷ್ಟಿರುವುದಿಲ್ಲ, 


60 


೯೪೬ 


ಪ್ರಬುದ್ಧ ಕರ್ಣಾಟಕ 


ಬ್ರಿಟನ್ನಿನ ರೋಲ್ಸ್ ರಾಯಲ್ಸ್ ಮತ್ತು ಫ್ರಾನ್ಸಿನ ಟರ್ಬೊನಕ ಜಂಟಿಯಾಗಿ 
ಅಭಿವೃದ್ಧಿ ಗೊಳಿಸುತ್ತಿರುವ ಆರ್‌ಬಿ ೧೭೨ - ಟ ೨೬೦ ಸೂಪರ್‌ಸಾನಿಕ್ ಟರ್ಬೊ 
ಫಾನ್ ಎಂಜಿನ್ , ೪೦೦೦ - ೬೦೦೦ ಪೌಂಡ್ ನೂಕುಬಲದ ಈ ಎಂಜಿನ್ನನ್ನು 
* ಜಾಗ್ವಾರ್ ” ಯುದ್ಧ ವಿಮಾನಗಳಲ್ಲಿಯೂ ನಾಗರಿಕ ವಿಮಾನಗಳಲ್ಲಿಯೂ ಬಳಸ 
ಲಾಗುತ್ತಿದೆ. 


ಮಾಡದೆ ಕೊಳವೆಗಳ ಮೂಲಕ ದಹನಕಪಾಟಕ್ಕೆ ಕೊಂಡುಬರುವುದರಿಂದ 
ಎಂಜಿನ್ನಿನ ದಕ್ಷತೆ ಮತ್ತೂ ಹೆಚ್ಚುತ್ತದೆ. ಇಂದಿನ ಎಂಜಿನ್ನು ಗಳಲ್ಲೆಲ್ಲಾ ಅತ್ಯಂತ 
ದಕ್ಷತೆಯುಳ್ಳದ್ದು ಇದು. 

ರಾಕೆಟ್ ಎಂಜಿನ್ : ಗಾಳಿಯೇ ಇಲ್ಲದಿದ್ದಾಗಲೂ , ಅತಿ ಹೆಚ್ಚಿನ ವೇಗದ, 
ಅತಿ ಅಲ್ಪ ಭಾರದ ಎಂಜಿನ್ನು ಬೇಕಾದಾಗಲೂ , ರಾಕೆಟ್ ಎಂಜಿನ್ ಉಪಯೋಗಕ್ಕೆ 
ಬರುತ್ತದೆ. ಘನ ಅಥವಾ ದ್ರವ ಇಂಧನಗಳು ಬಳಸಲ್ಪಡುತ್ತವೆ. ದಹನಕಪಾಟ 
ಮತ್ತು ನಿಷ್ಠಾಸ ಕಪಾಟಗಳು ಎಂಜನ್ನಿನ ಭಾಗಗಳು . 
- ರಾಕೆಟ್ ಇಂಧನಗಳು : ಏಕಚಾಲಕ ( monopropellant) ಎಂದರೆ 
ಒಂದೇ ಪದಾರ್ಥ ರಾಕೆಟ್ ಎಂಜಿನ್ನನ್ನು ನಡೆಸುವುದು. ಉದಾಹರಣೆಗೆ, 
ಹೈಡೋಜನ್ ಪರಾಡನ್ನು ದಹನಕಪಾಟದಲ್ಲಿ ಒಳಹೊಗಿಸಿದಾಗ ಅದು ಹಬೆ 
ಮತ್ತು ಆಕ್ಸಿಜನ್ ಆಗಿ ಪರಿವರ್ತಿತವಾಗಿ, ಶಕ್ತಿಯೂ ಜನಿತವಾಗಿ , ಅನಿಲಗಳು ವಿಕಾಸ 


೯೪೭ 


ವಾಯುಯಾನ 


( 5 ) 


4. 


ರೋಲ್ಸ್ ರಾಯ್ ತಯಾರಿತ ಟರ್ಬೊ ಫ್ಯಾನ್ ಎಂಜಿನಗಳು 
೧ನೆಯದು ಸ್ಟೇ ; ೯೮೫೦ರಿಂದ ೧೧೯೭೦ ಪೌಂಡ್ ನೂಕುಬಲ, ೨ನೆಯದು 
ಕಾನೈ ೧೨ ; ನೂಕುಬಲ ೧೭೫೦೦ ಪೌಂಡು ( ನಾಗರಿಕ ಮಾದರಿಯಲ್ಲಿ) , ೧೭೨೫೦ ರಿಂದ 
೨೦೬೦೦ ಪೌಂಡು ( ಮಿಲಿಟರಿ ಮಾದರಿಯಲ್ಲಿ): ೩ನೆಯದು ಕಾನೈ ೪೨ , ೪೩ ; ೨೦೩೭೦ 
ರಿಂದ ೨೧೮೦೦ ಪೌಂಡು ನೂಕುಬಲ, ಈ ಎಂಜಿನ್‌ಗಳನ್ನು ಬಳಸುವ ವಿಮಾನಗಳೂ 
ಜೊತೆಯಲ್ಲಿವೆ. 1 . ವಿಕರ್ ವಿ ಸಿ - ೧೦ ಮತ್ತು ಸೂಪರ್ ವಿ ಸಿ - ೧೦ 2 . ಬೋಯಿಂಗ್ 
೭೦೭-೪೨೦ 3 , ಡಗ್ಲಾಸ್ ಡಿಸಿ ೮/ ೪೦ 4 . ಬ್ಯಾಕೊನ್- ೧೧ 5 , ಹಾಕರ್ ಸಿಡೆಲಿ 
ಟ್ರೈಡೆಂಟ್ 6 , ಹ್ಯಾಂಡ್ಲಿ ಪೇಜ್‌ ವಿಕ್ಟರ್ ಬಿ - ೨ 7, ಫಾಕರ್ ಎಫ್ - ೨೮ ಫೆಲೋಷಿಪ್ , 


ಹೊಂದಿ ಹೆಚ್ಚಿನ ವೇಗದಲ್ಲಿ ನಿಷ್ಕಾಸ ಕಪಾಟದ ಮೂಲಕ ಹೊರದೂಡಲ್ಪಡುತ್ತವೆ. 
ಇದರ ಪ್ರತಿಕ್ರಿಯೆಯಾಗಿ ನೂಕುಬಲ ಉಂಟಾಗುತ್ತದೆ. ದ್ವಿಚಾಲಕ ( bipropel 
lant) ಎಂಜಿನ್‌ಗಳಲ್ಲಿ ಎರಡು ಪದಾರ್ಥಗಳು ಸೇರಿ ಉರಿಯುತ್ತವೆ. ಇವು ಘನ 
ರೂಪದಲ್ಲಿದ್ದರೆ ಒಂದು ಅಂಟಿನೊಂದಿಗೆ ಸೇರಿಸಲ್ಪಟ್ಟು ದಹನಕಪಾಟದಲ್ಲಿ ಇರುತ್ತವೆ. 
ನಿಷ್ಕಾಸ ಕಪಾಟದ ಕಡೆಯ ಮುಖದ ಮೇಲೆ ಮಾತ್ರ ಉರಿದು ಅನಿಲಗಳು 
ಹೊರಬೀಳುತ್ತವೆ. ದ್ರವ ರೂಪದ ದ್ವಿಚಾಲಕಗಳು ಎರಡು ತೊಟ್ಟಿಗಳಿಂದ ಬೇರೆ 


೯೪೮ 


ಪ್ರಬುದ್ಧ ಕರ್ಣಾಟಕ 


ಬೇರೆಯಾಗಿ ಪಂಪ್ ಮಾಡಲ್ಪಟ್ಟು ದಹನಕಪಾಟವನ್ನು ಸೇರಿ ಉರಿಯುತ್ತವೆ. 
ಒಂದು ವಸ್ತು ಇಂಧನ ( ಪೆಟ್ರೋಲ್, ಆಲ್ನೋಹಾಲ್ , ಅಮೋನಿಯ ಇತ್ಯಾದಿ) 
ವಾಗಿದ್ದು ಇನ್ನೊಂದು ಉತ್ಕರ್ಷಕ (ದ್ರವ ಆಕ್ಸಿಜನ್ , ನೈಟ್ರಿಕ್ ಆಮ್ಲ ಇತ್ಯಾದಿ) 
ಎಂದು ಕರೆಯಲ್ಪಡುತ್ತದೆ. ಎರಡೂ ಸೇರಿ ಆಸ್ಫೋಟಕವಾಗಿ ಉರಿಯುತ್ತವೆ. 


( ಇಂಧನ 


ಇಂಧನ ದದನಮುಖ 


ನಿಷ್ಕಾಸ 


ನಿಷ್ಠಾಸ 


ದ್ರವ ಇಂಧನದ ಎಂಜಿನ್ ಘನ ಇಂಧನದ ಎಂಜಿನ್ 

ರಾಕೆಟ್ ಎಂಜಿನ್‌ಗಳು 


ರಾಕೆಟ್ ಎಂಜಿನ್ನಿ ಗೆ ಇಂಧನದ ದಾಹ ಉಗ್ರವಾಗಿರುತ್ತದೆ. ಸ್ವಲ್ಪವೇ 
ಕಾಲದಲ್ಲಿ ಅದು ಇಂಧನದ ರಾಶಿಯನ್ನೇ ಉರಿಸಿಬಿಡುತ್ತದೆ. ಆದುದರಿಂದ 
ಸ್ವಲ್ಪ ಕಾಲ ಮಾತ್ರ ಉಪಯೋಗಿಸಬಹುದಾದ ಕೆಲಸಗಳಿಗೆ ರಾಕೆಟ್ 
ಉಪಯೋಗಿಸುತ್ತಾರೆ. ಆದರೆ ಈ ಸ್ವಲ್ಪ ಕಾಲದಲ್ಲಿ ಹೆಚ್ಚಿನ ನೂಕುಬಲವನ್ನು 
ರಾಕೆಟ್ ಉಂಟುಮಾಡುತ್ತದೆ. ಬಾಹ್ಯಾಕಾಶದ ಹಾರಾಟವೆಲ್ಲ ರಾಕೆಟ್ 
ಎಂಜಿನ್ನಿ ನಿಂದಲೇ ನಡೆಯಬೇಕು. ಏಕೆಂದರೆ ಇತರ ಎಂಜಿನ್ನು ಗಳಿಗೆ ಬೇಕಾಗುವ 
ಗಾಳಿಯ ಅಗತ್ಯ ರಾಕೆಟ್ಗೆ ಇಲ್ಲ. ಬಾಹ್ಯಾಕಾಶದಲ್ಲಿ ಗಾಳಿಯೂ ಇಲ್ಲ . 
ವಿಖ್ಯಾತವಾದ ಎಕ್ಸ್ - ೧೫ ವಿಮಾನ ರಾಕೆಟ್ ಎಂಜಿನ್ನನ್ನು ಹೊಂದಿದೆ. 

ವಿದ್ಯುಚ್ಛಕ್ತಿ ಮತ್ತು ಪರಮಾಣು ಶಕ್ತಿಯ ಎಂಜಿನ್‌ಗಳೂ ಈಗ ಪ್ರಯೋಗ 
ಪರಿಶೀಲನ ಹಂತಗಳಲ್ಲಿವೆ. ಮುಂದೆ ಇವು ಹೆಚ್ಚಾಗಿ ಬಳಕೆಗೆ ಬರಲೂ ಬಹುದು. 
ಜೆಟ್ ವಿಮಾನಗಳು 
ಅಮೆರಿಕದಲ್ಲಿ ಯುದ್ಧ ಕಾಲದ ಪಿಸ್ಟನ್ ಎಂಜಿನ್‌ಗಳ ಅಭಿವೃದ್ಧಿಯೇ 
ಮುಂದುವರಿಯುತ್ತಿದ್ದಾಗ ಬ್ರಿಟನ್ನಿನಲ್ಲಿ ಹೊಸ ಹಾದಿಯೊಂದು ತೆರೆಯಿತು. 


ನಾಯುಯಾನ 


೯೪೯ 


೧೯೪೬ರಲ್ಲಿ ಅನಿಲ ಟರ್ಬೈನ್ ಎಂಜಿನ್ನನ್ನು ಉಪಯೋಗಿಸಲು ನಿರ್ಧರಿಸಲಾಯಿತು. 
೧೯೫೨ರಲ್ಲಿ ವಿಕರ್ ವೈಕೌಂಟ್ ವಿಮಾನ ರೋಲ್ಸ್ ರಾಯ್ಸ್ ಅನಿಲ ಟರ್ಬೈನ್ 
ಎಂಜಿನ್ನಿನಿಂದ ಚಾಲಿತವಾದ ಪ್ರೊಪೆಲರೊಂದಿಗೆ ನಿರ್ಮಿತವಾಗಿ ಯಶಸ್ಸನ್ನು 
ಗಳಿಸಿತು. ಎರಡನೆಯದಾಗಿ ಡಿ ಹೆವಿಲ್ಯಾಂಡ್ ಕಾಮೆಟ್ ನಾಲ್ಕು ಟರ್ಬೊಜೆಟ್ 
ಎಂಜಿನ್‌ಗಳಿಂದ ಕೂಡಿ ತಯಾರಾಯಿತು. ಅನಂತರ ರಷ್ಯಾ ದೇಶವು ಟುಪೊಲೆಸ್ 
ನಿಂದ ರೂಪಿತವಾದ ಟಿಯು- ೧೦೪ ಟರ್ಬೊಜೆಟ್ ವಿಮಾನಗಳನ್ನು ಬಳಕೆಗೆ 
ತಂದಿತು. ಇದೊಂದು ಅಂತರಖಂಡ ವಿಮಾನ ಈ ಯಶಸ್ವಿ ಪ್ರಯೋಗಗಳಿಂದ 
ಅಮೆರಿಕನ್ನರೂ ಜಾಗ್ರತರಾಗಿ ಜೆಟ್ ವಿಮಾನ ತಯಾರಿಕೆಗೆ ನುಗ್ಗಿದರು. ೧೯೫೫ರಲ್ಲಿ 
ಬೋಯಿಂಗ್ - ೭೦೭ ಪರೀಕ್ಷಾ ಹಾರಾಟ ಮಾಡಿತು, ಅತ್ಯಂತ ಜನಪ್ರಿಯವಾಯಿತು. 
ಅನಂತರ ಡಗ್ಲಾಸ್ ಡಿಸಿ- ೮ ಕೂಡ ಯಶಸ್ವಿಯಾಯಿತು. ಫ್ರಾನ್ಸ್‌ನ ಎರಡು ಜೆಟ್ 
ಗಳನ್ನೊಳಗೊಂಡ ಕ್ಯಾರವೆಲ್ ವಿಮಾನವು ಸಡ್ ಏವಿಯೇಷನ್‌ನಿಂದ ನಿರ್ಮಿತ 
ವಾಗಿ ಜನಪ್ರಿಯವಾಯಿತು. ಇಂದು ಈ ಪಂದ್ಯದ ಅಗ್ರ ಭಾಗದಲ್ಲಿ ರಷ್ಯಾ 
ಅಮೆರಿಕಗಳು ಮಾತ್ರ ಉಳಿದಿವೆ. ಬೇರೆ ರಾಷ್ಟ್ರಗಳಿಗೆ ಇದಕ್ಕೆ ಅಗತ್ಯವಾದಷ್ಟು 
ಹಣವನ್ನು ತೊಡಗಿಸಲು ಅಸಾಧ್ಯವಾಗಿದೆ. 

೧೯೪೮ರಲ್ಲಿ ಬರ್ಲಿನ್ ದಿಗಂಧನ ಕಾಲದಲ್ಲಿ ಜೆಟ್ ವಿಮಾನಗಳು ತಮ್ಮ 
ಇರವನ್ನು ಸಾರ್ಥಕಮಾಡಿ ತೋರಿಸಿದವು. ೧೬ ತಿಂಗಳಲ್ಲಿ ಸುಮಾರು ಎರಡು ಲಕ್ಷ 
ಎಂಬತ್ತು ಸಾವಿರ ಹಾರಾಟಗಳಲ್ಲಿ ೨೩ ಲಕ್ಷ ಟನ್ ಆಹಾರ ಮತ್ತು ಇತರ ಸಾಮಗ್ರಿ 
ಗಳನ್ನು ಬರ್ಲಿನ್ ನಗರಕ್ಕೆ ಸಾಗಿಸಲಾಯಿತು. ೧೯೫೨ರಲ್ಲಿ ಕೊರಿಯ ಯುದ್ಧದಲ್ಲಿ 
ರಷ್ಯ ಹೊರತಂದ ಹಿಂದೆ ತಳ್ಳಿದ ರೆಕ್ಕೆಯುಳ್ಳ ಜೆಟ್ ವಿಮಾನ ಮಿಗ್ - ೧೫ ಅಮೆರಿಕ 
ವನ್ನು ದಿಗ್ದ ಮೆಗೊಳಿಸಿತು, ಅವರ ಬಾಂಬರುಗಳಿಗೆ ಸಾಕಷ್ಟು ಹಾನಿಯನ್ನುಂಟು 
ಮಾಡಿತು. ಅಮೆರಿಕದ ಎಫ್ -೮೬ ಸೇಬರ್‌ ಜೆಟ್ ಎಂಬುದು ಮಿಗ್ ವಿಮಾನಕ್ಕೆ 
ಸವಾಲಾಗಿ ಬಂದಿತು. ಅಮೆರಿಕ- ರಷ್ಯಾ ಪೈಪೋಟಿ ಇಂದಿಗೂ ಮುಂದುವರಿದಿವೆ. 

ಈಗ ಬಳಕೆಯಲ್ಲಿರುವ, ಬಳಕೆಗೆ ಬರಲಿರುವ, ದೂರ ಸಾರಿಗೆಯ ಜೆಟ್ 
ನಿಮಾನಗಳ ಕೆಲವು ವಿವರಗಳನ್ನು ಪಟ್ಟಿ ೧ರಲ್ಲಿ ಕೊಡಲಾಗಿದೆ . (ಮೂಲ, Irwin 
Stambler , Space / Aeronautics, ೪೬ : ೫೫ , ಆಗಸ್ಟ್ ೧೯೬೬ ) ; 

* ಇವುಗಳಲ್ಲಿ ಹಲವು ಮಿಲಿಟರಿ ಮಾದರಿಯ ಸೈನ್ಯ ಸಾರಿಗೆಯ ವಿಮಾನ 
ಗಳಾಗಿಯೂ ಪರಿವರ್ತಿತವಾಗುತ್ತಿವೆ. ಉದಾಹರಣೆಗೆ, ಲಾಕ್‌ಹೀಡ್ ಎಲ್ - ೫೦೦ 
ಮಿಲಿಟರಿ ಬಳಕೆಯಲ್ಲಿ ಸಿ -೫ ಎ ಎಂಬ ಹೆಸರಿನಲ್ಲಿ ಎರಡು ಸಾವಿರ ಮಿಲಿಯನ್ 
ಡಾಲರ್‌ ( ೧, ೫೦೦ ಕೋಟಿರೂಪಾಯಿ ) ಗಳ ಒಂದು ಗುತ್ತಿಗೆಯ ಪ್ರಕಾರ ಅಮೆರಿಕದ 
ಸೈನ್ಯಕ್ಕಾಗಿ ನಿರ್ಮಿತವಾಗುತ್ತಿದೆ. ವಿಶ್ವದಲ್ಲೇ ಅತಿ ದೊಡ್ಡದಾದ ಈ ವಿಮಾನ 
೨೩೦ ಅಡಿ ಉದ್ದ ಇದ್ದು ೨೨೦ ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತದೆ. 
ರಸ್ಯದ ಎಎನ್ - ೨೨ ( ಆಂಟಿಯಸ್ ) ಹದಿನೈದು ಸಾವಿರ ಅಶ್ವಶಕ್ತಿಯ ನಾಲ್ಕು 
ಟರ್ಬೊ ಪ್ರಾಪ್‌ ಎಂಜಿನ್‌ಗಳನ್ನು ಹೊಂದಿದೆ. 


೯೫೦ 


ಪ್ರಬುದ್ಧ ಕರ್ಣಾಟಕ 
ಪಟ್ಟಿ ೧. ದೂರ ಸಾರಿಗೆಯ ವಾಣಿಜ್ಯ ವಿಮಾನಗಳು 


೧೮೯ 


೧೮೦ 


೧೯೬೬ 


೨೨೦ 


೧೯೬೧ 


ಹೆಸರು ತಯಾರಕ 

ನೇರ ಪ್ರಯಾ ಕೆಲಸ 
ಘಂಟೆಗೆ-ಮೈಲು ಣಿಕರು ಮಾಡುವ 

ತಾರೀಖು 
೧. ಬೋಯಿಂಗ್ - ೭೦೭ ಬೋಯಿಂಗ್ ( ಆ) ೫೩೦ - ೫೭೦ ೧೮೯ ೧೯೫೮ 
೨. ಡಿಸಿ - ೮ ಡಗ್ಲಾಸ್ ( ಅ) | ೫೪೦ - ೫೮೦ 

೧೯೫೯ 
೩. ವಿಸಿ - ೧೦ , ವಿಸಿ - ೧೦ ಬಿಎಸಿ ( ಬಿ ) ೫೫೦ - ೫೮೦ 

೧೯೬೪ 
ಸೂಪರ್ 
೪, ಐಎಲ್ - ೬೨ ಇಲ್ಯುಷನ್ ( ರ) . ೫೩೦ - ೫೬೦ ೧೮೬ 
೫. ಟಯು - ೧೧೪ ಟುಪೊಲೆಫ್ ( ರ) . ೪ ೬೦ - ೫೦೦ 
೬ , ಡಿಸಿ - ೮ , ೬೨ ಡಗ್ಲಾಸ್ ( ಆ) ೫೪೦ - ೫೮೦ - ೨೫೦ ೧೯೬೭ 

ಡಿ ಸಿ -೮೬೩ 
೭. ಸುಪರ್‌ ಸುಪರ್ ಬಿಎಸಿ ( ಬಿ ) 

೨೮೫ ೧೯೬೮ 
ವಿಸಿ - ೧೦ 
೮. ಎಲ್ - ೫೦೦ ಲಾಕ್ಹೀಡ್ ( ಅ ). ೫೭೦ 

೯೦೨ ೧೯೭೧ 
೯ , ಎ ಎನ್ - ೨೨ , ಆಂಟಿಯಸ್ ಆಂಟಿ 

೭೨೦ 
ನಾಫ್ ( ರ) . 
೧೦ , ಬೋಯಿಂಗ್ - ೭೪೭ ಬೋಯಿಂಗ್ ( ಅ) . ೪೭೦ 
೧೧ . ಸುಧಾರಿತ ೭೪೭ ಬೋಯಿಂಗ್ ( ಅ) 

೬೦೦ 
( ಅ- ಅಮೆರಿಕ ಸಂಯುಕ್ತ ಸಂಸ್ಥಾನ; ಬ್ರಿ -ಬ್ರಿಟನ್ ; ರ- ರಷ್ಯಾ .) 


೪ ೬೦ 


೪೯೦ 


೧೯೭೦ 


ಈಗ ಅಮೆರಿಕಾ ರಷ್ಯಾಗಳೆರಡೂ ಜೆಟ್ ಬಾಂಬರ್‌ಗಳನ್ನೇ ಬಳಕೆಗೆ ತಂದಿವೆ . 
ರಷ್ಯದ ಟರ್ಬೊ ಪ್ರಾಪ್ ಬಾಂಬರ್ ಟಿಯು- ೨೦ ( ಅಮೆರಿಕನ್ನರು ಈ ಬಾ೦ಬರಿಗೆ 
ಕೊಟ್ಟ ಹೆಸರು ಬೇರ್‌ ) ಅಮೆರಿಕದ ಬಿ-೫೨ಕ್ಕೆ ಉತ್ತರವಾಗಿದೆ. ಇಂಧನವನ್ನು 
ಮತ್ತೆ ತುಂಬಿಸದೆ ಇದು ಹನ್ನೆರಡು ಟನ್ ತೂಕದ ಶಸ್ತ್ರಾಸ್ತ್ರಗಳನ್ನು ಹೊತ್ತು 
೬ ,೦೦೦ ಮೈಲಿ ಹಾರಬಲ್ಲುದು. ರಷ್ಯದ ಟ ಯು - ೧೬ ( ಅಡ್ಡ ಹೆಸರು, ಬ್ಯಾಡ್ಡರ್) 
ಹತ್ತು ಟನ್ ತೂಕದ ಶಸ್ತ್ರಗಳನ್ನು ೪, ೦೦೦ ಮೈಲಿ ಸಾಗಿಸಬಲ್ಲುದು ; ಅಮೆರಿಕದ 
ಬಿ- ೪೭ಕ್ಕೆ ಸಮನಾಗಿದೆ. ಬೆ೦ಡರ್ ಎಂಬ ರಷ್ಯದ ಬಾಂಬರ್‌ ಅಮೆರಿಕದ ಬಿ-೫೮ 
ರೊಡನೆ ಸ್ಪರ್ಧಿಸುತ್ತದೆ. ಇದರ ಎರಡು ಟರ್ಬೊಜೆಟ್ ಎಂಜಿನ್‌ಗಳು ಉತ್ತರ 
ದಹನದಿಂದ ೫೩, ೦೦೦ ಪೌಂಡಿನಷ್ಟು ನೂಕುಬಲವನ್ನು ಜನಿಯಿಸಬಲ್ಲವು. ಎತ್ತರದ 
ಸ್ವರ( ೬೦, ೦೦೦ ಅಡಿಗೂ ಮೇಲೆ) ದಲ್ಲಿ ಮಾಖ್ ೧. ೫ - ೧. ೮ರ ವೇಗವನ್ನು ಹೊಂದಿದೆ. 
ಬೌಂಡರ್ ಎಂಬುದು ಮಾಮ್ ೭ರ ವೇಗವನ್ನು ಹೊಂದಿದೆ. 

ಇಂದು ಬಳಕೆಯಲ್ಲಿರುವ ಕೆಲವು ಖ್ಯಾತ ಫೈಟರ್ ವಿಮಾನಗಳ ಗುಣ 


೯೫೧ 


ವಾಯುಯಾನ 


, ಸ್ಪೇಸ್ | 


ವಿಶೇಷಗಳನ್ನು ಪಟ್ಟ ೨ರಲ್ಲಿ ಕೊಡಲಾಗಿದೆ ( ಆಧಾರ ; ಡುಲ್ಬ‌‌ 
ಏರೋನಾಟಿಕ್ಸ್ , ನವೆಂಬರ್ ೬೬). 

ಪಟ್ಟಿ ೨. ಕೆಲವು ಫೈಟರ್ ವಿಮಾನಗಳು 


(೭೦ 


( 


ಅಳತೆ 
ಉದ್ದ• 
ಅಗಲ 


ಹೆಸರು 


ಅತ್ಯುಚ್ಚ 
ವೇಗ 
- 
( 
ಮಾಋ 
) 
. 


ಅತಿ 
ಹೆಚ್ಚಿನ 
ಎತ್ತರ 
( 
ಅಡಿ 
) 


ನೂಕುಬಲ 


(202) 


೨೪) 


೩೮೬) 


೬೮ ೩೮ ೩೨ , ೦೦೦ 


೧ . ೨೫ 


೫೪ , ೦೦೦ ೧೭ , ೦೦೦ 


೫೫ x ೨೨ ೨೩ , ೬೦೦ 


೨ . ೨ 


೫೫ , ೦೦೦ ೧೪ , ೦೦೦ 


೭೦ ೩೮ ೩೫, ೦೦೦ 


೨. ೩ 


೭೦ , ೦೦೦ ೨೪ , ೫೦೦ 


ಎಫ್ - ೧೦೨ ಎ ( ಆ) 

( ಡೆಲ್ಟಾ ಡ್ಯಾಗರ್ ) 
ಎಫ್ - ೧೦೪ ( ಆ) 

( ಸ್ಟಾರ್‌ ಫೈಟರ್ ) 
ಎಫ್ - ೧೦೧ ಬಿ ( ಆ) 
ಎಫ್ - ೧೦೬ ಎ ( ಅ) 

( ಡೆಲ್ಟಾ ಡಾನ್ಸ್ ) 
ಎಫ್ - ೪ ಸಿ . 

( ಫಾಂಟಂ) 
ಮಿಗ್ - ೨೧ 

( ಫಿಷ್ ಬೆಡ್ ) 
ಮಿಗ್ - ೨೩ 
(ಫಿಸರ್ ) 


೫೮ x ೩೮ ೫೯ , ೦೦೦ 


೨ , ೨ 


೭೧ , ೦೦೦ ೩೪, ೦೦೦ 


೫೫ x ೨೫ ೧೮, ೮೦೦ 


೧ . ೭ 


. 


೬೦ , ೦೦೦ ೧೨ ,೫೦೦ 


೬೦ , ೦೦೦ ೨೫, ೦೦೦ 


ಇವುಗಳೇ ಅಲ್ಲದೆ ಇತರ ಹಲವು ವಿಮಾನಗಳು ಪ್ರಸಿದ್ಧವಾಗಿವೆ. ರಷ್ಯದ 
ಮೇಲೆ ಗೂಢಚಾರಿಕೆಯ ಹಾರಾಟಮಾಡುತ್ತಿದ್ದಾಗ ಹೊಡೆದು ಕೆಡವಲ್ಪಟ್ಟ ಲಾಕ್ 
ಹೀಡ್ ತಯಾರಿತ ಯು - ೨ ವಿಮಾನ ೭೦, ೦೦೦ ಅಡಿಗಳಿಗೂ ಎತ್ತರದಲ್ಲಿ ದೀರ್ಘ 
ದೂರಗಳನ್ನು ಕ್ರಮಿಸಬಲ್ಲುದು , ೮೦ ಅಡಿ ಅಗಲದ ರೆಕ್ಕೆಯಿಂದಗೈಡರ್‌ನಂತೆಯೂ 
ನಿಶ್ಯಬ್ದವಾಗಿ ತೇಲಬಲ್ಲುದು, ಅತಿಸೂಕ್ಷ್ಮವಾದ ಕ್ಯಾಮರಾಗಳನ್ನು ಹೊಂದಿದೆ. 
ಈಗ ಅಮೆರಿಕದ ಸ್ವಾಟಜಿಕ್ ಏ‌ ಕಮಾಂಡ್ ಗಾಗಿ ಅತಿ ಬಲಯುತವಾದ ಎಸ್ 
ಆರ್‌- ೭೧ ವಿಮಾನವು ಯು - ೨ ಅನ್ನು ಹಳೆಯದನ್ನಾಗಿಸಿದೆ. ದ್ವಿ - ಡೆಲ್ಟಾ ರೆಕ್ಕೆಯ 
ಈ ಲಾಕ್‌ಹೀಡ್ ' ನಿರ್ಮಿತ ವಿಮಾನ ೧೦೦ ಅಡಿ ಉದ್ದವಿದ್ದು ಮಾಖ್ ೩ .೫ರ 
ವೇಗದಲ್ಲಿ ೯೦,೦೦೦ ಅಡಿ ಎತ್ತರದಲ್ಲಿ ಹಾಲಬಲ್ಲುದು. ಇಂದು ವಿಶ್ವದಲ್ಲೇ ಅತಿ 
ವೇಗಶಾಲಿಯಾದ ಈ ವಿಮಾನವನ್ನು ವೈ ಎಫ್ - ೧೨ ಎ ಎಂಬ ಹೆಸರಿನಲ್ಲಿ ಫೈಟರ್ 
ವಿಮಾನವನ್ನಾಗಿಯೂ ತಯಾರಿಸಲಾಗಿದೆ. ಟೈಟಾನಿಯಂನಿಂದ ನಿರ್ಮಿತವಾದ 
ಈ ವಿಮಾನ ಅತ್ಯಾಧುನಿಕವಾಗಿದೆ, 


೯೫೨ 


Experimento 5 2002889 tegoro 


ಪ್ರಬುದ್ಧ ಕರ್ಣಾಟಕ 
ಮಾನವನನ್ನು ಬಾಹ್ಯಾಕಾಶದ ಅಂಚಿಗೆ ಕೊಂಡೊಯ್ದ ವಿಮಾನ ಎಕ್ಸ್ - ೧೫ 
( X ಎಂಬುದು Experimental -ಪ್ರಯೋಗಾತ್ಮಕ- ಎಂಬುದರ ಸಂಕೇತ). 
ನಾರ್ತ್ ಅಮೆರಿಕನ್ ಸಂಸ್ಥೆಯಿಂದ ರಚಿತವಾದ ಈ ವಿಮಾನ ತಾಯಿ - ವಿಮಾನ 
ವೊಂದರ ಮಡಿಲಿನಲ್ಲಿ ವಾತಾವರಣದ ಮೇಲಿನ ಸ್ವರಗಳನ್ನು ಮುಟ್ಟಿ ಅಲ್ಲಿ ತಾಯಿ 
ವಿಮಾನವನ್ನು ಬಿಟ್ಟು ತನ್ನ ೬೦, ೦೦೦ ಪೌಂಡ್ ಶಕ್ತಿಯ ರಾಕೆಟ್ ಎಂಜಿನ್ನಿನ 
ಬಲದಿಂದ ೫೦ ಮೈಲಿ ಎತ್ತರದಲ್ಲಿ ಹಾರಿ ೧೯೬೨ರಲ್ಲಿ ವಿಕ್ರಮವನ್ನು ಸ್ಥಾಪಿಸಿತು. 
ಇದರ ವೇಗ ಘ೦ಟೆಗೆ ೪,೦೦೦ ಮೈಲಿಗೂ ಹೆಚ್ಚು ವೂ ವಿಕ್ರಮವೇ . ಮುಂದೆ ಇದು 
೬೭ ಮೈಲಿ ಎತ್ತರವನ್ನೂ ಹಾರಿತು. 


Pogos eses 


ವಿವಿಧ ವಿಮಾನಗಳ ದಕ್ಷತೆ, ಅವುಗಳ ಉಪಯೋಗ 
ಜೆಟ್ ವಿಮಾನಗಳು ಬಂದಮೇಲೆಯೂ ನಮ್ಮ ಎತ್ತಿನಗಾಡಿಯ ಉಪಯೋಗ 
ಕಡಮೆಯಾಗಲಿಲ್ಲ. ಹಾಗೆಯೇ ಹೈಪರ್‌ಸಾನಿಕ್ ವಿಮಾನಗಳು ಬಂದಮೇಲೆಯೂ 
ಪೊಪೆಲರ್‌ ಎಂಜಿನ್ ವಿಮಾನವು ಉಳಿಯುತ್ತದೆ. ಬೇರೆಬೇರೆ ಉದ್ದೇಶಗಳಿಗೆ 
ಬೇರೆಬೇರೆ ತರಹೆಯ ವಿಮಾನಗಳು ಉಪಯುಕ್ತವಾಗುತ್ತವೆ ಎಂದು ಜುಲೈ 
೧೯೬೬ರಲ್ಲಿ ಕೊಟ್ಟ ರಾಯಲ್ ಏರೋನಾಟಿಕ್ ಸೊಸೈಟಿಯ ಉಪನ್ಯಾಸದಲ್ಲಿ ಡಾ . 
ಕುಖೆನಾನ್ ( ನ್ಯೂ ಸೈಂಟಿಸ್ಟ್ , ೩೧ : ೧೩೦ , ೧೯೬೬ ) ಅಭಿಪ್ರಾಯಪಟ್ಟಿದ್ದಾರೆ. 
ಅವರು ವಿಮಾನಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಿದ್ದಾರೆ: ( ೧) ಸಾಂಪ್ರದಾಯಿಕ 
ವಿಮಾನಗಳು- ಕಳೆದ ಐವತ್ತು ವರ್ಷಗಳಿಂದ ಬಳಸಲ್ಪಡುತ್ತಿರುವುವು. ( ೨) ಹಿಂದೆ 
ತಳ್ಳಿದ ರೆಕ್ಕೆಯ ಸೂಪರ್‌ಸಾನಿಕ್ ವಿಮಾನಗಳು. ( ೩) ಈಗತಾನೆ ಹೊರಬಿದ್ದಿರುವ 
ತೆಳುರೆಕ್ಕೆ ವಿಮಾನಗಳು : ದೇಹ- ರೆಕ್ಕೆಗಳು ಸಮಗ್ರವಾಗಿ ರೂಪಿಸಲ್ಪಟ್ಟಿವೆ. ( ೪) ಭವಿ 
ಹ್ಯದ ವಿಮಾನ : ಅಲೆಸವಾರಕ, ಹೈಪರ್‌ಸಾನಿಕ್ ವೇಗದ ಈ ವಿಮಾನಗಳು ಈಗ 
ರೂಪುಗೊಳ್ಳುತ್ತಿವೆ. 

ದಕ್ಷತೆ : ವಿಮಾನದ ದಕ್ಷತೆಯಲ್ಲಿ ಎರಡು ಉಪಭಾಗಗಳಿವೆ. ಒಂದು ಎಂಜಿನ್ನಿನ 
ಚಾಲಕದಕ್ಷತೆ ; ಎಂಜಿನ್ನಿ ನಲ್ಲಿ ಉರಿಯುವ ಇಂಧನದ ಶಾಖವು ಜೆಟ್ ಅನಿಲಗಳ 
ಚಲನಶಕ್ತಿ (kinetic energy ) ಯಾಗಿ ಪರಿವರ್ತನೆ ಹೊಂದುವ ದಕ್ಷತೆ ಇದರ 
ಮೊದಲ ಅಂಶ. ಸಾಧಾರಣ ಜೆಟ್ ಗಳಲ್ಲಿ ಗಾಳಿಯ ಸರಬರಾಜು ಸರಿಯಾಗಿ ಆಗದೆ 
ಇರುವುದರಿಂದ ದಹನ ಸರಿಯಾಗಿ ಆಗದೆ ಅನಿಲಗಳ ವೇಗ ಕಡಮೆಯಾಗಿರುತ್ತದೆ, 
ದಕತೆ ಕಡಮೆ . ಎಂಜಿನ್ನಿ ನ ದಕ್ಷತೆಯ ಇನ್ನೊಂದು ಅಂಶ ಘೋಡ್( Froude) ದಕತೆ. 
ವೇಗದ ಬದಲಾವಣೆಯಾಗುವಾಗ ಕ್ರಿಯೆ- ಪ್ರತಿಕ್ರಿಯೆಗಳೆರಡರ ವೇಗವೂ ಒಂದೇ 
ಆದಾಗ ದಕ್ಷತೆ ಅತ್ಯುಚ್ಚ ವಾಗಿರುವುದು ಎಂಬುದೇ ನೌಡನ ನಿಯಮ, ಕಡಮೆ 
ವೇಗದ ಜೆಟ್ ವಿಮಾನಗಳಲ್ಲಿ ಪ್ರೌಡ್ ದಕ್ಷತೆಯೂ ಕಡಮೆ ; ಏಕೆಂದರೆ ಈ 
ವಿಮಾನದ ವೇಗ ಜೆಟ್ ಅನಿಲಗಳ ವೇಗಕ್ಕಿಂತ ಬಹಳ ಕಡಮೆ . ಸೂಪರ್‌ಸಾನಿಕ್ 


೯೫೩ 


ನಾಯುಯಾನ 


ವಿಮಾನಗಳಲ್ಲಿ ಕ್ಯಾಮ್‌ಜೆಟ್‌ನ ಉಪಯೋಗದಿಂದ ಶಾಖದ ದಕತೆ ಜಾಸ್ತಿ 
ಯಾಗುವುದು, ಹೆಚ್ಚು ಗಾಳಿ ದೊರೆಯುವುದರಿಂದ, ವಿಮಾನದ ವೇಗ ಹೆಚ್ಚುವ ಕಾರಣ 
ಭೌಡ್ ದಕ್ಷತೆಯೂ ಹೆಚ್ಚುವುದು. ಫ್ಯಾನ್ ಜೆಟ್ ವಿಮಾನದಲ್ಲಿ ಹೆಚ್ಚು ಗಾಳಿಯ 
ಸರಬರಾಜಿನಿಂದಲೂ , ಜೆಟ್ ಅನಿಲದ ವೇಗವನ್ನೇ ಕಡಮೆ ಮಾಡುವುದರಿಂದಲೂ 
ಶಾಖದ ಮತ್ತು ಪ್ರೌಡ್ ದಕ್ಷತೆಯನ್ನು ಹೆಚ್ಚಿಸಲಾಗುತ್ತದೆ. ಹೈಪರ್‌ಸಾನಿಕ್ 
ವಿಮಾನದಲ್ಲಿ ಸ್ವಾ , ಮ್‌ ಜೆಟ್‌ನ ಉಪಯೋಗದಿಂದ ಶಾಖದ ದಕತೆ ಇನ್ನೂ 
ಹೆಚ್ಚುತ್ತದೆ, ಪ್ರೌಡ್ ದಕ್ಷತೆಯ ಉತ್ತಮಗೊಳ್ಳುತ್ತದೆ, ಹೈಡೋಜನ್ ಇಂಧನ 
ಹಗುರವಾದುದರಿಂದ ಭಾರವನ್ನೂ ತಗ್ಗಿಸಬಹುದು. ಹೀಗೆವೇಗ ಹೆಚ್ಚಿದ ಹಾಗೆಲ್ಲಾ 
ಎಂಜಿನ್ ದಕತೆ ಹೆಚ್ಚುವುದು , ಆದರೆ ಇದಕ್ಕಾಗಿ ತೆರಬೇಕಾದ ಬೆಲೆ : ವಿಮಾನದ 
ಶರೀರದ ಉತ್ತೋಲನ ದಕ್ಷತೆಯ ಇಳಿತಾಯ . 

ವಿಮಾನದ ವೇಗ ಹೆಚ್ಚಿದ ಹಾಗೆಲ್ಲಾ ಅದರ ಉತ್ತೋಲನ ಎಳೆತದ 
ಪ್ರಮಾಣ ಕುಂದುತ್ತಾ ಬರುತ್ತದೆ. ಅಂದರೆ ವಿಮಾನವನ್ನು ಎತ್ತುವ ಬಲಕ್ಕಿಂತ 
ಅದರ ಚಲನೆಯನ್ನು ವಿರೋಧಿಸುವ ಬಲ ಅಧಿಕವಾಗುತ್ತಾ ಬರುತ್ತದೆ. ಆದು 
ದರಿಂದ ವಿಮಾನದ ಎಂಜಿನ್ನಿನ ನೂಕುಬಲವೂ ಅಧಿಕವಾಗಬೇಕಾಗುತ್ತದೆ. 
ವಿಮಾನದ ಉತ್ತೋಲನ ದಕ್ಷತೆ ಅದರ ವೇಗ ಹೆಚ್ಚಿದ ಹಾಗೆಲ್ಲಾ ಕುಂದುತ್ತದೆ. 


150 


ಎಂಜಿನ್ನತೆ 


ದಕ್ಷತೆ 


ದ• 


- 3 


0 : 5 


50 


100 


10 ಮಾಖ್ ಸಂಖ್ಯೆ 20 

ವಿಮಾನದ ದಕ್ಷತೆ 


ಕೊನೆಗೆ ಎಂಜಿನ್ನಿನ ದಕ್ಷತೆಯನ್ನು ಉತ್ತೋಲನ/ ಎಳೆತ ಪ್ರಮಾಣದೊಡನೆ 
ಗುಣಿಸಿದಾಗ ದೊರೆಯುವ ಸಮಗ್ರ ದಕತೆಯ ಪ್ರಮಾಣ ಪ್ರತಿ ದರ್ಜೆಯ ವಿಮಾನ 
ದಲ್ಲಿಯೂ ೩ ಆಗುತ್ತದೆ ! 

ಆದುದರಿಂದ ಪ್ರತಿ ದರ್ಜೆಯ ವಿಮಾನವೂ ಅದರ ಸ್ಥಾನದಲ್ಲಿ ಆದರ 


೯೫೪ 

ಪ್ರಬುದ್ಧ ಕರ್ಣಾಟಕ 
ಣೀಯವೇ . ಕುಖಮಾನರ ಸಲಹೆ ನಾಲ್ಲೂ ತರಹೆಯ ವಿಮಾನಗಳನ್ನು ನಾಲ್ಕು 
ವಿಧದ ಪ್ರಯಾಣಗಳಿಗೆ ಉಪಯೋಗಿಸಬೇಕೆಂದು. ಸಾವಿರ- ಒಂದೂವರೆ ಸಾವಿರ 
ಮೈಲಿನ ದೂರಗಳನ್ನು ಕ್ರಮಿಸಲು ಸಾಧಾರಣ ಜೆಟ್ - ಹಿಂದೆ ತಳ್ಳಿದ ರೆಕ್ಕೆಯ 
ವಿಮಾನಗಳು ಸಾಕು. ಎರಡೂವರೆ ಮೂರು ಸಾವಿರ ಮೈಲು ದೂರಗಳಿಗೆ 
ಅಟ್ಲಾಂಟಿಕ್ ಸಾಗರವನ್ನು ದಾಟಲು- ತೆಳುರೆಕ್ಕೆಯ ಲ್ಯಾಮ್ ಜೆಟ್ ಎಂಜಿನ್ 
ವಿಮಾನ ಸರಿ . ಭೂಮಿಯ ಒಂದು ತುದಿಯಿಂದ ಇನ್ನೊಂದಕ್ಕೆ ಹಾರಲು ಹೈಪರ್ 
ಸಾನಿಕ್ ವಿಮಾನ ಬೇಕು. ಈ ಎಲ್ಲ ಪ್ರಯಾಣಗಳಿಗೂ ಬೇಕಾಗುವ ಕಾಲ 
ಎರಡು ಘಂಟೆ ಮಾತ್ರ . 


ಹೆಲಿಕಾಪ್ಟರ್ 
ಸಾಧಾರಣ ವಿಮಾನಗಳಿಗೆ ಹೋಲಿಸಿದಾಗ ಹೆಲಿಕಾಪ್ಟರ್‌ ಎರಡು ಮುಖ್ಯ 
ಅನುಕೂಲಗಳನ್ನು ಹೊಂದಿದೆ. ಇದಕ್ಕೆ ವಿಮಾನ ನಿಲ್ದಾಣವೇ ಬೇಡ; ಇದು 
ಗಾಳಿಯಲ್ಲಿ ಒಂದೇ ಕಡೆ ನಿಲ್ಲುವುದೂ ಸಾಧ್ಯ . ಹಿಂದಕ್ಕೆ , ಮುಂದಕ್ಕೆ ಮತ್ತು ಪಕ್ಕಕ್ಕೆ 
ಹಾರಬಲ್ಲುದು. ಇದಕ್ಕೆಲ್ಲಾ ಮುಖ್ಯ ಕಾರಣ ಅದರ ತಲೆಯ ಮೇಲಿರುವ 
ತಿರುಗುವ ಗಿರಿಗಿಟ್ಟೆ ಯ ಹಾಗಿರುವ ' ರೋಟಾರ್ ', ರೋಟಾರ್ ಭೂಸನಾ 
ನಾಂತರ ಸಮತಲದಲ್ಲಿ ಸುತ್ತುವುದರಿಂದ ಗಾಳಿಯು ಕೆಳಗೆ ತಳ್ಳಲ್ಪಟ್ಟು ಹೆಲಿಕಾಪ್ಟರ್ 
ಮೇಲೆತ್ತಲ್ಪಡುತ್ತದೆ. ಆದುದರಿಂದ ಹೆಲಿಕಾಪ್ಟರಿನ ಉತ್ತೋಲನ ಅದರ ವೇಗ 
ನನ್ನವಲಂಬಿಸಿಲ್ಲ . ವಿಮಾನದ ಎಂಜಿನ್ ಕೆಟ್ಟು ಹೋದರೂ ಹೆಲಿಕಾಪ್ಟರ್ ಕೆಳ 
ಗಿಳಿಯುವ ವೇಗದಿಂದರೋಟಾರ್ ತಿರುಗಿಸಲ್ಪಟ್ಟು ಸ್ವಚಲನೆಯಿಂದಲೇ ವಿಮಾನದ 
ಪತನವನ್ನು ನಿಧಾನವಾಗಿಸಿ, ಮೃದುವಾಗಿ ಕೆಳಗಿಳಿಯುವಂತೆ ಮಾಡುತ್ತದೆ. ಹೆಲಿ 
ಕಾಪ್ಟರಿನ ಮುಖ್ಯ ಅವಗುಣಗಳು : ಎಂಜಿನ್ನಿನ ಶಕ್ತಿ ಅತಿಯಾಗಿರಬೇಕು, ಭಾರ 
ಜಾಸ್ತಿ , ವೇಗಕ್ಕೆ ಮಿತಿಯುಂಟು, ಶಬ್ದವೂ ಹೆಚ್ಚು . 

ರೋಟಾರ್‌ ಭೂಸಮಾನಾಂತರವಾಗಿ ತಿರುಗಿದರೆ ಹೆಲಿಕಾಪ್ಟರಿಗೆ ಉತ್ತೋಲನ 
ದೊರೆಯುತ್ತದೆ. ರೋಟಾರನ್ನು ಬಾಗಿಸಿದರೆ ಗಾಳಿಯ ಚಲನೆ ಒಂದು ಪಕ್ಕಕ್ಕೆ 
ಆಗುವುದರಿಂದ ಅದರ ಎದುರು ದಿಕ್ಕಿನಲ್ಲಿ ವಿಮಾನ ಚಲಿಸುತ್ತದೆ. ಈ ರೀತಿ 
ರೋಟಾರನ್ನೇ ಬಾಗಿಸುವುದು ಕಷ್ಟ . ಆದುದರಿಂದ ಈಚಿನ ಹೆಲಿಕಾಪ್ಟರ್‌ಗಳಲ್ಲಿ 
ರೋಟಾರ್ ಅಲುಗುಗಳನ್ನು ಅವುಗಳ ಬುಡದಲ್ಲಿ ಕೀಲಿನಿಂದ ಜೋಡಿಸಲಾಗಿದ್ದು 
ಅಲಗುಗಳು ಬೇರೆ ಬೇರೆಕೋನಗಳ ಮುಖವಾಗಿ ತಿರುಗಲು ಅವಕಾಶ ಮಾಡಿರು 
ತದೆ. ಅಲಗು ಗಾಳಿಯನ್ನು ಸಂಧಿಸುವ ಮುಖದ ಕೋನವನ್ನು ಪ್ರತಿ ಸುತ್ತಿ 
ನಲ್ಲಿಯೂ ವ್ಯತ್ಯಾಸ ಮಾಡುವುದರಿಂದ ರೋಟಾರನ್ನು ಬಾಗಿಸಿದಂತೆಯೇ ಆಗಿ 
ವಿಮಾನವು ಒಂದು ಪಕ್ಕಕ್ಕೆ ಚಲಿಸುತ್ತದೆ. ರೋಟಾರ್‌ನ ಗಾತ್ರ , ವೇಗಗಳ 
ಮಿತಿಯಿಂದಾಗಿ ವಿಮಾನದ ವೇಗಕ್ಕೂ ಮಿತಿಯುಂಟು. ಇಲ್ಲಿಯವರೆಗೂ ಹೆಲಿ 
ಕಾಪ್ಟರ್ ಹಾರಿರುವ ಅತ್ಯುಚ್ಚ ವೇಗ ಘಂಟೆಗೆ ೨೫೦ ಮೈಲಿಯಷ್ಟು . 


ನಾಯುಯಾನ 


೯೫೫ 


ಈಚೆಗೆ ಜೆಟ್ ಎಂಜಿನ್ನಿನ ಬಳಕೆಯಿಂದಾಗಿ ಹೆಚ್ಚು ಹಗುರವಾದ ಮತ್ತು 
ಹೆಚ್ಚು ಭಾರವನ್ನು ಹೆಚ್ಚು ದೂರಗಳಿಗೆ ಒಯ್ಯುವ ಹೆಲಿಕಾಪ್ಟರ್‌ಗಳು ನಿರ್ಮಿತ 
ವಾಗಿವೆ. 
- ಹಲವು ವಿಧದ ಹೆಲಿಕಾಪ್ಟರ್‌ಗಳ ರಚನೆಯಾಗಿದೆ. ಈಗ ಬಳಕೆಯಲ್ಲಿರುವ 
ಒಂದು ಜನಪ್ರಿಯವಾದ ಮಾದರಿಯಲ್ಲಿ ಮುಖ್ಯ ರೋಟಾರ್ ಭೂಸಮಾನಾಂತರ 
ಸಮತಲದಲ್ಲಿ ಸುತ್ತುತ್ತದೆ. ಇನ್ನೊಂದು ಸಣ್ಣ ರೋಟಾರ್‌ ಊರ್ಧ್ವ ಸಮತಲ 
ದಲ್ಲಿರುತ್ತದೆ. ಇನ್ನೊಂದು ವಿಧದ ಯಂತ್ರದಲ್ಲಿ ಎರಡು ಒಂದೇ ಗಾತ್ರದ 
ರೋಟಾರ್‌ಗಳು ಭೂಸಮಾನಾಂತರ ಸಮತಲದಲ್ಲಿ ಒಂದರ ಪಕ್ಕದಲ್ಲಿ ಒಂದು 
ಪರಸ್ಪರ ವಿರುದ್ಧ ದಿಕ್ಕುಗಳಲ್ಲಿ ಸುತ್ತುತ್ತವೆ. ಎರಡು ರೋಟಾರ್‌ಗಳೂ ಒಂದೇ 
ಅಕ್ಷದ ಮೇಲಿರುವುದೂ ಉಂಟು. ಕೆಲವು ಆಧುನಿಕ ಹೆಲಿಕಾಪ್ಟರ್‌ಗಳ ವಿವರ 
ಗಳನ್ನು ಪಟ್ಟಿ ೩ರಲ್ಲಿ ಕೊಡಲಾಗಿದೆ. 


ಪಟ್ಟ ೩ . ಕೆಲವು ಆಧುನಿಕ ಹೆಲಿಕಾಪ್ಟರ್‌ಗಳು 


೧. ಹೆಸರು 


೨೦೪ ಬಿ ಜೆಟ್ ರೇಂಜರ್ ೨೦೯ , ಹುವೆ ಓಎಚ್ 

ಕೋಬ್ರಾ ೬ ಎ 
ಬೆಲ್ ಬೆಲ್ ಬೆಲ್ ಹೂಸ್ 


೨, ತಯಾರಕರು 
೩ . ಸೀಟುಗಳ ಸಂಖ್ಯೆ 
೪, ಹೆಲಿಕಾಪ್ಟರಿನ ಭಾರ ( ಪೌಂಡು) 
೫ . ಒಯ್ಯುವ ಭಾರ ( ಪೌಂಡು) 
೬, ಎಂಜಿನ್ 


೪, ೬೦೦ 


೩ , ೯೦೦ 


೧ , ೩೦೦ 
೧,೬೦೦ 
ಟರ್ಬೆನ್ ಟರ್ಬೊ ಟರ್ಬೆನ್ 


ಸಾಫ್ಟ್ 


೧೮೦ 


೭, ಅಶ್ವಶಕ್ತಿ ( ಏರುವಾಗ) ೧ , ೧೦೦ ೩೧೭ ೧ , ೪೦೦ 
೮, ಅತ್ಯುಚ್ಚ ವೇಗ ೧೩೮ 

೧೭೨ 
( ಘಂಟೆಗೆ , ಮೈಲು) 
೯ , ಹಾರುವ ದೂರ (ಮೈಲು) ೩೩೦ ೪೦೦ 

೨ , ೨೦೦ 
೧೦ , ಅತಿ ಹೆಚ್ಚಿನ ಎತ್ತರ ( ಅಡಿ) ೧೫ , ೮೦೦ 

- - ೧೮೦೦೦ 
೧೧. ರೋಟಾರ್‌ ಅಲಗು 

ಹೆಲಿಕಾಪ್ಟರಿನ ಉಪಯೋಗಗಳು : ಮೊದಲು ಕೇವಲ ದುಬಾರಿಯಾದ 
ಒಂದು ವೈಜ್ಞಾನಿಕ ಆಟಿಕೆಯಾಗಿದ್ದ ಹೆಲಿಕಾಪ್ಟರ್‌ ಕೊರಿಯಾ ಯುದ್ದ ( ೧೯೫೨) ದ 
ಕಾಲದಲ್ಲಿ ತನ್ನ ಪ್ರಯೋಜನವನ್ನು ಸಾಧಿಸಿ ತೋರಿಸಿತು . ಗಾಯಗೊಂಡ 
ಸೈನಿಕರನ್ನು ರಣರಂಗದಿಂದ ' ಸಾಗಿಸುವುದರಲ್ಲಿ ಬೇರೆ ಯಾವ ವಾಹನದಿಂದಲೂ 
ಸಾಧ್ಯವಾಗದ ರೀತಿಯಲ್ಲಿ ಹೆಲಿಕಾಪ್ಟರ್‌ ಯಶಸ್ವಿಯಾಯಿತು. ಮಿಲಿಟರಿ ಉಪ 
ಯೋಗದ ಯೋಗ್ಯತೆಯ ಅರಿವುಂಟಾದಹಾಗೆಲ್ಲಾ ಹೊಸ ಹೆಲಿಕಾಪ್ಟರ್‌ಗಳ 


೯೫೬ 


ಪ್ರಬುದ್ಧ ಕರ್ಣಾಟಕ 
ನಿರ್ಮಾಣವಾಯಿತು. ವಿಯಟ್ನಾಂ ಯುದ್ದದಲ್ಲಿ ಹೆಲಿಕಾಪ್ಟರನ್ನು ಆಂಬುಲೆನ್ಸ್ 
ಆಗಿ ಮಾತ್ರ ಅಲ್ಲದೆ ಸೈನಿಕ ಸಾಗಣೆಗಾಗಿಯೂ ಆಯುಧಗಳನ್ನು ತಳೆದ ಯುದ್ದ 
ವಾಹನವಾಗಿಯೂ ಬಳಸಲಾಗುತ್ತಿದೆ. ಈಗ ಭಾರತ ಸೈನ್ಯವೂ ಬೆಟ್ಟ ಗುಡ್ಡಗಳಲ್ಲಿ 
ಸಾಗಣೆಗಾಗಿ ಹೆಲಿಕಾಪ್ಟರ್‌ ಉಪಯೋಗ ಮಾಡುತ್ತಿದೆ. 

ಅನತಿ ದೂರಕ್ಕೆ ಕೆಲವೇ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಒಯ್ಯಲು ಹೆಲಿ 
ಕಾಪ್ಟರ್‌ ಅತಿ ಉಪಯೋಗಕಾರಿ . ದೊಡ್ಡ ನಗರಗಳಲ್ಲಿ ವಿಮಾನ ನಿಲ್ದಾಣದಿಂದ 
ನಗರದೊಳಕ್ಕೆ ಹೋಗಲೂ ಉಪಯೋಗವಾಗುತ್ತಿದೆ. ಹೆಲಿಕಾಪ್ಟರಿನ ವೇಗವೂ 
ಹೆಚ್ಚು ತ್ತಿದೆ. ವೇಗವಾಗಿ ಚಲಿಸುತ್ತಿರುವ ಸಮಾಚಾರ ಮೂಲಗಳನ್ನು ಹಿಂಬಾಲಿಸಿ 
ಟೆಲಿವಿಷನ್ನಿ ಗಾಗಿ ಚಿತ್ರಗಳನ್ನು ಪ್ರಸಾರಮಾಡಲು ಹೆಲಿಕಾಪ್ಟರ್‌ ಬಳಸಲಾಗುತ್ತಿದೆ. 
ಉದಾಹರಣೆಗೆ, ಮೋಟಾರ್ ಕಾರ್ ಓಟದ ಪಂದ್ಯವನ್ನು ಹೀಗೆ ಪ್ರಸಾರವಾಡ 
ಲಾಗಿದೆ. ಹೆಲಿಕಾಪ್ಟರ್‌ನಲ್ಲಿ ಚಲಚ್ಚಿತ ಕ್ಯಾಮರಾವನ್ನು ಅಳವಡಿಸಿ ಚಿತ್ರಗಳನ್ನು 
ತೆಗೆಯಲಾಗಿದೆ. ಕಾಡುಕಿಚ್ಚನ್ನು ಆರಿಸುವುದಕ್ಕೂ , ಕಾಡುಗಳಲ್ಲಿ ಮತ್ತು 
ಪ್ಲಾಂಟೇಷನ್‌ಗಳಲ್ಲಿ ಪೈರುಗಳ ಮೇಲೆಔಷಧಗಳ ಸಿಂಚನೆಗಾಗಿಯೂ ಹೆಲಿಕಾಪ್ಟರ್‌ 
ಕೆಲಸ ಮಾಡುತ್ತಿದೆ. ಸಮುದ್ರ ಸಂಚಾರಿಗಳು ಅಥವಾ ವಾಯು ಸಂಚಾರಿಗಳು 
ಸಮುದ್ರದಲ್ಲಿ ಬಿದ್ದಾಗ ಅವರ ಸಂರಕ್ಷಣೆಗಾಗಿಯೂ , ಮುಳುಗುಗಾರರ ಸಹಾಯಕ್ಕೂ 
ಹೆಲಿಕಾಪ್ಟರ್‌ ಅತ್ಯುಪಕಾರಿ. ವಿದ್ಯುಚ್ಛಕ್ತಿ ಸಾಗಣೆಯ ಉಕ್ಕಿನಗೋಪುರಗಳನ್ನು 
ದುರ್ಗಮ ಪ್ರದೇಶದಲ್ಲಿ ನೆಡುವುದಕ್ಕೂ , ಪೈಪ್ ಲೈನ್‌ಗಳನ್ನು ಹಾಕುವುದಕ್ಕೂ , 
ಎಲೆಕ್ನಿಕ್ ತಂತಿಗಳ ರಿಪೇರಿಗೂ ಪೊಲೀಸ್ ಗಸ್ತಿಗೂ ಇದು ಉಪಯೋಗಿ 
ಸಲ್ಪಡುತ್ತಿದೆ. ಉಪಯೋಗಿಸುವವರ ಅಗತ್ಯ , ಭಾವನಾ ಶಕ್ತಿ ಮತ್ತು ಸಾಧನ 
ಸಂಪತ್ತುಗಳನ್ನವಲಂಬಿಸಿ ಅಗಣಿತವಾದ ರೀತಿಗಳಲ್ಲಿ ಹೆಲಿಕಾಪ್ಟರ್‌ ಉಪಯೋಗ 
ನಾಗುವ ಅವಕಾಶವಿದೆ. 


ವಿಟಓಎಲ್‌ 
ವಿಟಿಓಎಲ್ (VTOL ) ಎಂಬುದು Vertical take off and landing 
(ಊರ್ಧ್ವ ದಿಕ್ಕಿನಲ್ಲಿ ಏರುವಿಕೆ ಮತ್ತು ಇಳಿಯುವಿಕೆ ) ಎಂಬುದರ ಪ್ರಸ್ವ ರೂಪ. 
ಹೆಲಿಕಾಪ್ಟರ್‌ ಮತ್ತು ಸಾಧಾರಣ ವಿಮಾನಗಳೆರಡರ ವೈಶಿಷ್ಟ್ಯಗಳನ್ನೂ ಹೊಂದಿರುವ 
ಮಧ್ಯವರ್ತಿಯಾದ ರಚನೆಗಳನ್ನು ಇದರಲ್ಲಿ ಮಾಡಬೇಕಾಗುತ್ತದೆ. ಹಲವು ವಿಮಾನ 
ತಯಾರಕರ ವಿವಿಧ ರೂಪಣೆಗಳಲ್ಲಿ ಒಂದನ್ನು ಇಲ್ಲಿ ವಿವರಿಸಲಾಗುವುದು. 
- ಅಮೆರಿಕದ ಸೈನ್ಯದೊಂದಿಗೆ ಕ್ರೂಸ್ ಟೂಲ್ ಕಂಪನಿಯು ( Hughes Tool 
Company ) ಮಾಡಿಕೊಂಡಿರುವ ಒಂದು ಗುತ್ತಿಗೆಯ ಪ್ರಕಾರ ಒಂದು ವಿಟಿಓಎಲ್‌ 
ಕಾರ್ಯಕ್ರಮವನ್ನು ಆ ಕಂಪೆನಿ ಕೈಗೊಂಡಿದೆ. ಇವರ ರೂಪಣೆಯಲ್ಲಿ ಕೆಲವು 
ಕ್ರಾಂತಿಕಾರಕ ವಿಚಾರಗಳ ಉಪಯೋಗವಾಗಿದೆ, ವಿಮಾನವು ಏರುವಾಗ , 


೯೫೭ 


ವಾಯುಯಾನ 


ಇಳಿಯುವಾಗ, ಸ್ತಬ್ಧವಾಗಿ ನಿಂತಾಗ ಮತ್ತು ಕಡಮೆ ವೇಗದಲ್ಲಿ ಹಾರುವಾಗ ಹೆಲಿ 
ಕಾಪ್ಟರಿನಂತೆಯೂ ಹೆಚ್ಚಿನ ವೇಗಗಳಲ್ಲಿ ಜೆಟ್ ವಿಮಾನದಂತೆಯೂ ವರ್ತಿಸುತ್ತದೆ. 

ಹೆಲಿಕಾಪ್ಟರಿನ ರೋಟಾರ್‌ನ ಮಧ್ಯದಲ್ಲಿ ವಿಶಾಲವಾದ ತ್ರಿಕೋಣಾಕೃತಿಯ 
ಗುಂಬ ( hub ) ವಿರುತ್ತದೆ. ಗುಂಬದಿಂದ ಮೂರು ಅಗಲವಾದ ರೆಕ್ಕೆಗಳು ಹೊರ 
ಬಿದ್ದಿವೆ. ವಿಮಾನವು ಹೆಲಿಕಾಪ್ಟರಿನಂತೆ ವರ್ತಿಸುವಾಗ ಜೆಟ್ ಎಂಜಿನ್ನಿ ನ ಉಚ್ಚ 
ಶಕ್ತಿಯ ನಿಷ್ಕಾಸ ಅನಿಲಗಳನ್ನು ಗುಂಬದ ಮೂಲಕ ರೆಕ್ಕೆಗಳ ಒಳಗೆ ಇರುವ 
ಕೊಳವೆಗಳ ಮೂಲಕ ಹಾಯಸಿ ರೆಕ್ಕೆಗಳ ತುದಿಯಲ್ಲಿ ಹೆಚ್ಚಿನ ವೇಗದಲ್ಲಿ ಒಂದು 
ಪಕ್ಕಕ್ಕೆ ಹೊರ ತಳ್ಳಲಾಗುತ್ತದೆ. ಅನಿಲಗಳ ವೇಗಕ್ಕೆ ಪ್ರತಿಕ್ರಿಯೆಯಾಗಿ ರೆಕ್ಕೆಗಳೂ 
ವಿರುದ್ಧ ದಿಕ್ಕಿನಲ್ಲಿ ತಳ್ಳಲ್ಪಟ್ಟು ರೋಟಾರ್ ಮತ್ತು ಗುಂಬ ತಿರುಗುತ್ತವೆ. ರೋಟಾರ್ 
ಒಂದು ಟರ್ಬೆನಿನಂತೆ ಕೆಲಸಮಾಡಿ ಶಾಖವನ್ನು ಚಾಲಕ ಶಕ್ತಿಯನ್ನಾಗಿ ಪರಿ 
ವರ್ತಿಸುತ್ತದೆ. ಇದರಿಂದ ಟರ್ಬೊಜೆಟ್ ನಲ್ಲಿರುವ ಗೇರ್‌ ಪೆಟ್ಟಿಗೆ ಮತ್ತು ಪ್ರತ್ಯೇಕ 
ಟರ್ಬೆನ್‌ಗಳು ಅನಗತ್ಯವಾಗಿ ಸಾಧಾರಣ ಹೆಲಿಕಾಪ್ಟರಿಗಿಂತ ಹೆಚ್ಚು ಪ್ರಭಾವ 
ಯುತವಾದ, ಖಾಲಿಭಾರದ ಎರಡರಷ್ಟು ತೂಕವನ್ನು ಹೊರಬಲ್ಲ ಶಕ್ತಿಯನ್ನು ಈ 
ವಿಮಾನ ಪಡೆಯುತ್ತದೆ. 

ಘಂಟೆಗೆ ೯೦ ಮೈಲಿ ವೇಗವನ್ನು ಮುಟ್ಟಿದಾಗ ವಿಮಾನದ ಜೆಟ್ ಅನಿಲಗಳು 
ರೋಟಾರ್ ಅಲಗುಗಳಿಂದ ಹಿಂದೆಗೆಯಲ್ಪಟ್ಟು , ನೇರವಾದ ಕೊಳವೆಗಳ ಮೂಲಕ 
ಹಾಯಿಸಲ್ಪಟ್ಟು ವಿಮಾನದ ಬಾಲದಲ್ಲಿ ಹೊರಬಿದ್ದು ವಿಮಾನದ ನೂಕುಬಲವನ್ನು 
ನೇರವಾಗಿ ಉತ್ಪಾದಿಸುತ್ತವೆ. ಈಗರೋಟಾರ್‌ ರೆಕ್ಕೆಗಳು ಶಕ್ತಿಹೀನವಾಗಿ ಗಿರಿ 
ಗಿಟ್ಟಿಯಂತೆ ಸುಮ್ಮನೆ ಸುತ್ತುತ್ತವೆ. 

ಘಂಟೆಗೆ ೧೫೦ ಮೈಲಿಗೂ ಹೆಚ್ಚಿನ ವೇಗ ಮುಟ್ಟಿದಾಗ ರೋಟಾರ್‌ ತಡೆ 
ಯಲ್ಪಟ್ಟು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ನಿಲ್ಲುತ್ತದೆ. ಒಂದು ರೆಕ್ಕೆ ಮುಂದುಗಡೆ 
ವಿಮಾನದ ದೇಹದ ಮೇಲೆ ಅದಕ್ಕೆ ಸಮನಾಗಿ ನಿಂತು, ಉಳಿದ ಎರಡು ರೆಕ್ಕೆಗಳೂ 
ತ್ರಿಕೋಣಾಕೃತಿಯ ಗುಂಬವೂ ಸೇರಿ ಒಂದು ಡೆಲ್ಟಾ ರೆಕ್ಕೆಯ ಆಕಾರವನ್ನು ತಳೆದು 
ಹಾಗೆಯೇ ವರ್ತಿಸುತ್ತದೆ. 

ಬೇರೆ ವಿಟಿಓಎಲ್‌ಗಳಲ್ಲಿರುವಂತೆ ರೋಟಾರನ್ನು ಮಡಿಸಬೇಕಾದ, ಒಳಗೆ 
ತೆಗೆದು ಇರಿಸಬೇಕಾದ ಸಮಸ್ಯೆ ಈ ರೂಪಣೆಯಲ್ಲಿ ಇಲ್ಲ. ಎಕ್ಸ್‌ವಿ-೯ ಎ ಎಂಬ 
ಸಂಶೋಧನಾ ಹೆಲಿಕಾಪ್ಟರ್‌ನಲ್ಲಿ ಶಾಖ - ಚಕ್ರದ ಕಾರ್ಯವನ್ನು ಪರೀಕ್ಷೆ ಮಾಡಿ 
ನೋಡಲಾಗಿದೆ. ಗಾಳಿ ಸುರಂಗ ಪರೀಕ್ಷೆಗಳಲ್ಲಿ ರೋಟಾರ್ - ರೆಕ್ಕೆ ಡೆಲ್ಲಾ 
ವಿಮಾನದ ಯೋಜನೆಯ ಪರೀಕ್ಷೆ ಮಾಡಲ್ಪಟ್ಟಿದೆ. ವಿಮಾನದ ನಿರ್ಮಾಣ 
ಇನ್ನೂ ಆಗಬೇಕಾಗಿದೆ, 


ಎಫ್ - 111 
ಪ್ರಭಾವಯುತವಾದ ವಿಮಾನವೊಂದನ್ನು ಆಧುನಿಕ ಮಾರ್ಗದಲ್ಲಿ ನಿರ್ಮಿಸುವುದು 


೯೫೮ 

ಪ್ರಬುದ್ಧ ಕರ್ಣಾಟಕ 
ಇಂದು ಅತಿ ಹೆಚ್ಚಿನ ಧನವ್ಯಯ ಮತ್ತು ತಾಂತ್ರಿಕ ನೈಪುಣ್ಯವನ್ನು ಅವಲಂಬಿಸಿದೆ. 
ಅಷ್ಟು ಖರ್ಚು ಮಾಡಿ ತಯಾರಿಸಿದ ವಿಮಾನವೂ ಕೆಲವೇ ತಿಂಗಳುಗಳಲ್ಲಿ ಹಳೆಯ 
ದಾಗಿ ಅದಕ್ಕಿಂತ ಶಕ್ತಿಯುತವಾದ ವಿಮಾನಗಳು ಹೊರ ದೇಶಗಳಲ್ಲಿ ಅವಿರ್ಭವಿಸುವು 
ದನ್ನು ನೋಡಬೇಕಾಗುತ್ತದೆ. ವಿಮಾನ ನಿರ್ಮಾಣ ಇಂದು ಅತಿ ದುಬಾರಿಯಾದ 
ಕೈಗಾರಿಕೆಯಾಗಿದೆ. ಆದುದರಿಂದಲೇ ಇಪ್ಪತ್ತು ವರ್ಷಗಳ ಹಿಂದೆ ಪ್ರಪಂಚದಲ್ಲೇ 
ಅತಿ ಯಶಸ್ವಿಯಾದ ವಿಮಾನ ನಿರ್ಮಾಪಕ ರಾಷ್ಟ್ರವಾಗಿದ್ದ ಬ್ರಿಟನ್ ಇಂದು ರಷ್ಯಾ 
ಅಮೆರಿಕಾಗಳ ಹಿಂದೆ ಉಳಿದಿದೆ. ಬ್ರಿಟನ್ ನಿರ್ಮಿಸಲು ಯೋಜಿಸಿದ್ದ ಟಿಎಸ್ 
ಆರ್ - ೨ ಎಂಬ ಫೈಟರ್ ವಿಮಾನದ ನಿರ್ಮಾಣವನ್ನು ವಿಲ್ಸನ್ ಸರಕಾರ ಅಂಗೀ 
ಕಾರಮಾಡಲಿಲ್ಲ ; ಅದರ ಬದಲು ಅಮೆರಿಕದ ಎಫ್ -111ನ್ನು ಕೊಳ್ಳಲು ನಿಶ್ಚಯಿಸಿ 
ದಾಗ ಲೇಬರ್ ಸರಕಾರದ ಭದ್ರತೆಗೇ ಹಾನಿಯಾಯಿತು. 

ಎಫ್ - 111 ಒಂದು ಕ್ರಾಂತಿಕಾರಕ ವಿಮಾನ ; ಒಂದೇ ಯಂತ್ರದಲ್ಲಿ ಹಲವು 
ವಿಮಾನಗಳ ಗುಣಗಳನ್ನೊಳಗೊಂಡಿದೆ. ಕೆಲವೇ ಬದಲಾವಣೆಗಳನ್ನು ಮಾಡಿ 
ಇದನ್ನು ಫೈಟರ್ , ಬಾಂಬರ್ , ಬೇಹುಗಾರಿಕೆ (reconnaissance ) ಕಾರ್ಯ 
ಗಳಿಗೆ ಬಳಸಬಹುದು. ಇದನ್ನು ಅಮೆರಿಕದ ವಾಯು ಸೇನೆ ಫೈಟರ್‌ (ಎಫ್ 
111 ಎ) ಆಗಿಯೂ , ಸ್ಟ್ರಾಟಜಿಕ್ ಬಾಂಬರ್ ( ಎಫ್ ಬಿ- 111) ಆಗಿಯೂ , ಬೇಹು 
ಗಾರಿಕೆ ವಿಮಾನ ( ಆರ್ ಎಫ್ - 111 ಎ) ವಾಗಿಯೂ , ಅದೇ ರಾಷ್ಟ್ರದ ನೌಕಾಬಲವು 
ಫೈಟರ್ (ಎಫ್ -111 ಬಿ) ಆಗಿಯೂ , ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ 
ದಾಳಿಯ ವಿಮಾನ ( ಎಫ್ - 111 ಸಿ) ವಾಗಿಯೂ , ರಾಯಲ್ ಏರ್ ಫೋರ್ಸ್ 
ಧಾಳಿ ಬೇಹುಗಾರಿಕೆ ವಿಮಾನವನ್ನಾಗಿಯೂ ಕೊಳ್ಳುತ್ತಿವೆ. 

ಈ ವಿವಿಧ ಕಾರ್ಯಗಳನ್ನು ಒಂದೇ ವಿಮಾನ ಮಾಡುವುದು ಅದರ ಎರಡು 
ವೈಶಿಷ್ಟಗಳಿಂದ. ಮೊದಲನೆಯದಾಗಿ ಹಾರುತ್ತಿರುವಾಗಲೇ ಅದರ ರೆಕ್ಕೆಗಳನ್ನು 
ಬದಲಿಸಬಹುದು - ಹಿಂದೆ ಮುಂದೆ ತಳ್ಳಬಹುದು. ಎರಡನೆಯದಾಗಿ ಇದು 
ಉಪಯೋಗಿಸಿರುವ ಮಿತವ್ಯಯಕಾರಿಯಾದ ಉತ್ತರದಾಹಕವನ್ನೊಳಗೊಂಡ 
ಟರ್ಬೋಫ್ಯಾನ್ ಎಂಜಿನ್ನು ವಿಸ್ತಾರವಾದ ವಿವಿಧ ಶಕ್ತಿಯ ಮೌಲ್ಯಗಳನ್ನು ವಿವಿಧ 
ಅಗತ್ಯತೆಗಳಿಗಾಗಿ ಕೊಡಬಹುದು. 


ಗುಣ ವಿಶೇಷಗಳು : 
೧. ಏರಲು , ಇಳಿಯಲು ಬೇಕಾದ ದೂರ- ೩೦೦೦ ಅಡಿ ಮಾತ್ರ . 
೨. ಸಣ್ಣ , ಒರಟಾದ ರನ್‌ವೇಗಳಿಂದ ಮತ್ತು ವಿಮಾನ ಸಾಗಣೆ ಹಡಗಿ 

ನಿಂದಲೂ ಕೆಲಸ ಮಾಡಬಲ್ಲುದು. 
೩ . ಹಾರುವ ದೂರ; ೨ - ೩ ,೦೦೦ ಮೈಲಿಗಳು. 
೪. ವೇಗ; ಮಾಖೆ ೨- ೫ , ಎತ್ತರದ ಸ್ತರಗಳಲ್ಲಿ. 


ಅಮೆರಿಕದ ಬೆಲೆ ಹೆಲಿಕಾಪ್ಟರ್‌ ಕಂಪೆನಿಯಿಂದ ನಿರ್ಮಿತವಾದ ಮೂರುಹುಯೇ ಹೆಲಿಕಾಪ್ಟರ್‌ಗಳು . 
ಮೇಲಿನದು ಸೈನ್ಯ ಸಾಗಾಣಿಕೆಯ ಯು ಎಚ್ - ೧ಡಿ, ಮಧ್ಯದ್ದು ರಕಕವಿಮಾನ ಯು ಎಚ್ - ೧ಬಿ . 

ಕೆಳಗಿನದು ಅತ್ಯಾಧುನಿಕ ಹುಯೇ ಕೊಬ್ರ , ಫಿರಂಗಿಯನ್ನು ಹೊಂದಿದೆ . 


ARMY= 


= 


ಗಂಟಿಗೆ೧೭೨ಮೈಲಿವೇಗದಲ್ಲಿಹಾರಿಒಂದೇಬಾರಿಗೆ೧೨೧೩ಮೈಲಿಪ್ರಯಾಣಮಾಡಿವಿಕ್ರಮಸ್ಥಾಪಿಸಿದಅಮೆರಿಕದ 

ಹೂಸ್ಟೋಲ್ಕಂಪೆನಿಯಒಎಚ-೬ಎ 


- ಬೆಲ್ ಹೆಲಿಕಾಪ್ಟರ್‌ ಕಂಪೆನಿಯ ೪೭ - ಜಿ ೫ ಅನ್ನು ಔಷಧದ ಸಿಂಚನೆಗಾಗಿ ಉಪಯೋಗಿಸಲಾಗುತ್ತಿದೆ. 


ಪೈಪ್‌ಲೈನ್ ಹಾಕಲು ಬೆಲ್ ಹೆಲಿಕಾಪ್ಟರನ್ನು ಉಪಯೋಗಿಸಲಾಗುತ್ತಿದೆ 


CHERIFF 
ಅಮೆರಿಕದ ಕ್ಯಾಲಿಫೋರ್ನಿಯದಲ್ಲಿರುವ ಲೇಕ್‌ವುಡ್ ನಗರದಲ್ಲಿ ಹಗಲೂ ರಾತ್ರಿ ಗಸ್ತು ತಿರುಗಲು 
ಮೂರುನ್ಯೂಸ್- ೩೦೦ ಮಾದರಿಯ ಹೆಲಿಕಾಪ್ಟರ್‌ಗಳನ್ನು ಉಪಯೋಗಿಸಲಾಗುತ್ತಿದೆ. 


೯೫೯ 


ವಾಯುಯಾನ 


೫ . ವೇಗ ; ಸೂಪರ್ ಸಾನಿಕ್ , ಕಡಮೆಯ ಎತ್ತರಗಳಲ್ಲಿ. 
೬ . ಬೇಹುಗಾರಿಕೆ ವಿಮಾನವಾಗಿ ಬೇರೆ ಯಾವ ಫೈಟರ್ ವಿಮಾನಕ್ಕಿಂತಲೂ 

ಹೆಚ್ಚು ಕಾಲ ಹಾರುತ್ತಾ ಇರಬಲ್ಲುದು. 
೭ . ಅತ್ಯುಚ್ಚ ಎತ್ತರ; ೬೦, ೦೦೦ ಅಡಿ ( ೧೧ ಮೈಲಿ) ಗಳಿಗೂ ಮಿಾರಿ. 
೮. ಕಳೆದ ಮಹಾಯುದ್ದದ ಬಾಂಬರುಗಳಿಗಿಂತ ಆರುಪಟ್ಟು ಹೆಚ್ಚು 

ಬಾಂಬ್‌ಗಳನ್ನು ಹೊರಬಲ್ಲುದು. 
೯ . ಯಾವ ಹವೆಯಲ್ಲಾದರೂ ಹಗಲೂ ಇರುಳೂ ದುಡಿಯುವುದು . 


ರೆಕ್ಕೆ : ಬದಲಿಸಬಹುದಾದ ರೆಕ್ಕೆಗಳ ನಿರ್ಮಾಣದಲ್ಲಿ ಹಿಂದೆ ಬಿಡಿಸಲಾಗದಿದ್ದ 
ಹಲವು ಸಮಸ್ಯೆಗಳನ್ನು ಈ ವಿಮಾನ ಎದುರಿಸಿ ಗೆದ್ದಿದೆ. ಮುಖ್ಯವಾದ ಸುಧಾರಣೆ 
ಎಂದರೆ ಎರಡು ರೆಕ್ಕೆಗಳಿಗೆ ಬೇರೆ ಬೇರೆ ಅಕ್ಷಗಳನ್ನಿಟ್ಟು ಅವುಗಳ ಮೇಲೆಪೃಥಕ್ಕಾಗಿ 
ರೆಕ್ಕೆಗಳು ಚಲಿಸುವಂತೆ ಮಾಡಲಾಯಿತು. ಏರುವಾಗ, ಇಳಿಯುವಾಗ ಹೆಚ್ಚು 
ಉತ್ತೋಲನವನ್ನು ಉತ್ಪಾದಿಸಲು ರೆಕ್ಕೆಗಳು ಪೂರ್ಣವಾಗಿ ವಿಸ್ತರಿಸಲ್ಪಟ್ಟು ೧೬° 
ಹಿಂದೆ ತಳ್ಳಲ್ಪಟ್ಟಿರುತ್ತವೆ ; ಅತಿ ಹೆಚ್ಚಿನ ಅಗಲವನ್ನೂ ಹೊಂದಿರುತ್ತವೆ. ವೇಗ 
ಹೆಚ್ಚಿದ ಹಾಗೆಲ್ಲಾ ಹೆಚ್ಚಿನ ವಿಸ್ತೀರ್ಣದಿಂದ ಎಳೆತ ಹೆಚ್ಚುತ್ತಾ ಬರುತ್ತದೆ. ಆಗ 
ರೆಕ್ಕೆಯ ಅಗಲ ವಿಸ್ತೀರ್ಣಗಳನ್ನು ಕಡಿಮೆಮಾಡುವ ಸಲುವಾಗಿ ರೆಕ್ಕೆಗಳನ್ನು ಹಿಂದೆ 
ತಳ್ಳುತ್ತಾ ೭೨.೫°ಯವರೆಗೂ ಹಿಂದೆ ಹಾಕಬಹುದು. ಈಗ ರೆಕ್ಕೆಗಳು ವಿಮಾನದ 
ಬಾಲದ ಹತ್ತಿರ ಬಂದಿರುತ್ತವೆ ; ವಿಮಾನ ಡೆಲ್ಲಾ ವಿಮಾನವಾಗಿ ಪರಿವರ್ತಿತ 
ವಾಗುತ್ತದೆ. ಅಂತರಿಕ್ಷದಲ್ಲಿ ವಿಮಾನದ ಚಾಲಕ ತನ್ನ ವಾಹನದ ರೂಪಣೆ 
ಯನ್ನೇ ಬದಲಿಸಿರುತ್ತಾನೆ. ರೆಕ್ಕೆಯ ಸ್ಥಾನವನ್ನು ಬದಲಿಸಲು ಬಲವಾದ 
ಸಾಧನಗಳಿವೆ. ರೆಕ್ಕೆಗಳು ತಿರುಗುವ ಅಕ್ಷಗಳು ೮ ಅಂಗುಲ ದಪ್ಪದ ಉಕ್ಕಿನ 
ಸ್ತಂಭಗಳು, ಹೈಡ್ರಾಲಿಕ್ ಸಾಧನದಲ್ಲಿರುವ ದೊಡ್ಡ ತಿರುವುಗಳು ಹಿಗ್ಗಿದಾಗ 
ರೆಕ್ಕೆಗಳು ಹಿಂದೆ ತಳ್ಳಲ್ಪಡುತ್ತವೆ ; ಕುಗ್ಗಿ ದಾಗ ರೆಕ್ಕೆಗಳು ಮುಂದೆ ಸರಿಯುತ್ತವೆ. 
ಪಿಸ್ತೂಲಿನ ಹಿಡಿಯಂತಹ ಸಾಧನವೊಂದನ್ನು ವಿಮಾನದ ನಾಯಕ ಯಾವ ದಿಕ್ಕಿನಲ್ಲಿ 
ಸರಿಸುವನೋ ಆ ದಿಕ್ಕಿನಲ್ಲಿ ರೆಕ್ಕೆಗಳೂ ಚಲಿಸುವುವು. 

ಶಕ್ತಿಜನಕ : ಎಫ್ - 111ರ ಎರಡು ಪ್ರಾಟ್ ಅಂಡ್ ವೈಟ್ನ ( Pratt and 
Whitney ) ಟಿ ಎಫ್ -೩೦ ಎಂಜಿನ್ನು ಗಳು ಉತ್ತರದಾಹಕವನ್ನು ಪ್ರಯೋಗಿಸಿದಾಗ 
ಒಟ್ಟು ೪೦ , ೦೦೦ ಪೌಂಡ್ ನೂಕುಬಲವನ್ನು ಕೊಡುತ್ತವೆ. ಕಡಮೆ ವೇಗದ ಹೆಚ್ಚು 
ದೂರದ ಪ್ರಯಾಣಕ್ಕಾಗಿ ಟರ್ಬೊ ಫ್ಯಾನ್ ಉಪಯೋಗವಾಗುತ್ತದೆ. ಏರುವಾಗ 
ಮತ್ತು ಸೂಪರ್‌ಸಾನಿಕ್ ವೇಗಗಳಲ್ಲಿ ಉತ್ತರದಾಹಕವೂ ಕೆಲಸಕ್ಕೆ ಇಳಿಯುತ್ತದೆ. 
ಇದರ ಶಕ್ತಿಯನ್ನು ಹಂತಗಳಲ್ಲಿ ಹೆಚ್ಚಿಸಬಹುದು, ಕುಗ್ಗಿಸಬಹುದು. 

ಇತರ ವಿಶೇಷಗಳು : ಇಳಿಯುವ ಚಕ್ರಗಳು ಎರಡು ಮುಖ್ಯವಾದುವು, 


೯೬೦ 

ಪ್ರಬುದ್ಧ ಕರ್ಣಾಟಕ 
ಎರಡು ಸಣ್ಣವು-ಕ್ಷೇಮದ ದೃಷ್ಟಿಯಿಂದ ರಚಿಸಲಾಗಿದೆ. ವಿಮಾನದ ಇಬ್ಬರೂ 
ಚಾಲಕರು ಪಕ್ಕಪಕ್ಕದಲ್ಲಿ ಕೂರುವರು. ಇಬ್ಬರೂ ಎಲ್ಲಾ ಮಾಪಕಗಳನ್ನೂ 
ಒಟ್ಟಿಗೆ ನೋಡಬಹುದು. ಚಾಲಕರಿರುವ ಸಣ್ಣ ಗೂಡು ಒತ್ತಡಿತವಾಗಿದ್ದು ಅದರಲ್ಲಿ 
ವಾಯು ನಿಯಂತ್ರಣ ಮಾಡಲಾಗಿದೆ. ಚಾಲಕರು ವಿಮಾನವನ್ನು ತ್ಯಜಿಸಬೇಕಾಗಿ 
ಬಂದಾಗ ಒಂದು ಆಸ್ಫೋಟನೆಯಿಂದ ಈ ಗೂಡುಮೇಲೆ ಎಸೆಯಲ್ಪಟ್ಟು ಅನಂತರ 
ಪ್ಯಾರಾಚೂಟಿನ ಸಹಾಯದಿಂದ ನಿಧಾನವಾಗಿ ಇಳಿಯುವುದು. ಯುದ್ಧ ವಿಮಾನ 
ವಾದುದರಿಂದ ಕಾಳಗಕ್ಕೆ ಬೇಕಾದ ಇತರ ಸಾಧನೆ ಅನುಕೂಲಗಳೂ ಇರುತ್ತವೆ. 
ಅಮೆರಿಕದ ಡಿಫೆನ್ಸ್ ಇಲಾಖೆಯವರು ಎಫ್ - 111 ರ ತಯಾರಿಕೆಯ ಗುತ್ತಿಗೆಯನ್ನು 
ಜೆನರಲ್ ಡೈನಾಮಿಕ್ಸ್‌ಗೆ ಕೊಟ್ಟಿದ್ದಾರೆ. ಇವರ ಸಹಾಯಕ್ಕೆ ಬದಲಿಸುವ ರೆಕ್ಕೆ , 
ರೇಡಾರ್‌ ವ್ಯವಸ್ಥೆ , ಆಯುಧಗಳವ್ಯವಸ್ಥೆ , ಇತ್ಯಾದಿ ವಿವಿಧ ಭಾಗಗಳ ತಯಾರಿಕೆಗೆ 
೧೯ ದೊಡ್ಡ ಗುತ್ತಿಗೆದಾರರೂ ಇದ್ದಾರೆ. ಸುಮಾರು ೧೨, ೦೦೦ ಬೇರೆ ಬೇರೆ 
ಸರಬರಾಜುಕಾರರಿದ್ದಾರೆ! 
- ಎಫ್ -111 ಎ ಯ ರೆಕ್ಕೆಗಳು ವಿಸ್ತರಿತವಾದಾಗ ತುದಿಯಿಂದ ತುದಿಗೆ ಅಗಲ 
೬೩ ಅಡಿ, ಎಫ್ -111 ಬಿಯಲ್ಲಿ ಈ ಅಗಲ ೭೩ ಅಡಿಯಾದುದರಿಂದ ಅಲೆದಾಡುವಾಗ 
ಅದಕ್ಕೆ ಹೆಚ್ಚಿನ ಉತ್ತೋಲನ ದೊರೆಯುತ್ತದೆ. ರೆಕ್ಕೆಗಳು ಹಿಂದೆ ತಳ್ಳಿದಾಗ ಎಫ್ 
111 ಎ ಅಗಲ ೩೨ ಅಡಿಮಾತ್ರ , ಎಫ್ -111 ಬಿ ೩೪ ಅಡಿ, ವಿಮಾನದ ಉದ್ದ 
ಎಫ್ -111 ಎ , ೭೨ . ೫ ಅಡಿ ; ಎಫ್ - 111 ಬಿ , ೬೭ ಅಡಿ, ಉಳಿದ ಬಗೆಯ ಎಫ್ 
111 ವಿಮಾನಗಳು ಎಫ್ -111 ಎ ದೇಹವನ್ನೂ , ಎ ಅಥವಾ ಬಿ ತರಹೆಯ ರೆಕ್ಕೆ 
ಗಳನ್ನೂ ಹೊಂದಿರುತ್ತವೆ. 
- ಈ ವಿಮಾನ ಸಾಧಿಸಿ ತೋರಿಸಿದ ಬದಲುವ ರೆಕ್ಕೆಯ ತಂತ್ರ ಈಗ ಅಮೆರಿಕ 
ಮತ್ತು ಯೂರೋಪಿನ ವಿಮಾನ ರೂಪಣೆಗಳ ಮೇಲೆಪ್ರಭಾವ ಬೀರಿದೆ. ಬಾಹ್ಯಾಕಾಶ 
ದಿಂದ ಇಳಿಯುವ ಆಕಾಶಯಾತ್ರಿಯ ವಾಹನಕ್ಕೂ ರೆಕ್ಕೆಯನ್ನಿಟ್ಟು ವಾಹನ 
ಭೂಮಿಯ ವಾತಾವರಣವನ್ನು ಹೊಕ್ಕಾಗ ರೆಕ್ಕೆಗಳನ್ನು ಹರಡಿ ನಿಧಾನವಾಗಿ 
ಇಳಿಯುವಂತೆ ಮಾಡುವ ಒಂದು ಹಂಚಿಕೆ ಪರಿಶೀಲನೆಯಲ್ಲಿದೆ. 


ಎಸ್‌ಎಸ್‌ಟ - ಕಾನ್‌ಕಾರ್ಡ್ 
ಭವಿಷ್ಯದ ದೀರ್ಘದೂರದ ಹಾರಾಟಗಳನ್ನೆಲ್ಲಾ ಸೂಪರ್‌ಸಾನಿಕ್ ಟ್ರಾನ್ಸ್ 
ಪೋರ್ಟ್ ( ಎಸ್ಎಸ್ ಟಿ- SST - Supersonic Transport, ಶಬ್ದಾತೀತ ಸಾಗಾ 
ಣಿಕೆ) ಎಂದು ಕರೆಯಲ್ಪಡುವ ವಿಮಾನಗಳಲ್ಲೇ ನಡೆಸಲಾಗುತ್ತದೆ. ಈಗ ಪ್ರಪಂಚ 
ದಲ್ಲಿ ಮೂರು ಎಸ್ ಎಸ್ ಟಿ ಗಳ ನಿರ್ಮಾಣ ಭರದಿಂದ ಸಾಗುತ್ತಿದೆ. ಇವುಗಳ 
ವಿವರ ಹೀಗೆ ಇದೆ : 


೯೬೧ 


ವಾಯುಯಾನ 


ಪಟ್ಟಿ ೪ , ಎಸ್‌ಎಸ್ ಟಿ 


ರಾಷ್ಟ್ರ 


ವಿಮಾನದ ಹೆಸರು 
ತಯಾರಕರು 
ವೇಗ( ಮಾಋ ) . 


ರಷ್ಯಾ 
ಟಯು - ೧೪೪ 
ಟುಪೋಲೆಫ್ 
೨ . ೩ 


ಬ್ರಿಟನ್ - ಫ್ರಾನ್ಸ್ 
ಕಾನ್‌ಕಾರ್ಡ್ 
ಬಿಎಸಿ - ಸಡ್ 


ಅಮೆರಿಕ 
ಬಿ - ೨೭೦೭ 
ಬೋಯಿಂಗ್ 
೨ . ೭ 


೨ . ೨ 


೨೮೬ 


ර 


೫೦೦ 
೨೫೦ 


೧೨೧ 


೧೪೦ 


೧೦೦೦ ಪೌಂಡು) 
ಪ್ರಯಾಣಿಕರ ಸಂಖ್ಯೆ 
ಕೆಲಸಕ್ಕೆ ಬರುವ 
ತಾರೀಖು 


೧೯೭೧ 


೧೯೭೧ 


೧೯೭೪ 


ಸೂಪರ್‌ಸಾನಿಕ್ ವಿಮಾನಗಳನ್ನು ದೊಡ್ಡದಾಗಿ ರೂಪಿಸಿ ತಯಾರಿಸುವುದು ಎಷ್ಟು 
ದುಬಾರಿಯಾದ ಕೆಲಸವೆಂದರೆ ಪ್ರಬಲವಾದ ಸರಕಾರದ ಬೆಂಬಲವಿಲ್ಲದೆ ಯಾವ 
ವಾಣಿಜ್ಯ ವಿಮಾನತಯಾರಕನೂ ಈ ಕೆಲಸವನ್ನು ಮಾಡಲಾರ. ಒಂದೇ 
ಸರಕಾರಕ್ಕೂ ಇದು ಕಷ್ಟ ಸಾಧ್ಯವಾದ ಕಾರ್ಯವೆಂದರಿತ ಬ್ರಿಟನ್ - ಫ್ರಾನ್ಸ್ ಗಳು 
ವಿಮಾನ ತಯಾರಿಕೆಯಲ್ಲಿಯೇ ಹೊಸ ಮಾರ್ಗದರ್ಶಕ ರೀತಿಯಲ್ಲಿ ತಮ್ಮ ರಾಷ್ಟ್ರಗಳ 
ಎರಡು ವಿಮಾನ ತಯಾರಕರನ್ನೂ , ಎರಡು ಎಂಜಿನ್ ತಯಾರಕರನ್ನೂ ಕಲೆಹಾಕಿ 
ಅಂತರರಾಷ್ಟ್ರ ಸಹಕಾರದಿಂದ ಕಾನ್‌ ಕಾರ್ಡ್‌ನ್ನು ರಚಿಸುತ್ತಿದ್ದಾರೆ. ಅಮೆರಿಕದ 
ಎಸ್‌ಎಸ್‌ಟಿಯ ಮೊದಲ ೪೦೦ ವಿಮಾನಗಳಿಗೆ ಸುಮಾರು ೧೪ ಬಿಲಿಯನ್ 
ಡಾಲರ್‌ ( ೧೦, ೦೦೦ ಕೋಟಿರೂಪಾಯಿ ) ಖರ್ಚಾಗಬಹುದೆಂದು ಅಂದಾಜಾಗಿದೆ. 
ಆಂಗ್ಲೋ ಫ್ರೆಂಚ್ ವಿಮಾನ ಕಾನ್ ಕಾರ್ಡ್ ಇನ್ನೂ ಅಗ್ಗ : ಇದರ ಬೆಲೆ ಪ್ರತಿ 
ವಿಮಾನಕ್ಕೂ ೧೬ ಮಿಲಿಯನ್ ಡಾಲರ್ ( ೧೨ ಕೋಟಿರೂಪಾಯಿ ) ಆಗುತ್ತದೆ. 
ಇಷ್ಟು ಹೆಚ್ಚಿನ ಬೆಲೆಯಲ್ಲಿಯೂ ಆಗಲೇ ೧೫ ದೊಡ್ಡ ವಿಮಾನ ಸಂಚಾಲಕರು 
( ಇವರಲ್ಲಿ ಏರ್‌ ಇಂಡಿಯಾ ಇಂಟರ್ ನ್ಯಾಷನಲ್ ಕೂಡಸೇರಿದ್ದಾರೆ!) ೬೯ ವಿಮಾನ 
ಗಳನ್ನು ಕೊಳ್ಳುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ವಿಮಾನಗಳನ್ನು 
ತಯಾರಿಸುವುದಿರಲಿ, ಕೊಳ್ಳುವುದೂ ಬಡ ರಾಷ್ಟ್ರಗಳಿಗೆ ಸಾಹಸವಾದ ಕೆಲಸ. 

- ಕಾನ್ ಕಾರ್ಡ್ : ಈ ವಿಮಾನದ ರೂಪಣೆ ಮತ್ತು ನಿರ್ಮಾಣ ಬ್ರಿಟನ್ನಿನ 
ಬ್ರಿಟಿಷ್ ಏರ್ ಕ್ರಾಫ್ಟ್ ಕಾರ್ಪೊರೇಷನ್ ( ಬಿಎಸಿ) ಮತ್ತು ಫ್ರಾನ್ಸಿನ ಸಡ್ 
ಏವಿಯೇಷನ್‌ಗಳಿಂದ ಜಂಟಿಯಾಗಿ ನಡೆಯುತ್ತಿದೆ. ಎಂಜಿನ್ನಿನ ರೂಪಣೆ ಮತ್ತು 
ತಯಾರಿಕೆ ಬ್ರಿಟನ್ನಿನ ಬ್ರಿಸ್ಟಲ್ ಸಿಡೆಲೀ ಮತ್ತು ಫ್ರಾನ್ಸ್‌ನ ಸೆ ಕ್ಯಾಗಳ ಜಂಟಿ 
ಜವಾಬ್ದಾರಿಯಲ್ಲಿ ನಡೆಯಿತು. ವಿವಿಧ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ಬ್ರಿಟನ್ನಿ 
ನಲ್ಲಿ ಆರು ಸರಕಾರಿ ಸಂಸ್ಥೆಗಳು , ಎಂಟು ಕೈಗಾರಿಕೆ ಸಂಸ್ಥೆಗಳು, ಮೂರು 

61 


೯೬೨ 

ಪ್ರಬುದ್ಧ ಕರ್ಣಾಟಕ 
ವಿಶ್ವವಿದ್ಯಾಲಯಗಳೂ ಫ್ರಾನ್ಸ್‌ನಲ್ಲಿ ನಾಲ್ಕು ಸರಕಾರಿ ಸಂಸ್ಥೆಗಳು ಹನ್ನೊ೦ದು 
ಕೈಗಾರಿಕೆ ಸಂಸ್ಥೆಗಳು, ಎರಡು ವಿಶ್ವವಿದ್ಯಾಲಯಗಳೂ ಸಹಕರಿಸಿವೆ. 

ಕಾನ್ ಕಾರ್ಡ್ ಮಾಖೆ ೨. ೨ರ ವೇಗದಲ್ಲಿ ೬೦ , ೦೦೦ ಅಡಿ ಎತ್ತರದಲ್ಲಿ 
೧೪೦ ಪ್ರಯಾಣಿಕರನ್ನು ಹೊತ್ತು ೪,೦೦೦ ಮೈಲಿ ದೂರ ಹಾರುತ್ತದೆ. ಮೊದಲ 
ಮುನ್ನಾದರಿ ವಿಮಾನ ೧೯೬೮ರ ಫೆಬ್ರವರಿ ಕೊನೆಯಲ್ಲಿ ಹಾರಬೇಕಾಗಿದ್ದುದು 
ಕೆಲವು ತಾಂತ್ರಿಕ ತೊಂದರೆಗಳಿಂದ ಇನ್ನೂ ಹಾರಿಲ್ಲ . ವಿಮಾನದ ಉದ್ದ ೧೯೧ 
ಅಡಿ, ಮತ್ತು ಅಗಲ ೮೪ ಅಡಿ ಎತ್ತರ ೩೮ ಅಡಿ , 

ಶಕ್ತಿ ಜನಕ : ವಿಮಾನದ ಶಕ್ತಿ ನಾಲ್ಕು ಬ್ರಿಸ್ಟಲ್ ಸಿಡೆಲೀ ತಯಾರಿತ 
ಒಲಿಂಪಸ್ ೫೯೩ ಟರ್ಬೊಜೆಟ್‌ಗಳಿಂದ ದೊರೆಯುತ್ತದೆ. ಪ್ರತಿ ರೆಕ್ಕೆಯ ಕೆಳಗೆ 
ಎರಡೆರಡು ಎಂಜಿನ್‌ಗಳು ಜೋಡಿಸಲ್ಪಡುತ್ತವೆ. ಮೊದಲ ಮಾದರಿ ಎಂಜಿನ್ 
೩೨, ೫೦೦ ಪೌಂಡ್ ನೂಕುಬಲವನ್ನು ಕೊಡುತ್ತದೆ. ಅನಂತರ ಬರುವ ಮಾದರಿ 
೩೫ , ೦೦೦ ಪೌಂಡ್ ಕೊಡುತ್ತದೆ. ಎಂಜಿನ್ನಿನ ತಯಾರಿಕೆ, ಪರೀಕ್ಷೆಗಳು ಮುಗಿದಿವೆ. 

ಎಂಜಿನ್ನಿನ ದಕ್ಷತೆಯು ಗಾಳಿಯು ಒಳಹೊಗುವ ಮತ್ತು ಅನಿಲಗಳ ಜೆಟ್ 
ನಿಷ್ಕಾಸ ವ್ಯವಸ್ಥೆಗಳನ್ನು ಅವಲಂಬಿಸಿದೆ. ಗಾಳಿಯನ್ನು ನಿಯಂತ್ರಿಸಲು ಬದಲಿಸುವ 
ಬಾಗಿಲುಗಳ ವ್ಯವಸ್ಥೆ ಇದೆ, ಚಿತ್ರದಲ್ಲಿ ಎಂಜಿನ್ನಿನ ಮಧ್ಯ ಭಾಗದಲ್ಲಿ ಇರುವ 
ಸಂವರ್ದಕ ಮತ್ತು ಟರ್ಬೆನ್‌ಗಳ ರಚನೆಯನ್ನು ನೋಡಬಹುದು. ಸಮುರ್ದಕ 
ಎರಡು ಭಾಗಗಳಲ್ಲಿದ್ದು ಪ್ರತಿ ಭಾಗವೂ ತನ್ನದೇ ಆದ ಟರ್ಬೈನನ್ನು ಹೊಂದಿದೆ. 

ಟರ್ಬೆನ್ ಅಲಗುಗಳನ್ನು ತಂಪುಮಾಡುವ ವ್ಯವಸ್ಥೆ ಇರುವುದರಿಂದ ಅನಿಲ 
ಗಳನ್ನು ಹೆಚ್ಚು ಬಿಸಿಯಾಗಿ ಉಪಯೋಗಿಸಬಹುದಾಗಿದೆ ; ಇದರಿಂದ ದಕತೆ ಹೆಚ್ಚು 
ತದೆ. ಉತ್ತರದಾಹಕವೂ ದಕ್ಷತೆಯನ್ನು ಹೆಚ್ಚಿಸುತ್ತದೆ. 


( ಶಗೆ ತಳ್ಳುವ ಬಾಗಿಲು 


ಬದಲಿಸುವ ಬಾಗಿಲು 


ಬೆ೦ಕಿ ಬಾಗಿಲು 3 .ತೀಯಕ ಬಾಗಿಲು ಪ್ರಾಥಮಿಕ ನಿಕ 


- ದ್ವಿತೀಯಕ 
ನಿವಾಸ ನಾಳ 


ಮts 


ಹಹಹ 


MINUIN 


11 


ಸಹಾಯಕ ಬಾಗಿಲು 


* ಎಂಜಿನ್ಗಳ ಬಾಗಿಲು - ಪುನರ್ದಾಹಕ ನಾಳೆ | 


ಒಲಿಂಪಸ ೫೯೩ರ ವಿವರಗಳು . 


ಸಂಚಾಲನೆ : ವಿಮಾನವನ್ನು ನಡೆಸಲು ಗುಣಕಯಂತ್ರ ( digital 
computer) ಗಳಿವೆ ; ಇವುಸ್ವಯಂಚಾಲಕ (autopilot ) ವನ್ನು ನಿಯಂತ್ರಿಸುತ್ತವೆ. 
ವಿಮಾನ ಎಲ್ಲಿ ಹಾರುತ್ತಿದೆಯೆಂಬುದನ್ನು ಒಂದು ನಕ್ಷೆಯ ಮೇಲೆ ನಿರಂತರವಾಗಿ 
ವೀಕ್ಷಿಸ ಬಹುದು. ವಿಮಾನದ ನಿಯಂತ್ರಣಗಳೆಲ್ಲಾ ಹೈಡ್ರಾಲಿಕ್ ಶಕ್ತಿಯಿಂದ 
ನಡೆಸಲ್ಪಡುತ್ತವೆ. ರೇಡಾರ್ , ರೇಡಿಯೋ ಸಹಾಯಕ ಉಪಕರಣಗಳಿವೆ. 


ARMY 


ಕಾ೦ತಿಕಾರಕ ಹೆಲಿಕಾಪ್ಟರ್‌ . 
ಪರಿಶೀಲನೆಯಲ್ಲಿರುವ ಶಾಖಚಕ್ರ ಹೆಲಿಕಾಪ್ಟರ್‌ನ ಒಂದು ಊಹಾಚಿತ್ರ ; ಕಡಮೆ ವೇಗದಲ್ಲಿ 
ಹೆಲಿಕಾಪ್ಟರ್ (ಕೆಳಗಿನ ಚಿತ್ರದಂತೆ), ಮತ್ತು ಹೆಚ್ಚು ವೇಗದಲ್ಲಿ ಜೆಟ್ ವಿಮಾನ 

(ಮೇಲಿನ ಚಿತ್ರದಂತೆ) ವಾಗಿ ವರ್ತಿಸುತ್ತದೆ. 


HOTCYCLE ROTOR / WINCHESTER 


ಹೂಸ್ ಟೂಲ್ ಕಂಪೆನಿಯ ವಿಟಿಒಎಲ್ ವಿಮಾನ , 
ಡೆಲ್ಪ ರೆಕ್ಕೆಯ ಜೆಟ್ ವಿಮಾನವಾಗಿ ಮಾರ್ಪಾಡಾದಾಗ ರೋಟರ ಸ್ಥಾನವನ್ನು ಗಮನಿಸಿ, 


* * 


* * 


ಎಫ್ ೧೧೧ ಎ , ರೆಕ್ಕೆಗಳನ್ನು ಬದಲಿಸುವ ವಿಮಾನ. 
ಅಮೆರಿಕದ ವಾಯುದಳದ ಈ ವಿಮಾನ ಕಡಮೆ ವೇಗದಲ್ಲಿ ಹಾರುವಾಗ ರೆಕ್ಕೆಗಳನ್ನು ತೆರೆದುಕೊಂಡಿರುತ್ತದೆ 


USAF 


ಅದೇ ವಿಮಾನವು ಅಧಿಕ ವೇಗದಲ್ಲಿ ( ಮಾಋ ೨. ೫ ) ೬೦,೦೦೦ ಅಡಿ ಎತ್ತರದಲ್ಲಿ ಹಾರುವಾಗ 

ನಿಮಾನದ ರೆಕ್ಕೆಗಳು ೭೨ . ೫ ಡಿಗ್ರಿ ಹಿಂದೆ ತಳ್ಳಿರುವುದನ್ನು ಇಲ್ಲಿ ನೋಡಬಹುದು, 


ಹಾ 


ಅಮೆರಿಕದ ನೌಕಾಬಲಕ್ಕಾಗಿ ನಿರ್ಮಿತವಾಗಿರುವ ಎಫ್ ೧೧೧ ಬಿ ; ರೆಕ್ಕೆಗಳು ಹರಡಿಕೊಂಡಿವೆ. 


ಅದೇ ವಿಮಾನ ; ರೆಕ್ಕೆಗಳು ಹಿಂದಕ್ಕೆ ತಳ್ಳಿವೆ. 


ಅಂಗೈಪ್ರೆ೦ಚ್ಎಸ್ಎಸ್ಟಿಕಾನ್ಕಾರ್ಡ್, ಮಾಕ್೨೨ರವೇಗದಲ್ಲಿ೬೦,೦೦೦ಅಡಿಎತ್ತರದಲ್ಲಿ೨೦೦೦ಮೈಲಿಹಾರುತ್ತದೆ. 


ವಾಯುಯಾನ 


೯೬೩ 


ಕಾನ್‌ಕಾರ್ಡ್‌ನಲ್ಲಿ ಉಪಯೋಗಿಸುವ ಒಲಿಂಪಸ್ ೫೯೩ ಎಂಜಿನ್ 
ಪರೀಕ್ಷೆಗೆ ಸಿದ್ದವಾಗಿದೆ. ಮುಂದೆ ಕಾಣುವುದು ಗಾಳಿ ಹೀರುವ ಬಾಯಿಗಳು , 
ತಯಾರಕರು : ಬ್ರಿಸ್ಟಲ್ ಸಿಡೆಲೀ ಮತ್ತು ಸ್ನ ಕ್ಯಾ 


ಆಕಾರ : ಚೂಪಾದ ಮೂಗಿನ ಉದ್ದವಾದ ಶರೀರ, ತೆಳುವಾದ ಡೆಲ್ಲಾ 
ರೆಕ್ಕೆಗಳು ಬ್ರಿಟನ್ - ಫ್ರಾನ್ಸ್ ಗಳ ವಾಯುಸುರಂಗಗಳಲ್ಲಿ ನಡೆದ ಹತ್ತು ವರ್ಷದ 


೯೬೪ 


ಪ್ರಬುದ್ಧ ಕರ್ಣಾಟಕ 
ಸಂಶೋಧನೆಯ ಫಲವಾಗಿವೆ. ಡೆಲ್ಟಾ ರೆಕ್ಕೆ ಹಿಂದೆ ತಳ್ಳಲ್ಪಟ್ಟಿರುವುದರಿಂದ ಸೂಪರ್ 
ಸಾನಿಕ್ ವೇಗದಲ್ಲಿ ಮೂಗಿಗೆ ತಗಲುವ ಆಘಾತದ ಅಲೆಗಳ ಹೊಡೆತವನ್ನು ತಪ್ಪಿಸಿ 
ಕೊಳ್ಳುತ್ತದೆ, ಎಳೆತದ ಬಲಗಳನ್ನು ಮಿತಗೊಳಿಸುತ್ತದೆ. ರೆಕ್ಕೆಯ ಒಳಗೆ ಇಂಧನದ 
ತೊಟ್ಟಿಗಳು ಇರುತ್ತವೆ. ರೆಕ್ಕೆಯ ಆಕಾರವು ಶಬ್ದದ ವೇಗಕ್ಕಿಂತ ಕಡಮೆ ವೇಗ 
ದಲ್ಲಿ ಯೂ ದಕ್ಷತೆಯಿಂದ ವರ್ತಿಸುವುದು. 
- ವಿಮಾನದ ಕಟ್ಟಡ: ಸೂಪರ್‌ಸಾನಿಕ್ ವೇಗಗಳಲ್ಲಿ ಕಟ್ಟಡಗಳ ಬಗ್ಗೆ ಹೊಸ 
ಸಮಸ್ಯೆಗಳು ಏಳುತ್ತವೆ. ಗಾಳಿಯ ಘರ್ಷಣೆಯಿಂದ ಶಾಖ ಉಂಟಾಗುತ್ತದೆ. ವಿಮಾ 
ನದ ಮೂಗು ೧೫೦°C ಯಷ್ಟು ಉಷ್ಣತೆಯನ್ನೂ ಬಾಲದ ಭಾಗಗಳು ೧೧೬°C 
ಯಷ್ಟನ್ನೂ ಮಧ್ಯದ ಭಾಗಗಳು ಮಧ್ಯವರ್ತಿಯಾದ ಉಷ್ಣತೆಯನ್ನೂ ಹೊಂದು 
ಇವೆ. ಇನ್ನೂ ಹೆಚ್ಚಿನಉಷ್ಣತೆಯಲ್ಲಿ ಟೈಟೇನಿಯಂ ಅಥವಾಸೈನ್ಲೆಸ್ ಸ್ಟೀಲನ್ನು 
ವಿಮಾನದ ರಚನೆಯಲ್ಲಿ ಉಪಯೋಗಿಸಬೇಕಾಗಿ ಭಾರವು ಹೆಚ್ಚಾಗುತ್ತಿದ್ದಿತು. 
ಈಗ ಅಲ್ಯೂಮಿನಿಯಂನೇ ಬಳಸಲಾಗಿದೆ ; ಖರ್ಚೂ ಭಾರವೂ ಕಡಮೆಯಾಗಿದೆ. 
ರೂಪಣೆ ಕೂಡ ಹಳೆಯ ಪರೀಕ್ಷಿತ ಮಾರ್ಗಗಳಲ್ಲಿಯೇ ನಡೆದಿದೆ. ಶರೀರ ರೆಕ್ಕೆಗಳ 
ಜೋಡಣೆ ಟೂಲೋಸ್‌ನಲ್ಲಿರುವ ಸಡ್ ಏವಿಯೇಷನ್ ಕಾರ್ಖಾನೆಯಲ್ಲಿ 
ನಡೆಯುತ್ತಿದೆ. 

ಇತರ ವಿವರಗಳು : ವಿಮಾನದಲ್ಲಿ ವಾಯು ನಿಯಂತ್ರಣ ವ್ಯವಸ್ಥೆ ಇದೆ. 
ಕಡಮೆಯ ವೇಗದಲ್ಲಿ ಮಂಜುಗಡ್ಡೆ ವಿಮಾನದ ಮೇಲೆಸೇರಿಕೊಳ್ಳದಂತೆ ಮಾಡುವ 
ವ್ಯವಸ್ಥೆ ಇದೆ. ಪ್ರಥಮವರ್ಗದ ತರಹೆಯ ಆಸನಗಳು ಸಾಲಿಗೆ ಮೂರು ಇರುತ್ತವೆ, 
ಟೂರಿಸ್ಟ್ ದರ್ಜೆಯ ಆಸನಗಳು ಸಾಲಿಗೆ ನಾಲ್ಕು ಇರುತ್ತವೆ. ಅಡಿಗೆ ಮನೆ, 
ಬಚ್ಚಲು ಮನೆ ಉಂಟು . ಈಗ ಇರುವ ವಿಮಾನ ನಿಲ್ದಾಣಗಳೇ ಕಾನ್‌ ಕಾರ್ಡ್‌ನ 
ಉಪಯೋಗಕ್ಕೆ ಸಾಕು. 

ಸೂಪರ್ ಸಾನಿಕ್ ಬೂಂ : ಎಸ್‌ಎಸ್ ಟಿ ಸೂಪರ್ ಸಾನಿಕ್ ವೇಗಗಳಲ್ಲಿ 
ಪ್ರಚಂಡವಾದ ಶಬ್ದ -ಬೂಂನನ್ನು ಮಾಡುತ್ತದೆ. ಶಬ್ದವನ್ನು ತಗ್ಗಿಸುವ 
ಯತ್ನಗಳು ನಡೆದಿವೆ. ವಿಮಾನವನ್ನು ಸಾಗರದ ಮೇಲೇಯೇ ಹೆಚ್ಚು ಕಾಲ ನಡೆಸಿ 
ಜನಗಳಿಗೆ ಇದರ ಅನಾನುಕೂಲತೆಯನ್ನು ಕಡಿಮೆಮಾಡಬಹುದು. . 

ಭವಿಷ್ಯದ ಆಕಾಶದಲ್ಲಿ ಹೆಚ್ಚು ಹೆಚ್ಚಾಗಿ ಹಾರಲಿರುವ ಎಸ್‌ಎಸ್‌ ಟಿಗಳಲ್ಲಿ 
ಕಾನ್ ಕಾರ್ಡ್ ಮೊದಲನೆಯದಾಗಿ ಬರುತ್ತಿದೆ ; ಮುಂದೆ ಬರುವ ವಸ್ತುಗಳ 
ಮುನ್ಸೂಚನೆಯಾಗಿದೆ. 


ಎಸ್‌ಎಸ್‌ಟ, ಬೋಯಿಂಗ್ - ೨೭೦೭ 
ಜೂನ್ ೧೯೬೩ರಲ್ಲಿ ಅಧ್ಯಕ್ಷ ಕೆನೆಡಿ ಅಮೆರಿಕದ ಎಸ್ ಎಸ್ ಟಿಯನ್ನು ನಿರ್ಮಿಸುವ 
ನಿರ್ಧಾರವನ್ನು ಘೋಷಿಸಿದರು. ಈ ಘನತಾಯುಕ್ತ ವಿಮಾನವನ್ನು ತಯಾರಿಸುವ 


೯೬೫ 


* ವಾಯುಯಾನ 


ಹಕ್ಕನ್ನು ಸಂಪಾದಿಸಲು ಬೋಯಿಂಗ್ ಮತ್ತು ಲಾಕ್‌ಹೀಡ್ ( ವಿಮಾನದ ಕಟ್ಟಡ 
ವನ್ನು ನಿರ್ಮಿಸಲು ) ಹಾಗೂ ಜನರಲ್ ಎಲೆಕ್ಟಿಕ್ ಮತ್ತು ಪ್ರಾಟ್ ಅಂಡ್ ವೈ ಟಿ 
( ವಿಮಾನದ ಎಂಜಿನ್ ನಿರ್ಮಿಸಲು) ಇವರುಗಳ ನಡುವೆ ೩೦ ತಿಂಗಳ ಪೈಪೋಟಿ 
ನಡೆಯಿತು. ಜನವರಿ ೧೯೬೭ರಲ್ಲಿ ಅಧ್ಯಕ್ಷ ಜಾನ್ಸನ್ ಬೋಯಿಂಗ್ ಮತ್ತು 
ಜನರಲ್ ಎಲೆಕ್ಟಿಕ್ ಕಂಪನಿಗಳಿಗೆ ಗುತ್ತಿಗೆ ಕೊಡುವುದಾಗಿ ನಿರ್ಧರಿಸಿದರು ( ಟೈಂ , 
ಜನವರಿ ೧೩ , ೧೯೬೭). 

ಬೋಯಿಂಗ್ ಕಂಪೆನಿಯು ಪ್ರಪಂಚದಲ್ಲೆಲ್ಲಾ ಅತಿ ಹೆಚ್ಚು ಬೆಲೆಯ , 
ಮಾಖ್ ೨. ೭ ವೇಗದಲ್ಲಿ ೭೫ ,೦೦೦ ಅಡಿ ಎತ್ತರದವರೆಗೂ ಹಾರಬಲ್ಲ ಈ ವಿಮಾನ 
ವನ್ನು ನಿರ್ಮಿಸುವುದು. ವಿಮನವು ೪, ೦೦೦ ಮೈಲಿ ದೂರ ಹಾರಬಲ್ಲುದು. ಈ 
ಸೂಪರ್ ಸಾನಿಕ್ ವೇಗದಲ್ಲಿ ವಿಮಾನದ ಮೈ ೨೫೦°C ಯಷ್ಟು ಉಷ್ಣತೆಯನ್ನು 
ತಲಪುವುದರಿಂದ ವಿಮಾನವನ್ನು ಟೈಟೇನಿಯಂ ಮತ್ತು ಸೈನ್‌ಲೆಸ್ ಸ್ಟೀಲ್ 
ಗಳಿಂದ ಕಟ್ಟಲಾಗುತ್ತದೆ. ೩೦೦ ಪ್ರಯಾಣಿಕರನ್ನು ಸಾಗಿಸಬಲ್ಲ ೨೯೧ ಅಡಿ 
ಉದ್ದದ ಈ ವಿಮಾನ ಪ್ಯಾರಿಸ್ಸಿನಿಂದ ನ್ಯೂಯಾರ್ಕ್‌ಗೆ ೧೪೦ ನಿಮಿಷಗಳಲ್ಲಿ 
ತಲಪುತ್ತದೆ. ಈಗಾಗಲೇ ೧೧೪ ವಿಮಾನಗಳಿಗೆ ಬೇಡಿಕೆ ಬಂದಿದೆ. 

ಎಂಜಿನ್ : ಕಾನ್‌ಕಾರ್ಡ್ನಂತೆಯೇ ಬೋಯಿಂಗ್ ಎಸ್ ಎಸ್ ಟಿಗೂ 
ಟರ್ಬೊ ಜೆಟ್ ಎಂಜಿನ್ನ ನ್ನು ಆರಿಸಲಾಗಿದೆ. ಈ ಎಂಜಿನ್ನನ್ನು ಜಿಇ - ೪ ಎಂಬ 
ಹೆಸರಿನಿಂದ ಜನರಲ್ ಎಲೆಕ್ನಿಕ್ ಕಂಪನಿ ನಿರ್ಮಿಸಿದ್ದಾರೆ. ೨೫ ಅಡಿ ಉದ್ದ , 
೬ ಅಡಿ ವ್ಯಾಸದ ಈ ಎಂಜಿನ್ ೬೦, ೦೦೦ ಪೌಂಡ್ ನೂಕುಬಲವನ್ನು ಉತ್ಪಾದಿಸು 
ವುದು . ಕೆಳಗಿನ ಚಿತ್ರದಲ್ಲಿ ಎಂಜಿನ್ನಿನ ಒಳಭಾಗದ ದೃಶ್ಯವನ್ನು ನೋಡಬಹುದು. 


* 9 ಇಂತದ ಸಂಮದ 


ಹಣದ ಜಾಟು ಟರ್ಬೈಮಗಳು 


ಒಂದಾದ 


ಜಿಇ- ೪ರ ವಿವರಗಳು 


ಒಂಭತ್ತು ಹಂತಗಳ ಸಂಮರ್ದಕದಿಂದ ಸಂಮರ್ದಿಸಲ್ಪಟ್ಟ ಗಾಳಿ ದಹನ ಕಪಾಟದಲ್ಲಿ 
ಇಂಧನದೊಡನೆ ಸೇರಿ ಉರಿಯುತ್ತದೆ. ದಹನದಿಂದ ನೂಕುಬಲ ಉತ್ಪಾದನೆ 
ಮಾತ್ರವಲ್ಲದೆ ಎರಡು ಟರ್ಬೆನ್‌ಗಳನ್ನು ತಿರುಗಿಸುವುದರಿಂದ ಸಂಮರ್ದಕವನ್ನು 
ನಡೆಸುವ ಕಾರ್ಯವೂ ನಡೆಯುವುದು . ಹೆಚ್ಚು ಶಕ್ತಿಯ ಅಗತ್ಯ ಬಿದ್ದಾಗ ಉತ್ತರ 


: ೯೬೬ 


ಪ್ರಬುದ್ಧ ಕರ್ಣಾಟಕ 
ದಾಹಕದಲ್ಲಿ ಹೆಚ್ಚು ಇಂಧನವನ್ನು ಉರಿಸಲಾಗುವುದು. ಟರ್ಬೆನಿನಲ್ಲಿ ಬರುವ 
ಅನಿಲಗಳ ಉಷ್ಣತೆ ಸುಮಾರು ೧೧೦೦°C ಇರುತ್ತದೆ. ಟರ್ಬೆನನ್ನು ಗಾಳಿಯಿಂದ 
ತಂಪು ಮಾಡಲಾಗುತ್ತದೆ. 

ಪೂರ್ಣ ಶಕ್ತಿಯೊಡನೆ ಓಡುತ್ತಿರುವ ಜಿಇ - ೪ ನಲ್ಲಿ ೫೨,೬೦೦ ಪೌಂಡ್ 
ನೂಕುಬಲ ದೊರೆಯಿತು. ಅಮೆರಿಕದ ಎಸ್ ಎಸ್ ಟಿ ೧೯೭೪ರಲ್ಲಿ ಪೂರ್ಣ 
ತಯಾರಿಕೆಯಲ್ಲಿ ಬರಬಹುದೆಂದು ಯೋಜಿಸಲಾಗಿದೆ. ಆಂಗ್ಲೋ ಫ್ರೆಂಚ್ 
ಕಾನ್ ಕಾರ್ಡ್ ಮತ್ತು ರಷ್ಯದ ಟಿಯು - ೧೪೪ ಇದರ ಮೊದಲೇ ಬಳಕೆಗೆ ಬಂದು 
ಬಿಟ್ಟಿರುತ್ತವೆ. 


ಪರಮಾಣುಶಕ್ತಿಯ ನಾಯುನೌಕೆ 
ವಾಯುನೌಕೆ ವಿಮಾನದಂತಲ್ಲ, ಗಾಳಿಗಿಂತ ಹಗುರವಾಗಿರುತ್ತದೆ. ಆದುದರಿಂದ 
ಅದು ಗಾಳಿಯಲ್ಲಿತೇಲುತ್ತದೆ - ನೌಕೆ ಸಮುದ್ರದಲ್ಲಿ ತೇಲುವ ಹಾಗೆ, ವಾಯು 
ನೌಕೆಯ ಎಂಜಿನ್ ನೌಕೆಯನ್ನು ಎತ್ತಿಹಿಡಿಯಬೇಕಾಗಿಲ್ಲ, ಉತ್ತೋಲನ ಬಲ 
ವನ್ನು ಕೊಡಬೇಕಾಗಿಲ್ಲ, ಅದನ್ನು ಓಡಿಸುವ ಶಕ್ತಿಯನ್ನುಂಟುಮಾಡಿದರೆ ಸಾಕು . 
ಆದುದರಿಂದ ನೌಕೆಯು ಎಲ್ಲಾ ವೇಗಗಳಲ್ಲಿಯೂ ದಕ್ಷತೆಯಿಂದ ಓಡಬಲ್ಲುದು. 
ನೌಕೆಯ ಭಾರ ಎಷ್ಟಾದರೂ ಸರಿ, ಅದರ ಗಾತ್ರ ಬಹು ಹೆಚ್ಚಾಗಿದ್ದು , ಅದರಲ್ಲಿ 
ಗಾಳಿಗಿಂತ ಹಗುರವಾದ ಹೀಲಿಯಂ ಅನಿಲ ತುಂಬಿ ನೌಕೆ ಗಾಳಿಯಲ್ಲಿ ತೇಲುವಂತೆ 
ಮಾಡಬಹುದು. ಆದುದರಿಂದಲೇ ಪರಮಾಣು ರಿಯಾಕ್ಟರ( atomic reactor) ನ್ನು 
ನೌಕೆಗೆ ಶಕ್ತಿ ಒದಗಿಸಲು ಉಪಯೋಗಿಸಬಹುದು. ರಿಯಾಕ್ಟರ್‌ನೊಡನೆ ಆರೋಗ್ಯ 
ರಕ್ಷಣೆಗಾಗಿ ಭಾರವಾದ ಕವಚಗಳಿರಬೇಕಾದುದರಿಂದ ಅದು ಭಾರವಾಗಿರುತ್ತದೆ. 
ಆದುದರಿಂದ ರಿಯಾಕ್ಟರನ್ನು ಸಾಧಾರಣ ವಿಮಾನದ ಎಂಜಿನ್ ಆಗಿ ಉಪಯೋ 
ಗಿಸಲು ಸಾಧ್ಯವಾಗಿಲ್ಲ. ವಾಯುನೌಕೆಯಲ್ಲಿ ಇದು ಸಾಧ್ಯವೆಂದು ಬಾಸ್ಟನ್ 
ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಫ್ರಾನ್ಸಿಸ್ ಮಾರ್ಸ್ ತೋರಿಸಿದ್ದಾರೆ ( ನ್ಯೂ 
ಸೈಂಟಿಸ್ಟ್ , ಏಪ್ರಿಲ್ ೭ , ೧೯೬೬ , ಪುಟ - ೧೨). ೭೬೦, ೦೦೦ ಪೌಂಡ್ ತೂಕದ 
ವಾಯುನೌಕೆಗೆ ೬ ,೦೦೦ ಅಶ್ವಶಕ್ತಿಯ ಎಂಜಿನ್ ಬೇಕು. ಇದರ ಭಾರ ಸುಮಾರು 
೧೨೦ ,೦೦೦ ಪೌಂಡ್ ಆಗುವುದು, ಅಷ್ಟೆ . ಅದೇ ಸುಮಾರು ೩೩೦, ೦೦೦ ಪೌಂಡ್ 
ತೂಕದ ವಿಸೀ - ೧೦ ಮಾದರಿಯ ವಿಮಾನಕ್ಕೆ ೪೦ , ೦೦೦ ಅಶ್ವ ಶಕ್ತಿಯ ಎಂಜಿನ್ 
ಬೇಕು ! ಇಂತಹ ಶಕ್ತಿಯನ್ನು ಕೊಡಬಲ್ಲ ರಿಯಾಕ್ಟರಿನ ರಕ್ಷಕ ಆವರಣದ ತೂಕವೇ 
೨೫೦ , ೦೦೦ ಪೌಂಡಿಗೂ ಹೆಚ್ಚಾಗುವುದು. ಆದುದರಿಂದ ಇಂತಹ ವಿಮಾನಗಳಲ್ಲಿ 
ಪರಮಾಣು ಶಕ್ತಿಯ ಬಳಕೆ ಅಸಾಧ್ಯ . ಹಿಂದೆ ತಯಾರಿಸಲ್ಪಟ್ಟ ಹಿಂಡೆನ್‌ಬರ್ಗ್ 
ಮೊದಲಾದ ವಾಯುನೌಕೆಗಳೊಡನೆ ಹೋಲಿಸಿದಾಗ ಬಾಸ್ಟನ್ ವಿಶ್ವವಿದ್ಯಾ 
ನಿಲಯದ ವಾಯುನೌಕೆ ಬಹಳ ದೊಡ್ಡದಾಗಿರುತ್ತದೆ. 


೧೯೬೬ರಅಂತ್ಯಭಾಗ;ಕಾನಕಾರ್ಡ್ನ 


ಮುನ್ನಾದರಿತಯಾರಾಗುತ್ತಿದೆ.ತಯಾರಕರು;ಬಿಎಸಿಸಡ್ಏವಿಯೇರ್ಷ 


ಅದೇಕಾನ್ಕಾರ್ಡ್ಮುನ್ನಾದರಿಯಒಳನೋಟ 


ಅಮೆರಿಕದ ಎಸ್ ಎಸ್ ಟಿ ಯಲ್ಲಿ ಉಪಯೋಗಿಸುವ ಟರ್ಬೊ ಜೆಟ್ ಎಂಜಿನ್ , 

ಜನರಲ್ ಎಲೆಕ್ಷಿ ಕರವರ ಜಿಣ - ೪ 


ಓಡುತ್ತಿರುವ ಜಿ - ೪ ಎಂಜಿನ್ 


ಬಾಸ್ಟನ್ವಿಶ್ವವಿದ್ಯಾನಿಲಯದಲ್ಲಿರೂಪಿಸಿರುವವಾಯುನೌಕೆ-ಒಂದುಊಹಾಚಿತ್ರ. 


ವಾಯುಯಾನ 


೯೬೭ 


ನೌಕೆಯಲ್ಲಿನ ಕಟ್ಟಡವೆಲ್ಲಾ ಬಲವಾದ ಟೈಟೇನಿಯಂ- ಅಲ್ಯೂಮಿನಿಯಂ 
ಮಿಶ್ರಲೋಹದಿಂದ ಕಟ್ಟಲಾಗುತ್ತದೆ. ಹೊರಗಿನ ಚರ್ಮ ಗಟ್ಟಿಯಾದ ನೈಲಾನ್ 
ಬಟ್ಟೆ ಯಿಂದ ತಯಾರಿಸಲಾಗುತ್ತದೆ. ಹಿಂದೆ ಬಳಸಲ್ಪಟ್ಟ ಹೈಡೋಜನ್ ಸುಲಭ 
ವಾಗಿ ಬೆಂಕಿ ಹಿಡಿಯುತ್ತದೆಯಾದುದರಿಂದ ಅದರಷ್ಟು ಹಗುರವಲ್ಲದಿದ್ದರೂ ಬೆಂಕಿ 
ಹಿಡಿಯದಿರುವ ಹೀಲಿಯಂ ಅನಿಲವನ್ನು ೧೭ ಗೂಡುಗಳಲ್ಲಿ ಬೇರೆ ಬೇರೆಯಾಗಿ 
ತುಂಬಲಾಗುವುದು. ಹೊರ ಮೈಯನ್ನು ನಯವಾದ ರೇಖೆಗಳಲ್ಲಿ ರೂಪಿಸಿರುವುದ 
ರಿಂದ ಎಳೆತದ ಬಲಗಳು ಕಡಮೆಯಾಗುವುವು. ಆರುಸಾವಿರ ಅಶ್ವಶಕ್ತಿಯಿಂದ 
ನೌಕೆಯು ಘಂಟೆಗೆ ೧೦೩ ಮೈಲಿಯ ವೇಗದಲ್ಲಿ ಓಡಬಹುದೆಂದು ಅಂದಾಜಾಗಿದೆ. 
- ನೌಕೆಯ ಚಾಲಕರು ಮುಂದೆ ಇರುವ V ಮೂಗಿನಲ್ಲಿ ಕುಳಿತುಕೊಳ್ಳುವರು. 
ಪರಮಾಣು ರಿಯಾಕ್ಟರ್‌ ನೌಕೆಯ ನಡುವಿನಲ್ಲಿ ಸ್ವಲ್ಪ ಹಿಂದೆ ಇರುತ್ತದೆ. ಇದರ 
ಸಾಮರ್ಥ ೨೦೦ ಮೆಗವಾಟ್ , ರಿಯಾಕ್ಟರ್‌ನ ಶಾಖ ಲಿಥಿಯಂಲೋಹವನ್ನು 
ಕರಗಿಸುತ್ತದೆ. ಕರಗಿದ ಲಿಥಿಯಂನ ಶಾಖವನ್ನು ಉಪಯೋಗಿಸಿ ನೌಕೆಯ ಹಿಂದೆ 
ಇರುವ ೪, ೦೦೦ ಅಶ್ವಶಕ್ತಿಯ ಎರಡು ಪ್ರೊಪೆಲರ್ ಗಳನ್ನು ಓಡಿಸಲಾಗುತ್ತದೆ. 
ಇವುಗಳೊಡನೆ ಒಂದೊಂದು ಸಾವಿರ ಅಶ್ವಶಕ್ತಿಯ ಎರಡು ಟರ್ಬೊಫ್ಯಾನ್ 
ಎಂಜಿನ್‌ಗಳೂ ಓಡುತ್ತವೆ. ಇವನ್ನು ಬೇಕಾದರೆ ಪೆಟ್ರೋಲ್ ಮೊದಲಾದ ಇಂಧನ 
ದಿಂದಲೂ ನಡೆಸಬಹುದು. 

ನೌಕೆಯನ್ನು ಸಾಮಾನು ಸಾಗಣೆಗೂ , ಜನರ ಪ್ರಯಾಣಕ್ಕೂ ಉಪಯೋಗಿಸ 
ಬಹುದು. ಪ್ರಯಾಣಿಕರ ತರಹೆಯ ವಾಯು ನೌಕೆಯಲ್ಲಿ ಸಾಗರ ನೌಕೆಯಲ್ಲಿರುವ 


ಪರಮಾಣು ನೌಕೆಯಲ್ಲಿನ ಊಟದ ಮನೆ 


೯೬೮ 


ಪ್ರಬುದ್ಧ ಕರ್ಣಾಟಕ 


ಪರಮಾಣು ನೌಕೆಯಲ್ಲಿನ ಒಂದು ವಾಸದ ಕೋಣೆ 


0 40r 


ಸಾರಿಗೆ ವಿಮಾನ 


ಟನ್ಮೈಲಗಾಗುವಖರ್ಚುಡಾಲರ್‌ಗಳಲ್ಲಿ 


ಸಾಮಾನೈ , 
ವಾಯುಸಾಕೆ 


0- 10 


ಪರಮಾಣು ವಾಯುನಾಕ್ಕೆ 


* 0 2000 4000 6000 8000 10. ೦೦೦ 

ದೂರ ಮೈಲಿಗಳಲ್ಲಿ 

ದೂರ- ಖರ್ಚಿನ ಸಂಬಂಧ 
ಇತರ ವಿಮಾನಗಳಿಗೆ ಹೋಲಿಸಿದರೆ ಪರಮಾಣು ವಾಯುನೌಕೆಯಿಂದ ಆಗುವ 
ಖರ್ಚು ಹೆಚ್ಚಿನ ದೂರದ ಪ್ರಯಾಣಗಳಿಗೆ ಕಡುಮೆಯಾಗುವುದೆಂಬುದು ಇದರಿಂದ 
ಗೊತ್ತಾಗುತ್ತದೆ. 


೯೬೯ 


ನಾಯುಯಾನ 


ಯಾವ ವಿಮಾನದಲ್ಲಿಯೂ ದೊರೆಯದ ಅನುಕೂಲ, ಸ್ಥಳ ವೈಶಾಲ್ಯಗಳೆಲ್ಲವೂ 
ಇರುತ್ತವೆ. 

ವಿಮಾನಕ್ಕಿಂತ ಹೆಚ್ಚು ಕಾಲ ತೆಗೆದುಕೊಂಡರೂ ಸಾಗರ ನೌಕೆಗಿಂತ ಶೀಘ್ರ 
ವಾಗಿ ಅದರಲ್ಲಿರುವಷ್ಟೇ ಸೌಖ್ಯದಿಂದ ಪ್ರಯಾಣ ಮಾಡಲು ವಾಯುನೌಕೆ ಒಂದು 
ಸಾಧನವಾಗುತ್ತದೆ. ಖರ್ಚು ಇನ್ನೂ ಕಡಿಮೆಯಾದರೆ ವಾಯುನೌಕೆ ಜನಪ್ರಿಯ 
ವಾಗುವುದರಲ್ಲಿ ಸಂದೇಹವಿಲ್ಲ. ಹೆಚ್ಚಿನ ದೂರಗಳಲ್ಲಿ ಖರ್ಚು ತಗ್ಗು ವುದೆಂದು 
ತೋರಿಸಿದ್ದಾರೆ. ಈ ವಾಯು ನೌಕೆಯನ್ನು ನಿರ್ಮಿಸಲು ಯಾರೂ ಮುಂದೆ 
ಬಂದಿಲ್ಲವಾದುದರಿಂದ ಅದು ಇನ್ನೂ ಕನಸಾಗಿಯೇ ಉಳಿದಿದೆ. 


ಭಾರತದಲ್ಲಿ ವಿಮಾನ ತಯಾರಿಕೆ 
ಆಧುನಿಕ ವಿಮಾನಗಳ ಬಳಕೆ ಯಲ್ಲಿ ಭಾರತವು ಮುಂದುವರಿದ ದೇಶಗಳಲ್ಲಿ 
ಒಂದಾಗಿದೆ. ಭಾರತದ ಮುಖ್ಯ ನಗರಗಳಿಗೆ ನಮ್ಮ ವಿಮಾನ ಸಾರಿಗೆಯ ಸಂಸ್ಥೆಗಳಾದ 
ಇಂಡಿಯನ್ ಏರ್‌ಲೈನ್ಸ್ ಕಾರ್ಪೊರೇಷನ್ (IAC) ಮತ್ತು ಏರ್‌ ಇಂಡಿಯಾ 
ಇಂಟರ್‌ನ್ಯಾಷನಲ್ ( AII ) ಗಳ ಅತ್ಯಾಧುನಿಕವಾದ ಬೋಯಿಂಗ್ - ೭೦೭, 
ಕಾರಾವೆಲ್ , ಫ್ರೆಂಡ್‌ಷಿಪ್ , ವೈಕೌಂಟ್ ವಿಮಾನಗಳು ಚೆನ್ನಾಗಿ ಪರಿಚಿತ 
ವಾಗಿವೆ . 

ವಿಮಾನ ತಯಾರಿಕೆ ಯಲ್ಲಿ ಮಾತ್ರ ಮುಂದುವರಿದ ರಾಷ್ಟ್ರಗಳೊಡನೆ 
ಹೋಲಿಸಿನೋಡಿದರೆ , ಭಾರತವು ಈ ಕ್ಷೇತ್ರದಲ್ಲಿ ಹೊಸದಾಗಿ ಅಡಿಯಿಟ್ಟಿದೆಯೆಂದು 
ಹೇಳಬೇಕಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿ ವಿಮಾನಗಳ ರೂಪಣೆ ಮತ್ತು 
ನಿರ್ಮಾಣದ ಕೆಲಸ ಬೆಳೆದಿದೆ. ಈ ಕ್ಷೇತ್ರದಲ್ಲಿ ಅತಿ ಮುಖ್ಯ ಸಂಸ್ಥೆ ಬೆಂಗಳೂರಿ 
ನಲ್ಲಿರುವ ಹಿಂದುಸ್ಥಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಎಂದು ಪ್ರಸಿದ್ಧವಾಗಿದ್ದ ಈಗಿನ 
ಹಿಂದುಸ್ಥಾನ್ ಏರೋನಾಟಿಕ್ಸ್ ಲಿಮಿಟೆಡ್ , ಬೆಂಗಳೂರು ಡಿವಿಷನ್ . 

- ೧೯೪೦ರಲ್ಲಿ ಹಾರ್‌ಲೋ ಪಿಸಿ - ೫ ಟ್ರೈನರ್‌, ಕರ್ಟಸ್ ಹಾಕ್ ಫೈಟರ್ 
ಮತ್ತು ಎಲ್ ಟೀ ಬಾಂಬರ್‌ ವಿಮಾನಗಳ ಜೋಡಣೆಯ ಕಾರ್ಯವನ್ನು ಹೆಚ್ ಎ 
ಎಲ್ ಕೈಗೊಂಡಿತು. ೧೯೪೩ರಲ್ಲಿ ರಕ್ಷಣಾದೃಷ್ಟಿಯಿಂದ ಈ ಕಾರ್ಖಾನೆ ವಿಮಾನ 
ಗಳನ್ನು ಬಿಚ್ಚಿ ಜೋಡಿಸುವ ಮತ್ತು ದುರಸ್ತು ಮಾಡುವ ಕೇಂದ್ರವಾಗಿ ಪರಿವರ್ತಿತ 
ವಾಯಿತು. 

ಹೆಚ್ -೨ : ಯುದ್ಧಾನಂತರದಲ್ಲಿ ವಿಮಾನಗಳನ್ನು ಭಾರತದಲ್ಲಿ ತಯಾರಿ 
ಸಲು ನಿರ್ಧರಿಸಲಾಯಿತು. ೧೯೪೭ - ೪೮ರಲ್ಲಿ ಎಚ್‌ಎಎಲ್ ತಾನೇ ರೂಪಿಸಿದ 
ಒಂದು ತರಬೇತಿ ( trainer ) ವಿಮಾನವನ್ನು ಹೆಚ್ ಟಿ - ೨ ಎಂಬ ಹೆಸರಿನೊಂದಿಗೆ 
ತಯಾರಿಸಿತು. ಇಲ್ಲಿಯವರೆಗೆ ಸುಮಾರು ೧೬೦ ಹೆಚ್ ಟ - ೨ಗಳು ತಯಾರಾಗಿ 
ದೇಶವಿದೇಶಗಳಲ್ಲಿ ಉಪಯೋಗದಲ್ಲಿವೆ . 


೯೭೦ 

ಪ್ರಬುದ್ಧ ಕರ್ಣಾಟಕ 
ನ್ಯಾಂಪೈರ್‌ : ಇದು ಒಂದು ಶಬ್ದ ನೀಚ (Subsonic) ಫೈಟರ್‌ ವಿಮಾನ. 
೧೯೫೦ರಲ್ಲಿ ಡಿ. ಹೆವಿಲ್ಯಾಂಡ್ ಕಂಪನಿಯೊಂದಿಗೆ ಮಾಡಿಕೊಂಡ ಒಪ್ಪಂದವೊಂದರ 
ಪ್ರಕಾರ ಭಾರತದ ವಾಯುದಳಕ್ಕೆ ಬೇಕಾದ ವ್ಯಾಂಪೈರ್ ವಿಮಾನಗಳನ್ನೆಲ್ಲಾ 
ಹೆಚ್ ಎಎಲ್ ತಯಾರಿಸಿದೆ. 
- ಗ್ರಾಟ್ : ಭಾರತ - ಪಾಕಿಸ್ತಾನ ಯುದ್ಧದ ಕಾಲದಲ್ಲಿ ಪ್ರಸಿದ್ದಿಗೆ ಬಂದ 
ಗ್ರಾ ಟ್ ಒಂದು ಸೂಪರ್ ಸಾನಿಕ್ ಫೈಟರ್ ವಿಮಾನ, ೧೯೫೬ರಲ್ಲಿ ಬ್ರಿಟನ್ನಿನ 
ಫಾಲೆನ್ಸ್ ಏರ್ ಕ್ರಾಫ್ಟ್ ಲಿಮಿಟೆಡ್ ನೊಡನೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ 
ಗ್ರಾಟ್ ಎಚ್ಎಎಲ್ ನಲ್ಲಿ ತಯಾರಾಗುತ್ತಿದೆ. 
- ಹೆಚ್ ಎಫ್ - ೨೪ : ೧೯೫೬ರಲ್ಲಿ ಭಾರತದಲ್ಲಿಯೇ ರೂಪಿಸಿದ ಸೂಪರ್ 
ಸಾನಿಕ್ ಫೈಟರ್‌ ವಿಮಾನವನ್ನು ತಯಾರಿಸಲು ನಿರ್ಧಾರವಾಯಿತು. ಪ್ರೊಫೆಸರ್ 
ಕುರ್ಟ್ ಟಾಂಕ್ ರವರ ನೇತೃತ್ವದಲ್ಲಿ ಜರ್ಮನ್ ಎಂಜಿನಿಯರುಗಳ ಸಹಾಯವನ್ನು 
ಪಡೆದು ಭಾರತದ ೧೦೦ ಜನ ಎಂಜಿನಿಯರುಗಳ ತಂಡ ಈ ವಿಮಾನವನ್ನು ರೂಪಿಸಿ 
೧೯೬೧ರಲ್ಲಿ ಮೊದಲ ಹಾರಾಟವನ್ನು ನಡೆಯಿಸಿತು . ವಿಮಾನದ ಶಕ್ತಿ ಎರಡು 
ಆರ್ ಫಿಯಸ್ ೭೦೩ ಎಂಜಿನ್‌ಗಳಿಂದ ದೊರೆಯುತ್ತದೆ. ಭಾರತದ ಚರಿತ್ರೆಯಲ್ಲಿ 
ಇದೊಂದು ಮುಖ್ಯ ಘಟನೆ. ಬ್ರಿಟನ್ , ಅಮೆರಿಕಾ, ರಷ್ಯಾ , ಸ್ವೀಡನ್ ಮತ್ತು 
ಫ್ರಾನ್ಸ್ಗಳ ನಂತರ ಭಾರತವೇ ಪ್ರಪಂಚದ ಆರನೆಯ ಜೆಟ್ ವಿಮಾನ ನಿರ್ಮಾಪಕ 
ರಾಷ್ಟ್ರವಾಗಿದೆಯೆಂದು ನಾವು ಹೆಮ್ಮೆಪಡಬಹುದಾಗಿದೆ. ಮುಂದೆ ಇನ್ನೂ ಹೆಚ್ಚು 
ಶಕ್ತಿಯುತವಾದ ಎಂಜಿನ್ನನ್ನು ಉಪಯೋಗಿಸಿ ಹೆಚ್ಎಫ್ - ೨೪ರ ಯೋಗ್ಯತೆಯನ್ನು 
ಹೆಚ್ಚಿಸುವ ಆಲೋಚನೆಯೂ ಇವೆ. 


ಎಚ್ಎಎಲ್ ನಿರ್ಮಿತ ಜೆಟ್ ವಿಮಾನ, ಕಿರಣ್ ; ಎಚ್ಜೆಟ- ೧೬ 


ಇತರ ವಿಮಾನಗಳು : ಪುಷ್ಪಕ್ ಎಂಬ ಟ್ರೈನರ್ ವಿಮಾನವೂ , ಕೃಷಿ 
ವಾಣಿಜ್ಯ ಕಾರ್ಯಗಳಿಗೆ ಉಪಯೋಗವಾಗುವ ಕೃಷಕ್ ವಿಮಾನವೂ ತಯಾರಿ 


ನಾಯುಯಾನ 


೯೭೧ 


ಸಲ್ಪಡುತ್ತಿವೆ. ಡಾಕ್ಟರ್‌ ಫಾಟ್ಟಿ ಅವರ ಮುಖಂಡತ್ವದಲ್ಲಿ ಒಂದು ವೈಪರ್ II 
ಟರ್ಬೊಜೆಟ್ ಎಂಜಿನ್ನಿ ನಿಂದ ಓಡಿಸಲ್ಪಟ್ಟ ಜೆಟ್ ಟ್ರೈನರ್ ವಿಮಾನ ೧೯೬೪ರಲ್ಲಿ 
ಹೆಚ್ ಜೆಟ - ೧೬ ಎಂಬ ಹೆಸರಿನಿಂದ ನಿರ್ಮಿತವಾಯಿತು. ಎರಡು ಆಸನದ ಈ ಜೆಟ್ 
ವಿಮಾನವೂ ಹೆಚ್ಎಎಲ್‌ನ ಮುಖ್ಯ ಸಾಧನೆಗಳಲ್ಲೊಂದು. ೧೦ .೬ ಮಿಾಟರ್ 
ಉದ್ದ , ೧೦ .೭ ಮೀಟರ್‌ ಅಗಲ, ೩ .೬ ಮಿಾಟರ್‌ ಎತ್ತರ , ೩ , ೪೦೦ ಕಿಲೋ 
ಗ್ರಾಂ ಭಾರದ ಈ ವಿಮಾನ ೧೧೩೪ ಕಿಲೋಗ್ರಾಂ ನೂಕುಬಲದ ಎಂಜಿನ್ನ ನ್ನು 
ಹೊಂದಿದ್ದು ಘಂಟೆಗೆ ೭೮೦ ಕಿಲೋಮಾಟರ್‌ ಗಳ ಅತ್ಯುಚ್ಚ ವೇಗವನ್ನು ಹೊಂದಿದೆ. 

ಹೆಲಿಕಾಪ್ಟ‌ : ಚೀಣಾದೊಡನೆ ನಡೆದ ಕಾದಾಟದಲ್ಲಿ ಹೆಲಿಕಾಪ್ಟರ್‌ ಪರ್ವತ 
ಯುದ್ದದಲ್ಲಿ ಎಷ್ಟು ಅಗತ್ಯವೆಂಬುದರ ಅರಿವಾಯಿತು. ಈಗ ಫ್ರಾನ್ಸ್‌ನ ಸಡ್ 
ಏವಿಯೇಷನ್‌ನ ಸಹಕಾರದಿಂದ ಹೆಚ್‌ಎಎಲ್‌ನಲ್ಲಿ ' ಆಲೋತ್ ' ( A1outte) 
ಹೆಲಿಕಾಪ್ಟರ್‌ಗಳ ನಿರ್ಮಾಣವೂ ನಡೆಯಲಿದೆ. ಇದಕ್ಕೆ ಬೇಕಾದ ಟರ್ಬೊಜೆಟ್ 
ಎಂಜಿನ್ ಆರ್‌ಕೋಸ್ಟ್ ' ಕೂಡ ಫ್ರಾನ್ಸ್‌ನ ತರ್ಬೊಮೆಕ್ಕ ರವರ ಸಹಾಯ 
ದಿಂದ ಹೆಚ್ ಎಎಲ್‌ನಲ್ಲಿ ತಯಾರಿಸಲ್ಪಡುತ್ತದೆ. 

- ಜೆಟ್ ಎಂಜಿನ್ : ೧೯೫೬ರಲ್ಲಿ ಹೆಚ್ ಎಎಲ್ ಆರ್ ಫಿಯಸ್ ಟರ್ಬೊಜೆಟ್ 
ಎಂಜಿನ್ ತಯಾರಿಕೆಗಾಗಿ ಒಪ್ಪಂದ ಮಾಡಿಕೊಂಡಿತು. ಗ್ರಾಟ್ ವಿಮಾನಕ್ಕೆ 

ಬೇಕಾದ ಆರ್‌ಫಿಯಸ್ ೭೦೧ ಎಂಜಿನ್ 
ಗಳನ್ನು ೧೫೦ಕ್ಕಿಂತ ಜಾಸ್ತಿ ತಯಾರಿಸ 
ಲಾಗಿದೆ. ಹೆಚ್‌ಎಫ್ - ೨೪ ವಿಮಾನದ 
ಆರ್‌ ಫಿಯಸ್ ೭೦೩ ಜೆಟ್ ಎಂಜಿನಿನ 
ತಯಾರಿಕೆಯೂ ನಡೆಯುತ್ತಿದೆ. ಆದ್ರೆ 
೭೪೮ ವಿಮಾನದ ಟರ್ಬೊಪ್ರಾಪ್ 
ಎಂಜಿನ್‌ ಡಾರ್ಟ್‌ ಆರ್‌ಡಿಎ - ೭ ಕೆಲವು 
ತಯಾರಾಗಿವೆ. 


ಹೆಚ್ ಜೆಇ - ೨೫೦೦ : ಕಿರಣ್ ವಿಮಾ 
ನಕ್ಕೆ ಬೇಕಾದ ಎಂಜಿನ್ನನ್ನು ಹೆಚ್ಎ 
ಎಲ್‌ನಲ್ಲಿಯೇ ರೂಪಿಸಿ ಹೆಚ್ ಜೆಇ 
೨೫೦೦ ಎಂಬ ಹೆಸರಿನಲ್ಲಿ ತಯಾರಿಸ 
ಲಾಗಿದೆ. ೮೫ ಅಂಗುಲ ಉದ್ದ, ೨೬ 

ಅಂಗುಲ ವ್ಯಾಸದ ೫೮೫ಪೌಂಡ್ ತೂಕದ 
ಎಚ್ಎಎಲ್ ನಿರ್ಮಿತ ರ್ಟ ಜೆಟ್ ಈ ಟರ್ಬೋಜೆಟ್ ಎಂಜಿನ್ ೨೫೦೦ 
ಎಂಜಿನ್ ; ಎಚ್ಜೆ - ೨೫೦೦ ಸೌಂಡ್ ನೂಕುಬಲ ಕೊಡುತ್ತದೆ, 


೯೭೨ 

ಪ್ರಬುದ್ಧ ಕರ್ಣಾಟಕ 
ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ : ೧೯೬೪ರ ಅಕ್ಟೋಬರ್ 
೧ರಂದು ಬೆಂಗಳೂರಿನ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಮತ್ತು 
ಕಾನ್ಪುರದ ಏರ್‌ಕ್ರಾಫ್ಟ್ ತಯಾರಕ ಡಿಪೋಗಳನ್ನು ಒಂದುಗೂಡಿಸಿ ಹಿಂದು 
ಸ್ಥಾನ್ ಏರೋನಾಟಿಕ್ಸ್ ಲಿಮಿಟೆಡ್‌ನ ರಚನೆಯಾಯಿತು. ಕಾನ್ಪುರದ 
ಕಾರ್ಖಾನೆಯಲ್ಲಿ ಆವೋ - ೭೪೮ ಸಾರಿಗೆ ವಿಮಾನ ತಯಾರಾಗುತ್ತಿದೆ. ಇವು 
ಗಳಲ್ಲದೆ ರಷ್ಯದ ಮಿಗ್ ವಿಮಾನದ ತಯಾರಿಕೆಗಾಗಿ ಕೋರಾಪಟ್ ನಲ್ಲಿ ಏಳುತ್ತಿರುವ 
ಏರೋಎಂಜಿನ್ , ನಾಸಿಕ್‌ನಲ್ಲಿರುವ ವಿಮಾನ ಜೋಡಣೆಯ ಮತ್ತು ಹೈದರಾಬಾದಿ 
ನಲ್ಲಿರುವ ವಿಮಾನದ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಟ್ರೋಲ್ ಸಾಧನೆಗಳ ಕಾರ್ಖಾನೆ 
ಗಳೂ ಹಿಂದೂಸ್ಥಾನ್ ಏರೋನಾಟಿಕ್ಸ್‌ನಿಂದ ನಡೆಸಲ್ಪಡುತ್ತವೆ. 

ಇತರ ಸಂಸ್ಥೆಗಳು : ವಿಮಾನಗಳ, ಎಂಜಿನ್‌ಗಳ ತಯಾರಿಕೆಯಲ್ಲದೆ 
ಸಂಶೋಧನೆ ಮತ್ತು ಅಭಿವೃದ್ಧಿ( Research and Development ) ಗಾಗಿ 
ಬೆಂಗಳೂರಿನ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬರೇಟರಿ ಮತ್ತು ರಕ್ಷಣಾ 
ಸಚಿವಾಲಯದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳು ಶ್ರಮಿಸುತ್ತಿವೆ. 

ಭಾರತದ ಸನ್ನಿವೇಶದಲ್ಲಿ ನೋಡಿದಾಗ ನಾವು ವಿಮಾನ ತಯಾರಿಕೆಗೆ 
ಹೇರಳವಾಗಿ ಧನವ್ಯಯ ಮಾಡುತ್ತಿದ್ದೇವೆಂಬುದೇನೋ ನಿಜ. ಆದರೆ ಮುಂದು 
ವರಿದ ಆಧುನಿಕ ರಾಷ್ಟ್ರಗಳಲ್ಲಿ ವಿಮಾನ ತಯಾರಿಕೆ ಸಂಶೋಧನೆಗೆ ತೊಡಗಿ 
ಸಲ್ಪಟ್ಟಿರುವ ಸಂಪತ್ತಿನೊಡನೆ ಹೋಲಿಸಿದರೆ ಇದು ಅತ್ಯಲ್ಪ . ಈ ದೃಷ್ಟಿಯಿಂದ 
ಭಾರತದ ಸಾಧನೆಗಳು ನಿಜವಾಗಿಯೂ ಗಮನಾರ್ಹವಾಗಿವೆ. 

ಉಪಸಂಹಾರ : ಈ ಲೇಖನದಲ್ಲಿ ಸ್ಥಳಾಭಾವದಿಂದ ಚರ್ಚಿಸಬೇಕಾಗಿದ್ದ 
ಕೆಲವು ವಿಷಯಗಳನ್ನು ಕೈಬಿಡಬೇಕಾಗಿ ಬಂದಿತು. ಉದಾಹರಣೆಗೆ ಚಂದ್ರ 
ಗ್ರಹದ ಮೇಲೆ ಉಪಯೋಗಕ್ಕಾಗಿ ತಯಾರಿಸಲ್ಪಡುತ್ತಿರುವ ಮಾನವಸಹಿತ 
ಹಾರುವ ಯಂತ್ರ , ಹವರ್ ಕ್ರಾಫ್ಟ್ , ಎಸ್‌ಟಿಓಎಲ್‌ . ಚರ್ಚಿಸಲಾದ ಕೆಲವು 
ವಿಷಯಗಳನ್ನು ಸಾಕಷ್ಟು ವಿಸ್ತಾರವಾಗಿ ಗಮನಿಸಲು ಆಗಿಲ್ಲ. 

- ಕೃತಜ್ಞತೆ : ಚಿತ್ರಗಳ ಮತ್ತು ಸಾಹಿತ್ಯದ ರೂಪದಲ್ಲಿ ನೆರವು ನೀಡಿದ 
ಕೆಳಕಂಡ ವಿಮಾನ ತಯಾರಿಕರಿಗೆ ಲೇಖಕನು ಕೃತಜ್ಞ . 

1. British Aircraft Corporation , London , N .K . 
2 . Hughes Tool Company / Aircraft Divsion , U .S . A . 
3. General Electric Company , Schenectady , N . Y ., U . S . A . 
4 . General Dynamics Corporation , Fortworth , U . S . A . 
5 . Bell Helicopter Company , Fortworth , Texas, U .S . A . 
6 . Hindustan Aeronautics Ltd , Bangalore 17 . 
7 . Prof. Francis Morse, Boston University , Boston , U . S . A . 
8 . Rolls Royce Limited , Derby, U .K , 


- ಸಿ, ಕೆ. ವೆಂಕಟನರಸಿಂಹಯ್ಯ 


ಮೇಸರ್‌ ಮತ್ತು ಲೇಸರ್‌ 


ನಾವು ಜೀವಿಸುತ್ತಿರುವುದು ವಿಜ್ಞಾನಯುಗದಲ್ಲಿ. ವಿಜ್ಞಾನದ ಶಾಖೋಪಶಾಖೆ 
ಗಳಲ್ಲೆಲ್ಲಾ ವಿಷಯ ಸಂಗ್ರಹಣ, ಅವುಗಳ ವಿಶ್ಲೇಷಣ ಮತ್ತು ಸಂಶೋಧಿಸಲ್ಪಟ್ಟ 
ವಸ್ತುಗಳ ಬಗ್ಗೆ ಹೆಚ್ಚು ತಿಳುವಳಿಕೆ, ಇವೆಲ್ಲಾ ಅತಿ ರಭಸದಿಂದ ಸಾಗುತ್ತಿವೆ. 
ಬೇರೆ ಬೇರೆ ಶಾಖೆಗಳಲ್ಲಿ ಆಗುತ್ತಿರುವ ವಿಜ್ಞಾನದ ಬೆಳವಣಿಗೆಯನ್ನು ಈ ಪುಸ್ತಕ 
ದಲ್ಲಿ ಪ್ರಕಟವಾಗಿರುವ ಲೇಖನಗಳು ಬಹಳಮಟ್ಟಿಗೆ ಪರಿಚಯ ಮಾಡಿಕೊಡುತ್ತವೆ. 
ಪ್ರಕೃತಿಯ ರಹಸ್ಯವನ್ನು ಅರಿತುಕೊಳ್ಳುವುದೇ ತನ್ನ ಧೈಯವಾಗಿಟ್ಟು ಕೊಂಡಿರುವ 
ವಿಜ್ಞಾನಿಯು ವಿವಿಧ ರೀತಿಯ ವಿಷಯ ಸಂಪಾದನೆಗಳಿಂದ ತನ್ನ ತಿಳುವಳಿಕೆಯನ್ನು 
ಹೆಚ್ಚಿಸಿಕೊಳ್ಳುತ್ತಲೂ , ಹೊಸ ಹೊಸ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತಲೂ 
ಮುಂದುವರಿಯುತ್ತಾನೆ. ಅಲ್ಲದೆ ತನ್ನ ತೀವ್ರ ಸಂಶೋಧನೆಗಳ ಫಲವಾಗಿ ಆಶ್ಚರ್ಯ 
ಕರವಾದ ಅನೇಕ ಸಾಧನಗಳನ್ನು ಹೊರಗೆಡಹುವುದರಲ್ಲಿಯೂ ಯಶಸ್ವಿಯಾಗಿ 
ದ್ದಾನೆ. ಭೌತಶಾಸ್ತ್ರದಲ್ಲಿಯಾದರೋ ಅವನ ಸಂಶೋಧನೆಗಳು ಅಣು ಮತ್ತು 
ಪರಮಾಣುಗಳ ರಚನೆಗೆ ಸಂಬಂಧಿಸಿದಂತಿದ್ದು , ಅಲ್ಲಿನ ಗಹನ ನಡವಳಿಕೆಗಳ 
ಅರಿವಿನಿಂದ ವಸ್ತುವಿನ ಸ್ಥಿತಿತ್ರಯ - ಘನ, ದ್ರವ ಮತ್ತು ಅನಿಲ - ದ ಬಗ್ಗೆ 
ಹೆಚ್ಚು ಹೆಚ್ಚು ತಿಳಿವಳಿಕೆಯನ್ನೂ ಮತ್ತು ವಸ್ತುವಿನ ವಿವಿಧ ಲಕ್ಷಣಗಳ ಬಗ್ಗೆ 
ಸಮಂಜಸವಾದ ವಿವರಣೆಗಳನ್ನೂ ಒದಗಿಸುವಂತಹವಾಗಿವೆ. 

ಇಲ್ಲಿ ನಾವು ವಿಚಾರ ಮಾಡಿ ತಿಳಿಯಲು ಹೊರಟಿರುವ ವಿಷಯವೂ ಅಂತಹವು 
ಗಳಲ್ಲೊಂದು ; ಅಣು ಮತ್ತು ಪರಮಾಣುಗಳ ಪ್ರಪಂಚಕ್ಕೆ ಸೇರಿದ್ದು , ಪ್ರಯೋಗ 
ಫಲಿತಾಂಶಗಳಿಂದ ಅವುಗಳ ರಚನೆಯನ್ನು ವಿಶ್ಲೇಷಿಸಿ ತಿಳಿದ ವಿಜ್ಞಾನಿಗಳು, 
ಅಲ್ಲಿನ ವಿದ್ಯಮಾನಗಳನ್ನು ಹೊರಗಡೆಯಿಂದ ನಿಯಂತ್ರಿಸುವ ಕಾರ್ಯದಲ್ಲಿಯೂ 
ಯಶಸ್ವಿಯಾಗಿದ್ದಾರೆ. ತತ್ಪಲವಾಗಿ ದೊರೆತ ಸಾಧನಗಳೇ ಇಲ್ಲಿ ನಾವು ಕುರಿತು 
ಮಾತನಾಡುತ್ತಿರುವ ಮೇಸರ್‌ ಮತ್ತು ಲೇಸರ್ , ಕೇವಲ ಹತ್ತಾರುವರ್ಷ 
ಗಳಿಂದೀಚೆಗೆ ತಯಾರಾದ ಈ ಸಾಧನಗಳು ಪರಮಾಣುವಿನ ಅಂತರ ಕ್ರಿಯೆಗಳನ್ನು 
ಅರ್ಥಮಾಡಿಕೊಂಡಿರುವುದರಲ್ಲಿ ವಿಜ್ಞಾನಿಗಳು ಎಷ್ಟು ಪ್ರಗತಿ ಸಾಧಿಸಿದ್ದಾರೆಂಬು 


೯೭೪ 

ಪ್ರಬುದ್ಧ ಕರ್ಣಾಟಕ 
ದನ್ನೂ ಅಲ್ಲದೆ ಆ ಕ್ರಿಯೆಗಳ ಮೇಲೆ ಎಷ್ಟರಮಟ್ಟಿನ ಹತೋಟಿಯನ್ನು ಹೊಂದಿ 
ದ್ದಾರೆಂಬುದನ್ನೂ ತೋರಿಸಿಕೊಡುತ್ತವೆ. 

ಮೇಸರ್‌ ಮತ್ತು ಲೇಸರ್‌ ಎಂಬ ಈ ಪದಗಳು ಪ್ರಥಮಾಕ್ಷರಿಗಳು ; ಅಂದರೆ 
Bon P & R Micro -wave amplification by stimulated emission of 
radiation , Light amplification by stimulated emission of radi 
ation ಎಂಬ ಪದಸಮುಚ್ಚಯದ ಮೊದಲಕ್ಷರಗಳನ್ನೆಲ್ಲಾ ಕೂಡಿಸಿ ಪಡೆದ ಹೊಸ 
ಪದಗಳು , ವಿಸರಣ ( Radiation) ದ ಪ್ರಚೋದಿತ ವಿಸರ್ಜನೆಯಿಂದ ಸೂಕ್ಷ್ಮ 
ತರಂಗಗಳ ( ಅಥವಾ ದ್ಯುತಿತರಂಗಗಳ) ವರ್ಧನ ' ಎಂಬುದನ್ನು ಈ ವಿಪ್ರವಿಸೂವ? 
( ವಿಪ್ರವಿದ್ಯುವ ) ಎಂದು ಕರೆದಂತೆ. 

- ಮೇಲೆ ಹೇಳಿದ ಈ ಸಾಧನಗಳಲ್ಲಿ ಸೂಕ್ಷ್ಮತರಂಗ ಮತ್ತು ಬೆಳಕಿನ ಅಲೆ 
ಗಳಿಗೆ ವರ್ಧನವನ್ನು ಯಾವರೀತಿಯಲ್ಲಿ ಸಾಧ್ಯಗೊಳಿಸಿದೆ ಎಂದು ತಿಳಿಯಲು ಈ 
ತರಂಗಗಳ ಲಕ್ಷಣಗಳನ್ನೂ ಅವು ಹೇಗೆ ಹುಟ್ಟುತ್ತವೆಂಬುದನ್ನೂ ತಿಳಿಯುವುದು 
ಆವಶ್ಯಕ. 

ಸೂಕ್ಷ್ಮತರಂಗಗಳು , ಬೆಳಕು ಇವು ವಿದ್ಯುತ್ಕಾಂತ ತರಂಗಗಳ (Electro 
magnetic Waves ) ಅನೇಕ ರೂಪಗಳಲ್ಲಿ ಎರಡು, ನಮಗೆ ಪರಿಚಯವಿರುವ 
1 - ಕಿರಣಗಳು, X - ಕಿರಣಗಳು , ಊದಾತೀತ ( Ultraviolet ) ಮತ್ತು ರೇಡಿಯೋ 
ತರಂಗಗಳು ( Radio Waves ) ಇವೆಲ್ಲಾ ವಿದ್ಯುತ್ಕಾಂತ ತರಂಗಗಳ ಇನ್ನೂ 
ಹಲವಾರು ರೂಪಗಳು, ವಿದ್ಯುತ್ಕಾಂತ ಶಕ್ತಿಯು ಉತ್ಪತ್ತಿಯಾದ ಸ್ಥಾನದಲ್ಲಿ 
ನಿಲ್ಲದೆ ತರಂಗ ತರಂಗಗಳಾಗಿ ಓಡುತ್ತದೆಂದು ಮ್ಯಾಕ್ಸ್‌ವೆಲ್ಲನ ವಿದ್ಯುತ್ಕಾಂತ 
ಸಿದ್ದಾಂತವು ( Electromagnetic theory ) ತೋರಿಸಿಕೊಡುತ್ತದೆ. ಶೂನ್ಯಾ 
ವರಣದಲ್ಲಿ ಈ ಓಟದ ವೇಗವು ಸೆಕೆಂಡಿಗೆ ೧೮೬ , ೦೦೦ ಮೈಲಿಗಳಂತೆ ಅಥವಾ 
೩ ಲಕ್ಷ ಕಿಲೋಮೀಟರುಗಳಂತೆ , ವಿದ್ಯುತ್ಕಾಂತ ಶಕ್ತಿಯ ಮೇಲೆ ಹೇಳಿದ ಅದರ 
ಬೇರೆ ಬೇರೆ ರೂಪಗಳಿಗೆಲ್ಲಾ ಕೆಲವು ಸಾಮಾನ್ಯ ಗುಣಗಳಿರುತ್ತವೆ ; ಅಂದರೆ 
ಬೆಳಕಿಗೆ ಕಂಡುಬರುವ ಕೆಲವು ಗುಣಗಳು ಮಿಕ್ಕೆಲ್ಲರೀತಿಯ ವಿದ್ಯುತ್ಕಾಂತ 
ತರಂಗಗಳಿಗೂ ಇರುತ್ತದೆಂದರ್ಥ. 

ಈ ವಿಶಾಲವಾದ ಪ್ರದೇಶವನ್ನು ಆವರಿಸಿರುವ ನೀರಿನ ಮೇಲೆ ಅಲೆಗಳು ಓಡು 
ತಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಓಟದಲ್ಲಿ ಆಗುವುದಾದರೂ ಏನು ? 
ನೀರಿನ ಯಾವ ಕಣವೂ ಸ್ಥಳದಿಂದ ಸ್ಥಳಕ್ಕೆ ಓಡದೆ ತಾನಿರುವಲ್ಲಿಯೇ ಮೇಲಕ್ಕೆ 
ಕೆಳಕ್ಕೆ , ಮೇಲಕ್ಕೆ ಕೆಳಕ್ಕೆ ಕುಣಿಯುತ್ತಿರುತ್ತದೆ. ನೀರಿನ ಮೇಲೆ ಎಲೆ ಚೂರು, 
ಕಾಗದ, ಕಡ್ಡಿ , ಇತ್ಯಾದಿ ಹಗುರು ಪದಾರ್ಥಗಳನ್ನಿರಿಸಿದರೆ ಇಂತಹ ಸಂದರ್ಭಗಳಲ್ಲಿ 
ಅವು ನಿಂತಲ್ಲೇ ನಿಂತು ಕುಣಿಯುತ್ತಿರುವುದೇ ಇದಕ್ಕೆ ಸಾಕ್ಷಿ , ಪ್ರದೇಶದ ಯಾವು 
ದಾದರೊಂದು ಸ್ಥಳವನ್ನು ಗಮನವಿಟ್ಟು ಪರೀಕ್ಷಿಸಿದರೆ ಆ ಸ್ಥಳದಲ್ಲಿ ನೀರಿನ 


೯೭೫ 


ಮೇಸರ್‌ ಮತ್ತು ಲೇಸರ್‌ 
ಮಟ್ಟವು ಏರುವುದು, ಇಳಿಯುವುದು , ಏರುವುದು ಮತ್ತು ಇಳಿಯುವುದು ನಮ್ಮ 
ಅನುಭವಕ್ಕೆ ಬಂದ ವಿಷಯ . ಇದು ನೀರಿನ ಪ್ರದೇಶದ ಯಾವುದೇ ಸ್ಥಳದಲ್ಲಿ 
ಆಗುತ್ತಿರುವ ಒಂದು ರೀತಿಯ ಆವರ್ತಚಲನೆ (periodic motion), ಒಂದು 
ಸ್ಥಳದಲ್ಲುಂಟಾದ ಈ ಆವರ್ತಚಲನೆಯ ಪಕ್ಕದ ಸ್ಥಳಗಳಲ್ಲಿಯೂ ಬೇಗ ಬೇಗನೆ 
ಆಗುತ್ತಿರುವುದರಿಂದ, ಎಲ್ಲಾ ಪ್ರದೇಶವನ್ನೂ ಏಕಕಾಲದಲ್ಲಿ ವೀಕ್ಷಿಸುತ್ತಿರುವ 
ಕಣ್ಣಿಗೆ ನೀರಿನ ಮೇಲೆ ಒಂದು ಓಟವಿದೆಯೆಂಬ ಭಾವನೆಯುಂಟಾಗುತ್ತದೆ. ಒಂದು 
ಸ್ಥಳದಲ್ಲಿ ನೀರಿನ ಮಟ್ಟ ಕುಂಟಾದ ಏರಿನ ( crest ) ಅಥವಾ ಇಳಿತ ( trough ) ದ 
ಓಟವೇ ಇಲ್ಲಿ ಆಗುತ್ತಿರುವ ಓಟ, ಈ ಏರು ಅಥವಾ ಇಳಿತವನ್ನು ಆ ಪ್ರದೇಶದಲ್ಲಿ 
ನೀರಿಗೆ ಉಂಟಾದ ಅವಸ್ಥೆ (State ) ಎನ್ನ ಬಹುದು. ಆದುದರಿಂದ ಏರು ಅಥವಾ 
ಇಳಿತ ಓಡುತ್ತಿದೆ ಎನ್ನುವಬದಲು ಪ್ರದೇಶದಲ್ಲುಂಟಾದ ಒಂದು ಅವಸ್ಥೆಯು ಮಾಧ್ಯ 
ಮದ ಮೂಲಕ ಧಾವಿಸುತ್ತಿದೆ ಎನ್ನಲೂಬಹುದು. ಅಲೆಗಳು ಸತತವಾಗಿ ಪ್ರಸಾರ 
ವಾಗುತ್ತಿರುವಾಗ ಈ ರೀತಿಯ ಯಾವುದಾದರೊಂದು ಅವಸ್ಥೆಯು ಪ್ರತಿಯೊಂದು 
ಸ್ಥಳದಲ್ಲಿಯೂ ಮೇಲಿಂದ ಮೇಲೆ ಆಗುತ್ತಿರುತ್ತದೆ. ಒಂದು ಸ್ಥಳದಲ್ಲಿ ಯಾವುದಾದ 
ರೊಂದು ರೀತಿಯ ಈಗಾದ ಅವಸ್ಥೆಯು ಪುನಃ ಮುಂದಿನ ಸಲ ಉಂಟಾಗಲು ಸ್ವಲ್ಪ 
ಕಾಲ ಬೇಕಾಗುತ್ತದೆ. ಈ ಕಾಲವನ್ನು ತರಂಗದ ಆವರ್ತಕಾಲ (Periodic time) 
ಎನ್ನುತ್ತೇವೆ. ಈ ರೀತಿಯ ಆವರ್ತ ಬದಲಾವಣೆಗಳು ಒಂದು ಸೆಕೆಂಡಿಗೆ ಎಷ್ಟು 
ಸಲ ಆಗುತ್ತದೆಯೋ ಆ ಸಂಖ್ಯೆಯನ್ನು ತರಂಗದ ಆವರ್ತ ಸಂಖ್ಯೆ ( ೪ ) (fre 
quency) ಎನ್ನುತ್ತೇವೆ. ಪ್ರಸರಿಸುತ್ತಿರುವ ತರಂಗದಲ್ಲಿ ಯಾವುದಾದರೊಂದು 
ಅವಸ್ಥೆಗೂ ಅದರ ಮುಂದೆ ಧಾವಿಸಿ ನಡೆದ ಅದೇ ರೀತಿಯ ಮುಂದಿನ ಅವಸ್ಥೆಗೂ 
ಇರುವ ಅಂತರವನ್ನು ತರಂಗದೂರ, ಅಥವಾ ತರಂಗಾಂತರ ( ) ( wave length ) 
ಎನ್ನು ತೇವೆ. ಈ ವಿವರಣೆಗಳಿಂದ ಪ್ರದೇಶದ ಯಾವುದೇ ಸ್ಥಳದಲ್ಲಿ ಒಂದು 
ಅವಸ್ಥೆಯು ಪುನರಾವರ್ತಿಸುವ ವೇಳೆಯಲ್ಲಿ, ಮುಂಚೆ ಉತ್ಪತ್ತಿಯಾದದ್ದು ತರಂಗ 
ದೂರದಷ್ಟು ಸಾಗಿರುತ್ತದೆಂಬುದು ಸುಲಭವಾಗಿ ಅರ್ಥವಾಗುವ ವಿಷಯ . ಆದುದ 
ರಿಂದ ತರಂಗದೂರ( ೨ ) ವು ಆವರ್ತ ಕಾಲ ( T ) ದಲ್ಲಿ ತರಂಗವು ಧಾವಿಸುವ ದೂರ 
ಎನ್ನ ಬಹುದು. 
. ತರಂಗದ ವೇಗ - ತರಂಗದೂರ ( A ) 

ಆವರ್ತಕಾಲ ( T ) 
ಆದರೆ ಮೇಲಿನ ವಿವರಣೆಯಿಂದ, ಆವರ್ತಸಂಖ್ಯೆ - ... 

1 

* ಆವರ್ತಕಾಲ 
ಆದುದರಿಂದ ತರಂಗದ ವೇಗ = ಆವರ್ತ ಸಂಖ್ಯೆ • ತರಂಗದೂರ. 

ತರ೦ಗದ ಲಕ್ಷಣಗಳ ನಡುವೆ ಇರುವ ಈ ಸರಳ ಸಂಬಂಧವು ಎಲ್ಲಾ ರೀತಿಯ 
ತರಂಗಗಳಿಗೂ ಅನ್ವಯಿಸುವ ಸಂಬಂಧವಾಗಿರುತ್ತದೆ. 


೯೭೬ 


ಪ್ರಬುದ್ಧ ಕರ್ಣಾಟಕ 
ಮೇಲಿನ ಈ ವಿಷಯಗಳೆಲ್ಲಾ ವಿದ್ಯುತ್ಕಾಂತ ತರಂಗಗಳಿಗೂ ಸರಿಹೊಂದು 
ತವೆ. ಆದರೆ ನೀರಿನ ತರಂಗಗಳನ್ನು ಸುಲಭವಾಗಿ ನೋಡುವಂತೆ, ವಿದ್ಯುತ್ಕಾಂತ 
ತರಂಗಗಳನ್ನು ನೋಡಲಾಗುವುದಿಲ್ಲ. ಏಕೆಂದರೆ ಇಲ್ಲಿ ವಿದ್ಯುತ್ ಮತ್ತು ಕಾಂತ 
ಕ್ಷೇತ್ರಗಳು ಆವರ್ತರೀತಿಯಲ್ಲಿ ಬದಲಾಯಿಸುತ್ತಿರುತ್ತವೆ ; ಅಂದರೆ ಅವುಗಳ 
ತೀಕ್ಷತೆ (Intensity ) ಗಳ ಪ್ರಮಾಣ ಮತ್ತು ದಿಕ್ಕುಗಳು ಆವರ್ತರೀತಿಯಲ್ಲಿ 
ಬದಲಾಯಿಸುತ್ತಿರುತ್ತವೆ. ವಿದ್ಯುತ್ಕಾಂತ ತರಂಗಗಳು ಶೂನ್ಯಪ್ರದೇಶದಲ್ಲಿಯೂ 
ಸಾಗಬಲ್ಲವಾದುದರಿಂದ ನೀರಿನ ಅಲೆಗಳಂತೆ ಅವುಗಳಿಗೆ ಮಾಧ್ಯಮವು ಬೇಕೇ 
ಬೇಕೆನ್ನುವಹಾಗಿಲ್ಲ ; ಮತ್ತು ಮೇಲೆ ಹೇಳಿದ ಬದಲಾವಣೆಗಳು ಆಗಲೂ ಆಗು 
ತಿರುತ್ತವೆ. ಆದರೆ ಕ್ಷೇತ್ರವು ಪ್ರಸರಿಸುತ್ತಿರುವ ಜಾಗದಲ್ಲಿ ಇಲೆಕ್ಟ್ರಾನ್ ( Electron) 
ಒಂದು ಸಿಕ್ಕಿ ಬಿದ್ದಿದೆ ಎಂದು ಭಾವಿಸಿದರೆ ಅದು ನೀರಿನ ಮೇಲಿರಿಸಿದ ಬೆಂಡಿನಂತೆ 
ಮೇಲಕ್ಕೂ ಕೆಳಕ್ಕೂ ಕುಣಿಯುತ್ತಿರುವುದನ್ನು ನೋಡಬಹುದು. ನೀರಿನ ತರಂಗಗಳ 
ಪ್ರಸಾರಕ್ಕೆ ನೀರು ಅತ್ಯಾವಶ್ಯಕ; ಆದರೆ ವಿದ್ಯುತ್ಕಾಂತ ತರಂಗಗಳ ಪ್ರಸಾರಕ್ಕೆ 
ಇಲೆಕ್ಟ್ರಾನ್ಗಳು ಅನಾವಶ್ಯಕ. ಅವುಗಳಿದ್ದರೆ ಅಲೆಗಳ ಪ್ರಸಾರವನ್ನು ಇಂದ್ರಿಯ 
ಗೋಚರವಾಗಿ ಮಾಡಬಹುದು. 

ವಿದ್ಯುತ್ಕಾಂತ ತರಂಗಗಳು ವಿಧವಿಧವಾಗಿರಬಹುದೆಂದು ಮೇಲೆಯೇ ಹೇಳಿ 
ದೇವಷ್ಟೆ . ಇವುಗಳಲ್ಲಿ ಕೆಲವು ರೀತಿಯವನ್ನು ನಮ್ಮ ಇಂದ್ರಿಯಗಳು ನೇರವಾಗಿ 
ಗಮನಿಸಿ ಪರಿಚಯ ಮಾಡಿಕೊಡುತ್ತವೆ. ಉದಾಹರಣೆಗೆ ಬೆಳಕು ನಮ್ಮ ನಯ 
ನೇಂದ್ರಿಯಕ್ಕೂ , ಉಷ್ಣ ಕಿರಣ ( ರಕ್ತನೀಚ; infrared ) ವು ಸ್ಪರ್ಶೇಂದ್ರಿ 
ಯಕ್ಕೂ ನೇರವಾಗಿ ಗೋಚರವಾಗುತ್ತವೆ. ವಿಜ್ಞಾನಿಯ ಮಾತಿನಲ್ಲಿ ಹೇಳುವುದಾ 
ದರೆ ಒಂದು ರೀತಿಯ ವಿದ್ಯುತ್ಕಾಂತ ತರಂಗಗಳಿಗೂ ಮತ್ತೊಂದು ರೀತಿಯದಕ್ಕೂ 
ಇರುವ ವ್ಯತ್ಯಾಸವು ತರಂಗಾಂತರ ಮಾತ್ರ , ವಿದ್ಯುತ್ಕಾಂತ ತರಂಗಗಳ ತರಂಗ 
ದೂರಗಳು ಕಿಲೋಮೀಟರ್ , ಮೀಟರ್ ಗಳಿಂದ ಹಿಡಿದು, ಸೆಂಟಿಮೀಟರಿನ ದಶ 
ಕೋಟ್ಯಂಶ, ಸಹಸ್ರ ಕೋಟ್ಯ೦ಶಗಳವರೆವಿಗೂ ಹಬ್ಬಿರುತ್ತವೆ. ಬೆಳಕು, X - ಕಿರಣ 
ಗಳು ಮುಂತಾದ ವಿದ್ಯುತ್ಕಾಂತ ತರಂಗಗಳ ತರಂಗದೂರಗಳು ಅತಿ ಪ್ರಸ್ವವಾಗಿ 
ಇರುವುದರಿಂದ ಅಂತಹವುಗಳನ್ನು ಆಂಗ್ ಸ್ಟಾ೦ ಮಾನ( Angstrom unit ) ದಿಂದ 
ಅಳೆಯುತ್ತಾರೆ. ಒಂದು ಆ೦ಗ್ ಸ್ಟಾ೦ ಮಾನವು ೧ ಸೆಂಟಿಮೀಟರಿನ ದಶಕೊಟ್ಯ೦ಶ. 
ಬೆಳಕೆನಿಸಿಕೊಳ್ಳುವ ವಿದ್ಯುತ್ಕಾಂತ ತರಂಗಗಳಿಗೆ ತರಂಗದೂರವು ಸುಮಾರಾಗಿ 
೪ , ೦೦೦ ಆ೦ಗ್ ಸ್ಟಾಂಗಳಿ೦ದ ೭,೦೦೦ ಆ೦ಗ್ ಸ್ಟಾಂಗಳವರೆಗೆ ಇರುತ್ತದೆ. ಊದಾ 
ಯಿಂದ ಕೆಂಪು ಬಣ್ಣದವರೆಗೆ ಬಣ್ಣ ವ್ಯತ್ಯಾಸವಾದಂತೆ ತರಂಗದೂರವೂ ಬೇರೆ 
ಬೇರೆಯಾಗಿರುತ್ತದೆ. ವಿದ್ಯುತ್ಕಾಂತ ತರಂಗಗಳನ್ನು ತರಂಗದೂರದಲ್ಲಿ ಹೇಳು 
ವಂತೆಯೇ ಆವರ್ತಸಂಖ್ಯೆಯಲ್ಲಿಯೂ ಹೇಳಬಹುದು. ಆದರೆ ತರಂಗದೂರವು 
ಹೆಚ್ಚಿದಂತೆ ಆವರ್ತಸಂಖ್ಯೆಯು ಕಡಮೆಯಾಗುತ್ತದೆ. ತರಂಗದೂರವು ಅನೇಕ 


ಮೇಸರ್‌ ಮತ್ತು ಲೇಸರ್ 

೯೭೭ 
ಮೀಟರ್‌ಗಳಿರುವ ರೇಡಿಯೋ ತರಂಗಗಳಿಗೆ ಆವರ್ತಸಂಖ್ಯೆಯು ಕೆಲವು ಕಿಲೋ 
ಸೈಕಲ್‌ಗಳನ್ನೂ , ೧ ಆಂಗ್ ಸ್ಟಾಂನ ಸಹಸ್ರಾಂಶದಷ್ಟು ತರಂಗದೂರವಿರುವY 
ಕಿರಣಗಳಿಗೆ ಆವರ್ತಸಂಖ್ಯೆಯು ೩ ಕೋಟಿಕೋಟಿಕೋಟಿ ಸೈಕಲ್‌ಗಳನ್ನೂ 
ಇರುತ್ತದೆ. ವಿದ್ಯುತ್ಕಾಂತ ತರಂಗಗಳಿಗೆ ಸಂಬಂಧಿಸಿದ ಮೇಲಿನ ಮುಖ್ಯಾಂಶ 
ಗಳನ್ನು ವಿದ್ಯುತ್ಕಾಂತ ವರ್ಣ ಪಟಲದ ಚಿತ್ರ ೧ರಲ್ಲಿ ಪ್ರದರ್ಶಿಸಲಾಗಿದೆ. 


ಬೆಳಕು 
y- ಕಿರಣ x- ಕಿರಣ ಉದಾತೀತ ಶಕ್ತನೀಚ ಕೃತ್ಯ 


ವೈರ್‌ಲೆಸ್ 


ಸೂಕ್ಷ್ಮ 


TITIL 
ರೇಡಿಯ 


ಕ . 


ತರಂಗ | 


10²210201018, 106 104 102 10° 108 , 10° ಆವರ್ತಸಂಖ್ಯೆ 
10-12 _10 -101 10 10 + 10 + 1 100 10 + 10 ಸೆಮೀ . 
ತರಂಗದೂರ 1 10 104 10³ 10 + 10 % 106 107 108 ಆಂಗ್‌ಸ್ಟಾಂಗಳು : 
ಚಿತ್ರ ೧. ಈಗ ಗೊತ್ತಿರುವಂತೆ ವಿದ್ಯುತ್ಕಾಂತ ವರ್ಣಪಟಲದ ಹಲವಾರು ಭಾಗಗಳು 


ವಿದ್ಯುತ್ಕಾಂತ ಶಕ್ತಿಯು ಮಾಧ್ಯಮದಲ್ಲಿ ತರಂಗ ತರಂಗಗಳಂತೆ ಸಾಗುತ್ತದೆ. 
ಎಂದು ತಿಳಿದಿದ್ದ ವಿಜ್ಞಾನಿಯು, ಈ ಶತಮಾನದ ಆದಿಭಾಗದಲ್ಲಿ ನಡೆಸಿದ 
ಕಾಂಪ್ಟನ್ ಎಫೆಕ್ಟ್ , ರಾಮನ್ ಎಫೆಕ್ಟ್ ಅಂತಹ ಪ್ರಯೋಗಗಳಿಂದ ತನ್ನ ಅಭಿ 
ಪ್ರಾಯಗಳನ್ನು ಮಾರ್ಪಡಿಸಿಕೊಳ್ಳಬೇಕಾಯಿತು. ಮೇಲಿನಂತಹ ಸಂದರ್ಭಗಳಲ್ಲಿ 
ವಿದ್ಯುತ್ಕಾಂತ ವಿಸರಣವು ತರಂಗ ರೂಪದಲ್ಲಿರುತ್ತದೆಂದರೆ ಪ್ರಯೋಗಗಳಲ್ಲಿ ಕಂಡು 
ಬರುವ ಫಲಿತಾಂಶಗಳಿಗೆ ತಕ್ಕ ವಿವರಣೆಯನ್ನು ಕೊಡಲಾಗುವುದಿಲ್ಲ. ವಿದ್ಯುತ್ಕಾಂತ 
ಶಕ್ತಿಯು ಅತಿ ರಭಸದಿಂದ ಅಂದರೆ ಬೆಳಕಿನ ವೇಗದಿಂದ ಓಡುತ್ತಿರುವ ಕಣಸಮೂಹ 
ಎಂದು ಆಗ ಯೋಚಿಸುವುದು ಆವಶ್ಯಕವಾಗುತ್ತದೆ. ಈ ಪ್ರತಿಯೊಂದು ಕಣವೂ 
ಶಕ್ತಿಯ ಒಂದು ಸಣ್ಣ ಕಟ್ಟಾಗಿದ್ದು ವಿದ್ಯುತ್ಕಾಂತ ವಿಸರಣದ ರೂಪ ಬೇರೆಯಾದಂತೆ 
ಈ ಕಟ್ಟಿನ ಶಕ್ತಿಯೂ ಬೇರೆಯಾಗುತ್ತಾ ಹೋಗುತ್ತದೆ; ಅಂದರೆ ವಿದ್ಯುತ್ಕಾಂತ 
ಶಕ್ತಿಯು ಕಟ್ಟು ಕಟ್ಟುಗಳಾಗಿರುತ್ತದೆಂದರ್ಥ. ಯಾವುದಾದರೊಂದು ಪದಾರ್ಥ 
ವನ್ನು ವಿಭಜಿಸಿದಾಗ ನಮಗೆ ಸಿಗುವ ಅತ್ಯಂತ ಸಣ್ಣ ಕಣವು ಅಣುವೋ ಅಥವಾ 
ಪರಮಾಣುವೋ ಆಗಿರುವಂತೆ , ಶಕ್ತಿಯ ಈ ಸಣ್ಣ ಕಟ್ಟುಗಳು ವಿದ್ಯುತ್ಕಾಂತ ಶಕ್ತಿಯ 
ಅಂತಿಮ ಕಣಗಳಾಗಿರುತ್ತವೆ. ವಿದ್ಯುತ್ಕಾಂತ ಶಕ್ತಿಯ ಈ ಕಟ್ಟನ್ನು ಫೋಟಾನ್ 
( Photon) ಎಂದು ಕರೆಯುತ್ತಾರೆ. ಪ್ಲಾ೦ಕಿನಿಂದ ಪ್ರತಿಪಾದಿತವಾದ ಈ ವಾದಕ್ಕೆ 
ಬೆಳಕಿನ “ ಕ್ವಾಂಟಂ ವಾದ ” ( Quantum theory of Light ) ಎಂದು ಹೆಸರು . 


೯೭೮ 


ಪ್ರಬುದ್ಧ ಕರ್ಣಾಟಕ 
ಈ ವಾದದ ಪ್ರಕಾರ ಕಟ್ಟಿನಲ್ಲಿರುವ ಶಕ್ತಿ ( E) ಯ ಪ್ರಮಾಣಕ್ಕೂ ಆ ವಿದ್ಯುತ್ಕಾಂತ 
ತರಂಗದ ಆವರ್ತಸಂಖ್ಯೆ ( V) ಗೂ ಒಂದು ಸರಳ ಸಂಬಂಧವಿದೆ. ಅದನ್ನು 
E = h V * ಎಂದು ನಿರೂಪಿಸಬಹುದು. ಇಲ್ಲಿ h ಎಂಬುದು ಒಂದು ನಿಯತಾಂಕ. 
ಅದನ್ನು ಪ್ಯಾಂಕಿನ ನಿಯತಾಂಕ ( Planck 's constant ) ಎನ್ನುತ್ತಾರೆ. 
ಉದಾಹರಣೆಗೆ X - ಕಿರಣದ ಈ ಕಟ್ಟಿನ ಫೋಟಾನಿನ ಶಕ್ತಿಯು ಬೆಳಕಿನ 
ಫೋಟಾನಿನ ಸುಮಾರು ೧೦೦೦ದಷ್ಟಿರುತ್ತದೆ. 

ವಿದ್ಯುತ್ಕಾಂತ ತರಂಗಗಳು ಹೇಗೆ ಜನಿಸುತ್ತವೆಂಬುದನ್ನು ಈಗಸ್ಕೂಲವಾಗಿ 
ತಿಳಿಯೋಣ. ಒಂದು ತಂತಿಯಲ್ಲಿ ವಿದ್ಯುತವಾಹವನ್ನು ಆವರ್ತರೀತಿಯಲ್ಲಿ 
ಕಳುಹಿದರೆ - ಅಂದರೆ ಪ್ರವಾಹವನ್ನು ಹೆಚ್ಚಿಸಿ ಅದು ಒಂದು ಮಟ್ಟವನ್ನು ತಲುಪಿದ 
ಮೇಲೆ ಕ್ರಮೇಣ ಅದನ್ನು ಕಡಿಮೆ ಮಾಡುತ್ತಾ ವಿರುದ್ಧ ದಿಕ್ಕಿನಲ್ಲಿ ಅದೇನಟ್ಟಿ 
ವನ್ನು ತಲುಪಿಸಿ, ಈ ಕ್ರಮದಲ್ಲಿ ಪುನರಾವರ್ತಿಸುತ್ತಾ ಹೋದರೆ ವಿದ್ಯುತ್ಕಾಂತ 
ತರಂಗಗಳು ತಂತಿಯಿಂದ ಹೊರಹೊಮ್ಮುತ್ತವೆ. ತಂತಿಯಲ್ಲಿ ಹರಿಯುವ ಈ 
ರೀತಿಯಾದ ವಿದ್ಯುತ್ ವಾಹಕ್ಕೆ ಪರ್ಯಾಯ ವಿದ್ಯುತವಾಹ ( alternating 
current ) ಎಂದು ಹೆಸರು . ಮನೆಗಳಲ್ಲಿರುವ ವಿದ್ಯುನ್ಮಂಡಲ ( electric circuit ) 
ಗಳ ಮೂಲಕ ಹರಿಯುವ ವಿದ್ಯುತವಾಹವು ಪರ್ಯಾಯವಾದುದರಿಂದ ಅಲ್ಲ 
ವಿದ್ಯುತ್ಕಾಂತ ತರಂಗಗಳು ಉತ್ಪನ್ನವಾಗುತ್ತವೆಂದು ಹೇಳಬಹುದು. ಹೀಗೆ 
ಜನಿಸುವ ವಿದ್ಯುತ್ಕಾಂತ ತರಂಗಗಳ ಆವರ್ತ ಸಂಖ್ಯೆಯು ವಿದ್ಯುತವಾಹವು ಒಂದು 
ಸೆಕೆಂಡಿನಲ್ಲಿ ಎಷ್ಟು ಸಲ ಪರ್ಯಾಯವಾಗುತ್ತದೆಯೋ ಅದಕ್ಕೆ ಸಮನಾಗಿರುತ್ತದೆ. 
ಅತಿ ಹೆಚ್ಚಾದ ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗಗಳನ್ನು ಉತ್ಪತ್ತಿ 
ಮಾಡಬೇಕಾದರೆ ಪರ್ಯಾಯ ವಿದ್ಯುತವಾಹವು ಒಂದು ಸೆಕೆಂಡಿನಲ್ಲಿ ಅಷ್ಟೇ ಸಲ 
ಆವರ್ತಿಸುವಂತೆ ಮಾಡಬೇಕು. ಹೆಚ್ಚು ಹೆಚ್ಚು ಆವರ್ತಸಂಖ್ಯೆಯುಳ್ಳ 
ವಿದ್ಯುತ್ಕಾಂತ ತರಂಗಗಳನ್ನು ವಿದ್ಯುತ್ಕಾಂತ ವರ್ಣಪಟಲದ ರೇಡಿಯೋ ಕೇತ್ರ , 
ಟೆಲಿವಿರ್ಷ ಕ್ಷೇತ್ರ ಮತ್ತು ಸೂಕ್ಷ್ಮತರಂಗಗಳ ಕ್ಷೇತ್ರಗಳಲ್ಲೆಲ್ಲಾ ನಿರ್ವಾತ ನಳಿಕೆ 
( vacuum tube) ಗಳನ್ನು ಉಪಯೋಗಿಸಿದ ಆವರ್ತಜನಕ( Oscillator ) ಗಳಿಂದ 
ಪಡೆಯುತ್ತೇವೆ. ಒಟ್ಟಿನಲ್ಲಿ ವಿದ್ಯುದಾವಿಷ್ಟವಾದ ಯಾವುದಾದರೊಂದು ಕಣ 
ಸಮೂಹವನ್ನು ಆವರ್ತಚಲನೆಗಳಿಗೊಳಪಡಿಸಿದರೆ ವಿದ್ಯುತ್ಕಾಂತ ತರಂಗಗಳನ್ನು 
ಪಡೆಯಲು ಸಾಧ್ಯ . ಚಲನೆಯ ಆವರ್ತಸಂಖ್ಯೆಯು ಹೆಚ್ಚಿದಷ್ಟೂ ಹೆಚ್ಚು ಹೆಚ್ಚು 
ಆವರ್ತಸಂಖ್ಯೆಯ ವಿದ್ಯುತ್ಕಾಂತ ತರಂಗಗಳು ಜನಿಸುತ್ತವೆ. ಉದಾಹರಣೆಗೆ 
ಬೆಳಕಿನಂತಹ ವಿದ್ಯುತ್ಕಾಂತ ತರಂಗಗಳು ಉತ್ಪತ್ತಿಯಾಗಬೇಕಾದರೆ ವಿದ್ಯು 
ಪ್ರವಾಹಕ್ಕೆ ಆವರ್ತ ಬದಲಾವಣೆಗಳು ಒಂದು ಸೆಕೆಂಡಿಗೆ ಸುಮಾರಾಗಿ ೬ ಕೋಟ 
ಕೋಟಿ ಸಲ ಆಗುತ್ತಿರಬೇಕು. ಆದರೆ ಅಣು ಮತ್ತು ಪರಮಾಣುಗಳಲ್ಲಿ ಅವುಗಳ 


೯೭೯ 


ಮೇಸರ್‌ ಮತ್ತು ಲೇಸರ್ 
ಹಂತ ಹಂತಗಳ ನಡುವೆ ಆಗುವ ನೆಗೆತಗಳಿಂದ ವಿದ್ಯುತ್ಕಾಂತ ತರಂಗಗಳು 
ಸಹಜವಾಗಿ ಹುಟ್ಟುತ್ತವೆ. 

ನಮಗೆಲ್ಲರಿಗೂ ಅಣು ಮತ್ತು ಪರಮಾಣುಗಳ ರಚನೆಯು ತಕ್ಕಮಟ್ಟಿಗೆ 
ಪರಿಚಯವಿದೆ. ಅಣುವು ಎರಡು ಅಥವಾ ಇನ್ನೂ ಹೆಚ್ಚಾದ ಪರಮಾಣುಗಳಿಂದ 
ಆಗಿರುತ್ತದೆ. ಇವು ಒಂದೇ ಮೂಲವಸ್ತುವಿನ ಅಥವಾ ಬೇರೆ ಬೇರೆ ಮೂಲ 
ವಸ್ತುಗಳ ಪರಮಾಣುಗಳಾಗಿರಬಹುದು. ಪ್ರತಿಯೊಂದು ಪರಮಾಣುವಿನಲ್ಲಿಯೂ 
ಇನ್ನೂ ಮೂಲಭೂತವಾದ ಕಣಗಳುಂಟು . ಪರಮಾಣುವಿನ ಮಧ್ಯಭಾಗದಲ್ಲಿ 
ವಿದ್ಯುದಾವಿಷ್ಟನಾದ ಪ್ರೋಟಾನ್ಗಳಿಂದಲೂ ಮತ್ತು ವಿದ್ಯುದಂಶವಿಲ್ಲದ 
ನ್ಯೂಟ್ರಾನ್ ಗಳಿಂದಲೂ ರಚಿತವಾದ ಬೀಜಕಣವೆಂದು ಕರೆಯಿಸಿಕೊಳ್ಳುವ ಒಂದು 
ಗಟ್ಟ ಉಂಡೆ ಇರುತ್ತದೆ. ಅದರ ಸುತ್ತಲೂ ಬೇರೆ ಬೇರೆ ಪಥಗಳಲ್ಲಿ ಒಂದು 
ಅಥವಾ ಅನೇಕ ಇಲೆಕ್ಟ್ರಾನ್‌ಗಳು ಬೀಜಕಣವನ್ನು ಬಿಡುವಿಲ್ಲದೆ ಸುತ್ತುತ್ತಿರುತ್ತವೆ. 
ಬೀಜಕಣದಲ್ಲಿರುವ ಪ್ರೋಟಾನ್‌ಗಳ ಸಂಖ್ಯೆಯು ಇಲೆಕ್ಟ್ರಾನ್‌ಗಳ ಒಟ್ಟು ಸಂಖ್ಯೆಗೆ 
ಸಮವಾಗಿರುತ್ತದೆ. ಹೀಗಿರುವುದರಿಂದಲೇ ಅನೇಕ ಪರಮಾಣುಗಳನ್ನೊಳಗೊಂಡ 
ಯಾವ ಪದಾರ್ಥವನ್ನು ಮುಟ್ಟಿದರೂ ನಮಗೆ ವಿದ್ಯುಡ್ಡಕ್ಕೆ ( Electric shock ) 
ಸಂಭವಿಸುವುದಿಲ್ಲ. ಇಲೆಕ್ಟ್ರಾನಿನ ಭಾರವುಪ್ರೋಟಾನಿನ ೧೮೪೦ರ ಅಂಶವಾದುದರಿಂದ 
ಪರಮಾಣುವಿನ ಭಾರವನ್ನೆಲ್ಲಾ ಬೀಜಕಣವೇ ಒದಗಿಸುತ್ತದೆ ಎಂದರೆ ತಪ್ಪಾಗ 
ಲಾರದು. ನನಗೆ ಗೊತ್ತಿರುವ ಪ್ರತಿಯೊಂದು ಮೂಲವಸ್ತುವಿನ ಪರಮಾಣುವೂ 
ಇದೇ ರೀತಿಯ ರಚನೆ ಉಳ್ಳದ್ದಾಗಿರುತ್ತದೆ. 

ಪರಮಾಣುವಿನ ಸಾಧಾರಣ ಸ್ಥಿತಿಯಲ್ಲಿ ಪ್ರತಿಯೊಂದು ಇಲೆಕ್ಟ್ರಾನೂ ತನ್ನ 
ತನ್ನ ಪಥದಲ್ಲಿ ಶಾಶ್ವತವಾಗಿ ಸುತ್ತುತ್ತಿರುತ್ತದೆ. ಹೀಗೆ ಇಲೆಕ್ಟ್ರಾನ್ ಬೀಜಕಣದ 
ಸುತ್ತಲೂ ಕೆಲವು ನಿರ್ದಿಷ್ಟ ಪಥಗಳಲ್ಲಿ ಮಾತ್ರ ಸುತ್ತಬಲ್ಲದು. ಇಲೆಕ್ಟ್ರಾನ್ 
ಇರಬಲ್ಲ ಇಂತಹ ಒಂದೊಂದು ಪಥವನ್ನೂ ಸ್ಥಿರಪಥ ಎನ್ನಬಹುದು. ಅಲ್ಲದೆ 
ಇದರಿಂದ ಒಂದು ಪಥದ ನೆಲೆ ತಪ್ಪಿದ ಇಲೆಕ್ಟ್ರಾನ್ ಬೀಜಕಣದ ಪ್ರಭಾವಕ್ಕೆ 
ಒಳಪಟ್ಟಂತೆ ಇರಬೇಕಾದರೆ ಮತ್ತಾವುದಾದರೊಂದು ಸ್ಥಿರಪಥದಲ್ಲಿ ಮಾತ್ರ ಇರಲು 
ಸಾಧ್ಯವೆಂದು ತೀರಾನವಾಗುತ್ತದೆ; ಮತ್ತು ಬೇರೆ ಬೇರೆ ಪಥಗಳಲ್ಲಿರುವಾಗ 
ಇಲೆಕ್ಟ್ರಾನಿಗೆ ಬೇರೆ ಬೇರೆ ಶಕ್ತಿಗಳಿರುತ್ತವೆ. ಆದುದರಿಂದ ಅದನ್ನು ಒಂದು ಪಥದಿಂದ 
ಮತ್ತೊಂದಕ್ಕೆ ಒಯ್ಯಲು ಅಂದರೆ ಬೀಜಕಣಕ್ಕೆ ಹತ್ತಿರವಿರುವ ಪಥದಿಂದ 
ದೂರದ್ದಕ್ಕೆ ಒಯ್ಯಲು ಆ ಪಥಗಳ ವ್ಯತ್ಯಾಸಕ್ಕೆ ಸಮನಾದ ಶಕ್ತಿಯನ್ನು ಇಲೆ 
ಕ್ಯಾನ್‌ಗೆ ಒದಗಿಸಬೇಕೆನ್ನುವುದು ಸಹಜವಾದ ವಿಷಯ . ಹೀಗೆಯೇ ದೂರದ ಪಥ 
ದಲ್ಲಿರುವ ಇಲೆಕ್ಟ್ರಾನ್ ಒಳಗಿರುವ ಯಾವುದಾದರೊಂದು ಪಥಕ್ಕೆ ಧುಮುಕಿದಾಗ 

1 ಇಲ್ಲಿ ಹಂತವೆಂದರೆ ಶಕ್ತಿ ಹಂತವೆಂದು ಅರ್ಥಮಾಡಿಕೊಳ್ಳಬೇಕು. ಶಕ್ತಿ ಹಂತವೇನೆಂದು 
ಮುಂದೆ ವಿವರಿಸಲಾಗಿದೆ. 


೯೮೦ 


ಪ್ರಬುದ್ಧ ಕರ್ಣಾಟಕ 
ಆ ಎರಡು ಪಥಗಳ ವ್ಯತ್ಯಾಸದಷ್ಟು ಶಕ್ತಿಯನ್ನು ಅದು ವಿಸರ್ಜಿಸುತ್ತದೆ. ಪರ 
ಮಾಣುವಿಗೆ ಶಕ್ತಿಯನ್ನು ಕೊಟ್ಟು ಇಲೆಕ್ಟ್ರಾನನ್ನು ಮೇಲಿನ ಪಥಕ್ಕೆ ಒಯ್ದರೆ, ಅದು 
ಅಲ್ಲಿಂದ ತಾನೇ ತಾನಾಗಿ ಕೆಳಗಿನ ಪಥಕ್ಕೆ ಬೀಳುವ ಸಂಭವವುಂಟು. ಇಂತಹ 
ಸಂದರ್ಭದಲ್ಲಿ ನಾವು ಅದಕ್ಕೆ ಮುಂಚೆ ಒದಗಿಸಿದ ಶಕ್ತಿಯು ಪುನಃ ಕಾಣಿಸಿ 
ಕೊಳ್ಳುತ್ತದೆ. 

ಪರಮಾಣುಗಳ ಬೇರೆ ಬೇರೆ ಪಥಗಳಲ್ಲಿರುವ ಇಲೆಕ್ಟ್ರಾನ್‌ಗಳ ಶಕ್ತಿಯನ್ನು 
ಬೇರೆ ಬೇರೆ ಎತ್ತರಗಳಲ್ಲಿ ಎಳೆದ ಮಟ್ಟ ರೇಖೆಗಳಿಂದ ಸೂಚಿಸುವುದು ವಾಡಿಕೆ. 
ಈ ತೆರನಾದ ರೇಖಾಚಿತ್ರವನ್ನು ಶಕ್ತಿ ಮಟ್ಟ ಅಥವಾ ಶಕ್ತಿಹಂತ ಚಿತ್ರ (Energy 
level diagram ) ಎನ್ನುತ್ತಾರೆ. ಇಲ್ಲಿ ಅತ್ಯಂತ ಕೆಳಗಡೆ ಇರುವ ಹಂತವು ಬೀಜ 
ಕಣಕ್ಕೆ ಸಾಧ್ಯವಾದಷ್ಟು ಸಮೀಪದಲ್ಲಿ ಇಲೆಕ್ಟ್ರಾನ್ ಇದ್ದಾಗ ಅದರ ಶಕ್ತಿಯೆಷ್ಟೆಂದು 
ತಿಳಿಸಿಕೊಡುತ್ತದೆ. ಈ ಹಂತವನ್ನು ಭೂಹಂತ ( ground state) ಎಂದೆನ್ನು ವುದೂ 
ರೂಢಿ, ಇಲೆಕ್ಟ್ರಾನ್ ಬೇರೆ ಬೇರೆ ಪಥಗಳಲ್ಲಿದ್ದಾಗ ಅದರ ಶಕ್ತಿ ಎಷ್ಟಿರುತ್ತದೆಂಬು 
ದನ್ನೂ , ಒಂದು ಪಥದಿಂದ ಮತ್ತೊಂದಕ್ಕೆ ಧುಮುಕಿದಾಗ ಎಷ್ಟು ಶಕ್ತಿಯನ್ನು 
ಅದು ವಿಸರ್ಜಿಸುತ್ತದೆಂಬುದನ್ನೂ ಈ ಚಿತ್ರವನ್ನು ನೋಡಿ ತಿಳಿಯಬಹುದು. 
ಉದಾಹರಣೆಗೆ ಹೈಡೋರ್ಜ ಪರಮಾಣುವಿನ ಇಲೆಕ್ಟ್ರಾನ್‌ಗೆ ಸಲ್ಲುವ ಶಕ್ತಿ ಹಂತ 
ಚಿತ್ರವನ್ನು ಚಿತ್ರ ೨ರಲ್ಲಿ ಪ್ರದರ್ಶಿಸಲಾಗಿದೆ. 

ಇಲೆಕ್ಟ್ರಾನ್ ಮೇಲಿನ ಹಂತದಲ್ಲಿದ್ದಾಗ ಪರಮಾಣು 
ಹೈಡೋಜನ್•n = ವಿನ ಒಟ್ಟು ಶಕ್ತಿಯು ಹೆಚ್ಚಾಗಿರುವುದರಿಂದಲೂ , 

ಕೆಳಹಂತಕ್ಕೆ ಧುಮುಕಿದಾಗ ಪರಮಾಣುವಿನ ಒಟ್ಟು 
ಶಕ್ತಿಯೂ ಕಡಮೆಯಾಗುವುದರಿಂದ, ಈ ಪ್ರಕ್ರಿಯೆ 
ಯಲ್ಲಿ ಪರಮಾಣುವೇ ಶಕ್ತಿಯನ್ನು ಕಳೆದುಕೊಳ್ಳುತ್ತ 
ದೆಂದರೆ ಅದೂ ಸರಿಯಾದ ಮಾತು. ಹೀಗೆ ಪರಮಾ 
ಣುವು ಮೇಲಿನ ಹಂತದಿಂದ ಕೆಳಗಿನದಕ್ಕೆ ಧುಮುಕಿ 
ದಾಗ ಅದರ ಸ್ಥಿತಿಜಶಕ್ತಿ ( potential energy ) ಯು 
ಕಡಮೆಯಾಗಿ , ಶಕ್ತಿಯ ಈ ನಷ್ಟವು ಫೋಟಾನಾಗಿ 
ಕಾಣಿಸಿಕೊಳ್ಳುತ್ತದೆ ; ಅಂದರೆ ಪರಮಾಣುವು ಮೇಲಿನ 

ಹಂತದಿಂದ ಕೆಳಹಂತಕ್ಕೆ ಬಿದ್ದಾಗ ಫೋಟಾನ್ ಒಂದು 
- = 

ಜನಿಸುತ್ತದೆ. ಇದರ ಶಕ್ತಿಯನ್ನು h ಇಂದ ಭಾಗಿಸಿದರೆ 
| ಭೂ ಹಂತ 

ಅಷ್ಟು ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗವು 
ಚಿತ್ರ , ಹೈಡೋಜ೯ 

ಪರಮಾಣುವು ಈ ರೀತಿ ಧುಮುಕುವುದರಿಂದ ಜನಿಸಿ 
ಪರಮಾಣುವಿಗೆ ಸಲ್ಲುವ 

ತೆಂದು ಹೇಳಬಹುದು. ಪರಮಾಣುವನ್ನು ಕೆಳಹಂತ 
ಶಕ್ತಿಹಂತಗಳು , 

ದಿಂದ ಮೇಲಿನದಕ್ಕೆ ಒಯ್ಯಲು ಅದಕ್ಕೆ ಶಕ್ತಿಯನ್ನು 


1 = 6 


Ovn 


M = 3 


m = 2 


tಹಿತೆ? 


ಬಾಮರ್ಶ್ರೇಣಿ- 


ಲೈಮಾನ್ಶ್ರೇಣಿ 


ಮೇಸರ್‌ ಮತ್ತು ಲೇಸರ್ 


೯೮೧ 


ಒದಗಿಸಬೇಕು. ಈ ಹಂತಗಳ ವ್ಯತ್ಯಾಸದಷ್ಟು ಶಕ್ತಿಯುಳ್ಳ ಫೋಟಾನನ್ನು 
ಪರಮಾಣುವಿಗೆ ಡಿಕ್ಕಿ ಹೊಡಿಸಿದರೆ , ಆಗ ಅದು ಕೆಳಹಂತದಿಂದ ಮೇಲಿನ ಹಂತಕ್ಕೆ 
ಹೋಗುತ್ತದೆ; ಮತ್ತು ಪರಮಾಣುವು ಹೀರಿಕೊಂಡ ಫೋಟಾನಿನ ಶಕ್ತಿಯು 
ಪರಮಾಣುವಿನಲ್ಲಿ ಸ್ಥಿತಿಜಶಕ್ತಿಯಾಗಿ ಪರಿಣಮಿಸುತ್ತದೆ. ಆದರೆ ಡಿಕ್ಕಿ ಹೊಡೆದ 
ಫೋಟಾನಿನ ಶಕ್ತಿಯು ಹಂತಗಳ ನಡುವೆ ಇರುವ ಶಕ್ತಿಗೆ ಸಮವಿಲ್ಲದಿದ್ದರೆ, 
ಅಂತಹುದನ್ನು ಪರಮಾಣುವು ಹೀರುವುದಿಲ್ಲ ; ಅಂದರೆ ಪರಮಾಣುವು ತಾನು 
ಯಾವ ಫೋಟಾನ್‌ಗಳನ್ನು ವಿಸರ್ಜಿಸುತ್ತದೆಯೋ ಅಷ್ಟು ಶಕ್ತಿಯುಳ್ಳವನ್ನು 
ಮಾತ್ರ ಅದು ಹೀರುವ ಗುಣ ಉಳ್ಳದ್ದೆಂದು ಅರ್ಥಮಾಡಿಕೊಳ್ಳಬೇಕು. ತರಂಗಭಾಷೆ 
ಯಲ್ಲಿ ಹೇಳುವುದಾದರೆ, ಯಾವ ವಿದ್ಯುತ್ಕಾಂತ ತರಂಗಗಳನ್ನು ಪರಮಾಣುವು 
ವಿಸರ್ಜಿಸಬಲ್ಲುದೋ ಅಂತಹವನ್ನು ಮಾತ್ರ ಅದು ಹೀರುತ್ತದೆಂದೂ , ಅವಕ್ಕಿಂತ 
ಬೇರೆಯಾದ ವಿದ್ಯುತ್ಕಾಂತ ತರಂಗಗಳನ್ನು ಅದು ಹೀರುವುದಿಲ್ಲವೆಂದೂ ಅರ್ಥ 
ವಾಗುತ್ತದೆ. 

ಇಲ್ಲಿನ ಈ ವಿಷಯಗಳನ್ನು ಸರಳವಾದ ಒಂದು ಪ್ರಯೋಗವು ತೋರಿಸಿ 
ಕೊಡುವ ಫಲಿತಾಂಶಗಳಿಂದ ತಿಳಿಯಬಹುದು. ಒಂದು ಸೋಡಿಯಂ ದೀಪದಿಂದ 
ಬಂದ ಬೆಳಕನ್ನು ಅದಕ್ಕಿಂತ ತಣ್ಣಗಿರುವ ಸೋಡಿಯಂ ಆವಿಯ ಮೂಲಕ ಹಾಯಿಸಿ 
ನೋಡಿದಾಗ ಬೆಳಕಿನ ಕಾಂತಿಗೆ ಚ್ಯುತಿ ಉಂಟಾಗುತ್ತದೆ; ಅಂದರೆ ಆವಿಯಲ್ಲಿರುವ 
ಸೋಡಿಯಂ ಪರಮಾಣುಗಳು ತಾವು ಹೊರಸೂಸುವ ಬೆಳಕನ್ನು ಹೀರಿಕೊಳ್ಳುತ್ತವೆ. 
ಬೆಳಕು ಬೇರೆ ಧಾತು ( element) ವಿನಿಂದ ಬಂದದ್ದಾದರೆಸೋಡಿಯಂ ಆವಿಯು 
ಅದನ್ನು ಹೀರುವುದಿಲ್ಲ ; ಅಂದರೆ ಆವಿಯ ಮೂಲಕ ಬೆಳಕನ್ನು ಹಾಯಿಸಿದಾಗ 
ಅದರ ಕಾಂತಿಗೆ ಸ್ವಲ್ಪವೂ ಕುಂದುಂಟಾಗುವುದಿಲ್ಲ. ಹೀಗೆ ಆವಿಯಲ್ಲಿ ರುವಸೋಡಿ 
ಯಂ ಪರಮಾಣುಗಳು ತಾವು ವಿಸರ್ಜಿಸುವ ಫೋಟಾನ್ಗಳನ್ನು ಮಾತ್ರ ಹೀರುತ್ತ 
ವೆಂದೂ ಮಿಕ್ಕಾವನನ್ನೂ ಅವು ಹೀರುವುದಿಲ್ಲವೆಂದೂ ಈ ಪ್ರಯೋಗವು ತಿಳಿಸಿ 
ಕೊಡುತ್ತದೆ. 

ಫೋಟಾನಿನ ಶಕ್ತಿಯು ಪರಮಾಣುವಿನ ಯಾವುದಾದರೊಂದು ಜೊತೆ 
ಹಂತಗಳ ನಡುವೆ ಇರುವ ಶಕ್ತಿಗೆ ಸಮನಾದರೆ, ಅಂತಹ ಫೋಟಾನಿಗೂ ಪರ 
ಮಾಣುವಿಗೂ ಆಗುವ ಸಂಘಟ್ಟನೆಯಲ್ಲಿ ಎರಡು ರೀತಿಯ ಪರಿಣಾಮಗಳು 
ಉಂಟಾಗುವುದುಂಟು. ಪರಮಾಣವು ಕೆಳಹಂತದಲ್ಲಿದ್ದರೆ ಡಿಕ್ಕಿ ಹೊಡೆದ 
ಫೋಟಾನನ್ನು ಅದು ಸಂಪೂರ್ಣವಾಗಿ ಹೀರಿಕೊಂಡು ಮೇಲಿನ ಹಂತಕ್ಕೇರುತ್ತದೆ ; 
ಆದರೆ ಪರಮಾಣುವು ಮುಂಚೆಯೇ ಮೇಲಿನ ಹಂತದಲ್ಲಿದ್ದರೆ ಆಗ ತಾನು ಧುಮುಕ 
ಬೇಕಾಗಿದ್ದ ಕಾಲಕ್ಕಿಂತ ಮುಂಚೆಯೇ ಕೆಳಹಂತಕ್ಕೆ ಅದು ಧುಮುಕುತ್ತದೆ. 
ಈ ವಿದ್ಯಮಾನದಲ್ಲಿ ಫೋಟಾನಿನಷ್ಟೇ ಶಕ್ತಿಯುಳ್ಳ ಮತ್ತೊಂದು ಫೋಟಾನ್ ಹೊರ 
ಹೊಮ್ಮುವುದು ಕಂಡಂತೆಯೇ ಇದೆ ; ಅಂದರೆ ನಾವು ಕಳುಹಿಸಿದ ವಿದ್ಯುತ್ಕಾಂತ 


೯೮೨ 

ಪ್ರಬುದ್ಧ ಕರ್ಣಾಟಕ 
ತರಂಗದಷ್ಟೇ ಆವರ್ತಸಂಖ್ಯೆಯುಳ್ಳ ಮತ್ತೊಂದು ತರಂಗವು ಜನಿಸಿದಂತಾ 
ಯಿತು. ಈ ಕ್ರಿಯೆಗಳನ್ನು ಚಿತ್ರ ೩ರಲ್ಲಿ ಕಾಣಿಸಿದೆ. ಹೊರಗಡೆಯಿಂದ ಕಳುಹಿದ 
ವಿಸರಣದಿಂದುಂಟಾದ ಈ ರೀತಿಯ ಫೋಟಾನಿನ ವಿಸರ್ಜನೆಯನ್ನು ಪ್ರೇರಿತ 
ವಿಸರ್ಜನೆ ಅಥವಾ ಪ್ರಚೋದಿತ ವಿಸರ್ಜನೆ (stimulated emission ) ಎನ್ನು 


ಹೀಠಿಕೆ 


E - 


- -- 


- 
E - ---- 


ಸಹಜ ವಿಸರ್ಜನೆ 
- - 


1 ಪ್ರಚೋದಿತ ವಿಸರ್ಜನೆ 

- ೦ - - 


E 


ಚಿತ್ರ ೩ , ಮೇಸರ್‌ ಕ್ರಿಯೆಗೆ ಮೂಲಭೂತವಾದ ಪ್ರಚೋದಿತ ವಿಸರ್ಜನೆ 
(ಕೆಳಗಿನದು) ಯನ್ನು ಹೀರಿಕೆ (ಮೇಲಿನದು) ಮತ್ತು ಸಹಜ ವಿಸರ್ಜನೆ ( ಮಧ್ಯದ್ದು ) 
ಗಳಿಂದ ವಿಂಗಡಿಸಿ ತೋರಿಸುತ್ತದೆ. ಭೂಹಂತದಲ್ಲಿರುವ ಪರಮಾಣವು (ಎಡಗಡೆ 
ಮೇಲಿನ ಕಪ್ಪು ಬೊಟ್ಟು) ಫೋಟಾನೊಂದನ್ನು ( ಅಲೆಯಾಕಾರದ ಬಾಣ) ಹೀರಿದಾಗ 
ಮೇಲಿನ ಹಂತಕ್ಕೇರುತ್ತದೆ ( ಬಲಗಡೆ ಮೇಲಿನ ಖಾಲೀ ಬೊಟ್ಟು) . ಉದ್ರಿಕ್ತವಾದ 
ಈ ಪರಮಾಣವು (ಎಡಗಡೆ ಮಧ್ಯದ್ದು) ಭೂಹಂತಕ್ಕೆ ಸಹಜವಾಗಿ ಬಿದ್ದಾಗ 
( ಬಲಗಡೆ ಮಧ್ಯ ದ್ದು ) ಫೋಟಾನೊಂದನ್ನು ವಿಸರ್ಜಿಸುತ್ತದೆ. ಆಚೆಯಿಂದ ಕಳುಹಿದ 
ಫೋಟಾನಿನಿಂದ ಕೂಡ ( ಎಡಗಡೆ ಕೆಳಗಿನದು) ಉದ್ರಿಕ್ತ ಈ ಪರಮಾಣುವನ್ನು 
ಪ್ರಚೋದಿಸಿ ಬೀಳಿಸಬಹುದು. ಆಗ ನಾವು ಕಳುಹುವುದರ ಜೊತೆಗೆ ಅಷ್ಟೇ 
ಆವರ್ತಸಂಖ್ಯೆಯ ಮತ್ತೊಂದು ಫೋಟಾನ್ ಜನಿಸುತ್ತದೆ. ಹೀಗೆಫೋಟಾನ್ಗಳು 
ದ್ವಿಗುಣ ( ಅಲೆಯಾಕಾರದ ಎರಡು ಬಾಣಗಳು ) ವಾಗುತ್ತವೆ. 


ತ್ತಾರೆ. ಪರಮಾಣುಗಳು ತಾವಾಗಿ ಬೀಳುವುದಕ್ಕಿಂತ ಮುಂಚೆಯೇ ಮೇಲಿನ 
ಹಂತದಲ್ಲಿರುವ ಅವುಗಳನ್ನು ಪ್ರಚೋದಿಸಿ ಬೀಳಿಸುವುದರಿಂದ ಈ ಪದಗಳನ್ನು ಇಲ್ಲಿ 
ಸರಿಯಾದ ಅರ್ಥದಲ್ಲಿ ಬಳಸಲಾಗಿದೆ. ಈ ಎರಡು ಫೋಟಾನ್ಗಳು ಪರಸ್ಪರ 
ಪುಷ್ಟಿಕರಿಸುವಂತೆ ಬೆರೆಯುತ್ತವೆ; ಅಂದರೆ ಇಲ್ಲಿ ಜನಿಸಿದ ವಿದ್ಯುತ್ಕಾಂತ ತರಂಗವು 
ನಾವು ಕಳುಹಿಸಿದರ ಜೊತೆಗೆ ಅದರ ಶಕ್ತಿಯನ್ನು ದ್ವಿಗುಣಗೊಳಿಸುವಂತೆಯೇ ಸೇರಿ 


ಮೇಸರ್‌ ಮತ್ತು ಲೇಸರ್ 

೯೮೩ 
ಕೊಳ್ಳುತ್ತದೆ. ಈ ಎರಡರಲ್ಲಿ ಯಾವುದಾದರೊಂದು ಅಥವಾ ಎರಡೂ ಸಹ 
ಸಮೂಹದಲ್ಲಿನ ಮೇಲಿನ ಹಂತದಲ್ಲಿರುವ ಮತ್ತೆರಡು ಪರಮಾಣುಗಳನ್ನು ಸಂಘಟ್ಟ 
ಸಿದರೆ, ಅವುಗಳ ಜೊತೆಗೆ ಇನ್ನೆರಡುಫೋಟಾನ್ಗಳು ಜನಿಸುತ್ತವೆ. ಈ ರೀತಿಯಾದ 
ಕ್ರಿಯಾಸರಣಿ ( chain reaction ) ಯು ಮುಂದುವರಿದಲ್ಲಿ ನಿರ್ದಿಷ್ಟ ಶಕ್ತಿಯುಳ್ಳ 
ಫೋಟಾನ್ಗಳು ಅಧಿಕ ಸಂಖ್ಯೆಯಲ್ಲಿ ಉತ್ಪನ್ನವಾಗುವುವೆಂಬುದು ಸ್ಪಷ್ಟ . ಇದೇ 
ಮೇಸರ್‌ ಮತ್ತು ಲೇಸರ್‌ಗಳಲ್ಲಿ ನಡೆಯುವ ಕ್ರಿಯೆಗಳ ರಹಸ್ಯ , ಹೀಗೆ ಸಮೂಹ 
ದಲ್ಲಿರುವ ಪರಮಾಣುಗಳು ಮೇಲಿನ ಹಂತಗಳಿಂದ ಕೆಳಹಂತಗಳಿಗೆ ಬೀಳುವುದರಿಂದ 
ಜನಿಸುವ ಫೋಟಾನ್ಗಳು ಪರಮಾಣುಗಳ ತಾಡನೆಗೆ ನಾವು ಕಳುಹಿಸುವ ಫೋಟಾ 
ನಿನ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಆ ವಿದ್ಯುತ್ಕಾಂತ ತರಂಗಕ್ಕೆ ವರ್ಧನ ಉಂಟಾ 
ಗುತ್ತದೆಯೇ ವಿನಹ ಅದರ ಶಕ್ತಿಯಲ್ಲಿ ಕುಂದುಂಟಾಗುವುದಿಲ್ಲ ; ಅಂದರೆ ನಿಷ್ಕಷ್ಟ 
ವಾದ ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗವೊಂದರ ವರ್ಧನವು ಅತಿ ನಿಖರ 
ವಾಗಿ ಈ ವಿಧಾನದಿಂದ ಉಂಟಾಗುತ್ತದೆ. 

ಒಂದು ಸಮೂಹದಲ್ಲಿರುವ ಪರಮಾಣುಗಳು ಅವಿರತವಾಗಿ ಚಲಿಸುತ್ತಿರು 
ವುದರಿಂದ ಅವು ಒಂದನ್ನೊಂದು ಡಿಕ್ಕಿ ಹೊಡೆಯುವ ಸಂಭವವುಂಟು. ಆಗ ಕೆಳಗಿನ 
ಹಂತದಲ್ಲಿರುವ ಕೆಲವು ತಮಗೆ ದೊರೆತ ಶಕ್ತಿಗಳಿಂದ ಮೇಲಿನ ಹಂತಗಳಿಗೇರ 
ಬಹುದು. ಕೆಳಗಿನ ಹಂತಗಳನ್ನರಸಿ ಅಲ್ಲಿಗೆ ಧುಮುಕುವುದು ಪರಮಾಣುಗಳಿಗೆ 
ಸಹಜವಾದ ವರ್ತನೆಯಾದುದರಿಂದ, ಹಾಗೆಯೇ ಮೇಲಿನ ಹಂತದಲ್ಲಿರುವ ಕೆಲವು 
ಕೆಳಗಿನ ಹಂತಗಳಿಗೆ, ಭೂಹಂತಕ್ಕೂ ಧುಮುಕಿ ಬರಬಹುದು. ಈ ರೀತಿ ಮೇಲಿನ 
ಮತ್ತು ಕೆಳಹಂತಗಳ ನಡುವೆ ಪರಮಾಣುಗಳು ಎಡಬಿಡದೆ ಸಂಚರಿಸಲು ಸಾಧ್ಯ . 
ಆದರೆ ಯಾವುದಾದರೊಂದು ಸಮಯದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಎಷ್ಟೆಷ್ಟು 
ಪರಮಾಣುಗಳು ನೆಲೆಸಿರುತ್ತವೆನ್ನು ವುದು ಆವರಣದ ತಾಪವನ್ನವಲಂಬಿಸಿರುತ್ತದೆ. 
ಸಾಮಾನ್ಯವಾಗಿ ಅಣು ಮತ್ತು ಪರಮಾಣುಗಳ ವಿತರಣೆಯು ಬೋಲ್ಡ್‌ಮನ್ 
ನಿಯಮ ( Boltzmann law ) ದ ಪ್ರಕಾರ ಇದ್ದು ಶಕ್ತಿಯು ಕಡಿಮೆ ಇರುವ ಕೆಳ 
ಹಂತಗಳಲ್ಲಿ ಅವುಗಳ ಸಂಖ್ಯೆಯು ಅಧಿಕವಾಗಿರುವುದು ಕಂಡುಬರುತ್ತದೆ. ಇದನ್ನು 
ಸಮೂಹದ ಅಣುಗಳಿಗಿರುವ ಸಹಜ ವಿತರಣೆ (normal distribution ) ಎನ್ನ 
ಬಹುದು ; ಅಂದರೆ ಹಂತವು ಏರಿದಂತೆ ಅಲ್ಲಿ ನೆಲಸಿರುವ ಪರಮಾಣುಗಳ ಸಂಖ್ಯೆ 
ಕಡಮೆಯಾಗಿರುತ್ತದೆ. ಅಣುಗಳ ಸಹಜವಾದ ಈ ಸಂದಣಿಯ ಮೂಲಕ ಪರ 
ಮಾಣುವಿನ ಯಾವುದಾದರೆರಡು ಹಂತಗಳ ವ್ಯತ್ಯಾಸದಷ್ಟು ಶಕ್ತಿಯುಳ್ಳ ವಿದ್ಯು 
ತಾಂತ ತರಂಗವನ್ನು ಕಳುಹಿಸಿದಾಗ ಅದರ ಶಕ್ತಿಯನ್ನು ಸಮೂಹದಲ್ಲಿರುವ ಪರ 
ಮಾಣುಗಳು ಹೀರುತ್ತವೆ, ಮತ್ತು ಹಿಂದೆ ಹೇಳಿದ ರೀತಿಯಲ್ಲಿ ಮತ್ತಷ್ಟು ಫೋಟಾನ್ 
ಗಳ ಜನನಕ್ಕೆ ಎಡೆಕೊಡುವುದಿಲ್ಲ ; ಅಂದರೆ ನಾವು ಕಳುಹಿಸಿದ ವಿದ್ಯುತ್ಕಾಂತ 
ತರಂಗದ ಶಕ್ತಿಯು ಕಡಮೆಯಾಗುತ್ತದೆ. ತತ್ಪರಿಣಾಮವಾಗಿ ಕೆಳಹಂತದಲ್ಲಿರುವ 


೯೮೪ 


ಪ್ರಬುದ್ಧ ಕರ್ಣಾಟಕ 
ಪರಮಾಣುಗಳು ಮೇಲಿನ ಶಕ್ತಿಹಂತಕ್ಕೆ ಹೋಗುತ್ತವೆ. ಆದರೆ ಪರಮಾಣುಗಳು 
ಸಹಜವಾಗಿ ಹೊಂದುವ ಈ ವಿತರಣೆಯಲ್ಲಿ ತಾತ್ಕಾಲಿಕವಾಗಿ ಏರುಪೇರನ್ನುಂಟು 
ಮಾಡಿದರೆ ಅಂದರೆ ಮೇಲಿನ ಹಂತದಲ್ಲಿರುವ ಪರಮಾಣುಗಳ ಸಂಖ್ಯೆಯು ಕೆಳಗಿನ 
ಹಂತದಲ್ಲಿರುವ ಸಂಖ್ಯೆಗಿಂತ ಹೆಚ್ಚಾಗುವಂತೆ ಮಾಡಿದರೆ - ಸಮೂಹದೊಳಕ್ಕೆ 
ಪ್ರವೇಶಿಸಿದ ಸೂಕ್ತವಾದ ವಿದ್ಯುತ್ಕಾಂತ ತರಂಗವು ಮೇಲಿನ ಹಂತದಲ್ಲಿರುವ ಪರ 
ಮಾಣುಗಳನ್ನು ಕೆಳಕ್ಕೆ ಧುಮುಕಿಸಿ ಫೋಟಾನ್ಗಳು ಅಧಿಕಸಂಖ್ಯೆಯಲ್ಲಿ ಜನಿಸು 
ವುದಕ್ಕೆ ಸಹಾಯಕವಾಗುತ್ತದೆ ; ಅಂದರೆ ನಾವು ಕಳುಹಿಸಿದ ವಿದ್ಯುತ್ಕಾಂತ 
ತರಂಗಕ್ಕೆ ಶಕ್ತಿ ಹೆಚ್ಚಿ ಅದರ ವರ್ಧನ ಉಂಟಾಗುತ್ತದೆ. ಅಣುಗಳಿಗೆ ಅವುಗಳ 
ಸಂದಣಿಯಲ್ಲಿ ಉಂಟುಮಾಡಬೇಕಾದ ಈ ಏರುಪೇರನ್ನು ಸಂದಣಿ ವಿಪರ್ಯಯ 
( Population inversion ) ಎನ್ನು ತೇವೆ. ಮೇಲಿನ ಈ ವಿಷಯಗಳಿಂದ ವಿದ್ಯು 
ತ್ಯಾಂತ ತರಂಗಕ್ಕೆ ವರ್ಧನವನ್ನು ೦ಟುಮಾಡಲು ಅದರ ಶಕ್ತಿಯು ಪರಮಾಣುವಿನ 
ಹಂತಗಳ ನಡುವೆ ಇರುವ ಶಕ್ತಿಗೆ ಸಮನಾದಾಗ ಮಾತ್ರ ಸಾಧ್ಯವೆಂದೂ ಅದಕ್ಕಿಂತ 
ಮುಂಚೆ ಅಣುಸಂದಣಿಯಲ್ಲಿ ವಿಪರ್ಯಯವನ್ನುಂಟುಮಾಡುವುದು ಆವಶ್ಯಕವೆಂದೂ 
ಗೊತ್ತಾಗುತ್ತದೆ. 
- ರೇಡಿಯೋವನ್ನು ಯಾವುದಾದರೊಂದು ಸ್ಟೇಷನ್‌ಗೆ ಶ್ರುತಿಮಾಡಿ ಕೇಳು 
ತಿದ್ದಾಗ ಅದರ ಹತ್ತಿರದಲ್ಲೇ ಇರುವ ಸ್ಟೇಷನ್ನಿನ ಕಾರ್ಯಕ್ರಮವು ಅದಕ್ಕೆ 
ಬೆರೆಯುವುದು ಆಗಾಗ ನಮ್ಮ ಅನುಭವಕ್ಕೆ ಬಂದಿರುತ್ತದೆ. ಒಂದು ರೇಡಿಯೋ 
ಸ್ಟೇಷನ್ ಕಳುಹಿಸುತ್ತಿರುವ ತರಂಗಗಳಷ್ಟೇ ಆವರ್ತಸಂಖ್ಯೆಯುಳ್ಳ ತರಂಗಗಳನ್ನು 
ಮತ್ತೊಂದೂ ಆಗ ಕಳುಹಿಸುವುದರಿಂದ ಈ ರೀತಿಯ ಪರಿಣಾಮ ಉಂಟಾಗ 
ಬಹುದು. ರೇಡಿಯೋ ಸ್ಟೇಷನ್‌ನಲ್ಲಿ ಬಳಸುವ ಪ್ರೇಷಕ (transmitter ) ವು 
ತಾನು ಕಳುಹಿಸಬೇಕಾದ ತರಂಗದ ಜೊತೆಗೆ ಪಕ್ಕಪಕ್ಕದ ಆವರ್ತಸಂಖ್ಯೆಯ 
ತರಂಗಗಳನ್ನೂ ಆಗಾಗ ಹೊರಸೂಸುತ್ತದೆ ; ಅಂದರೆ ಒಂದೇ ಆವರ್ತಸಂಖ್ಯೆಯುಳ್ಳ 
ವಿದ್ಯುತ್ಕಾಂತ ತರಂಗಗಳನ್ನು ಒಂದೇ ಸಮನಾಗಿ ವಿಸರ್ಜಿಸುವಂತಹ ಸ್ಥಿರತೆ 
( stability ) ಅದಕ್ಕೆ ಇರುವುದಿಲ್ಲ. ಅಲ್ಲದೆ ದೂರನಿರ್ಣಯಕ್ಕೆ ಉಪಯೋಗಿಸುವ 
ರೇಡಾರ್‌ನಂತಹ ಸಾಧನಗಳಲ್ಲಿ ಅಧಿಕವಾದ ಸ್ಥಿರತೆಯುಳ್ಳ ಕ್ವಾರ್ಟ್ಸ್ ಆವರ್ತಜನಕ 
ಗಳನ್ನು ಉಪಯೋಗಿಸುತ್ತಾರೆ. ಸಾಧನವು ನಿಷ್ಕಷ್ಟವಾಗಿ ಕೆಲಸಮಾಡಬೇಕಾದರೆ 
ಇಂತಹ ಆವರ್ತಜನಕಕ್ಕೆ ಇನ್ನೂ ಹೆಚ್ಚಿನ ಸ್ಥಿರತೆ ಇರಬೇಕೆನಿಸುತ್ತದೆ. ಆವರ್ತ 
ಸಂಖ್ಯೆ ಸ್ವಲ್ಪವೂ ಬದಲಾಯಿಸದಂತೆ ಒಂದೇ ಸಮನಾದ ಸೂಕ್ಷ್ಮತರಂಗಗಳನ್ನು 
ಹೊರಸೂಸುವಂತಹ ಆವರ್ತಜನಕಗಳನ್ನು ರಚಿಸುವುದು, ಮತ್ತು ಸೂಕ್ಷ್ಮತರಂಗ 
ಗಳನ್ನು ಯಥಾರ್ಥವಾಗಿ ವರ್ಧಿಸುವುದು, ಇಂತಹ ಕಾರ್ಯಗಳಲ್ಲಿ ರೇಡಿಯೋ 
ಎಂಜಿನಿಯರ್‌ಗಳು ಬಹುಕಾಲದಿಂದ ತೊಡಗಿದ್ದಾರೆ. ಸೂಕ್ಷ್ಮತರಂಗಗಳನ್ನು 
ವರ್ಧಿಸಲು ಬಳಸುವ ಸಾಂಪ್ರದಾಯಿಕ ವರ್ಧಕ ( conventional amplifier ) 


೯೮೫ 


ಮೇಸರ್‌ ಮತ್ತು ಲೇಸರ್‌ 
ಗಳಲ್ಲಿ ನಿರ್ವಾತ ನಳಿಕೆಗಳನ್ನು ಪ್ರಯೋಗಿಸುತ್ತಾರೆ. ಇಂತಹವುಗಳಲ್ಲಿ ನಳಿಕೆಗಳ 
ಕಾದ ಕ್ಯಾಥೋಡಿನಿಂದ ಧನವಿದ್ಯುದೊತ್ತಡದಲ್ಲಿರಿಸಿರುವ ಸಂಗ್ರಾಹಕ ಫಲಕ 
( collector plate ) ದ ಕಡೆಗೆ ಓಡುತ್ತಿರುವ ಇಲೆಕ್ಟ್ರಾನ್ ಪ್ರವಾಹದ ಮೇಲೆ 
ವರ್ಧಿಸಬೇಕಾದ ಸೂಕ್ಷ್ಮತರಂಗಗಳನ್ನು ಸೇರಿಸಲಾಗುತ್ತದೆ. ಆಗ ತರಂಗದ 
ಬದಲಾವಣೆಗಳು ಇಲೆಕ್ಟ್ರಾನ್ ಪ್ರವಾಹದಲ್ಲಿ ಏರಿಳಿತಗಳನ್ನುಂಟುಮಾಡಿ ತರಂಗದ 
ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ' ಗದ್ದಲ ( noise ) ' ವೆಂದು ಕರೆಯಿಸಿ 
ಕೊಳ್ಳುವ ಬೇಡ ಬೇಡದ ಬೇರೆ ಆವರ್ತಸಂಖ್ಯೆಯುಳ್ಳ ತರಂಗಗಳ ಉತ್ಪತ್ತಿಗೂ 
ಅವಕಾಶಮಾಡಿಕೊಡುತ್ತದೆ; ಅಂದರೆ ಸೂಕ್ಷ್ಮತರಂಗಕ್ಕೆ ವರ್ಧನವು ಯಥಾರ್ಥ 
ವಾಗಿ ಉಂಟಾಗುವುದಿಲ್ಲ. ಅಲ್ಲದೆ ನಿವಿಷ್ಟ ತರಂಗ (input Wave) ವು ದುರ್ಬಲ 
ವಾಗಿದ್ದರೆ, ಅದಕ್ಕೆ ಉಂಟಾಗುವಷ್ಟೇ ವರ್ಧನವು ' ಗದ್ದಲ ' ಕ್ಯೂ ಉಂಟಾಗ 
ಬಹುದು. ಅವೆರಡರ ಬೆರಕೆಯಲ್ಲಿ ನಿವಿಷ್ಟ ತರಂಗವನ್ನು ಗುರ್ತಿಸಲು ಕೂಡ 
ಸಾಧ್ಯವಾಗದಿರಬಹುದು . ಸೂಕ್ಷ್ಮತರಂಗಗಳನ್ನು ವರ್ಧಿಸುವಾಗ “ ಗದ್ದಲ ' ದ 
ಉತ್ಪನ್ನವನ್ನು ಪೂರ್ಣವಾಗಿ ತಪ್ಪಿಸುವುದಕ್ಕಾಗದಿರುವುದೇ ನಿರ್ವಾತ ನಳಿಕೆಗಳ 
ನ್ನು ಪ್ರಯೋಗಿಸಿದ ವರ್ಧಕಗಳಲ್ಲಿರುವ ಮುಖ್ಯ ಅವಗುಣ . 

ಅಣು ಮತ್ತು ಪರಮಾಣುಗಳಲ್ಲಿ ಸತತವಾಗಿ ಹಂತಗಳ ನಡುವೆ ಆಗುತ್ತಿರುವ 
ಓಡಾಟಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿದರೆ ಸೂಕ್ತವಾದ ವಿದ್ಯುತ್ಕಾಂತ 
ತರಂಗಕ್ಕೆ ವರ್ಧನವನ್ನುಂಟುಮಾಡಬಹುದೆಂದೂ , ಈ ವಿಧಾನದಲ್ಲಿ ಮತ್ತಾವ 
ಬೇರೆ ಆವರ್ತಸಂಖ್ಯೆಯುಳ್ಳ ತರಂಗದ ಉತ್ಪನ್ನಕ್ಕೆ ಅವಕಾಶವಿರುವುದಿಲ್ಲವೆಂದೂ 
ಸೂಕ್ಷ್ಮ ತರಂಗಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದ ಅನೇಕ ವಿಜ್ಞಾನಿಗಳಿಗೆ 
ಹೊಳೆಯಿತು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಸಿ. ಎಚ್ . ರ್ಟೌಸ್ 
ಮತ್ತು ಸೋವಿಯಟ್ ರಷ್ಯಾದ ಎನ್ . ಜಿ . ಬಾಸ್‌ ಮತ್ತು ಎ . ಎಂ . ಪ್ರಖೋರ್‌ 
ಇಂತಹವರಲ್ಲಿ ಕೆಲವರು ಈ ತೆರನಾದ ಮೇಸರ್‌ ವರ್ಧಕಗಳನ್ನು ಮೊಟ್ಟ ಮೊದಲಿಗೆ 
ರಚಿಸಿದ್ದು ಅಮೋನಿಯಾ ಅಣುಗಳಿಂದ. ಮೇಲೆ ವಿವರಿಸಿರುವ ತತ್ವಗಳನ್ನು ಈ 
ಸಾಧನದಲ್ಲಿ ಅಮೋನಿಯಾ ಅಣುಗಳಿಂದ ಹೇಗೆ ಜರುಗಿಸಬಹುದೆಂಬುದನ್ನು ಈಗ 
ಅರಿಯೋಣ. . 

ಅಮೋನಿಯಾ ಅಣುವು ( ಚಿತ್ರ ೪ ಅಥವಾ ೫) ಹೈಡೋಜನ್ನಿನ ಮೂರು 
ಪರಮಾಣುಗಳಿಂದಲೂ ನೈಟ್ರೋಜನ್ನಿನ ಒಂದು ಪರಮಾಣುವಿನಿಂದಲೂ ಆಗಿರು 
ತದೆ. ಮೂರು ಹೈಡೋರ್ಜ ಪರಮಾಣುಗಳು ಒಂದು ಸಮಬಾಹು ತ್ರಿಭುಜದ 
ಮೂರು ಮೂಲೆಗಳಲ್ಲಿವೆ ಎಂದಿಟ್ಟುಕೊಳ್ಳೋಣ. ಈ ಸಮತಲವನ್ನು ಪೀಠ 
ವಾಗಿಟ್ಟುಕೊಂಡು ಒಂದು ಪಿರಮಿಡ್ ರಚಿಸಿದರೆ ಅದರ ಶೃಂಗದಲ್ಲಿ ನೈಟ್ರೋರ್ಜ 
ಪರಮಾಣುವಿರುತ್ತದೆ. ನೈಟ್ರೋರ್ಜ ಪರಮಾಣುವು ಹೈಡೋರ್ಜ ಪರಮಾಣುಗಳಿರುವ 
ಸೀಠದಿಂದ ಎಷ್ಟು ಎತ್ತರದಲ್ಲಿರಲು ಸಾಧ್ಯವೋ ಅಷ್ಟೇ ದೂರದಲ್ಲಿ ಪೀಠದ 


೯೮೬ 


ಪ್ರಬುದ್ಧ ಕರ್ಣಾಟಕ 
ಕೆಳಗಡೆಯೂ ಇರಲು ಸಾಧ್ಯ . ಸಾಂಪ್ರದಾಯಿಕ ಯಾಂತ್ರಿಕ ವಿಜ್ಞಾನ 
( classical mechanics ) ದ ರೀತ್ಯಾ ಮಾತನಾಡುವಾಗ ಈ ಪರಮಾಣುವು ಪೀಠದ 
ಮೇಲಕ್ಕೂ ಕೆಳಕ್ಕೂ , ಮೇಲಕ್ಕೂ ಕೆಳಕ್ಕೂ ಸೆಕೆಂಡಿಗೆ ೨೪೦೦೦ ಮೆಗಾ ಸೈಕಲ್1 
ಗಳಷ್ಟು ರಭಸದಲ್ಲಿ ಚಿಮ್ಮುತ್ತಿರುತ್ತದೆಂದು ಹೇಳಬೇಕು ( ಚಿತ್ರ ೪). ಆದರೆ ಕ್ವಾಂಟಂ 

ಯಾಂತ್ರಿಕ ವಿಜ್ಞಾನ( Quantum 
mechanics) ದ ಪ್ರಕಾರ , ಅದು 
ಪೀಠದ ಎರಡು ಕಡೆಗಳಲ್ಲಿಯೂ 
ಏಕಕಾಲದಲ್ಲಿರಬಲ್ಲ ಸಂಭವವಿರು 
ತದೆ ( ಚಿತ್ರ ೫ ), ಅಲ್ಲದೆ ಈ ಅಣು 
ವಿಗೆ ನಿಷ್ಕಷ್ಟವಾದ ಎರಡು ಶಕ್ತಿ 
ಹಂತಗಳುಂಟೆಂದೂ , ಅವೆರಡರ 
ನಡುವೆ ಇರುವ ಶಕ್ತಿಯು ೨೪೦೦೦ 
ಮೆಗಾಸೈಕಲ್ ಆವರ್ತಸಂಖ್ಯೆ 

ಯುಳ್ಳ ಫೋಟಾನಿನ ಶಕ್ತಿಗೆ ಸಮ 
ಚಿತ್ರ ೪, ಅಮೋನಿಯಾ ಅಣು . ಸಾಂಪ್ರ ನಾ ದು ದೆ೦ದೂ ಕ್ವಾಂಟಂ 
ದಾಯಿಕ ದೃಷ್ಟಿಯ ಪ್ರಕಾರ ಅಣುವಿನ ಏಕೈಕ ಯಾಂತ್ರಿಕ ವಿಜ್ಞಾನದಿಂದ ತಿಳಿದು 
ನೈಟ್ರೋರ್ಜ ಪರಮಾಣುವು (ದೊಡ್ಡ ಬೊಟ್ಟು) ಬರುತ್ತದೆ. ಆದುದರಿಂದ ಅಮೋ 
ಹೈಡೋಜ ಪರಮಾಣುಗಳ ( ಚಿಕ್ಕ ಕಪ್ಪು ಬೊಟ್ಟು ನಿಯಾ ಅನಿಲದಲಿ ಮೇಲಿನ 
ಗಳು) ಸಮತಲದ ಮೂಲಕ ಹಿಂದಕ್ಕೂ ಹಂತದ ಅಣುಗಳನ್ನು ಮಾತ್ರ 
ಮುಂದಕ್ಕೂ ಚಿಮ್ಮುತ್ತಿರುತ್ತದೆ. 

ಆರಿಸಿಕೊಂಡು ಅವು ಕೆಳಕ್ಕೆ ಧುಮು 
ಕುವ ಮುನ್ನ ಅಂತಹ ಸಮೂಹದ ಮೂಲಕ ೨೪೦೦೦ ಮೆಗಾಸೈಕಲ್ 
ಆವರ್ತಸಂಖ್ಯೆಯುಳ್ಳ ಸೂಕ್ಷ್ಮತರಂಗವನ್ನು ಕಳುಹಿಸಿದಾಗ ಆ ತರಂಗಕ್ಕೆ ವರ್ಧನ 
ಉಂಟಾಗುತ್ತದೆಂಬುದು ಮೇಲೆ ಹೇಳಿದ ವಿಷಯಗಳಿಂದ ತಿಳಿದುಬರುತ್ತದೆ. ಅಣು 
ಗಳನ್ನು ಬೇರ್ಪಡಿಸುವುದಕ್ಕೂ , ಅವುಗಳನ್ನು ಸೂಕ್ತವಾಗಿ ಪ್ರಚೋದಿಸುವುದಕ್ಕೂ 
ಸರಿಯಾದ ಉಪಕರಣಗಳನ್ನು ರಚಿಸಲಾಗಿದೆ. ಅವುಗಳು ಹೇಗೆ ಕೆಲಸಮಾಡುತ್ತ 
ವೆಂದು ಈಗ ತಿಳಿಯೋಣ. 

ಪ್ರಬಲವಾದ ಸ್ಥಾಯಿ ವಿದ್ಯುತ್ ಕ್ಷೇತ್ರ ( Electostatic Field ) ದಲ್ಲಿ 
ಅಮೋನಿಯಾ ಅಣುಗಳನ್ನಿರಿಸಿದಾಗ ಆ ಕ್ಷೇತ್ರದ ಪ್ರಭಾವದಿಂದ ಮೇಲಿನ ಹಂತ 
ದಲ್ಲಿರುವ ಅಣುಗಳು ತೀಕತೆಯು ಕಡಮೆಯಾಗಿರುವ ಕಡೆಗೂ , ಕೆಳಗಿನ ಹಂತ 
ದಲ್ಲಿರುವುವು ತೀಕತೆಯು ಹೆಚ್ಚಾಗಿರುವ ಕಡೆಗೂ ಚಲಿಸುತ್ತವೆ. ಇದರ ಆಧಾರದ 


1 ೧೦ ಲಕ್ಷ ಆವರ್ತಗಳನ್ನು ಒಂದು ಮೆಗಾ ಸೈಕಲ್ ಎನ್ನುತ್ತೇವೆ. 


೯೮೭ 


ಮೇಸರ್‌ ಮತ್ತು ಲೇಸರ್‌ 


S 


ಮೇಲೆ ಅಣುಗಳನ್ನು ಬೇರ್ಪಡಿಸುವ ವಿಭಾಜಕ (separator ) ವನ್ನು ರಚಿಸು 
ತ್ತಾರೆ. ಇಲ್ಲಿ ವಿದ್ಯುದಾವಿಷ್ಟವಾದ ಸಲಾಕಿ (charged rod) ಗಳನ್ನು ಸಿಲಿಂಡರಾ 
ಕಾರದ ಪಾತ್ರೆಯಲ್ಲಿ ಅದರುದ್ದ ಕ್ಕೂ ಇರಿಸಿರುತ್ತಾರೆ. ಸಲಾಕಿಗಳ ಸಮೀಪದಲ್ಲಿ 


TTTTTTTTTTTTTTTTTTTT| 


ಚಿತ್ರ ೫. ಅಮೋನಿಯಾ ಅಣು, ಕ್ವಾಂಟಂ ಯಾಂತ್ರಿಕ ವಿಜ್ಞಾನದ 
ದೃಷ್ಟಿಯ ಪ್ರಕಾರ ನೈಟ್ರೋರ್ಜ ಪರಮಾಣುವು( ದೊಡ್ಡಬೊಟ್ಟು) ಹೈಡೋರ್ಜ 
ಪರಮಾಣುಗಳನ್ನೊಳಗೊಂಡ ( ಚಿಕ್ಕ ಬೊಟ್ಟು ಗಳು) ಸಮತಲದ ಎರಡು 
ಕಡೆಗಳಲ್ಲಿಯೂ ಏಕಕಾಲದಲ್ಲಿರಬಲ್ಲ ಸಂಭವವುಂಟು . ಆದರೆ ಅಣುವು 
ಹೆಚ್ಚಿನ ಶಕ್ತಿ ಹಂತ (ಮೇಲಿನದು) ದಲ್ಲಾಗಲೀ ಕಡಮೆಯ ಶಕ್ತಿ ಹಂತ 
(ಕೆಳಗಿನದು) ದಲ್ಲಾಗಲೀ ಇರಬಹುದು, 


ಕ್ಷೇತ್ರದ ತೀಕ್ಷ್ಮತೆಯು ಹೆಚ್ಚಾಗಿರುವುದರಿಂದಲೂ , ಸಿಲಿಂಡರನ ಅಕ್ಷದುದ್ದಕ್ಕೂ 
ತೀಕತೆಯು ಕಡಿಮೆಯಾಗಿರುವುದರಿಂದಲೂ , ಈ ಆವರಣಕ್ಕೆ ಪ್ರವೇಶಿಸಿದ 


೯೮೮ 

ಪ್ರಬುದ್ಧ ಕರ್ಣಾಟಕ 
ಅಮೋನಿಯಾ ಅಣುಗಳು ಮೇಲಿನ ಹಂತದಲ್ಲಿದ್ದರೆ ಸಿಲಿಂಡರನ ಅಕ್ಷದ ಕಡೆಗೂ , 
ಕೆಳಗಿನ ಹಂತದಲ್ಲಿದ್ದರೆ ಸಲಾಕಿಗಳ ಕಡೆಗೂ ಧಾವಿಸುವುದರಿಂದ ಅಣುಗಳು ಬೇರೆ 
ಬೇರೆಯಾಗುತ್ತವೆ. ಸಲಾಕಿಗಳ ಕಡೆಗೆ ಓಡಿಬಂದ ಅಣುಗಳು ಅಲ್ಲಲ್ಲೇ ಚದುರಿಸ 
ಲ್ಪಡುವುದರಿಂದ ಪಾತ್ರೆಯ ಮತ್ತೊಂದು ಮುಖದಿಂದ ಬರುವ ಅಣುಗಳೆಲ್ಲಾ 
ಮೇಲಿನ ಹಂತದವುಗಳೇ ಆಗಿರುತ್ತವೆ. ಇಂತಹ ಅಣುಗಳನ್ನು ಅನುವಾದಕುಹರ 
( Resonant Cavity) ದಲ್ಲಿ ಶೇಖರಿಸಿ ಅದರ ಮೂಲಕ ೨೪೦೦೦ ಮೆಗಾಸೈಕಲ್ 
ಆವರ್ತಸಂಖ್ಯೆಯುಳ್ಳ ಸೂಕ್ಷ್ಮತರಂಗದ ಸಂಕೇತ ( Signal) ವೊಂದನ್ನು 
ಕಳುಹಿಸಿದರೆ ತರಂಗಕ್ಕೆ ವರ್ಧನ ಉಂಟಾಗುತ್ತದೆ, 

- ಅನುನಾದ ಕುಹರವೆಂಬುದು ಪ್ರತಿಫಲಿಸಬಲ್ಲ ಒಳಮೈ ಇರುವಂತಹ 
ಲೋಹದ ಒಂದು ಪಾತ್ರೆ , ಇದರೊಳಗೆ ಸಿಕ್ಕಿಬಿದ್ದ ಫೋಟಾನ್ ಪಾತ್ರೆಯಿಂದೀಚೆ 
ಬರುವ ಮುನ್ನ ಅನೇಕ ಸಲ ಪ್ರತಿಫಲಿತವಾಗಲು ಸಾಧ್ಯ . ಆದುದರಿಂದ 
ಕುಹರದಲ್ಲಿರುವ ಮೇಲಿನ ಹಂತದ ಯಾವುದಾದರೊಂದು ಅಣುವನ್ನು ಅದು 
ಸಂಘಟ್ಟಿಸುವ ಸಂಭವವು ಅತಿ ಹೆಚ್ಚು . ಈ ರೀತಿಯ ಸಂಘಟನೆಯಲ್ಲಿ ಉದ್ಧ 
ವಿಸಿದ ಫೋಟಾನ್ ಪಾತ್ರೆಯಲ್ಲಿ ಪುನಃ ಸಿಕ್ಕಿ ಬೀಳುವುದರಿಂದ ಅಮೋನಿಯಾ 
ಅಣುಗಳನ್ನು ಕೆಳಹಂತಕ್ಕೆ ಧುಮುಕಿಸುವ ಕಾರ್ಯದಲ್ಲಿ ಅದೂ ನೆರವಾಗುತ್ತದೆ. 
ಈ ರೀತಿಯ ಕ್ರಿಯಾಸರಣಿ ಒಂದಾದ ಮೇಲೊಂದರಂತೆ ಅತಿ ರಭಸದಿಂದ ಮುಂದು 
ವರಿದು ಮೇಲಿನ ಹಂತದಲ್ಲಿರುವ ಅಣುಗಳನ್ನೆಲ್ಲಾ ಕೆಳಹಂತಕ್ಕೆ ಅವು ಸ್ವಾಭಾವಿಕ 
ವಾಗಿ ಧುಮುಕಿ ಬರುವುದಕ್ಕಿಂತ ಮುಂಚೆಯೇ ಧುಮಕಿಸುವುದರಿಂದ ಫೋಟಾನ್ 
ಗಳ ಒಂದು ಪ್ರಪಾತವೇ ( cascade ) ಉಂಟಾಗುತ್ತದೆ. ಇದೇ ತರಂಗದವರ್ಧನ 
ನಾಗುವಾಗ ಜರುಗುವ ಕಾರ್ಯ, 

ಅನುನಾದಕುಹರದೊಳಗೆ ಸುಮ್ಮನೆ ಅಣುಗಳನ್ನು ಶೇಖರಿಸಿದರೇನೇ 
೨೪೦೦೦ ಮೆಗಾಸೈಕಲ್ ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗವು 
ಜನಿಸುವ ಸಂಭವವುಂಟು. ಕುಹರದೊಳಗೆ ಇರುವ ಯಾವುದಾದರೊಂದು ಅಣುವು 
ಕೆಳಹಂತಕ್ಕೆ ಧುಮುಕಿದಾಗ ಬಿಡುಗಡೆಯಾದ ಫೋಟಾನ್ ಮತ್ತೊಂದರ ಜನನಕ್ಕೆ 
ಕಾರಣವಾಗಿ, ಮೇಲೆ ಹೇಳಿದ ರೀತಿಯಲ್ಲಿ ಫೋಟಾನಿನ ಪ್ರಪಾತಕ್ಕೆ ಎಡೆಕೊಡು 
ತದೆ. ಆದುದರಿಂದ ನಿವಿಷ್ಟ ತರಂಗದ ಅವಕಾಶವಿಲ್ಲದೇನೇ ಪಾತ್ರೆಯಿಂದ ೨೪೦೦೦ 
ಮೆಗಾಸೈಕಲ್ ವಿದ್ಯುತ್ಕಾಂತ ತರಂಗವೊಂದು ಹೊರಹೊಮ್ಮಲು ಸಾಧ್ಯ . 
ಇಂತಹ ಸಂದರ್ಭಗಳಲ್ಲಿ ಅನುನಾದಕುಹರವು ಆವರ್ತಜನಕದಂತೆ ಕೆಲಸ 
ಮಾಡುತ್ತಿದೆ ಎನ್ನಬಹುದು. 

ವಾಸ್ತವವಾಗಿ ಉಪಕರಣದಲ್ಲಿ ( ಚಿತ್ರ ೬ ) ಒತ್ತಡವು ಅಲ್ಪವಾಗಿರುವ ಪ್ರದೇಶ 
ದಿಂದ ಒಂದು ಧಾರಾನಾಳಿಯ ಮೂಲಕ ಅಮೋನಿಯಾ ಅನಿಲವು ಶೂನ್ಯಾ 
ವರಣಕ್ಕೆ ನುಗ್ಗು ತ್ತದೆ. ಈ ಪ್ರದೇಶದಲ್ಲಿ ವಿಭಾಜಕವನ್ನೂ ಮತ್ತು ಅನುನಾದ 


ಮೇಸರ್‌ ಮತ್ತು ಲೇಸರ್ 

೯೮೯ 
ಕುಹರವನ್ನೂ ಇರಿಸಿರುವುದರಿಂದ ವಿಭಾಜಕದ ಮೂಲಕ ಹಾದು ಬಂದ ಅಣುಗಳು 
ಬೇರೆ ಬೇರೆಯಾಗಿ ಮೇಲಿನ ಹಂತದಲ್ಲಿರುವುವು ಮಾತ್ರ ಅನುನಾದಕುಹರದೊಳಕ್ಕೆ 
ಪ್ರವೇಶಿಸುತ್ತವೆ. ಈಗ ಕುಹರಕ್ಕೆ ೨೪೦೦೦ ಮೆಗಾಸೈಕಲ್ ಸೂಕ್ಷ್ಮತರಂಗವನ್ನು 
ಒದಗಿಸಿದರೆ ಅದಕ್ಕೆ ವರ್ಧನ ಉಂಟಾಗುತ್ತದೆ. ಈ ವಿಷಯಗಳನ್ನು ಚಿತ್ರ ೬ ಅನ್ನು 
ಗಮನಿಸಿ ಮಂದಟ್ಟು ಮಾಡಿಕೊಳ್ಳಬಹುದು. 

ಅಮೋನಿಯಾ ಮೇಸರಿನಿಂದ ಹೊರಬೀಳುವ ಸೂಕ್ಷ್ಮತರಂಗವು ಸರ್ವ 
ವಿಧದಲ್ಲೂ ಆದರ್ಶಪ್ರಾಯವಾದದ್ದು . ಅದರ ವಿಸರಣವು ಪರಿಪೂರ್ಣವಾದ 
ಶುದ್ದತೆಯುಳ್ಳದ್ದು ; ಅಂದರೆ ಗಣಿತೀಯವಾಗಿ ನಿರ್ದುಷ್ಟವಾಗಿರುವ ಸೈನ್ ತರಂಗ 


ಚಿತ್ರ ೬ , ಆಮೋನಿಯಾ ಮೇಸರಿನ ಪ್ರಮುಖ ಭಾಗಗಳು , ಸಿಲಿಂಡರೊಳ 
ಗಿರಿಸಿದ ವಿದ್ಯುದಾವಿಷ್ಟನಾದ ಸಲಾಕಿಗಳ ಮೂಲಕ ಅಮೋನಿಯಾ ಅಣುಗಳು 
ಹಾಯುತ್ತವೆ. ಕೆಳಹಂತದಲ್ಲಿರುವ ಅಣುಗಳು ( ಕಪ್ಪು ಚುಕ್ಕಿಗಳು) ಸಲಾಕಿಗಳ 
ಕಡೆಗೂ , ಮೇಲಿನ ಹಂತದಲ್ಲಿರುವ ಅಣುಗಳು ( ಬಿಳಿಯ ಚುಕ್ಕಿಗಳು ) ಸಿಲಿಂಡರನ 
ಆಕ್ಷದ ಕಡೆಗೂ ಚದುರುತ್ತವೆ. ಮೇಲಿನ ಹಂತದ ಈ ಅಣುಗಳು ಅನಂತರ 
ಅನುನಾದ ಕುಹರ ( ಬಲಗಡೆಯದು) ವನ್ನು ಪ್ರವೇಶಿಸುತ್ತವೆ. , 


(sine wave ) ದೊಡನೆ ಮೇಸರಿಂದ ಬಂದ ತರಂಗವನ್ನು ಹೋಲಿಸಿದಾಗ ಅದರ 
ದೋಷವು ೧೦೦೦೦ ಕೋಟಿಗಳಲ್ಲಿ ಒಂದು ಅಂಶವನ್ನು ಕೂಡಮೀರಿರುವುದಿಲ್ಲವೆಂದು 
ತಿಳಿದುಬರುತ್ತದೆ. ಅಲ್ಲದೆ ವಿಸರಣದ ಆವರ್ತಸಂಖ್ಯೆಯು ಅಸಾಧಾರಣವಾದ 
ಸ್ಥಿರತೆಯುಳ್ಳದ್ದೂ ಆಗಿರುತ್ತದೆ. ಪರಮಾಣೂಕ ಗಡಿಯಾರ ( Atomic clock ) 
ಗಳನ್ನು ಮೇಸರ್‌ ವಿಸರಣದಿಂದ ಪ್ರಚೋದಿಸಿ ಕೆಲಸಮಾಡಿಸಬಹುದು. ಅಂತಹ 
ವುಗಳಿಗೆ ೩೦೦ ವರ್ಷಗಳಲ್ಲಿ ೧ ಸೆಕೆಂಡು ಕೂಡ ವ್ಯತ್ಯಾಸ ಬರಸದಿರುವ ದೃಢವಾದ 
ಸ್ಥಿರತೆಯು ಈ ಮೇಸ‌ಳಿಗೆ ಇವೆಯೆಂದು ತಿಳಿದುಬರುತ್ತದೆ. ಆದರೆ 


ಪ್ರಬುದ್ಧ ಕರ್ಣಾಟಕ 
ಆವರ್ತಸಂಖ್ಯೆಯು ಅತಿ ಸ್ಥಿರವಾಗಿರುವುದರಿಂದಲೂ ಮತ್ತು ಈ ಸೂಕ್ಷ್ಮತರಂಗದ 
ಅರ್ಧವೈಶಾಲ್ಯವು (half- width) ಅತ್ಯಲ್ಪವಾದುದರಿಂದಲೂ , ಆವರ್ತಸಂಖ್ಯೆ 
೨೪೦೦೦ ಮೆಗಾ ಸೈಕಲ್‌ನಿಂದ ಕೇವಲ ೩೦೦೦ - ೫೦೦೦ ಸೈಕಲ್‌ಗಳಷ್ಟು ಬೇರ್ಪಟ್ಟಿ 
ರುವ ಸೂಕ್ಷ್ಮತರಂಗಕ್ಕೂ ಅಮೋನಿಯಾ ಮೇಸರಿನಿಂದ ವರ್ಧನವು ಉಂಟಾಗಲು 
ಸಾಧ್ಯವಿಲ್ಲ ; ಅಂದರೆ ಇದು ಸೂಕ್ಷ್ಮತರಂಗಕ್ಕೆ ವರ್ಧನವನ್ನುಂಟುಮಾಡಲು ಬಳಸ 
ಬಲ್ಲ ಪ್ರಾಯೋಗಿಕ ಸಾಧನವೇನಲ್ಲ . ಆದರೆ ಇಲೆಕ್ಟ್ರಾನಿಕ್ ವರ್ಧಕಗಳಿಗಿಂತ 
ಮೇಸರ್‌ ವರ್ಧಕಗಳ ವಿಶೇಷ ಗುಣಗಳೇನೆಂಬುದನ್ನು ಅಮೋನಿಯಾ ಮೇಸರೇ 
ಮೊಟ್ಟಮೊದಲಿಗೆ ತೋರಿಸಿಕೊಟ್ಟಿದ್ದು , 

ಘನಪದಾರ್ಥಗಳಿಂದ ರಚಿಸಿದ ಮೇಸರ್‌ಗಳಿಗೆ ಇನ್ನೂ ಹೆಚ್ಚಿನ 
ಗುಣಗಳುಂಟು . ಅವುಗಳು ಹೊರಸೂಸುವ ಸೂಕ್ಷ್ಮತರಂಗಗಳಿಗೆ ಅರ್ಧವೈಶಾಲ್ಯವು 
ಹೆಚ್ಚಾಗಿರುತ್ತದೆ; ಹಾಗೆಯೇ ಬೇರೆ ಬೇರೆ ಆವರ್ತಸಂಖ್ಯೆಯುಳ್ಳ ಸೂಕ್ಷ್ಮತರಂಗಗ 
ಳನ್ನು ಒಂದೇ ವಸ್ತುವನ್ನು ಪಯೋಗಿಸಿ ಪಡೆಯಬಹುದು. ಇದರಿಂದ ಆವರ್ತ 
ಸಂಖ್ಯೆಯ ಆದರ್ಶಗಳನ್ನು ನೇಮಿಸುವುದರಲ್ಲಿ ಘನ ಪದಾರ್ಥದ ಮೇಸರ್‌ ಗಳು 
ಅಷ್ಟಾಗಿ ಪ್ರಯೋಜನಕಾರಿಗಳಲ್ಲದಿದ್ದರೂ ಸೂಕ್ತವಾದ ಸೂಕ್ಷ್ಮತರಂಗಗಳ 
ವರ್ಧನಕ್ಕೆ ಅವನ್ನು ಬಳಸಬಹುದು. 

ಘನಪದಾರ್ಥಗಳಲ್ಲೂ ಮೇಸರ್‌ ಕ್ರಿಯೆಯು ಪರಮಾಣುಗಳು ಶಕ್ತಿಹಂತ 
ಗಳ ನಡುವೆ ಧುಮುಕುವುದರಿಂದ ನೆರವೇರುತ್ತದೆ. ಪರಮಾಣುಗಳಲ್ಲಿ ಬೀಜ 
ಕಣದ ಸುತ್ತ ಸುತ್ತುತ್ತಿರುವ ಇಲೆಕ್ಟ್ರಾನ್ ತನ್ನ ಅಕ್ಷದ ಮೇಲೆ ಬುಗುರಿಯಂತೆ 
ಕೂಡ ತಿರುಗುತ್ತಿರುತ್ತದೆಂದು ಭಾವಿಸಬಹುದು. ಇಲೆಕ್ಟ್ರಾನ್ ವಿದ್ಯುದಾವಿಷ್ಟ 
ವಾದುದರಿಂದ ಅದರ ಈ ಭ್ರಮಣವು ಅದಕ್ಕೆ ಒಂದು ಕಾಂತತ್ವವನ್ನುಂಟುಮಾಡು 
ಇದೆ ; ಅಂದರೆ ಪ್ರತಿಯೊಂದು ಇಲೆಕ್ಟ್ರಾನನ್ನೂ ಒಂದು ಸಣ್ಣ ಕಾಂತವೆಂದು 
ಪರಿಗಣಿಸಬಹುದು. ಪರಮಾಣುಗಳಲ್ಲಿರುವ ಇಲೆಕ್ಟ್ರಾನ್‌ಗಳು ಸಾಮಾನ್ಯವಾಗಿ 
ಒಂದರ ಕಾಂತತ್ವವನ್ನು ಮತ್ತೊಂದು ತೊಡೆದುಹಾಕುವ ರೀತಿಯಲ್ಲಿ ಎದರು 
ಬದುರಾಗಿ ಜೋಡಿಸಿಕೊಳ್ಳುತ್ತವೆ. ಪರಮಾಣುವಿನ ಎಲ್ಲಾ ಇಲೆಕ್ಟ್ರಾನ್‌ಗಳೂ ಈ 
ರೀತಿ ಪರಸ್ಪರಜೊತೆಗೂಡಿಕೊಂಡರೆ ಅಂತಹ ಪದಾರ್ಥಕ್ಕೆ ನಿವ್ವಳ ಕಾಂತತ್ವವೇನೂ 


2 ವರ್ಣಪಟಲದಲ್ಲಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ವರ್ಣರೇಖೆಗೂ ಒಂದೊಂದು 
ಅರ್ಧನೈಶಾಲ್ಯವುಂಟು. ವರ್ಣರೇಖೆಯು ಕರಾರುವಾಕಾಗಿ ಒಂದೇ ಒಂದು ಆವರ್ತಸಂಖ್ಯೆಯ 
ದೆಂದು ಹೇಳಿದರೂ ವರ್ಣಪಟಲದಲ್ಲಿ ಸ್ವಲ್ಪ ಹರವು ಅದಕ್ಕೆ ಇದ್ದೇ ಇರುತ್ತದೆ ; ಅಂದರೆ ಅದರ 
ಆವರ್ತಸಂಖ್ಯೆಯಿಂದ ಸ್ವಲ್ಪ ಆಚೆ ಈಚೆ ಹರವಿಕೊಂಡಿರುತ್ತದೆ. ವರ್ಣರೇಖೆಯ ತೀಕತೆಯು 
ಅಧಿಕತಮವಾಗಿರುವ ಸ್ಥಾನದಿಂದ ಅದರ ಅರ್ಧದಷ್ಟಾಗುವಲ್ಲಿಗೆ ಇರುವ ಅ೦ತರದ ಎರಡರಷ್ಟನ್ನು 
ವರ್ಣರೇಖೆಯ ಅರ್ಧವೈಶಾಲ್ಯ ಎನ್ನುತ್ತೇವೆ. 


- ೯೯೧ 


ಮೇಸರ್‌ ಮತ್ತು ಲೇಸರ್ 
ಇರುವುದಿಲ್ಲ. ಅಂತಹವನ್ನು ಅಕಾಂತವಸ್ತುಗಳು ( nonmagnetic substances ) 
ಎನ್ನು ತ್ತಾರೆ. ಆದರೆ ಇನ್ನು ಕೆಲವು ವಸ್ತುಗಳಲ್ಲಿ ಪರಮಾಣುಗಳ ಇಲೆಕ್ಟ್ರಾನ್‌ಗಳ 
ನಡುವೆ ಆಗುವ ಈ ಜೊತೆಗೂಡುವಿಕೆಯು ಪೂರ್ಣವಾಗಿ ನೆರವೇರದೆ ಅದಕ್ಕೆ 
ಕಾಂತತ್ವವೊಂದು ಉಳಿದಿರುತ್ತದೆ. ಅಂತಹ ವಸ್ತುಗಳನ್ನು ಪ್ಯಾರಾಮ್ಯಾಗ್ನೆಟಿಕ್ 
ವಸ್ತು (paramagnetic substance) ಗಳೆನ್ನು ತ್ತಾರೆ. ಈ ವಸ್ತುಗಳನ್ನು ಒಂದು 

ಗೊತ್ತಾದ ಕಾಂತಕ್ಷೇತ್ರದಲ್ಲಿರಿಸಿ ದಾಗ, ಅದರ 
ನೇರದಲ್ಲಿ ತಮ್ಮ ಭ್ರಮಣಾಕ್ಷಗಳಿರುವಂತೆ 
ಕೆಲವು ಇಲೆಕ್ಟ್ರಾನ್ ಗಳೂ , ಮತ್ತೆ ಕೆಲವು 
ಕ್ಷೇತ್ರದ ನೇರಕ್ಕೆ ವಿರುದ್ದವಾಗಿಯೂ ಜೋಡಿಸಿ 
ಕೊಂಡು ನಿಲ್ಲುತ್ತವೆ. ಕ್ಷೇತ್ರದ ದಿಕ್ಕಿನಲ್ಲಿ 
ನಿಂತಿರುವ ಇಲೆಕ್ಟ್ರಾನ್‌ಗಳ ಶಕ್ತಿಯು ವಿರುದ್ದ 
ದಿಕ್ಕಿನಲ್ಲಿ ನಿಂತಿರುವವಕ್ಕಿಂತ ಹೆಚ್ಚಾಗಿರುತ್ತದೆ. 
ಇವೇ ಪರಮಾಣುವಿಗೆ ಇಲ್ಲಿ ದೊರೆಯುವ 
ಎರಡು ಶಕ್ತಿ ಹಂತಗಳು. ಇಲೆಕ್ಟ್ರಾನ್ ಪಡೆಯ 
ಬಲ್ಲ ಈ ರೀತಿಯ ಜೋಡಣೆಗಳನ್ನು ಚಿತ್ರ 
೭ರಲ್ಲಿ ಕಾಣಿಸಲಾಗಿದೆ. ಈಗ ಈ ಎರಡು 

ಶಕ್ತಿಹಂತಗಳ ನಡುವೆ ಇಲೆಕ್ಟ್ರಾನ್‌ಗಳು 
ಚಿತ್ರ ೭, ಕಾಂತಕ್ಷೇತ್ರದಲ್ಲಿರುವ 

ಧುಮುಕುವಂತೆ ಮಾಡಿದರೆ - ಅಂದರೆ ಒಂದು 
ಇಲೆಕ್ಟ್ರಾನ್ ತನ್ನ ಭ್ರಮಣಾಕ್ಷವನ್ನು 

ಜೋಡಣೆಯಿಂದ ಮತ್ತೊಂದು ಜೋಡಣೆಗೆ 
ಜೋಡಿಸಿಕೊಂಡು ನಿಲ್ಲುತ್ತದೆ. ಕ್ಯಾಂ ಇಲೆಕ್ಟ್ರಾನ್ಗಳು ತಿರುಗುವಂತೆ ಮಾಡಿದರೆ 
ಟಂ ಯಾಂತ್ರಿಕ ವಿಜ್ಞಾನದ ದೃಷ್ಟಿ ಹಂತಗಳ ವ್ಯತ್ಯಾಸಕ್ಕೆ ಸಮನಾದ ಶಕ್ತಿಯುಳ್ಳ 
ಯಲ್ಲಿ ಇಲೆಕ್ಟ್ರಾನ್ ತನ್ನ ಭ್ರಮಣಾಕ್ಷ ಫೋಟಾನ್ಗಳು ಪರಮಾಣುವಿನಿಂದ ಹೊರ 
ನನ್ನು ಕ್ಷೇತ್ರದ ನೇರದಲ್ಲಿ(ಮೇಲಿನದು) ಹೊಮುತವೆ. ಆದುದರಿಂದ ಹಂತಗಳ 
ತಿರುಗಿಸಿಕೊಂಡು ನಿಂತಾಗ ಅದರ 
ಶಕ್ತಿಯು ಕ್ಷೇತ್ರಕ್ಕೆ ವಿರುದ್ಧವಾಗಿ 

ವ್ಯತ್ಯಾಸದಷ್ಟು ಶಕ್ತಿಯುಳ್ಳ ಸೂಕ್ಷ್ಮತರಂಗ 
( ಕೆಳಗಿನದು ) ತಿರುಗಿಸಿಕೊಂಡಾಗ 

ಗಳಿಗೆ ಈ ಮೆಸರಿನಿಂದ ವರ್ಧನವನ್ನುಂಟು 
ಇರುವುದಕ್ಕಿಂತ ಹೆಚ್ಚು . ಈ ಎರಡು ಮಾಡಬಹುದು. ಆದರೆ ಸಾಮಾನ್ಯ ವಿತರಣೆ 
ಶಕ್ತಿ ಹಂತಗಳ ವ್ಯತ್ಯಾಸವು ಕಾಂತ ಯಲ್ಲಿ ಪರಮಾಣುಗಳು ಕೆಳಹಂತದಲ್ಲಿ ಅಧಿಕ 
ಕ್ಷೇತ್ರದ ಪ್ರಮಾಣವನ್ನವಲಂಬಿಸಿರು ಸಂಖ್ಯೆಯಲ್ಲಿರುವುದರಿಂದ, ಸೂಕ್ಷ್ಮತರಂಗಕ್ಕೆ 
ತದೆ. 

ವರ್ಧನವನ್ನುಂಟುಮಾಡುವ ಮುನ್ನ , ಎಂದಿ 

ನಂತೆ ಪರಮಾಣುಗಳ ಸ ೦ ದ ಣಿ ಯಲ್ಲಿ 
ವಿಪರ್ಯಯವನ್ನು ೦ಟುಮಾಡುವುದು ಆವಶ್ಯಕ. 

ಸಿಲಿಕಾನ್ ಹರಳಿಗೆ ಸ್ವಲ್ಪ ಫಾಸ್ಪರಸ್ ಬೆರಸುವುದರಿಂದಲಾಗಲೀ ಕ್ವಾರ್ಟ್ಸ್ 


೯೯೨ 

ಪ್ರಬುದ್ಧ ಕರ್ಣಾಟಕ 
ಹರಳನ್ನು ನ್ಯೂಟ್ರಾನ್ ತಾಡನೆಗಳಿಗೊಳಪಡಿಸುವುದರಿಂದಲಾಗಲೀ ಅವುಗಳ 
ಪರಮಾಣುಗಳಲ್ಲಿ ಮೇಲೆ ಹೇಳಿದಂತೆ ಕಾಂತತ್ವಗಳು ಜೊತೆಗೂಡದಂತಹ 
ಇಲೆಕ್ಟ್ರಾನ್‌ಗಳನ್ನು ಪಡೆಯಬಹುದು. ಈ ಹರಳುಗಳನ್ನು ಪ್ರಬಲವಾದ ಕಾಂತ 
ವೊಂದರ ಧ್ರುವಗಳ ನಡುವೆ ಹೀಲಿಯಂ ದ್ರವದಲ್ಲಿ ಮುಳುಗಿಸಿ ಅತಿ ಕಡಮೆಯಾದ 
ತಾಪಗಳಿಗೆ ಅವನ್ನು ಒಯ್ಯಲಾಗುತ್ತದೆ. ಹೀಗೆ ಮಾಡಿದಾಗ ಇಲೆಕ್ಟ್ರಾನ್ಗಳು 
ಕೆಳಗಿನ ಶಕ್ತಿ ಹಂತಕ್ಕೆ ಬೀಳುತ್ತವೆ ; ಅಂದರೆ ತಮ್ಮ ಭ್ರಮಣಾಕ್ಷಗಳನ್ನು ಕ್ಷೇತ್ರದ 
ದಿಕ್ಕಿಗೆ ವಿರುದ್ಧ ವಾಗಿ ತಿರುಗಿಸಿಕೊಂಡು ನಿಲ್ಲುತ್ತವೆ. ಹರಳಿನ ಮೂಲಕ ಸೂಕ್ತ 
ಸೂಕ್ಷ್ಮ ತರಂಗವನ್ನು ಈಗ ಕಳುಹಿಸಿದರೆ, ಅದರ ಶಕ್ತಿಯು ಸಂಪೂರ್ಣವಾಗಿ 
ಹೀರಲ್ಪಟ್ಟು ಪರಮಾಣುಗಳು ಮೇಲಿನ ಹಂತಕ್ಕೇರುತ್ತವೆ. ಅಲ್ಲಿಂದ ಅವು ಪುನಃ 
ಕೆಳಗಿನ ಹಂತಕ್ಕೆ ಸಹಜವಾಗಿ ಬೀಳುವ ಮುನ್ನ ಅದೇ ಸೂಕ್ಷ್ಮ ತರಂಗವನ್ನು ಕಳು 
ಹಿಸಿದರೆ ಆ ತರಂಗಕ್ಕೆ ವರ್ಧನ ಉಂಟಾಗುವುದು ಕಂಡಂತೆಯೇ ಇದೆ. ಆದರೆ ಈಗ 
ಹರಳಿನಿಂದ ಬರುವ ಸೂಕ್ಷ್ಮತರಂಗವು ಅತಿ ಶಕ್ತಿಯುತವೂ ಮತ್ತು ಅದರ ಆವರ್ತ 
ಸಂಖ್ಯೆಯು ಹೆಚ್ಚು ನಿಖರತೆಯುಳ್ಳದ್ದೂ ಆಗಿರುತ್ತದೆ. 

ಪ್ರತಿ ಇಲೆಕ್ಟ್ರಾನೂ ಹೊರಗಡೆಯಿಂದ ಆರೋಪಿಸಿರುವ ಕಾಂತಕ್ಷೇತ್ರದ 
ಅಧೀನದಲ್ಲಿ ಮಾತ್ರವಲ್ಲದೆ ತನ್ನ ಸುತ್ತುಮುತ್ತಲಿರುವ ಇಲೆಕ್ಟ್ರಾನ್‌ಗಳಿಂದುಂಟಾದ 
ಕಾಂತಕ್ಷೇತ್ರಗಳ ಪ್ರಭಾವಕ್ಕೂ ಸಿಕ್ಕಿರುವುದರಿಂದ ಮೇಲಿನ ಹಂತಗಳು ಆರೋಪಿತ 
ಕಾಂತಕ್ಷೇತ್ರವು ಉತ್ಪನ್ನ ಮಾಡುವುದರ ಸುತ್ತಮುತ್ತ ಸ್ವಲ್ಪ ಮಟ್ಟಿಗೆ ಹರಡಿಕೊಂಡಿರು 
ಇವೆ. ಆದುದರಿಂದ ಹತ್ತಿ ಹತ್ತಿರದ ಈ ಹಲವಾರು ಹಂತಗಳಲ್ಲಿ ಅಳವಡಿಸಿ 
ಕೊಂಡಿರುವ ಇಲೆಕ್ಟ್ರಾನ್‌ಗಳು ಕೆಳಹಂತಕ್ಕೆ ಬಿದ್ದಾಗ ಸ್ವಲ್ಪಮಟ್ಟಿಗೆ ಬೇರೆ ಬೇರೆ 
ಶಕ್ತಿಗಳುಳ್ಳ ಫೋಟಾನ್‌ಗಳನ್ನು ಅವು ವಿಸರ್ಜಿಸುತ್ತವೆ; ಅಂದರೆ ಸ್ವಲ್ಪ ಮಟ್ಟಿಗೆ 
ಬೇರೆ ಬೇರೆಯಾದ ಆವರ್ತಸಂಖ್ಯೆಯುಳ್ಳ ಸೂಕ್ಷ್ಮತರಂಗಗಳು ಹೊರಹೊಮ್ಮು 
ತವೆ. ಆದುದರಿಂದ ಇಂತಹ ಮೇಸರ್‌ಗಳಿಂದ ಬರುವ ಸೂಕ್ಷ್ಮತರಂಗಗಳಿಗೆ 
ಅರ್ಧವೈಶಾಲ್ಯವು ಹೆಚ್ಚಾಗಿರುತ್ತದೆ. ಈ ಕಾರಣದಿಂದ ವರ್ಧನ ಪಡೆಯಲು ಈ 
ಮೇಸರ್‌ ಮೂಲಕ ನಾವು ಕಳಹುವ ಸೂಕ್ಷ್ಮತರಂಗವು ಅಮೋನಿಯಾ ಮೇಸರ್‌ 
ನಲ್ಲಿ ಬಳಸುವಹಾಗೆ ಚಾಚೂ ತಪ್ಪದೆ ಒಂದೇ ಆವರ್ತಸಂಖ್ಯೆಯುಳ್ಳದ್ದಾಗಿರ 
ಬೇಕೆಂದೇನೂ ಇಲ್ಲ. ಅಕ್ಕಪಕ್ಕದ ಆವರ್ತಸಂಖ್ಯೆಗಳಿಂದೊಡಗೂಡಿದ್ದರೂ ಅಂತಹ 
ವಕ್ಕೂ ಈ ಮೇಸರ್‌ಗಳಿಂದ ವರ್ಧನವು ಲಭಿಸಲು ಸಾಧ್ಯ . 

- ಅದೂ ಅಲ್ಲದೆ ಇಲೆಕ್ಟ್ರಾನ್‌ಗಳು ಹೋಗುವ ಮೇಲಿನ ಹಂತಗಳು ಕೆಳಗಿನದ 
ರಿಂದ ಎಷ್ಟು ಎತ್ತರದಲ್ಲಿವೆ ಎನ್ನು ವುದು ಕಾಂತಕ್ಷೇತ್ರದ ತೀಕ್ಷತೆಯನ್ನು ಅವಲಂಬಿ 
ಸಿರುತ್ತದೆ. ಆದುದರಿಂದ ಕ್ಷೇತ್ರದ 'ತೀಕತೆಯನ್ನು ಬದಲಾಯಿಸಿ ಆವರ್ತ 
ಸಂಖ್ಯೆಯು ಬೇರೆ ಬೇರೆಯಾಗಿರುವ ಸೂಕ್ಷ್ಮತರಂಗಗಳನ್ನು ಕೂಡ ಪಡೆಯಬಹುದು. 
ಅತಿ ಪ್ರಬಲವಾದ ಕಾಂತಕ್ಷೇತ್ರಗಳನ್ನು ತೃಪ್ತಿಸಿ ಈ ರೀತಿಯಲ್ಲಿ ಮಿಲಿಮೀಟರ್ 


ಡಿರುವ ಇಲೆಕಾಳನ್ನು 
ಅವು ವಿಸಜ್, 


ತರಂಗಗಳು 


ಮೇಸರ್‌ ಮತ್ತು ಲೇಸರ್ 

೯೯೩ 
ಅಂಶದಷ್ಟು ತರಂಗಾಂತರವುಳ್ಳ ಸೂಕ್ಷ್ಮತರಂಗಗಳನ್ನು ಈ ವಿಧಾನದಿಂದ ಪಡೆಯ 
ಲಾಗಿದೆ. ಇಷ್ಟು ತರಂಗಾಂತರದ ಸೂಕ್ಷ್ಮತರಂಗಗಳನ್ನು ಮತ್ತಾವ ರೀತಿಯಿಂದಲೂ 
ಪಡೆಯಲು ಸಾಧ್ಯವಿಲ್ಲವೆನ್ನುವುದು ಇಲ್ಲಿ ಗಮನಿಸಬೇಕಾದ ವಿಷಯ . 

ಮೇಲೆವಿವರಿಸಿರುವ ಈ ಮೇಸರ್‌ಗಳನ್ನು ಎರಡು ಹಂತದ ಮೇಸರ್‌ಗಳೆನ್ನು 
ತ್ತಾರೆ. ಇವುಗಳು ಕೇವಲ ಬಿಟ್ಟು ಬಿಟ್ಟು ಕೆಲಸಮಾಡಲು ಸಾಧ್ಯ ; ಅಂದರೆ 
ಮೇಲಿನ ಹಂತದಲ್ಲಿದ್ದ ಪರಮಾಣುಗಳು ಕೆಳಕ್ಕೆ ಧುಮುಕಿದ ಮೇಲೆ ಮತ್ತೊಂದು 
ಸಲ ಸೂಕ್ಷ್ಮತರಂಗಕ್ಕೆ ವರ್ಧನವನ್ನುಂಟುಮಾಡಲು ಪುನಃ ಅವನ್ನು ಮೇಲಿನ 
ಹಂತಕ್ಕೆ ಒಯ್ಯಬೇಕು. ಆದರೆ ಸೂಕ್ತವಾದ ಈ ರೀತಿಯ ಮೂರು ಹಂತಗಳನ್ನು 
ನೀಡುವ ಪದಾರ್ಥಗಳನ್ನು ಪ್ರಯೋಗಿಸಿ ಈ ತೊಂದರೆಯನ್ನು ನಿವಾರಿಸಬಹುದು. 
ಪರಮಾಣುಗಳಲ್ಲಿ ಜೊತೆಗೂಡದ ಇಲೆಕ್ಟ್ರಾನ್‌ಗಳಿಗೆ ಲಭಿಸುವ ಶಕ್ತಿ ಹಂತಗಳು 
ಅವುಗಳ ಸಂಖ್ಯೆಗಿಂತ ಒಂದರಷ್ಟು ಹೆಚ್ಚಾಗಿರುತ್ತದೆಂದು ಕ್ವಾಂಟಂ ಯಾಂತ್ರಿಕ 
ವಿಜ್ಞಾನದಿಂದ ತಿಳಿಯಬರುತ್ತದೆ. ಉದಾಹರಣೆಗೆ ರೂಬಿ ಹರಳಿನಲ್ಲಿರುವ 
ಕ್ರೋಮಿಯಂ ಪರಮಾಣುಗಳಲ್ಲಿ ಜೊತೆಗೊಡದ ಇಲೆಕ್ಟ್ರಾನ್ಗಳು ಮೂರಿರುವುದ 
ರಿಂದ ಅಲ್ಲಿ ಈ ರೀತಿಯ ನಾಲ್ಕು ಹಂತಗಳು ದೊರಕುತ್ತವೆ. ಇಂತಹವುಗಳಲ್ಲಿ 
ಮೂರನ್ನಾರಿಸಿಕೊಂಡು ಮೇಸರ್‌ ಕ್ರಿಯೆಯನ್ನು ಅವಿರತವಾಗಿ ಉಂಟುಮಾಡ 
ಬಹುದು. 

ರೂಬಿ ಹರಳನ್ನು ಬಹಳ ಮಟ್ಟಿಗೆ ತಣ್ಣಗೆ ಮಾಡಿದಾಗ ಅದರ 
ಪರಮಾಣುಗಳು ಅಧಿಕ ಸಂಖ್ಯೆಯಲ್ಲಿ ಕೆಳಗಿನ ಹಂತದಲ್ಲಿ ಶೇಖರಿಸಿಕೊಳ್ಳುತ್ತವೆ. 
ಕೆಳಗಿನ ಹಂತಕ್ಕೂ ಅತ್ಯಂತ ಮೇಲಿನದಕ್ಕೂ ಇರುವ ವ್ಯತ್ಯಾಸದಷ್ಟು ಶಕ್ತಿಯುಳ್ಳ 
ಸೂಕ್ಷ್ಮ ತರಂಗವನ್ನು ಈಗ ಹರಳಿನ ಮೂಲಕ ಹಾಯಿಸಿದರೆ ಪರಮಾಣುಗಳು 
ಮೇಲಿನ ಹಂತಕ್ಕೇರುತ್ತವೆ. ಮಧ್ಯದ ಹಂತವು ಬರಿದಾಗಿರುವುದರಿಂದ, ಅದರ 
ಮತ್ತು ಮೇಲಿನ ಹಂತಗಳ ನಡುವೆ ಸಂದಣಿ ವಿಪರ್ಯಯವು ತಾನಾಗಿ ಉಂಟಾಗು 
ತದೆ. ಈ ಎರಡು ಹಂತಗಳ ವ್ಯತ್ಯಾಸದಷ್ಟು ಶಕ್ತಿಯುಳ್ಳ ಸೂಕ್ಷ್ಮತರಂಗವನ್ನು 
ಹರಳಿನ ಮೂಲಕ ಈಗ ಕಳುಹಿದರೆ ಆ ತರಂಗಕ್ಕೆ ವರ್ಧನ ಉಂಟಾಗಿ ( ಚಿತ್ರ ೮) 
ಪರಮಾಣುಗಳು ಮಧ್ಯದ ಹಂತಕ್ಕೆ ಬೀಳುತ್ತವೆ. ಹೀಗೆ ಬಿದ್ದ ಪರಮಾಣುಗಳು 
ತಾವಾಗಿಯೇ ಬೇಗ ಕೆಳಕ್ಕೆ ಧುಮುಕುವುದರಿಂದ ಮಧ್ಯದ ಹಂತವು ಪುನಃ ಬರಿ 
ದಾಗುತ್ತದೆ. ಈಗ ಸ್ವಲ್ಪವೇ ಸ್ವಲ್ಪ ಪರಮಾಣುಗಳನ್ನು ಮೇಲಿನ ಹಂತಕ್ಕೆತ್ತಿದರೂ 
ಸಾಕು, ಅದರ ಮತ್ತು ಮಧ್ಯದ ಹಂತಗಳ ನಡುವೆ ಸಂದಣಿವಿಪರ್ಯಯವು 


3 ಇಲ್ಲಿ ಹೇಳಿರುವ ಶಕ್ತಿ ಹಂತಗಳು ಇಲೆಕ್ಟ್ರಾನಿನ ಭ್ರಮಣಕ್ಕೆ ಸಂಬಂಧಪಟ್ಟವೆಂದು ಅಂದರೆ 
ಭ್ರಮಣ ಹಂತಗಳು (spin levels) ಎಂದು ತಿಳಿಯಬೇಕು. 

4 ರೂಬಿ ಎಂಬುದು ಕೆಂಪು, ಪದ್ಮರಾಗ ಎಂದು ಕರೆಯುವ ನವರತ್ನ ಗಳಲ್ಲೊಂದು. 
63 


೯೯೪ 

ಪ್ರಬುದ್ಧ ಕರ್ಣಾಟಕ 
ಪುನಃ ಉಂಟಾಗುವುದರಿಂದ ಸೂಕ್ಷ್ಮತರಂಗಕ್ಕೆ ವರ್ಧನವು ಲಭಿಸುತ್ತದೆ. ಈ ರೀತಿ 
ಸಂದಣಿ ವಿಪರ್ಯಯವನ್ನೂ , ತರಂಗ ವರ್ಧನವನ್ನೂ ಒಂದಾದ ಮೇಲೊಂದರಂತೆ 
ಎಡಬಿಡದೆ ಈ ಮೇಸರ್‌ಗಳಲ್ಲಿ ನೆರವೇರಿಸಬಹುದು. ಘನಪದಾರ್ಥಗಳಿಂದ ರಚಿತ 
ವಾದ ಮೇಸರ್‌ಗಳಲ್ಲಿ ಜರುಗುವ ಮೇಲೆ ವಿವರಿಸಿದ ಈ ಕ್ರಿಯೆಗಳನ್ನು ಚಿತ್ರ 
೮ರ ಮೂಲಕ ತಿಳಿದುಕೊಳ್ಳಬಹುದು. ಮೂರು ಹಂತಗಳಲ್ಲಿ ಕೆಲಸ ಮಾಡುವ 
ಈ ರೀತಿಯ ಮೇಸರ್‌ಗಳನ್ನು ಮೊಟ್ಟಮೊದಲಿಗೆ ಬೆಲ್ ಟೆಲಿಫೋನ್ ಪ್ರಯೋಗ 
ಶಾಲೆಯಲ್ಲಿ ನಿರ್ಮಿಸಲಾಯಿತು. ಈಚೆಗಂತೂ ಅನೇಕ ಹರಳುಗಳಲ್ಲಿ ಈ ರೀತಿಯ 
ಕ್ರಿಯೆಗಳನ್ನು ನೆರವೇರಿಸಲಾಗಿದೆ. ಪರಮಾಣುಗಳಲ್ಲಿ ಲಭಿಸುವ ಕಾಂತತ್ವಗಳನ್ನು 
ಬಳಸಿಕೊಂಡು ರಚಿಸಿರುವ ಈ ಮೇಸರ್‌ಗಳನ್ನು ಪ್ಯಾರಾಮ್ಯಾಗ್ನೆಟಿಕ್ ಮೇಸರ್‌ 
ಗಳೆನ್ನು ತ್ತಾರೆ. 


ಚಿತ್ರ ೮, ಘನಪದಾರ್ಥದಿಂದ ರಚಿತವಾದ ಮೂರು ಹಂತದ ಮೇಸರ್‌ ಕೆಲಸ 
ಮಾಡುವ ರೀತಿಯನ್ನು ವಿವರಿಸುತ್ತದೆ. ಇಲ್ಲಿ ಹರಳನ್ನು ( ಮಧ್ಯದ್ದು ) ಕಾಂತದ 
ಧ್ರುವಗಳ (ಮೇಲಿನದು ಮತ್ತು ಕೆಳಗಡೆಯದು) ನಡುವೆ ಇರಿಸಿರುತ್ತಾರೆ. ಸೂಕ್ತ 
ಆವರ್ತಸಂಖ್ಯೆಯ ವಿದ್ಯುತ್ಕಾಂತ ತರಂಗ ( ಎಡಗಡೆ ಕಪ್ಪು ಆಲೆಯಾಕಾರದ ರೇಖೆ) 
ವನ್ನು ಹರಳಿನ ಮೂಲಕ ಹಾಯಿಸಿದರೆ ಅದು ಇಲೆಕ್ಟ್ರಾನ್ ಗಳನ್ನು ಮೇಲಿನ 
ಹಂತಕ್ಕೆ ತುತ್ತದೆ, ಈಗ ಕಡಮೆ ಆವರ್ತ ಸಂಖ್ಯೆಯ ನಿವಿಷ್ಟ ತರಂಗ ( ಎಡಗಡೆಯ 
ದ್ವಿರೇಖೆ) ವನ್ನು ಹರಳಿನ ಮೂಲಕ ಕಳುಹಿದರೆ ಅದಕ್ಕೆ ವರ್ಧನ ಉಂಟಾಗುತ್ತದೆ 
( ಬಲಗಡೆಯ ದ್ವಿರೇಖೆ). 

ಮೇಸರ್‌ ಸೂಕ್ಷ್ಮತರಂಗಗಳನ್ನು ಯಥಾರ್ಥವಾಗಿ ವರ್ಧಿಸುವ ಸಾಧನ 
ವಾದುದರಿಂದ ಅತಿ ದುರ್ಬಲವಾದಂತಹ ವಿದ್ಯುತ್ಕಾಂತ ತರಂಗಗಳನ್ನು ಗ್ರಹಿಸಿ 
ಅವನ್ನು ಪುಷ್ಟಿಗೊಳಿಸಲು , ವಿಶ್ವದ ಸರ್ವೇಕ್ಷಣ ( Surveying) ಕ್ಕೆ ಬಳಸುವ 
ರೇಡಿಯೋ ಟೆಲಿಸ್ಕೋಪುಗಳಲ್ಲಿ ಸೂಕ್ತವಾದ ಮೇಸರನ್ನು ಉಪಯೋಗಿಸುತ್ತಾರೆ. 

ಗುರುತ್ವ ಕ್ಷೇತ್ರ ( gravitational field ) ದ ತೀಕ್ಷ್ಮತೆಯು ಹೆಚ್ಚಾಗಿರುವ 
ಜಾಗಗಳಲ್ಲಿರಿಸಿದ ಗಡಿಯಾರಗಳು, ತೀಕತೆಯು ಕಡಿಮೆಯಾಗಿರುವ ಜಾಗ 


೯೯೫ 
ಮೇಸರ್‌ ಮತ್ತು ಲೇಸರ್ 
ಗಳಲ್ಲಿರಿಸಿದವಕ್ಕಿಂತ ಹಿಂದೆ ಬೀಳುತ್ತವೆಂಬುದು ಬಹುವ್ಯಾಪಕ ಸಾಪೇಕ್ಷತಾ 
ಸಿದ್ದಾಂತ ( General theory of relativity ) ದಿಂದ ಬರುವ ಒಂದು ಮುಖ್ಯ 
ಫಲಿತಾಂಶವಾಗಿರುತ್ತದೆ. ಭೂಮಿಯಿಂದ ಸಾಕಷ್ಟು ದೂರಗಳಲ್ಲಿ ಕೃತಕ ಉಪಗ್ರಹ 
ಗಳನ್ನು ಹಾರಿಸಿ ಅವುಗಳಲ್ಲಿ ಮೇಸರ್‌ಗಳಿಂದ ಪ್ರಚೋದಿಸಿ ಕೆಲಸ ಮಾಡಿಸುವಂತಹ 
ಪರಮಾಣಕ ಗಡಿಯಾರ ( Atomic clock) ಗಳನ್ನಿರಿಸಿದರೆ, ಮೇಲಿನ ಈ ತೀರಾನ 
ವನ್ನು ಪರೀಕ್ಷಿಸಿ ನೋಡಲು ಸಾಧ್ಯವಾಗುತ್ತದೆ. 

ಅಲ್ಲದೆ ಭೂಮಿಯಷ್ಟೇ ವೇಗದಿಂದ ಕೃತಕ ಉಪಗ್ರಹಗಳು ಭೂಮಿಯನ್ನು 
ಸುತ್ತುವಂತೆ ಮಾಡಿದರೆ, ಉಪಗ್ರಹಗಳು ನಿಂತಲ್ಲೇ ನಿಂತಿರುವಂತೆ ಭಾಸವಾಗುತ್ತದೆ. 
ಆಗ ಅವುಗಳಲ್ಲಿ ಮೇಸರ್‌ಗಳನ್ನಿರಿಸಿ ಭೂಮಿಯ ಒಂದು ಸ್ಥಳವು ಕಳಹುವ 
ಸೂಕ್ಷ್ಮತರಂಗಗಳನ್ನು ಗ್ರಹಿಸಿ ಅವನ್ನು ಮತ್ತೆ ವಿಸರ್ಜಿಸುವಂತೆ ಮಾಡಬಹುದು. 
ಈ ರೀತಿಯ ಏರ್ಪಾಡಿನಿಂದ ಭೂಮಿಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ 
ಸೂಕ್ಷ್ಮತರಂಗಗಳನ್ನು ಪ್ರಸಾರಮಾಡಲು ಸಾಧ್ಯ . ರೇಡಿಯೋ ಪ್ರಸಾರ , 
ಟೆಲಿವಿಷನ್ ಪ್ರಸಾರಗಳನ್ನು ಈ ರೀತಿ ಮೇಸರ್‌ಗಳ ಸಹಾಯದಿಂದ ನಿರ್ವಹಿಸ 
ಬೇಕೆಂಬುದು ವೈಜ್ಞಾನಿಕ ಸಂಶೋಧಕರು ಮೆಸರಿನ ಬಗ್ಗೆ ಯೋಚಿಸುತ್ತಿರುವ 
ಯೋಜನೆಗಳಲ್ಲೊಂದು. 
- ಇತ್ತೀಚೆಗೆ ಮೇಸರ್‌ ತತ್ವವನ್ನು ಪ್ರಯೋಗಿಸಿ ಸೂಕ್ಷಾತೀತ ಕಾಂತ 
ಮಾಪಕ ( super -sensitive magnetometer ) ವೊಂದನ್ನು ಫ್ರೆಂಚ್ ವಿಜ್ಞಾನಿ 
ಗಳು ರಚಿಸಿರುತ್ತಾರೆ. ಇದರ ಸಹಾಯದಿಂದ ಅಲ್ಪ ಪ್ರಮಾಣವುಳ್ಳ ಭೂಮಿಯ 
ಕಾಂತ ಕ್ಷೇತ್ರವನ್ನು ಅತ್ಯಂತ ನಿಖರವಾಗಿ ಅಳೆಯಲು ಸಾಧ್ಯವಾಗಿರುತ್ತದೆ. 

ಮೇಸರ್‌ ಸೂಕ್ಷ್ಮತರಂಗಗಳ ಕ್ಷೇತ್ರದಲ್ಲಿ ತರಂಗವರ್ಧನಕ್ಕೂ ಅದರ 
ಉತ್ಪತ್ತಿಗೂ ಉಪಯೋಗಿಸತಕ್ಕ ಸಾಧನವಾದರೆ ಲೇಸರ್‌ ಬೆಳಕಿನ ಕ್ಷೇತ್ರದಲ್ಲಿ ಕೆಲಸ 
ಮಾಡುವ ಅದರ ಪಡಿರೂಪ. ಮೇಸರ್‌ ನಿಷ್ಕಷ್ಟವಾದ ಆವರ್ತಸಂಖ್ಯೆಯ 
ಸೂಕ್ಷ್ಮ ತರಂಗವನ್ನು ವಿಸರ್ಜಿಸುವ ಸಾಧನವಾದರೆ ಲೇಸರ್‌ ನಿಷ್ಕಷ್ಟವಾದ 
ಆವರ್ತಸಂಖ್ಯೆಯ ಬೆಳಕನ್ನು ವಿಸರ್ಜಿಸುತ್ತದೆ. ವಿದ್ಯುತ್ಕಾಂತ ವರ್ಣಪಟಲದ 
ದೃಷ್ಟಿ ಕ್ಷೇತ್ರದಲ್ಲಿ ಆವರ್ತಸಂಖ್ಯೆ ಬದಲಾಯಿಸಿದಂತೆ ಬೆಳಕಿನ ಬಣ್ಣವು ಬೇರೆ ಬೇರೆ 
ಯಾಗುವುದರಿಂದ, ಬೇರೆ ಬೇರೆ ಬಣ್ಣದ ಬೆಳಕುಗಳನ್ನು ಪಡೆಯಲು ಸಾಮಾನ್ಯ 
ವಾಗಿ ಬೇರೆ ಬೇರೆ ಲೇಸರ್‌ಗಳನ್ನು ಪಯೋಗಿಸಬೇಕು. ಮೇಸರ್‌ಗಳನ್ನು ಬಹಳ 
ಮಟ್ಟಿಗೆ ತರಂಗವರ್ಧಕ (amplifier ) ಗಳಂತೆ ಕೆಲಸ ಮಾಡಿಸುತ್ತಾರೆ. ತರಂಗ 
ಜನಕ ಅಥವಾ ಆವರ್ತಜನಕ ( Oscillator) ಗಳಂತೆ ಅಷ್ಟಾಗಿ ಉಪಯೋಗಿಸು 
ವುದಿಲ್ಲ ; ಅಂದರೆ ಹೊರಗಡೆಯಿಂದ ಕಳುಹಿಸಿದ ಸೂಕ್ತವಾದ ಒಂದು ತರಂಗಕ್ಕೆ 
ಅದು ವರ್ಧನವನ್ನುಂಟುಮಾಡುತ್ತದೆಯೇ ವಿನಹ ಆ ತರಂಗವನ್ನು ಉತ್ಪತ್ತಿ 
ಮಾಡುವ ಕಾರ್ಯದಲ್ಲಿಯೇ ಅದನ್ನು ಅಷ್ಟಾಗಿ ಬಳಸುವುದಿಲ್ಲ. ಆದರೆ ಲೇಸರ್‌ 
ಮುಖ್ಯವಾಗಿ ಅಧಿಕ ಆವರ್ತಸಂಖ್ಯೆಯುಳ್ಳ ತರಂಗಗಳ ಅಂದರೆ ಬೆಳಕಿನ ತರಂಗ 


ಅದರ 


ಸರ್ ಬೆಳಕಿ 


ಕೇಸರ್ 


೯೯೬ 

ಪ್ರಬುದ್ಧ ಕರ್ಣಾಟಕ 
ಗಳನ್ನು ಉತ್ಪತ್ತಿಸುವಂತಹ ಒಂದು ಆವರ್ತಜನಕವೇ ಆಗಿರುತ್ತದೆ ; ಅಂದರೆ ಅದು 
ಒ೦ದು ಗೊತ್ತಾದ ಆವರ್ತಸಂಖ್ಯೆಯುಳ್ಳ ಬೆಳಕನ್ನು ಉತ್ಪತ್ತಿಸುವಂತಹ ಒಂದು 
ಮಹತ್ಸಾಧನ ; ಮತ್ತು ಇದು ಹೊರಸೂಸುವ ಬೆಳಕು ಅಸಾಧಾರಣವಾದ ಶಕ್ತಿ 
ಯುಳ್ಳದ್ದೂ ವಿಶೇಷ ಗುಣಗಳುಳ್ಳದ್ದೂ ಆಗಿರುತ್ತದೆ. 

ಸೂಕ್ಷ್ಮತರಂಗದ ಕ್ಷೇತ್ರದಲ್ಲಿ ಇಂತಹ ಸಾಧನವೊಂದನ್ನು ರಚಿಸಿ ಜಯ 
ಗಳಿಸಿದ್ದ ವಿಜ್ಞಾನಿಗಳಿಗೆ ಬೆಳಕಿನ ಕ್ಷೇತ್ರದಲ್ಲೂ ಅಂತಹದನ್ನು ರಚಿಸಬೇಕೆಂಬ 
ಹಂಬಲವು ಕೆಲವು ವರುಷಗಳಿಂದ ಮೂಡಿಬಂದಿತ್ತು . ಈ ಸಂಶೋಧನೆಗಳಲ್ಲಿ 
ನಿರತರಾಗಿದ್ದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಸಿ. ಹೆಚ್ . ರ್ಟೌಸ್ ಮತ್ತು 
ಎಲ್ . ಷಾ ಲೌ ಎಂಬ ವೈಜ್ಞಾನಿಕರಿಬ್ಬರು ಮೇಸರ್‌ ರೀತಿಯ ಸಾಧನವೊಂದನ್ನು 
ಬೆಳಕಿನ ಕ್ಷೇತ್ರಕನ್ವಯಿಸುವಂತೆ ರಚಿಸಲು ಸಾಧ್ಯ ಎಂದು ತತ್ವಶಃ ೧೯೫೮ರಲ್ಲಿ 
ತೋರಿಸಿಕೊಟ್ಟರು. ಇದಾದ ಒಂದೆರಡು ವರ್ಷಗಳಲ್ಲೇ ಅಂದರೆ ಸುಮಾರು 
೧೯೬೦ರ ಜುಲೈ ತಿಂಗಳ ವೇಳೆಗೆ - ಹೂಗ್ಸ್ ಏರ್ ಕ್ರಾಫ್ಟ್ ಕಂಪೆನಿಯಲ್ಲಿ ಕೆಲಸ 
ಮಾಡುತ್ತಿದ್ದ ಟಿ, ಹೆಚ್ , ಮೈಮಾನ್ ಎಂಬ ವಿಜ್ಞಾನಿಯು ರೂಬಿ ಹರಳಿನಿಂದ 
ಇಂತಹ ಸಾಧನವೊಂದನ್ನು ರಚಿಸಿದ್ದೇನೆಂದು ಪ್ರಕಟಪಡಿಸಿದನು. ಇದಾದ ಕೆಲವು 
ತಿಂಗಳುಗಳಲ್ಲಿ ೧೯೬೦ರ ಅಂತ್ಯ ಭಾಗದೊಳಗೆ ಹಲವಾರು ಸಂಶೋಧಕರು ಇನ್ನೂ 
ನಾಲ್ಕು ವಸ್ತುಗಳಿಂದ ಲೇಸರನ್ನು ನಿರ್ಮಿಸಬಹುದೆಂದು ತೋರಿಸಿಕೊಟ್ಟರು. 
ಈಚೆಗಂತೂ ಲೇಸರಾಗಿ ಬಳೆಸಬಲ್ಲ ಹೊಸ ಹೊಸ ಪದಾರ್ಥಗಳನ್ನು ವಾರಕ್ಕೊಂದ 
ರಂತೆ ವಿಜ್ಞಾನಿಗಳು ಕಂಡುಹಿಡಿಯುತ್ತಿದ್ದಾರೆ. ವಿಧ ವಿಧವಾದ ಈ ಪದಾರ್ಥಗಳಿಂದ 
ಬಂದ ಲೇಸರ್ ಕಿರಣಗಳನ್ನು ವಿದ್ಯುತ್ಕಾಂತ ವರ್ಣಪಟಲದ ನಾನಾ ಭಾಗಗಳಲ್ಲಿ 
ಪಡೆಯಲಾಗಿದೆ. ತರಂಗಾಂತರಗಳು ೨೦೦೦ Â ಗಳಿಂದ ಹಿಡಿದು ಸುಮಾರು ೧೩೩ 
ಮೈಕ್ರಾನ್ ವರೆಗೆ ಇರುವ ವಿದ್ಯುತ್ಕಾಂತ ತರಂಗಗಳನ್ನೆಲ್ಲಾ ಬೇರೆ ಬೇರೆ ಧಾತು 
ಗಳನ್ನು ಪ್ರಯೋಗಿಸಿ ಪಡೆಯಬಹುದೆಂದು ತಿಳಿದುಕೊಳ್ಳಲಾಗಿದೆ. 

ಲೇಸರ್ ಗಳ ಅಣು ಮತ್ತು ಪರಮಾಣುಗಳಲ್ಲಿ ನಡೆಯುವ ವಿದ್ಯಮಾನಗಳೇ 
ನೆಂಬುದನ್ನು ತಿಳಿದರೆ ಅವುಗಳಿಂದ ಈ ಅಸಾಧಾರಣ ಬೆಳಕು ಹೇಗೆ ಹುಟ್ಟುತ್ತ 
ದೆಂದು ತಿಳಿಯಲು ಸಾಧ್ಯ ಮತ್ತು ಲೇಸರ್ ಬೆಳಕು ವಿಶೇಷ ಗುಣಗಳುಳ್ಳದ್ದೆಂದ 
ಮೇಲೆ ಆ ಗುಣಗಳನ್ನು ತಿಳಿಯಲು ನಮಗೆ ಪರಿಚಯವಿರುವ ಬೆಳಕಿನಲ್ಲಿ ಯಾವ 
ನ್ಯೂನತೆಗಳಿವೆಯೆಂಬುದನ್ನು ವಿಚಾರಿಸಿ ನೋಡುವುದು ಸೂಕ್ತವಾದದ್ದು . 

ಬೆಳಕು ನಮಗೆ ವಿಧ ವಿಧವಾದ ಆಕರ (Source ) ಗಳಿಂದ ಬರುತ್ತದೆ. ಇವು 
ಗಳಲ್ಲಿ ಬಹಳ ಕಾಂತಿ ಕೊಡುವ ಆಕರಗಳೂ ಉಂಟು. ಅಲ್ಪ ಕಾಂತಿ ಕೊಡುವುವೂ 
ಉಂಟು ಸೂರನು ಬಹು ಹೆಚ್ಚು ಕಾಂತಿ ಕೊಡುವ ಒಂದು ದೊಡ್ಡ ಆಕರ. 


5 ಒಂದು ಸೆಂಟಿಮೀಟರಿನ ೧೦೦೦೦ದ ಒಂದು ಅಂಶಕ್ಕೆ ಮೈಕ್ರಾನ್ ಎಂದು ಹೆಸರು . 


ಮೇಸರ್‌ ಮತ್ತು ಲೇಸರ್ 

೯೯೭ 
ಹೀಗೆಯೇ ವಿದ್ಯುದ್ದೀಪ, ಚಾಪದೀಪ ( arc lamp) ಮತ್ತು ಅನಿಲ- ವಿಸರ್ಜಕ ದೀಪ 
( gas discharge lamp) ಇವೆಲ್ಲಾ ಇನ್ನೂ ಹಲವಾರು ಆಕರಗಳು. ಇಂತಹ 
ಪ್ರತಿಯೊಂದು ಆಕರದಿಂದಲೂ ಬೆಳಕನ್ನು ಪಡೆಯುವ ಮುನ್ನ ಅಲ್ಲಿನ ವಸ್ತುವನ್ನು 
ಸೂಕ್ತವಾಗಿ ಪ್ರಚೋದಿಸಬೇಕು. ಸೂರಿನಲ್ಲಿರುವ ಅಣು ಮತ್ತು ಪರಮಾಣುಗಳು 
ಕೂಡ ಒಂದು ರೀತಿಯ ಪ್ರಚೋದನೆಗೆ ಒಳಪಟ್ಟಿರುತ್ತವೆ. ನಿಯಾನ್ ದೀಪ, 
ಪೂರೆಸೆಂಟ್ ದೀಪ ಈ ತೆರನಾದ ಅನಿಲ - ವಿಸರ್ಜಕ ದೀಪಗಳಲ್ಲಿ, ಒಂದು ಗೊತ್ತಾದ 
ಅನಿಲದ ಅಣು ಮತ್ತು ಪರಮಾಣುಗಳು ಬೆಳಕನ್ನು ವಿಸರ್ಜಿಸುತ್ತವೆ. ಅನಿಲವಿರುವ 
ಗಾಜಿನ ಕೊಳವೆಯ ತುದಿಗಳನ್ನು ವಿದ್ಯುದೊತ್ತಡಕ್ಕೆ ಒಳಪಡಿಸಿದಾಗ ಕೊಳವೆಯಲ್ಲಿ 
ದೊರೆಯುವ ಕೆಲವು ಇಲೆಕ್ಟ್ರಾನ್‌ಗಳು ರಭಸದಿಂದ ಓಡಾಡುತ್ತ ಅಣು ಮತ್ತು 
ಪರಮಾಣುಗಳನ್ನು ಸಂಘಟ್ಟಿಸುತ್ತವೆ. ಈ ರೀತಿಯ ಪ್ರಚೋದನೆಗೆ ಒಳಗಾದ 
ಅಣು ಮತ್ತು ಪರಮಾಣುಗಳು ಮೇಲಿನ ಹಂತಗಳಿಗೇರುತ್ತಲೂ , ಮತ್ತೆ ಕೆಲವು 
ಅಲ್ಲಿಂದ ಕೆಳಹಂತಗಳಿಗೆ ಧುಮುಕುತ್ತಲೂ ಇರುತ್ತವೆ. ಮೇಲಿನ ಹಂತದಿಂದ 
ಪರಮಾಣುವು ಕೆಳಹಂತಕ್ಕೆ ಬಿದ್ದಾಗ ಫೋಟಾನ್ ಒಂದನ್ನು ಅದು ವಿಸರ್ಜಿಸುತ್ತ 
ದೆಂದು ಹಿಂದೆಯೇ ಹೇಳಿದ್ದೇವಷ್ಟೆ ; ಅಂದರೆ ಬೆಳಕಿನ ಸ್ಪುರಣ (hash) ಅಥವಾ 
ಬೆಳಕಿನ ತೆನೆ (light pulse ) ಯೊಂದು ಈ ಸಂದರ್ಭದಲ್ಲಿ ಪರಮಾಣುವಿನಿಂದ 
ಹೊರಹೊಮ್ಮುತ್ತದೆ. ಈ ರೀತಿ ಮೇಲಿಂದ ಮೇಲೆ ಬಿಡುಗಡೆಯಾದ ಬೆಳಕಿನ 
ತೆನೆಗಳು ಮಾಧ್ಯಮದಲ್ಲಿ ಧಾವಿಸುತ್ತಾ ಬೆಳಕನ್ನು ಉಂಟುಮಾಡುತ್ತವೆ. ಬೆಳಕು 
ವಿದ್ಯುತ್ಕಾಂತ ತರಂಗವಾದುದರಿಂದ ಮಾಧ್ಯಮದಲ್ಲಿ ಓಡುವಾಗ ವಿದ್ಯುತೈತ್ರ 
ಮತ್ತು ಕಾಂತಕ್ಷೇತ್ರಗಳನ್ನು ಅದು ಉತ್ಪತ್ತಿ ಮಾಡುತ್ತದೆ ; ಅಲ್ಲದೆ ಹೀಗೆ ಜನಿಸಿದ 
ಕ್ಷೇತ್ರಗಳ ತೀಕ್ಷ್ಯತೆಗಳು ಬದಲಾಯಿಸುತ್ತಿರುತ್ತವೆ. 

- ಆಕರವು ಬೆಳಕನ್ನು ಸೂಸುತ್ತಿರುವಾಗ ಮೇಲಿನ ಹಂತಕ್ಕೇರಿದ ಪರಮಾಣು 
ಗಳಲ್ಲಿ ಯಾವುದು ಯಾವಾಗ ಕೆಳಹಂತಕ್ಕೆ ಧುಮುಕುತ್ತದೆ ಎಂದು ಹೇಳುವುದು 
ಕಷ್ಟ ; ಅಲ್ಲದೆ ಮೇಲಿನ ಹಂತಗಳು ಹಲವಾರಿದ್ದರೆ ಯಾವ ಪರಮಾಣುವು ಯಾವ 
ಹಂತದಲ್ಲಿದೆ ಎಂದು ಕೂಡ ಹೇಳಲಾಗುವುದಿಲ್ಲ . ಆದುದರಿಂದ ಪರಮಾಣುಗಳು 
ಈ ಬೇರೆ ಬೇರೆ ಹಂತಗಳಿಂದ ಧುಮುಕಿದಾಗ ಬೇರೆ ಬೇರೆ ಆವರ್ತಸಂಖ್ಯೆಯುಳ್ಳ 
ಬೆಳಕಿನ ತರಂಗಗಳನ್ನು ವಿಸರ್ಜಿಸುತ್ತವೆ ; ಅಂದರೆ ಆಕರದಿಂದ ಬಂದ ಬೆಳಕು 
ಬೇರೆ ಬೇರೆ ತರಂಗದೂರಗಳನ್ನು ಹೊಂದಿರುತ್ತದೆ. ಮೇಲಿನ ಹಂತದಲ್ಲಿರುವ 
ಪ್ರತಿಯೊಂದು ಪರಮಾಣುವೂ ಹೀಗೆ ಬೆಳಕಿನ ಒಂದು ಸಣ್ಣ ಆಕರವಾಗಿರುವು 
ದೇನೋ ನಿಜ. ಆದರೆ ಒಂದೊಂದೂ ಒಂದೊಂದು ಕ್ಷಣದಲ್ಲಿ ಆಕರದ ಬೇರೆ ಬೇರೆ 
ಸ್ಥಳಗಳಲ್ಲಿದ್ದು ಕೊಂಡು ಬೆಳಕನ್ನು ವಿಸರ್ಜಿಸುವುದರಿಂದ ಅವುಗಳಿಗೆ ಪರಸ್ಪರ 
ಯಾವ ರೀತಿಯಾದ ಸಂಬಂಧವೂ ಇರುವುದಿಲ್ಲ. ಒಂದೊಂದೂ ಒಂದು ಸ್ವತಂತ್ರವಾದ 
ಆಕರವಾಗಿರುತ್ತದೆ. ಆದುದರಿಂದ ಅವುಗಳಿಂದ ಬಿಡುಗಡೆಯಾದ ಬೆಳಕಿನ 


೯೯೮ 

ಪ್ರಬುದ್ಧ ಕರ್ಣಾಟಕ 
ತೆನೆಗಳೆಲ್ಲಾ ಒಟ್ಟಿಗೆ ಬೆರೆತು ಹೆಚ್ಚು ಶಕ್ತಿಯುಳ್ಳ ಬೆಳಕಿನ ಒಂದು ದೊಡ್ಡ ತೆನೆ 
ಯಾಗುವ ಸಂಭವವಿರುವುದಿಲ್ಲ. ಅಲ್ಲದೆ ಹೀಗೆ ಜನಿಸಿದ ತೆನೆಗಳು ಪ್ರತಿಯೊಂದೂ 
ಒಂದೊಂದು ದಿಕ್ಕಿನಲ್ಲಿ ಧಾವಿಸುತ್ತಿರುತ್ತವೆ. ಒಂದು ದಿಕ್ಕಿನಲ್ಲಿ ಹೋಗುತ್ತಿರುವಷ್ಟು 
ತೆನೆಗಳು ಒಟ್ಟಿನಮೇಲೆ ಮತ್ತೊಂದು ದಿಕ್ಕಿನಲ್ಲಿಯೂ ಹೋಗುತ್ತಿರುವುದರಿಂದ 
ದೀಪದ ಪ್ರಕಾಶವು ಎಲ್ಲಾ ದಿಕ್ಕಿನಲ್ಲಿಯೂ ಒಂದೇ ಸಮನಾಗಿರುತ್ತವೆ. ಬೆಳಕಿನ 
ತೆನೆಗಳು ಯಾವ ಕ್ರಮವನ್ನೂ ಅನುಸರಿಸದೆ ಈ ರೀತಿ ವಿಸರ್ಜಿಸಲ್ಪಡು 
ತಿರುವುದರಿಂದ ಇಂತಹ ಬೆಳಕಿಗೆ ಯಾವ ವಿಶೇಷ ಗುಣವೂ ಇರುವುದಿಲ್ಲ. 

ಇಲ್ಲಿ ವಿವರಿಸಿರುವ ವಿಷಯಗಳನ್ನು ಮುಂದಟ್ಟು ಮಾಡಿಕೊಳ್ಳಲು ಒಂದು 
ತಕ್ಕ ಉದಾಹರಣೆಯನ್ನು ಜ್ಞಾಪಿಸಿಕೊಳ್ಳೋಣ. ಒಂದು ಹಿಡಿ ಸಣ್ಣ ಸಣ್ಣ 
ಕಲ್ಲುಗಳನ್ನು ನೀರಿನ ಮೇಲೆ ಎರಚಿದಾಗ ಪ್ರತಿಯೊಂದು ಕಲ್ಲ ನೀರಿನ ಬೇರೆ 
ಬೇರೆ ಸ್ಥಾನಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ತಲಪಿ ಒಂದೊಂದು ತೆನೆಯನ್ನು 
ಸೃಷ್ಟಿಸುತ್ತದೆ. ಆದರೆ ಈ ತೆನೆಗಳೆಲ್ಲಾ ಮಾಧ್ಯಮದ ಪ್ರತಿಯೊಂದು ಜಾಗ 
ದಲ್ಲಿಯೂ ಬೆರೆತಾಗ ಅಲ್ಲಿರುವ ನೀರಿನ ಕಣಗಳು ತಮ್ಮ ಕುಣಿತಗಳಲ್ಲಿ ಯಾವ 
ಕ್ರಮವನ್ನೂ ಹೊಂದಿರುವುದಿಲ್ಲ. ಆದರೆ ಅಲೆಗಳು - ಅಂದರೆ ಒಂದಾದ ಮೇಲೊಂದ 
ರಂತೆ ಕ್ರಮಕ್ಕನುಸಾರವಾಗಿ ಒಂದೇ ಸ್ಥಳದಲ್ಲಿ ಸೃಷ್ಟಿಸಿದ ತೆನೆಗಳು - ಮಾಧ್ಯಮದ 
ಮೂಲಕ ಹೋಗುವಾಗ ನೀರಿನ ಕಣಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕ್ರಮವರಿತು 
ಕುಣಿಯುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. . 

ನೀರಿನ ಮೇಲೆ ಅಲೆಗಳು ಪ್ರಸಾರವಾಗುತ್ತಿರುವಾಗ ಆಕರದ ಸುತ್ತ ವೃತ್ತಗಳು 
ಕಾಣಿಸಿಕೊಂಡು ಅವು ಹರಡಿಕೊಳ್ಳುವುದನ್ನು ನಾವು ಗಮನಿಸಿದ್ದೇವೆ. ಹೀಗೆಯೇ 
ಮಳೆ ನೀರು ನಿಂತಿರುವ ಕುಳಿಗಳಲ್ಲಿ ಮೇಲಿನಿಂದ ಒಂದು ಹನಿಯು ಬಿದ್ದಾಗ ಅದರ 
ಮೇಲೆ ಒಂದು ವೃತವು ಕಾಣಿಸಿಕೊಂಡು ಬಿದ್ದ ಜಾಗದಿಂದ ಹರಡಿಕೊಳ್ಳುವುದು 
ನಮ್ಮ ಗಮನಕ್ಕೆ ಬಂದಿರುತ್ತದೆ. ಯಾವುದಾದರೊಂದು ಕ್ಷಣದಲ್ಲಿ ಆಕರದಿಂದ 
ಗೊತ್ತಾದ ದೂರದಲ್ಲಿ ಒಂದು ದಿಕ್ಕಿನಲ್ಲಿರುವ ಕಣವು ಅನುಭವಿಸುವಷ್ಟೇ ಸ್ಥಾನ 
ಪಲ್ಲಟವನ್ನು ಮತ್ತೊಂದು ದಿಕ್ಕಿನಲ್ಲಿರುವುದೂ ಅನುಭವಿಸುವುದರಿಂದ ಇಲ್ಲಿ ನಾವು 
ಕಾಣುವ ವೃತ್ತವು ಇಂತಹ ಕಣಗಳನ್ನೆಲ್ಲಾ ಸೇರಿಸಿ ಪಡೆದ ವೃತ್ತವಾಗಿರುತ್ತದೆ. 
ಅಲೆಗಳು ಪ್ರಸಾರವಾದಂತೆ ಈ ವೃತ್ತಗಳೂ ದೊಡ್ಡದಾಗುತ್ತಾ ಅಲೆಗಳ ಜೊತೆ 
ಯಲ್ಲಿಯೇ ಓಡುತ್ತಿರುತ್ತವೆ. ಇಂತಹ ಒಂದೊಂದು ವೃತ್ತವನ್ನೂ ತರಂಗಮುಖ 
(wave front ) ಎಂದು ಕರೆಯುತ್ತೇವೆ ; ಅಂದರೆ ನೀರಿನ ಮೇಲೆ ತರಂಗಗಳು 
ಹೋಗುತ್ತಿರುವಾಗ, ಅವುಗಳ ತರಂಗಮುಖಗಳು ಆಕರವು ಕೇಂದ್ರವಾಗಿರುವಂತೆ 
ಎಳೆದ ನೃತ್ಯಗಳಾಗಿರುತ್ತವೆ; ಹೀಗೆಯೇ ಪ್ರದೇಶದಲ್ಲಿ ಯಾವುದಾದರೊಂದು 
ಸ್ಥಳದಲ್ಲಿರಿಸಿದ ಬೆಳಕಿನ ಒಂದು ಬಿಂದು ಆಕರ ( point source ) ದಿಂದ ಬರುತ್ತಿರುವ 
ಅಲೆಗಳು ಪ್ರದೇಶದ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಸರಿಸುವುದರಿಂದ, ಅಂತಹ 


೯೯೯ 


ಮೇಸರ್ ಮತ್ತು ಲೇಸರ್‌ 
ಸಂದರ್ಭದಲ್ಲಿ ತರಂಗಮುಖವು ಒ೦ದು ಗೋಳದ ಮೇಲೆ ಯಾಗಿರುತ್ತದೆಂದು 
ಸುಲಭವಾಗಿ ತಿಳಿಯಬಹುದು ; ಮತ್ತು ಅಲೆಗಳು ದೂರ ಹೋದಂತೆ ಗೋಳವೂ 
ಉಬ್ಬು ತ್ತಿರುವುದರಿಂದ ಅದರ ಮೇಲೆ ಮೇಲೆ ಪ್ರತಿ ಚದರಸೆಂಟಿಮೀಟರ್ 
ನಲ್ಲಿಯೂ ದೊರೆಯುವ ಆಕರದ ಶಕ್ತಿಯು ಕಡಿಮೆಯಾಗುತ್ತಾ ಬರುತ್ತದೆ. ಒಂದು 
ಆಕರವು ಕೊಡುವ ಬೆಳಕಿಗೆ ಎದುರಾಗಿ ಯಾವುದಾದರೊಂದು ಸಮತಲವನ್ನು 
ಇರಿಸಿದಾಗ ಅದರಮೇಲೆ ಉಂಟಾಗುವ ಪ್ರಕಾಶವು ದೂರ ಹೆಚ್ಚಿದಂತೆ ಕಡಮೆ 
ಯಾಗುತ್ತದೆಯೆಂಬ ನಮ್ಮ ಅನುಭವದಿಂದ ಮೇಲಿನ ಅಂಶವನ್ನು ಅರ್ಥಮಾಡಿ 
ಕೊಳ್ಳಬಹುದು ; ಮತ್ತು ಆಕರದಿಂದ ತರಂಗಮುಖವು ಅನಂತ ದೂರದಲ್ಲಿದ್ದಾಗ 
ಅದರ ಯಾವುದಾದರೊಂದು ಭಾಗವನ್ನು ಸಮತಲವೆಂದು ಪರಿಗಣಿಸಬಹುದು. 
ಇಂತಹ ತರಂಗಮುಖವನ್ನು ಸಮತಲ ತರಂಗಮುಖ ( plane wave front) 
ಎಂದು ಕರೆಯುತ್ತಾರೆ. 

ಒಂದು ಆಕರದಿಂದ ನಿರ್ಗಮಿಸುತ್ತಿರುವ ಅಲೆಗಳೆಲ್ಲಾ ಒಂದರ ಪಕ್ಕದಲ್ಲೊಂದು 
ಪರಸ್ಪರ ಸಮಾನಾಂತರವಾಗಿ ಒಂದೇ ನೇರದಲ್ಲಿ ಓಡುತ್ತಿದ್ದರೆ ಅವುಗಳ ತರಂಗ 
ಮುಖವು ಆಗಲೂ ಒಂದು ಸಮತಲವಾಗಿರುತ್ತದೆ ; ಅಂದರೆ ಅಲೆಗಳ ಓಟವು 
ಲಂಬವಾಗಿರುವಂತೆ ಭಾವಿಸಿಕೊಂಡ ಸಮತಲದ ಮೇಲಿರುವ ಬಿಂದುಗಳಲ್ಲೆಲ್ಲಾ 
ಯಾವುದಾದರೊಂದು ಕ್ಷಣದಲ್ಲಿ ಉಂಟಾಗುವ ಸ್ಥಾನಪಲ್ಲಟಗಳು ಒಂದೇ ಆಗಿರುತ್ತ 
ವೆಂದೂ , ಕ್ಷಣದಿಂದ ಕ್ಷಣಕ್ಕೆ ಒಂದು ಬದಲಾಯಿಸುತ್ತಿರುವ ರೀತಿಯಲ್ಲಿಯೇ 
ಮತ್ತೊಂದೂ ಬದಲಾಯಿಸುತ್ತಿರುತ್ತದೆಂದು ಅರ್ಥವಾಗುತ್ತದೆ. ಹೀಗೆಯೇ ಬೆಳಕಿನ 
ತರಂಗಗಳೆಲ್ಲಾ ಒಂದರ ಪಕ್ಕದಲ್ಲೊಂದು ಸಮಾನಾಂತರವಾಗಿರುವಂತೆ ಓಡುತ್ತಿರು 
ವಾಗ ಅವುಗಳ ತರಂಗಮುಖವೂ ಒಂದು ಸಮತಲವಾಗಿರುತ್ತದೆ; ಅಂದರೆ ಅಂತಹ 
ಸಮತಲದ ಮೇಲಿರುವ ಬಿಂದುಗಳಲ್ಲೆಲ್ಲಾ ಬೆಳಕಿನ ತರಂಗಗಳಿಂದ ಜನಿಸಿದ 
ವಿದ್ಯುತ್ತ್ರ ದ ತೀಕ್ಷತೆಗಳು ಯಾವುದಾದರೊಂದು ಕ್ಷಣದಲ್ಲಿ ಒಂದೇ ಆಗಿರು 
ತವೆ ; ಅಲ್ಲದೆ ಕಿರಣಾವಳಿಯು ಸಮಾನಾಂತರವಾದಾಗ ಅದರೆದುರಿಗೆ ಒಂದು 
ಸಮತಲವನ್ನು ಎಷ್ಟೇ ದೂರದಲ್ಲಿರಿಸಿದರೂ ಅದರ ಮೇಲೆ ಉಂಟಾಗುವ ಬೆಳಕಿನ 
ಪ್ರಕಾಶವು ಒಂದೇ ಸಮನಾಗಿರುತ್ತದೆ. 

ತರಂಗಮುಖವು ಸಮತಲವಾಗಿರುವಂತಹ ಬೆಳಕಿನ ದಂಡವನ್ನು ಅಂದರೆ 
ಕಿರಣಗಳು ಪರಸ್ಪರ ಸಮಾನಾಂತರವಾಗಿರುವ ದಂಡವನ್ನು ನಾವು ಅನೇಕ 
ವಿಧಾನಗಳಿಂದ ಪಡೆಯುತ್ತೇವೆ. ಉದಾಹರಣೆಗೆ ಒಂದು ಬಿಂದುವಿನಿಂದ ಬರು 
ತಿರುವ ಬೆಳಕಿಗೆದುರಾಗಿ ಪೀನಮಸೂರ(convex lens) ವನ್ನಿರಿಸಿ, ಅವೆರಡಕ್ಕಿರುವ 
ದೂರವು ಮಸೂರದ ಸಂಗಮದೂರ(focal length ) ವಿರುವಂತೆ ಅಳವಡಿಸಿದರೆ, 
ಅದರ ಇನ್ನೊಂದು ಕಡೆಯಿಂದ ನಿರ್ಗಮಿಸುತ್ತಿರುವ ಕಿರಣದಂಡವು ಸಮಾನಾಂತರ 
ದಂಡವಾಗಿರುತ್ತದೆ ; ಅಂದರೆ ಮಸೂರದಿಂದೀಚೆ ಬರುತ್ತಿರುವ ಬೆಳಕಿನ ತರಂಗ 


೧೦೦೦ 

ಪ್ರಬುದ್ಧ ಕರ್ಣಾಟಕ 
ಮುಖವು ಸಮತಲ ತರಂಗಮುಖವಾಗಿರುತ್ತದೆ. ಹೀಗೆಯೇ ಚಾಪದೀಪವು ಒಂದು 
ತಗ್ಗು ಗನ್ನಡಿ(concave mirror) ಯ ಸಂಗನಬಿಂದುವಿನಲ್ಲಿರುವಂತೆ ಅಳವಡಿಸಿ | 
ದಾಗ , ಅದರಿಂದ ಪ್ರತಿಫಲಿತವಾದ ಕಿರಣಗಳೆಲ್ಲಾ ಪರಸ್ಪರ ಸಮಾನಾಂತರವಾಗಿ 
ಧಾವಿಸುತ್ತಾ ಒಂದು ಸಮಾನಾಂತರ ಕಿರಣಾವಳಿಯನ್ನು ಉಂಟುಮಾಡುತ್ತವೆ. 

ಒಂದು ದೀಪದಿಂದ ಬಂದ ಬೆಳಕು ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಸರಿಸುವುದ 
ರಿಂದ ಒಂದೇ ದಿಕ್ಕಿನಲ್ಲಿ ಹೋಗುತ್ತಿರುವಂತಹ ಕಿರಣಾವಳಿಯನ್ನು ಅದರಿಂದ 
ಪಡೆಯಲು ಮೇಲೆ ಹೇಳಿದ ಯಾವುದಾದರೊಂದು ಜೋಡಣೆಯನ್ನು ಏರ್ಪಡಿಸ 
ಬೇಕಾಗುತ್ತದೆ. ಆಗಲೂ ಆಕರವು ಒಂದು ಬಿಂದುವಾಗಿರದೆ ವಿಸ್ತಾರ ಉಳ್ಳ 
ದ್ದಾದರೆ, ಕಿರಣಾವಳಿಯು ನಿಷ್ಕಷ್ಟವಾಗಿ ಸಮಾನಾಂತರವಾಗಿರುವಂತೆ ಅದನ್ನು 
ಪಡೆಯಲಾಗುವುದಿಲ್ಲ. 

ಬೆಳಕಿನ ಆಕರಗಳು ಅನಿಲ- ವಿಸರ್ಜಕ ದೀಪದಲ್ಲಿರುವ ಅಣು ಮತ್ತು ಪರ 
ಮಾಣುಗಳಂತೆ ಯಾವ ಸಂಬಂಧವನ್ನೂ ಪರಸ್ಪರ ಹೊಂದಿರದಿದ್ದರೆ, ಅಂತಹ 
ಆಕರಗಳನ್ನು ಅಸಂಸ (noncoherent ) ಆಕರಗಳೆಂದೂ , ಅವುಗಳು ವಿಸರ್ಜಿ 
ಸುವ ಅಲೆಗಳನ್ನು ಅಸಂಸಕ್ತ ಅಲೆಗಳೆಂದೂ (noncoherent waves ) ಕರೆಯು 
ತೇವೆ. ಅಸಂಸಕ್ತ ಅಲೆಗಳಿಂದುಂಟಾದ ತರಂಗಮುಖವು ನಿಷ್ಕಷ್ಟವಾದ ಯಾವ 
ರೂಪವನ್ನೂ ತಾಳದೆ ಸ್ಥಳದಿಂದ ಸ್ಥಳಕ್ಕೆ ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಿರುತ್ತದೆ. 
ಮೇಲೆ ತಿಳಿಸಿದ ಉದಾಹರಣೆಯಲ್ಲಿ ಅನೇಕ ಕಲ್ಲುಗಳು ನೀರಿನ ಮೇಲೆ ಬಿದ್ದಾಗ 
ಅಲ್ಲಿನ ತರಂಗಗಳಿಗೆ ಯಾವ ರೀತಿಯಾದ ತರಂಗಮುಖವೂ ಇಲ್ಲದಿರುವುದೇ ಇದಕ್ಕೆ 
ಸಾಕ್ಷಿ , ಬೆಳಕು ತರಂಗ ಲಕ್ಷಣಗಳುಳ್ಳದ್ದೆಂಬುದನ್ನು ವಿಜ್ಞಾನಿಗಳು ಸಂಸಕ್ತ ಆಕರ 
(coherent source) ಗಳನ್ನು ಪ್ರಯೋಗಿಸಿ ತಿಳಿದಿರುತ್ತಾರೆ. ಒಂದಕ್ಕೊಂದು 
ಸಂಬಂಧವಿಲ್ಲದ ಎರಡು ಆಕರಗಳನ್ನು ಸಂಸಕ್ತ ಆಕರಗಳಂತೆ ಕೆಲಸಮಾಡಿಸುವುದು, 
ಅಂದರೆ ಅವುಗಳಿಂದ ಬಂದ ಅಲೆಗಳು ಸಂಸಕ್ತ ತರಂಗಗಳಾಗಿರುವಂತೆ ಮಾಡುವುದು 
ಬಹಳ ಕಷ್ಟವಾದ ಕೆಲಸ. ಪ್ರತಿಯೊಂದು ಲೇಸರ್‌ನಿಂದ ಬಂದ ಬೆಳಕಿಗೆ ಅಸಾಧಾರಣ 
ವಾದ ಸಂಸಕತೆ ಇರುವುದು ಅದರ ವಿಶೇಷ ಗುಣ. 

ಒಂದು ದೀಪದಿಂದ ಬಂದ ಬೆಳಕು ಅನೇಕ ಆವರ್ತಸಂಖ್ಯೆಗಳನ್ನು ಒಳ 
ಗೊಂಡಿರಬಹುದೆಂದು ಮೇಲೆ ಹೇಳಲಾಗಿದೆ. ಅಂತಹ ಬೆಳಕನ್ನು ವರ್ಣಪಟಲ 
ಮಾಪಕ (Spectrometer) ಮೂಲಕ ಹಾಯಿಸಿ ನೋಡಿದಾಗ ವರ್ಣಪಟಲ 
( spectrum ) ದಲ್ಲಿ ಅನೇಕ ಬಣ್ಣದ ಬೆಳಕುಗಳು ಕಂಡುಬರುತ್ತವೆ ; ಅಂದರೆ 
ಆವರ್ತಸಂಖ್ಯೆಯು ಬೇರೆ ಬೇರೆಯಾಗಿರುವ ವಿದ್ಯುತ್ಕಾಂತ ತರಂಗಗಳನ್ನು ಅದು 
ಒಳಗೊಂಡಿರುತ್ತದೆ. ಹೀಗೆ ಆಕರವು ಹೊರಸೂಸುತ್ತಿರುವ ಶಕ್ತಿಯು ಅನೇಕ 
ವರ್ಣಗಳಲ್ಲಿ, ಅಂದರೆ ಅನೇಕ ಆವರ್ತಸಂಖ್ಯೆಗಳಲ್ಲಿ ಹಂಚಿಕೊಂಡಿರುತ್ತದೆ. ವರ್ಣ 


ಮೇಸರ್‌ ಮತ್ತು ಲೇಸರ್‌ 

೧೦೦೧ 
ಪಟಲಮಾಪಕದಲ್ಲಿ ಸೂರನ ಬೆಳಕನ್ನು ನೋಡಿದಾಗ ಅದರ ಶಕ್ತಿಯು ವರ್ಣಪಟಲ 
ದಲ್ಲಿ ಕಾಣಿಸುವ ಕಾಮನ ಬಿಲ್ಲಿನ ಬಣ್ಣಗಳಲ್ಲೆಲ್ಲಾ ಹಂಚಿಕೊಂಡಿರುವುದು ನಮಗೆ 
ತಿಳಿದಿದೆ. ಆದರೆ ಈ ಹಂಚಿಕೆಯು ಒಂದೇ ಸಮನಾಗಿರದೆ ಒಂದೊಂದು ಬಣ್ಣ 
ದಲ್ಲಿಯೂ ದೊರೆಯುವ ಶಕ್ತಿಯ ಪ್ರಮಾಣವು ಬೇರೆ ಬೇರೆಯಾಗಿರುತ್ತದೆ. ಸೂರನ 
ಪ್ರತಿ ಚದರ ಸೆಂಟಿಮೀಟರಿನಿಂದಲೂ ಬರುವ ಶಕ್ತಿಯು ವರ್ಣಪಟಲದ ಪ್ರತಿ 
ಮೆಗಾಸೈಕಲ್ ವೈಶಾಲ್ಯದಲ್ಲ ೦.೦೦೦೦೧ ವಾಟ್ 6 ಅಷ್ಟು ಕೂಡ ಇರುವುದಿಲ್ಲ 
ವೆಂದು ಲೆಕ್ಕಾಚಾರಗಳಿಂದ ತಿಳಿದುಬರುತ್ತದೆ. 

ಆವರ್ತಸಂಖ್ಯೆಯು ನಿಷ್ಕಷ್ಟವಾಗಿ ಒಂದೇ ಇರುವಂತಹ ಏಕವರ್ಣಕ 
( monochromatic ) ವಿದ್ಯುತ್ಕಾಂತ ತರಂಗಗಳಿಂದ ಅನೇಕ ಪ್ರಯೋಜನಗಳನ್ನು 
ಪಡೆಯಬಹುದೆಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಅಂತಹ ತರಂಗಗಳು 
ಅಧಿಕ ಆವರ್ತಸಂಖ್ಯೆಯದಾದರೆ ಇನ್ನೂ ಒಳ್ಳೆಯದು. ರೇಡಿಯೋ , ಟೆಲಿವಿಷನ್ 
ಪ್ರಸಾರಗಳಲ್ಲಿ ಈ ರೀತಿಯ ಏಕವರ್ಣಕ ವಿದ್ಯುತ್ಕಾಂತ ತರಂಗಗಳನ್ನು ಪ್ರೇಷಕ 
ಗಳನ್ನು ಪ್ರಯೋಗಿಸಿ ಪಡೆಯುತ್ತಾರೆ. ಪ್ರತಿ ಮೆಗಾಸೈಕಲ್ ವೈಶಾಲ್ಯದಲ್ಲಿಯೂ 
೧೦೦೦೦ ವಾಟ್ಗಳನ್ನೂ ಮೀರಿರುವಷ್ಟು ವಿದ್ಯುತ್ಕಾಂತ ಶಕ್ತಿಯನ್ನು ಹೊತ್ತಿರುವ 
ಏಕೈಕ ಆವರ್ತಸಂಖ್ಯೆಯ ವಿದ್ಯುತ್ಕಾಂತ ತರಂಗಗಳನ್ನು ಇಂತಹ ಪ್ರೇಷಕಗಳಿಂದ 
ಪಡೆಯಬಹುದು. ಗ್ರಹ ಮತ್ತು ಉಪಗ್ರಹಗಳ ನಡುವೆ ಸುದ್ದಿ ಸಾಗಣೆಯನ್ನು 
ಕಾರ್ಯಗತ ಮಾಡಲು ಅಸಾಧಾರಣವಾದ ಶಕ್ತಿಯುಳ್ಳ ಏಕೈಕ ಆವರ್ತ 
ಸಂಖ್ಯೆಯ ಬೆಳಕಿನ ತರಂಗಗಳು ಅನಿವಾರ್ಯವಾಗುತ್ತವೆ. ಇಂತಹ ತರಂಗಗಳನ್ನು 
ಲೇಸರ್‌ಗಳಿಂದ ಪಡೆಯಬಹುದೆಂದರೆ ಆ ಬೆಳಕಿಗಿರುವ ವಿಶೇಷ ಗುಣಗಳನ್ನು 
ಮತ್ತೊಮ್ಮೆ ಹೇಳಬೇಕಾಗಿಲ್ಲ. 

ಒಂದು ದೀಪದಿಂದ ಬಂದ ಬೆಳಕು ತನ್ನ ಶಕ್ತಿಯನ್ನು ಅನೇಕ ತರಂಗದೂರ 
ಗಳಲ್ಲಿ ಹಂಚಿಕೊಂಡಿರುವುದು, ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಸರಿಸುತ್ತಿರುವುದು, 
ಮತ್ತು ಅದರ ಕಿರಣಗಳು ಸಂಸಕತೆಯನ್ನು ಹೊಂದದಿರುವುದು , ಇವೇ ನಮಗೆ 
ಪರಿಚಯವಿರುವ ಬೆಳಕಿನ ಲಕ್ಷಣಗಳು . 

- ಆಕರವು ಬೆಳಕನ್ನು ವಿಸರ್ಜಿಸುತ್ತಿರುವಾಗ ಅಲ್ಲಿ ನಡೆಯುವ ಕ್ರಿಯೆಗಳೇ 
ನೆಂಬುದನ್ನು ಖಚಿತವಾಗಿ ತಿಳಿದ ವಿಜ್ಞಾನಿಗಳಿಗೆ ಅಲ್ಲಿನ ವಿದ್ಯಮಾನಗಳನ್ನು 
ಸೂಕ್ತವಾಗಿ ನಿಯಂತ್ರಿಸಿ ಮೇಲೆ ಹೇಳಿದ ವಿಶೇಷ ಲಕ್ಷಣಗಳನ್ನುಳ್ಳ ಬೆಳಕನ್ನು 


6 ನಾಟ್ ಎಂಬುದು ಸಾನುರ್ಥ ( ಕೆಲಸ ಜರುಗುವ ದರ) ದ ಒಂದು ಮಾನ, ೧ ಗ್ರಾಂ 
ವಸ್ತುವಿನ ವೇಗವನ್ನು ಪ್ರತಿ ಸೆಕೆಂಡಿನಲ್ಲಿ ಯೂ ಸೆಕೆಂಡಿಗೆ ೧ ಸೆಂಟಿಮೀಟರಿನಷ್ಟು ಹೆಚ್ಚಿಸಲು 
ಬೇಕಾದ ಬಲಕ್ಕೆ ೧ ಡೈನ್ ಎಂದು ಹೆಸರು. ಇಂತಹ ೧ ಡೈನ್ ಬಲವು ವಸ್ತುವನ್ನು ತನ್ನ 
ನೇರದಲ್ಲಿ ೧ ಸೆಂಟಿಮೀಟರ್ ಎಳೆದಾಗ ಆದ ಕೆಲಸವನ್ನು ೧ ಅರ್ಗ್ ಎನ್ನುತ್ತೇವೆ. ೧ ಕೋಟ 
ಆರ್ಗ್ ಕೆಲಸವು ೧ ಸೆಕೆಂಡಿನಲ್ಲಾಗುತ್ತಿದ್ದರೆ, ಕೆಲಸದ ಆ ದರಕ್ಕೆ ನಾಟ್ ಎಂದು ಹೆಸರು 


೧೦೦೨ 

ಪ್ರಬುದ್ಧ ಕರ್ಣಾಟಕ 
ಪಡೆಯುವುದು ಕಷ್ಟವಾಗಲಿಲ್ಲ . ಮೆಸರಿನ ರಚನೆಯಲ್ಲಿ ಅನುಸರಿಸಿರುವ ತತ್ವ 
ಗಳನ್ನು ಇಲ್ಲ ಅನುಸರಿಸಿ ಅದ್ಭುತ ಗುಣಗಳುಳ್ಳಂತಹ ಇಂತಹ ಬೆಳಕಿನ 
ಕಿರಣಗಳನ್ನು ವಿಧವಿಧವಾದ ಲೇಸರುಗಳಿಂದ ವಿಜ್ಞಾನಿಗಳು ಪಡೆದಿರುತ್ತಾರೆ. 
ಯಾವುದಾದರೊಂದು ಪದಾರ್ಥವು ಲೇಸರಾಗಿ ಕೆಲಸಮಾಡಬೇಕಾದರೆ ಅದು 
ಸೂಕ್ತವಾದ ಶಕ್ತಿ ಹಂತಗಳನ್ನು ಒದಗಿಸುವಂತಿರಬೇಕು ; ಮತ್ತು ಆ ಹಂತಗಳ 
ನಡುವೆ ಸಂದಣಿ ವಿಪರ್ಯಯವನ್ನು೦ಟುಮಾಡಲು ಸಾಧ್ಯವಿರಬೇಕು. ಅಂತಹ 
ಸಂದರ್ಭಗಳಲ್ಲಿ ಮೇಲಿನ ಹಂತಕ್ಕೇರಿದ ಪರಮಾಣುಗಳೆಲ್ಲಾ ಧೋಪಕ್ಕನೆ ಬೇಗ 
ಬೇಗ ಕೆಳಹಂತಕ್ಕೆ ಧಮುಕುವಂತೆ ಮಾಡಬಹುದು. ಈ ಕಾರ್ಯವನ್ನು ಯಶಸ್ವಿ 
ಯಾಗಿ ನೆರವೇರಿಸಲು ಒಂದು ಪರಮಾಣವು ಧುಮ್ಮುಕ್ಕಿದಾಗ ಉದ್ಭವಿಸಿದ ಬೆಳಕಿನ 
ತೆನೆಯು ಅಥವಾ ಫೋಟಾನು ಲೇಸರಲ್ಲೇ ಸಿಕ್ಕಿ ಬಿದ್ದು , ರಭಸದಿಂದ ಓಡಾಡುತ್ತ 
ಎದುರಿಗೆ ಸಿಕ್ಕಿದ ಪರಮಾಣುಗಳನ್ನು ತಾಡಿಸಿ ಮತ್ತೆ ಮತ್ತೆ ಫೋಟಾನ್ಗಳನ್ನು 
ಉದರಿಸುತ್ತಾ ಹೋದರೆ , ಮೇಲಿನ ಹಂತಕ್ಕೇರಿರುವ ಪರಮಾಣುಗಳೆಲ್ಲಾ ಆದಷ್ಟು 
ಬೇಗ ಕೆಳಹಂತಕ್ಕೆ ಬಲಾತ್ಕಾರವಾಗಿ ಬೀಳುತ್ತವೆ. ಅಂತಹ ಸಂದರ್ಭದಲ್ಲಿ 
ಪ್ರತಿಯೊಂದು ಪರಮಾಣುವೂ ಒಂದೊಂದು ಫೋಟಾನನ್ನು ಕೊಡುವುದರಿಂದ 
ಫೋಟಾನ್ಗಳ ಒಂದು ಬೃಹತ್ತಂಡವೇ ಲೇಸರಿನಲ್ಲಿ ಉದ್ಭವಿಸುತ್ತದೆ. ಈ ಕ್ರಿಯೆ 
ಗಳೆಲ್ಲವೂ ಪರಮಾಣುಗಳು ತಾವಾಗಿ ಬೀಳುವುದರೊಳಗೆ ಜರುಗುವಂತಾದರೆ ಒಂದೇ 
ದಿಕ್ಕಿನಲ್ಲಿ ಅತಿ ರಭಸದಿಂದ ಸಾಗುತ್ತಿರುವ ಮಹತ್ತರವಾದ ಶಕ್ತಿಯುಳ್ಳ ಬೆಳಕಿನ 
ಒಂದು ಬೃಹತ್ತೆನೆಯ ಲೇಸರಿನಿಂದ ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲ. 
ಅಲ್ಲದೆ ಈ ಬೆಳಕು ಕೇವಲ ಏಕವರ್ಣಕವಾಗಿಯೂ ಇರುತ್ತದೆ. ಈ ಕ್ರಿಯೆಗಳೆಲ್ಲ 
ನನ್ನ ಮೇಲೆ ಹೇಳಿದ ರೀತಿಯಲ್ಲಿ ಜರುಗಿಸಿ ಅನೇಕ ಪದಾರ್ಥಗಳಿಂದ ವಿಜ್ಞಾನಿಗಳು 
ಲೇಸರ್‌ ಗಳನ್ನು ರಚಿಸಿರುತ್ತಾರೆ. ಇಂತಹ ಒಂದೊಂದು ಲೇಸರಿನಲ್ಲಿಯೂ ಈ 
ಕ್ರಿಯೆಗಳು ಹೇಗೆ ನೆರವೇರುತ್ತವೆಂಬುದನ್ನು ಈಗ ಸ್ಕೂಲವಾಗಿ ತಿಳಿಯೋಣ. 

- ಮೊಟ್ಟ ಮೊದಲಿಗೆ ಲೇಸರ್ ತಯಾರಿಸಿದ್ದು ರೂಬಿ ಹರಳಿನಿಂದ ಎಂದು 
ಮೇಲೆಯೇ ಹೇಳಿದ್ದೇವೆ. ಲೇಸರ್ ರಚನೆಗೆ ರೂಬಿ ಹರಳು ಸರಿಯಾದುದೆಂದು 
ಮೈಮಾನ್ ಕಂಡುಕೊಂಡನು. ಹರಳು ಅಲ್ಯೂಮಿನಿಯಂ ಆಕ್ಸಿಡೇ ಹೊರತು 
ಬೇರೇನೂ ಅಲ್ಲ. ಆದರೆ ಹರಳಿನಲ್ಲಿ ಕೆಲವು ಅಲ್ಯೂಮಿನಿಯಂ ಪರಮಾಣುಗಳ 
ಬದಲು ಕೋಮಿಯಂ ಪರಮಾಣುಗಳು ಇರುತ್ತವೆ ; ಅಂದರೆ ಕ್ರೋಮಿಯಂ 
ಹರಳಿನಲ್ಲಿರುವ ಒಂದು ದೋಷ ಎನ್ನಬಹುದು. ಹರಳಿನ ಬಣ್ಣ ನಸುಗೆಂಪು. ಈ 
ಬಣ್ಣವು ಹರಳಿಗೆ ಬರುವುದಕ್ಕೆ ಕ್ರೋಮಿಯಂ ಪರಮಾಣುಗಳೇ ಕಾರಣ . ಹರಳಿನ 
ಮೂಲಕ ಬಿಳಿಯ ಬೆಳಕು ಹಾದಾಗ ಆ ಬೆಳಕಿನ ಹಳದಿ ಮತ್ತು ಹಸುರು 
ಬಣ್ಣಗಳನ್ನು ಕ್ರೋಮಿಯಂ ಪರಮಾಣುಗಳು ಬಹಳಮಟ್ಟಿಗೆ ಹೀರಿಕೊಳ್ಳುತ್ತವೆ ; 
ಅಂದರೆ ಹಾದುಬಂದ ಬೆಳಕಿನಲ್ಲಿ ಹಳದಿ ಮತ್ತು ಹಸುರು ಬಣ್ಣಗಳಿರುವುದಿಲ್ಲ. 


ಮೇಸರ್‌ ಮತ್ತು ಲೇಸರ್ 


೧೦೦೩ 


ಆದುದರಿಂದ ಹರಳು ನಸುಗೆಂಪಾಗಿ ಕಾಣಿಸಿಕೊಳ್ಳುತ್ತದೆ. ಕ್ರೋಮಿಯಂ ಪರ 
ಮಾಣುಗಳ ಸಂಖ್ಯೆಯು ಅಧಿಕವಾದ ಕೆಂಪುಬಣ್ಣವು ದಟ್ಟವಾಗುತ್ತದೆ. 
ಕೋಮಿಯಂ ಪರಮಾಣುಗಳು ಈ ಬೆಳಕುಗಳನ್ನು ಹೀರಿ ಮೇಲಿನ ಶಕ್ತಿಹಂತ 
ಕೇರುತ್ತವೆ. ಆದರೆ ಅವು ಅಲ್ಲಿಂದ ಕೆಳಕ್ಕೆ ಮೆಟ್ಟಲು ಮೆಟ್ಟಲಾಗಿ ಇಳಿಯುತ್ತವೆ. 
ಮೊದಲಿನ ಇಳಿವು ಅವು ಮೇಲಕ್ಕೇರಿದ ತಕ್ಷಣ ಆಗುತ್ತದೆ. ಈ ಇಳಿವಿನಲ್ಲಿ ತಮ್ಮ 
ಸ್ವಲ್ಪ ಶಕ್ತಿಯನ್ನು ಹರಳಿನ ಜಾಲಕ ( lattice ) ಕೈ ಬಿಟ್ಟು ಕೊಟ್ಟು ಮಿತಸ್ಥಿರ 
ಹಂತ ( metastable state ) ವೆನಿಸಿಕೊಳ್ಳುವ ಹಂತದಲ್ಲಿ ಸ್ವಲ್ಪ ಕಾಲ ಅಂದರೆ 
ಸುಮಾರು ಒಂದು ಮಿಲಿಸೆಕೆಂಡಿನಷ್ಟು ( ಒಂದು ಸೆಕೆಂಡಿನ ಸಾವಿರದಲ್ಲೊಂದು 
ಭಾಗ) ಕಾಲ ತಂಗಿರುತ್ತವೆ. ಮೊದಲಿನ ಇಳಿವಿನಲ್ಲಿ ಯಾವ ವಿಸರಣವೂ ಹರಳಿ 
ನಿಂದೀಚೆ ಬರುವುದಿಲ್ಲ. ಆದರೆ ಮಿತಸ್ಥಿರ ಹಂತದಿಂದ ಭೂಹಂತಕ್ಕಿಳಿದಾಗ ದಟ್ಟ 
ಕೆಂಪಾದ ತರಂಗಾಂತರ ೬೯೪೩ À ಇರುವ ಕೆಂಪು ಬೆಳಕನ್ನು ಹರಳು ಹೊರಸೂಸು 
ತದೆ. ಇದನ್ನು ಚಿತ್ರ ೯ರಲ್ಲಿ ಕಾಣಿಸಿದೆ. ಮಿತಸ್ಥಿರ ಹಂತದಿಂದ ಅವು ಸ್ವಲ್ಪ 
ತಡವಾಗಿ ಧುಮುಕುವುದರಿಂದಲೇ ಲೇಸರ್‌ ಕ್ರಿಯೆಯನ್ನು ಈ ಹರಳಿನಿಂದ ಆಗ 
ಮಾಡಿಸಲು ಸಾಧ್ಯವಾಗಿದೆ. ಹೀಗೆ ಕ್ರೋಮಿಯಂ ಪರಮಾಣುಗಳೆಲ್ಲವನ್ನೂ 


a ಕ್ರೋಮಿಯಂ 6 


အခယနေ့ 


ಮೇಲಿನಹಂತಗಳು 
ಲೇಸ‌ಕಿರಣ 
' 
ಮಿತಸ್ಥಿರ 
ಹಂತ 


04 


- ಭೂರಂತ 


ಚಿತ್ರ ೯ , ರೂಬಿ ಲೇಸರಿನಲ್ಲಿಕೋಮಿಯಂ ಪರಮಾಣುಗಳಿಗೆ ಶಕ್ತಿ ಹಂತಗಳ 
ನಡುವೆ ಆಗುವ ಓಡಾಟಗಳನ್ನು ವಿವರಿಸುತ್ತದೆ. ( a) ಭೂಹಂತದಲ್ಲಿರುವ ಪರಮಾಣು 
ಗಳು ಫೋಟಾನ್ಗಳನ್ನು ( ಅಲೆಯಾಕಾರದ ಬಾಣಗಳು) ಹೀರಿ ಮೇಲಿನ ಎರಡರಲ್ಲಿ 
ಯಾವುದಾದರೊಂದು ಶಕ್ತಿ ಬಂಧ (bಯಲ್ಲಿ) ಕ್ಕೆ ಏರುತ್ತವೆ. (c) ತಮ್ಮ ಸ್ವಲ್ಪ 
ಶಕ್ತಿಯನ್ನು ಹರಳಿನ ಜಾಲಕಕ್ಕೆ ಬಿಟ್ಟು ಕೊಟ್ಟು ಅಲ್ಲಿ ಅದ ಮಿತಸ್ಥಿರ ಹಂತಕ್ಕಿಳಿಯು 
ಇವೆ. (d) ಇತರ ಕ್ರೋಮಿಯಂ ಪರಮಾಣುಗಳು ವಿಸರ್ಜಿಸುವ ಫೋಟಾನ್ 
ಗಳಿಂದ ಪ್ರಚೋದಿಸಲ್ಪಟ್ಟಾಗಭೂಹಂತಕ್ಕೆ ಬಿದ್ದು ಅಷ್ಟೇ ಶಕ್ತಿಯುಳ್ಳ ಫೋಟಾನ್ 
ಗಳನ್ನು ವಿಸರ್ಜಿಸುತ್ತವೆ. 


ಪ್ರಬುದ್ಧ ಕರ್ಣಾಟಕ 
ಮೇಲಿನ ಹಂತಕ್ಕೆ ಕಳುಹಿಸಿ ಅವುಗಳನ್ನು ತರಂಗಾಂತರ ೬೯೪೩ À ಇರುವ ಬೆಳಕಿ 
ನಿಂದ - ಅಂದರೆ ಪರಮಾಣುಗಳು ತಾವಾಗಿ ವಿಸರ್ಜಿಸುವ ಬೆಳಕಿನಿಂದತಾಡಿಸಿದರೆ 
ಪರಮಾಣುಗಳೆಲ್ಲಾ ದೊಪಕ್ಕನೆ ಬೇಗ ಬೇಗ ಧುಮ್ಮಿಕ್ಕಿ ಫೋಟಾನ್ಗಳ ಪ್ರಪಾತ 
ವನ್ನುಂಟುಮಾಡುತ್ತವೆ ; ಅಂದರೆ ಅತಿ ಶಕ್ತಿಯುತವಾದ ಕೆಂಪು ಬಣ್ಣದ೬೯೪೩ À 
ತರಂಗಾಂತರವಿರುವ ಬೆಳಕಿನ ತೆನೆಯೊಂದು ಹರಳಿನಿಂದಾಚೆ ಸಿಡಿದುಬರುತ್ತದೆ. 
ಹರಳಿನೊಳಗಿರುವ ಮೇಲಿನ ಹಂತಕ್ಕೇರಿದ ಯಾವುದಾದರೊಂದು ಪರಮಾಣುವು 
ಧುಮುಕುವುದರಿಂದ ಕೂಡ ಈ ಕ್ರಿಯೆ ಆರಂಭವಾಗಬಹುದು. ಹೀಗೆ ಜನಿಸಿದ 
ಫೋಟಾನ್ ಮತ್ತೆ ಮತ್ತೆ ಪರಮಾಣುಗಳನ್ನು ತಾಡಿಸುತ್ತ ಮತ್ತಷ್ಟು ಫೋಟಾನ್ 
ಗಳನ್ನು ಅತಿ ಪ್ರಸ್ವ ಕಾಲದಲ್ಲಿ ಅಂದರೆ ಪರಮಾಣುಗಳು ತಾವೇ ತಾವಾಗಿ ಬೀಳುವ 
ಒಂದು ಮಿಲಿಸೆಕೆಂಡಿನೊಳಗೆ ಅಧಿಕ ಸಂಖ್ಯೆಯಲ್ಲಿ ಉತ್ಪನ್ನ ಮಾಡುತ್ತದೆ; ಅಂದರೆ 
ಆಗ ಹರಳು ತರಂಗಾಂತರ ೬೯೪೩ À ಇರುವ ಕೆಂಪು ಬೆಳಕನ್ನು ಹೊರಸೂಸುವ 
ಆವರ್ತ ಜನಕದಂತೆ ಕೆಲಸಮಾಡುತ್ತದೆ. 

ರೂಬಿ ಹರಳನ್ನು ಲೇಸರ್‌ ಆಗಿ ಕೆಲಸಮಾಡಿಸಲು ಅದಕ್ಕೆ ಗೊತ್ತಾದ ರೂಪ 
ಕೊಡುವುದು ಆವಶ್ಯಕ. ಒಂದು ದೊಡ್ಡ ಹರಳನ್ನು ತೆಗೆದುಕೊಂಡು ಯಂತ್ರದ 
ಸಹಾಯದಿಂದ ಸುಮಾರು ೪ ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ದಪ್ಪವಿರುವ 
ಸಿಲಿಂಡರ್‌ ರೂಪಕ್ಕೆ ಅದನ್ನು ತರಬೇಕು. ಸಿಲಿಂಡರನ ತುದಿಗಳನ್ನು ಚೆನ್ನಾಗಿ 
ಉಜ್ಜಿ ಅದರ ಮುಖಗಳು ನಿಷ್ಕಷ್ಟವಾಗಿ ಪರಸ್ಪರಸಮಾನಾಂತರವಾಗಿರುವಂತೆಯೂ , 
ಅಲ್ಲದೆ ಮೆರಗುಕೊಟ್ಟು ಚೆನ್ನಾಗಿ ಪ್ರತಿಫಲಿಸುವಂತೆಯೂ ಮಾಡಬೇಕು. ಆದರೆ 
ಅವುಗಳಲ್ಲಿ ಒಂದು ಮುಖವು ಮಾತ್ರ ಅಪೂರ್ಣವಾಗಿ ಪ್ರತಿಫಲಿಸುವಂತಿರಬೇಕು. 
ಈ ರೀತಿಯ ರಚನೆಯಿಂದ ಸಿಲಿಂಡರೊಳಗೆ ಸಿಕ್ಕಿಬಿದ್ದ ಫೋಟಾನ್ ಅಕ್ಷದ ನೇರದಲ್ಲಿ 
ಧಾವಿಸುತ್ತಿದ್ದರೆ ಅದು ಮುಖದಿಂದ ಮುಖಕ್ಕೆ ಪ್ರತಿಫಲಿತವಾಗುವ ಸಂಭವವುಂಟು. 
ಒಂದು ಮುಖವು ಅಪೂರ್ಣವಾಗಿ ಮಾತ್ರ ಪ್ರತಿಫಲಿಸುವುದರಿಂದ ಹೀಗೆ ಓಡಾಡು 
ವಾಗ ಫೋಟಾನ್ ಒಂದೆರಡು ಸಲಕ್ಕೆ ಈಚೆಗೆ ಬರಬಹುದು ; ಅಥವಾ ಅನೇಕ 
ಸಲ ಅಂದರೆ ಸಾವಿರಾರು ಸಲ ಪ್ರತಿಫಲಿತವಾಗಿ ಬರಬಹುದು. ಹೀಗೆ ಬಂದ 
ಫೋಟಾನ್ ಅಕ್ಷದ ನೇರದಲ್ಲಿಯೇ ಓಡುತ್ತಿರುತ್ತದೆನ್ನು ವುದು ಕೂಡ ಸಹಜವೇ . 
ಆದರೆ ಸಿಲಿಂಡರ್‌ನ ಪಾರ್ಶ್ವದ ಮೇಲೆ ಬೀಳುವ ಫೋಟಾನಿಗೆ, ಈ ರೀತಿ ಅನೇಕ 
ಸಲ ಪ್ರತಿಫಲನ ಉಂಟಾಗುವುದಿಲ್ಲ. ಅದು ಸಿಲಿಂಡರಿಂದೀಚೆಗೆ ಯಾವುದೋ 
ನೇರದಲ್ಲಿ ಮುಂಚೆಯೇ ಬಂದುಬಿಡುತ್ತದೆ. ಆದುದರಿಂದ ಹರಳಿಗೆ ಕೊಟ್ಟ ಸಿಲಿಂಡರ್‌ 
ರೂಪವು ಅದನ್ನು ಮೇಸರಿನ ಅನುನಾದಕುಹರದಂತೆ ಕೆಲಸಮಾಡಿಸಲು ನೆರವಾಗು 
ತದೆ ; ಅಂದರೆ ಅಕ್ಷದ ನೇರದಲ್ಲಿ ಸಿಕ್ಕಿಬಿದ್ದ ಫೋಟಾನ್ಗಳು ಲಾಳಿಯಂತೆ 
ಹಿಂದಕ್ಕೂ ಮುಂದಕ್ಕೂ ಮೇಲಿಂದ ಮೇಲೆ ಅತಿ ರಭಸದಿಂದ ಓಡಾಡಲು ಸಿಲಿಂಡರ್ 
ಬಹಳ ಸಹಾಯಕವಾಗುತ್ತದೆ. ಫೋಟಾನ್ಗಳು ಈ ರೀತಿ ಹರಳಿನೊಳಗೆ ಸಿಕ್ಕಿ 


೧೦೦೫ 


ಮೇಸರ್‌ ಮತ್ತು ಲೇಸರ್ 


OR • Xo • lo / % 


6 


to ೦ ೦ 


೦ ೦ ೦ ೦ ೦ ೦ 1 


೦ ೦ ೦ ೦ 


o 


0 


4 


6 


0 


0 


೦ 


೦ 


೦ 


0 


೦ 


೦ 


೦ 


೦ 


೦ 


* * 


* ೦ 


೦ 


೦ 


೦ 


೦ 


೦ 


೦ 


೦ 


೦ 


೦ 


೦ 


೦ 


೦ 


೧೧೧ ೧೦ * * * * = 


# 


0 


0 


0 


0 


೦ 


೦ 


d 
| 
| 
4 


ಈ 


೦ 


೦ 


೦ 


೦ 


೦ 


V 


೦ 


೦ 


| 
೦ 


೦ 


TOIII 


೦ 


ಚಿತ್ರ ೧೦, ಘನ ಪದಾರ್ಥದ ಲೇಸರಿನಲ್ಲಿ ( ರೂಬಿ ಲೇಸರಿನಲ್ಲಿ) ಫೋಟಾನ್ 
ಗಳ ಪ್ರಪಾತ ಹೇಗೆ ಉಂಟಾಗುತ್ತದೆಂಬುದನ್ನು ವಿವರಿಸುತ್ತದೆ. ( a ) ಲೇಸರ್‌ 
ಹರಳಿನಲ್ಲಿರುವ ಪರಮಾಣುಗಳು ( ಕಪ್ಪು ಚುಕ್ಕಿಗಳು) ಭೂಹಂತದಲ್ಲಿರುತ್ತವೆ. 
( b ) ಪಂಪ್ ಮಾಡುವ ದೀಪ (bಯಲ್ಲಿನ ಕಪ್ಪು ಬಾಣಗಳು ) ಅನೇಕ ಪರಮಾಣು 
ಗಳನ್ನು ಮೇಲಿನ ಹಂತಕ್ಕೆ ತುತ್ತದೆ ( ಖಾಲೀ ಚುಕ್ಕಿಗಳು). ( c) ಉದ್ರಿಕ್ತವಾದ 
ಒಂದು ಪರಮಾಣುವು ಫೋಟಾನನ್ನು ( ಎರಡು ಗೀಟನ ಬಾಣ) ಸಿಲಿಂಡರನ ಅಕ್ಷಕ್ಕೆ 
ಸಮಾನಾಂತರವಾಗಿ ಕಳುಹಿದಾಗ ಪ್ರಪಾತವು ಆರಂಭವಾಗುತ್ತದೆ ( 4 ಮತ್ತು ) 
ಹೀಗೆ ಮೇಲಿಂದ ಮೇಲೆ ವಿಸರ್ಜಿಸಲ್ಪಟ್ಟ ಫೋಟಾನ್ಗಳು ಸಿಲಿಂಡರನ ಅಕ್ಷದ 
ನೇರದಲ್ಲಿ ಲಾಳಿಯಂತೆ ಹಿಂದಕ್ಕೂ ಮುಂದಕ್ಕೂ ಓಡಾಡಿದಾಗ ಪ್ರಪಾತವು ವೃದ್ಧಿ 
ಯಾಗುತ್ತದೆ. ( f) ಪ್ರಪಾತವು ಹೆಚ್ಚಾದಾಗ ಲೇಸರ್ ದಂಡವು ಹರಳಿನ ಅಪೂರ್ಣ 
ವಾಗಿ ಪ್ರತಿಫಲಿಸುವ ಮುಖದ ಮೂಲಕ ಈಚೆಗೆ ಸಿಡಿದುಬರುತ್ತದೆ. 


೧೦೦೬ 


ಪ್ರಬುದ್ಧ ಕರ್ಣಾಟಕ 


ಬಿದ್ದಷ್ಟೂ ಅವು ಪರಮಾಣುಗಳನ್ನು ತಾಡಿಸುವ ಸಂಭವವು ಹೆಚ್ಚಾಗಿರುವುದರಿಂದ 
ಲೇಸರ್‌ ಕ್ರಿಯೆಯು ಯಶಸ್ವಿಯಾಗಿ ನೆರವೇರುತ್ತದೆ. ಈ ರೀತಿ ಫೋಟಾನ್ಗಳು 
ಜನಿಸುವುದನ್ನೂ ಅವಕ್ಕಾಗುವ ಓಡಾಟಗಳನ್ನೂ ಚಿತ್ರ ೧೦ರಲ್ಲಿ ಕಾಣಿಸಿದೆ. 
- ರೂಬಿ ಹರಳನ್ನು ಲೇಸರಾಗಿ ಕೆಲಸಮಾಡಿಸಿದಾಗ ಮೈಮಾನ್ ಏರ್ಪಡಿಸಿ 
ಕೊಂಡ ಪ್ರಾಯೋಗಿಕ ಜೋಡಣೆಗಳನ್ನು ಚಿತ್ರ ೧೧ರಲ್ಲಿ ತೋರಿಸಲಾಗಿದೆ. ಇಲ್ಲಿ 
ಹರಳಿನ ಸಿಲಿಂಡರ್‌ ಸುತ್ತ ಸುರುಳಿಯಾಕಾರದ ಎಲೆಕ್ಟ್ರಾನಿಕ್ ಸ್ಪುರಣ ದೀಪ 
( electronic fash lamp ) ವೊಂದನ್ನು ಇರಿಸಲಾಯಿತು. ಈ ದೀಪಕ್ಕೆ ವಿದ್ಯುತ್ 


_ ಸ್ಪುರಣದೀಪ 
ರೂಬಿರಗಳು 
ಗಾಜಿನಕೊಳವೆ | | h 
(ಹಣಾಹಂದರ 

ರ 


ಲೇಶಣ್ಣಂಚ 


ಸ್ಪಿಂಗ್ 


ಶೀತಕ 


ಶೀತಕ 

ವಿದ್ಯುದಾಕರ 
ಚಿತ್ರ ೧೧, ರೂಬಿ ಲೇಸರಿನ ಪ್ರಮುಖ ಭಾಗಗಳು, ಸ್ಪುರಣ ದೀಪವು ವಿದ್ಯು 
ದಾಕರದಿಂದ ಉರಿಯುತ್ತದೆ. ಅದರ ಶಕ್ತಿಯುಕ್ರೋಮಿಯಂ ಪರಮಾಣುಗಳನ್ನು 
ಮೇಲಿನ ಹಂತಕ್ಕೆ ತುತ್ತದೆ. ಹರಳಿನ ಅಪೂರ್ಣವಾಗಿ ಪ್ರತಿ ಫಲಿಸುವ ಮುಖದಿಂದ 
ಲೇಸರ್ ದಂಡವು ಹೊರಹೊಮ್ಮುತ್ತದೆ. ಪ್ರಚಂಡ ಮಿಡಿತಗಳಿಂದ ಹರಳಿನಲ್ಲಾ 
ಗುವ ತೀವ್ರ ಶಾಖವನ್ನು ದ್ರವ ನೈಟ್ರೋಜನ್ ಅಥವಾ ಮತ್ತಾವದಾದರೂ 
ಶೀತಕದ ಸಹಾಯದಿಂದ ಹೀರಲಾಗುತ್ತದೆ. 


ಸಾಮರ್ಥವನ್ನೊದಗಿಸಿ ಅದನ್ನು ಬೆಳಗಿಸಲಾಯಿತು. ದೀಪದಿಂದ ಬಂದ 
ಬೆಳಕು ಹರಳಿನಲ್ಲಿರುವಕ್ರೋಮಿಯಂ ಪರಮಾಣುಗಳನ್ನು ಮೇಲಿನ ಹಂತಕ್ಕೆತ್ತು 
ಇದೆ ; ಅಂದರೆ ದೀಪವುಕ್ರೋಮಿಯಂ ಪರಮಾಣುಗಳನ್ನು ಮೇಲಿನ ಹಂತಕ್ಕೆ 
* ಪಂಪ್ ' ಮಾಡಿ ಕಳಹುವ ಸಾಧನ ಎನ್ನಬಹುದು. ಪ್ರತಿಯೊಂದು ಲೇಸರಿ 
ನಲ್ಲಿಯೂ ಸಾಮಾನ್ಯವಾಗಿ ಈ ರೀತಿಯ ಪಂಪ್ ಮಾಡುವ ಪ್ರಚೋದಕ ( excitor ) 
ವೊಂದನ್ನು ಉಪಯೋಗಿಸಬೇಕು. ದೀಪದ ಬೆಳಕನ್ನು ಹೀರಿದ ಹರಳು ಪ್ರಾರಂಭದಲ್ಲಿ 
ತನಗೆ ಸಹಜವಾದ ಕೆಂಪು ಸ್ಪುರಣ ವಿಸರಣ ( red duorescent radiation) 
ವನ್ನು ಹೊರಸೂಸುತ್ತಿರುತ್ತದೆ. ಆದರೆ ದೀಪದ ಪ್ರಕಾಶವು ಕ್ರಮೇಣ ಹೆಚ್ಚಿ ಒಂದು 
ಮಿತಿಯನ್ನು ಮೀರಿದಾಗ ಹರಳಿನ ಮುಖದಿಂದ ಕೇವಲ 56 ಸೆಕೆಂಡಷ್ಟು ಕಾಲ 


ಮೇಸರ್‌ ಮತ್ತು ಲೇಸರ್‌ 


೧೦೦೭ 


ಜೀವಂತವಾದ ಕೆಂಪು ಬೆಳಕಿನ - ಅಂದರೆ ತರಂಗಾಂತರವು ನಿಷ್ಕಷ್ಟವಾಗಿ ೬೯೪೩ À 
ಇರುವ - ತೆನೆಯೊಂದು ಮಿಂಚಿನಂತೆ ಸಿಡಿದುಬರುತ್ತದೆಂದು ಪ್ರಯೋಗದಲ್ಲಿ ಕಂಡು 
ಬಂದಿತು. ಪ್ರಾರಂಭದಲ್ಲಿ ಹರಳಿನ ಮೂಲಕ ಆಗುವಫೋಟಾನ್‌ಗಳ ನಷ್ಟವನ್ನು 
ಮೀರುವಷ್ಟು ಅಧಿಕ ಸಂಖ್ಯೆಯಲ್ಲಿಕ್ರೋಮಿಯಂ ಪರಮಾಣುಗಳು ಮೇಲಿನ ಹಂತ 
ದಲ್ಲಿ ಶೇಖರಿಸಿಕೊಂಡಹೊರತು ಈ ಕ್ರಿಯೆ ನಡೆಯುವುದಿಲ್ಲವೆಂದು ಇದರಿಂದ 
ತಿಳಿದುಬರುತ್ತದೆ. 

ರೂಬಿ ಲೇಸರಿನಲ್ಲಿ ಕೋಮಿಯಂ ಪರಮಾಣುಗಳು ಭೂಹಂತಕ್ಕೆ ಬೀಳು 
ವುದರಿಂದ ಹರಳನ್ನು ಲೇಸರಾಗಿ ಕೆಲಸಮಾಡಿಸಲು ಪರಮಾಣುಗಳನ್ನು ಪುನಃ 
ಪಂಪ್ ಮಾಡಿ ಮೇಲಿನ ಹಂತಕ್ಕೆ ರವಾನಿಸಬೇಕು ; ಅಂದರೆ ಹರಳಿನಲ್ಲಿ ಲೇಸರ್‌ 
ಕ್ರಿಯೆಯು ಬಿಟ್ಟು ಬಿಟ್ಟು ಆಗುವುದೇ ವಿನಹ ಎಡಬಿಡದೆ ಜರುಗುವುದಿಲ್ಲ. ಆದರೆ 
ಕೆಲವು ಅನಿಲಗಳಲ್ಲಿ ಮೇಲಿನ ಮತ್ತು ಭೂಹಂತಗಳ ಮಧ್ಯದಲ್ಲಿ ಇನ್ನೂ ಕೆಲವು 
ಹಂತಗಳು ದೊರಕುವುದರಿಂದ ಅವುಗಳ ನಡುವೆ ಲೇಸರ್‌ ಕ್ರಿಯೆಯನ್ನು ಜರುಗಿಸಿ 
ಪದಾರ್ಥವನ್ನು ಎಡಬಿಡದೆ ಕೆಲಸಮಾಡಿಸಲು ಸಾಧ್ಯ . ಹೀಲಿಯಂ ಮತ್ತು 
ನಿಯಾನ್ ಅನಿಲಗಳನ್ನು ಒಳಗೊಂಡ ಇಂತಹ ಲೇಸರೊಂದನ್ನು ಬೆಲ್ ಟೆಲಿರ್ಫೋ 
ಪ್ರಯೋಗಶಾಲೆಯಲ್ಲಿ ಆಲಿ ಜವಾನ್ ಎಂಬುವರು ೧೯೬೧ರಲ್ಲಿ ರಚಿಸಿದರು. 
ನಿರಂತರವಾಗಿ ಕೆಲಸಮಾಡುವಂತೆ ರಚಿಸಿದ ಲೇಸರ್‌ ಗಳಲ್ಲಿ ಇದೇ ಮೊದಲನೆಯದು 
ಎನ್ನಬಹುದು. ಇಲ್ಲಿ ಹೀಲಿಯಂ ಮತ್ತು ನಿಯಾನ್ ಅನಿಲಗಳನ್ನು ಸೂಕ್ತವಾದ 
ಪ್ರತಿಫಲನ ಫಲಕ 

ಪ್ರತಿಫಲನ ಫಲಕ 
ಹೀಲಿಯಂ-ನಿಯನ್ 


మిశ్రణ 


ಕಿಟಕಿ 


ಲೇಸ‌ದಂಡ 


ರೇಡಿಯೋ 
ಪ್ರಚೋದಕ 


ಆವರ್ತ್ತಸಂಖ್ಯೆಯ 


ಚಿತ್ರ ೧೨, ( ೩) ಹೀಲಿಯಂ- ನಿಯಾನ್ ಲೇಸರಿನ ಪ್ರಮುಖ ಭಾಗಗಳು . 
ಇಲ್ಲಿ ರೇಡಿಯೋ ಆವರ್ತಸಂಖ್ಯೆಯ ಪ್ರಚೋದಕವು ಹೀಲಿಯಂ ಪರಮಾಣುಗಳನ್ನು 
ಮೇಲಿನಹಂತಕ್ಕೆ ಕಳುಹುತ್ತದೆ. ಅವುಗಳನ್ನು ತಾಡಿಸಿದ ನಿಯಾನ್ ಪರಮಾಣುಗಳು 
ಮೇಲಿನಹಂತಕ್ಕೇರಿ ಬಿದ್ದಾಗ ಫೋಟಾನ್ಗಳು ಜನಿಸುತ್ತವೆ. ಕೊಳವೆಯ ತುದಿಯಲ್ಲಿ 
ರುವ ಪ್ರತಿಫಲನ ಫಲಕಗಳು ಫೋಟಾನ್ಗಳನ್ನು ಸರಾಗವಾಗಿ ಆಕ್ಷದ ನೇರದಲ್ಲಿ 
ಓಡಾಡಿಸುವುದರಿಂದ ಲೇಸರ್‌ ದಂಡವು ಉಂಟಾಗುತ್ತದೆ. 


೧೦೦೮ 


ಪ್ರಬುದ್ಧ ಕರ್ಣಾಟಕ 


ಪ್ರಮಾಣದಲ್ಲಿ ಗಾಜಿನ ಕೊಳವೆಯೊಂದರಲ್ಲಿ ಇರಿಸಲಾಗುತ್ತದೆ. ಎಂದಿನಂತೆ 
ಕೊಳವೆಯ ( ಚಿತ್ರ ೧೨ (a ) ಅಥವಾ ( b ) ಮುಖಗಳು ನಿಷ್ಕಷ್ಟವಾಗಿ ಸಮಾ 
ನಾಂತರವಾಗಿರುತ್ತವೆ ; ಅಲ್ಲದೆ ಒಂದು ಪೂರ್ಣವಾಗಿಯೂ ಮತ್ತೊಂದು ಅಪೂರ್ಣ 
ವಾಗಿಯೂ ಪ್ರತಿಫಲಿಸುವಂತಿರುತ್ತವೆ. ಕೊಳವೆಯು ಕೇವಲ ಅನಿಲ - ವಿಸರ್ಜಕ 
ದೀಪದಂತೆ ಕೆಲಸ ಮಾಡುತ್ತದೆ. ಅನಿಲದ ಪರಮಾಣುಗಳಿಗೆ ಪ್ರಚೋದನೆಯನ್ನು 
ಇಲ್ಲಿ ರೇಡಿಯೋ ತರಂಗಗಳಷ್ಟು ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗಗಳಿಂದ 


ಚಿತ್ರ ೧೨ ( b ), ಆಲಿ ಜವಾನ್ ಮತ್ತು ಅವರ ಸಹೋದ್ಯೋಗಿಗಳಿಂದ ನಿರ್ಮಿತ 

- ನಾದ ಹೀಲಿಯಂ - ನಿಯಾನ್ ಲೇಸರ್ 


ಉಂಟುಮಾಡಲಾಗುತ್ತದೆ. ಹೀಗೆ ಮಾಡಿದಾಗ ಕೊಳವೆಯಲ್ಲಿ ಕೆಲವು ಇಲೆಕ್ಟ್ರಾನ್ 
ಗಳು ಉತ್ಪನ್ನವಾಗಿ ಅವು ಅನಿಲದ ಪರಮಾಣುಗಳನ್ನು ತಾಡಿಸುತ್ತವೆ. ಆದರೆ ಈ 
ತಾಡನೆಗಳಿಂದ ಹೀಲಿಯಂ ಪರಮಾಣುಗಳು ಸುಲಭವಾಗಿ ಮೇಲಿನ ಹಂತಕ್ಕೇರು 
ತವೆ. ಇಂತಹ ಪರಮಾಣುಗಳನ್ನು ಈಗ ನಿಯಾನ್ ಪರಮಾಣುಗಳು ತಾಡಿಸಿದರೆ 
ಮೇಲಿರುವ ತನ್ನ ನಾಲ್ಕರಲ್ಲಿ ಯಾವುದಾದರೊಂದು ಹಂತಕ್ಕೆ ( ಚಿತ್ರ ೧೩ ) ಅವು 
ಏರುತ್ತವೆ; ಮತ್ತು ಹೀಗೆ ತಮ್ಮ ಶಕ್ತಿಯನ್ನು ಕಳೆದುಕೊಂಡ ಹೀಲಿಯಂ ಪರ 
ಮಾಣುಗಳು ಕೆಳಹಂತಕ್ಕೆ ಬೀಳುತ್ತವೆ ; ಅಂದರೆ ನಿಯಾನ್ ಪರಮಾಣುಗಳನ್ನು 
ಹೀಗೆ ಮೇಲಿನ ಹಂತಕ್ಕೆ ಪಂಪ್ ಮಾಡಿ ಏರಿಸಿ ಅವುಗಳಲ್ಲಿ ಸಂದಣಿ ವಿಪರ್ಯಯ 
ವನ್ನು ೦ಟುಮಾಡುವ ಕ್ರಿಯೆಯು ಈ ಲೇಸರಿನಲ್ಲಿ ಹೀಲಿಯಂ ಪರಮಾಣುಗಳ 
ಮೂಲಕ ಜರುಗುತ್ತದೆ ; ಮತ್ತು ಪ್ರಾರಂಭದಲ್ಲಿ ಪ್ರಚೋದನೆಯು ಅನಿಲಕ್ಕೆ ವಿದ್ಯುತ್ 
ಸಾಮರ್ಥ್ಯದಿಂದುಂಟಾಗುತ್ತದೆ ; ಘನಪದಾರ್ಥಗಳ ಲೇಸರಿನಂತೆ ಬೆಳಕಿನಿಂದಾಗುವು 
ದಿಲ್ಲ. ಮೇಲಿನ ಹಂತಕ್ಕೇರಿದ ನಿಯಾನ್ ಪರಮಾಣುಗಳು ಹತ್ತಿರವಿರುವ ಬೇರೆ ಬೇರೆ 


ಮೇಸರ್‌ ಮತ್ತು ಲೇಸರ್ 


( ೧೦೦೯ 


a ಹೀಲಿಯಂ ಖಜೂನ್ 6 


ಆಸಕ್ತರಂಗ 


ನಿಯಾನಿನ 
ಹತ್ತುಹೂತಗಳು 


ಶಕ್ತಿ(ಎಲೆಕ್ಯಾನ್ವೋಲ್ಟಗಳಲ್ಲ 


- ಭೂಗತ 


ಚಿತ್ರ ೧೩ ಹೀಲಿಯಂ- ನಿಯಾನ್ ಲೇಸರಿನಲ್ಲಿ ಶಕ್ತಿ ಹಂತಗಳ ನಡುವೆ ಪರಮಾಣುಗಳಿ 
ಗಾಗುವ ಓಡಾಟಗಳು , 

( a ) ಪ್ರಾರಂಭದಲ್ಲಿ ಎರಡು ಪರಮಾಣುಗಳೂ ಭೂಹಂತದಲ್ಲಿರುತ್ತವೆ, 
(b ) ಇಲೆಕ್ಟ್ರಾನ್ ಹೀಲಿಯಂ ಪರಮಾಣುವನ್ನು ತಾಡಿಸಿದಾಗ ಅದು ಮೇಲಿನ ಹಂತ 
ಕ್ಕೇರುತ್ತದೆ. (c) ಹೀಲಿಯಂನ ಈ ಪರಮಾಣುವು ನಿಯಾನ್ ಪರಮಾಣುವನ್ನು 
ಸಂಘಟಿಸಿದಾಗ ಅದು ತನ್ನ ಮೇಲಿನ ನಾಲ್ಕು ಹಂತಗಳಲ್ಲಿ ಒಂದಕ್ಕೇರುತ್ತದೆ. ತನ್ನ 
ಶಕ್ತಿಯನ್ನು ಕಳೆದುಕೊಂಡ ಹೀಲಿಯಂ ಪರಮಾಣುವು ಭೂಹಂತಕ್ಕಿಳಿಯುತ್ತದೆ. 
( 4) ಆಚೆಯಿಂದ ಬಂದ ಫೋಟಾನಿನಿಂದ ಪ್ರಚೋದಿಸಲ್ಪಟ್ಟಾಗ ನಿಯಾನ್ 
ಪರಮಾಣುವು ತನ್ನ ನಡುಹಂತಗಳ ಹತ್ತರಲ್ಲಿ ಒಂದಕ್ಕೆ ಬಿದ್ದು ಲೇಸರ್ ಕಿರಣ 
ವನ್ನು ಕೊಡುತ್ತದೆ ( d ಅಲ್ಲಿ ಅಲೆಯಾಕಾರದ ಬಾಣ). ಅನಂತರ ಮೆಟ್ಟಲು 
ಮೆಟ್ಟಲಾಗಿ ಭೂಹಂತಕ್ಕಿಳಿಯುತ್ತದೆ. ಮೊದಲನೆಯ ಇಳಿವಿನಲ್ಲಿ ಬಂದ ಫೋಟಾನ್ 
( ಒಡೆದ ಅಲೆಯಾಕಾರದ ಬಾಣ) ಲೇಸರ್ ಕಿರಣಕ್ಕೆ ಸೇರಿಕೊಳ್ಳುವುದಿಲ್ಲ. 


ಯಾದ ಹತ್ತು ಹಂತಗಳಲ್ಲಿ ಯಾವುದಾದರೊಂದಕ್ಕೆ ಬೀಳುತ್ತವೆ; ಅಂದರೆ ಲೇಸರ್‌ 
ಕ್ರಿಯೆಯು ಮೇಲಿನ ಮತ್ತು ಈ ಹಂತಗಳ ನಡುವೆ ಆಗುತ್ತದೆ. ಕೊಳವೆಯ 
ಮುಖಗಳು ನಿಷ್ಕಷ್ಟವಾಗಿ ಸಮಾನಂತರವಾಗಿರುವುದರಿಂದಲೂ ಮತ್ತು ಪ್ರತಿ 
ಫಲಿಸುವುದರಿಂದಲೂ ಅದರ ಅಕ್ಷದ ನೇರದಲ್ಲಿ ಫೋಟಾನ್ಗಳ ಓಡಾಟವು 
ಸರಾಗವಾಗಿ ನಡೆಯುತ್ತದೆ. ನಡುಹಂತಕ್ಕೆ ಬಿದ್ದ ಪರಮಾಣುಗಳು ಮೆಟ್ಟಲು 
ಮೆಟ್ಟಲಾಗಿ ಭೂಹಂತಕ್ಕಿಳಿಯುತ್ತವೆ; ಈ ಇಳಿವುಗಳಲ್ಲಿ ಉಂಟಾಗುವ ವಿಸರಣವು 
ಲೇಸರ್ ವಿಸರಣಕ್ಕೆ ಸೇರಿ ಕೊಳ್ಳುವುದಿಲ್ಲ. ನಡುಹಂತಕ್ಕೆ ಬಿದ್ದ ಪರಮಾಣುಗಳನ್ನು 
ಆದಷ್ಟು ಬೇಗ ಭೂಹಂತಕ್ಕಿಳಿಸಲು ಕೊಳವೆಯ ದಪ್ಪವನ್ನು ಕೇವಲ ಕೆಲವು ಮಿಲಿ 
ಮೀಟರುಗಳಷ್ಟು ಇಟ್ಟಿರುತ್ತಾರೆ. ಹೀಗೆ ಮಾಡಿದಾಗ ಕೊಳವೆಯ ಭಿತ್ತಿಗಳಿಗೂ 


64 


* ೧೦೧೦ 

ಪ್ರಬುದ್ಧ ಕರ್ಣಾಟಕ 
ಪರಮಾಣುಗಳಿಗೂ ಆಗುವ ತಾಡನೆಗಳು ತ್ವರಿತಗೊಳ್ಳುವುದರಿಂದ ಅವು ಬೇಗನೆ 
ಭೂಹಂತಕ್ಕಿಳಿಯುತ್ತವೆ ; ಅಂದರೆ ನಡುಹಂತವು ಬೇಗನೆ ಬರಿದಾಗುತ್ತದೆ. ಆದುದ 
ರಿಂದ ಈಗ ಸ್ವಲ್ಪವೇ ಸ್ವಲ್ಪ ನಿಯಾನ್ ಪರಮಾಣುಗಳು ಪುನಃ ಮೇಲಿನ ಹಂತಕ್ಕೆ 
ಹೋದರೆ ಮೇಲಿನ ಮತ್ತು ನಡುಹಂತಗಳ ನಡುವೆ ಸಂದಣಿ ವಿಪರ್ಯಯವು 
ಉಂಟಾಗಿ ಲೇಸರ್‌ ಕ್ರಿಯೆಯು ಪುನಃ ಜರುಗುತ್ತದೆ. ಹೀಗೆ ಈ ಲೇಸರಿನಿಂದ 
ಕ್ರಿಯೆಗಳು ಎಡಬಿಡದೆ ಒಂದಾದ ಮೇಲೊಂದು ಆಗುವಂತೆ ಮಾಡಲು ಸಾಧ್ಯ . 
ಕೊಳವೆಯ ದಪ್ಪವನ್ನು ಕೇವಲ ೬ ಮಿಲಿಮೀಟರಿನಷ್ಟಿಷ್ಟು ಬೆಲ್ ಟೆಲಿರ್ಫೋ 
ಪ್ರಯೋಗಶಾಲೆಯಲ್ಲಿ ಜೆ. ಡಿ. ರಿಗೈನ್ ಮತ್ತು ಎ . ಡಿ. ವೈಟ್ರು ಕೆಲವು ಅನಿಲ 
ಗಳಿ೦ದ ತರಂಗಾಂತರ ನಿಷ್ಕಷ್ಟವಾಗಿ ೬೩೨೮ À ಇರುವ ಬೆಳಕನ್ನು ಹೊರಸೂಸುವ 
ಲೇಸರನ್ನು ರಚಿಸಿರುತ್ತಾರೆ. 

ಯಾವುದಾದರೊಂದು ಹರಳಿನಲ್ಲಿರುವ ಇಲೆಕ್ಟ್ರಾನ್‌ಗಳ ಶಕ್ತಿಯನ್ನು ಶಕ್ತಿ 
ಹಂತ ಚಿತ್ರದಲ್ಲಿ ರೂಪಿಸಿದಾಗ ಅವುಗಳು ಎರಡು ಬೇರೆ ಬೇರೆ ಬಂಧ (band) 
ಗಳಾಗಿರುತ್ತವೆಂದು ( ಚಿತ್ರ ೧೪) ಕ್ವಾಂಟಂ ವಾದದಿಂದ ಕಂಡುಬರುತ್ತದೆ. 
ಇವೆರಡರಲ್ಲಿ ಕೆಳಗಿನ ಬಂಧವನ್ನು ವ್ಯಾಲೆನ್ಸ್ ಬಂಧ ( valence band) ಎಂದೂ 
ಮೇಲಿನದನ್ನು ವಾಹಕ ಬಂಧ ( conduction band) ಎಂದೂ ಅವುಗಳ ನಡುವೆ 
ಇರುವ ಪ್ರದೇಶವನ್ನು ನಿಷಿದ್ಧ ಪ್ರಾಂತ ( forbidden Zone) ಎಂದೂ ಕರೆಯು 
ತಾರೆ. ಲೋಹಗಳು ಒಳ್ಳೆಯ ವಿದ್ಯುದ್ವಾಹಕ ( Conductor ) ಗಳೆಂದು ನಮಗೆ 
ಗೊತ್ತಿದೆ. ಒಂದು ಹರಳು ವಿದ್ಯುದ್ವಾಹಕವಾಗಬೇಕಾದರೆ ಅದರ ವ್ಯಾಲೆನ್ಸ್ 
ಬಂಧದಲ್ಲಿ ಕೆಲವು ಶಕ್ತಿಹಂತಗಳು ಇಲೆಕ್ಟ್ರಾನ್ ಗಳನ್ನು ಪಡೆಯದೆ ಬರಿದಾಗಿರ 
ಬೇಕು ; ಅಥವಾ ವ್ಯಾಲೆನ್ಸ್ ಬಂಧದಿಂದ ಕೆಲವು ಇಲೆಕ್ಟ್ರಾನ್ಗಳು ವಾಹಕ 
ಬಂಧಕ್ಕೆ ಹೋಗುವಂತಿರಬೇಕು. ಹೀಗಾದಾಗ ಮಾತ್ರ ವಿದ್ಯುತ್ತು ಪದಾರ್ಥದ 
ಮೂಲಕ ಹರಿಯಲು ಸಾಧ್ಯ . ವಿದ್ಯುದವಾಹಕ (insulator) ಗಳೆ೦ದೆನಿಸಿ 
ಕೊಳ್ಳುವ ಪದಾರ್ಥಗಳಲ್ಲಿ ಪರಮಾಣುಗಳ ಇಲೆಕ್ಟ್ರಾನ್ಗಳು ವ್ಯಾಲೆನ್ಸ್ ಬಂಧದಲ್ಲಿ 
ರುವ ಶಕ್ತಿ ಹಂತಗಳನ್ನೆಲ್ಲಾ ಪೂರ್ಣವಾಗಿ ತುಂಬಿರುತ್ತವೆ ; ಅಂದರೆ ಆ ಬಂಧದಲ್ಲಿ 
ಎಷ್ಟು ಇರಲು ಸಾಧ್ಯವೋ ಅಷ್ಟು ಇಲೆಕ್ಟ್ರಾನ್ ಗಳು ಸೇರಿಕೊಂಡಿರುತ್ತವೆ ( ಚಿತ್ರ ೧೪ ). 
ಆದುದರಿಂದ ಒಂದು ಪದಾರ್ಥದ ಮೂಲಕ ವಿದ್ಯುತ್ತು ಹರಿಯಬೇಕಾದರೆ ವಾಹಕ 
ಬಂಧದಲ್ಲಿ ಇಲೆಕ್ಟ್ರಾನ್‌ಗಳು ಅಥವಾ ವ್ಯಾಲೆನ್ಸ್ ಬಂಧದಲ್ಲಿ ಖಾಲಿ ಜಾಗಗಳು 
ಇರಬೇಕೆಂದು ಅರ್ಥವಾಗುತ್ತದೆ. 

ಅವಾಹಕಗಳ ಹರಳುಗಳಲ್ಲಿ ಅವುಗಳ ಜಾಲಕದಲ್ಲಿರುವ ಕೆಲವು ಪರಮಾಣು 
ಗಳನ್ನು ತೆಗೆದು ಇನ್ನೊಂದು ಧಾತುವಿನ ಪರಮಾಣುಗಳನ್ನು ಇರಿಸಿದಾಗ 
ಹರಳು ವಾಹಕ ವಸ್ತುವಿನಂತೆ ವರ್ತಿಸುತ್ತದೆ. ಇಂತಹ ಪದಾರ್ಥಗಳನ್ನು ಅರ್ಧ 
ವಾಹಕ (semiconductor) ಗಳೆನ್ನು ತ್ತಾರೆ. ಉದಾಹರಣೆಗೆ ಸಿಲಿಕಾನ್ ಹರಳಿನಲ್ಲಿ 


ಮೇಸರ್‌ ಮತ್ತು ಲೇಸರ್‌ 

೧೦೧೧ 
ಅದರ ಜಾಲಕದಲ್ಲಿರುವ ಕೆಲವು ಪರಮಾಣುಗಳನ್ನು ತೆಗೆದು ಅವುಗಳ ಸ್ಥಳಗಳಲ್ಲಿ 
ಆರೈನಿಕ್ ಪರಮಾಣುಗಳು ಜೋಡಿಸಿಕೊಳ್ಳುವಂತೆ ಮಾಡಿದರೆ ಈ ಎರಡು ಧಾತುಗಳ 
ವ್ಯಾಲೆನ್ಸಿಗಳು ಬೇರೆ ಬೇರೆಯಾಗಿರುವುದರಿಂದ, ಆರೈನಿಕ್ ಒದಗಿಸುವ ಎಲ್ಲಾ 
ಇಲೆಕ್ಟ್ರಾನ್‌ಗಳೂ ಸಿಲಿಕಾನ್ ಪರಮಾಣುಗಳ ಬಂಧನಕ್ಕೊಳಗಾಗಿರುವುದಿಲ್ಲ. 
ಒಂದು ಇಲೆಕ್ಟ್ರಾನ್ ಮಾತ್ರ ಸ್ವತಂತ್ರವಾಗಿ ಓಡಾಡಲು ಸಿದ್ಧವಿರುತ್ತದೆ. ಇಂತಹ 
ಹರಳಿನ ತುದಿಗಳನ್ನು ವಿದ್ಯುದೊತ್ತಡಕ್ಕೆ ಒಳಪಡಿಸಿದರೆ ಈ ಇಲೆಕ್ಟ್ರಾನ್‌ಗಳು 
ಸ್ಥಳದಿಂದ ಸ್ಥಳಕ್ಕೆ ಹರಿದು ಪದಾರ್ಥದ ಮೂಲಕ ವಿದ್ಯುತವಾಹವನ್ನು ಉಂಟು 
ಮಾಡುತ್ತವೆ ; ಅಂದರೆ ಈ ಇಲೆಕ್ಟ್ರಾನ್‌ಗಳು ವಾಹಕ ಇಲೆಕ್ಟ್ರಾನ್‌ಗಳಾಗಿ 
ಪರಿಣಮಿಸುತ್ತವೆ. ಹೀಗೆ ಇನ್ನೊಂದು ಧಾತುವನ್ನು ತನ್ನಲ್ಲಿ ದೋಷವಾಗುಳ್ಳ 
ಹರಳುಗಳನ್ನು ದೋಷಯುಕ್ತ ಅರ್ಧವಾಹಕ (impurity semiconductor) 


ಫಾಹುಬಂಧ 


ನಿಷಿದ್ಧಾಂತ 


ವ್ಯಾಲೆನ್ಸ್ 
ಬಂಧ 


ಲೋಹ 


ವಿದ್ಯುದ ವಾರಕ 


ಚಿತ್ರ ೧೪ ಲೋಹದ ಮತ್ತು ವಿದ್ಯುದವಾಹಕದ ಶಕ್ತಿಬಂಧಗಳು (Energy bards ) 


ಗಳೆನ್ನು ತ್ತಾರೆ. ಇಂತಹವನ್ನು N - ರೀತಿಯ ಅರ್ಧವಾಹಕಗಳೆಂದೂ ಕರೆಯುವುದು 
ವಾಡಿಕೆ. ಹರಳಿನ ಪರಮಾಣುಗಳ ವ್ಯಾಲೆನ್ಸಿಯು ಪೂರ್ಣಗೊಳ್ಳದಂತೆ ಮತ್ತೊಂದು 
ರೀತಿಯಲ್ಲಿ ಕೂಡ ಈ ಕ್ರಿಯೆಯನ್ನು ನೆರವೇರಿಸಬಹುದು. ಸಿಲಿಕಾನ್ ಹರಳಿಗೆ 
ಆರೈನಿಕ್ ಬದಲು ಬೋರಾನ್ ಪರಮಾಣುಗಳನ್ನು ಸೇರಿಸಿದ್ದೇ ಆದರೆ, ಸಿಲಿಕಾನ್ 
ಪರಮಾಣುವಿನ ವ್ಯಾಲೆನ್ಸಿಯು ಆಗಲೂ ಅಪೂರ್ಣವಾಗಿ ಉಳಿಯುತ್ತದೆ ; ಅಂದರೆ 


೧೦೧೨ 

ಪ್ರಬುದ್ಧ ಕರ್ಣಾಟಕ 
ಬೋರಾನ್ ಪರಮಾಣುವು ಕೊಡುವ ಮೂರು ಇಲೆಕ್ಟ್ರಾನ್‌ಗಳು ಸಿಲಿಕಾನ್ 
ಪರಮಾಣುಗಳಿಗೆ ಸಾಲದೆ ಮತ್ತೊಂದು ಇಲೆಕ್ಟ್ರಾನನ್ನು ಅವು ಅಪೇಕ್ಷಿಸುತ್ತಿರುತ್ತವೆ. 
ಅಂದರೆ ಒಂದೊಂದು ಸಿಲಿಕಾನ್ ಪರಮಾಣುವಿನ ಹತ್ತಿರವೂ ಇಲೆಕ್ಟ್ರಾನ್ ಅಳವಡಿಸಿ 
ಕೊಳ್ಳಬಲ್ಲ ಖಾಲಿ ಜಾಗಗಳಿರುತ್ತವೆಂದಂತಾಯಿತು. ಇಂತಹ ಒಂದೊಂದು ಜಾಗ 
ವನ್ನೂ , ' ರಂಧ ' ( hole ) ವೆಂದು ಕರೆಯುತ್ತಾರೆ. ಈ ರಂಧ ಗಳಿಗೆ ಸಲ್ಲುವ 
ಶಕ್ತಿ ಹಂತಗಳು ಹರಳಿನ ವ್ಯಾಲೆನ್ಸ್ ಬಂಧದಲ್ಲಿರುತ್ತದೆಂದು ಹೇಳಬಹುದು. ಹೀಗೆ 
ಹರಳಿನಲ್ಲಿ ಇಲೆಕ್ಟ್ರಾನ್‌ಗಳು ಸೇರಿಕೊಳ್ಳಬಲ್ಲ ' ರಂಧ ' ಗಳಿರುವುದರಿಂದ, ಪದಾರ್ಥ 
ವನ್ನು ವಿದ್ಯುದೊತ್ತಡಕ್ಕೆ ಸಿಕ್ಕಿಸಿದಾಗ ಹರಳಿನ ಮೂಲಕ ಇಲೆಕ್ಟ್ರಾನ್‌ಗಳು ಹರಿದು 
* ರಂಧ್ರಗಳನ್ನು ಒಂದಾದ ಮೇಲೊಂದರಂತೆ ತುಂಬುತ್ತಾ ಬರುತ್ತವೆ ; ಹಿಗಾಗು 
ವಾಗ ' ರಂಧ ' ಗಳು ಎದುರು ದಿಕ್ಕಿನಲ್ಲಿ ಓಡುತ್ತಿರುತ್ತವೆಂದು ಕೂಡ ಹೇಳಬಹುದು. 


ತುಂಬದವರಂತಗಳು 


-ವಾಹಕಬಂಧ ವ್ಯಾಲೆನ್ಸ್ಬಂಧನಿಷಿದ್ಧಪ್ರಾಂತ 


ಉi 
HNNY 


ಖಾಲಿಹಂತಗಳು 


ಸಂಸ್ಥಾನ 


ಚಿತ್ರ ೧೫, ಆರ್ಧವಾಹಕ ಲೇಸರಿನಲ್ಲಾಗುವ ಕ್ರಿಯೆಗಳ ವಿವರಣೆ. 

N ಪ್ರಾಂತದ ವಾಹಕ ಬಂಧಕ್ಕೆ ವಿದ್ಯುದಾಕರವು ನುಗ್ಗಿಸುವ ಇಲೆಕ್ಟ್ರಾನ್ಗಳು 
ಹರಳಿನ ಸಂಧಿಸ್ಥಾನದಲ್ಲಿ ಶೇಖರಿಸಿಕೊಂಡು ವ್ಯಾಲೆನ್ಸ್ ಬಂಧದ “ ರಂಧ ' ಗಳಿಗೆ 
ಧುಮುಕುತ್ತವೆ. ಆಗ ಬಿಡುಗಡೆಯಾದ ಫೋಟಾನ್ಗಳಲ್ಲಿ ಕೆಲವು ಸಂಧಿಸ್ಥಾನದ 
ಮೇಲ್ಕೆಗೆ ಸಮಾನಾಂತರವಾಗಿ ಓಡಾಡುತ್ತ ಲೇಸರ್‌ ಕ್ರಿಯೆಯನ್ನುಂಟುಮಾಡು 
ಇವೆ. 


ಮೇಸರ್‌ ಮತ್ತು ಲೇಸರ್‌ 

೧೦೧೩ 
ಪದಾರ್ಥದ ಮೂಲಕ ವಿದ್ಯುತ್ತು ಇಂತಹ ಸಂದರ್ಭದಲ್ಲಿಯೂ ಹರಿಯುವುದರಿಂದ 
ವಸ್ತುವು ವಿದ್ಯುದ್ವಾಹಕವಾಗಿ ಪರಿಣಮಿಸುತ್ತದೆ ; ಇಂತಹ ವಸ್ತುಗಳನ್ನು P 
ರೀತಿಯ ಅರ್ಧವಾಹಕಗಳೆನ್ನು ತ್ತಾರೆ. ಈಗ ಈ ಎರಡು ರೀತಿಯ ಅರ್ಧವಾಹಕ 
ಗಳನ್ನು ಒಂದಕ್ಕೊಂದು ಸೇರಿಸಿದರೆ , ಅವೆರಡರ ಸಂಧಿಸ್ಥಾನ ( junction region ) 
ದಲ್ಲಿ N ವಸ್ತುವಿನ ವಾಹಕ ಬಂಧದಲ್ಲಿ ಇಲೆಕ್ಟ್ರಾನ್‌ಗಳೂ , P ವಸ್ತುವಿನ ವ್ಯಾಲೆನ್ಸ್ 
ಬಂಧದಲ್ಲಿ ' ರಂಧ ಗಳೂ ಅಧಿಕ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವುದು ಕಂಡಂತೆಯೇ 
ಇದೆ ( ಚಿತ್ರ ೧೫ ಅನ್ನು ನೋಡಿ). ಇಂತಹ ಜೋಡಣೆಗಳು ವಿದ್ಯುತ್ತನ್ನು ತಮ್ಮ 
ಮೂಲಕ ಒಂದೇ ಒಂದು ದಿಕ್ಕಿನಲ್ಲಿ ಕಳುಹಲು ಸಾಧ್ಯ ಮಾಡಿಕೊಡುವುದರಿಂದ ಇವು 
ಗಳನ್ನು ಜಂಕ್ಷನ್ ಡಯೋಡ್ ಎಂದು ಕರೆಯುತ್ತಾರೆ. 

ಎರಡು ಈ ರೀತಿಯ ಅರ್ಧವಾಹಕಗಳನ್ನು ಒಂದಕ್ಕೊಂದು ಸೇರಿಸಿದಾಗ 
ದೊರೆಯುವ ಪರಿಣಾಮಗಳಿಂದ ಲೇಸರ್‌ ಕ್ರಿಯೆಯನ್ನು ಉಂಟುಮಾಡಲು 
ಸಾಧ್ಯವೆಂದು ವಿಜ್ಞಾನಿಗಳು ಇತ್ತೀಚೆಗೆ ರಚಿಸಿರುವ ಲೇಸರ್‌ ಗಳಲ್ಲಿ ತೋರಿಸಿ 
ಕೊಟ್ಟಿದ್ದಾರೆ. ಈ ಲೇಸರ್ ಗಳಿಂದ ಬರುವ ಬೆಳಕಿನ ತೆನೆಗಳಿಗೆ ಶಕ್ತಿಯು ಅಸಾ 
ಧಾರಣವಾಗಿಲ್ಲದಿದ್ದರೂ , ಅದು ವಸ್ತುವನ್ನು ಪ್ರಚೋದಿಸಲು ಬಳಸುವ ಶಕ್ತಿಯ 
ಬಹು ಭಾಗದಷ್ಟಾಗಿರುವುದರಿಂದ, ಈ ಲೇಸರ್‌ಗಳ ದಕ್ಷತೆಯು ಮಿಕ್ಕವಕ್ಕಿಂತ 
ಹೆಚ್ಚಾಗಿರುತ್ತದೆ. ಇಲ್ಲಿ ಸಂಧಿಸ್ಥಾನದ ವಾಹಕ ಬಂಧದಲ್ಲಿರುವ ಇಲೆಕ್ಟ್ರಾನ್ ಗಳು 
ವ್ಯಾಲೆನ್ಸ್ ಬಂಧದ ' ರಂಧ್ರ ' ಗಳಿಗೆ ಬಿದ್ದಾಗ ಫೋಟಾನ್ಗಳು ಬಿಡುಗಡೆ 
ಯಾಗುತ್ತವೆ ; ಮತ್ತು ಅವುಗಳ ಶಕ್ತಿಯುಕೊನೆಯಪಕ್ಷ ನಿಷಿದ್ದ ಪ್ರದೇಶದಷ್ಟಾದರೂ 
ಇರುತ್ತದೆ. 
- ಸಿಲಿಕಾನ್ ಮತ್ತು ಜೆರೇನಿಯಂ ಅರ್ಧವಾಹಕಗಳಲ್ಲಿ, ವಾಹಕ ಬಂಧದಲ್ಲಿರುವ 
ಇಲೆಕ್ಟ್ರಾನಿನ ಆವೇಗ ( momentum ) ವು ಹರಳಿನ ಜಾಲಕದಷ್ಟೇ ಇರುವುದರಿಂದ 
ಇಲೆಕ್ಟ್ರಾನ್ ಗಳು ಬೀಳುವಾಗ ಜಾಲಕವೂ ತನ್ನ ಆವೇಗವನ್ನು ಬಿಟ್ಟು ಕೊಡ 
ಬೇಕಾಗುತ್ತದೆ ; ಅಂದರೆ ವಾಹಕ ಬಂಧದಿಂದ ಬೀಳಲು ಜಾಲಕದ ನೆರವನ್ನು 
ಇಲೆಕ್ಟ್ರಾನ್ ಕೋರುತ್ತದೆ. ಆದರೆ ಗ್ಯಾಲಿಯಂ ಆರ್ ನೈಡ್ ಅಂತಹ ಅರ್ಧವಾಹಕ 
ಗಳಲ್ಲಿ ಇಲೆಕ್ಟ್ರಾನಿನ ನೆಗೆತಕ್ಕೆ ಜಾಲಕದ ಈ ರೀತಿಯ ಸಹಕಾರವು ಅಗತ್ಯ 
ವಿರುವುದಿಲ್ಲ . ಆದುದರಿಂದ ಇಂತಹ ಹರಳುಗಳಿಂದ ಲೇಸರನ್ನು ಸುಲಭವಾಗಿ 
ರಚಿಸಬಹುದು. ಇಲ್ಲಿ N ವಾಹಕವನ್ನು ಋಣ ವಿದ್ಯುದೊತ್ತಡದಲ್ಲಿರಿಸಿದಾಗ 
ಇಲೆಕ್ಟ್ರಾನ್ಗಳು ಸಂಧಿಸ್ಥಾನದ ವಾಹಕ ಬಂಧದಲ್ಲಿ ಶೇಖರಿಸಿಕೊಳ್ಳುತ್ತವೆ ; 
ಅಂದರೆ N ವಾಹಕದ ಮೂಲಕ ಇಲೆಕ್ಟ್ರಾನ್ ಗಳನ್ನು ನುಗ್ಗಿಸಿದಾಗ ಅವುಗಳು 
ಸಂಧಿಸ್ಥಾನದ ವಾಹಕ ಬಂಧದಲ್ಲಿ ಶೇಖರಿಸಿಕೊಳ್ಳುತ್ತವೆ. ಹೀಗಾಗುವುದರಿಂದ 
ಇಲೆಕ್ಟ್ರಾನ್‌ಗಳ ಸಾಂದ್ರತೆಯು ಅಲ್ಲಿ ಹೆಚ್ಚುತ್ತಾ ಬರುತ್ತದೆ. ಆಗ ಅವುಗಳು 
ಅಲ್ಲಿಂದ ಹರಳಿನ ವ್ಯಾಲೆನ್ಸ್ ಬಂಧದ “ ರಂಧ್ರ ' ಗಳಿಗೆ ಬೀಳುತ್ತವೆ ; ಮತ್ತು 


೧೦೧೪: 

ಪ್ರಬುದ್ಧ ಕರ್ಣಾಟಕ 
ಫೋಟಾನ್ಗಳನ್ನು ವಿಸರ್ಜಿಸುತ್ತವೆ. ವಾಹಕಗಳು ಸಂಧಿಸುವ ಮೇಲೆ 
ಹತ್ತಿರ ಇಲೆಕ್ಟ್ರಾನ್ ಗಳ ಶೇಖರಣೆಯು ಹೆಚ್ಚಾಗಿರುವುದರಿಂದ ಒಂದು ಇಲೆಕ್ಟ್ರಾನಿನ 
ನೆಗೆತದಿಂದ ಬಿಡುಗಡೆಯಾದ ಫೋಟಾನ್ ಸಂಧಿಸ್ಥಾನದ ಮೇಲೆ ಗೆ ಸಮಾ 
ನಾಂತರವಾಗಿ ಹೋಗುವಂತಾದರೆ, ವಾಹಕ ಬಂಧದಲ್ಲಿರುವ ಇಲೆಕ್ಟ್ರಾನ್‌ಗಳೆಲ್ಲಾ 
ಆದಷ್ಟು ಬೇಗ ಫೋಟಾನ್ಗಳ ಪ್ರಚೋದನೆಗಳಿಗೆ ಒಳಗಾಗಲು ಸಾಧ್ಯ . 
ಹರಳಿನ ಮುಖಗಳನ್ನು ಚೆನ್ನಾಗಿ ಉಜ್ಜಿ ಅವು ಪರಸ್ಪರ ಸಮಾನಾಂತರ 
ವಾಗಿಯೂ ಮತ್ತು ಪ್ರತಿಫಲಿಸುವಂತೆಯೂ ಮಾಡಿದರೆ, ಒಂದು ಇಲೆಕ್ಟ್ರಾನ್ 
ಧುಮುಕುವುದರಿಂದ ಬಿಡುಗಡೆಯಾದ ಫೋಟಾನ್ ಸಂಧಿಸ್ಥಾನದ ಮೇಲೆ ಗೆ 
ಸಮಾನಾಂತರವಾಗಿ ಒಡಾಡುತ್ತಾ ವಾಹಕ ಬಂಧದಲ್ಲಿರುವ ಇಲೆಕ್ಟ್ರಾನ್ 
ಗಳನ್ನು ಧುಮುಕಿಸುವ ಕಾರ್ಯದಲ್ಲಿ ಮತ್ತೆ ಮತ್ತೆ ನೆರವಾಗುತ್ತದೆ. ಹೀಗೆ 
ಜನಿಸಿದ ಫೋಟಾನ್ಗಳೂ ಇದೇ ಕ್ರಿಯೆಯನ್ನು ಮುಂದುವರಿಸುವುದರಿಂದ 
ಈಗ ಹರಳಿನಲ್ಲಿ ಫೋಟಾನ್ಗಳ ಧಾರೆ ಉಂಟಾಗುತ್ತದೆ ; ಅಂದರೆ ಹರಳು ಲೇಸರಾಗಿ 


ಗ್ಯಾಲಿಯಂ ಆಗ್ರನೈಡ್ ಫಾಸ್ಸೆಡ್, 

P-ರೀತಿಯದು, 
ಸಂಧಿಸ್ಥಾನ 
N . ಅತಿಯದು 


ಡಿದ್ಯುದಾಕರ 


ಚಿತ್ರ ೧೬ ಅರ್ಧವಾಹಕ ಲೇಸರ್ , ಬೆಳಕಿನ ವಿಸರ್ಜನೆಯು ಒಂದು 
ಗೊತ್ತಾದ ನೇರದಲ್ಲಿ ಆಗುವಂತೆ ಹರಳಿನ ಎದರುಬದುರು ಮುಖಗಳನ್ನು ಉಜ್ಜಿ 
ಮೆರಗುವಂತೆ ಮಾಡಿರುತ್ತಾರೆ. 


ಕೆಲಸಮಾಡುತ್ತದೆ. ಚಿತ್ರ ೧೫ , ೧೬ಗಳನ್ನು ಗಮನಿಸಿ ಇಲ್ಲಿನ ವಿವರಣೆಗಳನ್ನು 
ಅರ್ಥ ಮಾಡಿಕೊಳ್ಳಲು ಸಾಧ್ಯ . ವಿದ್ಯುತ್ ವಾಹದ ಕಾಲದಲ್ಲಿ ಇಲೆಕ್ಟ್ರಾನ್‌ಗಳ 
ಶೇಖರಣೆಯು ಅಧಿಕ ಸಂಖ್ಯೆಯಲ್ಲಿ ಆಗುವುದರಿಂದ ಲೇಸರಾಗಿ ಬಳೆಸಲು ಸಾಧನವು 
ಸಣ್ಣದಾಗಿದ್ದರೂ ಸಾಕು . ಈ ರೀತಿಯ ಲೇಸರ್‌ಗಳಲ್ಲಿ ಸಂಧಿಸ್ಥಾನಗಳು 
ಕೇವಲ ಒಂದು ಅಥವಾ ಎರಡು ಚದರಮಿಲಿಮೀಟರ್‌ಗಳಷ್ಟಿರುತ್ತವೆ ; ಮತ್ತು 


ಮೇಸರ್‌ ಮತ್ತು ಲೇಸರ್‌ 

೧೦೧೫ 
ಇಂತಹ ಲೇಸರುಗಳಿಂದ ಸುಮಾರು ೧ ವಾಟ್ ಶಕ್ತಿ ಇರುವಂತಹ ಫೋಟಾನಿನ 
ತಂಡವನ್ನು ಪಡೆಯಬಹುದು. ಗ್ಯಾಲಿಯಂ ಆ‌ನೈಡನ್ನು ಈ ರೀತಿ ಬಳಸಿದಾಗ 
ಅದರಿಂದ ಹೊರಹೊಮ್ಮುವ ಬೆಳಕು ೯೦೦೦ À ತರಂಗಾಂತರ ಉಳ್ಳದ್ದಾ 
ಗಿರುತ್ತದೆ ; ಮತ್ತು ಹರಳಿಗೆ ತಾಪವು ಕಡಮೆಯಾಗಿದ್ದಾಗ ಅದರಿಂದ ಬರುವ 
ಲೇಸರ್ ಕಿರಣದ ತರಂಗಾಂತರವು ೮೪೦೦ À ಕೂಡ ಆಗಿರುತ್ತದೆ ; ಹೀಗೆ ತಾಪ 
ವನ್ನು ಬದಲಾಯಿಸಿ ಈ ಲೇಸರಿನಿಂದ ಬೇರೆ ಬೇರೆ ತರಂಗಾಂತರವುಳ್ಳ ಬೆಳಕನ್ನು 
ಪಡೆಯಬಹುದು. 

ರೂಬಿ ಮತ್ತು ಅನಿಲ - ವಿಸರ್ಜಕ ಲೇಸರುಗಳಲ್ಲಿ ಪರಮಾಣುಗಳನ್ನು ಮೇಲಿನ 
ಹಂತದಿಂದ ಬೀಳಿಸಿ ಲೇಸರ್‌ ಕ್ರಿಯೆಯನ್ನು ಜರುಗಿಸಿದರೆ, ಇಂತಹ ಲೇಸರುಗಳಲ್ಲಿ 
ಇಲೆಕ್ಟ್ರಾನ್‌ಗಳೇ ನೇರವಾಗಿ ಮೇಲಿನ ಹಂತದಿಂದ ಬೀಳುತ್ತವೆಂಬುದು ಇಲ್ಲಿ 
ಗಮನಿಸಬೇಕಾದ ಅಂಶ, 

ಮೇಲಿನ ವಿವರಣೆಗಳಿ೦ದ ಪದಾರ್ಥವು ಘನ ಅಥವಾ ಅನಿಲ ರೂಪದಲ್ಲಿ 
ಇದ್ದರೆ ಮಾತ್ರ ಅಂತಹವುಗಳಿಂದ ಲೇಸರನ್ನು ರಚಿಸಲು ಸಾಧ್ಯ ಎಂದು ಕಂಡುಬರು 
ಇದೆ. ಆದರೆ ದ್ರವ ಸ್ಥಿತಿಯಲ್ಲಿದ್ದಾಗ ಅದರಿಂದ, ಲೇಸರನ್ನು ರಚಿಸುವುದು ಕಷ್ಟ . 
ಏಕೆಂದರೆ ದ್ರವದಲ್ಲಿ ಪ್ರತಿ ಅಣುವೂ ಸತತವಾಗಿ ಅದರ ಪಕ್ಕ ಪಕ್ಕದ ಅಣುಗಳ 
ಬಡಿದಾಟಗಳಿಗೆ ಸಿಕ್ಕಿ ಬಿದ್ದಿರುತ್ತದೆ. ಆದರೆ ಘನವಸ್ತುವಿನಲ್ಲಿ ಪ್ರತಿಯೊಂದು ಪರ 
ಮಾಣುವೂ ತನ್ನ ತನ್ನ ಸ್ಥಾನದಲ್ಲಿ ನಿಂತು ಅತ್ತಿತ್ತ ಮಾತ್ರ ಕಂಪಿಸುತ್ತಿರುವುದರಿಂದ 
ಈ ರೀತಿಯಾದ ಪರಸ್ಪರ ಬಡಿದಾಟಗಳಿಗೆ ಅಲ್ಲಿ ಅವಕಾಶವಿರುವುದಿಲ್ಲ. ಹಾಗೆಯೇ 
ಅನಿಲದ ಒತ್ತಡವನ್ನು ಕಡಿಮೆಮಾಡಿ ಅಲ್ಲ ಈ ಬಡಿದಾಟಗಳನ್ನು ಆದಷ್ಟು ತಪ್ಪಿಸ 
ಬಹುದು. ಆದರೆ ದ್ರವದಲ್ಲಿ ಅಣು ಮತ್ತು ಪರಮಾಣುಗಳು ಒಂದರ ಪ್ರಭಾವಕ್ಕೆ 
ಮತ್ತೊಂದು ಸಿಕ್ಕಿರುವುದರಿಂದ ಒಂದರ ಬಡಿತಗಳನ್ನು ಮತ್ತೊಂದು ತಪ್ಪಿಸಿ 
ಕೊಳ್ಳುವುದಕ್ಕಾಗುವುದಿಲ್ಲ. ಆದುದರಿಂದ ದ್ರವದ ಪರಮಾಣುಗಳಲ್ಲಿ ಲೇಸರ್‌ 
ಕ್ರಿಯೆಗೆ ಬೇಕಾದ ಸೂಕ್ತ ಹಂತಗಳು ದೊರಕಿದರೂ ಅವುಗಳ ನಡುವೆ ಸಂದಣಿ 
ವಿಪರ್ಯಯವನ್ನುಂಟುಮಾಡುವುದು, ಮತ್ತು ಮೇಲಿನ ಹಂತಕ್ಕೇರಿರುವವನ್ನೆಲ್ಲಾ 
ಅಲ್ಲಿಂದ ಬೀಳುವುದರೊಳಗೆ ಪ್ರಚೋದನೆಗೊಳಪಡಿಸುವುದು, ಇವೆಲ್ಲಾ ಕಷ್ಟವಾದ 
ಕೆಲಸ. ಆದರೆ ಘನರೂಪಕ್ಕಿಂತ ದ್ರವರೂಪದಲ್ಲಿದ್ದಾಗಲೇ ಕೆಲವು ಪದಾರ್ಥ 
ಗಳನ್ನು ಲೇಸರಾಗಿ ಕೆಲಸಮಾಡಿಸಲು ಸಾಧ್ಯವೆಂದು ಕಂಡುಬರುವುದು ಅಶ್ಚರ್ಯ 
ಕರ. ಯೂರೋಪಿಯಂ ಧಾತುವು ಇದಕ್ಕೆ ತಕ್ಕ ಉದಾಹರಣೆಯಾಗಿರುತ್ತದೆ. 
ಯೂರೋಪಿಯಂ ಅಯಾಣುವು (ಮೂರು ಧನ ವಿದ್ಯುದಂಶವನ್ನು ಹೊತ್ತಿರುವ 
ಯೂರೋಪಿಯಂ ಪರಮಾಣು) ೬೧೦೦ À ಹತ್ತಿರವಿರುವ ಕೆಲವು ಸ್ಪುರಣ ವಿಸರಣ 
( luorescent radiation) ಗಳನ್ನು ಹೊರಸೂಸುತ್ತದೆಂಬುದು ಅದು ಲೇಸರ್‌ 
ಕ್ರಿಯೆಗೆ ಯೋಗ್ಯವಾದ ವಸ್ತುವೆಂದು ತಿಳಿಸಿಕೊಡುತ್ತದೆ. ಈ ಅಯಾಣುಗಳು 


೧೦೧೬ 

ಪ್ರಬುದ್ಧ ಕರ್ಣಾಟಕ 
ಮೇಲಿನ ಹಂತದಿಂದ ಮಧ್ಯದ ಹಂತಕ್ಕೆ ಬಿದ್ದಾಗ ಈ ವಿಸರಣಗಳನ್ನು ವಿಸರ್ಜಿಸು 
ವುದರಿಂದ, ಈ ಎರಡು ಹಂತಗಳ ನಡುವೆ ಲೇಸರ್‌ ಕ್ರಿಯೆಯನ್ನು ಜರುಗಿಸಲು 
ಸಾಧ್ಯ . ಅದೂ ಅಲ್ಲದೆ ಮಧ್ಯದ ಹಂತದಿಂದ ಭೂಹಂತಕ್ಕೆ ಅಯಾಣುಗಳು 
ಬೇಗ ಬೀಳುತ್ತವೆ. ಆದುದರಿಂದ ಸ್ವಲ್ಪವೇ ಸ್ವಲ್ಪ ಅಯಾಣುಗಳನ್ನು ಮೇಲಿನ 
ಹಂತಕ್ಕೇರಿಸಿದರೂ , ಅದರ ಮತ್ತು ಮಧ್ಯದ ಹಂತಗಳ ನಡುವೆ ಸಂದಣಿ ನಿಸ 
ರ್ಯಯವು ಉಂಟಾಗುವುದರಿಂದ ಲೇಸರ್‌ ಕ್ರಿಯೆಯನ್ನು ಈ ಪದಾರ್ಥದಲ್ಲಿ 
ಸುಲಭವಾಗಿ ಸಾಧಿಸಬಹುದು. ಆದರೆ ಪಂಪ್ ಮಾಡುವ ದೀಪವನ್ನು ಎಷ್ಟೇ 
ಪ್ರಕಾಶಮಾನವಾಗಿ ಮಾಡಿದರೂ ಯೂರೋಪಿಯಂ ಅಯಾಣುಗಳು ಹರಳಿ 
ನಲ್ಲಿದ್ದಾಗ ಬೆಳಕನ್ನು ಸ್ವಲ್ಪವೂ ಹೀರದಿರುವುದೇ ಇಲ್ಲಿರುವ ತೊಂದರೆ. ಆದರೆ ಈ 
ಅಯಾಣುಗಳನ್ನು ಒಂದು ಆರಾನಿಕ್ ಸಂಯುಕ್ತದಲ್ಲಿ ಸಿಕ್ಕಿಸಿದಾಗ, ಅಂದರೆ ಆ 
ಪರಮಾಣುಗಳನ್ನೊಳಗೊಂಡ ಪೆಲೇಟ್ ಎಂಬ ಆರಾನಿಕ್ ವಸ್ತುವನ್ನು ಪಯೋಗಿ 
ಸಿದರೆ, ಈ ಕ್ರಿಯೆಯು ಸುಲಭವಾಗಿ ನೆರವೇರುತ್ತದೆ. ಪೆಲೇಟ್ ವಸ್ತುವಿನ ಅಣುವು 
ಯೂರೋಪಿಯಂ ಪರಮಾಣುಗಳಿಗೆ ಒಂದು ಪಂಜರದಂತೆ ವರ್ತಿಸಿ ಪಂಪ್ ಮಾಡುವ 
ದೀಪವುಕೊಡುವ ಬೆಳಕನ್ನು ಮೊದಲು ತಾನು ಹೀರಿ ಯೂರೋಪಿಯಂ ಪರಮಾಣು 
ಗಳಿಗೆ ತಕ್ಷಣ ಒದಗಿಸುತ್ತದೆ. ಹೀಗಾದಾಗ ಅವು ಮೇಲಿನ ಹಂತಕ್ಕೇರುತ್ತವೆ. 
ಈ ತೆರನಾದ ಪ್ರಯೋಗಗಳಲ್ಲಿ ಯೂರೋಪಿಯಂ ಬೆನ್ ಜೋಯಿಲ್ ಅಸಿಟೋ 
ನೇಟ್ ದ್ರಾವಣವನ್ನು ಆಲೊಹಾಲಲ್ಲಿ ಕರಗಿಸಿ, ಅಂದರೆ ಯೂರೋಪಿಯಂ 
ಒಳಗೊಂಡ ವಸ್ತುವನ್ನು ದ್ರವರೂಪದಲ್ಲಿ ಉಪಯೋಗಿಸಿದರೆ ಈ ಕ್ರಿಯೆಗಳೆಲ್ಲವೂ 
ಸುಲಭವಾಗಿ ನೆರವೇರುವುದೆಂದು ಕಂಡುಬಂದಿತು. ಈ ರೀತಿ ಯೂರೋಪಿಯಂ 
ಅಯಾಣುಗಳು ಆರಾನಿಕ್ ಅಣುಗಳೊಳಗೆ ಸಿಕ್ಕಿ ಬಿದ್ದಾಗ ಆ ಅಣುಗಳು 
ಯೂರೋಪಿಯಮ್ಮನ್ನು ಮಿಕ್ಕ ಅಣುಗಳ ಬಡಿತದಿಂದ ಸಂರಕ್ಷಿಸುತ್ತವೆಂಬುದೂ 
ಆಶ್ಚರ್ಯ ವೇ ಸರಿ. 

ಈ ವಿಧವಾದ ಅರ್ಧವಾಹಕ ಲೇಸರುಗಳೂ , ಅನಿಲ - ವಿಸರ್ಜಕ ಲೇಸರುಗಳೂ 
ಅನೇಕ ಉಪಯೋಗಗಳಿಗೆ ನೆರವಾದರೂ , ಅವುಗಳಿಂದ ಬರುವ ಬೆಳಕಿನ ತೆನೆಗಳಿಗೆ 
ರೂಬಿ ಲೇಸರಿನ ತೆನೆಗಳಷ್ಟು ಶಕ್ತಿ ಇರುವುದಿಲ್ಲ ; ಅಂದರೆ ಅಸಾಧಾರಣವಾದ 
ಶಕ್ತಿಯುಳ್ಳ ಬೆಳಕಿನ ತೆನೆಗಳನ್ನು ರೂಬಿ ಲೇಸರಿನಿಂದ ಮಾತ್ರ ಪಡೆಯಲು ಸಾಧ್ಯ 
ಎಂದು ತಿಳಿದುಬರುತ್ತದೆ. ಅಲ್ಲದೆ ಹರಳಿನ ಸಿಲಿಂಡರನ ಉದ್ದವನ್ನು ಹೆಚ್ಚಿಸಿದಷ್ಟೂ 
ಲೇಸರ್ ತೆನೆಯ ಶಕ್ತಿಯು ಇನ್ನೂ ಹೆಚ್ಚಾಗುತ್ತದೆ. ಕೇವಲ ಒಂದು ಅಥವಾ 
ಎರಡು ಮಿಲಿಸೆಕೆಂಡುಗಳಲ್ಲಿ ನೂರಾರು ಜೂಲ್‌ಗಳಷ್ಟು ಶಕ್ತಿಯುಳ್ಳ ಬೆಳಕಿನ 
ಬೃಹತ್ತೆನೆಗಳನ್ನು ಈ ರೀತಿಯ ಲೇಸರುಗಳಿಂದ ಪಡೆಯಲಾಗಿದೆ. ಈ ಅಲ್ಪ 
ಕಾಲದಲ್ಲಿ ಈ ತೆನೆಗಳು ಉಂಟುಮಾಡುವ ಪ್ರಕಾಶವು ಸಾವಿರಾರು ನೂರು 
ವಾಟ್ ಲ್ಯಾಂಪುಗಳನ್ನು ಏಕಕಾಲದಲ್ಲಿ ಬೆಳಗಿಸಿದಾಗ ಉಂಟಾಗುವ ಪ್ರಕಾಶವನ್ನು 


ಮೇಸರ್‌ ಮತ್ತು ಲೇಸರ್ 

೧೦೧೭ 
ಮೀರಿರುತ್ತದೆ. ಅಲ್ಲದೆ ಈ ತೆನೆಯನ್ನು ಸೂಕ್ತವಾಗಿ ಕೇಂದ್ರೀಕರಿಸಿದರೆ ಅದರ ಶಕ್ತಿ 
ಯಿಂದ ಸುಮಾರು 9 ದಪ್ಪವಿರುವ ಉಕ್ಕಿನ ಫಲಕವನ್ನು ಕೊರೆಯಬಹುದು. 
ಹೀಗೆ ಲೇಸರ್‌ ತೆನೆಯ ಶಕ್ತಿಯನ್ನು ಅದು ತೂತು ಮಾಡಬಲ್ಲ ಉಕ್ಕಿನ ಫಲಕಗಳ 
ಸಂಖ್ಯೆಯಲ್ಲಿ ಕೂಡ ನಮೂದಿಸುತ್ತಾರೆ. 

: ಇತ್ತೀಚೆಗೆ ರೂಬಿ ಲೇಸರ್‌ಗಳಿಂದ ಊಹಿಸಲಾರದಷ್ಟು ಹೆಚ್ಚು ಶೃಂಗ 
ಸಾಮರ್ಥ1 ( peak power ) ವುಳ್ಳ ಬೆಳಕಿನ ಬೃಹತ್ತೆನೆಗಳನ್ನು ಪಡೆದಿದ್ದಾರೆ. 
ಇವುಗಳನ್ನು ದೈತ್ಯ ತೆನೆ ( giant pulse ) ಗಳೆಂದು ಕರೆಯುತ್ತಾರೆ. ಈ ತೆನೆ 
ಗಳೊಂದೊಂದೂ ೧ ಸೆಕೆಂಡಿನ ದಶ ಕೋಟ್ಯಂಶದಷ್ಟು ಕಾಲ ಜೀವಂತವಾಗಿದ್ದು ೫ 
ಕೋಟಿ ವಾಟ್ ಅಷ್ಟು ಸಾಮರ್ಥ್ಯವುಳ್ಳವುಗಳಾಗಿರುತ್ತವೆ. 
- ದೈತ್ಯ ತೆನೆಗಳನ್ನು ಹೊರಸೂಸುವ ಇಂತಹ ಸಾಧನದಲ್ಲಿರೂಬಿ ಹರಳಿನ ಒಂದು 
ಮುಖವು ಪೂರ್ಣವಾಗಿ ಪ್ರತಿಫಲಿಸುವಂತೆ ಮಾಡಿ ಮತ್ತೊಂದರೆದುರಿಗೆ ಅಪೂರ್ಣ 
ವಾಗಿ ಪ್ರತಿಫಲಿಸಬಲ್ಲ ಕನ್ನಡಿಯೊಂದನ್ನು ಇಟ್ಟಿರುತ್ತಾರೆ. ಕನ್ನಡಿಗೂ ಹರಳಿನ 
ಈ ಮುಖಕ್ಕೂ ನಡುವೆ ಅತಿ ರಭಸದಿಂದ ಅದನ್ನು ಮುಚ್ಚಬಲ್ಲ ಕವಾಟ (shutter) 
ವೊಂದನ್ನು ಜೋಡಿಸಿರುತ್ತಾರೆ ( ಚಿತ್ರ ೧೭). ಹೀಗೆ ಕವಾಟವನ್ನು ಮುಚ್ಚಿದಾಗ 
ಕನ್ನಡಿಯ ಸಹಾಯದಿಂದ ಹರಳಿನ ಮೂಲಕ ಆಗುವ ಫೋಟಾನ್ಗಳ ಓಡಾಟಕ್ಕೆ 
ಅಡ್ಡಿಯುಂಟಾಗುತ್ತದೆ; ಅಂದರೆ ಪರಮಾಣುಗಳು ಮೇಲಿನ ಹಂತದಿಂದ ಬಿದ್ದಾಗ 
ಜನಿಸಿದ ಫೋಟಾನ್‌ಗಳು ಹರಳಿನ ಅಕ್ಷದ ನೇರದಲ್ಲಿ ಸರಾಗವಾಗಿ ಓಡಾಡಲು 
ಅವಕಾಶವಿರುವುದಿಲ್ಲ. ಆದುದರಿಂದ ಲೇಸಿಂಗ್ ಕ್ರಿಯೆಯು ನೆರವೇರಲಾಗುವುದಿಲ್ಲ . 
ಆದರೆ ಪಂಪ್ ಮಾಡುವ ದೀಪವು ಬೆಳಕನ್ನು ಸತತವಾಗಿ ಕೊಡುತ್ತಿರುವುದರಿಂದ 
ಪರಮಾಣುಗಳು ಮೇಲಿಂದ ಮೇಲೆ ಮೇಲಿನ ಹಂತಕ್ಕೇರುತ್ತಿರುತ್ತವೆ ; ಅಂದರೆ 
ಸ್ವಲ್ಪ ಹೊತ್ತಾದ ಮೇಲೆಕೊಮಿಯಂ ಪರಮಾಣುಗಳೆಲ್ಲಾ ಮೇಲಿನ ಹಂತದಲ್ಲಿಯೇ 
ನೆಲಸಿರುವುವೆಂದು ಹೇಳಬಹುದು. ಈಗ ಕವಾಟವನ್ನು ತೆರೆದ ತಕ್ಷಣ ಫೋಟಾನ್ಗಳ 
ಓಡಾಟ - ಲೇಸಿಂಗ್ ಕ್ರಿಯೆ - ರಭಸದಿಂದ ಪ್ರಾರಂಭಿಸಿ ಮೇಲಿನ ಹಂತದಲ್ಲಿರುವ 
ಪರಮಾಣುಗಳೆಲ್ಲಾ ಆದಷ್ಟು ಬೇಗ ಕೆಳಹಂತಕ್ಕೆ ಬೀಳುತ್ತವೆ. ಹರಳಿನಲ್ಲಿರುವ 
ಎಲ್ಲಾ ಕೋಮಿಯಂ ಪರಮಾಣುಗಳೂ ಮೇಲಿನ ಹಂತದಲ್ಲಿಯೇ ಇರುವುದರಿಂದ 
ಈ ಸಾಧನದಿಂದ ಬರುವ ಲೇಸರ್‌ ತೆನೆಗೆ ಅತ್ಯಧಿಕ ಶಕ್ತಿ ಇರುತ್ತದೆಂದು ಹೇಳುವುದು 
ಉಚಿತ, ಲೇಸಿಂಗ್ ಕ್ರಿಯೆಯು ಯಶಸ್ವಿಯಾಗಿ ಪರಿಣಮಿಸಲು ಕನ್ನಡಿಗಳು ಎಷ್ಟು 
ಅಗತ್ಯವೆಂದೂ ಮತ್ತು ಅವುಗಳು ಮಾಡುವ ಕೆಲಸವೇನೆಂದೂ ಈ ಸಾಧನದಿಂದ 


- 1 ವರ್ಣರೇಖೆಗೆ ವರ್ಣಪಟಲದಲ್ಲಿ ಖಚಿತವಾದ ಒಂದು ಹರವಿರುತ್ತದೆಂದು ಹಿಂದೆಯೇ 
ಹೇಳಿದ್ದೇವಷ್ಟೆ . ಆ ಹರವಿನ ಮಧ್ಯಭಾಗದಲ್ಲಿ ದೊರೆಯುವ ಸಾಮರ್ಥವನ್ನು ವರ್ಣರೇಖೆಯ 
ಶೃಂಗ ಸಾಮರ್ಥ ಎನ್ನುತ್ತೇವೆ. 


೧೦೧೮ 


ಪ್ರಬುದ್ಧ ಕರ್ಣಾಟಕ 


- ೦ 
೦ ೦ 
| ೦ ೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 


೦ 
೦ 
೦ 
- 


೦ ೦ 
೦ ೦ 
೦ ೦ 
ಮುಚಿಕವಾಟ 

ಆಷಣ೯ಜನ 


| 


0 


* 


* 


6 


0 


6 


೦ 


೦ 


೦ 


೦ 


೦ 


೧ 


ತಕಭತವಾಟ 


5 


6 


0 


0 


0 


0 


0 


|4|| 


| 


ಚಿತ್ರ ೧೭, ದೈತ್ಯ ತೆನೆಗಳನ್ನು ವಿಸರ್ಜಿಸುವಾಗ ರೂಬಿ ಲೇಸರಿನಲ್ಲಾಗುವ 
ಕ್ರಿಯೆಗಳು . ( a) ಪಂಪ್ ಮಾಡುವ ದೀಪವು ಉರಿಯುವ ಮುನ್ನ ಹರಳಿನ ಪರ 
ಮಾಣುಗಳು ( ಖಾಲೀ ಬೊಟ್ಟು ಗಳು ) ಭೂಹಂತದಲ್ಲಿರುತ್ತವೆ. (b ಮತ್ತು c) 
ದೀಪವು ( ಕಪ್ಪು ಬಾಣಗಳು) ಪರಮಾಣುಗಳನ್ನು ಮೇಲಿನ ಹಂತಕ್ಕೆ ತುತ್ತದೆ. 
ಯಾವುದಾದರೊಂದು ಮೇಲಿನ ಹಂತದ ಪರಮಾಣುವಿನಿಂದ ಬಿಡುಗಡೆಯಾದ 
ಫೋಟಾನು ( ಎರಡು ಗೀಟನ ಬಾಣ) ಮತ್ತೊಂದು ಉದ್ರಿಕ್ತ ಪರಮಾಣುವನ್ನು 
ತಾಡಿಸಿ ವಿಸರ್ಜನೆಯನ್ನು ಪ್ರಚೋದಿಸುತ್ತದೆ. ( d) ಆದರೆ ಪರಮಾಣುಗಳ 
ಪ್ರಚೋದನೆಯು ಕವಾಟ ತೆರೆಯುವವರೆವಿಗೂ ತಡವಾಗುತ್ತದೆ. ( e ಮತ್ತು f) 
ಸಿಲಿಂಡರನ ಅಕ್ಷಕ್ಕೆ ಸಮಾನಾಂತರವಾಗಿ ಓಡಾಡುವ ಫೋಟಾನ್ಗಳು ( ಎರಡು 
ಗೀಟನ ಬಾಣಗಳು) ಹರಳಿನ ಮುಖಗಳಲ್ಲಿ ಪ್ರತಿಫಲಿತವಾಗಿ ದೈತ್ಯ ತೆನೆಯನ್ನುಂಟು 
ಮಾಡುತ್ತವೆ. 


ಮೇಸರ್ ಮತ್ತು ಲೇಸರ್ 


೧೦೧೯ 


ಗೊತ್ತಾಗುತ್ತದೆ. ಈ ಲೇಸರಿನಲ್ಲಾಗುವ ಮೇಲೆ ತಿಳಿಸಿದ ಕ್ರಿಯೆಗಳನ್ನು ಸ್ಕೂಲವಾಗಿ 
ಚಿತ್ರ ೧೭ರಲ್ಲಿ ಕಾಣಿಸಲಾಗಿದೆ. 

ಮತ್ತೊಂದು ರೂಬಿ ಹರಳಿನ ಸಹಾಯದಿಂದ ಈ ದೈತ್ಯ ತೆನೆಗಳ ಶಕ್ತಿಯನ್ನು 
ಇನ್ನೂ ಹೆಚ್ಚಿಸಬಹುದು. ಈ ಸಾಧನದ ಮುಂದೆ ಮತ್ತೊಂದು ಹರಳನ್ನು ಮೊದಲಿ 
ನದರ ನೇರದಲ್ಲಿಯೇ ಇರಿಸಿ ಪಂಪ್ ಮಾಡುವ ಬೆಳಕಿನ ಸಹಾಯದಿಂದ ಅದರ 
- ಕೊಮಿಯಂ ಪರಮಾಣುಗಳನ್ನು ಮೇಲಿನ ಹಂತಕ್ಕೇರಿಸಬೇಕು. ಆದರೆ 

ಈ ಹರಳಿನ ಮುಖಗಳು ಬೆಳಕನ್ನು ಪ್ರತಿಪಲಿಸುವಂತಿರಬಾರದು. ಈ 
ಹರಳಿನಲ್ಲಿ ಲೇಸರ್‌ ಕ್ರಿಯೆಯು ತಾನೇ ತಾನಾಗಿ ಉಂಟಾಗದಿರಲು ಹೀಗೆ 
ಮಾಡುವುದು ಅಗತ್ಯ . ಈಗ ಮೊದಲಿನ ಹರಳಿನಿಂದ ಬರುವ ಬೃಹತ್ತೆನೆಯು 
ಎರಡನೆಯದರ ಮೂಲಕ ಹಾಯುವಾಗ ಮೇಲಿನ ಹಂತಕ್ಕೇರಿ ನಿಂತಿರುವ ಅದರ 
ಪರಮಾಣುಗಳೆಲ್ಲಾ ಒಂದೇ ಉಸಿರಿಗೆ ಪ್ರಚೋದಿಸಲ್ಪಟ್ಟು ಕೆಳಹಂತಕ್ಕೆ ಬೀಳುತ್ತವೆ ; 
ಮತ್ತು ಅಂತಹ ಒಂದೊಂದು ನೆಗೆತದಿಂದಲೂ ಉಂಟಾದ ಶಕ್ತಿಯು ಲೇಸರ್‌ 
ತೆನೆಯಲ್ಲಿ ಕೂಡಿಕೊಳ್ಳುತ್ತದೆ; ಅಂದರೆ ಒಟ್ಟು ಸಾಧನದಿಂದ ಹೊರಹೊಮ್ಮುವ 
ಲೇಸರ್ ತೆನೆಯ ಶಕ್ತಿಯು ಅಗಾಧವಾಗಿರುತ್ತದೆ. ಎರಡನೆಯ ಹರಳಿನಲ್ಲಾಗುವ 
ಈ ಕ್ರಿಯೆಯು ಮೊದಲನೆಯ ಹರಳಿನ ತೆನೆಯ ಮುಂಭಾಗದಲ್ಲಿಯೇ ಜರುಗುವುದ 
ರಿಂದ ಎರಡನೆಯ ಹರಳನ್ನು ತೆನೆಯ ಮಿಕ್ಕ ಭಾಗವು ಹಾಯುವಾಗ ಅದರ ಶಕ್ತಿ 
ಯನ್ನು ಹೆಚ್ಚಿಸಲು ಮೇಲಿನ ಹಂತದಲ್ಲಿ ಪರಮಾಣುಗಳಿರುವುದಿಲ್ಲ. ಆದುದ 
ರಿಂದ ತೆನೆಯು ಶಕ್ತಿಯುತವಾಗುವುದರ ಜೊತೆಗೆ ಮತ್ತಷ್ಟು ಪ್ರಸ್ವವಾಗುತ್ತದೆ. ಹೀಗೆ 
ಅತ್ಯಂತ ಕ್ಷಣಿಕವಾದ ಆದರೆ ಅಪಾರ ಶಕ್ತಿಯುಳ್ಳ ದೈತ್ಯ ತೆನೆಗಳನ್ನು ಈ ವಿಧಾನ 
ದಿಂದ ಪಡೆಯಲಾಗಿದೆ. ಈ ಸಾಧನದಲ್ಲಿ ಎರಡನೆಯ ಹರಳು ವರ್ಧಕದಂತೆ ಕೆಲಸ 
ಮಾಡುತ್ತದೆಂಬುದು ಗಮನಿಸಬೇಕಾದ ಅಂಶ. ಈ ರೀತಿಯ ಸಾಧನದಿಂದ 
ಸುಮಾರು ಒಂದು ಚದರಸೆಂಟಿಮೀಟರಿನಷ್ಟು ಅಡ್ಡ ಸಲೆ ( area of cross 
section ) ಯುಳ್ಳ ಕಿರಣದಂಡದಲ್ಲಿ ೫೦ ಕೋಟ ವಾಟ್ ಗಳಷ್ಟು ಸಾಮರ್ಥ್ಯವುಳ್ಳ 
ಬೃಹತ್ತೆನೆಗಳನ್ನು ಪಡೆದಿರುತ್ತಾರೆ. 

ಇತ್ತೀಚೆಗೆ ಗಾಜು ಮತ್ತು ಪ್ಲಾಸ್ಟಿಕ್‌ಗಳಿಂದ ಮಾಡಿದ ನೂಲುಗಳಿಂದ ಕೂಡ 
ಲೇಸರನ್ನು ರಚಿಸಿರುತ್ತಾರೆ. ಇಲ್ಲಿ ಈ ನೂಲುಗಳನ್ನು ಕೈನಾನ್ ಸ್ಪುರಣ ದೀಪ 
( Xenon flash lamp) ದ ಸುತ್ತ ಸುರುಳಿಯಂತೆ ಸುತ್ತಿರುತ್ತಾರೆ. ದೀಪವನ್ನು 
ಉರಿಸಿದಾಗ ಅದರ ಬೆಳಕು ಪಂಪ್ ಮಾಡುವ ದೀಪವಾಗಿ ವರ್ತಿಸಿ ಗಾಜಿನಲ್ಲಿ ಬೆರೆ 
ಸಿರುವ ನಿಯೋಡಿಯಮ್ ಆಯಾಣು ( Nd +) ( ಅಥವಾ ಪ್ಲಾಸ್ಟಿಕ್ ನಲ್ಲಿರುವ 
ಯೂರೋಪಿಯಂ ಅಯಾಣು ( Eu + ) ಗಳನ್ನು ಮೇಲಿನ ಹಂತಕ್ಕೇರಿಸುತ್ತದೆ. 
ಅಲ್ಲಿಂದ ಈ ಅಯಾಣುಗಳು ಕೆಳಹಂತಕ್ಕೆ ಬಿದ್ದಾಗ ಜನಿಸಿದ ಫೋಟಾನ್ಗಳು 
ನೂಲಿನ ಒಂದು ಪಾರ್ಶ್ವದಿಂದ ಮತ್ತೊಂದು ಪಾರ್ಶ್ವಕ್ಕೆ ಪ್ರತಿಫಲಿತವಾಗುತ್ತಾ 


೧೦೨೦ 


ಪ್ರಬುದ್ಧ ಕರ್ಣಾಟಕ 
ಲೇಸಿಂಗ್ ಕ್ರಿಯೆಯನ್ನುಂಟುಮಾಡುತ್ತವೆ. ನೂಲುಗಳಿಂದ ತಯಾರಾದ ಈ 
ರೀತಿಯ ಲೇಸರ್ ಗಳನ್ನು ತಂತು ದ್ಯುತಿ ವಿಜ್ಞಾನ (fbre optics ) ದಲ್ಲಿ ಹೇರಳ 
ವಾಗಿ ಬಳಸುತ್ತಾರೆ. 
* ಪ್ರತಿಯೊಂದು ಲೇಸರಿನಲ್ಲಿಯೂ ಕಿರಣದಂಡವನ್ನು ಪಡೆಯುವ ಮುನ್ನ 
ಅದರ ಪರಮಾಣುಗಳನ್ನು ಪ್ರಚೋದನೆಗೊಳಪಡಿಸಿ ಅವುಗಳಲ್ಲಿ ಸಂದಣಿ 
ವಿಪರ್ಯಯವನ್ನುಂಟು ಮಾಡುವುದು ಅನಿವಾರ್ಯವಾಗಿರುತ್ತದೆ. ಆದರೆ ಈ 
ಕ್ರಿಯೆಗಳನ್ನು ನೆರವೇರಿಸಲು ಪ್ರಚೋದಕವು ಲೇಸರಿಗೆ ಒದಗಿಸುವ ಶಕ್ತಿಯೆಲ್ಲಾ 
ಕಿರಣದಂಡದಲ್ಲಿ ಕಾಣಿಸಿಕೊಳ್ಳುತ್ತದೆಂದು ಹೇಳಲಾಗುವುದಿಲ್ಲ. ಉದಾಹರಣೆಗೆ 
ರೂಬೀ ಲೇಸರಿನಲ್ಲಿ ಕ್ರಿಯೆಯನ್ನು ಜರುಗಿಸಲು ಪರಮಾಣುಗಳನ್ನು ಮಿತಸ್ಥಿರ 
ಹಂತಕ್ಕಿಂತ ಇನ್ನೂ ಮೇಲಿರುವ ಹಂತಗಳಿಗೆ ಬೇಕು; ಮತ್ತು ಅವುಗಳಿಂದ 
ಮಿತಸ್ಥಿರ ಹಂತಕ್ಕೆ ಪರಮಾಣುಗಳು ಬಿದ್ದಾಗ ಬಿಡುಗಡೆಯಾಗುವ ಶಕ್ತಿಯು 
ಲೇಸರ್ ಕಿರಣಕ್ಕೆ ಸೇರಿಕೊಳ್ಳುವುದಿಲ್ಲ. ಹೀಗೆಯೇ ಹೀಲಿಯಂ- ನಿಯಾನ್ 
ಲೇಸರಿನಲ್ಲಿ ಕೂಡಕ್ರಿಯೆಯು ಜರುಗಿದ ಮೇಲೆ ಪರಮಾಣುಗಳು ನಡುಹಂತಗಳಿಂದ 
ಭೂಹಂತಕ್ಕೆ ಹಿಂದಿರುಗಿದಾಗ ಬಿಡುಗಡೆಯಾಗುವ ಶಕ್ತಿಯು ಲೇಸರ್‌ ಕಿರಣದಲ್ಲಿ 
ಕಂಡುಬರುವುದಿಲ್ಲ. ಆದುದರಿಂದ ಪ್ರತಿಯೊಂದು ಲೇಸರಿನಲ್ಲಿಯೂ ಕಿರಣ 
ದಂಡದಲ್ಲಿ ದೊರೆಯುವ ಸಾಮರ್ಥ್ಯವು ಪ್ರಚೋದನೆಗೆ ವೆಚ್ಚವಾಗುತ್ತಿರುವ 
ಸಾಮರ್ಥ್ಯಕ್ಕಿಂತ ಕಡಿಮೆಯಾಗಿರುತ್ತದೆಂದು ಹೇಳಬೇಕಾಗುತ್ತದೆ. ಅದೂ ಅಲ್ಲದೆ 
ಪ್ರಚೋದಕವು ಒದಗಿಸುವ ಶಕ್ತಿಯೆಲ್ಲಾ ಪ್ರತಿಯೊಂದು ಪರಮಾಣುವನ್ನೂ ಮೇಲಿನ 
ಲೇಸರ್‌ಹಂತಕ್ಕೆ ಕರದೊಯ್ಯುತ್ತದೆಂಬುದೂ ಸರಿಯಲ್ಲ. ಅನಿಲ - ವಿಸರ್ಜಕ 
ಲೇಸರ್‌ಗಳಲ್ಲಿ ಇಲೆಕ್ಟ್ರಾನ್ ಗಳು ಬೇರೆ ಬೇರೆ ವೇಗಗಳಿಂದ ಸಂಚರಿಸಬಹುದಾದುದ 
ರಿಂದ ಅವುಗಳ ತಾಡನೆಗೆ ಸಿಕ್ಕಿದ ಪರಮಾಣುಗಳು ಮೇಲಿನ ಲೇಸರ್‌ ಹಂತಕ್ಕೆ 
ಹೋಗುವುವೆಂಬುದು ಸರಿಯಲ್ಲ. ಇನ್ನೂ ಮೇಲಿರುವ ಹಂತಗಳಿಗಾಗಲೀ ನಡು 
ಹಂತಗಳಿಗಾಗಲೀ ಹೋಗಿ ನೆಲಸಬಹುದು. ಅಲ್ಲದೆ ಪ್ರಚೋದಕದ ಶಕ್ತಿಯು 
ಕೇವಲ ಭೂಹಂತದಲ್ಲಿರುವ ಪರಮಾಣುಗಳಿಗೇ ಸಲ್ಲುತ್ತದೆಂಬುದೂ ಸರಿಯಲ್ಲ. 
ಆದುದರಿಂದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಲೇಸರ್‌ ದಂಡದಲ್ಲಿ ದೊರೆಯುವ 
ಒಟ್ಟು ಶಕ್ತಿಯು ಪ್ರಚೋದಕವು ಒದಗಿಸುತ್ತಿರುವ ಒಟ್ಟು ಶಕ್ತಿಯ ಒಂದು ಭಿನ್ನಾಂಶ 
ವಾಗಿರುತ್ತದೆ. 

ಪ್ರಚೋದನೆಗೊಳಗಾಗಿ ಮೇಲಿನ ಲೇಸರ್‌ಹಂತಕ್ಕೇರಿದ ಪರಮಾಣುಗಳೆಲ್ಲಾ 
ಒಂದೂ ಬಿಡದೆ ಕೆಳಗಿನ ಲೇಸರ್‌ ಹಂತಕ್ಕೆ ಬೀಳುವುವೆಂದು ಭಾವಿಸಿಕೊಂಡಾಗ 
ಕಿರಣ ದಂಡದ ಶಕ್ತಿಗೂ ಪರಮಾಣುಗಳು ಮೇಲಿನ ಹಂತಕ್ಕೇರಲು ಉಪಯೋಗಿಸಿ 


1 ಲೇಸರ್‌ ಕ್ರಿಯೆಯು ನೆರವೇರುವ ಶಕ್ತಿ ಹಂತಗಳನ್ನು ಲೇಸರ್‌ಹಂತ ( laser level ) 
ಗಳೆಂದೂ ಕರೆಯುತ್ತಾರೆ. 


ಮೇಸರ್ ಮತ್ತು ಲೇಸರ್ 

೧೦೨೧ 
ಕೊಂಡ ಶಕ್ತಿಗೂ ಇರುವ ಪ್ರಮಾಣಾಂಕ (ratio) ವನ್ನು ಕ್ವಾಂಟಂ ದಕ್ಷತೆ 
(quantum efficiency) ಎನ್ನು ತ್ತಾರೆ. ಹಾಗೆಯೇ ಲೇಸರ್ ದಂಡದ 
ಸಾಮರ್ಥ್ಯವು ಪ್ರಚೋದಕದ ಸಾಮರ್ಥ್ಯದ ಎಷ್ಟು ಭಾಗವೆಂದು ತಿಳಿಸುವ 
ಪ್ರಮಾಣಾಂಕವು ಲೇಸರಿನ ಕ್ರಿಯಾ ದಕ್ಷತೆ (working efficiency ) ಎನಿಸಿ 
ಕೊಳ್ಳುತ್ತದೆ. 

ಸೂಕ್ತವಾದ ವಸ್ತುಗಳಿಂದ ಕ್ರಿಯಾ ದಕ್ಷತೆಯು ಅಧಿಕವಾಗಿರುವಂತಹ 
- ಲೇಸರುಗಳನ್ನು ನಿರ್ಮಿಸುವುದು ವಿಜ್ಞಾನಿಗಳ ಉದ್ದೇಶವಾಗಿರುತ್ತದೆ. ಉದಾಹರಣೆಗೆ 
ರಕ್ತನೀಚ ತೆನೆ ( infrared pulse) ಗಳನ್ನು ಕೊಡುವ ಲೇಸರುಗಳ ನಿರ್ಮಾಣಕ್ಕೆ 
ಪರಮಾಣುಗಳಿಗಿಂತಲೂ ಅಣುಗಳನ್ನು ಪ್ರಚೋದಿಸಿ ಲೇಸರ್‌ ಕ್ರಿಯೆಯನ್ನು 
ಸಾಧಿಸುವುದು ಉತ್ತಮವೆಂಬುದು ಗಮನಿಸಬೇಕಾದ ಅಂಶ, ಪರಮಾಣುಗಳಲ್ಲಿ 
ಈ ಕ್ರಿಯೆಯನ್ನು ನೆರವೇರಿಸಲು ಭೂಹಂತದಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಬಹಳ 
ಮೇಲಿರುವ ಹಂತಗಳಿಗೊಯ್ಯುವುದರ ಜೊತೆಗೆ ಅವುಗಳನ್ನು ಅಷ್ಟೊಂದು ಕೆಳಕ್ಕೆ 
ಬೀಳಿಸಲೂ ಕೂಡದು . ಆದುದರಿಂದ ಈ ರೀತಿಯ ಕ್ರಿಯೆಯಲ್ಲಿ ಲೇಸರಿನ ಕ್ರಿಯಾ 
ದಕ್ಷತೆಯು ಅತ್ಯಂತ ಕಡಿಮೆಯಾಗಿರುತ್ತದೆ. ಆದರೆ ಅಣುಗಳಲ್ಲಿ ಇಲೆಕ್ಟ್ರಾನ್‌ಗಳಿಗೆ 
ಸಲ್ಲುವ ಅಕ್ಕಪಕ್ಕದ ಶಕ್ತಿಹಂತಗಳ ನಡುವೆ, ಅಣುಗಳ ಕಂಪನ ಮತ್ತು ಭ್ರಮಣಕ್ಕೆ 
ಸಂಬಂಧಪಟ್ಟ ಶಕ್ತಿಹಂತಗಳು ವಿಪುಲವಾಗಿ ದೊರಕುವುದರಿಂದ, ಅವುಗಳ ನಡುವೆ 
ಸಂದಣಿ ವಿಪರ್ಯಯವನ್ನು ಸ್ವಲ್ಪ ಶಕ್ತಿಯ ವೆಚ್ಚದಿಂದಲೇ ನಿರ್ವಹಿಸಿ ರಕ್ತ 
ನೀಚ ತೆನೆಗಳನ್ನು ಪಡೆಯಬಹುದು ; ಮತ್ತು ಆಗ ಸಾಧನದ ಕ್ರಿಯಾ ದಕ್ಷತೆಯು 
ಬಹು ಹೆಚ್ಚಾಗಿರುತ್ತದೆ. ಈ ವಿಷಯಗಳ ಆಧಾರದ ಮೇಲೆ ಅತಿ ಶಕ್ತಿಯುತವಾದ 
ರಕ್ತನೀಚ ತೆನೆಗಳನ್ನು ಹೊರಸೂಸುವ ಇಂಗಾಲಾಮ್ಲದ ಲೇಸರೊಂದನ್ನು ಬೆಲ್ 
ಟೆಲಿಫೋನ್ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಇಂಡಿಯಾದ ವಿಜ್ಞಾನಿ 
C. K . N . ಪಟೇಲರು ರಚಿಸಿರುತ್ತಾರೆ. ಇಲ್ಲಿ ಅನಿಲವನ್ನು ಅಲ್ಪ ಒತ್ತಡದಲ್ಲಿ 
ಸುಮಾರು ೧೭೮ ಅಡಿಗಳಷ್ಟು ಉದ್ದವಿರುವ ಸಿಲಿಂಡರನಲ್ಲಿ ಇರಿಸಿರುತ್ತಾರೆ. ಮತ್ತು 
ಈ ಲೇಸರ್ ಹೊರಸೂಸುವ ರಕ್ತನೀಚ ತೆನೆಗಳು ೨೫೦೦ ವಾಟ್ ಸಾಮರ್ಥ್ಯವುಳ್ಳವು 
ಗಳಾಗಿರುತ್ತವೆ. ಈ ತೆನೆಗಳಿಂದ ಕೇವಲ ೧೦ ಸೆಕೆಂಡುಗಳಲ್ಲಿ ಸುಮಾರು ೯ ದಪ್ಪದ 
ಸ್ಟೇನ್ಲೆಸ್ ಸ್ಟೀಲ್ ಫಲಕಗಳನ್ನು ಕೊರೆಯಬಹುದು. 

ಮೈಮಾನ್ ರೂಬಿ ಲೇಸರನ್ನು ಕಂಡುಹಿಡಿದಾಗಂದಿನಿಂದ ಲೇಸರಾಗಿ ಬಳೆಸ 
ಬಲ್ಲ ಅನೇಕ ಪದಾರ್ಥಗಳನ್ನು ಹೀಗೆ ಒಂದಾದ ಮೇಲೊಂದರಂತೆ ವಿಜ್ಞಾನಿಗಳು 
ಕಂಡುಹಿಡಿಯುತ್ತಿದ್ದಾರೆ. ಅಂತಹವುಗಳಲ್ಲಿ, ಅನೇಕ ರೀತಿಯ ಹರಳುಗಳು , 
ಗಾಜುಗಳು, ಪ್ಲಾಸ್ಟಿಕ್‌ಗಳು ಎಲ್ಲಾ ಸೇರಿವೆ. ಅಲ್ಲದೆ ಪ್ಲಾಸ್ಮಾ ಸ್ಥಿತಿಯಲ್ಲಿರುವ 


1 ತನ್ನ ಕೆಲವು ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿರುವಂತಹ ಅಣು ಮತ್ತು ಪರಮಾಣು 
ಗಳ ಸಮೂಹವನ್ನು ವಸ್ತುವಿನ ಪ್ಲಾಸ್ಮಾ ಸ್ಥಿತಿ ಎನ್ನುತ್ತಾರೆ. 


( ೧೦೨೨ 

ಪ್ರಬುದ್ಧ ಕರ್ಣಾಟಕ 
ವಸ್ತುವನ್ನು ಕೂಡ ಲೇಸರಾಗಿ ಕೆಲಸ ಮಾಡಿಸಬಹುದೆಂದು ಕಂಡುಕೊಳ್ಳಲಾಗಿದೆ. 
ಇಂತಹ ಒಂದೊಂದು ಲೇಸರೂ ತನ್ನ ಬೆಳಕನ್ನು ವಿದ್ಯುತ್ಕಾಂತ ವರ್ಣಪಟಲದ 
ಬೇರೆ ಬೇರೆ ಪ್ರಾಂತಗಳಲ್ಲಿ ಕೊಡುವುದರಿಂದ, ಈ ಎಲ್ಲಾ ಆಕರಗಳಿಗೂ ಉಪಯೋಗ 
ವುಂಟು. ಅಲ್ಲದೆ ಪ್ರತಿಯೊಂದು ಲೇಸರ್ ಒದಗಿಸುವ ವಿದ್ಯುತ್ಕಾಂತ ತರಂಗವು 
ಅತ್ಯಂತ ನಿಖರವಾದ ಆವರ್ತಸಂಖ್ಯೆಯುಳ್ಳದ್ದಾಗಿಯೂ ಹೆಚ್ಚು ಶಕ್ತಿ ಹೊತ್ತಿರು 
ವಂತಹುದೂ ಆಗಿರುತ್ತದೆ. ಅಸಾಧಾರಣ ಲಕ್ಷಣಗಳನ್ನುಳ್ಳ ಇಂತಹ ವಿದ್ಯುತ್ಕಾಂತ 
ತರಂಗಗಳನ್ನು ವಿದ್ಯುತ್ಕಾಂತ ವರ್ಣಪಟಲದ ಬೆಳಕಿನ ಕ್ಷೇತ್ರದಲ್ಲಿ ಉತ್ಪತ್ತಿಸ 
ಬಹುದೆಂದು ತಿಳಿದಮೇಲೆ ಅವುಗಳಿಂದ ಪಡೆಯಬಲ್ಲ ಉಪಯೋಗಗಳನ್ನು ಅಷ್ಟಿ 
ಷ್ಟೆಂದು ಹೇಳಲಾಗುವುದಿಲ್ಲ. ಲೇಸರ್ ಬೆಳಕಿನ ಪ್ರಯೋಜನಗಳು ಮತ್ತು ಅದರ 
ಬಗ್ಗೆ ಮೇಲಿಂದ ಮೇಲೆ ಕಂಡುಬರುತ್ತಿರುವ ಹೊಸ ಹೊಸ ವಿಷಯಗಳು ವಿಜ್ಞಾನಿ 
ಗಳನ್ನು ಚಕಿತರನ್ನಾಗಿ ಮಾಡಿರುವುದಲ್ಲದೆ, ಯಾವುದೊಂದು ಉಪಯೋಗದ 
ಬಗ್ಗೆಯೂ ತಮ್ಮ ಗಮನವನ್ನು ಪೂರ್ಣವಾಗಿ ಕೇಂದ್ರೀಕರಿಸಿ ಸಂಶೋಧನೆಗಳಿಂದ 
ಅದನ್ನು ಕೂಲಂಕಷವಾಗಿ ತಿಳಿಯುವಷ್ಟು ಸಮಾಧಾನಕೂಡ ಅವರಲ್ಲಿ ಇಲ್ಲವಾಗಿದೆ. 
ಕೇವಲ ಅಮೆರಿಕಾದೇಶ ಒಂದರಲ್ಲೇ ಲೇಸರ್‌ ಸಂಶೋಧನೆಯ ಬಗ್ಗೆ ಸಾವಿರಾರು 
ಸಂಶೋಧಕರು ನಿರತರಾಗಿದ್ದಾರೆ. ಮಾಧ್ಯಮದ ಮೂಲಕ ಲೇಸರ್‌ ಬೆಳಕು 
ಪ್ರಸರಿಸುವಾಗ ಕಂಡುಬರುವ ಹೊಸ ವಿದ್ಯಮಾನಗಳನ್ನೆಲ್ಲಾ ಸಮರ್ಪಕವಾಗಿ 
ವಿವರಿಸುವಂತೆ ಇದುವರೆಗೆ ಬೆಳಕಿನ ಬಗ್ಗೆ ಬೆಳೆಸಿದ ಸಿದ್ದಾಂತಗಳನ್ನು ಕೂಡಸೂಕ್ತ 
ವಾಗಿ ಮಾರ್ಪಡಿಸಲಾಗಿದೆ. 

ಲೇಸರ್‌ಗಳಲ್ಲಿ ಬೆಳಕು ಹೇಗೆ ಹುಟ್ಟುತ್ತದೆಂದು ತಿಳಿದ ಮೇಲೆ ಆ ಬೆಳಕಿಗೆ 
ಮೇಲೆ ಹೇಳಿದ ಲಕ್ಷಣಗಳಿರುತ್ತದೆಂದು ಅರ್ಥ ಮಾಡಿಕೊಳ್ಳುವುದು ಸುಲಭ. 

ಮೊದಲನೆಯದಾಗಿ ಮೇಲಿನ ಹಂತದಲ್ಲಿರುವ ಪರಮಾಣುಗಳನ್ನು ಪ್ರಚೋ 
ದಿಸಿ ಕೆಳಹಂತಕ್ಕೆ ಧುಮುಕಿಸುವ ಕ್ರಿಯೆಯು ಯಶಸ್ವಿಯಾಗಿ ಜರುಗಬೇಕಾದರೆ , 
ಪ್ರಚೋದನೆ ಮಾಡುವ ಫೋಟಾನ್ ಅಥವಾ ವಿದ್ಯುತ್ಕಾಂತ ತರಂಗದ ಆವರ್ತ 
ಸಂಖ್ಯೆಯು ಹಂತಗಳಿಗನ್ವಯಿಸುವಷ್ಟು ಕರಾರುವಾಕಾಗಿ ಇರುವುದು ಅಗತ್ಯ . 
ಆದುದರಿಂದ ಲೇಸರ್ ಕಿರಣದಲ್ಲಿ ಅಡಕವಾಗಿರುವ ಪ್ರತಿಯೊಂದು ಫೋಟಾನೂ 
ಒಂದೇ ಆವರ್ತಸಂಖ್ಯೆಯುಳ್ಳದ್ದಾಗಿರುತ್ತದೆ ; ಅಂದರೆ ವರ್ಣಪಟಲದಲ್ಲಿ ಲೇಸರ್‌ 
ರೇಖೆಯ ಅರ್ಧವೈಶಾಲ್ಯವು ಅತ್ಯಂತ ಕಡಮೆಯಾಗಿರುತ್ತದೆ. 

ಎರಡನೆಯದಾಗಿ, ಪ್ರತಿಯೊಂದು ಲೇಸರಿನಲ್ಲಿಯೂ ಸಿಲಿಂಡರನ1 ಮುಖದಿಂದ 
ಬೆಳಕು ಒಂದು ದಂಡದಂತೆ ಹೊರಹೊಮ್ಮುತ್ತದೆ. ದಂಡದಲ್ಲಿರುವ ಪ್ರತಿಯೊಂದು 


ಆಗದೆ, 


1 ಅರ್ಧವಾಹಕ ಲೇಸರ್‌ಗಳಲ್ಲಿ ಸಾಧನವು ಸಿಲಿಂಡರಾಕಾರದಲ್ಲೇನೂ ಇರಬೇಕಾದ್ದಿಲ್ಲ. 
ಆದರೆ ಅಲ್ಲ ಮುಖಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ. 


ಮೇಸರ್‌ ಮತ್ತು ಲೇಸರ್ 

೧೦೨೩ 
ಕಿರಣವೂ ಸಿಲಿಂಡರನೊಳಗೆ ಹಲವಾರು ಸಲ ಅಂದರೆ ಸಾವಿರಾರು ಸಲ ಪ್ರತಿಫಲಿತ 
ವಾಗಿ ಬಂದಿರುವುದರಿಂದ, ಅಂತಹ ಒಂದೊಂದೂ ಚಾಚೂ ತಪ್ಪದೆ ಸಿಲಿಂಡರನ 
ಅಕ್ಷಕ್ಕೆ ಸಮಾನಾಂತರವಾಗಿ ಓಡುತ್ತಿರಬೇಕು. ಹಾಗಿಲ್ಲದಿದ್ದಲ್ಲಿ ಅಂತಹ ಕಿರಣವು 
ದಂಡಕ್ಕೆ ಸೇರದೆ ಮುಂಚೆಯೇ ಈಚೆಗೆ ಬಂದುಬಿಡುತ್ತಿತ್ತು . ಅಂದರೆ ದಂಡ 
ದಲ್ಲಿರುವ ಕಿರಣಗಳೆಲ್ಲಾ ಎಷ್ಟು ದೂರ ಹೋದರೂ ಪರಸ್ಪರ ಸಮಾನಾಂತರ 
ವಾಗಿಯೇ ಉಳಿಯುತ್ತವೆ. ರೂಬಿ ಕೇಸರಿನಿಂದ ಬರುವ ಸುಮಾರು ೧ ಚದರ 
ಸೆಂಟಿಮೀಟರ್ ಅಡ್ಡ ಸಲೆಯುಳ್ಳ ಇಂತಹ ಒಂದು ಬೆಳಕಿನ ಕೋಲಿನಲ್ಲಿರುವ ಕಿರಣ 
ಗಳು ತಮ್ಮ ಸಮಾನಾಂತರತೆಯಲ್ಲಿ 9°ಗಿಂತ ಹೆಚ್ಚಿನ ದೋಷವನ್ನು ಪಡೆದಿರುವು 
ದಿಲ್ಲ. ಅಲ್ಲದೆಕೋಲಿನ ಸಾಮರ್ಥ್ಯವು ಸ್ವಲ್ಪ ಕಡಿಮೆಯಾಗಿದ್ದಾಗ ಈ ದೋಷವು 

° ಗಿಂತ ಕಡಮೆ ಇರುತ್ತದೆಂದು ಕಂಡುಬರುತ್ತದೆ. ಇಂತಹ ಕೋಲೊಂದನ್ನು 
ಒಂದು ಮೈಲಿ ಓಡಿಸಿದಾಗ ಅದು ೫ ಅಡಿಗಳಷ್ಟು ಹರವಿಕೊಳ್ಳುತ್ತದೆ ; ಆದರೆ, ಈ 
ಕೋಲನ್ನು ಟೆಲಿಸ್ಕೋಪಿನಲ್ಲಿ ತಲೆಕೆಳಗಾಗಿ ಓಡಿಸಿ ಈ ಹರವನ್ನು ಇನ್ನೂ ಕಡಿಮೆ 
ಮಾಡಬಹುದು. ಹೀಗೆ ಮಾಡಿದ ಕಿರಣದಂಡವನ್ನು ಚಂದ್ರನಿಗೆ ಕಳುಹಿಸಿದರೆ 
ಅದು ಅಷ್ಟು ದೂರ(ಸುಮಾರು ೨ ಲಕ್ಷ ೩೮ ಸಾವಿರ ಮೈಲಿಗಳು) ಹೋದಮೇಲೂ 
ಕೇವಲ ೨ ಮೈಲಿಗಳಷ್ಟು ಹರವಿಕೊಂಡಿರುತ್ತದೆ ; ಅಂದರೆ ಪ್ರತಿ ಲೇಸರಿನಿಂದ ಬಂದ 
ಕಿರಣವು ತನ್ನ ನೇರವನ್ನು ಬದಲಾಯಿಸದೆ ಹೊರಟ ದಿಕ್ಕಿನಲ್ಲಿಯೇ ಓಡುತ್ತಿರುವ 
ಲಕ್ಷಣ ಉಳ್ಳದ್ದೆಂದು ಗೊತ್ತಾಗುತ್ತದೆ. ಅಲ್ಲದೆ ಬಿಸಿಲುಕೋಲನ್ನು ಕನ್ನಡಿಯಿಂದ 
ತಿರುಗಿಸಿ ಬಿಟ್ಟಂತೆ, ಇಂತಹ ಬೆಳಕಿನ ಕೋಲೊಂದನ್ನು ಚಂದ್ರನಿಗೆ ಕಳುಹಿಸಿ ಅಲ್ಲಿನ 
ಭಾಗಗಳನ್ನು ಪರೀಕ್ಷೆ ಮಾಡಲು ಸಾಧ್ಯ ಎಂದು ತಿಳಿದಾಗ ಇದು ನಮ್ಮನ್ನು 
ಚಕಿತರನ್ನಾಗಿ ಮಾಡದಿರದು. 

ಮೂರನೆಯದಾಗಿ ಲೇಸರ್ ದಂಡಗಳಿಗಿರುವ ಸಾಮರ್ಥ್ಯವು ಅತಿ ಹೆಚ್ಚು . 
ಲೇಸರ್‌ನಲ್ಲಿ ಮೇಲಿನ ಹಂತದಲ್ಲಿರುವ ಪರಮಾಣುಗಳೆಲ್ಲಾ ಒತ್ತಾಯ ಪೂರೈಕವಾಗಿ 
ಒಬ್ಬೊಟ್ಟಿಗೆ ಕೆಳಕ್ಕೆ ಧುಮುಕುವುದರಿಂದ, ಅಂತಹ ಒಂದೊಂದರಿಂದಲೂ ಬಂದ 
ಶಕ್ತಿಯೆಲ್ಲಾ ದಂಡದಲ್ಲಿ ಅಡಕವಾಗಿರುತ್ತದೆ. 

ರೂಬಿ ಲೇಸರಿನಿಂದ ಬರುವ ಬೆಳಕಿನ ಸುಮಾರು ೧ ಚದರ ಸೆಂಟಿಮೀಟರ್ 
ಅಡ್ಡ ಸಲೆಯುಳ್ಳ ದಂಡಕ್ಕೆ ಸಾಮರ್ಥ್ಯವು ೧೦೦೦೦ ವಾಟ್ಗಳಷ್ಟಿರುತ್ತದೆ. 
ಇಂತಹ ದಂಡವನ್ನು ೧ ಸೆಂಟಿಮೀಟರ್ ಸಂಗಮದೂರವುಳ್ಳ ಲೆನ್ಸಿನಿಂದ ಕೇಂದ್ರೀ 
ಕರಿಸಿದರೆ ದಂಡವು ೧ ಸೆಂಟಿಮೀಟರಿನ ಸಹಸ್ರಾಂಶದಷ್ಟು ವ್ಯಾಸವುಳ್ಳ ಒಂದು 
ಚುಕ್ಕಿಯಾಗಿ ಪರಿಣಮಿಸುತ್ತದೆ. ಹೀಗೆ ಮಾಡಿದಾಗ ದಂಡದಲ್ಲಿರುವ ಒಟ್ಟು 
ಶಕ್ತಿಯೆಲ್ಲಾ ಈ ಚುಕ್ಕಿಯಷ್ಟು ಜಾಗದಲ್ಲಿ ಅಡಕವಾಗಿರುತ್ತದೆ. ಆಗ ಅಲ್ಲಿರುವ 
ಸಾಮರ್ಥ್ಯವು ಪ್ರತಿ ಚದರಸೆಂಟಿಮೀಟರಿನಲ್ಲಿಯೂ ೧೦ ಕೋಟ ವಾಟ್ಗಳಷ್ಟಿ ರು 
ತದೆಂದು ಗುಣಿಸಿ ತೋರಿಸಬಹುದು. ಬೆಳಕಿನ ಸ್ಪುರಣವುಕೇವಲ ಕ್ಷಣಿಕವಾಗಿದ್ದರೂ 


೧೦೨೪. 

ಪ್ರಬುದ್ಧ ಕರ್ಣಾಟಕ 
ಆ ಬಿಂದುವಿನಲ್ಲಿಟ್ಟ ಎಂಥ ಕರಗದ ವಸ್ತುವೂ ತಕ್ಷಣ ಆವಿಯಾಗಿ ಪರಿಣಮಿಸುತ್ತದೆ. 
ಸೂರನ ಬೆಳಕನ್ನು ಶೇಖರಿಸಿ ಇದೇ ರೀತಿ ಅದರಿಂದ ಕಾಗದ, ಹುಲ್ಲುಕಡ್ಡಿಗಳನ್ನು 
ಸುಟ್ಟಾಗ ಎಷ್ಟು ಹೊತ್ತು ಕಾಯಬೇಕೆಂಬುದನ್ನು ನೆನಪಿಗೆ ತಂದುಕೊಂಡಾಗ 
ಲೇಸರ್ ಬೆಳಕಿನ ಸಾಮರ್ಥ್ಯವೆಷ್ಟೆಂದು ಅಂದಾಜುಮಾಡಿ ತಿಳಿಯಲು ಸಾಧ್ಯ . . 

ಕೊನೆಯದಾಗಿ ಲೇಸರ್ ಬೆಳಕು ಒಂದೇ ನೇರದಲ್ಲಿ ಹೋಗುತ್ತಿರುವ ವಿದ್ಯು 
ತಾ೦ತ ತರಂಗಗಳನ್ನು ಒಳಗೊಂಡಿರುವುದರಿಂದ ಅದರ ತರಂಗಮುಖವು ಸಮತಲ 
ವಾಗಿರುವುದಲ್ಲದೆ ಬೆಳಕಿಗೆ ಅತಿ ಹೆಚ್ಚಿನ ಮಟ್ಟದ ದೇಶ ಮತ್ತು ಕಾಲ ಸಂಸಕತೆ 
(Space and time coherence ) ಗಳೆರಡೂ ಇರುತ್ತವೆ ; ಅಂದರೆ ಬೆಳಕಿನ 
ಓಟವು ಲಂಬವಾಗಿರುವಂತೆ ಭಾವಿಸಿಕೊಂಡ ಸಮತಲದ ಮೇಲಣ ಬಿಂದುಗಳಲ್ಲೆಲ್ಲಾ 
ಯಾವುದಾದರೊಂದು ಕ್ಷಣದಲ್ಲಿರುವ ವಿದ್ಯುತೈತ್ರದ ತೀಕತೆಯು ಒಂದೇ 
ಆಗಿರುವುದಲ್ಲದೆ, ಅದು ಪುನಃ ಅಷ್ಟೇ ಮೌಲ್ಯವನ್ನು ಪಡೆಯುವ ಆವರ್ತಕಾಲವೂ 
ಒಂದೇ ಆಗಿರುತ್ತದೆ. 

ಬೆಳಕಿನ ತರಂಗಗಳು ಮಿಕ್ಕೆಲ್ಲ ತರಂಗಗಳಂತೆ ವ್ಯತಿಕರಣ ( interference) 
ವೆಂಬ ಪ್ರಕ್ರಿಯೆಯನ್ನು ತೋರಿಸಬಲ್ಲುವು. ವ್ಯತಿಕರಣವನ್ನು ಪ್ರದರ್ಶಿಸುವಂತಹ 
ಪ್ರಯೋಗಗಳಲ್ಲಿ ಸಂಸಕ್ತತೆಯುಳ್ಳ ಎರಡು ಬೆಳಕಿನ ಕಿರಣಗಳನ್ನು ಪರಸ್ಪರ ಸಂಘ 
ಟ್ಟಿಸುವಂತೆ ಮಾಡಲಾಗುತ್ತದೆ. ಉದಾಹರಣೆಗೆ ೧೮೦೬ರಲ್ಲಿ ಮೊಟ್ಟಮೊದಲಿಗೆ 
ಥಾಮಸ್ ಯಂಗ್ ಮಾಡಿದ ಇಂತಹ ಒಂದು ಪ್ರಯೋಗದಲ್ಲಿ ಪ್ರಕಾಶಮಾನವಾದ 
ಒಂದು ಬಿಂದುವಿನಿಂದ ಬಂದ ಬೆಳಕನ್ನು ಪರಸ್ಪರ ಸಮಾನಾಂತರವಾದ ಎರಡು 
ಸೀಳುಗಂಡಿ (slit) ಗಳ ಮೂಲಕ ಹಾಯಿಸಲಾಯಿತು. ಕಂಡಿಗಳ ಮತ್ತೊಂದು ಕಡೆ 
ವ್ಯತಿಕರಣದ ಮಾದರಿ (interference pattern ) ಯನ್ನು ಪಡೆದಾಗ, ಅವುಗಳ 
ಮೂಲಕ ಹಾದುಬರುವ ಬೆಳಕು ವ್ಯತಿಕರಣವನ್ನುಂಟುಮಾಡುವಷ್ಟು ಸಂಸಕ್ತತೆ 
ಉಳ್ಳದ್ದಾಗಿರುತ್ತದೆ. ಆದರೆ ಲೇಸರ್‌ಗಳಲ್ಲಿ ಬರುವ ಬೆಳಕನ್ನು ಇಂತಹ ಪ್ರಯೋಗ 
ದಲ್ಲಿ ಉಪಯೋಗಿಸಿದಾಗ ಸೀಳುಗಂಡಿಗಳು ದೂರವಾಗಿದ್ದರೂ ವ್ಯತಿಕರಣದ 
ಮಾದರಿಯನ್ನು ಪಡೆಯಲು ಸಾಧ್ಯ . ಅಲ್ಲದೆ ಲೇಸರ್‌ ದಂಡವನ್ನೇ ಕಂಡಿಗಳ 
ಮೂಲಕ ಹಾಯಿಸಿ ಮಾದರಿಯನ್ನು ಪಡೆಯಬಹುದಾದ್ದರಿಂದ ದಂಡದಗಲಕ್ಕೆ 
ಇರುವ ಎಲ್ಲಾ ಕಿರಣಗಳೂ ಪರಸ್ಪರ ಸಂಸಕತೆ ಉಳ್ಳವುಗಳಾಗಿರುತ್ತವೆ. 
ಚಿತ್ರ ೧೮ರಲ್ಲಿ ತೋರಿಸಿರುವಂತೆ ರೂಬಿ ಹರಳಿನ ಒಂದು ಮುಖದ ಮೇಲೆ ಸಮಾ 
ನಾಂತರವಾಗಿರುವಂತೆ ಎರಡು ರೇಖೆಗಳನ್ನೆಳೆದಾಗ ಅವು ಸೀಳುಗಂಡಿಗಳಂತೆ 
ವರ್ತಿಸಿ ವ್ಯತಿಕರಣದ ಮಾದರಿಯನ್ನುಂಟುಮಾಡುತ್ತವೆ. ಅಲ್ಲದೆ ಆಕರವು 
ಹರಳಿನಲ್ಲಿ ಎಲ್ಲೆಲ್ಲೂ ಇರಬಹುದಾದುದರಿಂದ ಅವುಗಳಿಂದ ಬರುವ ಕಿರಣಗಳೆಲ್ಲಾ 
ಸಂಸಕತೆ ಉಳ್ಳವುಗಳೆಂದು ಈ ಪ್ರಯೋಗದಿಂದ ಕಂಡುಬರುತ್ತದೆ. ವ್ಯತಿಕರಣದ 
ಈ ಪ್ರಯೋಗವನ್ನು ಯಾವುದಾದರೊಂದು ಕಿರಣದಂಡಕ್ಕೆ ಸಂಸಕತೆ ಇದೆಯೇ 
ಇಲ್ಲವೇ ಎಂದು ಒರೆ ಹಚ್ಚಿ ನೋಡುವ ಪ್ರಯೋಗವೆಂದು ಕೂಡ ಭಾವಿಸಬಹುದು. 


ಮೇಸರ್ ಮತ್ತು ಲೇಸರ್ 


೧೦೨೫ 


ಲೇಸರ್‌ ಬೆಳಕು ಅತಿ ಹೆಚ್ಚಿನ ಸಂಸಕ್ತತೆಯುಳ್ಳದ್ದೆಂಬುದನ್ನು ಪಯೋಗಿಸಿ 
ಕೊಂಡು ಇತ್ತೀಚೆಗೆ ಒಂದು ನವೀನ ರೀತಿಯಲ್ಲಿ ಫೋಟೋಗ್ರಫಿಯಲ್ಲಿ ಅದನ್ನು 
ಬಳಸುತ್ತಿದ್ದಾರೆ. ಒಂದು ವಸ್ತುವಿನ ಪೋಟೊ ತೆಗೆಯುವಾಗ ಅದರ ಪ್ರತಿಯೊಂದು 
ಬಿಂದುವಿನಿಂದಲೂ ಬರುವ ಬೆಳಕು ಕ್ಯಾಮರಾದ ಲೆನ್ಸಿನ ಮೂಲಕ ಹಾಯು 
ಬಿಂದುವಿನ ಪ್ರತಿಬಿಂಬವನ್ನು ಫೋಟೋಗ್ರಾಫಿಕ್ ಫಲಕದ ಮೇಲೆ ಉಂಟು 
ಮಾಡುತ್ತದೆಂಬುದು ನಮಗೆ ಗೊತ್ತಿದೆ. ಆದರೆ ತರಂಗಮುಖ ಪುನರಚನೆಯ 
Botéiset) $ (wave front reconstruction photography) wowo 
ಕರೆಯಿಸಿಕೊಳ್ಳುವ ಇತ್ತೀಚಿನ ಒಂದು ಹೊಸ ವಿಧಾನದಲ್ಲಿ ಲೆನ್ಸನ್ನಾಗಲೀ ಪ್ರತಿ 
ಬಿಂಬ ಕೊಡುವ ಮತ್ತಾವ ರೀತಿಯ ವ್ಯವಸ್ಥೆಯನ್ನಾಗಲೀ ಉಪಯೋಗಿಸುವುದಿಲ್ಲ. 
ವಸ್ತುವಿನ ಪ್ರತಿಯೊಂದು ಬಿಂದುವೂ ಪ್ರತಿಫಲಿಸಿ ಕಳುಹುವ ತರಂಗಗಳನ್ನು 


ರೂಬಲೇಸರ್ 


ವ್ಯತಿಕರಣದ ಮಾದರಿ 


ಚಿತ್ರ ೧೮, ರೂಬಿ ಹರಳಿನಿಂದ ಬರುವ ಲೇಸರ್‌ ದಂಡದಲ್ಲಿನ 
ಕಿರಣಗಳಿಗೆ ಸಂಸಕತೆ ಪ್ರದರ್ಶಿಸುತ್ತದೆ. ಇಲ್ಲಿ ಹರಳಿನ ಮುಖದ 
ಮೇಲೆ ಸಮಾನಾಂತರವಾಗಿರುವಂತೆ ಎರಡು ಗೀಟುಗಳನ್ನೆಳೆದಿರುತ್ತಾರೆ. 
ಅವು ಸೀಳುಗಂಡಿಗಳಂತೆ ವರ್ತಿಸಿ ವ್ಯತಿಕರಣದ ಮಾದರಿಯನ್ನುಂಟು 
ಮಾಡುತ್ತವೆ. ಬಲಗಡೆಯಲ್ಲಿರುವ ಫೋಟೋವು ಈ ವ್ಯತಿಕರಣದ 
ಮಾದರಿ 


ಮತ್ತೊಂದು ಆದರ್ಶ ಬೆಳಕಿನ ಹಿನ್ನೆಲೆಯಲ್ಲಿ ಫೋಟೋಗ್ರಾಫಿಕ್ ಫಲಕದ 
ಮೇಲೆ ನೇರವಾಗಿ ಗ್ರಹಿಸಲಾಗುತ್ತದೆ; ಅಂದರೆ ವಸ್ತುವಿನ ಪ್ರತಿಯೊಂದು 
ಬಿಂದುವಿನಿಂದ ಬಂದ ಬೆಳಕಿನ ತರಂಗಕ್ಕೂ ಆದರ್ಶ ಬೆಳಕಿಗೂ ಆಗುವ 
ವ್ಯತಿಕರಣದ ಮಾದರಿಯನ್ನು ಹಿಡಿದಿಡಲಾಗುತ್ತದೆ. ವ್ಯತಿಕರಣವಾದಾಗ ಅದರ 
ಮಾದರಿಯು ದೊರೆಯಲು ಬೆಳಕಿಗೆ ಸಂಸಕತೆ ಇರಬೇಕೆಂಬುದು ವ್ಯತಿಕರಣದ 


65 


೧೦೨೬ 

ಪ್ರಬುದ್ಧ ಕರ್ಣಾಟಕ 
ಪ್ರಯೋಗಗಳನ್ನು ಮಾಡಿರುವವರೆಲ್ಲರಿಗೂ ತಿಳಿದಿರುತ್ತದೆ. ಆದರೆ ಇಲ್ಲಿ ಕಾಣಿಸಿ 
ಕೊಳ್ಳುವ ವ್ಯತಿಕರಣದ ಮಾದರಿಯು ಯಾವ ಕ್ರಮಕ್ಕನುಸಾರವಾಗಿಯೂ ಇರದೆ 
ಅನೇಕ ಚುಕ್ಕಿ, ಬಟ್ಟು , ಸುರುಳಿಗಳನ್ನೊಳಗೊಂಡಂತಹ ಒಂದು ಕಲಸುಮೇಲೋಗರ 
ವಾಗಿರುತ್ತದೆ. ಆದುದರಿಂದ ಯಾವುದಾದರೊಂದುಫೋಟೋಗ್ರಾಫಿಕ್ ನೆಗೆಟಿವ್ 
ಅನ್ನು ನೋಡಿಪದಾರ್ಥವನ್ನು ಗುರ್ತಿಸುವಂತೆ ಈ ಫಲಕವನ್ನು ವೀಕ್ಷಿಸಿ ಅದು 
ಯಾವುದಕ್ಕೆ ಸೇರಿದುದೆಂದು ಹೇಳಲಾಗುವುದಿಲ್ಲ. ಈ ರೀತಿ ತಯಾರಾದ 
ಫೋಟೋಗ್ರಾಫಿಕ್ ಫಲಕವನ್ನು ಹಾಲೋಗ್ರಾಮ್ ಎಂದು ಕರೆಯುತ್ತಾರೆ. 
ಇದನ್ನು ಪುನಃ ಸೂಕ್ತರೀತಿಯಲ್ಲಿ ಲೇಸರ್‌ ಬೆಳಕಿನ ಸಹಾಯದಿಂದ ಪ್ರಕಾಶ 
ಗೊಳಿಸಿದರೆ ಅಂದರೆ ಫೋಟೋ ಗ್ರಾಫಿಕ್ ಫಲಕದ ಮೇಲಿ ಹಿಡಿದಿಟ್ಟಿರುವ 
ವ್ಯತಿಕರಣದ ಮಾದರಿಯನ್ನು ಸೂಕ್ತರೀತಿಯಲ್ಲಿ ಪುನರಚಿಸಿದರೆ ವಸ್ತುವಿನ 
ಪ್ರತಿಬಿಂಬವು ನಾವು ಅದನ್ನು ಹಿಂದೆ ನೋಡಿದಂತೆಯೇ ( ಸ್ಥಾನಾಭಾಸ; parallax 
ಸಹಿತವಾಗಿ ಕಾಣಿಸಿಕೊಳ್ಳುತ್ತದೆ; ಅಂದರೆ ಲೇಸರ್ ಬೆಳಕಿಗಿರುವ ಅಸಾಧಾರಣ 
ಸಂಸಕತೆಯನ್ನು ಪ್ರಯೋಗಿಸಿ ವಸ್ತುವು ಪ್ರತಿಫಲಿಸಿ ಕಳುಹುವ ತರಂಗಗಳನ್ನು 
ಫೋಟೋಗ್ರಾಫಿಕ್ ಫಲಕದ ಮೇಲೆ ಧ್ವನಿತಟ್ಟೆಯಲ್ಲಿ ಶಬ್ದ ದ ತರಂಗಗಳಂತೆ 
ಹಿಡಿದಿಡಬಹುದೆಂದೂ ಮತ್ತು ಆ ತರಂಗಗಳನ್ನು ಪುನರಚಿಸಿ , ವಸ್ತುವಿನ 
ಯಥಾವತ್ ಪ್ರತಿಬಿಂಬವನ್ನು ಪಡೆಯಬಹುದೆಂದೂ ಇದರಿಂದ ತಿಳಿದುಬರುತ್ತದೆ. 
ಒಂದು ಪದಾರ್ಥದ ಫೋಟೋವನ್ನು ಈ ರೀತಿ ಪ್ರದರ್ಶಿಸಬೇಕಾದರೆ ಅದರ 
ಬಗ್ಗೆ ಅನುಸರಿಸಬೇಕಾದ ವಿಧಾನವೇನೆಂಬುದನ್ನು ವಿಜ್ಞಾನಿಗಳು ಸುಮಾರು 
೩೦ ವರ್ಷಗಳಿಂದ ತಿಳಿದಿದ್ದರೂ , ಸೂಕ್ತವಾದ ಸಂಸಕ್ತತೆಯುಳ್ಳ ಬೆಳಕು ದೊರಕದೆ 
ಈ ವಿಧಾನದಲ್ಲಿ ಮುಂದುವರಿಯಲು ಸಾಧ್ಯವಾಗಿರಲಿಲ್ಲ. ಆದರೆ ಲೇಸರ್ 
ಬೆಳಕಿನ ಸಹಾಯದಿಂದ ಈ ಬೆಳವಣಿಗೆಯು ಸಾಧ್ಯವಾಗಿ ಪೋಟೋಗ್ರಫಿಯಲ್ಲಿ 
ಒಂದು ಹೊಸ ಅಧ್ಯಾಯವೇ ಇತ್ತೀಚೆಗೆ ಪ್ರಾರಂಭವಾಗಿದೆ. 
- ರೂಬಿ ಲೇಸರಿನಿಂದ ಬರುವ ಸುಮಾರು ೧ ಚದರಸೆಂಟಿಮೀಟರ್ ಅಡ್ಡ ಸಲೆ 
ಯುಳ್ಳ ದೈತ್ಯ ತೆನೆಗಳಿಗೆ ಸಾಮರ್ಥವು ಸುಮಾರು ೫೦ ಕೋಟ ವಾಟ್ ಗಳಷ್ಟಿರುತ್ತ 
ದೆಂದು ಹಿಂದೆಯೇ ಹೇಳಿದ್ದೇವಷ್ಟೆ . ಇಂತಹ ತೆನೆಗಳನ್ನು ಸುಮಾರು ೧ ಸೆಂಟ 
ಮೀಟರ್‌ ಸಂಗಮದೂರವುಳ್ಳ ಲೆನ್ಸಿನಿಂದ ಶೇಖರಿಸಿದಾಗ ತೆನೆಯ ಒಟ್ಟು 
ಸಾಮರ್ಥವು ೧ ಸೆಂಟಿಮೀಟರಿನ ಸಹಸ್ರಾ೦ಶದಷ್ಟು ಜಾಗದಲ್ಲಿ ಅಡಕವಾಗುತ್ತದೆ. 
ಆಗ ಅಲ್ಲುಂಟಾದ ವಿದ್ಯುತೈತ್ರದ ತೀಕ್ಷ್ಯತೆಯು ೧ ಸೆಂಟಿಮೀಟರಿಗೆ ಸುಮಾರು 
೧೦೦ ಕೋಟಿ ವೋಲ್ಸ್ಗಳಷ್ಟಿರುತ್ತದೆ. ಅನೇಕ ಧಾತುಗಳಲ್ಲಿ ಪರಮಾಣುಗಳ 
ಹೊರಕವಚಗಳಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನ್‌ಗಳನ್ನು ಹಿಡಿದಿಟ್ಟಿರುವ ವಿದ್ಯುತ್ತ್ರ ದ 
ತೀಕತೆಯೂ ಇಷ್ಟೇ ಆಗಿರುವುದರಿಂದ, ಈ ರೀತಿ ಕೇಂದ್ರೀಕರಿಸಿದ ಲೇಸರ್ 
ಬೆಳಕನ್ನು ಕೆಲವು ಪಾರದರ್ಶಕ ವಸ್ತುಗಳ ಮೂಲಕ ಹಾಯಿಸಿದಾಗ ಗಮನಾರ್ಹ 
ವಾದ ವಿಶೇಷರೀತಿಯ ಪರಿಣಾಮಗಳು ಸಂಭವಿಸುತ್ತವೆ. 


ಮೇಸರ್ ಮತ್ತು ಲೇಸರ್ 


೧೦೨೬ 


ಹೀಗೆ ಶೇಖರಿಸಿದ ಲೇಸರ್‌ ಬೆಳಕನ್ನು ಕ್ವಾಟ್ರ್ರ ಹರಳಿನ ಮೂಲಕ ಹಾಯಿಸಿ 
ದಾಗ ಉಂಟಾಗುವ ಪರಿಣಾಮವೇನೆಂಬುದನ್ನು ಚಿತ್ರ ೧೯ ರಲ್ಲಿ ಕಾಣಿಸಿದೆ. ಇಲ್ಲಿ 
ರೂಬಿ ಲೇಸರ್ ಕೊಡುವ ೬೯೪೩À ತರಂಗಾಂತರದ ಕೆಂಪು ಬೆಳಕಿನ ಜೊತೆಗೆ 


3471 -5A 


6943À 


ರೂಬಿಲೇಸರ್ 


ಅಶ್ರನ ಮತ್ತು 
ಕ್ವಾರ್ಟಡರಳು ಸಂಧಾಯಕ ತಿನ್ನು 


ಚಿತ್ರ ೧೯ , ಕಾರ್ಟ ಹರಳಿನ ಮೂಲಕ ರೂಬಿ ಲೇಸರಿನ ತೆನೆಯನ್ನು ಹಾಯಿಸಿ ಅದರ 
ಅಷ್ಟಕ ( Octave) ವನ್ನು ಪಡೆಯಲು ಮಾಡಬೇಕಾದ ಪ್ರಾಯೋಗಿಕ ಜೋಡಣೆಗಳು. 


೩೪೭೧: ೫À ತರಂಗಾಂತರವುಳ್ಳ ಊದಾತೀತ ಬೆಳಕೂ ಕಾಣಿಸಿಕೊಳ್ಳುವುದು 
ಆಶ್ರಕರವಾಗಿರುತ್ತದೆ. ಲೇಸರ್ ಬೆಳಕಿನ ಜೊತೆಯಲ್ಲಿ ಬರುವ ಈ ಬೆಳಕಿನ 
ಆವರ್ತಸಂಖ್ಯೆಯು ಕರಾರುವಾಕಾಗಿ ಲೇಸರ್ ಕಿರಣಗಳ ಎರಡರಷ್ಟಿರುವುದ 
ರಿಂದಲೂ , ಅದರ ಸಂಸಕತೆ ಮತ್ತು ನಿರ್ದೆಶಕತ್ವವು ಲೇಸರ್ ಬೆಳಕಿನಷ್ಟೇ 
ಸಮರ್ಪಕವಾಗಿರುವುದರಿಂದಲೂ , ಈ ಬೆಳಕು ಹರಳಿನ ಯಾವುದಾದರೊಂದು 
ಸ್ಪುರಣ ವಿಸರಣವೆಂದು ಪ್ರಯೋಗ ಫಲಿತಾಂಶಗಳನ್ನು ವಿವರಿಸುವುದಕ್ಕಾಗುವುದಿಲ್ಲ. 
ಪ್ರಯೋಗದಲ್ಲಿ ಈ ರೀತಿಯಾದ ಪರಿಣಾಮಗಳುಂಟಾಗಲು ಹರಳಿನ ಜಾಲಕದಲ್ಲಿ 
ಅಕ್ಕಪಕ್ಕದ ಪರಮಾಣುಗಳನ್ನು ಬಂಧಿಸಿ ಅವುಗಳ ಜೋಡಣೆಗಳಿಗೆ ಸಹಾಯಕ 
ವಾಗಿರುವ ಇಲೆಕ್ಟ್ರಾನ್‌ಗಳು ಕಾರಣವಾಗಿರುತ್ತವೆ. ಯಾವುದಾದರೊಂದು ಗೊತ್ತಾದ 
ಆವರ್ತಸಂಖ್ಯೆಯ ಬೆಳಕು ಹರಳಿನಲ್ಲಿ ಹಾಯುವಾಗ ಈ ಇಲೆಕ್ಟ್ರಾನ್‌ಗಳು ಬೆಳಕಿ 
ನಿಂದುಂಟಾದ ವಿದ್ಯುತ್ತ್ರ ದ ಆವರ್ತಗಳಿಗೆ ಸಿಕ್ಕಿ ಬಿದ್ದು ಕುಣಿಯುತ್ತಿರುತ್ತವೆ; 
ಅಂದರೆ ಅವುಗಳೂ ಕೂಡ ಹಾಯುತ್ತಿರುವ ಬೆಳಕಿನಷ್ಟೇ ಆವರ್ತಸಂಖ್ಯೆಯುಳ್ಳ 
ವಿದ್ಯುತ್ಕಾಂತ ತರಂಗವನ್ನು ಉತ್ಪತ್ತಿಸುತ್ತವೆ. ಬೆಳಕಿನ ತೀಕ್ಷ್ಯತೆಯು ಅಂದರೆ 
ಅದರಿಂದುಂಟಾದ ವಿದ್ಯುತೈತ್ರದ ತೀಕತೆಯು ಇಲೆಕ್ಟ್ರಾನ್ ಗಳನ್ನು ಬಂಧನ 
ದಿಂದ ಬಿಡುಗಡೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಇನ್ಯಾವ ರೀತಿಯ ಪರಿಣಾಮವೂ 
ಉಂಟಾಗುವುದಿಲ್ಲ. ಆದರೆ ಬೆಳಕಿನ ತೀಕತೆಯು ಮೇಲೆ ಹೇಳಿದ ಲೇಸರ್‌ 
ಬೆಳಕಿನಷ್ಟು ಹೆಚ್ಚಾದಾಗ ಈ ಇಲೆಕ್ಟ್ರಾನ್‌ಗಳು ತಂತಮ್ಮ ಪರಮಾಣುಗಳಿಂದ 
ಬಿಡುಗಡೆ ಹೊಂದುವುವಲ್ಲದೆ ಈಗ ಹರಳಿನಲ್ಲಿ ಅವುಗಳಿಗಾಗುವ ಹಂಚಿಕೆಯು 
ಮುಂಚಿಗಿಂತ ಬೇರೆಯಾಗಿರುತ್ತದೆ ; ಮತ್ತು ಇದುವರೆಗೆ ಅವಾಹಕದಂತೆ ವರ್ತಿಸು 


೧೦೨೮ 

ಪ್ರಬುದ್ಧ ಕರ್ಣಾಟಕ 
ತಿದ್ದ ಹರಳು ವಾಹಕವಾಗಿ ಕೂಡ ಪರಿಣಮಿಸುತ್ತದೆ. ಇಂತಹ ಸಂದರ್ಭದಲ್ಲಿ 
ಇಲೆಕ್ಟ್ರಾನ್‌ಗಳು ಹಾಯುತ್ತಿರುವ ಬೆಳಕಿನ ತರಂಗಗಳನ್ನು ಅನುಸರಿಸಿ ಕುಣಿಯುವ 
ರೀತಿಯು ಮುಂಚಿನಂತೆ ಸರಳವಾಗಿರದೆ, ಸತನ ತರಂಗದ ಎರಡು ಅಥವಾ 
ಮೂರರಷ್ಟು ಆವರ್ತಸಂಖ್ಯೆಯುಳ್ಳ ವಿದ್ಯುತ್ಕಾಂತ ತರಂಗಗಳ ಜನನಕ್ಕೆ ಕಾರಣ 
ವಾಗಿರುತ್ತದೆ ; ಅಂದರೆ ಹರಳಿನ ಮೂಲಕ ಹಾಯುತ್ತಿರುವ ಬೆಳಕಿನ ತರಂಗದ 
ಜೊತೆಗೆ ಅದರ ಅನುಸ್ವರ ( over tones ) ಗಳೂ ಉತ್ಪತ್ತಿಯಾಗುತ್ತವೆ. ಈ 
ರೀತಿಯ ಪ್ರಯೋಗಗಳಿಂದ ಹೆಚ್ಚಿನ ಸಂಸಕ್ತತೆಯುಳ್ಳ ಬೇರೆ ಬೇರೆ ಆವರ್ತ 
ಸಂಖ್ಯೆಯ ವಿದ್ಯುತ್ಕಾಂತ ತರಂಗಗಳನ್ನು ಪಡೆಯಲು ಸಾಧ್ಯ 

ಬೆಳಕಿನ ಕಿರಣಗಳು ಒಂದು ಪಾರದರ್ಶಕ ವಸ್ತುವನ್ನು ಹೊಕ್ಕು ಚದುರಿ 
ದಾಗ ಅದರ ಜೊತೆಗೆ ತರಂಗದೂರ ಬೇರೆಬೇರೆ ಇರುವ ಹೊಸ ಕಿರಣಗಳು ಹೊರ 
ಬರುವುದಕ್ಕೆ ರಾಮನ್ ಪರಿಣಾಮ ( Raman effect ) ಎಂದು ಕರೆಯುತ್ತಾರೆ. 
ಈ ಹೊಸ ವಿದ್ಯುತ್ಕಾಂತ ತರಂಗಗಳು ಪದಾರ್ಥದ ಅಣುಗಳ ಕಂಪನ ಮತ್ತು 
ಭ್ರಮಣ ಹಂತಗಳಿಗೆ ಸಂಬಂಧಪಟ್ಟ ವಾಗಿರುತ್ತವೆ . ರಾಮನ್ ಪರಿಣಾಮವನ್ನು 
ಪ್ರದರ್ಶಿಸುವ ಪ್ರಯೋಗಗಳಿಂದ ಅಣುಗಳು ಸತತವಾಗಿ ಅನುಭವಿಸುತ್ತಿರುವ 
ಕಂಪನ ಮತ್ತು ಭ್ರಮಣಗಳ ಆವರ್ತಸಂಖ್ಯೆಗಳೆಷ್ಟೆಂದು ತಿಳಿದುಕೊಳ್ಳುವುದು 
ಸುಲಭ. ಪದಾರ್ಥದ ಮೂಲಕ ಹಾದು ಬರುತ್ತಿರುವ ಬೆಳಕಿನ ಜೊತೆಯಲ್ಲಿ 
ಕಾಣಿಸಿಕೊಳ್ಳುವ ಈ ವರ್ಣರೇಖೆಗಳನ್ನು ರಾಮನ್ ರೇಖೆಗಳೆಂದು ಕರೆಯುತ್ತಾರೆ. 
ಸಾಮಾನ್ಯವಾದ ಬೆಳಕಿನಿಂದ ಏರ್ಪಡಿಸುವಂತಹ ಈ ಪ್ರಯೋಗಗಳಲ್ಲಿ ರಾಮನ್ 
ರೇಖೆಗಳು ಬಹಳ ಮಂಕಾಗಿ ಇರುತ್ತವಲ್ಲದೆ ಸುಲಭವಾಗಿ ಗುರ್ತಿಸುವಂತೆ ಫೋಟೋ 
ಗ್ರಾಫಿಕ್ ಫಲಕದ ಮೇಲೆ ಅವುಗಳನ್ನು ಪಡೆಯಲು ಪ್ರಯೋಗದಲ್ಲಿ ಫಲಕವನ್ನು 
ಬಹಳ ಹೊತ್ತು ಅಂದರೆ ಕೆಲವು ಗಂಟೆಗಳ ಕಾಲವೇ ಬೆಳಕಿಗೆದುರಾಗಿ ತೆರದಿಡ 
ಬೇಕಾಗುತ್ತದೆ. ಸಾಮಾನ್ಯವಾದ ಬೆಳಕಿನ ಬದಲು ಅತಿ ಹೆಚ್ಚಿನ ಸಂಸಕತೆಯೂ 
ತೀಕತೆಯೂ ಇರುವ ಲೇಸರ್‌ ಬೆಳಕನ್ನು ಇಂತಹ ಪ್ರಯೋಗಗಳಲ್ಲಿ ಉಪಯೋಗಿ 
ಸಿದರೆ ರಾಮನ್ ರೇಖೆಗಳು ಅತಿ ಪ್ರಕಾಶಮಾನವಾಗಿಯೂ ಪ್ರಧಾನ ಬೆಳಕಿನಂತೆ 
ಹೆಚ್ಚು ಸಂಸಕತೆ ಉಳ್ಳವುಗಳೂ ಆಗಿರುತ್ತವೆ. ರೂಬಿ ಲೇಸರಿನಿಂದ ಬಂದ 
೬೯೪೩À ತರಂಗಾಂತರದ ಬೆಳಕು ನೈಟ್ರೋರ್ಬೆಜಿ್ರ ಮೂಲಕ ಹಾದು ಬಂದಾಗ 
ಅದರ ಜೊತೆಗೆ ಸುಮಾರು ೧೦೦À ವ್ಯತ್ಯಾಸವುಳ್ಳ ವಿದ್ಯುತ್ಕಾಂತ ತರಂಗಗಳು 
ಅದರ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡದ್ದನ್ನು ತಿಳಿದು ರಾಮನ್ ಲೇಸರ್ ಕ್ರಿಯೆಗೆ 
ಸಂಬಂಧಪಟ್ಟ ವಿಷಯಗಳನ್ನು ಮೊಟ್ಟಮೊದಲಿಗೆ ಅರಿತುಕೊಳ್ಳಲಾಯಿತು. ಈ 
ರೀತಿಯ ಪ್ರಯೋಗಗಳನ್ನು ಏರ್ಪಡಿಸಲು ಮಾಡಬೇಕಾದ ಜೋಡಣೆಗಳನ್ನು ಚಿತ್ರ 
೨೦ರಲ್ಲಿ ತೋರಿಸಲಾಗಿದೆ. ಇತ್ತೀಚೆಗೆ ಈ ಪ್ರಯೋಗಗಳನ್ನು ಹೆಚ್ಚಿನ ಸಂಸಕ್ತತೆ 
ಯುಳ್ಳ ಮತ್ತು ಪ್ರಕಾಶಮಾನವಾದ ಬೆಳಕಿನ ಕಿರಣಗಳನ್ನು ಪಡೆಯುವಂತಹ 
ಸಾಧನಗಳನ್ನಾಗಿ ವಿಜ್ಞಾನಿಗಳು ಉಪಯೋಗಿಸುತ್ತಿದ್ದಾರೆ. 


ನಿಂಬಂಧಪಟ್ಟ ಇರಲ್ಲಿ ಕಾಣಿಸಿ4 ವ್ಯತಾ 


ಪ 


ಬೆಂಜೀರ್ನ್‌ 
ತುಂಬಿದ 


ಕೋಕ 


ಮೇಸರ್‌ ಮತ್ತು ಲೇಸರ್‌ 

೧೦೨೯ 
ರೇಡಿಯೋ ಮತ್ತು ಟೆಲಿವಿಷನ್ ಪ್ರಸಾರ 
ರೂಬಲೇಸರ್ 

ಗಳಿಗೆ ಅತಿ ಹೆಚ್ಚಾದ ಸಾಮರ್ಥವನ್ನು ಹೊತ್ತಿ 

ರುವ ಏಕವರ್ಣಕ ವಿದ್ಯುತ್ಕಾಂತ ತರಂಗಗಳು 
IML ಸ್ಪುರಣ 

ಬೇಕೆನ್ನುವುದು ನಮಗೆಲ್ಲ ತಿಳಿದಿರುವ ವಿಷಯ . 
' ವಿದ್ಯುದಾಕರ 

ಲೇಸರ್‌ಗಳಿಂದ ಬಂದ ಬೆಳಕಿಗೆ ಈ ಗುಣಗಳು 

ಅಸಾಧಾರಣವಾದ ಪ್ರಮಾಣದಲ್ಲಿ ಇರುತ್ತದೆಂದ 
ಲೆನ್ನು 11 

ಮೇಲೆ ಪ್ರತಿಯೊಂದು ಲೇಸರನ್ನೂ ಉಚ್ಚ ಆವರ್ತ 
ಸಂಖ್ಯೆಯ ವಿದ್ಯುತ್ಕಾಂತ ತರಂಗಗಳನ್ನು ಉತ್ಪತ್ತಿ 
ಸುವ ಪ್ರೇಷಕವೆಂದು ಪರಿಗಣಿಸಬಹುದು : 
ಅಂದರೆ ಲೇಸರ್ ತರಂಗಗಳು ಟೆಲಿವಿಷನ್ 
ಪ್ರಸಾರದಲ್ಲಿ ವಾಹಕ ತರಂಗಗಳಾಗಿ ಉಪಯೋ 
ಗಿಸುವುದಕ್ಕೆ ತಕ್ಕ ಯೋಗ್ಯತೆಯುಳ್ಳವುಗಳಾಗಿರು 
ತವೆ. ಆದುದರಿಂದ ಈ ಕಿರಣಗಳನ್ನು ಟೆಲಿ 
ವಿಷನ್ ಪ್ರಸಾರದಲ್ಲಿ ಏಕೆ ಉಪಯೋಗಿಸಬಾರ 
ದೆಂಬ ಪ್ರಶ್ನೆ ಯು ಸಹಜವಾದದ್ದೇ . ಪ್ರತಿ ಟೆಲಿ 
ವಿಷನ್ ಕಾಲುವೆಯ ( television channel) 
ವೈಶಾಲ್ಯವು ಸುಮಾರು ೪ ಮೆಗಾಸೈಕಲ್‌ಗಳ 
ಸ್ಟಿರುವುದರಿಂದ ಒಂದೊಂದು ಟೆಲಿವಿಷನ್ 
ನಿಲ್ದಾಣಕ್ಕೂ ವಿದ್ಯುತ್ಕಾಂತ ವರ್ಣಪಟಲದಲ್ಲಿ 
ಅಷ್ಟು ಜಾಗವನ್ನು ಮುಡುಪಾಗಿಡುವುದು ಆವ 
ಶ್ಯಕ. ಸೂಕ್ಷ್ಮತರಂಗ ಮತ್ತು ರೇಡಿಯೋ ತರಂಗ 
ಗಳಲ್ಲಿ ಟೆಲಿವಿಷನ್ ಪ್ರಸಾರವಾಗುತ್ತಿದ್ದರೆ ಅಲ್ಲಿನ 
ತರಂಗಗಳಿಗೆ ಆವರ್ತಸಂಖ್ಯೆಯು ಬೆಳಕಿನಷ್ಟು 

ಹೆಚ್ಚಾಗಿಲ್ಲದಿರುವುದರಿಂದ ಪ್ರತಿಯೊಂದು ಸುದ್ದಿ 
ಚಿತ ೨೦, ಲೇಸರ್‌ ಬೆಳಕ ಕಾಲುವೆ ( communication channel) ಗೂ 
ನ್ನು ಪ್ರಯೋಗಿಸಿ ರಾಮನ್ ಪರಿ ಬೇಕಾದ ಈ ಜಾಗವು ಅತಿ ಹೆಚ್ಚು . ಆದರೆ 
ಣಾಮವನ್ನು ಅಧ್ಯಯನ ಮಾಡಲು ೪೦೦೦ Àಯಿಂದ ೭೦೦೦ À ವರೆಗೆ ಹಬ್ಬಿರುವ 
ಜೋಡಣೆಗಳನ್ನು ಮೇಲೆ ಕಂಡಂತೆ ಬೆಳಕಿನ ಕ್ಷೇತ್ರದಲ್ಲಿ ಇಂತಹ ಕಾಲುವೆಗಳನ್ನು ೮ 
ಏರ್ಪಾಡು ಮಾಡಿಕೊಳ್ಳಬೇಕು. ತೋಟದ 

ಕು . ಕೋಟಿಯಷ್ಟು ಪಡೆಯಬಹುದು ; ಅಂದರೆ ಈಗ 
1 ಪ್ರಸಾರಮಾಡುತ್ತಿರುವ ಸುದ್ದಿ ಮತ್ತಿತರ ತರಂಗಗಳನ್ನು ವಾಹಕತರಂಗವು ( carrier 
Wave) ಹೊತ್ತು ಓಡುತ್ತಿರುವಾಗ ವಿದ್ಯುತ್ಕಾಂತ ವರ್ಣಪಟಲದಲ್ಲಿ ಅದು ಹಬ್ಬಿರುವ ಜಾಗವನ್ನು 
ಸುದ್ದಿ ಕಾಲುವೆಯ ವೈಶಾಲ್ಯ ಎನ್ನುತ್ತೇವೆ. 


MIL। 


ಪ್ರಧಾನ ಲೇಸರ್ 
ಆವರ್ತಕ 


ಹಳ 
ಹಸುರು 


೧೦೩೦ 

ಪ್ರಬುದ್ಧ ಕರ್ಣಾಟಕ 
ಬಳಕೆಯಲ್ಲಿರುವ ಮತ್ತು ಇನ್ನು ಮುಂದೆ ಬಳಸಬಹುದಾದ ಎಲ್ಲಾ ಟೆಲಿವಿಷನ್ 
ನಿಲ್ದಾಣಗಳನ್ನೂ ವಿದ್ಯುತ್ಕಾಂತ ವರ್ಣಪಟಲದ ಬೆಳಕಿನ ಕ್ಷೇತ್ರ ಒಂದರಲ್ಲೇ 
ಅಳವಡಿಸಿಕೊಳ್ಳಬಹುದು. ಅಲ್ಲದೆ ಲೇಸರ್ ಕಿರಣಗಳು ಸಂಪೂರ್ಣವಾಗಿ ' ಗದ್ದಲ' 
ರಹಿತವಾಗಿರುವುದರಿಂದ ಸಂಕೇತ ತರಂಗಗಳು ಎಷ್ಟೇ ಬಲಹೀನವಾಗಿದ್ದರೂ ಅವು 
ಗಳನ್ನು ಪ್ರಸಾರಮಾಡಿ ಸ್ಪುಟವಾಗಿ ಗ್ರಹಿಸಲು ಸಾಧ್ಯ . 
- ಈಗಾಗಲೇ ಟೆಲಿವಿಷನ್ ಪ್ರಸಾರವನ್ನು ಲೇಸರ್ ತರಂಗಗಳಿಂದ ಈ ರೀತಿಯಲ್ಲಿ 
ಅನೇಕ ಮೈಲಿಗಳವರೆಗೆ ನಿರ್ವಹಿಸಲಾಗಿದೆ. ಅಲ್ಲದೆ ಗ್ರಹಗಳ ನಡುವೆ ಸುದ್ದಿ 
ಸಾಗಣೆಗೆ ಲೇಸರ್‌ ಬೆಳಕು ಆದರ್ಶಪ್ರಾಯವಾದ ವಿದ್ಯುತ್ಕಾಂತ ತರಂಗವಾಗಿರು 
ಇದೆ. ಅದರಲ್ಲೂ ಪ್ರಸಾರವು ವಾಯುಮಂಡಲದ ಪ್ಲಾಸ್ಮಾ ಪದರಗಳ ಮೂಲಕ 
ಆಗಬೇಕಾದಾಗ ಅವು ಸೂಕ್ಷ್ಮತರಂಗಗಳನ್ನು ಹೀರುವುದರಿಂದ ಲೇಸರ್ ತರಂಗ 
ಗಳ ಉಪಯೋಗವು ಅಂತಹ ಸಂದರ್ಭಗಳಲ್ಲಿ ಅನಿವಾರ್ಯವಾಗುತ್ತದೆ. ಆಕಾಶ 
ನೌಕೆಗೂ ಭೂಮಿಗೂ ರೇಡಿಯೋ ಸಂಪರ್ಕವನ್ನೇರ್ಪಡಿಸಬೇಕಾದಾಗ ಲೇಸರ್‌ 
ಕಿರಣಗಳನ್ನು ವಾಹಕತರಂಗಗಳಾಗಿ ಉಪಯೋಗಿಸಿ ಪ್ರಸಾರದಲ್ಲಿರುವ ಅಡಚಣೆ 
ಗಳನ್ನು ನಿವಾರಿಸಬಹುದು. 
- ಲೇಸರ್‌ ಬೆಳಕು ಪ್ರಸಾರಕ್ಕೆ ತಕ್ಕ ಗುಣಗಳುಳ್ಳದ್ದೆಂದು ತಿಳಿದ ವೈಜ್ಞಾನಿಕರು 
ಸುದ್ದಿ ಸಾಗಣೆಯನ್ನು ಲೇಸರ್ ಬೆಳಕಿನ ಸಹಾಯದಿಂದ ನೆರವೇರಿಸಲು ತತ್ಸಂಬಂಧ 
ನಾದ ಜಟಿಲ ಸಮಸ್ಯೆಗಳನ್ನೆಲ್ಲಾ ಒಂದೊಂದಾಗಿ ಬಗೆಹರಿಸುವ ಮಹತ್ತಾರದಲ್ಲಿ 
ತೊಡಗಿದ್ದಾರೆ. 

ಲೇಸರ್‌ ಬೆಳಕನ್ನು ಬೆನ್ನಿನಿಂದ ಶೇಖರಿಸಿದಾಗ ಅದು ಬೀಳುವ ಬಿಂದುವಿನಲ್ಲಿ 
ಅಸಾಧಾರಣವಾದ ಶಾಖವು ಉತ್ಪತ್ತಿಯಾಗುವುದರಿಂದ ಅನೇಕ ಉಪಯೋಗ 
ಗಳನ್ನು ಪಡೆಯಲು ಸಾಧ್ಯ . ಉದಾಹರಣೆಗೆ, ಸಹಸ್ರಾರು ಸಂಧಿಸ್ಥಾನಗಳನ್ನೊಳ 
ಗೊಂಡಂತಹ ಜಟಿಲವಾದ ಎಲೆಕ್ಟ್ರಾನಿಕ್ ಸಲಕರಣೆಗಳನ್ನು ನಿರ್ಮಿಸುವಾಗ 
ಒಂದೊಂದು ಜಾಗದಲ್ಲಿಯೂ ಅನೇಕ ತ೦ತಿ ಮತ್ತಿತರ ವಸ್ತುಗಳನ್ನು ಬೆಸೆಯ 
ಬೇಕಾಗುತ್ತದೆ. ಲೇಸರ್ ಬೆಳಕನ್ನು ಒಂದೇ ಒಂದು ಬಿಂದುವಿನಲ್ಲಿ ಬೀಳಿಸಲು 
ಸಾಧ್ಯವಾಗುವುದರಿಂದ ಅಂತಹ ಸಂದರ್ಭಗಳಲ್ಲಿ ಯಾವ ತೊಂದರೆಯೂ ಇಲ್ಲದೆ 
ಒಂದೊಂದು ಬಿಂದುವಿನಲ್ಲಿಯೂ ಅನೇಕ ತಂತಿಗಳನ್ನು ಬೆಸೆದು ಸಲಕರಣೆಯನ್ನು 
ರಚಿಸಲು ಸಾಧ್ಯ . ಅದೂ ಅಲ್ಲದೆ ಸೀಲು ಮಾಡಿರುವ ಗಾಜಿನ ಕೊಳವೆಯೊಳಗಡೆ 
ಯಾವುದಾದರೂ ಭಾಗಗಳನ್ನು ಬೆಸೆಯುವುದಕ್ಕೆ ಲೇಸರ್ ಕಿರಣಗಳನ್ನು ಪಯೋಗಿಸ 
ಬಹುದು. ಒಂದು ಮಿಲಿಸೆಕೆಂಡಿನಷ್ಟು ಕ್ಷಣಿಕವಾದ ಸುಮಾರು ೧ ಜೂಲ್ 
ಸಾಮರ್ಥ್ಯವುಳ್ಳ ಲೇಸರ್‌ ತೆನೆಗಳನ್ನು ಕಣ್ಣಿನ ರೆಟೀನಾ ಪೊರೆಯ ಚಿಕಿತ್ಸೆಗೂ 
ಉಪಯೋಗಿಸಲಾಗುತ್ತಿದೆ. ರೆಟೀನಾವು ಅಕಸ್ಮಾತ್ತಾಗಿ ಹರಿದು ಹೋಗುವುದಾಗಲೀ 
ಗಾಯಗೊಳ್ಳುವುದಾಗಲೀ ಆದರೆ ಅದನ್ನು ಅದರ ಆಧಾರಕ್ಕೆ ಸೂಕ್ತವಾಗಿ ಲೇಸರ್ 


ಮೇಸರ್ ಮತ್ತು ಲೇಸರ್ 

೧೦೩೧ 
ಬೆಳಕಿನ ಸಹಾಯದಿಂದ ಬೆಸೆಯಬಹುದು. ಸಾಮಾನ್ಯವಾದ ಆಕರಗಳು ಕೊಡುವ 
ಪ್ರಕಾಶಮಾನವಾದ ಬೆಳಕಿನ ಸಹಾಯದಿಂದ ಈ ರೀತಿಯ ಚಿಕಿತ್ಸೆಯನ್ನು ಇದು 
ವರೆಗೆ ನೆರವೇರಿಸುತ್ತಿದ್ದರೂ , ಬೆಸಗೆಗೆ ಸುಮಾರು ಅರ್ಧ ಸೆಕೆಂಡಷ್ಟು ಕಾಲ 
ಬೇಕಾಗಿರುವುದರಿಂದ ಚಿಕಿತ್ಸೆಯ ವೇಳೆಯಲ್ಲಿ ಕಣ್ಣು ಗುಡ್ಡೆಯನ್ನು ನಿಶ್ಲೇಷ್ಟಿತವಾಗಿ 
ಮಾಡುವುದು ಅನಿವಾರ್ಯವಾಗುತ್ತದೆ. ಆದರೆ ಲೇಸರ್‌ ತೆನೆಗಳು ಒಂದು ಮಿಲಿ 
ಸೆಕೆಂಡಿಗಿಂತಲೂ ಕಣಿಕವಾದುದರಿಂದ ಕಣ್ಣು ಗುಡ್ಡೆ ಯು ಸಹಜವಾಗಿ ತಟಸ್ಥ 
ವಾಗಿರುವ ವೇಳೆಯಲ್ಲಿಯೇ ಚಿಕಿತ್ಸೆಯನ್ನು ಪೂರ್ಣಗೊಳಿಸಲು ಸಾಧ್ಯ . ಆಪ್ತಾಲೊ 
ಸ್ಕೋಪ್ (opthalmoscope) ಗಳಲ್ಲಿ ಸೂಕ್ತವಾದ ಲೇಸರ್‌ಗಳನ್ನು ಈ ರೀತಿಯ 
ಚಿಕಿತ್ಸೆಗೆ ನೆರವಾಗುವಂತೆ ಡಾಕ್ಟರುಗಳು ಅಳವಡಿಸಿಕೊಂಡಿರುತ್ತಾರೆ. ಅಲ್ಲದೆ 
ಪ್ರಾಣಿಗಳ ಕಣ್ಣುಗಳ ಮೇಲೆ ನಡೆಸಿದ ಈ ರೀತಿಯ ಪೂರ್ವಭಾವೀ ಪ್ರಯೋಗ 
ಗಳಿಂದ ಪ್ರತಿಯೊಂದು ಕಣ್ಣಿನ ಆವಶ್ಯಕತೆಗೂ ತಕ್ಕಂತೆ ಎಷ್ಟು ಬೇಕೋ ಅಷ್ಟೇ 
ಬೆಳಕನ್ನು ಕೊಡುವ ಲೇಸರ್‌ಗಳನ್ನು ಉಪಕರಣದಲ್ಲಿ ಜೋಡಿಸಿರುತ್ತಾರೆ. ಹೀಗೆ ಹರಿ 
ದಿರುವ ರೆಟೀನಾವನ್ನು ಮುಂಚೆಯೇ ಪತ್ತೆ ಹಿಡಿದು ಅದನ್ನು ಸರಿಮಾಡುವ ಕಾರ್ಯ 
ದಲ್ಲಿ ಲೇಸರ್‌ ಬೆಳಕು ಬಹಳಮಟ್ಟಿಗೆ ನೆರವಾಗುತ್ತದೆ. 
- ಬೇರೆ ಬೇರೆ ಅಣುಗಳನ್ನೊಳಗೊಂಡಿರುವ ಒಂದು ಅಣುಸಂದಣಿಯ ಮೇಲೆ 
ಸೂಕ್ತವಾದ ರಕ್ತನೀಚ ತರಂಗಗಳನ್ನು ಬೀಳಿಸಿ ಅಲ್ಲಿನ ಒಂದು ಗೊತ್ತಾದ ಅಣು 
ಗಳನ್ನು ಮಾತ್ರ ಪ್ರಚೋದಿಸಿ ಬೇರೆ ಬೇರೆ ಕಂಪನ ಹಂತಗಳಿಗೆ ಅವನ್ನು ಏರಿಸ 
ಬಹುದೆಂದು ತಿಳಿದಿದ್ದರೂ , ಪ್ರಬಲವಾದ ಏಕವರ್ಣಕ ಆಕರಗಳು ದೊರೆಯದೆ 
ಇಂತಹ ಪ್ರಯೋಗಗಳನ್ನು ನೆರವೇರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಏಕವರ್ಣಕ 
ಲೇಸರ್ ಬೆಳಕುಗಳಿಂದ ಈ ರೀತಿಯ ಪ್ರಕ್ರಿಯೆಗಳನ್ನು ಜರುಗಿಸುವುದು ಮಾತ್ರ 
ವಲ್ಲದೆ ರಾಸಾಯನಿಕ ಕ್ರಿಯೆಗಳನ್ನು ತ್ವರಿತಗೊಳಿಸಿ ಒಂದು ಗೊತ್ತಾದರೀತಿಯಲ್ಲಿ 
ಅವನ್ನು ಉಂಟುಮಾಡಬಹುದು. 

ಲೇಸರ್ ಕಿರಣಗಳ ಏಕವರ್ಣಕತ್ವವು ( monochromaticity) ಅಸಾ 
ಧಾರಣವಾದುದರಿಂದ ಭೌತಶಾಸ್ತ್ರದ ಬೆಳವಣಿಗೆಯಲ್ಲಿ ಬಹಳ ಪ್ರಭಾವ ಬೀರಿದ 
ಮೈ ಕಲ್ಪನ್ ಮಾಡ್ಲಿ ಪ್ರಯೋಗದಿಂದ ಕಂಡುಬಂದ ಫಲಿತಾಂಶಗಳನ್ನು ಮತ್ತೆ 
ಪರೀಕ್ಷಿಸಿ ನೋಡಲಾಗಿದೆ. ಮೊಟ್ಟಮೊದಲಿಗೆ ೧೮೮೧ರಲ್ಲಿ ಮಾಡಿದ ಈ ಪ್ರಯೋಗ 
ದಲ್ಲಿ, ಸೂರನ ಸುತ್ತ ಭೂಮಿಯು ತನ್ನ ಪಥದಲ್ಲಿ ಈಥರ್ ಮೂಲಕ ಅದೇ 
ನಾದರೂ ಇದ್ದಲ್ಲಿ ಸಾಗುತ್ತಿರುವ ವೇಗವನ್ನು ನಿರ್ಣಯಿಸುವುದು ಪ್ರಯೋಗದ 
ಉದ್ದೇಶವಾಗಿತ್ತು . ಇಲ್ಲಿ ಬೆಳಕಿನ ಆಕರವು ಕೊಡುವ ಕಿರಣಗಳನ್ನು ಭೂಮಿಯ 
ಓಟದ ನೇರದಲ್ಲಿಯೂ , ಅದಕ್ಕೆ ಲಂಬವಾಗಿಯೂ ಸಮ ದೂರಗಳವರೆಗೆ ಕಳುಹಿಸಿ 
ಅಲ್ಲಿ ಅವುಗಳಿಗೆ ಪ್ರತಿಫಲನವನ್ನುಂಟುಮಾಡಿ ಪುನಃ ಅವು ಕಲೆಯುವಂತೆ ಮಾಡ 
ಲಾಗುತ್ತದೆ. ಭೂಮಿಯ ವೇಗವು ಬೆಳಕಿನ ವೇಗವನ್ನು ಮಾರ್ಪಡಿಸಿದ್ದೇ ಆದರೆ 


೧೦೩೨ 

ಪ್ರಬುದ್ಧ ಕರ್ಣಾಟಕ 
ಈ ಎರಡು ದಿಕ್ಕುಗಳಲ್ಲಿ ಬೆಳಕಿನ ಪ್ರಸಾರಗಳು ಬೇರೆ ಬೇರೆ ವೇಗಗಳಿಂದಾಗು 
ವುದರಿಂದ, ಅವಕ್ಕೆ ಬೇಕಾಗುವ ಕಾಲಗಳೂ ಬೇರೆ ಬೇರೆಯಾಗಿರಬೇಕು. ಈ 
ಕಾರಣಗಳಿಂದ ಪ್ರಯೋಗದಲ್ಲಿ ಉಪಯೋಗಿಸುತ್ತಿರುವ ಬೆಳಕು ತನ್ನ ಆವರ್ತ 
ಸಂಖ್ಯೆಯಲ್ಲಿ ಒಂದು ಬದಲಾವಣೆಯನ್ನು ಹೊಂದಬೇಕು. ಬದಲಾವಣೆಯು 
ಅತ್ಯಲ್ಪವಾದುದರಿಂದ ಅದನ್ನು ನಿಷ್ಕಷ್ಟವಾಗಿ ಕಂಡುಹಿಡಿಯಲು ಆಕರದ ಬೆಳಕಿಗೆ 
ಆವರ್ತಸಂಖ್ಯೆಯು ಖಚಿತವಾಗಿ ಒಂದೇ ಆಗಿರುವಂತೆಯೂ , ಅದು ಸ್ವಲ್ಪವೂ 
ಬದಲಾಯಿಸದಂತೆಯೂ ನೋಡಿಕೊಳ್ಳುವುದು ಆವಶ್ಯಕ. ಲೇಸರ್ ಬೆಳಕಿಗೆ ಈ 
ಗುಣಗಳಿರುವುದರಿಂದ, ಮ್ಯಾಸ್ಲಾ ಚೂಸೆಟ್ಸ್ ರ್ಇಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ 
ವೈಜ್ಞಾನಿಕರು ಇತ್ತೀಚೆಗೆ ಹೀಲಿಯಂ - ನಿಯಾನ್ ಲೇಸರನ್ನು ಪಯೊಗಿಸಿ ಆಲಿ 
ಜವಾನ್‌ರವರ ನೇತೃತ್ವದಲ್ಲಿ ಇಂತಹ ಒಂದು ಪ್ರಯೋಗವನ್ನು ಮಾಡಿರುತ್ತಾರೆ. 
ಇಲ್ಲೂ ಕೂಡಮಿಕ್ಕಾವ ಕಾರಣಗಳಿಂದಲೂ ಬೆಳಕಿನ ಆವರ್ತಸಂಖ್ಯೆಯು ಸ್ವಲ್ಪವೂ 
ಬದಲಾಯಿಸದಂತೆ ತಕ್ಕ ಏರ್ಪಾಡುಗಳನ್ನೆಲ್ಲಾ ಮಾಡಲಾಗುತ್ತದೆ. ವಾಹನ 
ಸಂಚಾರಗಳಿಂದ ಉಪಕರಣಕ್ಕಾಗುವ ಅದಿರಾಟಗಳನ್ನು ತಪ್ಪಿಸಲು ಅಮೆರಿಕಾ 
ದೇಶದ ಕೇಪ್ ಕಾಡ್ ಎಂಬ ನಿರ್ಜನ ಪ್ರದೇಶದಲ್ಲಿ ಮದ್ಯದ ಒಂದು ಉಗ್ರಾಣದಲ್ಲಿ 
ದೃಢವಾದ ಪೀಠದ ಮೇಲೆ ಉಪಕರಣವನ್ನಿರಿಸಿ ಪ್ರಯೋಗವನ್ನು ಮಾಡಲಾಯಿತು. 
ವಾತಾವರಣವು ಪ್ರಶಾಂತವಾಗಿರುವಂತಹ ದಿವಸಗಳಲ್ಲಿ ಈ ರೀತಿಯ ಏರ್ಪಾಡು 
ಗಳಿಂದ ಬೆಳಕಿನ ಆವರ್ತಸಂಖ್ಯೆಯು ಅತ್ಯಂತ ಸ್ಥಿರವಾಗಿರುತ್ತದೆ. ೧ ಕೋಟಿ 
ಕೋಟಿಆವರ್ತಸಂಖ್ಯೆಗಳಲ್ಲಿ ೧೦ ಆವರ್ತಗಳು ಕೂಡವ್ಯತ್ಯಾಸವಿರದ ವಿದ್ಯುತ್ಕಾಂತ 
ತರಂಗಗಳು ಲೇಸರ್‌ನಿಂದ ಆಗ ಜನಿಸುತ್ತಿದ್ದವು. ಇಂತಹ ತರಂಗಗಳನ್ನು 
ಪ್ರಯೋಗದಲ್ಲಿ ಉಪಯೋಗಿಸಿದಾಗ ಬೆಳಕು ತನ್ನ ವೇಗದಲ್ಲಿ ಸೆಕೆಂಡಿಗೆ ೩ ಮಿಲಿ 
ಮೀಟರ್‌ಗಳಷ್ಟು ವ್ಯತ್ಯಾಸ ಪಡೆದರೆ, ಅದನ್ನೂ ಖಚಿತವಾಗಿ ನಿರ್ಣಯಿಸಬಹು 
ದಾಗಿತ್ತು . ಇಷ್ಟು ನಿಖರವಾಗಿ ನಿರ್ಣಯಿಸಬಹುದಾದ ಈ ರೀತಿಯ ಏರ್ಪಾಡು 
ಗಳಿಂದ, ಭೂಮಿಯ ವೇಗದಿಂದ ಬೆಳಕಿನ ವೇಗವು ಯಾವ ಮಾರ್ಪಾಡನ್ನೂ 
ಹೊಂದುವುದಿಲ್ಲವೆಂದು ಪುನಃ ತಿಳಿದುಬಂದಿತು. ಮೈ ಕಲ್ಪನ್ - ಮಾರ್ಲಿಯವರು 
ಮಾಡಿದ ಇಂತಹ ಮೊದಲು ಪ್ರಯೋಗದಲ್ಲಿ ಬೆಳಕಿನ ವೇಗವು ಸೆಕೆಂಡಿಗೆ 
ಸುಮಾರು ೧೦೦ ಮಿಲಿಮೀಟರ್‌ಗಳಷ್ಟು ಬದಲಾವಣೆಯಾದರೆ ಅದನ್ನು ಪತ್ತೆ 
ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. 

ಪದಾರ್ಥಗಳಲ್ಲಿ ಅಡಗಿರುವ ಅತಿಯಾದ ಶಾಖವನ್ನು ಹೀರಲು ಅವುಗಳ 
ಸುತ್ತ ದ್ರವದಿಂದ ರಚಿಸಿದ ಲೇಸರನ್ನು ಸುತ್ತಿಸುತ್ತಾರೆ. ಅರ್ಧವಾಹಕ ಲೇಸರ್‌ 
ಗಳಿಗೆ ಸಾಮರ್ಥ್ಯ ಮತ್ತು ದಕ್ಷತೆಗಳು ಹೆಚ್ಚಾಗಿ ರುವುದರಿಂದ ದ್ಯುತಿ ರೇಡಾರ್‌ 
ವ್ಯವಸ್ಥೆ ( optical radar System) ಗಳಲ್ಲಿ ಈ ಲೇಸರ್‌ಗಳು ಆದರ್ಶಪ್ರಾಯ 
ವಾಗಿರುತ್ತದೆ. ಅಲ್ಲದೆ ಅಂತಹವುಗಳನ್ನು ಸಾಕಷ್ಟು ಅಡಕವಾಗಿ ಕೂಡ ಪಡೆಯ 


S 


ಮೇಸರ್ ಮತ್ತು ಲೇಸರ್ 


೧೦೩೩ 


ಬಹುದಾದ್ದರಿಂದ ಈ ಲೇಸರ್‌ಗಳನ್ನು ಶಸ್ತ್ರ ಚಿಕಿತ್ಸೆಯ ಉಪಕರಣಗಳನ್ನಾಗಿ 
ಈಚೀಚೆಗೆ ಬಳಸುತ್ತಿದ್ದಾರೆ. 

ಗಾಜಿನ ಅಥವಾ ಮತ್ತಾವ ಪಾರದರ್ಶಕ ವಸ್ತುವಿನ ತಂತುಗಳ ಮೂಲಕ 
ಬೆಳಕಿನ ಕಿರಣಗಳನ್ನು ಯಾವ ತಡೆಯೂ ಇಲ್ಲದೆ ಬಹಳ ದೂರಗಳವರೆಗೆ ಸಾಗಿಸು 
ವುದು, ತಂತುವಿನ ತುದಿಯಲ್ಲಿರುವ ವಸ್ತುವನ್ನು ಕಿರಣಗಳ ಸಹಾಯದಿಂದ 
ಮತ್ತೊಂದು ತುದಿಯಲ್ಲಿ ನೋಡುವುದು ಇವೆಲ್ಲಾ ಇತ್ತೀಚೆಗೆ ಬೆಳೆದುಬಂದಿರುವ 
ತಂತು ಯಂತ್ರ ಕಲಾವಿಜ್ಞಾನ ( fibre technology ) ದ ಹೊಸ ಹೊಸ ವಿದ್ಯ 
ಮಾನಗಳು. ಇಂತಹ ತಂತುಗಳನ್ನು ಮಾನವ ದೇಹದ ಒಳಭಾಗಗಳಿಗೆಲ್ಲಾ 
ನುಗ್ಗಿಸಿ, ಅವುಗಳ ಮೂಲಕ ಬೆಳಕಿನ ಸಹಾಯದಿಂದ ಸಣ್ಣ ಸಣ್ಣ ಜಾಗಗಳನ್ನು 
ಪರೀಕ್ಷಿಸಿ ನೋಡುವುದು , ಮತ್ತು ಅವುಗಳ ಮೇಲೆ ಶಕ್ತಿಯುತವಾದ ಲೇಸರ್ ಕಿರಣ 
ಗಳನ್ನು ಬೀಳಿಸಿ ನಿರ್ದಿಷ್ಟ ಸ್ಥಳಗಳಲ್ಲಿ ಸೂಕ್ತ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸುವುದು 
ಇವೆಲ್ಲಾ ವೈದ್ಯಶಾಸ್ತ್ರದಲ್ಲಿ ಈಚೀಚೆಗೆ ಮಾಡುತ್ತಿರುವ ಮಹತ್ವಾರಗಳಾಗಿರುತ್ತವೆ. 

ಲೇಸರ್ ಕಿರಣವನ್ನು ಅತ್ಯಂತ ಸೂಕ್ಷ್ಮವಾದ ನೂಲೆಳೆಯ ರೂಪದಲ್ಲಿ 
ಪಡೆಯಬಹುದಾದ್ದರಿಂದ, ಒಂದು ಸಣ್ಣ ಜಾಗವನ್ನು ಪ್ರಬಲವಾಗಿ ಪ್ರಕಾಶಗೊಳಿಸು 
ವುದಕ್ಕಾಗಲೀ , ಅಂತಹ ಜಾಗಗಳಲ್ಲಿ ರಂಧ್ರಗಳನ್ನು ಕೊರೆಯುವುದಕ್ಕಾಗಲೀ ಈ 
ಕಿರಣಗಳನ್ನು ಉಪಯೋಗಿಸುತ್ತಾರೆ. ಲೇಸರ್‌ನ ಕಿರಣಗಳಿಂದ ಅನೇಕ ಪದಾರ್ಥ 
ಗಳಲ್ಲಿ ವಜ್ರದಂತಹ ಕಠಿಣ ವಸ್ತುವಿನಲ್ಲಿ ಕೂಡ ಸಣ್ಣ ಸಣ್ಣ ರಂಧಗಳನ್ನು 
ಮಾಡಲಾಗಿದೆ. ಅಲ್ಲದೆ ಕಿರಣಗಳನ್ನು ಸಸ್ಯ ಮತ್ತು ಪ್ರಾಣಿಕೋಶದ ಬೇರೆ ಬೇರೆ 
ಭಾಗಗಳ ಮೇಲೆ ಬೀಳಿಸಿ ಅದರ ಉಪಭಾಗಗಳು ಮಾಡುವ ಕಾರ್ಯಗಳನ್ನು 
ಅರಿತುಕೊಳ್ಳಲು ಉಪಯೋಗಿಸಲಾಗುತ್ತಿದೆ. ಇದೇ ರೀತಿ ಲೇಸರ್ ಕಿರಣಗಳಿಂದ 
ಸಸ್ಯ ಚಿಕಿತ್ಸೆ ( plant surgery ) ಯನ್ನು ಕೂಡವಿಜ್ಞಾನಿಗಳು ನೆರವೇರಿಸುತ್ತಿದ್ದಾರೆ. 

ಲೇಸರ್‌ ಕಿರಣಗಳು ಅಸಾಧಾರಣವಾದ ಸಂಸಕತೆ ಉಳ್ಳವುಗಳಾಗಿರುವುದ 
ರಿಂದ ವ್ಯತಿಕರಣದಂತಹ ಪ್ರಯೋಗಗಳನ್ನು ಈ ಕಿರಣಗಳಿಂದ ಮಾಡುವುದು 
ಸುಲಭ. ಆದುದರಿಂದ ಲೇಸರ್‌ ಕಿರಣಗಳನ್ನು ಸರ್ವೆಕ್ಷಣ (Surveying) ದಲ್ಲಿ, 
ನಿರಕು ಉಪಕರಣ ( precision instrument) ಗಳನ್ನು ಪರೀಕ್ಷಿಸಿ ಅವುಗಳ 
ದೋಷಗಳನ್ನು ನಿರ್ಣಯಿಸುವುದರಲ್ಲಿ , ಯಾವುದಾದರೊಂದು ಮೇಲ್ಮ ಮೇಲಿರುವ 
ಸೂಕ್ಷ್ಮ ಏರುಪೇರುಗಳನ್ನು ಕಂಡುಹಿಡಿಯುವುದರಲ್ಲಿ, ಮತ್ತು ದ್ಯುತಿಚಪ್ಪಡಿ 
( optical dat) ಗಳ ಸಮಾನಾಂತರತೆಯನ್ನು ಖಚಿತವಾಗಿ ಪರೀಕ್ಷಿಸುವುದರಲ್ಲಿ ಈ 
ಎಲ್ಲಾ ಕಡೆಗಳಲ್ಲಿಯೂ ಉಪಯೋಗಿಸುತ್ತಾರೆ. 

- ಹೀಗೆ ಲೇಸರ್‌ ಬೆಳಕಿಗಿರುವ ಅಸಾಧಾರಣ ಗುಣಗಳೆಲ್ಲಾ ಅದನ್ನು 
ಎಲ್ಲೆಡೆಯಲ್ಲಿಯೂ ಉಪಯೋಗಿಸುವಂತೆ ಅವಕಾಶ ಮಾಡಿಕೊಟ್ಟಿವೆ. ಲೇಸರ್ 
ವಿನಿಯೋಗಗಳ ಬಗ್ಗೆ ಕಂಡುಬಂದ ಹೊಸ ಹೊಸ ವಿಷಯಗಳನ್ನು ಚರ್ಚಿಸಿ 


೧೦೩೪ 

ಪ್ರಬುದ್ಧ ಕರ್ಣಾಟಕ 
ಸಾಕಷ್ಟು ಪ್ರಚುರಪಡಿಸಲು ಆಗಾಗ್ಗೆ ಸಮ್ಮೇಳನಗಳನ್ನು ಏರ್ಪಡಿಸುವುದು ಕೂಡ 
ಉಂಟು. ಅದರ ಸಂಶೋಧನೆಗಳು ದೊರಕಿಸಿ ಕೊಟ್ಟಿರುವ ಅಂಕಿ ಅಂಶಗಳು 
ಹತ್ತಾರು ಸಮ್ಮೇಳನಗಳಲ್ಲಿ ಚರ್ಚಿಸುವಷ್ಟು ವಿಪುಲವಾಗಿವೆ. ಲೇಸರ್ ಹುಟ್ಟಿ 
ಕೇವಲ ಹತ್ತಾರು ವರ್ಷಗಳಾದರೂ ಅದರಿಂದ ಲೇಸರ್ ಯಂತ್ರ ಕಲಾಶಾಸ್ತ್ರ 
( Laser Technology ) ಎಂಬ ಒಂದು ಹೊಸ ಉಪಶಾಖೆಯೇ ಬೆಳೆದು ಬಂದಿದೆ. 
ಅದರ ಸಂಶೋಧನೆಗಳು ಮುಖ್ಯವಾಗಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಾದರೂ 
ಅವುಗಳಿಂದ ದೊರೆತ ಪರಿಣಾಮಗಳನ್ನು ವೈದ್ಯಶಾಸ್ತ್ರದಲ್ಲಿ ಬಹಳ ಮಟ್ಟಿಗೆ ಬಳಸಿ 
ಕೊಳ್ಳಲಾಗಿದೆ. ಲೇಸರ್‌ಗಳಿಂದ ಪಡೆಯಬಲ್ಲ ಉಪಯೋಗಗಳು ವಿಜ್ಞಾನಿಗಳನ್ನು 
ದಿಗ್ಯಾ೦ತರನ್ನಾಗಿ ಮಾಡಿರುವುದಲ್ಲದೆ ಅದರ ಯಾವ ವಿನಿಯೋಗವನ್ನು ಕುರಿತು 
ಸಂಶೋಧನೆ ನಡೆಸಬೇಕು ಎಂದು ತೀರಾನಿಸುವುದು ಕೂಡ ಅವರಿಗೆ ಕಷ್ಟವಾಗಿದೆ. 
ವೈಜ್ಞಾನಿಕ ಪ್ರಪಂಚದಲ್ಲಿ ಹೊಸ ಅಭಿಪ್ರಾಯವೊಂದು ಮೂಡಿದಾಗ ಎಷ್ಟರ 
ಮಟ್ಟಿಗೆ ವಿಜ್ಞಾನಿಗಳು ಮೂಲವನ್ನು ಗ್ರಹಿಸಿ ಅದರ ಸಂಶೋಧನೆಗಳಲ್ಲಿ ನಿರತರಾಗು 
ತ್ತಾರೆಂಬುದಕ್ಕೆ ಲೇಸರ್‌ ಬಗ್ಗೆ ನಡೆಯುತ್ತಿರುವ ಸಂಶೋಧನೆಗಳೇ ಸಾಕ್ಷಿ , ಲೆಕ್ಕ 
ಮಾಡಲಾಗದಷ್ಟು ಅಣುಗಳನ್ನೊಳಗೊಂಡಂತಹ ಸಂದಣಿಯಲ್ಲಿ ಪ್ರತಿಯೊಂದು 
ಅಣುವೂ ತನ್ನ ಬೆಳಕಿನ ( ಅಥವಾ ಸೂಕ್ಷ್ಮತರಂಗದ) ತೆನೆಯನ್ನು ಒಂದು 
ವಿಸರ್ಜಿಸುವ ಕ್ಷಣದಲ್ಲೇ ಮತ್ತೊಂದೂ ವಿಸರ್ಜಿಸುವಂತೆ ಮಾಡುವ ಈ ಸಾಧನವು 
ಅಣುಪ್ರಸ೦ಚದ ಬಗ್ಗೆ ವಿಜ್ಞಾನಿಗಳಿರುವ ಮಹತ್ತರವಾದ ಅರಿವನ್ನು ಸಾಕಷ್ಟು 
ಪ್ರಕಟಪಡಿಸುತ್ತದೆ. ಅತಿ ಶಕ್ತಿಯುತವಾದ ಏಕವರ್ಣಕ ವಿದ್ಯುತ್ಕಾಂತ ತರಂಗ 
ಗಳನ್ನು ಕೇವಲ ರೇಡಿಯೋ ಕ್ಷೇತ್ರ ಒಂದರಲ್ಲೇ ಉತ್ಪತ್ತಿಸುವುದರಲ್ಲಿ ನಿರತರಾಗಿದ್ದ 
ರೇಡಿಯೋ ಎಂಜನಿಯರ್‌ಗಳಿಗೆ ಉಚ್ಚ ಆವರ್ತಸಂಖ್ಯೆಯ ಪ್ರಾಂತದಲ್ಲಿ ಕೂಡ 
ದೊರತಿರುವ ಈ ಸಾಧನದಿಂದ ಅವರ ಸಂಶೋಧನೆಗಳು ಊಹಿಸಲಾರದಷ್ಟು ತ್ವರಿತ 
ಗೊಂಡಿವೆ. ಲೇಸರ್‌ ಬಗ್ಗೆ ಹೀಗೆ ಒಂದೇಸಮನೆ ನಡೆಯುತ್ತಿರುವ ಸಂಶೋಧನೆಗಳು 
ಹೊಸ ಹೊಸ ವಿದ್ಯಮಾನಗಳನ್ನು ಪ್ರಕಟಪಡಿಸಿ ಮಾನವ ಜೀವನವನ್ನು ಮತ್ತಷ್ಟು 
ವಿಕಾಸಗೊಳಿಸುವುದರಲ್ಲಿಯೂ , ಉತ್ತಮಪಡಿಸುವುದರಲ್ಲಿಯೂ ನೆರವಾಗುತ್ತಿವೆಂಬು 
ದರಲ್ಲಿ ಸಂದೇಹವಿಲ್ಲ. 


ಆರ್. ಎಲ್ . ನರಸಿಂಹಯ್ಯ 


ರೇಡಿಯೊ ಖಗೋಳವಿಜ್ಞಾನ 


ಪೀಠಿಕೆ 
ನಮ್ಮ ಭೂಮಿಯ ಹೊರಗಡೆಯ ಜಗತ್ತುಗಳ ತಿಳಿವಳಿಕೆ ಏನಿದ್ದರೂ ಅದನ್ನೆಲ್ಲ 
ನಾವು ಅವು ಕಳಿಸುತ್ತಿರುವ ಬೆಳಕಿನ ಪರೀಕ್ಷೆಯಿಂದ ಸಂಗ್ರಹಿಸಿದ್ದೇವೆ. ಸೂರ 
ಚಂದ್ರರು, ಇತರ ಗ್ರಹೋಪಗ್ರಹಗಳು, ಧೂಮಕೇತುಗಳು, ನಕ್ಷತ್ರಗಳು, ಜ್ಯೋತಿ 
ರ್ಮೆಘಗಳು, ನೀಹಾರಕಗಳು , ನೀಹಾರಕ ಸ್ತಬಕಗಳು ಮುಂತಾದ ಆಕಾಶ 
ಕಾಯಗಳಿಂದ ಬರುತ್ತಿರುವ ಬೆಳಕಿನ ವರ್ಣವಿಶ್ಲೇಷಣೆ , ಕಾಂತಿವೀಕ್ಷತೆ ಮತ್ತು 
ದಿಕ್ಕು ಇವುಗಳ ವ್ಯಾಸಂಗ, ಆ ವ್ಯಾಸಂಗದ ಆಧಾರದಮೇಲೆ ನಾವು ಕಟ್ಟಿರುವ 
ವಿಶ್ವಚಿತ್ರ ಇವು ಖಗೋಳವಿಜ್ಞಾನದ ವಿಷಯಗಳು . ಆದರೆ ಸುಮಾರು ಇಪ್ಪತ್ತು 
ವರ್ಷಗಳ ಕೆಳಗೆ ಈ ವಿಜ್ಞಾನಕ್ಕೆ ದೃಕ್‌ ಖಗೋಳವಿಜ್ಞಾನವೆಂಬ ಉಪನಾಮವಿಡ 
ಬೇಕಾಗಿ ಬಂದಿತು, ಏಕೆಂದರೆ ಅಷ್ಟು ಹೊತ್ತಿಗೆ ಆಕಾಶಕಾಯಗಳ ಗುಣವಿಶೇಷ 
ಗಳನ್ನು ಅವು ಕಳಿಸುವ ಅದೃಶ್ಯ ರೇಡಿಯೊ ತರಂಗಗಳ, ವಿದ್ಯುತ್ಕಾಂತ ತರಂಗಗಳ 
ವ್ಯಾಸಂಗದಿಂದಲೂ ಕಂಡುಕೊಳ್ಳಬಹುದೆಂದು ಪತ್ತೆಯಾಯಿತು. ಈ ಹೊಸ 
ಜ್ಞಾನ ಭಾಗಕ್ಕೆ ರೇಡಿಯೊ ಅಥವಾ ವಿಕಿರಣ ಖಗೋಳ ವಿಜ್ಞಾನವೆಂದು ಹೆಸರು. 
ಈ ಹೊಸ ವಿಜ್ಞಾನ ಹುಟ್ಟಿದ್ದು ಕೇವಲ ೩೫ ವರ್ಷಗಳ ಹಿಂದೆ, ಆಮೇಲೆ ಅದರ 
ನಿಜವಾದ ಅಧ್ಯಯನ ಅರಂಭವಾದದ್ದು ೨೦ ವರ್ಷಗಳ ಹಿಂದೆ, ಆದರೂ ಈ 
ಇಪ್ಪತ್ತೇ ವರ್ಷಗಳಲ್ಲಿ ಅದು ನಮ್ಮ ಭೌತ ವಿಶ್ವ ನಮಗೆ ಅದುವರೆಗೆ ತಿಳಿದದ್ದಕ್ಕಿಂತ 
ಹೆಚ್ಚು ವಿಸ್ತಾರವಾದದ್ದು , ಹೆಚ್ಚು ಕಾಯ ನಿಬಿಡವಾದದ್ದು , ಅದರ ರಚನೆ ಹೆಚ್ಚು 
ಜಟಿಲವಾದದ್ದು , ಅದರ ಅಂಗಗಳಲ್ಲಿ ನಮ್ಮನ್ನು ಚಕಿತಗೊಳಿಸುವಂಥ ವೈವಿಧ್ಯ 
ಅಡಗಿದೆ, ಎಂಬುದನ್ನು ತೋರಿಸಿಕೊಟ್ಟಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರೇಡಿಯೊ 
ದೂರದರ್ಶಕಗಳು ಹೊಸದಾಗಿ ಬೆಳಕಿಗೆ ತಂದಿರುವ ಕೆಲವು ಆಕಾಶಕಾಯಗಳ 
ಅನಿರೀಕ್ಷಿತ ಸ್ಥಿತಿಗತಿಗಳ ವ್ಯಾಸಂಗ ನಮ್ಮ ಪ್ರಧಾನ ಭೌತ ನಿಯಮಗಳಲ್ಲಿ 
ಕೆಲವನ್ನು ನಾವು ತಿದ್ದಿಕೊಳ್ಳುವಂತೆ ಮಾಡಿದೆ ; ಇನ್ನು ಕೆಲವು ನಿಯಮಗಳ 
ವ್ಯಾಪ್ತಿಯನ್ನು ಹೆಚ್ಚಿಸಿ ವಿಶ್ವರಚನಾ ವಾದಗಳಿಗೆ ಇದು ಹುರುಪು ತಂದಿದೆ. 


ನ ಭಾಗಕ್ಕೆಕೇಳಿಕೊಳ್ಳಬಹುದೆಂದು ಆತ ವಿದ್ಯುತ್ಕಾಂತ ರ್ತ 


೧೦೩೬ 

ಪ್ರಬುದ್ಧ ಕರ್ಣಾಟಕ 
ರೇಡಿಯೊ ಖಗೋಳ ವಿಜ್ಞಾನದ ಜನನ 
ಋಷಿಮೂಲ, ನದೀಮೂಲಗಳನ್ನು ಅರಸಿಕೊಂಡು ಹೋಗಬಾರದೆಂದು ಹಿರಿಯರು 
ಹೇಳುತ್ತಾರೆ. ಅದಕ್ಕೆ ಕಾರಣ ಆ ಮೂಲಗಳು ನಿರಾಡಂಬರವಷ್ಟೇ ಅಲ್ಲದೆ ನಿಕೃಷ್ಟ 
ವಾಗಿ ಕೂಡ ನನಗೆತೋರಿಯಾವೆಂಬ ಹೆದರಿಕೆ ಇರಬೇಕು, ರೇಡಿಯೊ ಖಗೋಳ 
ವಿಜ್ಞಾನದ ಮೂಲವೂ ಅಷ್ಟೇನೂ ಉತ್ಸಾಹ ಕೆರಳಿಸುವಂಥದ್ದಲ್ಲ ಮೇಲ್ನೋಟಕ್ಕೆ . 
ಬೆಲ್ ಟೆಲಿಫೋನ್ ಸಂಶೋಧನಾಲಯದ ಯಂತ್ರಜ್ಞ ಜಾನ್ಸಿಗೆಪ್ರಸ್ವ ತರಂಗಗಳ 
ಗ್ರಾಹಕಗಳನ್ನು ಕಾಡಿಸುತ್ತಿದ್ದ ಗದ್ದಲಗಳ ಮೂಲವನ್ನು , ಆಕರವನ್ನು ಪತ್ತೆ 
ಹಚ್ಚುವ ಕೆಲಸ ೧೯೩೧ರಲ್ಲಿ ಗಂಟುಬಿತ್ತು . ಅವನು ೧೫ ಮೀಟರುಗಳ ತರಂಗ 
ದೂರಕ್ಕೆ ( ಸೆಕಂಡೊಂದಕ್ಕೆ ೨ ಕೋಟಿಗಳ ಆವರ್ತಸಂಖ್ಯೆಗೆ) ಶ್ರುತಿಮಾಡಿದ್ದ 
ತನ್ನ ಗ್ರಾಹಕಕ್ಕೆ ಜೋಡಿಸಿದ್ದ ಪರದೆಯಾಕಾರದ ವಿಸರಣ ತ೦ತೀವ್ಯೂಹವನ್ನು 
ಆಕಾಶದ ಎಲ್ಲ ದಿಕ್ಕುಗಳಿಗೂ ತಿರುಗಿಸುತ್ತಿದ್ದಾಗ ಅದು ಹಿಡಿದ ಸದ್ದು ಗದ್ದಲಗಳು 
ತಾವಾಗಿಯೇ ತಮ್ಮ ತೀವ್ರತೆಯನ್ನು ಕಾಗದದ ಮೇಲೆ ಬರೆದಿಡುವಂತೆ ಏರ್ಪಡಿ 
ಸಿದನು. ಇಲ್ಲಿ ಬೆಂಗಳೂರಿನ ಆಕಾಶವಾಣಿ ಪ್ರೇಷಕದ ತರಂಗದೂರ( ಅಲೆಯುದ್ದ) 


ಜಾನ್ಸಿ ರಚಿಸಿದ ೧೫ ಮೀಟರುಗಳ ಪ್ರಥಮ ರೇಡಿಯೊ ದೂರದರ್ಶಕ ( ಮೆಕ್‌ಗ್ರಾ ) 


೪೯೨ ಮೀಟರ್‌ಗಳು, ಆವರ್ತಸಂಖ್ಯೆ ಸೆಕಂಡೊಂದಕ್ಕೆ ೬ , ೧೦ , ೦೦೦ ಎಂಬುದನ್ನು 
ಹೋಲಿಕೆಗಾಗಿ ನೆನಪಿಗೆ ತಂದುಕೊಳ್ಳಬಹುದು. ಒಂದು ವರ್ಷ ಈ ಗೀಟುಗಳ 
ಅಧ್ಯಯನ ನಡೆಸಿದ ಮೇಲೆ ಆತ ಮೂರು ತೆರದ ಗದ್ದಲಗಳನ್ನು ಗುರುತಿಸಿದನು. 
ಸ್ಥಳೀಯ ಮಿಂಚು ಬಿರುಗಾಳಿಗಳಿಂದ ಬಂದದ್ದೊಂದು, ದೂರದ ಮಿಂಚು ಬಿರುಗಾಳಿ 
ಗಳಿಂದ ಬಂದದ್ದಿ ನೊಂದು, ಹಿಸ್ಸ್ ಎಂದು ಸುಯ್ಯುತ್ತಿದ್ದ , ಮೂಲತಿಳಿಯದಿದ್ದ , 
ಸಲ್ಲೊಂದು. ವ್ಯಾಸಂಗವನ್ನು ಇನ್ನೊಂದು ವರ್ಷ ಮುಂದುವರಿಸಿದ್ದರ ಫಲವಾಗಿ 


ರೇಡಿಯೊ ಖಗೋಳ ವಿಜ್ಞಾನ 

೧೦೩೬ 
ಹಿಸ್ಸ್ ಸದ್ದು ಬರುತ್ತಿರುವ ದಿಕ್ಕು ದಿನದುದ್ದಕ್ಕೂ ೨೪ ಗಂಟೆಗಳಿಗೊಂದು ಸಲ 
ಆಕಾಶವನ್ನು ಕ್ರಮವಾಗಿ ಒಂದು ಸುತ್ತು ಹಾಕುತ್ತದೆಂಬ ತೀಧ್ಯಾನಕ್ಕೆ ಆತ 
ಬಂದನು. ಇದು ಸೂರನಿಂದ ಬರುತ್ತಿರಬಹುದೆಂದು ಮೊದಲು ಅನುಮಾನಿಸಿದರೂ 
ಆಮೇಲೆ ಇದು ಆಕಾಶಗಂಗೆಯಿಂದ ಬರುತ್ತಿದೆಯೆಂದು ಅವನು ನಿರ್ಣಯಿಸಿದನು . 
ಈ ವಿವರಗಳನ್ನೊಳಗೊಂಡ ಅವನ ಲೇಖ ವಿಶ್ವದ ಒಂದು ದೊಡ್ಡ ಭಾಗವನ್ನು 
ಮುಸುಕಿದ್ದ ತೆರೆಯನ್ನು ಕಳಚಿಹಾಕುವುದರಲ್ಲಿ ತೊಡಗಿತ್ತೆಂದು ಆಗ ಯಾರಿಗೂ 
ತಿಳಿಯಲಿಲ್ಲ . 

ಆದರೆ ಜಾನ್ಸಿಯ ಲೇಖ ಇನ್ನೊಬ್ಬ ರೇಡಿಯೊ ಯಂತ್ರಜ್ಞ ರೆಬರ್‌ನ 
ಗಮನವನ್ನಾದರೂ ಸೆಳೆಯಿತು. ಅವನು ೧೯೩೭ರಲ್ಲಿ ತನ್ನ ಮನೆಯ ಹಿತ್ತಲಲ್ಲಿ 
ಒಂದು ಬಾಣಲೆಯಾಕಾರದ ( ಪರವಲಯಜಾಕಾರದ) ರೇಡಿಯೊ ದೂರದರ್ಶಕ 
ವನ್ನು ಸ್ಥಾಪಿಸಿ ಅದನ್ನು ಆಕಾಶದೆಲ್ಲ ದಿಕ್ಕುಗಳಿಗೂ ಬೀಸಿ ಸಮಗ್ರ ಆಕಾಶವನ್ನೂ 
ಕ್ರಮವಾಗಿ ಶೋಧಿಸಲಾರಂಭಿಸಿದನು. ಅವನ ಬಾಣಲೆಯ ವ್ಯಾಸ ( ಅಗಲ) ೩೧ 
ಅಡಿಗಳು. ಅವನು ಗ್ರಾಹಕವನ್ನು ಶ್ರುತಿಮಾಡಿದ್ದು ಸೆಕೆಂಡೊಂದಕ್ಕೆ ೧೬ ಕೋಟಿ 
ಗಳ ಆವರ್ತಸಂಖ್ಯೆಗೆ ( ೧.೮೭ ಮೀಟರಿಗೆ), ೧೯೪೦ರ ಹೊತ್ತಿಗೆ ಈ ಆವರ್ತ 
ಸಂಖ್ಯೆಯ ವಿಕಿರಣಗಳು - ಇವನ್ನು ಬೆಳಕು ಎಂದರೆ ತಪ್ಪಲ್ಲ. ಆದರೆ ನಮ್ಮ 
ಕಣ್ಣಿಗೆ ಕಾಣದ ಬೆಳಕು - ಆಕಾಶವನ್ನೆಲ್ಲ ತುಂಬಿರುವ ತೀಕ್ಷತೆಯನ್ನು ಸೂಚಿಸುವ 
ನಕ್ಷೆಯನ್ನು ತಯಾರಿಸಿ ಆ ಲೇಖವನ್ನು ಪ್ರಸಿದ್ದ ವೈಜ್ಞಾನಿಕ ಪತ್ರಿಕೆಯಾದ ಆಸ್ರೋ 
ಫಿಸಿಕಲ್ ಜರಲ್ ( ಖಭೌತ ಪತ್ರಿಕೆ) ಗೆ ಕಳಿಸಿದನು. ಇದು ಅದರ ಸಂಪಾದಕ 
ಆಟೊ ಸ್ಟುವೆಯನ್ನು ದೊಡ್ಡ ಪೇಚಾಟಕ್ಕೆ ಸಿಕ್ಕಿಸಿತು. ಈ ಲೇಖಕ್ಕೆ ಬೆಲೆಕಟ್ಟಲು 
ವಿಮರ್ಶಕನೊಬ್ಬನೂ ಮುಂದೆ ಬರಲಿಲ್ಲ. ಯಾರಿಗಾದರೂ ವಿಷಯದ ಪರಿಚಯ 
ವಿದ್ದರೆ ತಾನೇ ಅಭಿಪ್ರಾಯ ಹೇಳುವ ಎದೆಗಾರಿಕೆ ಬರಬೇಕಾದರೆ ! ಪ್ರಕಟಿಸಿದರೆ 
ಜಗದ್ವಿಖ್ಯಾತವಾದ ತನ್ನ ಪತ್ರಿಕೆಯ ಘನತೆಗೆ ಕುಂದು ಬಂದೀತೆಂಬ ಸಂಶಯ 
ಆತನಿಗೆ ಹಿಡಿಯಿತು. ಕಡೆಗೆ ಯೋಗ್ಯ ಲೇಖವನ್ನು ತಿರಸ್ಕರಿಸುವುದರಿಂದಾಗುವ 
ಕೇಡು ಅಯೋಗ್ಯ ಲೇಖವನ್ನು ಸ್ವೀಕರಿಸಿದ್ದರಿಂದಾಗುವುದಕ್ಕಿಂತ ಹೆಚ್ಚು ಎಂದು 
ತೀರಾನಿಸಿ ಸ್ಟುವೆ ಅದನ್ನು ಪ್ರಕಟಿಸುವ ಧೈರ್ಯಮಾಡಿದನು. 
- ರೆಬ‌ನ ರೇಡಿಯೊ - ಆಕಾಶದ ನಕ್ಷೆಗಳು, ಈ ತರಂಗಗಳು ಆಕಾಶಗಂಗೆ 
ಹಬ್ಬಿರುವ ದಿಕ್ಕುಗಳಿಂದ ವಿಪುಲವಾಗಿ ಬರುತ್ತವೆಂದೂ , ಅವುಗಳ ಗರಿಷ್ಠ ತೀಕ್ಷತೆ 
ಧನೂ ರಾಶಿಯ ದಿಕ್ಕಿನಲ್ಲಿ ಎಂದೂ , ಕನಿಷ್ಠ ತೀಕ್ಷ್ಯತೆ ಪಾರ್ಥ ರಾಶಿಯ 
( ಪರ್ಸ್ಮಸ್ ) ದಿಕ್ಕಿನಲ್ಲೆಂದೂ ತೋರಿಸುತ್ತವೆ. ರಾಜಹಂಸ ( ಸಿಗ್ನ ಸ್ ), ಕುಂತೀ 
(ಕ್ಯಾಸಿ ಒಪೀಯ), ಮಹಾಶ್ವಾನ ( ಕ್ಯಾನಿಸ್ ಮೇಜರ್) ಮತ್ತು ನೌಕಾಪೃಷ್ಣ 
( ಪಪಿಸ್ ) ದ ದಿಕ್ಕುಗಳಿಂದ ಬರುವ ತರಂಗಗಳ ತೀಕ್ಷತೆ ಅಕ್ಕಪಕ್ಕಗಳದ್ದಕ್ಕಿಂತ 
ಸ್ವಲ್ಪ ಹೆಚ್ಚಾಗಿದೆ. ರೆಬರ್ ಆಮೇಲೆ ೧೯೪೮ರಲ್ಲಿ ಸೆಕಂಡೊಂದಕ್ಕೆ ೪೮ ಕೋಟಿ 


೧೦೩೮ 

ಪ್ರಬುದ್ಧ ಕರ್ಣಾಟಕ 
ಗಳ ಆವರ್ತಸಂಖ್ಯೆಗೆ (೬೨.೫ ಸೆಮೀ . ತರಂಗದೂರಕ್ಕೆ ) ಅನ್ವಯಿಸುವ ಇನ್ನೊಂದು 
ಆಕಾಶನಕ್ಷೆಯನ್ನೂ ತಯಾರಿಸಿದನು. ಈ ರೇಡಿಯೊ ಆಕಾಶನಕ್ಷೆಗಳನ್ನು 
ಚಾರಿತ್ರಿಕವೆಂದು ಕರೆಯುವುದರಲ್ಲಿ ಸ್ವಲ್ಪವೂ ಉತ್ತೇಕ್ಷೆಯಿಲ್ಲ, ಇವು ಅಮೆರಿಕ, 


ನಮಗೆ ರೇಡಿಯೋ ಕಣ್ಣುಗಳಿದ್ದರೆ ಆಕಾಶ ಹೀಗೆ ಕಾಣುತ್ತಿತ್ತು ( ಮೆಕ್ ಗ್ರಾ ) 


ಇಂಗ್ಲೆಂಡ್ , ಆಸ್ಟ್ರೇಲಿಯ , ಹಾಲೆಂಡ್ ಮುಂತಾದ ಹಲವು ರಾಷ್ಟಗಳ ವಿಜ್ಞಾನಿ 
ಗಳ ಗಮನ ಸೆಳೆದು ಅವರೆಲ್ಲ ದೊಡ್ಡ ದೊಡ್ಡ ರೇಡಿಯೊ ದೂರದರ್ಶಕಗಳನ್ನು 
ರಚಿಸುವುದಕ್ಕೆ ಹಾದಿ ಹಾಕಿಕೊಟ್ಟವು. 
- ಈ ಕಥೆಯನ್ನು ಮುಂದುವರಿಸುವುದಕ್ಕೆ ಮುಂಚೆ ಜಾನ್ಸಿ , ರೆಬರ್‌ರವರು 
೧೫ ಮೀಟ‌, ೨ ಮೀಟ‌ , ೬೨.೫ ಸೆಮೀ . ತರಂಗದೂರಗಳನ್ನೇಕೆ ಆರಿಸಿ 
ಕೊಂಡರು ; ಈ ರೇಡಿಯೋ ತರಂಗಗಳಿಗೂ ಬೆಳಕಿನ ತರಂಗಗಳಿಗೂ ಇರುವ 
ಸಂಬಂಧವೇನು ಎಂಬುದನ್ನು ಸಂಗ್ರಹವಾಗಿಯಾದರೂ ತಿಳಿದುಕೊಳ್ಳಬೇಕಾದದ್ದು 


ಅವಶ್ಯ . 


ವಿದ್ಯುತ್ಕಾಂತ ತರಂಗಗಳು 
ನೀರಿನ ಕೊಳದ ಮಧ್ಯೆ ಒಂದು ಸಣ್ಣ ಕಡ್ಡಿಯನ್ನು ಕೆಳಕ್ಕೆ ಮೇಲಕ್ಕೆ ಸೆಕೆಂಡೊಂದಕ್ಕೆ , 
ಉದಾಹರಣೆಗಾಗಿ , ೧೦ ಸಲ ಅದ್ದಿ ಎತ್ತುತ್ತಿದ್ದರೆ ನೀರಿನ ಮೈಮೇಲೆಲ್ಲ ಅಲೆಗಳು 
ಹರಡಿ ನೀರಿನ ಕಣಗಳೆಲ್ಲ ಆ ತರಂಗ ಪ್ರಸಾರಕ್ಕನುಸಾರವಾಗಿ ಮೇಲಕ್ಕೆ ಕೆಳಕ್ಕೆ 
ಕುಣಿಯುತ್ತಿರುತ್ತವೆಂಬುದನ್ನು ನಾವು ನೋಡಿದ್ದೇವೆ. ಇದೇ ರೀತಿಯಲ್ಲಿ ವಿದ್ಯು 
ದಾವಿಷ್ಟ ಪದಾರ್ಥವೊಂದನ್ನು , ಉದಾಹರಣೆಗೆ ರೇಷ್ಮೆಯ ಬಟ್ಟಿಗೆ ತಿಕ್ಕಿದ ಗಾಜಿನ 
ಕಡ್ಡಿಯನ್ನು , ಸೆಕಂಡೊಂದಕ್ಕೆ ಹತ್ತು ಸಲ ಅಲುಗಿಸುತ್ತ ಆಕಾಶವನ್ನು ಕದಡಿದರೆ, 
ಅದರ ಸುತ್ತಮುತ್ತಲಲ್ಲಿ ಏನಾದರೂ ಆವಿಷ್ಟ ಕಣಗಳಿದ್ದರೆ ಅಥವಾ ಕಾಂತಸೂಜಿ 
ಗಳಿದ್ದರೆ ಅವೂ ಸೆಕಂಡೊಂದಕ್ಕೆ ಹತ್ತು ಸಲದಂತೆ ಅಲುಗಾಡುತ್ತವೆ. ಇವೆರಡಕ್ಕೂ 
ಇರುವ ಮುಖ್ಯ ವ್ಯತ್ಯಾಸವಿಷ್ಟೆ , ನೀರಿನ ಅಲೆಗಳ ಪ್ರಸಾರಕ್ಕೆ ನೀರು ಅವಿಚ್ಛಿನ್ನವಾಗಿ 
ಹಬ್ಬಿರಬೇಕು ; ವಿದ್ಯುತ್ತಿನ ಕಂಪನಗಳ ಪ್ರಸಾರಕ್ಕೆ ಆವಿಷ್ಟ ಕಾಷ್ಠ ಕ್ಕೂ ದೂರದ 
ಕಣಗಳಿಗೂ ಮಧ್ಯೆ ಯಾವ ಪದಾರ್ಥವೂ ಇರಲೇಬೇಕಾದ ಅಗತ್ಯವಿಲ್ಲ. ಇವೆರಡರ 


ರೇಡಿಯೊ ಖಗೋಳ ವಿಜ್ಞಾನ 

೧೦೯ 
ಮಧ್ಯೆಯೂ ಆಚೆಗೂ ತರಂಗ ರೂಪದ ವಿದ್ಯುತ್ಕಾಂತ ಬಲ ವ್ಯಾಪಿಸಿರುತ್ತದೆ. ಅದು 
ಎಲ್ಲೆಲ್ಲಿ ವಿದ್ಯುದಾವಿಷ್ಟ ಅಥವಾ ಕಾಂತವಸ್ತುಗಳಿದ್ದರೆ ಅಲ್ಲಲ್ಲಿ ಅವನ್ನು ಅಲುಗಿಸು 
ತದೆ. ಕಂಪಿಸುತ್ತಿರುವ ಅಥವಾ ಬದಲಾಗುತ್ತಿರುವ ವಿದ್ಯುದ್ದಲವಿದ್ದೆಡೆಯಲ್ಲೆಲ್ಲ 
ಅದೇ ರೀತಿ ಕಂಪಿಸುತ್ತಿರುವ ಅಥವಾ ಬದಲಾಗುತ್ತಿರುವ ಕಾಂತಬಲವಿದ್ದೇ ಇರು 
ಇದೆಯಾದ್ದರಿಂದ ಇಂಥ ತರಂಗಪ್ರಸಾರಕ್ಕೆ ವಿದ್ಯುತ್ಕಾಂತ ತರಂಗಪ್ರಸಾರ 
( ಇಲೆಕ್ಕೊ ಮ್ಯಾಗ್ನೆಟಿಕ್ ವೇವ್ ಪ್ರಾಪಗೇಷನ್ ) ಎಂಬ ಹೆಸರು ಬಂದಿದೆ. 

ಇಲ್ಲಿ ನೀರನ್ನು ಕಲಕಿದ ಕಡ್ಡಿಗೂ ನಾವು ವಿದ್ಯುದಾವಿಷ್ಟವೆಂದು ಕರೆದಿರುವ 
ಗಾಜಿನ ಕಡ್ಡಿಗೂ ಇರುವ ವ್ಯತ್ಯಾಸವೇನೆಂಬ ಪ್ರಶ್ನೆ ಏಳುತ್ತದೆ. 
- ಮೊದಲಿನದರ ಅಣು ಪರಮಾಣುಗಳಲ್ಲಿ ಎಷ್ಟು ಪ್ರೊಟಾನು ( ಧನ 
ವಿದ್ಯುತ್ತು) ಗಳಿರುತ್ತವೆಯೋ ಸರಿಯಾಗಿ ಅಷ್ಟೇ ಇಲೆಕ್ಟ್ರಾನುಗಳು ( ಋಣ ವಿದ್ಯುತ್ತು) 
ಇರುತ್ತವೆ. ಆಕಾಶವನ್ನು ಕದಡಿದ ಗಾಜಿನ ಕಡ್ಡಿಯಲ್ಲಿ ಇಲೆಕ್ಟ್ರಾನುಗಳ ಸಂಖ್ಯೆ 
ಪೊಟಾನುಗಳ ಸಂಖ್ಯೆಗಿಂತ ಕಡಿಮೆ ಇರುತ್ತದೆ. ಇದರ ಕಂಪನ ವಿದ್ಯುತ್ಕಾಂತ 
ತರಂಗವನ್ನೆಬ್ಬಿಸುತ್ತದೆ. 

ವಿದ್ಯುದಾವಿಷ್ಟ ಕಾಷ್ಠ ವನ್ನು ಸೆಕಂಡೊಂದಕ್ಕೆ ೧೦ ಸಲ ಅಲುಗಿಸಿದರೆ ೧೦ರ 
ಆವರ್ತಸಂಖ್ಯೆಯ ತರಂಗವೇನೋ ತಾತ್ವಿಕವಾಗಿ ಪ್ರಸಾರವಾಗುತ್ತದೆ, ಆದರೆ 
ಆವರ್ತಸಂಖ್ಯೆ ಇಷ್ಟು ಕಡಿಮೆ ಇದ್ದರೆ ಪ್ರಸಾರಸಾಮರ್ಥ್ಯ ತೀರ ಕಡಿಮೆ 
ಯಾಗುತ್ತದಾಗಿ ತರಂಗಗಳನ್ನು ಪತ್ತೆ ಹಚ್ಚುವುದು ದುಸ್ಸಾಧ್ಯವಾಗುತ್ತದೆ. 
ಆವರ್ತಗಳು ಸೆಕಂಡೊಂದಕ್ಕೆ ೩೦ ,೦೦೦ಕ್ಕಿಂತ ಹೆಚ್ಚು ಆದಂತೆ ಪ್ರಸಾರ 
ಸಾಮರ್ಥ್ಯ ಹೆಚ್ಚುತ್ತ ಹೋಗುತ್ತದೆ, ಆಗ ವಿದ್ಯುತ್ಕಾಂತ ತರಂಗಗಳು ವ್ಯಾವಹಾರಿಕ 
ವಾಗಿ ಪ್ರಯೋಜನಕ್ಕೆ ಬರುತ್ತವೆ. ಆವರ್ತಸಂಖ್ಯೆ ಹೆಚ್ಚಿದಂತೆಲ್ಲ ಕಂಪನ ವಸ್ತುಗಳ 
ಗಾತ್ರ ಕಡಮೆ ಇರಬೇಕೆಂಬುದು ಸಾರ್ವತ್ರಿಕ ನಿಯಮ , ಅಂದಮೇಲೆ ಇಂಥ 
ತರಂಗಗಳನ್ನು ಅಣು, ಪರಮಾಣು , ಪರಮಾಣು ಬೀಜ, ಇಲೆಕ್ಟ್ರಾನುಗಳು 
ಉತ್ಪತ್ತಿಸಬಲ್ಲವೇ ಹೊರತು ಆವಿಷ್ಟ ಕಾಷ್ಠ ದಂಥ ಸ್ಕೂಲ ವಸ್ತುಗಳು ಉತ್ಪತ್ತಿಸಲಾ 
ರವು ಎಂದಾಯಿತು. ಇವನ್ನು ತೀವ್ರಗತಿಯಲ್ಲಿ ಕಂಪಿಸುವಂತೆ ಮಾಡಲು 
ಇಲೆಕ್ಟ್ರಾನಿಕ ಅಥವಾ ವಿದ್ಯುದ್ವಿಧಾನಗಳನ್ನು ಬಳಸಬೇಕಾಗುತ್ತದೆ. 
- ವಿದ್ಯುತ್ಕಾಂತ ತರಂಗಗಳ ಆವರ್ತಸಂಖ್ಯೆ ಸೆಕಂಡೊಂದಕ್ಕೆ ಹತ್ತಿರಲಿ , 
ಹತ್ತು ಕೋಟಿಕೋಟಿಕೋಟ ( ೧೦೨೨) ಇರಲಿ, ಅವಕ್ಕೆಲ್ಲ ಕೆಲವು ಸಾಮಾನ್ಯ 
ಗುಣಗಳಿವೆ . ಅವುಗಳ ಪ್ರಸಾರ ಸರಳರೇಖೆಯಲ್ಲಿ ಪ್ರಸಾರ ವೇಗ ಶೂನ್ಯಾಕಾಶ 
ದಲ್ಲಿ ಸ್ಥಿರ, ಸೆಕಂಡೊಂದಕ್ಕೆ ೩೦೦,೦೦೦ ಕಿಲೋಮೀಟರ್‌ಗಳು . ಅವೆಲ್ಲ ಪಾಲಿಸು 
ವುದೂ ಒಂದೇ ಪ್ರತಿಫಲನ , ವಕ್ರೀಕರಣ, ವ್ಯತಿಕರಣ , ವಿನರ್ತನ, ಪಾರ್ಶ್ವಿಕರಣ 
ನಿಯಮಗಳನ್ನು ಇಲ್ಲಿ ಪ್ರತಿಫಲನವೆಂದರೆ ಪುಟ ಎಗರುವುದು, ವಕೀಕರಣವೆಂದರೆ 
ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಹೋಗುವಾಗ ಬಾಗುವುದು, ವ್ಯತಿಕರಣ 


೧೦೪೧ 

ಪ್ರಬುದ್ಧ ಕರ್ಣಾಟಕ 
ವೆಂದರೆ ಒಂದೇ ಆವರ್ತಸಂಖ್ಯೆಯ ಎರಡು ತರಂಗಗಳು ಒಟ್ಟಿಗೆ ಹೆಜ್ಜೆ ಇಡಬಲ್ಲ 
ಅಥವಾ ಒಂದರ ಕಾಲಿಗೊಂದು ತೊಡರಿಕೊಳ್ಳಬಲ್ಲ ಗುಣ, ವಿವರ್ತನವೆಂದರೆ 
ಒಂದೇ ಮಾಧ್ಯಮದಲ್ಲಿ ಅಡಚಣೆ ಬಂದಾಗ ಅದರ ಅಂಚನ್ನು ಸುತ್ತಿಕೊಂಡು ಬಾಗಿ 
ಹೋಗುವುದು, ಪಾರ್ಶ್ವಿಕರಣವೆಂದರೆ ಕಂಪನಗಳೆಲ್ಲ ಒಂದೇ ತಲದಲ್ಲಿರುವುದು . 

ಆಕಾಶಕಾಯಗಳು ಸಾಮಾನ್ಯವಾಗಿ ಈ ವಿವಿಧಾವರ್ತಸಂಖ್ಯೆಗಳ ತರಂಗ 
ಗಳನ್ನೆಲ್ಲ ವಿವಿಧ ಪ್ರಮಾಣಗಳಲ್ಲಿ ಪ್ರಸರಿಸುತ್ತವೆ. ಆದರೆ ನಮ್ಮ ಭೂಮಿಯನ್ನು 
ಕವಿದಿರುವ ವಾಯುಮಂಡಲ , ಅಯಾಣಾವರಣಗಳು ನಮ್ಮ ಕಣ್ಣಿಗೆ ತೋರು 
ವಷ್ಟು ಪಾರದರ್ಶಕಗಳಲ್ಲ, ತಿಳಿಯಾಗಿಲ್ಲ. ಹೀಗಾಗಿ ಈ ಹೊದಿಕೆಯನ್ನು ಎರಡು 
ತಂಡಗಳ ಆವರ್ತಸಂಖ್ಯೆಗಳು ಮಾತ್ರ ಸರಾಗವಾಗಿ ತೂರಿಕೊಂಡು ಬರಬಲ್ಲವು. 
ಮೊದಲನೆಯದು ಸೆಕಂಡೊಂದಕ್ಕೆ ನಾಲ್ಕು ಕೋಟಿಕೋಟಿಗಳಿಂದ (೪ * ೧೦೧೪ ) 
ಏಳೂವರೆ ಕೋಟಿಕೋಟಿಗಳ ( ೭. ೫ X೧೦೧೪) ವರೆಗಿನ ಆವರ್ತಗಳ ( ಕೆಂಪಿನಿಂದ 
ನೇರಳೆ ಬಣ್ಣದವರೆಗಿನ) ದೃಶ್ಯ ತರಂಗಗಳು, ಬೆಳಕಿನ ಕಿರಣಗಳು ; ಎರಡನೆಯದು 
ಸೆಕಂಡೊಂದಕ್ಕೆ ೨ ಕೋಟಿಗಳಿಂದ ೩೦೦೦ ಕೋಟಿಗಳವರೆಗಿನ ಆವರ್ತಗಳ ವಿದ್ಯು 
ತಾಂತ ತರಂಗಗಳು. ಉಳಿದುವನ್ನೆಲ್ಲ ವಾಯುಮಂಡಲ ಹೀರಿಬಿಡುತ್ತದೆ, ಇಲ್ಲವೆ 
ಅಯಾಣಾವರಣ ಬಾಹ್ಯಾಕಾಶಕ್ಕೆ ಪ್ರತಿಫಲಿಸುತ್ತದೆ. ವಿದ್ಯುತ್ಕಾಂತ ತರಂಗಗಳ 
ಸಾಮ್ರಾಜ್ಯದಲ್ಲಿ ಈ ಬೆಳಕು ಕಂಡಿ (ದೃಗ್ಗವಾಕ್ಷ ) ಮತ್ತು ರೇಡಿಯೊ ಕಂಡಿ 
( ವಿಕಿರಣಗವಾಕ್ಷ ) ಗಳ ಸ್ಥಾನಗಳೇನೆಂಬುದನ್ನು ಕೆಳಗಿನ ನಕ್ಷಾಪಟ ತೋರಿಸುತ್ತದೆ. 


ನೇರ 


ಆವರ್ತ ಸಂಖ್ಯೆ 
(ಸೆಕೆಂಡಿಗೆರೆ 


39 
: 3X10 


30, 000 


3x1010 


3X10 


3Yq16 


3xio19 


3x1022 


ಔದ್ಯೋಗಿಕ / 


ನೇರ 

ತ 


ಗಾಮಾಕಿರಣಗಳು 


ದೂರದೃ೩|| 

ರಕ್ರನೀಚ 
ರ್ವಾಪ್ರಸಾರ+ ನು , 

ಸತತರಂಗಗಳುyIOGಹ್ನ 


744ವಣಾವರ್ತಗಳು 


10 - ಕಿರಣಗಳು 


1 - ಸೆಮೀ 


10-1* ಸೆಮೀ . 


ತರಂಗ 10000 ಕಿಮೀ 10 ಕಿಮೀ 
ದೂರ 


- ಸೆಮೀ ) 


\ i೦ಮೀ / ಸೆಮೀ 11 10 - ಸೆಮೀ 
` ವಿಕಿರಣ ಗವಾಕ್ಷ ದೃಗ್ಗವಾಕ್ಷ 

ವಿದ್ಯುತ್ಕಾಂತ ವರ್ಣಪಟಲ 


ಆವರ್ತಸಂಖ್ಯೆಗಳು ತರಂಗದೂರಗಳಿಗೆ ವಿಲೋಮಾನುಪಾತವಾಗಿವೆ ಎಂಬುದು 
ಗಮನಕ್ಕೆ ತಂದುಕೊಳ್ಳತಕ್ಕ ವಿಷಯ . ಬೇರೆಬೇರೆ ಆವರ್ತಸಂಖ್ಯಾ ತಂಡಗಳು 
ಬೇರೆ ಬೇರೆ ಮಾನನೇಂದ್ರಿಯಗಳ ಮೇಲೆ ಅಥವಾ ಮಾನವನಿರ್ಮಿತ ಸಾಧನೋಪ 
ಕರಣಗಳ ಮೇಲೆ ಬೇರೆಬೇರೆ ರೀತಿಗಳಲ್ಲಿ ಪರಿಣಾಮಕಾರಿಗಳಾಗಿರುವುದರಿಂದ 
ಅದಕ್ಕನುಸಾರವಾಗಿ ಈ ತಂಡಗಳಿಗೆ ಬೇರೆ ಬೇರೆ ಹೆಸರುಗಳನ್ನಿಟ್ಟಿದ್ದೇವೆ. ಈ 
ಪರಿಸ್ಥಿತಿಯಲ್ಲಿ ಒಂದೊಂದು ತಂಡದ ಅಂಚುಗಳೂ ಅಕ್ಕಪಕ್ಕದ ತಂಡಗಳ ಅಂಚು 
ಗಳೊಳಗೆ ಸ್ವಲ್ಪ ಚಾಚಿಹೋಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲವಲ್ಲವೆ ? 


ರೇಡಿಯೊ ಖಗೋಳ ವಿಜ್ಞಾನ 


ဂဝမ္မာ 


ರೇಡಿಯೊ ದೂರದರ್ಶಕಗಳು 
ಖಗೋಳವಿಜ್ಞಾನದ ಸಂಶೋಧನೆಗಳಿಗೆ ಬೇಕಾದ ಪ್ರಧಾನ ಸಾಧನ ದೂರದರ್ಶಕ. 
ದೃಗೂರದರ್ಶಕಗಳೆಲ್ಲ ಅವು ದೊಡ್ಡ ವಾಗಿರಲಿ, ಸಣ್ಣವಾಗಿರಲಿ ರಚನೆಯಲ್ಲಿ 
ಒಂದನ್ನೊಂದು ಹೋಲುತ್ತವೆ; ಏಕೆಂದರೆ ದೃಕ್ರರಂಗಗಳಲ್ಲಿ ದೀರ್ಘ- ಪ್ರಸ್ವದವುಗಳಿ 
ಗಿರುವ ಪ್ರಮಾಣ ಎರಡರಷ್ಟಕ್ಕಿಂತ ಸ್ವಲ್ಪ ಕಡಮೆ . ರೇಡಿಯೊ ದೂರದರ್ಶಕಗಳ 
ವಿಷಯ ಹಾಗಲ್ಲ, ಏಕೆಂದರೆ ಅವುಗಳ ತರಂಗದೂರಗಳಿಗಿರುವ ಪ್ರಮಾಣ ೧ರಿಂದ 
೧೫೦೦ರ ವರೆಗೆ. ಇದರಿಂದ ಈ ದೂರದರ್ಶಕಗಳು ಗಾತ್ರದಲ್ಲಿ ಭಿನ್ನವಾಗಿರುವುದೇ 
ಅಲ್ಲದೆ ಆಕಾರ ರಚನೆಗಳಲ್ಲಿಯೂ ಒಂದಕ್ಕೆ ಹೋಲಿಸಿದರೆ ಮಿಕ್ಕವು ವಿಲಕ್ಷಣವಾಗಿ 
ಕಾಣುತ್ತವೆ ; ಇವಕ್ಕೆಲ್ಲ ದೂರದರ್ಶಕ ಎಂದು ಒಂದೇ ಹೆಸರಿಟ್ಟಿರುವ ವಿಜ್ಞಾನಿ 
ಅಷ್ಟೇ ವಿಲಕ್ಷಣ ಪ್ರಾಣಿ ಇರಬೇಕೆಂಬ ಭಾವನೆ ನಮಗೆ ಬರುತ್ತದೆ. ಆದರೆ ಅವಕ್ಕೆಲ್ಲ 
ಅವನು ನೇಮಿಸಿರುವ ಕೆಲಸ ಒಂದೇ : ಅದೆಷ್ಟು ದೂರದಿಂದಲಾದರೂ ಸರಿ , ಅವನು 
ನಿರ್ದೆಶಿಸಿದ ದಿಕ್ಕಿನಿಂದ ಮಾತ್ರ ಬರುತ್ತಿರುವ ರೇಡಿಯೋ ತರಂಗಗಳನ್ನು ಹಿಡಿ 
ದೊಪ್ಪಿಸುವುದು. 

ಈಗಾಗಲೆ ತಿಳಿಸಿರುವಂತೆ ಜಾನ್ಸಿ ಅವನ ಮೊದಲ ದೂರದರ್ಶಕವನ್ನು 
ಹಲವು ಮೀಟರ್ ಉದ್ದದ ತಂತಿಗಳಿಂದ ಮಾಡಿದ ನಾಲ್ಕು ಚೌಕಟ್ಟುಗಳನ್ನು 
ಒಂದರ ಪಕ್ಕದಲ್ಲೊಂದನ್ನು ಜೋಡಿಸಿ, ಇವುಗಳ ಹಿಂದೆ ಇಂಥದೇ ಇನ್ನು ನಾಲ್ಕು 
ಚೌಕಟ್ಟುಗಳನ್ನು ನಿಲ್ಲಿಸಿ ಕಟ್ಟಿದನು. ಇಂಥ ದೂರದರ್ಶಕಗಳು ೫ರಿಂದ ೧೫ 
ಮೀಟರ್ ತರಂಗದೂರಗಳಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿ ಕೆಲಸಮಾಡುತ್ತವೆ ; 
ಚೌಕಟ್ಟುಗಳ ತಲಕ್ಕೆ ಸಮಕೋನದ ದಿಕ್ಕಿನಿಂದ ಬರುವ ತರಂಗಗಳನ್ನು ಇವು 
ಗ್ರಹಿಸುತ್ತವೆ. 

ಬಾಣಲೆ ( ಪರವಲಯಜದ) ಆಕಾರದ ರೆಬರ್‌ನ ದೂರದರ್ಶಕ ಹಲವು 
ಸೆಂಟಿಮೀಟರ್‌ಗಳ ತರಂಗದೂರದ ವಿಕಿರಣಗಳಿಗೆ ಉಪಯುಕ್ತವಾದದ್ದು . ಪರ 
ವಲಯಜದ ಅಕ್ಷದ ದಿಕ್ಕಿನಲ್ಲಿ ಬರುತ್ತಿರುವ ಸಮಾನಾಂತರ ಕಿರಣಗಳನ್ನೆಲ್ಲ ಇದು 
ಅದರ ನಾಭಿಯಲ್ಲಿ ಸಂಗಮಿಸುತ್ತದೆಯಾದ್ದರಿಂದ ಅಲ್ಲೊಂದು ದ್ವಿಧುವ ತಂತಿಯ 
ನ್ನಿಟ್ಟು , ಅದಕ್ಕೊಂದು ಪುಟ್ಟ ಸೂಕ್ಷ್ಮತರಂಗವರ್ಧಕವನ್ನೂ ಜೋಡಿಸಿರುತ್ತಾರೆ. 
ಉನ್ನತಿ- ದಿಗಂಶ ( ಆಲ್ಟಾಸಿವತ್) ಗತಿಗಳೆರಡನ್ನೂ ಒದಗಿಸಬಲ್ಲ ವಿದ್ಯುಚ್ಛಾಲಕ 
ಯಂತ್ರವನ್ನು ಬಾಣಲೆಯ ಪೀಠಕ್ಕೆ ಅಳವಡಿಸಿರುವುದರಿಂದ ದೂರದರ್ಶಕವನ್ನು 
ಉತ್ತರ-ಪೂರ್ವ- ದಕ್ಷಿಣ- ಪಶ್ಚಿಮವಾಗಿಯೂ ತಿರುಗಿಸಬಹುದು, ಯಾವ ದಿಕ್ಕಿ 
ನಲ್ಲಿಯೇ ಆಗಲಿ ದಿಗಂತದಿಂದ ನೆತ್ತಿಯವರೆಗೂ ತಿರುಗಿಸಬಹುದು . 

ದೂರದರ್ಶಕಗಳ ಯೋಗ್ಯತೆಯನ್ನು ನಿರ್ಣಯಿಸುವ ಗುಣಗಳೆರಡು : ಅವುಗಳ 
ಸಂವೇದಕತ್ವ ಅಂದರೆ ಅತಿ ಕ್ಷೀಣಶಕ್ತಿಯ ಸಂಕೇತಗಳನ್ನು ಹಿಡಿಯುವ ಸಾಮರ್ಥ 
ಮತ್ತು ವಿವಿಕೀಕರಣಸಾಮರ್ಥ ಅಂದರೆ ಹತ್ತಿರ ಹತ್ತಿರದ ಎರಡು ಆಕರಗಳನ್ನು 


66 


( ೧೦೪೨ 


ಪ್ರಬುದ್ಧ ಕರ್ಣಾಟಕ 


ಪ್ರತ್ಯೇಕಿಸಿ ಎರಡಾಗಿಯೆ ಗುರುತಿಸುವ ಸಾಮರ್ಥ , ದೂರದರ್ಶಕದ ಮೈಯ 
ವಿಸ್ತೀರ್ಣ ಹೆಚ್ಚಿದಂತೆಲ್ಲ ಸಂವೇದಕತ್ವ ಹೆಚ್ಚಾಗುತ್ತದೆ. ಈ ಕಾರಣಕ್ಕಾಗಿಯೆ 
ಇಂಗ್ಲೆಂಡಿನಲ್ಲಿ ಜೋಡೆಲ್ ನದೀ ದಂಡೆಯಲ್ಲಿ ೨೫೦ ಅಡಿ ವ್ಯಾಸದ, ಆಸ್ಟ್ರೇಲಿಯ 
ದಲ್ಲಿ ೨೧೦ ಅಡಿ ವ್ಯಾಸದ ಬಾಣಲೆಗಳು ಸ್ಥಾಪಿತವಾಗಿವೆ. ಇವನ್ನು ಯಾವ 
ದಿಕ್ಕಿಗೆ ಬೇಕಾದರೂ ತಿರುಗಿಸುವ ವ್ಯವಸ್ಥೆ ಇದೆ. ಅಮೆರಿಕದ ಪಶ್ಚಿಮ ವಶ್ಚಿನಿಯಾ 


ಆಸ್ಟ್ರೇಲಿಯದ ೨೧೦ ಅಡಿ ವ್ಯಾಸದ ಬಾಣಲೆ ದೂರದರ್ಶಕ ( ಮೆಕ್‌ಗ್ರಾ) 


ದಲ್ಲಿ ಇದಕ್ಕಿಂತ ದೊಡ್ಡ ೩೦೦ ಅಡಿ ವ್ಯಾಸದ ದೂರದರ್ಶಕವಿದೆ. ಇದನ್ನು ಉತ್ತರ 
ದಕ್ಷಿಣವಾಗಿ ಮಾತ್ರ ತಿರುಗಿಸಬಹುದು. ಪ್ರತಿಯೊಂದು ಆಕಾಶಕಾಯವೂ ಹುಟ್ಟಿ 
ಮುಳುಗುತ್ತದೆಯಾದ್ದರಿಂದ ದಿನಕ್ಕೊಂದು ಸಲವಾದರೂ ಯಾವ ರೇಡಿಯೊ 
ಆಕರವನ್ನೆ ಆಗಲಿ ಈ ದೂರದರ್ಶಕದಿಂದ ಹಿಡಿಯಬಹುದು. ಇದನ್ನು ಅರ್ಧ 
ಚಾಲನೀ ದೂರದರ್ಶಕವೆಂದು ಕರೆಯಬಹುದು. 

ಇವೆಲ್ಲಕ್ಕಿಂತ ದೊಡ್ಡ ದೂರದರ್ಶಕ ವೆಸ್ಟಿಂಡೀಸ್‌ನಪ್ಯೂರೊ ರಿಕೊ ದ್ವೀಪದ 
ಅರೆಸಿಬೊದಲ್ಲಿದೆ. ಈ ಪಟ್ಟಣದ ಮಗ್ಗುಲಲ್ಲಿ ಚಂದ್ರಲೋಕದ ನೆಲದನೋಟವನ್ನು 
ನೆನಪಿಗೆ ತರುವಂಥ ಗುಡ್ಡ ಕೊಡುಕಣಿವೆ ಕಮರಿಗಳಿಂದ ಕಿಕ್ಕಿರಿದ ರುದ್ರಸುಂದರ 
ಬೆಂಗಾಡಿದೆ. ಇದರ ಕಣಿವೆಯೊಂದರಲ್ಲಿ ಪ್ರಕೃತಿ ನಿರ್ಮಿತವಾದ ೧೦೦೦ ಅಡಿ 
ವ್ಯಾಸದ ಒಂದು ಗುಳಿ ಇದೆ. ಹೇಳಿಮಾಡಿಸಿದ ಗುಂಡು ಬಾಣಲೆಯಂತಿರುವ ಈ 
ಗುಳಿಯ ತಳಕ್ಕೆ ತಾಮ್ರದ ತಂತಿಗಳಿಂದ ಹೆಣೆದ ಜರಡಿಯನ್ನು ಹಾಸಿ ರೇಡಿಯೊ 


ರೇಡಿಯೊ ಖಗೋಳವಿಜ್ಞಾನ 


೧೦೪೩ 


ಆರೆಸಿಬೊ ಬಾಣಲೆ , ಜಗತ್ತಿನಲ್ಲೆಲ್ಲ ದೊಡ್ಡ ದೂರದರ್ಶಕ ( ಮೆಕ್‌ಗ್ರಾ ). 


ಖಗೋಳಜ್ಞ ಇದರ ಚೊಕ್ಕ ಆಕಾರದ ಪೂರ್ಣಪ್ರಯೋಜನ ಪಡೆದಿದ್ದಾನೆ. ಆದರೆ 
ಈ ದೈತ್ಯ ದೂರದರ್ಶಕ ಅಚಲವಾಗಿ ನೆಲದಮೇಲೆ ಮಲಗಿರುವುದರಿಂದ ಊರ್ಧ 
ದಿಕ್ಕಿನಿಂದ ಬೀಳುತ್ತಿರುವ ವಿಕಿರಣಗಳನ್ನು ಮಾತ್ರ ಇದು ಹಿಡಿಯಬಲ್ಲದು. ಈ 
ಕೊರತೆಯನ್ನು ಸ್ವಲ್ಪಮಟ್ಟಿಗೆ ಹೋಗಲಾಡಿಸುವುದಕ್ಕಾಗಿ ಕಮರಿಯ ಅಂಚಿನಲ್ಲಿ 


ಆರೆಸಿಬೊದ ಅಚಲ ಬಾಣಲೆಯಿಂದ ೨೦°ಗಳ ಅಂತರದ 

ಆಕಾಶ ಪ್ರಾಂತವನ್ನು ಶೋಧಿಸುವ ಸಾಧನ 


ಪ್ರಬುದ್ಧ ಕರ್ಣಾಟಕ 
ರುವ ದಿಬ್ಬಗಳ ಮೇಲೆ ಮೂರುಗೋಪುರಗಳನ್ನು ಕಟ್ಟಿ ಅವುಗಳ ಮೇಲ್ತುದಿಗಳಿಂದ 
ಉಕ್ಕಿನ ಹಗ್ಗಗಳನ್ನೆಳೆದು ಮಧ್ಯೆ ಸೇರಿಸಿ ಆ ಮಧ್ಯದಿಂದ ಒಂದು ತೊಟ್ಟಿಲನ್ನು 
ಬಾಣಲೆಯ ತಳದಿಂದ ಸುಮಾರು ೫೦೦ ಅಡಿಗಳ ಎತ್ತರದಲ್ಲಿ ನಿಂತು ತೇಲುವಂತೆ 
ಹಗ್ಗಗಳಿಗೆ ಬಿಗಿಸಿದ್ದಾರೆ. ಈ ತೊಟ್ಟಿಲಿನಿಂದ ಇಳಿಯಬಿಟ್ಟಿರುವ ಗ್ರಾಹಕ ತಂತಿ 
ಯನ್ನು ನಿಮ್ಮ ದರ್ಪಣ- ದೂರದರ್ಶಕದ ಸಂಗಮತಲದಲ್ಲಿ (ಫೋಕಲ್ ಪ್ಲೇನಿನಲ್ಲಿ) 
ಸ್ಥಳದಿಂದ ಸ್ಥಳಕ್ಕೆ ಸರಿಸಬಹುದು. ಆಗ ಊರ್ಧ್ವ ದಿಕ್ಕಿನಿಂದ ಸುಮಾರು ೨೦°ಗಳ 
ಅಂತರದ ಆಕಾಶಪಾಂತವನ್ನು ಅಂದರೆ ಕಾಂತಿವೃತ್ಯ , ವಿಷುವದ್ಯಗಳ ಅಕ್ಕ 
ಪಕ್ಕಗಳ ಆಕಾಶವನ್ನೆಲ್ಲ ದೂರದರ್ಶಕ ಶೋಧಿಸಬಲ್ಲದಾಗುತ್ತದೆ. 

ಇನ್ನು ದೃಕ್ಷಾಧನಗಳ ವಿವಿಕೀಕರಣದ ಮಾತು. ಸಾಧನ ಹಿಡಿಯುತ್ತಿರುವ 
ನಿಕಿರಣಗಳ ತರಂಗದೂರಕ್ಕೆ ಸಾಪೇಕ್ಷವಾಗಿ ಅದರ ವ್ಯಾಸ ದೊಡ್ಡದಾದಷ್ಟೂ 
ವಿವಿಕೀಕರಣ ಹೆಚ್ಚುತ್ತದೆ. ಉದಾಹರಣೆಗೆ ಪಾಲೆಮಾರ್ ಶಿಖರದ ದೈತ್ಯ 
ದೃಗ್ಗೂರದರ್ಶಕದ ೨೦೦ ಅಂಗುಲ ( ೫೦೦ ಸೆಮೀ .) ವ್ಯಾಸವು ಬೆಳಕಿನ ತರಂಗ 
ದೂರಕ್ಕಿಂತ ಒಂದುಕೋಟಿಯಷ್ಟು ದೊಡ್ಡದು. ರೇಡಿಯೊ ದೂರದರ್ಶಕ ಇದಕ್ಕೆ 
ಸ್ಪರ್ಧಿಯಾಗಿ ನಿಲ್ಲಬೇಕಾದರೆ ಅದರ ವ್ಯಾಸ ೧೦ ,೦೦೦ ಕಿ. ಮೀ . ಅಂದರೆ ಭೂಮಿಯ 
ತ್ರಿಜ್ಯಕ್ಕಿಂತ ಹೆಚ್ಚಾಗಿರಬೇಕಾಗುತ್ತದೆ, ತರಂಗದೂರ ೧ ಮೀಟರೆಂದಿಟ್ಟು 
ಕೊಂಡರೆ. ಆದ್ದರಿಂದ ಸಂವೇದಕತ್ವದಲ್ಲಿ ದೃಕ್ಷಾಧನಗಳೊಂದಿಗೆ ರೇಡಿಯೊ 
ಸಾಧನಗಳು ತಕ್ಕಮಟ್ಟಿಗೆ ಸ್ಪರ್ಧಿಸಬಲ್ಲವಾದರೂ , ವಿವಿಕೀಕರಣದ ಮಾತು 
ಬಂದಾಗ ಸೋಲನ್ನೊಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದರೂ ವ್ಯಾಸ ಅಥವಾ 
ಉದ್ದ ಮಾತ್ರ ದೊಡ್ಡದಾಗಿರಬೇಕಾದ್ದರಿಂದ ವಿಸ್ತೀರ್ಣವನ್ನು ಅತಿಯಾಗಿ ಹೆಚ್ಚಿಸದೆ 
ವಿವಿಕೀಕರಣವನ್ನು ಹೆಚ್ಚಿಸುವ ಹಲವು ಉಪಾಯಗಳನ್ನು ಖಗೋಳಜ್ಞರು 
ಹುಡುಕಿದ್ದಾರೆ. 
- ಇವುಗಳಲ್ಲಿ ಆಸ್ಟ್ರೇಲಿಯದ ಪ್ರಪಾತ ವ್ಯತಿಕರಣ ಮಾಪಕ (ಕೈಫ್ ಇಂಟರ್ 
ಫಿರಾಮೀಟರ್ ) ಮೊದಲು ಆಚರಣೆಗೆ ಬಂದದ್ದು . ಸಮುದ್ರತೀರದಲ್ಲಿರುವ ಗುಡ್ಡದ 
ಮೇಲೆ ಒಂದು ದೂರದರ್ಶಕವನ್ನು ಸ್ಥಾಪಿಸಿ ಅದನ್ನು ಪೂರ್ವದ ದಿಕ್ಕಿಗೆ ತಿರುಗಿ 
ಸಿಟ್ಟಿದ್ದರೆ, ಯಾವುದಾದರೂ ರೇಡಿಯೋ ಆಕರ ಆಗತಾನೆ ಹುಟ್ಟಿ ಮೇಲೇಳುತ್ತಿರು 
ವಾಗ ಅದರಿಂದ ಹೊರಟ ತರಂಗಗಳು ನೇರವಾಗಿ ದೂರದರ್ಶಕವನ್ನು ಸೇರುತ್ತವೆ , 
ನೀರಿನ ತಲದಿಂದ ಪ್ರತಿಫಲನಗೊಂಡೂ ಸೇರುತ್ತವೆ. ಇವೆರಡು ತರಂಗಗಳೂ 
ದೂರದರ್ಶಕವನ್ನು ತಲುಪಿದಾಗ ಒಟ್ಟಿಗೆ ಹೆಜ್ಜೆ ಇಡುತ್ತಿದ್ದರೆ ಸಂಕೇತದ ಶಕ್ತಿ 
ಇಮ್ಮಡಿಯಾಗುತ್ತದೆ ; ಹಾಗಲ್ಲದೆ ಒಂದು ತರಂಗದ ಏರು ಇನ್ನೊಂದರ ಇಳಿತ 
ದೊಂದಿಗೆ ಕೂಡಿದಾಗ ಸಂಕೇತದ ಶಕ್ತಿ ಇಳಿದುಹೋಗುತ್ತದೆ. ಆಕರ ದಿಗಂತದಿಂದ 
ಏರುತ್ತಿದ್ದಂತೆಲ್ಲ ಈ ನೇರಮಾರ್ಗ , ಪ್ರತಿಫಲನ ಮಾರ್ಗಗಳ ನಡುವಣ ದೂರ 
ವ್ಯತ್ಯಾಸ ಬದಲಾಗುತ್ತದೆಯಾದ್ದರಿಂದ ಸಂಕೇತದ ಶಕ್ತಿ ಪರಾಯವಾಗಿ ಏರುತ್ತ 


ರೇಡಿಯೊ ಖಗೋಳವಿಜ್ಞಾನ 


ಇಳಿಯುತ್ತ ಹೋಗುತ್ತದೆ. ಗ್ರಾಹಕದಲ್ಲಿ ಈ ಏರಿಳಿತಗಳ ಆರಂಭ ಕಾಣಿಸುವ 
ಕ್ಷಣವೇ ರೇಡಿಯೋ ಆಕರದ ಉದಯಕಾಲ, ವ್ಯತಿಕರಣ ಮಾಪಕವನ್ನು ಪಶ್ಚಿಮಕ್ಕೆ 
ತಿರುಗಿಸಿ ಅಸ್ತ್ರ ಕಾಲವನ್ನೂ ಹೀಗೆಯೆ ನಿರ್ಣಯಿಸಬಹುದು. ಇವೆರಡರ ತಿಳಿವಳಿಕೆ 
ಯಿಂದ ಆಕರದ ನಿಖರವಾದ ಖಗೋಳಿಯ ಅಕ್ಷಾಂಶ ರೇಖಾಂಶಗಳನ್ನು ಗುಣಿಸ 
ಬಹುದು. ಪೂರ್ವ ಪಶ್ಚಿಮ ಸಮುದ್ರಗಳ ಸಂಗಮಸ್ಥಾನವಾದ ಕನ್ಯಾಕುಮಾರಿಯ 
ಬಂಡೆ ಇಂಥ ಪ್ರಪಾತ ವ್ಯತಿಕರಣಮಾಪಕವನ್ನು ಸ್ಥಾಪಿಸುವುದಕ್ಕೆ ಉತ್ತಮವಾದ 


ಸಮುದ್ರತೀರದ ಬಂಡೆ ಸಿಗದಿದ್ದರೆ ವ್ಯತಿಕರಣಮಾಪಕವೂ ಇಲ್ಲ ಎಂದು 
ಇದರಿಂದಂದುಕೊಳ್ಳಬೇಕಾಗಿಲ್ಲ. ಎರಡು ದೂರದರ್ಶಕಗಳನ್ನು ಸಾಕಷ್ಟು ದೂರದಲ್ಲಿ 
ಸ್ಥಾಪಿಸಿ ಅವೆರಡನ್ನೂ ಒಂದೇ ಆಕರದ ಕಡೆಗೆ ತಿರುಗಿಸಿ ಅವು ಹಿಡಿದ ತರಂಗಗಳನ್ನು 
ಒಂದೇ ಗ್ರಾಹಕಕ್ಕೆ ಕಳಿಸಿದರೆ ವ್ಯತಿಕರಣದ ಪಟ್ಟೆ ಗಳು ಮೂಡುತ್ತವೆ. ಇದರಿಂದ 
ಆಕರದ ಸ್ಥಾನ ನಿರ್ಣಯವಾಗುತ್ತದೆ. ಇಂಗ್ಲೆಂಡಿನ ಕೇಂಬ್ರಿಜ್‌ನಲ್ಲಿ ಒಂದ 
ರಿಂದೊಂದು ೧೦೦೦ ಅಡಿಗಳ ದೂರದಲ್ಲಿ ನಿಲ್ಲಿಸಿರುವ ೨೭ - ಅಡಿ ವ್ಯಾಸದ ಪರವಲ 
ಯಜ ಯುಗ್ಯವೂ , ಕ್ಯಾಲಿಫೋನ್ನಿ ಯದ ಓವೆನ್ಸ್ ಕಣಿವೆಯ ೯೦ ಅಡಿಗಳ ಪರವಲ 
ಯಜ ಯುಗ್ಯವೂ ಇಂಥ ವ್ಯತಿಕರಣಮಾಪಕ ದೂರದರ್ಶಕಗಳು. ಸೋವಿಯತ್ 
ರಷ್ಯದವರು ಇದೇ ತತ್ತ್ವವನ್ನು ಮುಂದುವರಿಸಿ ೨೭ ತಂತಿಗಳನ್ನು ಪರವಲಯಾ 
ಕಾರಕ್ಕೆ ಬಗ್ಗಿಸಿ ಅವನ್ನು ಸಾಲುಗೋಪುರಗಳ ಮೇಲೆ ನಿಲ್ಲಿಸಿ ಒಂದೊಂದು 
ಪರವಲಯಕ ತ೦ತಿಗೂ ಊರ್ಧ್ಯಾಕದ ಇನ್ನೊ೦ದು ನೇರ ತಂತಿಯನ್ನು ಬಿಗಿಸಿ 
೧ ಕಿಲೋಮೀಟರ್ ಉದ್ದದ ದೂರದರ್ಶಕ ಪಂಕ್ತಿಯನ್ನು ಕಟ್ಟಿದ್ದಾರೆ. ಆಕಾಶಕ್ಕೆ 
ಬಾಣವೇರಿಸಿರುವ ದೈತ್ಯ ಧನುರ್ಧಾರೀ ಯೋಧರ ಪಡೆಯಂತೆ ಕಾಣುತ್ತದೆ ಇದು. 

ಸಂವೇದಕತ್ವ , ವಿವಿಕೀಕರಣ ಸಾಮರ್ಥ್ಯಗಳೆರಡನ್ನೂ ಹೆಚ್ಚಿಸುವ ಉದ್ದೇಶ 
ದಿಂದ ಒಹೈ ಯೊ ಸಂಸ್ಥಾನದ ವಿಶ್ವವಿದ್ಯಾನಿಲಯದ ಕೌಸ್ ಹೊಚ್ಚ ಹೊಸ 
ಕಲ್ಪನೆಯ ದೂರದರ್ಶಕವೊಂದನ್ನು ನಿರ್ಮಿಸಿದ್ದಾನೆ. ಮೂರು ಎಕರೆ ವಿಸ್ತೀರ್ಣದ 
ಚಪ್ಪಟೆ ನೆಲಕ್ಕೆ ಲೋಹದ ಚಾಪೆಯನ್ನು ಹಾಸಿ ಅದರ ಒಂದು ಅಗಲದ ೩೬೦ ಅಡಿ 
ಉದ್ದಕ್ಕೂ ತಂತಿಗಳಿಂದ ಹೆಣೆದಿರುವ ಪರವಲಯಜಾಕಾರದ ಬೇಲಿಯನ್ನು ಆತ 
ನೆಟ್ಟಗೆ ನಿಲ್ಲಿಸಿದ್ದಾನೆ. ಎದುರು ಅಗಲದುದ್ದಕ್ಕೂ ಹಾಗೆಯೇ ತಂತಿಗಳಿಂದ ಹೆಣೆ 
ದಿರುವ, ಆದರೆ ಚಪ್ಪಟೆಯಾಗಿರುವ ಬೇಲಿಯನ್ನು ನಿಲ್ಲಿಸಿದ್ದಾನೆ ; ಈ ಬೇಲಿಯನ್ನು 
ಅಕ್ಕಪಕ್ಕಗಳಿಗೆ ಓಲಿಸಬಹುದು, ಚಪ್ಪಟೆ ಬೇಲಿಯ ಎದುರಿಗೆ ತರಂಗಗಳನ್ನು 
ಹಿಡಿಯುವ ಶೃಂಗ , ಗ್ರಾಹಕಗಳಿವೆ. ರೇಡಿಯೊ ಆಕರದ ಉನ್ನತಿಕೋನಕ್ಕನು 
ಗುಣವಾಗಿ ಚಪ್ಪಟೆ ಬೇಲಿಯನ್ನು ಒಲಿಸಿ ಆಕರ ಕಳಿಸುತ್ತಿರುವ ತರಂಗಗಳನ್ನು 
ಪರವಲಯಜಾಕಾರದ ಇದಿರು ಬೇಲಿಗೆ ಪ್ರತಿಫಲಿಸಬಹುದು. ಈ ಬೇಲಿ ಆ 
ತರಂಗಗಳನ್ನು ಅದರ ಸಂಗಮಬಿಂದುವಿನಲ್ಲಿಟ್ಟಿರುವ ಶೃಂಗಕ್ಕೆ ಪ್ರತಿಫಲಿಸುತ್ತದೆ. 


೧೦೪೬ 


* ಪ್ರಬುದ್ಧ ಕರ್ಣಾಟಕ 


ಬೇಲಿಯ ೩೬೦ ಅಡಿ ಅಗಲವನ್ನು ೭೨೦ ಅಡಿಗಳಿಗೆ ಹೆಚ್ಚಿಸಿ ವಿವಿಕ್ತಿಕರಣ 
ಸಾಮರ್ಥವನ್ನು ಮತ್ತಷ್ಟು ಹೆಚ್ಚಿಸುವ ಯೋಜನೆಯೂ ಇದೆ. 


ಕೌಸ್ ನ ಟೆನಿಸ್ ಕೋರ್ಟ್ರೇಡಿಯೊ ದೂರದರ್ಶಕ (ಮೆಕ್‌ಗ್ರಾ) 


ಕೌಸ್ನ ದೂರದರ್ಶಕವನ್ನೆ ಮಾದರಿಯಾಗಿಟ್ಟುಕೊಂಡು ಫ್ರಾನ್ಸಿನ ನಾನೆ 
ಯಲ್ಲಿ ಅದಕ್ಕಿಂತ ದೊಡ್ಡದೊಂದನ್ನು ಕಟ್ಟಿದ್ದಾರೆ. ಸ್ಥಿರವಾಗಿ ನೆಟ್ಟಿರುವ ಅದರ 
ವರ್ತುಲ - ಪರವಲಯಜವಲ್ಲ - ಬೇಲಿಯ ಉದ್ದ ೩೦೦ ಮೀಟರ್ ಗಳು ( ೧೦೦೦ 


“ಕೌಸ್ ಮಾದರಿಯನ್ನನುಸರಿಸಿದ ನಾ ದೂರದರ್ಶಕದ 

ಈ ವರ್ತುಲ ಬೇಲಿ ( ಮೆಕ್‌ಗ್ರಾ) 


೧೦೪೭ 


ರೇಡಿಯೊ ಖಗೋಳವಿಜ್ಞಾನ 


ಅದೇ ದೂರದರ್ಶಕದ ಓಲಿಸಬಲ್ಲ ಚಲಬೇಲಿ (ಮೆಕ್ ಗ್ರಾ ) 


ಅಡಿ), ಎತ್ತರ ೩೫ ಮೀ . ಅದರೆದುರಿಗೆ ನಿಲ್ಲಿಸಿರುವ ಓಲಾಡಿಸಬಲ್ಲ ಚಪ್ಪಟೆ ಬೇಲಿಯ 
ಉದ್ದ ೨೦೦ ಮೀ . ಎತ್ತರ ೪೦ ಮೀ . 

ವಿವಿಕೀಕರಣಾಧಿಕ್ಯವನ್ನು ಸಾಧಿಸುವುದಕ್ಕು ಪಯೋಗಿಸಿರುವ ಇನ್ನೊಂದು 
ಉಪಾಯ “ ತುಂಬಿಲ್ಲದ ಕಂಡಿಗಳದು ; ಅವ್ಯಕ್ತ ಛದ್ರಗಳದು. ” ಇದನ್ನು 
ಮೊದಲು ಆಚರಣೆಗೆ ತಂದವನು ಸಿಡ್ನಿ ಯ ಮಿಲ್ಸ್ , ೧೯೬೩ರಲ್ಲಿ. ೧೫೦೦ ಅಡಿ 
ಉದ್ದದ, ಸುಮಾರು ೨೦ ಅಡಿ ಅಗಲದ ತಂತೀ ಬಲೆಯನ್ನು ಪೂ ಪಶ್ಚಿಮವಾಗಿ 
ನೆಲದ ಮೇಲೆ ಐದಾರಡಿ ಎತ್ತರದಲ್ಲಿ ಹಾಸುತ್ತಾರೆ. ಇದು ಊರ್ಧ ಬಿಂದುವಿ 
ನಿಂದ ಪೂಲ್ವ ಪಶ್ಚಿಮವಾಗಿ ೫೦° ಅಂತರದೊಳಗಿನ, ದಕ್ಷಿಣೋತ್ತರವಾಗಿ ಅರ್ಧ 
ಡಿಗ್ರಿಯೊಳಗೆ ಮಾತ್ರ ಇರುವ , ಆಕರಗಳಿಂದ ಬರುವ ತರಂಗಗಳನ್ನು ಹಿಡಿಯ 
ಬಲ್ಲದು. ಇದಕ್ಕೆ ಅಡ್ಡಲಾಗಿ ಉತ್ತರ ದಕ್ಷಿಣವಾಗಿ ೧೫೦೦ ಅಡಿ ಉದ್ದದ ಇಂಥದೇ 
ಇನ್ನೊಂದು ತಂತೀ ಬಲೆಯನ್ನು ಹಾಸುತ್ತಾರೆ. ಇವೆರಡೂ ಕೂಡಿ ಪೂರ್ವ 
ಪಶ್ಚಿಮವಾಗಿಯಾಗಲಿ , ಉತ್ತರ ದಕ್ಷಿಣವಾಗಿಯಾಗಲಿ ಮುಕ್ಕಾಲೇ ಡಿಗ್ರಿಯೊಳಗಿನ 
ಆಕರಗಳಿಂದ ಬರುವ ಕಿರಣಗಳ ತೆಳು ಸೀಳನ್ನು ಮಾತ್ರ ಗ್ರಹಿಸಬಲ್ಲವಾಗುತ್ತವೆ. 
ಒಂದೊಂದು ಅಡ್ಡ ಪಟ್ಟಿಯಲ್ಲಿಯೂ ೫೦೦ ತರಂಗಾರ್ಧ ದ್ವಿಧುವಗಳಿರುತ್ತವೆ. 
ಇವುಣಿಸುವ ಆಕಾಶಸಂಕೇತಗಳ ಪ್ರಾವಸ್ಥೆ ( ಫೇಸ್ ) ಗಳನ್ನು ಅತ್ತ ಇತ್ತ ಸರಿಸಿ 
ಈ ಅಚಲ ದೂರದರ್ಶಕವೂ ವಿವಿಧ ದಿಕ್ಕುಗಳಿಂದ ಬರುವ ಕಿರಣಕಾಷ್ಟಗಳನ್ನು 
ಹಿಡಿಯುವಂತೆ ವ್ಯವಸ್ಥೆ ಮಾಡಬಹುದು. 

ಈ ಅಡ್ಡ ಪಟ್ಟಗಳ ಅಥವಾ ಕೂಶದೂರದರ್ಶಕಕ್ಕೆ ಮಿಲ್ಫ್ನೇ ಇನ್ನೊಂದು 
ಉತ್ತಮ ರೂಪ ಕೊಟ್ಟಿದ್ದಾನೆ. ಅದೂ ಸಿಡ್ನಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿತ 


noves 

ಪ್ರಬುದ್ಧ ಕರ್ಣಾಟಕ 
ವಾಗಿದೆ, ಅದರ ಒಂದೊಂದು ಬಾಹುವಿನ ಉದ್ದವೂ ೧ ಮೈಲಿ, ಅವನ್ನು ತಂತಿ 
ಬಲೆಯಿಂದ ಹೆಣೆದಿರುವುದರ ಬದಲು ೪೦ ಅಡಿ ಅಗಲದ ಪರವಲಯಾಕಾರದ ಪ್ರತಿ 
ಫಲಕ ದೋಣಿಗಳ ರೂಪದಲ್ಲಿ ರಚಿಸಿದೆ. ಪೂರ್ವ ಪಶ್ಚಿಮದ ದೋಣಿಯನ್ನು 


* ಮಿಲ್ಸ್ ಕ್ರಶ ದೂರದರ್ಶಕ 


ಅದರ ಊರ್ಧ್ಯಾಕ್ಷದ ಸುತ್ತ ತಿರುಗಿಸಿಯೂ , ಸ್ಥಿರವಾಗಿ ನೆಟ್ಟಿರುವ ದಕ್ಷಿಣೋತ್ತರದ 
ದೋಣಿಯ ಉಣಿಸುತಂತಿಗಳಿಗೆ ತರಂಗಗಳ ಪ್ರಾವಸ್ಥೆಗಳನ್ನು ತಕ್ಕಂತೆ ವಿದ್ಯು 
ದ್ವಿಧಾನಗಳಿಂದ ಪಲ್ಲಟಿಸಿಯೂ ದೂರದರ್ಶಕವು ಆಕಾಶದ ದಿಕ್ಕುಗಳನ್ನು ಶೋಧಿಸು 
ವಂತೆ ವ್ಯವಸ್ಥಿಸಬಹುದು. 

ಈ ದೂರದರ್ಶಕಗಳ ಸಂವೇದಕತ್ವವು ಬಾಹುಗಳ ವಿಸ್ತೀರ್ಣವನ್ನವಲಂಬಿ 
ಸಿದರೂ , ಅವುಗಳ ವಿವಿಕೀಕರಣ ಸಾಮರ್ಥ್ಯ ಬಾಹುಗಳ ಉದ್ದವನ್ನು ಅವ 
ಲಂಬಿಸುತ್ತದೆ. ಆದ್ದರಿಂದ ವಿವಿಕೀಕರಣವು ಚೌಕವನ್ನೆಲ್ಲ ತುಂಬಿದ್ದ ದೂರ 
ದರ್ಶಕದ್ದಕ್ಕೆ ಸಮನಾಗುತ್ತದೆ. ಇದರಿಂದಲೇ ಇದಕ್ಕೆ ತುಂಬಿಲ್ಲದ ಕಂಡಿಗಳ 
ವಿಧಾನವೆಂದು ಹೆಸರು ಬಂದಿರುವುದು. 
- ಸ್ಟಾನ್‌ಫರ್ ವಿಶ್ವವಿದ್ಯಾನಿಲಯದ ಬ್ರೇಸ್‌ವೆಲ್ ಮತ್ತು ಸ್ವರೂಪರು 
ಕೂಶಬಾಹುಗಳನ್ನು ಬೇರೊಂದು ರೀತಿಯಲ್ಲಿ ರಚಿಸಿ ವ್ಯತಿಕರಣಮಾಪಕವನ್ನು 
ಕಟ್ಟಿದ್ದಾರೆ. ಇವರು ಒಂದೊಂದು ಬಾಹುವಿನಲ್ಲಿಯೂ ೧೦ ಅಡಿ ವ್ಯಾಸದ ೧೬ 
ಪರವಲಯಜ ಬೋಗುಣಿಗಳನ್ನು ಇಪ್ಪತ್ತಡಿಗೊಂದೊಂದರಂತೆ ನಿಲ್ಲಿಸಿದ್ದಾರೆ. ಈ 
೩೨ ಬೋಗುಣಿಗಳ ವ್ಯತಿಕರಣಮಾಪಕ ಸೆಕಂಡೊಂದಕ್ಕೆ ೩೦೦ ಕೋಟಿ ಆವರ್ತ 
ಸಂಖ್ಯೆಗಳ ತರಂಗಗಳನ್ನು ಹಿಡಿಯುವುದರಲ್ಲಿ ತುಂಬ ಪ್ರಯೋಜನಕಾರಿಯಾಗಿರು 
ತದೆ. ಈ ಬೋಗುಣಿಗಳನ್ನು ಎಲ್ಲ ದಿಕ್ಕುಗಳಿಗೂ ಉನ್ನತಿಕೋನಗಳಿಗೂ 
ತಿರುಗಿಸಬಹುದು, 


೧೦೪೯ 


ರೇಡಿಯೊ ಖಗೋಳವಿಜ್ಞಾನ 


ಬ್ರೇಸ್‌ವೆಲ್ ಮತ್ತು ಸ್ವರೂಪ ವ್ಯತಿಕರಣಮಾಪಕ ( ಮೆಕ್‌ಗ್ರಾ) 


ಇದೇ ತತ್ವವನ್ನು ದೀರ್ಘತರ ತರಂಗಗಳಿಗೆ ( ಒಂದೂವರೆ ಮೀಟರ್‌ಗೆ ಅಥವಾ 
೧೫ ಕೋಟ ಆವರ್ತಸಂಖ್ಯೆಗಳನಕ್ಕೆ ) ಅನ್ವಯಿಸಿ ಕೇಂಬ್ರಿಜ್ ನಲ್ಲಿ ಪರವಲಯಕ 
ತಂತೀ ದೂರದರ್ಶಕವನ್ನು ಸ್ಥಾಪಿಸಿದ್ದಾರೆ. ಇದರ ೧೪೫೦ ಅಡಿ ಉದ್ದದ, ೬೫ 
ಅಡಿ ಅಗಲದ ಬಾಹುವಿನಲ್ಲಿ ಪರವಲಯಾಕಾರಕ್ಕೆ ಬಗ್ಗಿಸಿದ ೩೪ ತಂತಿಗಳನ್ನು 
ಸಾಲಾಗಿ ನಿಲ್ಲಿಸಿದ್ದಾರೆ. ಈ ಪರವಲಯಗಳನ್ನು ದಿಗಂತದಿಂದ ನೆತ್ತಿಯವರೆಗೆ 
ಓಲಿಸಬಹುದು. ಈ ಸಾಲಿನ ಮಧ್ಯದಿಂದ ಉತ್ತರಾಭಿಮುಖವಾಗಿ ಇವಕ್ಕಿಂತ 
ಸಣ್ಣ ಗಾತ್ರದ ಪರವಲಯಾಕಾರದ ( ಧನುರ್ಬಾಣಾಕಾರದ) ೬ ತಂತಿಗಳನ್ನು 
ಸಾಲಾಗಿ ( 1 ) ನಿಲ್ಲಿಸಿದೆ. ಈ ಸಾಲನ್ನು ಉತ್ತರ ದಕ್ಷಿಣವಾಗಿ ೧೦೦೦ ಅಡಿಗಳ 
ದೂರ ಕಂಬಿಯ ಮೇಲೆ ಸಾಗಿಸಬಹುದು. ಹೀಗೆ ಸಾಗುತ್ತಿರುವಾಗ ದೂರದರ್ಶಕ 
ಹಿಡಿದ ಸಂಕೇತಗಳನ್ನು ಗಣಕಯಂತ್ರಕ್ಕೆ ಕಳಿಸಿ ಆಕರಗಳ ಸ್ಥಾನಗಳನ್ನು ನಿರ್ದೆ 
ಶಿಸಬಹುದು. ಇದಕ್ಕೆ ಛಿದ್ರ ಸಂಶ್ಲೇಷಣ ( ಅಪರರ್‌ ಸಿಂತೆಸಿಸ್ ) ವಿಧಾನವೆಂದು 
ಹೆಸರು, 

ಇವೆಲ್ಲಕ್ಕಿಂತ ಭಿನ್ನವಾಗಿ ತೋರುವ ದೂರದರ್ಶಕವೂ ಒಂದಿದೆ . ಇದು 
ಒಹೈಯೊ ವಿಶ್ವವಿದ್ಯಾನಿಲಯದ ಸ್ವತ್ತು . ಪೂರ್ವಪಶ್ಚಿಮವಾಗಿ ೧೬೦ ಅಡಿ 
ಉದ್ದದ, ೨೨ ಅಡಿ ಎತ್ತರದ ಉಕ್ಕಿನ ಫಲಕದ ಮೇಲೆ ಬಿರಟಿ ತೆಗೆಯುವುದಕ್ಕುಪ 
ಯೋಗಿಸುವ ತಿರುಪನ್ನು ಹೋಲುವ ತಂತೀ ಸುರುಳಿಗಳು ೯೬ನ್ನು ನಿಲ್ಲಿಸಿದ್ದಾರೆ. 
ಒಂದೊಂದು ಸುರುಳಿಯಲ್ಲಿಯೂ ೧೧ ಸುತ್ತುಗಳಿವೆ. ಫಲಕವನ್ನು ಅದರ 
ದೀರ್ಘಾಕ್ಷದ ಸುತ್ತ ತಿರುಗಿಸಬಹುದು. ಇದರ ನಿರ್ಮಾತೃವೂ ಕ್ಷೌಸ್, 

ಕಡೆಯದಾಗಿ ರೇಡಿಯೋ ಆಕರಗಳ ಸ್ಥಾನವನ್ನು ಸೂಜಿಮೊನೆಗಿಂತ ಕಿರಿದಾದ 
ಬಿಂದುವಿಗೆ ನಿರ್ದೆಶಿಸಬಲ್ಲ ವಿಧಾನವೂ ಒಂದಿದೆ. ರೇಡಿಯೋ ಆಕರ ಚಂದ್ರಪಥ 
ದಲ್ಲಿದ್ದರೆ ಅದನ್ನು ಚಂದ್ರಬಿಂಬದ ಅಂಚು ಮರೆಮಾಡಿದ ಕ್ಷಣವನ್ನೂ ಆಮೇಲೆ 
ಚಂದ್ರಬಿಂಬದ ಇನ್ನೊಂದು ಅಂಚಿನಿಂದ ಅದು ಹೊರಬಿದ್ದ ಕ್ಷಣವನ್ನೂ ಅದು 
ಕಳಿಸುತ್ತಿರುವ ತರಂಗಗಳು ಅಳಿಸಿಹೋದದ್ದನ್ನೂ ತಿರುಗಿ ಬರಲಾರಂಭಿಸಿದ್ದನ್ನೂ 
ಗಮನಿಸಿ ನಿರ್ಣಯಿಸಬಹುದು. ಈ ಕ್ಷಣಗಳಿಗೆ ಸರಿಯಾದ ಚಂದ್ರನ ಸ್ಥಾನ 
ಗೊತ್ತಿರುವುದರಿಂದ ಆಕರದ ಸ್ಥಾನವನ್ನು ಒಂದುಕೋನಸೆಕೆಂಡಿಗಿಂತ ( ೧ /೩೬೦೦ 


೧೦೫೦ 


ಪ್ರಬುದ್ಧ ಕರ್ಣಾಟಕ 
ಡಿಗ್ರಿಗಿಂತ) ಹೆಚ್ಚು ಪ್ರಮಾದವಿಲ್ಲದೆ ನಿರ್ಣಯಿಸಬಹುದು. ಈ ಚಾಂದ್ರಚ್ಛಾದನ 
ವಿಧಾನ ಚಂದ್ರ ಪಥದ ದಿಕ್ಕಿನಲ್ಲಿರುವ ಆಕರಗಳಿಗೆ ಮಾತ್ರ ಅನ್ವಯಿಸಬಲ್ಲದೆಂಬುದೇ 
ಇದಕ್ಕಿರುವ ದೊಡ್ಡ ಕೊರತೆ . 


ಒಹೈ ಯೊ ವಿಶ್ವವಿದ್ಯಾನಿಲಯದ ತಿರುಪುಗಳ ದೂರದರ್ಶಕ ( ಮೆಕ್‌ಗ್ರಾ) 


ಈಗ ಇಷ್ಟೆಲ್ಲ ಆಕಾರ ಗಾತ್ರಗಳ ದೂರದರ್ಶಕಗಳಿಂದ ಆಕಾಶವನ್ನು ತಡ 
ಕಾಡಿದ್ದರಿಂದ ನಮಗೆ ಹೊಸದಾಗಿ ಕಂಡಿರುವುದೇನೆಂದು ವಿಮರ್ಶಿಸಬೇಕಾಗಿದೆ. 
ಇದಕ್ಕೆ ಮುಂಚೆ ದೃಕ್ ಖಗೋಳ ವಿಜ್ಞಾನ ನಮಗೆತೋರಿಸಿರುವ ವಿಶ್ವದ ಚಿತ್ರ 
ವೆಂಥದೆಂದು ಸಂಗ್ರಹವಾಗಿ ತಿಳಿದುಕೊಳ್ಳಬೇಕಲ್ಲವೆ. 


0 


ದೃಕ್ ಖಗೋಳಜ್ಞನ ವಿಶ್ವ 
ಮೊದಲು ನಮ್ಮ ವಾಸಸ್ಥಾನ ಭೂಮಿ. ಇದು ಸ್ಕೂಲವಾಗಿ ೮೦೦೦ ಮೈಲಿಗಳ 
ವ್ಯಾಸದ ಒಂದು ಗೋಳ, ಇದರ ಭಾರ ೬ ಕೋಟಿಕೋಟಿಕೋಟಿ( ೬ * ೧೦೨೧ ) 
ಟನ್‌ಗಳು ; ಇದಕ್ಕೆ ಅತ್ಯಂತ ಹತ್ತಿರದ ಆಕಾಶಕಾಯ ನಮ್ಮ ಚಂದ್ರ ; ಇದರ 
ವ್ಯಾಸ ೨೧೦೦ ಮೈಲಿಗಳು, ಇದು ೨೦, ೦೦೦ ಮೈಲಿಗಳ ದೂರದಲ್ಲಿ ಭೂಪ್ರದಕ್ಷಿಣೆ 
ಮಾಡುತ್ತಿರುವ ಉಪಗ್ರಹ. ತನ್ನ ನ್ನು ಸುತ್ತುತ್ತಿರುವ ಚಂದ್ರನನ್ನೂ ಕಟ್ಟಿಕೊಂಡು 
ಭೂಮಿ ತನ್ನಿಂದ ೯೩, ೦೦೦ ,೦೦೦ ಮೈಲಿಗಳ ( ೧೫ ಕೋಟಿ ಕಿಮೀ . ಗಳ ದೂರ 
ದಲ್ಲಿರುವ ಸೂರನನ್ನು ೩೬೫9 ದಿನಗಳಿಗೊಂದು ಸಾರಿ ಪ್ರದಕ್ಷಿಣೆ ಹಾಕುತ್ತಿದೆ. 
ಸೂರನ ವ್ಯಾಸ ಭೂಮಿಯದರ ೧೦೮ರಷ್ಟು , ಭಾರ ೩, ೩೩ , ೦೦೦ದಷ್ಟು , ಭೂಮಿ 
ಯಂತೆಯೇ ಬುಧ, ಶುಕ್ರಗಳು ಭೂಪಥದೊಳಗಡೆಯೂ ಕುಜ, ಕುದ್ರಗ್ರಹಗಳು, 
ಗುರು, ಶನಿ, ಯುರಾನಸ್ , ನೆಪೂನ್, ಪ್ರೋಟೋಗಳು ಭೂಪಥದ ಹೊರಗಡೆಯೂ 
ಸೂರನನ್ನು ಸುತ್ತು ಹಾಕುತ್ತಿವೆ. ಪ್ರೊಟೋ ಸೂರನಿಂದ ಭೂಮಿಗಿಂತ ಸುಮಾರು 


ರೇಡಿಯೊ ಖಗೋಳವಿಜ್ಞಾನ 

೧೦೫೧ 
೪೦ರಷ್ಟು ದೂರದಲ್ಲಿದ್ದುಕೊಂಡು ೨೫೦ ವರ್ಷಗಳಿಗೊಂದು ಸಲದಂತೆ ಸೂರ 
ಪ್ರದಕ್ಷಿಣೆ ಮಾಡುತ್ತಿದೆ. ಈ ಗ್ರಹಗಳಲ್ಲದೆ ಸಾವಿರಾರು ಧೂಮಕೇತುಗಳು ದೀರ್ಘ 
ವೃತ್ತ ಪಥಗಳಲ್ಲಿ ಸೂಯ್ಯನನ್ನು ಹತ್ತಿಪ್ಪತ್ತು ವರ್ಷಗಳಿಂದ ಹಿಡಿದು ಹಲವು ಸಾವಿರ 
ವರ್ಷಗಳಿಗೊಂದು ಸುತ್ತಿನಂತೆ ತಮ್ಮ ತಮ್ಮ ಹಾದಿ ತುಳಿಯುತ್ತಿವೆ. ಇದು ನಮ್ಮ 
ಸೌರವ್ಯೂಹ. ಕೊಸರಿಗಿಷ್ಟಿರಲಿ ಎಂಬಂತೆ ಅತಿ ವಿರಳವಾಗಿ ಅನಿಲಾಣುಗಳೂ ಧೂಳಿನ 
ಕಣಗಳೂ ಸೌರವ್ಯೂಹದಲ್ಲೆಲ್ಲ ಹಂಚಿಹೋಗಿವೆ. 

ನಮಗೆ ಕಾಣಿಸುವ ಸಾವಿರಾರು ನಕ್ಷತ್ರಗಳಂಥ ಒಂದು ಸಾಮಾನ್ಯ ನಕ್ಷತ್ರ 
ಈ ನಮ್ಮ ಸೂರ . ಇತರ ನಕ್ಷತ್ರಗಳಿಗಿಂತ ಬಹಳ ಬಹಳ ಹತ್ತಿರವಿರುವುದರಿಂದ 
ಅವಕ್ಕಿಂತ ದೊಡ್ಡದಾಗಿ , ಪ್ರಕಾಶಮಾನವಾಗಿ ಕಾಣುತ್ತಿದೆ ಅಷ್ಟೆ . ನನಗೆ ಅತ್ಯಂತ 
ಹತ್ತಿರವಿರುವ ನಕ್ಷತ್ರ ದಕ್ಷಿಣಾಕಾಶದ ಕಿನ್ನರಪ್ರಥಮ , ನಮ್ಮಿಂದ ೪೦ ಲಕ್ಷ ಕೋಟಿ 
ಕಿಲೋಮೀಟರ್‌ಗಳ ದೂರದಲ್ಲಿದೆ. ಈ ದೊಡ್ಡ ಸಂಖ್ಯೆಗಳಿಂದ ನಮ್ಮ ತಲೆ ಚಿಟ್ಟು 
ಹಿಡಿಯುತ್ತದಲ್ಲವೆ, ಅದಕ್ಕಾಗಿಯೆ ಇಷ್ಟು ದೊಡ್ಡ ದೂರಗಳನ್ನು ಅಳೆಯುವುದಕ್ಕೆ 
ಖಗೋಳಜ್ಞ ಇನ್ನೊಂದು ಅನುಕೂಲವಾದ ಮಾನವನ್ನು ಆರಿಸಿಕೊಂಡಿದ್ದಾನೆ. 
ಬೆಳಕು ಸೆಕಂಡೊಂದಕ್ಕೆ ಮೂರು ಲಕ್ಷ ಕಿಲೋಮೀಟರ್‌ಗಳ ವೇಗದಲ್ಲಿ ಒಂದು 
ವರ್ಷದಲ್ಲಿ ಸಾಗಿಹೋಗುವ ದೂರವೇ ಈ ಮಾನ. ಇದಕ್ಕೆ ಜ್ಯೋತಿರ್ವಷ್ರವೆಂದು 
ಹೆಸರು. ಈ ಮಾನದಲ್ಲಿ ಸೂರನಿಂದ ಕಿನ್ನರ ಪ್ರಥಮದ ದೂರ೪ ಜ್ಯೋತಿರ್ವಷ್ರ 
ಗಳು, ಸೂರನಿಂದ ೧೦ ಜ್ಯೋತಿರ್ವಷ್ರಗಳ ಗೋಳಾವಕಾಶದಲ್ಲಿ ಸುಮಾರು ೧೨ 
ನಕ್ಷತ್ರಗಳಿವೆ. ಅಂದರೆ ನಕ್ಷತ್ರಗಳ ಸರಾಸರಿ ಸಾಂದ್ರತೆ ೧೩೫ ಘನ ಜ್ಯೋತಿರ್ವಷ್ರ 
ಗಳಿಗೊಂದು ಎಂದಾಯಿತು. 

ಈ ಸಾಂದ್ರತೆಯಲ್ಲಿ ನಕ್ಷತ್ರಗಳು ಎಲ್ಲ ದಿಕ್ಕಿನಲ್ಲಿಯೂ ವಿಶ್ವವನ್ನೆಲ್ಲ ವ್ಯಾಪಿಸಿಲ್ಲ. 
ನಮಗೆ ಕಾಣಿಸುವ, ನಮ್ಮ ದೂರದರ್ಶಕಗಳಿಗೆ ಗೋಚರವಾಗುವ ನಕ್ಷತ್ರಗಳೆಲ್ಲ 
ಹಿಂಜಿದ ಹತ್ತಿಯಂತೆ ತೋರುವ ಅಥವಾ ಚೆಲ್ಲಿದ ಹಾಲಿನಂತೆ ಹರಿದು ಆಕಾಶ 
ನನ್ನೆರಡು ಭಾಗವಾಗಿ ಮಾಡಿರುವ ಆಕಾಶಗಂಗೆಗೆ ಸೇರಿವೆ . ಆಕಾಶಗಂಗೆ ಆಕಾರ 
ದಲ್ಲಿ ದೊಸೆಯಂತೆ ಅಥವಾ ಒಂದರಮೇಲೊಂದು ಮುಚ್ಚಿರುವ ತಾಳದಂತೆ ಇದೆ, 
ಮಧ್ಯದಲ್ಲಿ ದಪ್ಪನಾಗಿ, ಅಂಚಿನಲ್ಲಿ ತೆಳ್ಳಗೆ. ಇದರ ವ್ಯಾಸ ಒಂದು ಲಕ್ಷಜ್ಯೋತಿರ್ವಷ್ರ 
ಗಳು . ಮಧ್ಯದಲ್ಲಿ ಇದರ ದಪ್ಪ ೧೦ ,೦೦೦ ಜ್ಯೋತಿರ್ವಷ್ರಗಳು. ಮಧ್ಯ ಭಾಗದಿಂದ 
ಎರಡು ಬಾಹುಗಳು ಚಾಚಿ ಸುತ್ತಿಕೊಂಡಿವೆ. ನಮ್ಮ ಸೂಯ್ಯ ಇವುಗಳಲ್ಲೊಂದು 
ಬಾಹುವಿನಲ್ಲಿ, ಕೇಂದ್ರದಿಂದ ೩೦ , ೦೦೦ ಜ್ಯೋತಿರ್ವಷ್ರಗಳ ದೂರದಲ್ಲಿದ್ದಾನೆ. 
ಈ ದೂರದಲ್ಲಿರುವ ಇತರ ನಕ್ಷತ್ರಗಳಂತೆ ಸೂರನೂ ಆಕಾಶಗಂಗೆಯ ಕೇಂದ್ರವನ್ನು 
೩೦ ಕೋಟಿ ವರ್ಷಗಳಿಗೊಂದಾವರ್ತಿ ಪ್ರದಕ್ಷಿಣೆ ಮಾಡುತ್ತಿದ್ದಾನೆ. ಇಂಥ ಪ್ರದಕ್ಷಿಣೆ 
ಗಳು ಇದುವರೆಗಾಗಲೆ ೨೫ ಆದರೂ ಮುಗಿದಿರಬೇಕು. ಆಕಾಶಗಂಗೆಯಲ್ಲಿ ನಮ್ಮ 
ಸೂರಿನಂಥ ನಕ್ಷತ್ರಗಳು ೧೦೧೧ ಇವೆ. ಇವುಗಳ ಜೊತೆಗೆ ಅಲ್ಲಲ್ಲಿ ಜ್ಯೋತಿರ್ಮಘ 


೧೦೫೨ 


ಪ್ರಬುದ್ಧ ಕರ್ಣಾಟಕ 
ಗಳೂ , ಕಾಳಮೇಘಗಳೂ ಇವೆ. ದೋಸೆಯಾಕಾರದ ಈ ನಕ್ಷತ್ರನಗರದ ಹೊರಗೆ 
೧ ಲಕ್ಷ ಜ್ಯೋತಿರ್ವಷ್ರಗಳ ವ್ಯಾಸದ ಗೋಳದೊಳಗೆ ಅಲ್ಲಲ್ಲಿ ನಕ್ಷತ್ರಗಳ ಗೋಳ 
ಗುಚ್ಛಗಳು ಅಲ್ಲೊಂದು ಇಲ್ಲೊಂದು ಬಿಡಿ ನಕ್ಷತ್ರಗಳೂ ಹರಡಿವೆ. ಇವೂ ಅಕಾಶ 
ಗಂಗೆಯ ಕೇಂದ್ರವನ್ನು ಸುತ್ತಿ ಹಾಕುತ್ತಿವೆ. ಇದು ನಮ್ಮ ಸ್ಥಳೀಯ ಬ್ರಹ್ಮಾಂಡ, 
ನಮ್ಮ ಸ್ಥಳೀಯ ನೀಹಾರಕ. 


ಧ್ರುವ 


ರಾಜಹಂಸದ ಡಿಕ್ಕು 


ಪ್ರತಿಕೇಂದ್ರದ ಹಕ್ಕು 

ಸೂರ್ 


JOJO 


31 


1009C 


ವ್ಯಾವರ್ತ 


ಬಾಹುಗಳು 
ನ್ಯಾವರ್ತ ನೀಹಾರಕದ ಮಾದರಿ ನಕ್ಷೆ ( ಮೆಕ್‌ಗ್ರಾ) 


ಇದರಿಂದಾಚೆ ಏನಿದೆ ? ಉತ್ತರಾಕಾಶದಲ್ಲಿ ಉತ್ತರಾಭಾದ್ರ ನಕ್ಷತ್ರದಿಂದ 
ಪೂರ್ವಕ್ಕೆ ದೌಪದೀ ( ಆಂಡ್ರಾಮಿಡ) ರಾಶಿ ಹಬ್ಬಿದೆ. ಇದರ ನಕ್ಷತ್ರಗಳೆಲ್ಲ ನಮ್ಮ 
ಆಕಾಶಗಂಗೆಗೆ ಸೇರಿವೆ. ಆದರೆ ಇದೇ ದಿಕ್ಕಿನಲ್ಲಿ ಆಕಾಶಗಂಗೆಯ ಎಲ್ಲೆಯನ್ನು 
ಬಿಟ್ಟು ಬಹಳ ದೂರ ಹೋದರೆ, ಸುಮಾರು ಇಪ್ಪತ್ತು ಲಕ್ಷ ಜ್ಯೋತಿರ್ವಷ್ರಗಳ 
ನಿನಃಕ್ಷತ್ರಾಕಾಶವನ್ನು ದಾಟಿದರೆ, ಇನ್ನೊ೦ದು ನೀಹಾರಕ, ನಕ್ಷತ್ರನಗರ ಸಿಕ್ಕು 
ತದೆ. ಇದು ಸುಮಾರಾಗಿ ನಮ್ಮ ಆಕಾಶಗಂಗೆಯನ್ನೇ ಹೋಲುತ್ತದೆ. ಸುಮಾರು 
೧೦೧೧ ನಕ್ಷತ್ರಗಳಿಂದ ಕೂಡಿರುವ ಈ ನೀಹಾರಕ ಬರಿಯ ಕಣ್ಣಿಗೆ ಅತಿ ಕ್ಷೀಣ 
ಕಾಂತಿಯ ಒಂದು ನಕ್ಷತ್ರದಂತೆ ಕಾಣುತ್ತದೆ, ಅದೂ ನಮ್ಮ ಕಣ್ಣ ಚುರುಕಾಗಿದ್ದರೆ. 
ದೂರದರ್ಶಕದಿಂದ ನೋಡಿದರೆ ಇದು ಲಕ್ಷಾಂತರ, ಕೋಟ್ಯಂತರ ನಕ್ಷತ್ರಗಳಾಗಿ 
ಒಡೆದು ಕಾಣುತ್ತದೆ. ಈ ನೀಹಾರಕದ ವ್ಯಾಸ ಸುಮಾರು ಒಂದೂವರೆ ಲಕ್ಷ 
ಜ್ಯೋತಿರ್ವಷ್ರಗಳೆಂದು ಅಂದಾಜಾಗಿದೆ. ಇದೂ ನಮ್ಮ ಆಕಾಶಗಂಗೆಯಂತೆ 
ವ್ಯಾವರ್ತನೀಹಾರಕ (ಓರಲ್ ಗ್ಯಾಲಾಕ್ಸಿ ), ಬಾಹುಗಳಿಂದ ಕೂಡಿರುವ ಸಿಂಬೆ 
ಯಾಕಾರದ ನಕ್ಷತ್ರ ಮಹಾನಗರ, 
- ಈ ನಕ್ಷತ್ರ ನಗರಗಳು ಆಕಾಶದಲ್ಲೆಲ್ಲ ಹಂಚಿಹೋಗಿವೆ. ಒಂದು ನೀಹಾರ 
ಕಕ್ಕೂ ಪಕ್ಕದ ನೀಹಾರಕಕ್ಕೂ ಇರುವ ಅಂತರ ಸರಾಸರಿಯಲ್ಲಿ ೩೦ ಲಕ್ಷ ಜ್ಯೋತಿ 
ರ್ವಷ್ರಗಳು. ಆದರೆ ಇವೆಲ್ಲ ಆಕಾಶಗಂಗೆ, ದೌಪದೀ ನೀಹಾರಕಗಳಂತೆ ವ್ಯಾವರ್ತ 


ರೇಡಿಯೊ ಖಗೋಳವಿಜ್ಞಾನ 

೧೦೫೩ 
ಬಾಹುಗಳಿಂದ ಕೂಡಿಲ್ಲ, ಇವುಗಳಲ್ಲಿ ಕೆಲವು ಚೆಂಡಿನಂತೆ ಗೋಳಾಕಾರದವು, 
ಕೆಲವು ಇಡ್ಲಿಯಂತೆ ದೀರ್ಘವೃತಜಾಕಾರದವು, ಕೆಲವು ಸಿಂಬೆಯಂತೆ ವ್ಯಾವರ್ತ 
ನೀಹಾರಕಗಳು , ಉಳಿದವು ಅಕ್ರಮ ನೀಹಾರಕಗಳು, ಗೊತ್ತುಗುರಿಯಿಲ್ಲದ ಆಕಾರ 
ದವು. ಅಲ್ಲದೆ ಕೆಲವು ಸಲ ಇವುಗಳಲ್ಲಿ ನಾಲ್ಕೆದುನೀಹಾರಕಗಳು ಹೆಚ್ಚು ಹತ್ತಿರ 
ಸರಿದು ಅಡಕವಾದ ಗುಚ್ಛಗಳಾಗಿರುವುದೂ ಉಂಟು. ಉದಾಹರಣೆಗೆ ನಮ್ಮ 
ಆಕಾಶಗಂಗೆಯ ಕೇಂದ್ರದಿಂದ ೨ ಲಕ್ಷ ಜ್ಯೋತಿರ್ವಷ್ರಗಳ ದೂರದೊಳಗೆ ಮಾಗೆಲಾ 
ನಿನ ಮಹಾಮೇಘ, ಲಘು ಮೇಘಗಳೆಂಬ ಎರಡು ಅಕ್ರಮ ಉಪನೀಹಾರಕಗಳಿವೆ . 
ಇದೇ ರೀತಿಯಲ್ಲಿ ದೌಪದೀ ನೀಹಾರಕಕ್ಕೆ ಹತ್ತಿರವಿರುವ ಎರಡು ಗೋಳನೀಹಾರಕ 
ಗಳನ್ನು ಸೇರಿಸಿಕೊಂಡು ಅದೂ ಒಂದು ನೀಹಾರಕ ಮುಕ್ತವಾಗಿದೆ. 

ಹಲವು ನೂರು ನೀಹಾರಕಗಳು ಕಲೆತು ನೀಹಾರಕ ಸ್ತಬಕಗಳಾಗಿಯೂ 
- ವಿಶ್ವದಲ್ಲೆಲ್ಲ ಅಧಿಕ ಸಂಖ್ಯೆಯಲ್ಲಿ ಹರಡಿವೆ. ನಮಗೆ ಹತ್ತಿರದ ನೀಹಾರಕ - ಸಬಕ 
ಕನ್ಯಾರಾಶಿಯ ದಿಕ್ಕಿನಲ್ಲಿ ೨ ಕೋಟಿಜ್ಯೋತಿರ್ವಷ್ರಗಳ ದೂರದಲ್ಲಿದೆ. ಈ ಕನ್ಯಾ 
ಸ್ತಬಕದಲ್ಲಿ ಸುಮಾರು ೫೦೦ ನೀಹಾರಕಗಳಿವೆ. ಅತ್ಯಂತ ದೊಡ್ಡದಾದ ಸ್ತಬಕ 
ಗಳಲ್ಲೊಂದು ಸ್ವಾತಿ ನಕ್ಷತ್ರದ ಪಶ್ಚಿಮಕ್ಕಿರುವ ಕೃಷ್ಣವೇಣೀ (ಕೋಮ ಬೆರಿನೈ 
ಸೀಸ್ ) ರಾಶಿಯ ವೇಣೀಸ್ತಬಕ, ಸುಮಾರು ೧೦೦೦ ನೀಹಾರಕಗಳದು. ಇದು 
ನಮ್ಮಿಂದ ೧೦ ಕೋಟಿಜ್ಯೋತಿರ್ವಷ್ರಗಳ ದೂರದಲ್ಲಿದೆ. ಈ ನೀಹಾರಕ ಸ್ತಬಕ 
ಗಳ ವ್ಯಾಸ ೧೩ ಕೋಟಿಜ್ಯೋತಿರ್ವಷ್ರಗಳ ಸುಮಾರಿನಲ್ಲಿರುತ್ತದೆ. ನಮ್ಮ ಪ್ರಬಲ 
ತನ ದೂರದರ್ಶಕಗಳು ಭೇದಿಸಬಲ್ಲಷ್ಟು ದೂರವೂ ಆಕಾಶವು ನೀಹಾರಕಗಳಿಂದ , 
ನೀಹಾರಕಸ್ತಬಕಗಳಿಂದ ತುಂಬಿರುವುದಾಗಿ ಕಂಡುಬಂದಿದೆ. 

ಇದು ದೃಕ್ ಖಗೋಳಜ್ಞನ ವಿಶ್ವ ಅಂದರೆ ಸೆಕಂಡೊಂದಕ್ಕೆ ನಾಲ್ಕು ಕೋಟಿ 
ಕೋಟ ಆವರ್ತಗಳಿಂದ ಏಳೂವರೆ ಕೋಟಿಕೋಟಿ ಆವರ್ತಗಳವರೆಗಿನ ವಿದ್ಯು 
ತಾಂತ ತರಂಗಗಳನ್ನು ತಡೆಹಿಡಿಯದೆ ದಿಕ್ಕು ದಿಕ್ಕುಗಳಿಗೂ ಚೆಲ್ಲಿ ಆಕಾಶವನ್ನು 
ಕದಡುತ್ತಿರುವ ಕಾಯಗಳ ವಿಶ್ವ . 
ಆಕಾಶಗಂಗೆಯ ಕೇಂದ್ರ 


ಈ ಚಿತ್ರಕ್ಕೆ ರೇಡಿಯೊ ಖಗೋಳವಿಜ್ಞಾನ ನಾಲ್ಕು ರೀತಿಗಳಲ್ಲಿ ಹೊಸ ಕಳೆ ತುಂಬ 
ತೊಡಗಿದೆ : ( ೧) ಚಿತ್ರದ ರೂಪರೇಖೆಗಳು ಸಂದೇಹಾಸ್ಪದವಾಗಿದ್ದ ಭಾಗಗಳಲ್ಲಿ 
ಸಂದೇಹ ನಿವಾರಣೆ ಮಾಡಿದೆ : ( ೨) ವಿವರಗಳು ಸಾಕಷ್ಟಿಲ್ಲದಾಗ ವಿವರಗಳನ್ನೂ ದ 
ಗಿಸಿದೆ : ( ೩) ತಪ್ಪುಗಳು ನುಸುಳಿ ಬಂದಿದ್ದರೆ ಅವನ್ನು ತಿದ್ದಿದೆ; ಮತ್ತು ( ೪) ಮರೆಸಿ 
ಕೊಂಡಿದ್ದ ಅಂಗಗಳನ್ನು ಸೇರಿಸಿ ಚಿತ್ರವನ್ನು ವಿಸ್ತರಿಸಿದೆ. 

ಮೊದಲನೆಯದಾಗಿ ದೃಗ್ಗೂರದರ್ಶಕಗಳು ಆಕಾಶಗಂಗೆಯ ವ್ಯಾವರ್ತಾಕಾರ 
ವನ್ನು ನಿರ್ಣಯಿಸಿದ್ದರೂ , ಅದರ ಕೇಂದ್ರವನ್ನು ಅವು ಭೇದಿಸಿರಲಿಲ್ಲ , ಏಕೆಂದರೆ 


೧೦೫೪ 

ಪ್ರಬುದ್ಧ ಕರ್ಣಾಟಕ 
ದಟ್ಟವಾದ ಅಂತರ - ತಾರಾ ವಿಶ್ವಧೂಳಿ ಅದನ್ನು ಮುಸುಕಿದೆ. ಆ ಧೂಳಿ ಬೆಳಕಿಗೆ 
ಅಪಾರದರ್ಶಕ. .. ಆದರೆ ರೇಡಿಯೋ ತರಂಗಗಳಿಗೆ ಧೂಳಿನ ತೆರೆ ಪಾರದರ್ಶಕ. 
ಆದ್ದರಿಂದ ಆಕಾಶಗಂಗೆಯ ಕೇಂದ್ರ ಭಾಗದ ರಚನೆ ಈಗ ಇತರ ಭಾಗಗಳಷ್ಟೇ 
ಸ್ಪಷ್ಟವಾಗಿ ತಿಳಿದುಬಂದಿದೆ. 
- ಆಕಾಶಗಂಗೆಯ ರಚನೆಯನ್ನು ಅದರ ನಕ್ಷತ್ರಗಳು ಕಳಿಸುತ್ತಿರುವ ವಿಸ್ತಾರ 
ವ್ಯಾಪ್ತಿಯ ರೇಡಿಯೊ ತರಂಗಗಳಿಂದ ಸ್ಫೂಲವಾಗಿ ಪರೀಕ್ಷಿಸಿರುವುದೇ ಅಲ್ಲದೆ, 
ಅದರೆಲ್ಲ ಭಾಗಗಳಲ್ಲಿಯೂ ಹಂಚಿಹೋಗಿರುವ ಜಲಜನಕದ ಪರಮಾಣುಗಳು 
ಪಸರಿಸುತ್ತಿರುವ ೨೧ ಸೆಮೀ . ತರಂಗದೂರದ ಏಕವರ್ಣಕ ರೇಖೆಯ ( ಭೌತ 
ವಿಜ್ಞಾನದ ಮುನ್ನಡೆನೋಡಿ) ದಿಗ್ವಿತರಣೆಯಿಂದ ಸೂಕ್ಷ್ಮವಾಗಿಯೂ ಪರೀಕ್ಷಿಸಿದೆ. 
ಈ ಅನ್ವೇಷಣೆಯ ಫಲವಾಗಿ ಆಕಾಶಗಂಗೆಯ ಮಧ್ಯದಲ್ಲಿ ಒಂದು ಚಪ್ಪಟೆಯಾದ 
ಬಿಲ್ಲೆ , ಅದರ ಕೇಂದ್ರದಲ್ಲೊಂದು ಸಣ್ಣ ರೇಡಿಯೋ ಆಕರ, ಬಿಲ್ಲೆಯ ಸುತ್ತ ಜಲ 
ಜನಕ ಪರಮಾಣುಗಳ ಉಂಗುರ ಇರುವುದಾಗಿ ಕಂಡುಬಂದಿದೆ. ಈ ಮೂರನ್ನೂ 
ಆವರಿಸಿ ವಿಶಾಲವಾಗಿ ವ್ಯಾಪಿಸಿರುವ ರೇಡಿಯೋ ಆಕರವೂ ನಮ್ಮ ಗಮನ ಸೆಳೆಯು 
ವಂಥದ್ದೇ . ಇದು ಜಲಜನಕದ ೨೧ ಸೆಮೀ . ಉದ್ದದ ಏಕವರ್ಣಕ ತರಂಗಕ್ಕಿಂತ 
ಪ್ರಬಲವಾಗಿ ೧೫ ಮೀಟರ್‌ಗಳಿಂದ ೧ ಸೆಮೀ . ವರೆಗಿನ ಅವಿಚ್ಛಿನ್ನ ವರ್ಣಪಟಲ 
ವನ್ನು ಪ್ರಸರಿಸುತ್ತಿದೆ. ಈ ತರಂಗಗಳಲ್ಲಿ ಶಕ್ತಿ ವಿತರಣೆಯಾಗಿರುವ ರೀತಿಯಲ್ಲಿ 
ಒಂದು ವಿಶೇಷವಿದೆ. ಪದಾರ್ಥಗಳು ಪ್ರಸರಿಸುವ ಹಲವು ತರಂಗದೂರಗಳ 
ಬಣ್ಣಗಳ ವಿಕಿರಣಗಳಲ್ಲಿ ಅತ್ಯಧಿಕ ಶಕ್ತಿಯಲ್ಲಿ ಉತ್ಸರ್ಜನೆಯಾಗುವ ವಿಕಿರಣದ 
ತರಂಗದೂರ ಅವುಗಳ ತಾಪ ಏರಿದಂತೆ ಕಡಮೆಯಾಗುತ್ತ ಹೋಗುತ್ತದೆ. ಉದಾ 
ಹರಣೆಗೆ ೬೦೦೦° ತಾಪದ ಸೂರ ಅಥವಾ ನಕ್ಷತ್ರ ಹಳದಿ ಬಣ್ಣದ ಬೆಳಕನ್ನು 
ಇತರ ಬಣ್ಣಗಳಿಗಿಂತ ಹೆಚ್ಚಾಗಿ ಉತ್ಸರ್ಜಿಸುತ್ತದೆ ; ೪, ೦೦೦° ತಾಪದ ನಕ್ಷತ್ರ 
ಕೆಂಪು ಬಣ್ಣದ ಬೆಳಕನ್ನು ಹಳದಿಗಿಂತ ಅಧಿಕ ತರಂಗದೂರದ್ದನ್ನು ಗರಿಷ್ಠ 
ಪ್ರಮಾಣದಲ್ಲಿ ಉತ್ಸರ್ಜಿಸುತ್ತದೆ. ತರಂಗದೂರ ಈ ಗರಿಷ್ಠ ಪ್ರಸರಣದ್ದಕ್ಕಿಂತ 
ಹೆಚ್ಚಾದಂತೆಲ್ಲ ಅದರ ವಿಕಿರಣಗಳ ಶಕ್ತಿ ಕಡಮೆಯಾಗುತ್ತದೆ. ಪ್ಲಾಂಕ್ ಮೊಟ್ಟ 
ಮೊದಲಿಗೆ ಪ್ರತಿಪಾದಿಸಿದ ಈ ಶಕ್ತಿ ವಿತರಣ ನಿಯಮವೇ ಆಧುನಿಕ ಖಂಡವಾದದ 
( ಕ್ವಾಂಟಂ ಥಿಯರಿಯ ) ತಳಹದಿ. ಈ ನಿಯಮದಂತೆ ಯಾವುದೇ ರೇಡಿಯೋ ಆಕರ 
೫ ಮೀಟರ್‌ನಲ್ಲಿ ಕಳಿಸುವ ವಿಕಿರಣದ ತೀಕತೆ ೧೦ ಮೀಟರ್‌ಗಳಲ್ಲಿ ಕಳಿಸುವುದ 
ಕ್ಕಿಂತ ಹೆಚ್ಚಾಗಿರಬೇಕು. ಆದರೆ ಆಕಾಶಗಂಗೆಯ ಮಧ್ಯದಿಂದ ಬರುತ್ತಿರುವ 
ರೇಡಿಯೋ ತರಂಗಗಳ ಶಕ್ತಿ ವಿತರಣೆಯಲ್ಲಿ ಇದಕ್ಕೆ ಪ್ರತಿಯಾಗಿ ೧೦ ಮೀಟರ್‌ಗಳ 
ವಿಕಿರಣದ ತೀಕತೆ೫ ಮೀಟರ್‌ಗಳದ್ದಕ್ಕಿಂತ ಹೆಚ್ಚಾಗಿರುವುದು ಕಂಡುಬಂದಿದೆ. 
ಈ ವಿಪರೀತವರ್ತನೆ ವಿಜ್ಞಾನಿಗಳನ್ನು ದಿಗ್ಯಾಂತರನ್ನಾಗಿ ಮಾಡಿತು. 

ಇದಕ್ಕೆ ಪರಿಹಾರವನ್ನು ಕಂಡುಹಿಡಿದವನು ರಷ್ಯನ್ ವಿಜ್ಞಾನಿ ಪ್ರೊ . 


ರೇಡಿಯೊ ಖಗೋಳ ವಿಜ್ಞಾನ 

೧೦೫೫ 
ಈತನ ವಾದದಂತೆ ಸಾಪೇಕ್ಷಾತ್ಮಕ ಇಲೆಕ್ಟ್ರಾನುಗಳು , ಅಂದರೆ ಬೆಳಕಿನ ವೇಗವನ್ನು 
ಸಮೀಪಿಸಿರುವಷ್ಟು ಪ್ರಚಂಡವೇಗದ ಇಲೆಕ್ಟ್ರಾನುಗಳು, ಕಾಂತಕ್ಷೇತ್ರದಲ್ಲಿ ಚಲಿಸು 
ತಿದ್ದರೆ, ಕ್ಷೇತ್ರದ ದಿಕ್ಕನ್ನು ಸುರುಳಿಯಾಗಿ ಸುತ್ತಿಕೊಂಡು ಮುನ್ನುಗ್ಗಬೇಕು. ಈ 
ವೇಗೋತ್ಕರ್ಷದ ಪರಿಣಾಮವಾಗಿ ಹಲವು ಸೆಂಟಿಮೀಟರ್‌ಗಳಿಂದ ಹಲವುಮೀಟರ್‌ 
ಗಳವರೆಗಿನ ತರಂಗದೂರಗಳ ವಿಕಿರಣ ಹೊರಬೀಳುತ್ತದೆ. ಇಂಥ ಅತಾಪಕ 
ತಾಪಜನ್ಯವಲ್ಲದ - ವಿಕಿರಣದ ವಿತರಣೆ ತಾಸಕ ವಿಕಿರಣದ್ದಕ್ಕಿಂತ ಭಿನ್ನವಾಗಿಯೇ 
ಇರಬೇಕು, ಅಂದರೆ ತರಂಗದೂರ ಹೆಚ್ಚಿದಂತೆ ಇದರ ತೀಕತೆ ಹೆಚ್ಚಾಗಿರಬೇಕು. 
ಅಲ್ಲದೆ ತಾಪಕ ವಿಕಿರಣ ಪಾರ್ಶ್ವಕೃತವಾಗಿರುವುದಿಲ್ಲ. ( ಮಗ್ಗಲಿಲ್ಲದ ಅಲೆಗಳಿಂದ 
ಕೂಡಿರುತ್ತದೆ) ; ಆದರೆ ಈ ರೀತಿಯ ಅತಾಪಕ ವಿಕಿರಣವಾದರೊ ಪಾರ್ಶ್ವಿಕೃತ 
ವಾಗಿರಬೇಕು. ಇಂಥ ವಿಕಿರಣಗಳು ನಮ್ಮ ಯುಗಪದ್ಮಣಯಂತ್ರ - ಸಿಂಕ್ರೋ 
ಟ್ರಾನ್ ಯಂತ್ರಗಳಿಂದ ಹೊರಹೊಮ್ಮುವುದರಿಂದ ಇವಕ್ಕೆ ಯುಗಪದ್ಯಣ 
ವಿಕಿರಣಗಳೆಂದೂ ಹೆಸರು ಬಂದಿದೆ. 

ಆಕಾಶಗಂಗೆಯಿಂದ ಬರುತ್ತಿರುವ ರೇಡಿಯೊ ವಿಕಿರಣವನ್ನು ಮೊದಲು 
ಪರೀಕ್ಷಿಸಿದಾಗ ಅದು ಪಾರ್ಶ್ವಕೃತವಾಗಿದ್ದುದು ಕಾಣಲಿಲ್ಲ . ಇದಕ್ಕೆ ಒಂದು 
ಮುಖ್ಯ ಕಾರಣವಿತ್ತು . ಈ ಅತಾಪಕ ವಿಕಿರಣಕ್ಕೆ ಹಿನ್ನೆಲೆಯಾಗಿ ಆಕಾಶಗಂಗೆಯ 
ನಕ್ಷತ್ರಗಳಿಂದ ಪ್ರಸಾರವಾಗುವ ತಾಪಕ ವಿಕಿರಣವೂ ಸೇರಿಕೊಂಡಿರುತ್ತದೆ. ಇದರ 
ಅಪಾರ್ಶ್ವಿಕರಣವು ಯುಗಪದ್ಯಣ ವಿಕಿರಣದ ಪಾರ್ಶ್ವಿಕರಣವನ್ನು ಮುಚ್ಚಿ ಬಿಡು 
ತದೆ. ಇತ್ತೀಚೆಗೆ ೧೯೬೫ರಲ್ಲಿ ಬಹಳ ಸೂಕ್ಷ್ಮ ಉಪಕರಣಗಳನ್ನು ಉಪಯೋಗಿಸಿ 
ಅತಾಪಕ ವಿಕಿರಣವನ್ನು ಪ್ರತ್ಯೇಕಿಸಿದ್ದರಿಂದ ಅದು ನಿರೀಕ್ಷಣೆಯಂತೆ ಪಾರ್ಶ್ವಕೃತ 
ವಾಗಿರುವುದು ಪತ್ತೆಯಾಯಿತು. ಅಷ್ಟೇ ಅಲ್ಲ, ಸಾಧಾರಣ ಜಲಜನಕದ ಪರ 
ಮಾಣುಗಳು ಕಳಿಸುತ್ತಿರುವ ೨೧ ಸೆಮೀ . ತರಂಗದೂರದ ವಿಕಿರಣರೇಖೆ ಸೇವಾನ್ 
ಪರಿಣಾಮಕ್ಕನುಗುಣವಾಗಿ ಒಡೆದು ಸೀಳಾಗಿರುವುದೂ ಪತ್ತೆಯಾಗಿದೆ. ಇದರಿಂದ 
ಯುಗಪದ್ಮಣ ವಿಕಿರಣಕ್ಕೆ ಅವಶ್ಯವಾಗಿರಬೇಕಾದ ಕಾಂತಕ್ಷೇತ್ರ ಆಕಾಶಗಂಗೆ 
ಯನ್ನೆಲ್ಲಾ ವ್ಯಾಪಿಸಿದೆಯೆಂದು ಸಿದ್ದವಾಗಿರುವುದೇ ಅಲ್ಲದೆ ಆ ಕ್ಷೇತ್ರದ ತೀಕ್ಷ್ಯತೆ 
೫೦. ooo ಗೌಸ್ ಎಂದೂ ನಿರ್ಣಯವಾಗಿದೆ. 


ಉತ್ತರಾರ್ಧಗೋಳದಲ್ಲಿ ಹಾಲೆಂಡಿನ ಲೇಡನ್ ವೀಕ್ಷಕರು ತಯಾರಿಸಿರುವ 
ರೇಡಿಯೊ ನಕ್ಷೆಗೂ ದಕ್ಷಿಣಾರ್ಧಗೋಳದಲ್ಲಿ ಆಸ್ಟ್ರೇಲಿಯದ ಸಿಡ್ನಿ ಯವರು ತಯಾರಿ 
ಸಿರುವ ರೇಡಿಯೊ ನಕೆಗೂ ಸ್ವಲ್ಪ ವ್ಯತ್ಯಾಸವಿದೆ. ಇವನ್ನು ಸಮನ್ವಯಗೊಳಿಸಲು 
ಆಕಾಶಗಂಗೆಯ ಕಾಯಗಳು ಕೇಂದ್ರವನ್ನು ಪ್ರದಕ್ಷಿಣೆಮಾಡುತ್ತಿರುವುದರ ಜೊತೆಗೆ 
ಕೇಂದ್ರದಿಂದ ದೂರಕ್ಕೆ ನಿಧಾನವಾಗಿ ಸರಿಯುತ್ತಿವೆ. ಇದರ ಫಲವಾಗಿ ಆಕಾಶಗಂಗೆ 
ಹಿಗ್ಗು ತ್ತಿದೆ ಎಂಬ ತೀರಾನಕ್ಕೆ ನಾವು ಬರಬೇಕಾಗುತ್ತದೆ. 


೧೦೫೬ 


ಪ್ರಬುದ್ಧ ಕರ್ಣಾಟಕ 
ಆಕಾಶಗಂಗೆಯಂಥ ವಿಶಾಲ ವ್ಯವಸ್ಥೆಯ ಮತ್ತು ಇತರ ವಿಸ್ತ್ರತ ಆಕರಗಳ 
ರಚನೆಯನ್ನು ಬಿಡಿಸುವ ಸಮಸ್ಯೆಗಿಂತ ಆಕಾಶದಲ್ಲಿ ಹಂಚಿಹೋಗಿರುವ ಬಿಡಿ 
ಆಕರಗಳನ್ನು , ವಿವಿಕ್ತ ಆಕರಗಳನ್ನು ಪತ್ತೆ ಹಚ್ಚುವ ಸಮಸ್ಯೆ ಹೆಚ್ಚು ಜಟಿಲ 
ವಾದದ್ದು . ಇದಕ್ಕೆ ಅತ್ಯಧಿಕ ವಿವಿಕ್ತಿಕರಣ ಸಾಮರ್ಥ್ಯದ ರೇಡಿಯೊ ದೂರ 
ದರ್ಶಕಗಳು ಅವಶ್ಯ . ಹೀಗಿದ್ದರೂ ಬಿಡಿ ಆಕರಗಳನ್ನು ಪತ್ತೆ ಮಾಡಿರುವುದು 
ಹಾಗಿರಲಿ , ಅವುಗಳಲ್ಲಿ ಕೆಲವುಗಳ ರಚನೆಗಳನ್ನು ಕೂಡ ನಿರ್ಣಯಿಸಿರುವುದು 
ರೇಡಿಯೊ ಖಗೋಳವಿಜ್ಞಾನದ ಅದ್ಭುತ ಸಾಧನೆ. 


ಸೌರವ್ಯೂಹ 
ರೇಡಿಯೋ ದೂರದರ್ಶಕದ ಕಣ್ಣಿಗೆ ಮೊದಲು ಬಿದ್ದ ಬಿಡಿ ಆಕರ ನಳ್ಳಿಯ ಜ್ಯೋತಿ 
ರ್ಮೆಘ (ಕ್ಯಾಬ್ ನೆಬ್ಯುಲ) ವಾದರೂ ನಮ್ಮ ಪರಿಶೀಲನೆಯನ್ನು ಸೌರವ್ಯೂಹದ 
ಅಂಗಗಳ ಅವಲೋಕನೆಯಿಂದ ಆರಂಭಿಸೋಣ. ಗ್ರಹೋಪಗ್ರಹಗಳು ನನಗೆ 
ಕಾಣಿಸುವುದು ಸೂರನ ಬೆಳಕನ್ನು ಪ್ರತಿಫಲಿಸುವುದರಿಂದ, ಆದರೆ ರೇಡಿಯೋ 
ತರಂಗಗಳ ವಿಚಾರದಲ್ಲಿ ಹಾಗಲ್ಲ ; ಸೂರ ಕಳಿಸಿದ ತರಂಗಗಳನ್ನೂ ಗ್ರಹಗಳು 
ಪ್ರತಿಫಲಿಸಿದರೂ , ಅವು ತಾವಾಗಿಯೇ ಕಳಿಸುವ ರೇಡಿಯೋ ತರಂಗಗಳ 
ಪ್ರಾಬಲ್ಯವೇ ಹೆಚ್ಚು . ಈ ದೃಷ್ಟಿಯಿಂದ ಗ್ರಹೋಪಗ್ರಹಗಳು ಸ್ವಯಂಪ್ರಕಾಶ 
ಕಾಯಗಳು. ಉದಾಹರಣೆಗೆ ಚಂದ್ರನು ಕಳಿಸುವ ೧. ೨೫ ಸೆಮೀ . ಉದ್ದದ 
ತರಂಗಗಳ ತೀಕತೆಯಿಂದ ಅದರ ಮೈಯ ತಾಪ ನಡುಹಗಲಲ್ಲಿ ಪೂರ್ಣಿಮೆ 
ಯಂದು - ನಿರುಪಾಧಿಕ ಮಾನದ ಸುಮಾರು ೨೯೦° ಗಳೆಂದು ಗೊತ್ತಾಗಿದೆ. ಆದರೆ 
ಈ ಗರಿಷ್ಠ ತಾಪ ಸರಿಯಾಗಿ ಹುಣ್ಣಿಮೆಯ ದಿನ ಕಾಣಿಸಿಕೊಳ್ಳುವುದಿಲ್ಲ, ಹುಣ್ಣಿಮೆ 
ಯಾದ ಮೂರುವರೆ ದಿನಗಳ ತರುವಾಯ ಸಂಭವಿಸುತ್ತದೆ. ಅಲ್ಲದೆ ಹಗಲು 
ರಾತ್ರಿಗಳಿಗೆ ಹುಣ್ಣಿಮೆ , ಅಮಾವಾಸ್ಯೆಗಳಿಗೆ ಸಲ್ಲುವ ಈ ತಾಪ ವ್ಯತ್ಯಾಸ 
( ಸು , ೮೦°ಗಳು) ಚಂದ್ರನ ರಕ್ತಾತೀತ ಕಿರಣಗಳ ತೀಕ್ಷ್ಯತೆಯಿಂದ ಗುಣಿಸಿದ ತಾಪ 
ವ್ಯತ್ಯಾಸಕ್ಕಿಂತ ( ೩೮೦°ಗಳಿಂದ ೧೪೦°- ಅಂದರೆ ೨೪೦°ಗಳಿಗಿಂತ ) ಬಹಳ ಕಡಮೆ . 
ಆದ್ದರಿಂದ ಸೂಕ್ಷ್ಮತರಂಗಗಳ ಮೂಲವು ಚಂದ್ರನ ಮೈಗಿಂತ ಕೆಳಗಿನ ಸ್ತರಗಳಲ್ಲಿರ 
ಬೇಕು. ಸೂರಗ್ರಹಣ ಕಾಲದಲ್ಲಿ ಸೂಕ್ಷ್ಮತರಂಗಗಳ ತೀಕ್ಷ್ಯತೆ ಕಡಮೆಯಾಗ 
ದಿರುವುದೂ ಈ ವಾದಕ್ಕೆ ಸಮರ್ಥನೆ ಕೊಡುತ್ತದೆ. ನಳ್ಳಿಯ ಜ್ಯೋತಿರ್ವಷ್ಟ 
ಚಂದ್ರನ ಹಿಂದೆ ಮೈ ಮರೆಸಿಕೊಂಡಾಗ ಅಳೆದ ೪ ಮೀಟರ್ ಉದ್ದದ ತರಂಗಗಳ 
ತೀಕತೆಯಿಂದ ಚಂದ್ರನಿಗೆ ಅತಿ ವಿರಳವಾದ ವಾಯುಮಂಡಲವಿದೆಯೆಂದೂ , 
ಅದರ ಮೈಗಂಟಿರುವ ವಾಯುಸಾಂದ್ರತೆ ನಮ್ಮ ನೆಲದಿಂದ ೫೦೦ ಕಿಮೀ . ಎತ್ತರ 
ದಲ್ಲಿರುವ ವಾಯುಮಂಡಲದ ಸಾಂದ್ರತೆಗೆ ಸಮವೆಂದೂ ತಿಳಿದುಬಂದಿದೆ. 

ಶುಕ್ರಗ್ರಹವನ್ನು ದಟ್ಟವಾದ ವಾಯುಮಂಡಲ ಕವಿದಿರುವುದರಿಂದ ದೃಕ್ 


೧೦೫೭ 


ರೇಡಿಯೊ ಖಗೋಳ ವಿಜ್ಞಾನ 
ಖಗೋಳ ಸಾಧನಗಳಿಂದ ಅದರ ಭ್ರಮಣಗತಿಯನ್ನು ಅಸಂದಿಗ್ಗವಾಗಿ ಅಳೆಯುವು 
ದಕ್ಕಾಗುವುದಿಲ್ಲ. ರೇಡಿಯೊ -ರೇಡಾರ್ ಸಾಧನಗಳಿಂದ ಈ ಅಳತೆ ಸಾಧ್ಯ ; ಅಳತೆ 
ಹೊರಗೆಡಹಿರುವ ಸಂಗತಿಯೂ ವಿಚಿತ್ರವೇ , ಶುಕ್ರ ತನ್ನ ಅಕ್ಷದ ಸುತ್ತ ಇತರ ಗ್ರಹ 
ಗಳಂತೆ ಪಶ್ಚಿಮದಿಂದ ಪೂರೈಕ್ಕೆ ತಿರುಗುತ್ತಿರುವುದರ ಬದಲು ಪೂತ್ವದಿಂದ ಪಶ್ಚಿಮಕ್ಕೆ 
ವಕ್ರ ಭ್ರಮಣದಲ್ಲಿ ತೊಡಗಿದೆ. ಅಂದರೆ ಶುಕ್ರವಾಸಿಗಳಿಗೆ ಸೂರ ಪಶ್ಚಿಮದಲ್ಲಿ 
ಹುಟ್ಟಿ ಪೂತ್ವದಲ್ಲಿ ಮುಳುಗುತ್ತಾನೆ. ದಿನದ ಅವಧಿ ನಮ್ಮ ೨೫೦ ದಿನಗಳು. 
ಶುಕ್ರನ ಸೂರ ಪ್ರದಕ್ಷಿಣ ಕಾಲ ಅಂದರೆ ವರ್ಷದ ಅವಧಿ ನಮ್ಮ ೨೨೫ ದಿನಗಳು. 
ಶುಕ್ರನ ವಾಯುಮಂಡಲ ಇಂಗಾಲಾಮ್ಲ - ಸಾರಜನಕಗಳಿಂದ ಕೂಡಿದೆ. ಅದರ 
ಒತ್ತಡ ನಮ್ಮ ವಾಯುಮಂಡಲದ ೨೦ರಷ್ಟು , ಶುಕ್ರನಿಗೆ ಕಾಂತಕ್ಷೇತ್ರವಿಲ್ಲ, ಅಂದ 
ಮೇಲೆ ನಾನ್ ಅಲೆನ್ ಬೆಲ್ಟಿನಂಥ ಅಯಾಣು ಮೇಖಲೆಗಳೂ ಇಲ್ಲ. 

ಶುಕ್ರಗ್ರಹದ ಉತ್ತರಾರ್ಧದ ಬಹುಭಾಗ ಪರ್ವತಮಯವಾಗಿದೆಯೆಂದೂ , 
ದಕ್ಷಿಣಾರ್ಧಗೋಳ ಇದ್ದುದರಲ್ಲಿ ನಯವಾಗಿದೆಯೆಂದೂ ಅರೆಸಿಬೊದ ದೊಡ್ಡ 
ಬಾಣಲೆ ಮಾಡಿದ ಶೋಧನೆಯಿಂದ ಇತ್ತೀಚೆಗೆ ತಿಳಿದುಬಂದಿದೆ. 

ಶುಕ್ರಗ್ರಹ ತಾನಾಗಿಯೇ ಕಳಿಸುತ್ತಿರುವ ತರಂಗಗಳನ್ನು ವಿಜ್ಞಾನಿಗಳು 
ಹಿಡಿದಿರುವುದೇ ಅಲ್ಲದೆ ಭೂಮಿಯಿಂದ ತರಂಗಗಳ ವಟಕಗಳನ್ನು - ತೆನೆಗಳನ್ನು - 
ಶುಕ್ರನ ಕಡೆಗೆ ಬೀಸಿ ಅದರ ಮೈಯಿಂದ ಪುಟ ಎಗರಿದ ಆ ವಟಕಗಳನ್ನು ತಿರುಗಿ 
ಹಿಡಿದು ಭೂ - ಶುಕ್ರರ ನಡುವಣ ಈ ಮರುಪ್ರಯಾಣಕ್ಕೆ ತರಂಗಗಳು ತೆಗೆದು 
ಕೊಳ್ಳುವ ಕಾಲವನ್ನು ನಿಷ್ಕಷ್ಟವಾಗಿ ಅಳೆದಿದ್ದಾರೆ. ಇದರಿಂದ ಖಗೋಳವಿಜ್ಞಾನದ 
ಎಲ್ಲ ದೂರಗಳಿಗೂ ಮೂಲಮಾನವಾದ ಭೂಮಿ ಸೂರರ ಸರಾಸರಿ ದೂರ 
೧೪, ೯೫ , ೯೭, ೮೯೦ ಕಿಲೋಮೀಟರ್‌ಗಳೆಂದು ನಿರ್ಣಯವಾಗಿದೆ. ಇದು ಹಿಂದಿನ 
ಅಳತೆಗಳಿಗಿಂತ ೧೦೦ರಷ್ಟು ನಿಷ್ಕಷ್ಟವಾದ ನಿರ್ಣಯ , ಅಂದರೆ ಹಿಂದಿನ ಅಳತೆಗಳು 
೧೪. ೯೫ ಮತ್ತು ೧೪.೯೬ ಕೋಟಿಗಳ ನಡುವೆ ಇರಬೇಕೆಂದಷ್ಟೆ ನಿರ್ಣಯಿಸಿದ್ದು ವು . 

ಗುರುಗ್ರಹವೂ ರೇಡಿಯೊ ತರಂಗಗಳನ್ನು ಪ್ರಸರಿಸುತ್ತಿದೆ. ಇದರಲ್ಲಿ ಒಂದು 
ವಿಶೇಷವಿದೆ. ಗುರುವಿನ ಉತ್ತರ- ದಕ್ಷಿಣ ಧ್ರುವಗಳ ದಿಕ್ಕಿನಲ್ಲಿ ಕಣ್ಣಿಗೆ ಕಾಣಿಸುವ 
ಬಿಂಬವಷ್ಟರಿಂದಲೇ ತರಂಗಗಳು ಬರುತ್ತಿವೆಯಾದರೂ , ಸಮಭಾಜಕವೃತ್ತದ 
ದಿಕ್ಕಿನಲ್ಲಿ ಕಣ್ಣಿಗೆ ಕಾಣಿಸುವ ವ್ಯಾಸದ ಮೂರರಷ್ಟು ಪ್ರಾಂತದಿಂದ ತರಂಗಗಳು 
ಬರುತ್ತಿವೆ. ಅಷ್ಟೇ ಅಲ್ಲ, ದೃಗ್ಯಾಗದಿಂದ ಬರುತ್ತಿರುವವು ತಾಪಕ ವಿಕಿರಣಗಳು ; 
ಕಾಣಿಸುವ ಬಿಂಬದಾಚೆಯ ಅಗೋಚರ ಪ್ರಾಂತದಿಂದ ಬರುತ್ತಿರುವವು ಅತಾಪಕ 
ಅಥವಾ ಯುಗಪದ್ಯಣ ವಿಕಿರಣಗಳು. ಈ ಹೊರಪ್ರಾ೦ತ ನಮ್ಮ ಭೂಮಿಯನ್ನಾ 
ವರಿಸಿರುವ ನಾನ್ ಅಲೆನ್ ಅಯಾಣು ಮೇಖಲೆಗಳನ್ನು ಹೋಲುತ್ತದೆ . ಗುರು 
ಗ್ರಹಕ್ಕೆ ಪ್ರಬಲ ಕಾಂತಕ್ಷೇತ್ರವಿದೆ ಎಂಬುದಕ್ಕೆ ಇದು ಸಮರ್ಥನೆ . ಈ ಕಾಂತ 
ಕ್ಷೇತ್ರ ಭೂಮಿಯದರ ೧೦೦ರಷ್ಟಿರುವುದು ಸಂಭವ, ೨೦ಕ್ಕಿಂತ ಕಡಮೆಯಂತೂ 
- 67 


೧೦೫೮ 


ಪ್ರಬುದ್ಧ ಕರ್ಣಾಟಕ 


ಅಲ್ಲ. ಇದು ಸೆರೆಹಿಡಿದ ಇಲೆಕ್ಟ್ರಾನುಗಳಿಂದಲೇ ಮೇಖಲೆಯು ನಿರ್ಮಾಣವಾಗಿದೆ 
ಎಂಬುದನ್ನು ರಾಧಾಕೃಷ್ಣನ್ ಮತ್ತು ರಾಬಲ್ಡ್ರು ತೋರಿಸಿಕೊಟ್ಟರು. 

ಬಿಡಿ ಆಕರಗಳಲ್ಲೆಲ್ಲ ಅತ್ಯಂತ ಉಗ್ರವಾದ ಸಂಕೇತಗಳು ನಮಗೆ ತಲುಪು 
ತಿರುವುದು ಸೂರನಿಂದ. ಸೂರ ನಮಗೆ ಹತ್ತಿರದಲ್ಲಿರುವುದರಿಂದ ಇದು ಸಹಜವೆ. 
ಸೂರ ಕಳಿಸುತ್ತಿರುವ ೫೦ ಸೆಮೀ . ತರಂಗದೂರದ ಕಿರಣಗಳ ಕಡೆ ನಮ್ಮ ದೃಷ್ಟಿ 
ಹರಿಸಿದರೆ ಈ ಕಿರಣಗಳು ಸೂರ ಬಿಂಬದ ಅಂಚಿನಿಂದ ಮಾತ್ರ ಬರುತ್ತವೆ, ಮಧ್ಯ 
ದಿಂದಲ್ಲ ಎಂಬುದು ಗೊತ್ತಾಗುತ್ತದೆ. ಇದರ ಅರ್ಥ ನಮಗೆ ಈಗ ಇರುವಂತೆ 
ಸರಾಸರಿ ೦ .೦೦೦೦೬ ಸೆಮೀ . ಉದ್ದದ ಅಲೆಗಳನ್ನು ಹಿಡಿಯಬಲ್ಲ ಕಣ್ಣುಗಳ ಬದಲು 
೫೦ ಸೆಮೀ . ನವನ್ನು ಹಿಡಿಯಬಲ್ಲ ಕಣ್ಣುಗಳಿದ್ದಿದ್ದರೆ, ಸೂರ ನಮಗೆ ಉಂಗುರದಂತೆ 
ಕಾಣುತ್ತಿದ್ದನು, ಎಂದು. ನನಗೆ ೨ - ೩ ಮೀಟರ್ - ಕಣ್ಣುಗಳಿದ್ದಿದ್ದರೆ, ಸೂರ 
ಬಿಂಬ ಮಧ್ಯದಲ್ಲಿ ಪ್ರಕಾಶವಾಗಿ ಕಂಡು, ಬರುಬರುತ್ತ ಕಾಂತಿಹೀನವಾಗಿ ಕಾಣು 
ತಿತ್ತು ; ಸೂರನ ವ್ಯಾಸ ಈಗಿನದರ ಮೂರು ನಾಲ್ಕರಷ್ಟಿರುವಂತೆ ಕಾಣುತ್ತಿತ್ತೇ 
ಅಲ್ಲದೆ ಅದರ ಅಂಚು ಮೊನಚಾಗಿ ಕಾಣುತ್ತಿರಲಿಲ್ಲ, ಅಸ್ಪಷ್ಟವಾಗಿ ಆಕಾಶದೊಂದಿಗೆ 
ತೇಲಿಹೋಗುತ್ತಿತ್ತು . ಇಲ್ಲಿ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬರಬೇಕಾದದ್ದು ಈ 
ಚಿತ್ರಗಳಲ್ಲಿ ಯಾವುದೊಂದೂ ಇನ್ನೊಂದಕ್ಕಿಂತ ಹೆಚ್ಚು ಯಥಾರ್ಥವಾದದ್ದಲ್ಲ 
ಎಂಬುದು. 


ತಾತಾ ಮೂಲಭೂತ ಸಂಶೋಧನಾ ಸಂಸ್ಥೆಯವರು ಕಲ್ಯಾಣದಲ್ಲಿ ಸ್ಥಾಪಿಸಿರುವ 

ಸೌರ ದೂರದರ್ಶಕ ( ತಾತಾ ) 


ಇದೆಲ್ಲ ಶಾಂತ ಸೂರ ಕಳಿಸುತ್ತಿರುವ ರೇಡಿಯೊ ತರಂಗಗಳನ್ನು ಕುರಿತದ್ದು . 
ಆದರೆ ಒಂದೊಂದು ವೇಳೆ ಸೂರ ಉದ್ರೇಕಗೊಳ್ಳುವುದುಂಟು. ಆಗ ಸೂರನ 


ರೇಡಿಯೊ ಖಗೋಳವಿಜ್ಞಾನ 


೧೦೫೯ 


ಮೈಯ ಕೆಲವು ಭಾಗಗಳಿಂದ ಲಕ್ಷಾಂತರ ಮೈಲಿಗಳೆತ್ತರಕ್ಕೆ ಪ್ರಚಂಡ ಜ್ವಾಲೆ 
ಗಳೇಳುತ್ತವೆ. ಅಂಥ ಪ್ರಾಂತಗಳು ಪ್ರಬಲ ರೇಡಿಯೋ ತರಂಗಗಳನ್ನು ವಿಕಿರಣಿಸು 
ಇವೆ. ಈ ಅಸಾಧಾರಣ ಶಕ್ತಿಯ ತರಂಗಗಳ ಪ್ರಸಾರ ಸಾಮಾನ್ಯವಾಗಿ ಸೌರ 
ಕಳಂಕಗಳ ಸಂಖ್ಯೆ , ವಿಸ್ತಾರ ಏರಿದಂತೆ ಏರುತ್ತದೆ. ಇವುಗಳ ವ್ಯಾಸಂಗ ಸೂರ 
ನಕ್ಷತ್ರರ ಭೌತಸ್ಥಿತಿಗಳನ್ನು ಹೊರಗೆಡಹುತ್ತದೆ. ಸೂರನ ದಿನದಿನದ ಪರೀಕ್ಷೆಗೆ 
ಮೀಸಲಾಗಿಟ್ಟಿರುವ ದೂರದರ್ಶಕವೊಂದನ್ನು ಬೊಂಬಾಯಿಗೆ ಉತ್ತರದಲ್ಲಿರುವ 
ಕಲ್ಯಾಣದಲ್ಲಿ ತಾತಾ ಮೂಲಭೂತ ಸಂಶೋಧನಾ ಸಂಸ್ಥೆ ಸ್ಥಾಪಿಸಿದೆ. ಸಂಸ್ಥೆ 
ಯವರೇ ರಚಿಸಿರುವ ಈ ದೂರದರ್ಶಕವು ೩೨ ಪರವಲಯಜ ಬಾಣಲೆಗಳಿಂದ 
ಕೂಡಿದೆ. ಪ್ರತಿಯೊಂದರ ವ್ಯಾಸವೂ ೧೭೦ ಸೆಮೀ . ಗಳು. ಇವುಗಳಲ್ಲಿ ೨೪ನ್ನು 
ಪೂರ್ವ- ಪಶ್ಚಿಮವಾಗಿ ೬೪೦ ಮೀಟರ್ ಉದ್ದದ ಸಾಲಿನಲ್ಲಿಯೂ , ಉಳಿದಂಟನ್ನು 
ಉತ್ತರ ದಕ್ಷಿಣವಾಗಿ ೨೭೫ ಮೀಟರ್ ಉದ್ದದ ಸಾಲಿನಲ್ಲಿಯೂ ನಿಲ್ಲಿಸಿದ್ದಾರೆ. 


ಕಲ್ಯಾಣದ ದೂರದರ್ಶಕದ ಬಾಣಲೆಗಳಲ್ಲೊಂದನ್ನು ಸರಿಯಾಗಿ ಅಳವಡಿಸುತ್ತಿರುವುದು ( ತಾತಾ) . 


೧೦೬೦ 

ಪ್ರಬುದ್ಧ ಕರ್ಣಾಟಕ 
ಪ್ರಪಂಚದ ಇತರ ಭಾಗಗಳಲ್ಲಿ ೩ , ೭.೫ , ೯ , ೧೦ . ೭, ೨೧ ಮತ್ತು ೧೭೦ ಸೆಮೀ . 
ತರಂಗದೂರಗಳಲ್ಲಿ ಕೆಲಸ ನಿರ್ವಹಿಸಬಲ್ಲ ದೂರದರ್ಶಕಗಳಿರುವುದರಿಂದ ಇದನ್ನು 
೫೦ ಸೆಮೀ . ಗೆ ಅನುಕೂಲಿಸುವಂತೆ ತಯಾರಿಸಿದೆ. ಸೂರನ ವಾಯುಮಂಡಲದ 
ಕೆಳಭಾಗ ಪ್ರಸ್ವ ತರಂಗಗಳನ್ನೂ ಮೇಲ್ಬಾಗ ದೀರ್ಘತರಂಗಗಳನ್ನೂ ಉತ್ಸರ್ಜಿಸುತ್ತ 
ವೆಂದು ಕೊಡೇಕೆನಾಲ್ ಅವೇಕ್ಷಣಾಲಯದವರು ಪ್ರಾಯೋಗಿಕವಾಗಿತೋರಿಸಿದ್ದಾ 
ರಾದ್ದರಿಂದ ಈ ಎಲ್ಲ ದೂರದರ್ಶಕಗಳೂ ಕೂಡಿ ಸೌರ ವಾಯುಮಂಡಲದ 
ಸಂಪೂರ್ಣ ಚಿತ್ರವನ್ನು ನಮ್ಮ ಮುಂದಿಡಬಲ್ಲವು. 


ಬಿಡಿ ಆಕರಗಳು 
ಸೌರವ್ಯೂಹದ ಇತರ ಗ್ರಹಗಳ ರೇಡಿಯೋ ಅವೇಕ್ಷಣ ಗಮನಾರ್ಹವಾದಂಥ 
ಹೊಸ ವಿಷಯಗಳನ್ನು ಹೊರಗೆಡಹಿಲ್ಲವಾದ್ದರಿಂದ, ಆಕಾಶಗಂಗೆಯಲ್ಲಿ ರೇಡಿಯೋ 
ದೂರದರ್ಶಕಗಳಿಗೆ ಗೋಚರವಾಗಿರುವ ಬಿಡಿ ಆಕರಗಳನ್ನಿಗ ಪರಿಶೀಲಿಸೋಣ 
ಇವುಗಳಲ್ಲಿ ೧೯೪೮ರಲ್ಲಿ ಸಿಡ್ನಿ ಯ ಪ್ರಪಾತ ವ್ಯತಿಕರಣಮಾಪಕ ಹುಡುಕಿ ಗುರುತಿಸಿದ 
ವೃಷಭರಾಶಿಯ ನಳ್ಳಿಯ ( ಕ್ರಾ ' ಬ್ ) ಜ್ಯೋತಿರ್ಮಘವೇ ಮೊದಲಿನದು . ಇದು 
೯೧೩ ವರ್ಷಗಳ ಹಿಂದೆ ( ಕ್ರಿ . ಶ. ೧೦೫೪ರಲ್ಲಿ) ಸಿಡಿದು ಚಿಂದಿಚಿಂದಿಯಾಗಿ ಹರಿದು 
ಹೋಗಲಾರಂಭಿಸಿದ ನಕ್ಷತ್ರ . ಆ ಆಸ್ಫೋಟನದ ಉರುಬು ಇನ್ನೂ ಆರಿಲ್ಲ, ಈಗಲೂ 
ಈ ಜ್ಯೋತಿರೋಘದ ಅಂಚುಗಳು ಸೆಕಂಡಿಗೆ ಒಂದೂವರೆ ಎರಡು ಸಾವಿರ ಮೈಲಿ 
ಗಳಂತೆ ದಿಕ್ಕು ದಿಕ್ಕುಗಳಲ್ಲಿಯೂ ಆಕಾಶದಲ್ಲಿ ಹಿಗ್ಗು ತ್ತಿವೆ. ಇಂಥ ನಕ್ಷತ್ರಗಳಿಗೆ 
ಪರಮ ನವ್ಯ - ಸೂಪರ್ ನೋವೇ - ಗಳೆಂದು ಹೆಸರು. ಇದಾದ ಮೇಲೆ ಪತ್ತೆಯಾದ 
ಬಿಡಿ ಆಕರ ಕುಂತೀ ( ಕಾ ' ಸಿ ಒ ಪೀಯ) ರಾಶಿಯಲ್ಲಿ ಯದು, ಸೂರನನ್ನು ಬಿಟ್ಟರೆ 
ರೇಡಿಯೋ ತರಂಗ ಪ್ರಸಾರದ ದೃಷ್ಟಿಯಿಂದ ಇದರದೇ ಮೊದಲ ಸ್ಥಾನ, ರೇಡಿಯೊ 
ತೀಕತೆಯಲ್ಲಿ ನಳ್ಳಿಯದರ ೧೧ರಷ್ಟು ಪ್ರಬಲವಾದದ್ದಿ ದು . ಇದೂ ಒಂದು ಪರಮ 
ನವ್ಯ , ಅಂದರೆ ಸಿಡಿದು ಛಿದ್ರವಾಗುತ್ತಿರುವ ನಕ್ಷತ್ರ . ಇದರ ಅಂಚುಗಳು 
ಸೆಕಂಡೊಂದಕ್ಕೆ ಐದು ಸಾವಿರ ಮೈಲಿಗಳ ವೇಗದಲ್ಲಿ ಹಿಗ್ಗು ತ್ತಿವೆ. ಇದು ಸಿಡಿದದ್ದು 
ಅಂದರೆ ಪರಮನನ್ಯವಾಗಿ ಕಾಣಿಸಿಕೊಂಡದ್ದು ೧೭೦೦ರಲ್ಲಿ . ಹೀಗೆಯೆ ೫೦ , ೦೦೦ 
ವರ್ಷ ವಯಸ್ಸಿನ ರಾಜಹಂಸ ( ಸಿಗ್ನ ಸ್ ) ರಾಶಿಯ ಜಾಲಕೃತಿ ಅಥವ ವಂಕಿ 
(ಲೂಪ್) ಜೊತಿಮ್ಮೇಘ, ಟೈಖೋ ಪರಮನವ್ಯ , ( ೧೫೭೨ರದು), ಕೆಪ್ಲರನ 
ಪರಮನವ್ಯ ( ೧೬೦೪ರದು) ಇವೆಲ್ಲ ಪ್ರಬಲ ರೇಡಿಯೋ ಪ್ರೇಷಕಗಳು. ಇವೆಲ್ಲ 
ಯುಗಪದ್ಯಣ ವಿಕಿರಣಕಗಳು, ಅಂದರೆ ಅತಾಪಕ ಆಕರಗಳು, ಅಧಿಕ ಸಾಮರ್ಥ್ಯದ 
ರೇಡಿಯೊ ಪ್ರೇಷಕಗಳು . 
- ಆಕಾಶಗಂಗೆಯಲ್ಲಿ ತಾಪಕ ರೇಡಿಯೋ ಆಕರಗಳೂ ಇವೆ. ಇವುಗಳಲ್ಲಿ 
ರಾಜಹಂಸ ಜ್ಯೋತಿಮ, ಉತ್ತರ ಅಮೆರಿಕ ಜ್ಯೋತಿಮ್ಮೇಘ, ಮಹಾವ್ಯಾಧ, 


ರೇಡಿಯೊ ಖಗೋಳ ವಿಜ್ಞಾನ 


೧೦೬೧ 


- 


0 . 


ನಳ್ಳಿಯ ಜ್ಯೋತಿರ್ಮಘ ; ಯುಗಪದ್ಮಣ ವಿಕಿರಣಕ ; ನಕ್ಷತ್ರದ ಮರಣೋತ್ತರ ಸ್ಥಿತಿ 

( ಮೆಕ್‌ಗ್ರಾ ) 
ಜಪಾಕುಸುಮ , ಕಚ್ಛಜ್ಯೋತಿಶ್ಮೀಘಗಳು ಪ್ರಬಲ ಪ್ರೇಷಕಗಳು. ರಾಜಹಂಸದ್ದರ 
ಸಾಮರ್ಥ್ಯ ಕುಂತಿಯದರ ಅರ್ಧದಷ್ಟು ; ಮಹಾವ್ಯಾಧ, ಜಪಾಕುಸುಮ ಜ್ಯೋತಿ 
ರೈಘಗಳು ಕ್ರಮವಾಗಿ ನೂರು ನೂರರಷ್ಟು , ಹತ್ತು ಸಾವಿರ ಸೂರರಷ್ಟು ವಸ್ತು 
ರಾಶಿಯಿಂದ ಕೂಡಿವೆ. ಪರಮನವ್ಯಗಳು ನಕ್ಷತ್ರಗಳ ಉತ್ತಮಣಾವಸ್ಥೆಯನ್ನು 
ಸೂಚಿಸಿದರೆ, ಈ ಜ್ಯೋತಿಶ್ಮೀಘಗಳು ಪ್ರಾಯಶಃ ನಕ್ಷತ್ರಗಳ ಭ್ರೂಣಾವಸ್ಥೆಯನ್ನು 
ಸೂಚಿಸುತ್ತವೆ. ದೃಗ್ರೀಕ್ಷಣೆಗಳಿಂದ ನಮ್ಮ ಆಕಾಶಗಂಗೆಯಲ್ಲಿ ಸುಮಾರು ೩೦೦ 
ವರ್ಷಗಳಿಗೊಂದರಂತೆ ಪರಮನವ್ಯಗಳು ಸಂಭವಿಸುತ್ತವೆಂದು ಅಂದಾಜಾಗಿತ್ತು . 
ಆದರೆ ರೇಡಿಯೊ ವೀಕ್ಷಣೆಗಳ ವಿಶ್ಲೇಷಣೆಯಿಂದ ನಮ್ಮಿ ನೀಹಾರಕವೊಂದರಲ್ಲೆ ೫೦ 
ವರ್ಷಗಳಿಗೊಂದರಂತೆ ಪರಮನವ್ಯ ಕಾಣಿಸಿಕೊಳ್ಳುತ್ತದೆಂದು, ಅಂದರೆ ೫೦ ವರ್ಷ 
ಗಳಿಗೊಂದು ನಕ್ಷತ್ರ ಸಾಯುತ್ತದೆಂದು ಅಂದಾಜಾಗಿದೆ. ನಕ್ಷತ್ರಗಳ ಜನನ ಮರಣ 
ದಾಖಲೆಗಳಲ್ಲಿ ಜನನಗಳನ್ನು ದಾಖಲೆಮಾಡುವುದು ಮರಣಗಳದಕ್ಕಿಂತ ಕಷ್ಟ . 

ಇನ್ನು ಆಕಾಶಗಂಗೆಯ ಹೊರಗಿನ ಆಕರಗಳ ಕಡೆ, ಬಹಿರ್ನಿಹಾರಕಗಳ 
ಕಡೆ, ನಮ್ಮ ಗಮನ ತಿರುಗಿಸೋಣ. ನಮಗೆ ಅತ್ಯಂತ ಹತ್ತಿರದ ದೌಪದೀ 
ನೀಹಾರಕವೂ , ಮ್ಯಾಗೆಲಾನಿನ ಮಹಾಮೇಘ ಲಘುಮೇಘಗಳೂ ಸಾಕಷ್ಟು 


೧೦೬೨ 


ಪ್ರಬುದ್ಧ ಕರ್ಣಾಟಕ 


ಜಪಾಕುಸುಮ ಜ್ಯೋತಿರ್ಮಘ' ; ತಾಪಕ ವಿಕಿರಣಕ ; ನಕ್ಷತ್ರದ ಜನನ ಪೂರ್ವ ಸ್ಥಿತಿ 

( ಮೆಕ್‌ಗ್ರಾ) 
ಪ್ರಬಲವಾದ ಆಕರಗಳೇ . ಇವೆಲ್ಲ ಸಾಧಾರಣ ನೀಹಾರಕಗಳು, ಅಂದರೆ ಅವು 
ಕಳಿಸುತ್ತಿರುವ ಬೆಳಕಿಗೆ ತಕ್ಕ ಪ್ರಮಾಣದಲ್ಲಿ ರೇಡಿಯೋ ತರಂಗಗಳನ್ನೂ ಪ್ರಸರಿಸು 
ತಿರುವ ಆಕರಗಳು . ಇವಲ್ಲದೆ ಕೆಲವು ವಿಲಕ್ಷಣ ( ಸೆಕ್ಯೂಲಿಅರ್) ನೀಹಾರಕ 
ಗಳಿವೆ ; ಇವು ಚೆಲ್ಲುತ್ತಿರುವ ಬೆಳಕಿಗೆ ಅನುಗುಣವಾದ ರೇಡಿಯೋ ತರಂಗಶಕ್ತಿ 
ಎಷ್ಟಿರಬೇಕೋ ಅದಕ್ಕಿಂತ ನೂರರಷ್ಟು , ಹತ್ತು ಲಕ್ಷದಷ್ಟು ಕೂಡ ಹೆಚ್ಚು ಶಕ್ತಿಯ 
ವಿದ್ಯುತರಂಗಗಳನ್ನು ಪ್ರಸರಿಸುತ್ತಿರುವುದರಿಂದ ಇವಕ್ಕೆ ಈ ಹೆಸರು. ಇವುಗಳಲ್ಲೆಲ್ಲ 
ಹೆಸರುವಾಸಿಯಾದದ್ದು , ಅತ್ಯಂತ ಸಮರ್ಥವಾದದ್ದು ರಾಜಹಂಸದ ಆಕರ, ಇದು 
ರಾಜಹಂಸರಾಶಿಯ ದಿಕ್ಕಿನಲ್ಲಿ ನಮ್ಮಿಂದ ಸುಮಾರು ೭೦ ಕೋಟಿಜ್ಯೋತಿರ್ವಷ್ರಗಳ 
ದೂರದಲ್ಲಿದೆ. ಈ ರೇಡಿಯೊ ತರಂಗಗಳು ಯಾವ ದೃಕ್ಷಾಯದಿಂದ ಬರುತ್ತಿವೆ. 
ಎಂಬುದನ್ನು ಪತ್ತೆ ಹಚ್ಚುವುದಕ್ಕೆ ಖಗೋಳಜ್ಞರು ಬಹಳ ಶ್ರಮಪಡಬೇಕಾಯಿತು. 
ಏಕೆಂದರೆ ಪಾಲೆಮಾರ್‌ ಶಿಖರದ ೨೦೦ ಅಂಗುಲದ ದೈತ್ಯ ದೂರದರ್ಶಕಕ್ಕೆ ಕೂಡ 
ಕಷ್ಟ ಗೋಚರವಾಗುವಷ್ಟು ಕ್ಷೀಣಕಾಂತಿ ಇದರದು. ಕಡೆಗೆ ರೇಡಿಯೋ ಆಕರದ 
ಪ್ರಾಂತದಲ್ಲಿ ನೀಹಾರಕಗಳ ಒಂದು ಜೋಡಿ ಇದೆ, ಇವುಗಳ ಸಂಘಟ್ಟನೆಯಿಂದ 
ವಿದ್ಯುತರಂಗಗಳು ಉತ್ಪತ್ತಿಯಾಗುತ್ತಿರಬೇಕು ಎಂಬ ಮನಮೋಹಕ ವಾದವನ್ನು - 
ಬ್ರಹ್ಮಾಂಡಗಳ ದ್ವಂದ್ವ ಕದನ ವಾದವನ್ನು ಕೆಲವು ವಿಜ್ಞಾನಿಗಳು ಮಂಡಿಸಿದರು. 
ಆದರೆ ಈ ವಾದಕ್ಕೆ ಪ್ರಾಯೋಗಿಕ ಬೆಂಬಲ ಸಿಗಲಿಲ್ಲ. ಅಲ್ಲದೆ ಅಧಿಕ ವಿವಿಕೀಕರಣ 


'ರೇಡಿಯೊ ಖಗೋಳ ವಿಜ್ಞಾನ 

೧೦೬೩ 
ಸಾಮರ್ಥ್ಯದ ರೇಡಿಯೋ ದೂರದರ್ಶಕಗಳಿಂದ ಆಕಾಶವನ್ನು ಶೋಧಿಸಿದ್ದರ 
ಫಲವಾಗಿ ದೃಗ್ಗೂರದರ್ಶಕಕ್ಕೆ ಕಾಣಿಸುವ ನೀಹಾರಕ ಯುಗದ ಎಡಬಲ ಪಕ್ಕ 
ಗಳಲ್ಲಿ, ಸಮನಾಗಿ ಒಂದೊಂದು ಲಕ್ಷಜ್ಯೋತಿರ್ವಷ್ರಗಳ ದೂರಗಳಲ್ಲಿ ಒಂದೊಂದು 
ವಿಶಾಲ ವಿಸ್ತೀರ್ಣದ ರೇಡಿಯೋ ಆಕರ ಇರುವುದಾಗಿ ಪತ್ತೆಯಾಯಿತು. ವಿಲಕ್ಷಣ 
ನೀಹಾರಕಗಳಲ್ಲಿ ಹೆಚ್ಚಿನ ಸಂಖ್ಯೆಯವುಗಳು ಹೀಗೆಯೆ ಇವೆ : ಬೆಳಕು ಬೀರುವ 
ಒ೦ದು ಕೂಡು-ಜೋಡಿನೀಹಾರಕ , ಅದರ ಇಕ್ಕೆಲಗಳಲ್ಲಿ ಸಾಕಷ್ಟು ದೂರದಲ್ಲಿ 
ಒಂದೊಂದು ಪ್ರಬಲ ರೇಡಿಯೋ ಆಕರ. 

ಇದಕ್ಕೆ ಸಮರ್ಪಕ ವಿವರಣೆ ಕೊಟ್ಟ ಮೇಧಾವಿ ರಷ್ಯದ ಹೊನ್ನಿ: 
ನೀಹಾರಕದ ಬದುಕಿನ ಒಂದು ಹಂತದಲ್ಲಿ ಅದರ ಸಮತೋಲ ತಪ್ಪಿ ಹೋಗ 
ಬಹುದು, ಆಗ ಅದು ಸಿಡಿದು ಎರಡು ಹೋಳಾಗಲಾರಂಭಿಸುತ್ತದೆ. ಈ ಸಿಡಿತದ 
ರಭಸಕ್ಕೆ ಇಲೆಕ್ಟ್ರಾನುಗಳೂ ಅನಿಲ ಕಣಗಳೂ ಪ್ರಚಂಡ ವೇಗದಿಂದ ಧಾರೆಯಾಗಿ 
ಚಿಮ್ಮಿ ಹೊರನುಗ್ಗಿ ಇಕ್ಕೆಲಗಳಲ್ಲಿ ರಾಶಿಗೂಡುತ್ತವೆ. ನೀಹಾರಕದ ಕಾಂತ ಕ್ಷೇತ್ರ 
ಇಲೆಕ್ಟ್ರಾನುಗಳನ್ನು ಸುರುಳಿ ಸುರುಳಿಯಾಗಿ ಸುತ್ತಿ ನೂಕುವುದರಿಂದ ಹಿಂದೆಯೇ 
ತಿಳಿಸಿರುವಂತೆ ಯುಗಪದ್ಯಣ ವಿಕಿರಣ ಉತ್ಸರ್ಜನೆಯಾಗುತ್ತದೆ. ಈ ವಾದಕ್ಕೆ 
ಸಮರ್ಥನೆಯಾಗಿ ಸೀಹಾರಕಯುಗಗಳ ಪೂರ್ವ ಹಂತಗಳಾದ ಧಾರೆಯನ್ನು 
ಚಿಮ್ಮುತ್ತಿರುವ ವಿಲಕ್ಷಣ ನೀಹಾರಕಗಳೂ , ಮೀಸೆ ಬೆಳೆಸುತ್ತಿರುವ ನೀಹಾರಕಗಳೂ , 
ಸಿಡಿಯುತ್ತಿರುವ ನೀಹಾರಕಗಳೂ ಪತ್ತೆಯಾಗಿವೆ . ಅಪರೂಪವಾಗಿ ದೃಕ್ 
ನೀಹಾರಕ, ರೇಡಿಯೋ ಆಕರಗಳೆರಡೂ ಏಕತ್ರನಾಗಿರುವುದೂ ಕಂಡು ಬಂದಿದೆ. 
ನಕ್ಷತ್ರ ಕಲ್ಪ ಆಕರಗಳು 
ಈಗ ನಾಲೈದು ವರ್ಷಗಳ ಕೆಳಗೆ ಶಾಂಡೇಜ್ ಎಂಬ ವಿಖ್ಯಾತ ಖಗೋಳಜ್ಞ 
ನೀಲಿ ಬಣ್ಣದಿಂದ ಬೆಳಗುವ ಮತ್ತೊಂದು ವಿಚಿತ್ರ ಜಾತಿಯ ರೇಡಿಯೋ ಆಕರಗಳನ್ನು 
ಪತ್ತೆ ಹಚ್ಚಿದನು. ಇವು ಬಹಳ ಪ್ರಕಾಶಮಾನವಾಗಿದ್ದದ್ದರಿಂದ ಇವು ಆಕಾಶ 
ಗಂಗೆಗೇ ಸೇರಿರಬೇಕೆಂದು ಆತ ಮೊದಲು ಅನುಮಾನಿಸಿದನು, ಆದರೆ ಅವುಗಳ 
ವರ್ಣಪಟಲ ರೇಖೆಗಳ ರಕ್ತ ಪಲ್ಲಟದಿಂದ ಅವು ಬೆಳಕಿನ ವೇಗದ ಕಾಲು ಭಾಗದಿಂದ 
ಮುಕ್ಕಾಲಿಗಿಂತ ಹೆಚ್ಚಿನ ವೇಗದಲ್ಲಿ ನಮ್ಮಿಂದಾಚೆಗೆ ಓಡಿ ಹೋಗುತ್ತಿವೆ ಎಂಬ 
ತೀರಾನಕ್ಕೆ ಬರಬೇಕಾಯಿತು. ಅಲ್ಲಿಗೆ ಹಬಲ್ ನ ವೇಗ- ದೂರ ನಿಯಮದಂತೆ 
ಅವು ನಮ್ಮಿಂದ ೨೦೦ ರಿಂದ ೮೦೦ ಕೋಟಿ ಜ್ಯೋತಿರ್ವಷ್ರಗಳ ದೂರದಲ್ಲಿರ 
ಬೇಕೆಂದಾಗುತ್ತದೆ. ಅಷ್ಟು ದೂರದಲ್ಲಿದ್ದರೂ ಪ್ರಕಾಶಮಾನವಾಗಿ ಕಾಣುವುದರಿಂದ 
ಅವುಗಳ ಸಹಜ ಕಾಂತಿ ಸಾಧಾರಣ ನೀಹಾರಕಗಳ ಕಾಂತಿಯ ನೂರಿನ್ನೂರ 
ರಷ್ಟಿರಬೇಕೆಂದು ಗುಣಿತವಾಗುತ್ತದೆ. ಆದರೆ ಅವುಗಳ ಗಾತ್ರ ನೀಹಾರಕಗಳ 
ಗಾತ್ರದ ಶತಾಂಶ, ಸಹಸ್ರಾಂಶಕ್ಕಿಂತ ಹೆಚ್ಚಾಗಿಲ್ಲವೆಂಬುದು ಎರಡು ವಿಧಗಳಲ್ಲಿ 


೧೦೬೪ 

ಪ್ರಬುದ್ಧ ಕರ್ಣಾಟಕ 
ಅಳತೆಗೆ ಸಿಕ್ಕಿದೆ- ರೇಡಿಯೊ ವ್ಯತಿಕರಣ ಮಾಪಕಗಳಿಂದ, ಅಂದರೆ ಚಂದ್ರ ಬಿಂಬದ 
ಅಂಚಿನ ಹಿಂದೆ ಅವು ಮುಳುಗಿದಾಗ ( ನಿಮಜ್ಜನದಲ್ಲಿ ) ಆಮೇಲೆ ಎದ್ದು ಬಂದಾಗ 
(ಉನ್ಮಜ್ಜನದಲ್ಲಿ ರೂಪುಗೊಳ್ಳುವ ವಿವರ್ತನ ಪಟ್ಟಿಗಳ ಆಕಾರ ವಿತರಣೆಗಳಿಂದ, 
ಮತ್ತು ಅವುಗಳ ಕಾಂತಿಯ ಏರಿಳಿತದ ( ಪ್ರಾವರ್ತ ಕಾಲದಿಂದ. ಇಂಥ ಆಕಾಶ 
ಕಾಯಗಳಿಗೆ ನಕ್ಷತ್ರ ಕಲ್ಪ ಆ ಕರ (ಕೈಸೈ ಸ್ಟೆಲ್ಲಾರ್‌ ಸೋರಸ್ ) ಗಳೆಂದು 
ಹೆಸರಿಟ್ಟಿದ್ದಾರೆ. ಇವು ಗಾತ್ರದಲ್ಲಿ ಒಂದು ದೈತ್ಯ ನಕ್ಷತ್ರವನ್ನು ಹೋಲುತ್ತವೆ 
ಯಾದರೂ ಹಲವು ಲಕ್ಷದಿಂದ ಶತಕೋಟಿ ನಕ್ಷತ್ರಗಳಷ್ಟು ಭಾರವಾಗಿವೆ, ಶತ 
ಸಹಸ್ರ ಕೋಟಿನಕ್ಷತ್ರಗಳು ಪ್ರಸರಿಸುವಷ್ಟು ಬೆಳಕನ್ನು ಪ್ರಸರಿಸುತ್ತವೆ, ಬೆಳಕಿನಷ್ಟೇ 
ಪ್ರಚಂಡ ಶಕ್ತಿಯ ರೇಡಿಯೊ ತರಂಗಗಳನ್ನು ಪ್ರಸರಿಸುತ್ತವೆ. ಹೀಗೆ ಗಾತ್ರ - ಭಾರ , 
ಭಾರ - ಕಾಂತಿ, ದೃಕರಂಗಶಕ್ತಿ - ವಿದ್ಯುತರಂಗ ಶಕ್ತಿಗಳಿಗಿರುವ ಪ್ರಮಾಣ ಈ 
ಮೂರುಭೌತ ನಿಯಮಗಳನ್ನು ನಕ್ಷತ್ರ ಕಲ್ಪ ಆಕರಗಳು ಉಲ್ಲಂಘಿಸುತ್ತವೆ. ಇದು 
ವರೆಗೆ ಪತ್ತೆಯಾಗಿರುವ ಇಂಥ ಆಕರಗಳಲ್ಲೊಂದು ಸೆಕಂಡೊಂದಕ್ಕೆ ೨೪೦ ,೦೦೦ 
ಕಿಲೋಮೀಟರ್‌ಗಳ ವೇಗದಲ್ಲಿ ಓಡಿ ಹೋಗುತ್ತಿದೆ. ಅದು ನಮ್ಮಿಂದ ೮೦೦ ಕೋಟಿ 
ಜ್ಯೋತಿರ್‌ನರ್ಷಗಳ ದೂರದಲ್ಲಿದೆ ಎಂದು ಅಂದಾಜಾಗಿದೆ; ನಮ್ಮ ವೀಕ್ಷಣ 
ಸಾಧ್ಯ ವಿಶ್ವದ ತ್ರಿಜ್ಯ ೧೦೦೦ ಕೋಟಿಜ್ಯೋತಿರ್ವಷ್ರಗಳು ಎಂಬುದನ್ನು ಇಲ್ಲಿ 
ಸ್ಮರಿಸಿಕೊಂಡರೆ ವಿಕಿರಣ ದೂರದರ್ಶಕಗಳು ದೃಶ್ಯವಿಶ್ವದ ವ್ಯಾಪ್ತಿಯನ್ನು ಎಷ್ಟು 
ಹೆಚ್ಚಿಸಿವೆ ಎಂಬುದರರಿವಾಗುತ್ತದೆ. 

ಯಾವ ಭೌತ ಸನ್ನಿವೇಶಗಳು ಒದಗಿ ಕೂಡಿದರೆ ಇಂಥ ವಿಚಿತ್ರ ಕಾಯಗಳು , 
ಅದ್ಭುತ ಕಾಯಗಳು, ರೂಪುಗೊಳ್ಳುತ್ತವೆ ಎಂಬುದು ಬಿಡಿಸಲಾಗದ ಒಗಟಿನಂತಿದೆ. 
ಇಂದಿನವರೆಗೆ ಮಂಡಿತವಾಗಿರುವ ಒಂದೆರಡು ಅಸಮರ್ಪಕವಾದಗಳಲ್ಲಿ ಕಡಮೆ 
ಅಸಮರ್ಪಕವಾಗಿ ತೋರುವ ಹಾನ್ಸ್‌ನ ವಾದ ಈ ರೀತಿ ಅಸ್ತವ್ಯಸ್ತ ಚಲನೆಯಲ್ಲಿ 
ತೊಡಗಿರುವ ಅನಿಲ ಪರಮಾಣುಗಳ ದೊಡ್ಡ ರಾಶಿ ಗುರುತ್ವಾಕರ್ಷಣ ಬಲಗಳಿಗೆ 
ಸಿಕ್ಕಿ ಸಂಕುಚಿತಗೊಳ್ಳುತ್ತದೆ. ಕುಗ್ಗುತ್ತ ಬಂದಂತೆಲ್ಲ ಹೆಚ್ಚು ಹೆಚ್ಚು ಶೀಘ್ರವಾಗಿ 
ರಾಶಿ ತನ್ನೊಳಗೆ ತಾನೆ ಕುಸಿಯತೊಡಗುತ್ತದೆ ; ಒತ್ತಡ, ತಾಪಗಳು ಏರುತ್ತ 
ಹೋಗುತ್ತವೆ. ಕಡೆಗೆ ಅನಿಲವೂಹದ ಗಾತ್ರ ಒಂದು ಮಿತಿಯನ್ನು ಮುಟ್ಟಿದಾಗ 
ಅದು ಮಹಾ ರಭಸದಿಂದ ತನ್ನ ಭಾರಕ್ಕೆ ತಾನೇ ಒಳಕುಸಿಯುತ್ತದೆ, ಅಂದರೆ 
ಅಂತಃಸ್ಫೋಟನೆ ( ಇಂಪ್ಲೋಷನ್ ) ಬಿರುಸಾಗಿ ಮುನ್ನಡೆಯುತ್ತದೆ. ಈ ಒಳ 
ಕುಸಿತ ಎಷ್ಟು ಅಗಾಧ ಪ್ರಮಾಣದ್ದೆಂದರೆ ೧೦ ಕೋಟಿ ಸೂರರಷ್ಟು ಸಾಮಗ್ರಿ 
೩೦ ಕೋಟಿಕಿಲೋ ಮೀಟರ್ ವ್ಯಾಸದ ಗೋಳದೊಳಗೆ ( ಇದು ಸೂರ - ಭೂತ್ರಿಜ್ಯ 
ಗೋಳಕ್ಕೆ ಸಮ ) ಅಡಕವಾಗಿರುತ್ತದೆ. ನಕ್ಷತ್ರ ಕಲ್ಪ ಆಕರಗಳೆಲ್ಲ ಇಂಥ ಅಂತಃ 
ಸ್ಫೋಟಕ ಕಾಯಗಳಿರಬೇಕೆಂದು ಹಾಯ್ - ನರಳೀಕರರ ಮತ. ಇವುಗಳಂತೆ 
ಹಿಂದು ಮುಂದು ನೋಡದೆ ತಮ್ಮ ಮೂಲಧನವೆಂಬುದನ್ನೂ ಲೆಕ್ಕಕ್ಕಿಡದೆ ದುಂದು 


ರೇಡಿಯೊ ಖಗೋಳವಿಜ್ಞಾನ 

೧೦೬೫ 
ವೆಚ್ಚ ಮಾಡುತ್ತ ಅಟ್ಟಹಾಸದಿಂದ ಮೆರೆಯುವ ವ್ಯಕ್ತಿಯಾಗಲಿ ವ್ಯವಸ್ಥೆಯಾಗಲಿ 
ವಿಶ್ವದಲ್ಲಿನ್ನೊಂದಿಲ್ಲ. ಇವು ವರ್ಷವರ್ಷವೂ ೧೦ ರಿಂದ ೧೦೦೦ ಸೂರರಷ್ಟು 
ಸಾಮಗ್ರಿಯನ್ನು ಸರ್ವನಾಶ ಮಾಡಿಕೊಂಡು ಅದನ್ನು ಶಕ್ತಿಯ ರೂಪದಲ್ಲಿ ದಿಕ್ಕಾ 
ಪಾಲಾಗಿ ಈಡಾಡಿ ಬಿಸಾಡುತ್ತವೆ. 

ಈ ನಕ್ಷತ್ರ ಕಲ್ಪ ಆಕರಗಳ ವ್ಯಾಸಂಗವನ್ನೇ ಮುಖ್ಯ ಧೈಯವಾಗಿಟ್ಟು 
ಕೊಂಡು ಬೊಂಬಾಯಿನ ತಾತಾ ಮೂಲಭೂತ ಸಂಸ್ಥೆಯವರು ಉದಕಮಂಡಲದಲ್ಲಿ 
ಒಂದು ದೈತ್ಯ ರೇಡಿಯೋ ದೂರದರ್ಶಕವನ್ನು ಕಟ್ಟುತ್ತಿದ್ದಾರೆ. ಇದೊಂದು 
ವರ್ತುಲೀ ಪರವಲಯಕ ತಂತೀ ವ್ಯೂಹ ( ಸಿಲಿಂಡಿಕಲ್ , ಪ್ಯಾರಬೋಲಿಕ್ 
ಆಂಟೆನ), ಪರವಲಯಾಕಾರದ ಚೌಕಟ್ಟಿನ ಮೇಲೆ ತಂತಿಯನ್ನು ಮಲಗಿಸಿ 
ಚೌಕಟ್ಟನ್ನು ಸುಮಾರು ಐವತ್ತು ಅಡಿ ಎತ್ತರದ ಉಕ್ಕಿನ ಗೋಪುರದ ಮೇಲೆ 
ಬಿಗಿಸುತ್ತಾರೆ. ಇಂಥ ೨೪ ಗೋಪುರಗಳನ್ನು ೭೦ ಅಡಿಗಳಿಗೊಂದೊಂದರಂತೆ 
ಸಾಲಾಗಿ ನೆಡುತ್ತಾರೆ. ಪರವಲಯ ಚಾಪದ ( ಬಾಯಿಯ ) ಅಗಲ ೧೦೦ ಅಡಿಗಳು, 
ಅದರಲ್ಲಿ ಸುಮಾರು ೪೦ ಅಡಿಗಳು ಗೋಪುರದ ತುದಿಯಿಂದ ಕೆಳಕ್ಕೆ , ೬೦ ಅಡಿ 
ಮೇಲಕ್ಕೆ ; ಸಮಾನಾಂತರ ತಂತಿಗಳ ಲೋಹಜಾಲವು ಪರವಲಯಗಳನ್ನು ಒಂದ 
ಕ್ಕೊಂದು ಸೇರಿಸಿ ಅವುಗಳ ವರ್ತುಲ ಮೈಯನ್ನು ರೂಪಿಸುತ್ತದೆ. 

ಇಂಥ ವ್ಯೂಹವನ್ನು ಸಮಭಾಜಕ ವೃತ್ತದ ಮೇಲೆ ಉತ್ತರ ದಕ್ಷಿಣವಾಗಿ 
ನಿಲ್ಲಿಸಿದರೆ, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತಿರುವಂತೆ ಆಕಾಶಕಾಯ 
ಗಳೆಲ್ಲ ಅದರ ಅಕ್ಷವನ್ನು ದಿನಕ್ಕೊಂದು ಸಲ ಕ್ರಮಿಸಿ ಹೋಗುತ್ತವೆ. ಆದರೆ 
ಸಮಭಾಜಕವೃತ್ತ ಭಾರತದ ಮೂಲಕ ಹಾಯುವುದಿಲ್ಲ. ತಾತಾ ಸಂಸ್ಥೆಯವರು 
ಅದಕ್ಕೊಂದುಪಾಯ ಹೂಡಿದರು. ಉತ್ತರ ಅಕ್ಷಾಂಶ ಹನ್ನೊಂದು ಡಿಗ್ರಿಯಲ್ಲಿರುವ 
ನೀಲಗಿರಿಯ ಗಿರಿಕಾನನಗಳಲ್ಲಿ ಉದಕಮಂಡಲದ ಹತ್ತಿರ ಉತ್ತರದಿಂದ ದಕ್ಷಿಣಕ್ಕೆ 
ಸರಿಯಾಗಿ ಹನ್ನೊಂದು ಡಿಗ್ರಿಗಳು ಇಳಿಜಾರಾಗಿರುವ ಗುಡ್ಡದ ತಪ್ಪಲೊಂದನ್ನು 
ಹುಡುಕಿ ಪತ್ತೆ ಹಚ್ಚಿದರು. ಆ ಇಳಿಜಾರಿನ ಮೇಲೆ ೧೭೦೦ ಅಡಿ (೫೦೦ ಮೀ .) 
ಉದ್ದ , ೧೦೦ ಅಡಿ ( ೩೦ ಮೀ .) ಅಗಲದ ಈ ವರ್ತುಲ ಪರವಲಯಕ ದೂರದರ್ಶಕ 
ವನ್ನು ಸ್ಥಾಪಿಸುತ್ತಿದ್ದಾರೆ. ಇಂಥ ಪರವಲಯಕ ವರ್ತುಲದ ದೀರ್ಘಾಕ್ಷ ಭೂಮಿಯ 
ಅಕ್ರಕ್ಕೆ ಸಮಾನಾಂತರವಾಗಿರುವುದರಿಂದ, ವಿದ್ಯುಚ್ಚಾಲಕದಿಂದ ದೂರದರ್ಶಕ 
ವನ್ನು ಅದರ ದೀರ್ಘಾಕ್ಷದ ಸುತ್ತ ತಿರುಗಿಸಿ ನಮಗಿಷ್ಟ ಬಂದ ರೇಡಿಯೋ ಆಕರವನ್ನು 
ಏಳೆಂಟು ಘಂಟೆಗಳ ಕಾಲ ನಿರಂತರ ಗಮನದಲ್ಲಿಟ್ಟುಕೊಳ್ಳಬಹುದು ; ಅಥವಾ 
ದೂರದರ್ಶಕವನ್ನು ನಿಶ್ಚಲವಾಗಿಟ್ಟರೆ, ಆಕಾಶಕಾಯಗಳೆಲ್ಲ ಅದರ ಅಕ್ಷವನ್ನು 
ಒಂದಾದ ಮೇಲೊಂದು ಕ್ರಮವಾಗಿ ದಾಟಿಹೋಗುತ್ತವೆ. ಅಕ್ಷದುದ್ದಕ್ಕೂ ದ್ವಿಝುವೀ 
ಉಣಿಸು ತಂತಿಗಳನ್ನು ನಿಲ್ಲಿಸಿದ್ದಾರೆ. ಇವುಗಳಲ್ಲಿ ಪ್ರಚೋದಿತವಾಗುವ ತರಂಗ 
ಪ್ರವಾಹಗಳ ಪ್ರಾವಸ್ಥೆಗಳನ್ನು ತಕ್ಕಂತೆ ಅಳವಡಿಸಿ ಪೂರ್ವ- ಪಶ್ಚಿಮ ರೇಖೆಯಿಂದ 


೧೦೬೬ 


ಪ್ರಬುದ್ಧ ಕರ್ಣಾಟಕ 


PERIPSET 


40 ೦ 


1 


1 


1 1 


1 


1 


ತಾತಾ ಮೂಲಭೂತ ಸಂಶೋಧನ ಸಂಸ್ಥೆಯವರು ಉದಕಮಂಡಲದಲ್ಲಿ 

ಸ್ಥಾಪಿಸುತ್ತಿರುವ ಬೃಹದ್ದೂರದರ್ಶಕ ( ತಾತಾ) 


ಉತ್ತರಕ್ಕಾಗಲಿ ದಕ್ಷಿಣಕ್ಕಾಗಲಿ ೩೦°ಗಳಷ್ಟು ಅಂತರದಲ್ಲಿರುವ ಆಕರಗಳು ಕಳಿಸುತ್ತಿ 
ರುವ ತರಂಗಗಳನ್ನೆಲ್ಲ ಹಿಡಿಯಬಹದು. ಅಲ್ಲಿಗೆ ಇದು ಸಂಪೂರ್ಣ ಚಾಲನೀ ದೂರ 
ದರ್ಶಕವೇ ಆಯಿತು. 

ಉದಕಮಂಡಲದ ಈ ಬೃಹದೂರದರ್ಶಕ ಅನೇಕ ದೃಷ್ಟಿಗಳಿಂದ ಅದ್ವಿತೀಯ 
ವಾದದ್ದು . ಇದರ ಮೈ ವಿಸ್ತೀರ್ಣ ೫೦೦ ಅಡಿ ವ್ಯಾಸದ ಬಾಣಲೆಯದಕ್ಕೆ ಸಮ 
ನಾದ್ದರಿಂದ ಇದು ಜಗದ್ವಿಖ್ಯಾತವಾದ ಜೋಡೆಲ್ ದಂಡೆಯ ದೂರದರ್ಶಕಕ್ಕಿಂತ 
೪ರಷ್ಟು , ಸಿಡ್ನಿ ಯದಕ್ಕಿಂತ ೬ರಷ್ಟು ಸಂವೇದಕತ್ವವುಳ್ಳದ್ದು . ಒಂದು ಸಾವಿರ ಅಡಿ 
ವ್ಯಾಸದ ಅರೆಸಿಬೊ ಬಾಣಲೆಯ ಸಂವೇದಕತ್ವವೇನೋ ಉದಕಮಂಡಲದ್ದಕ್ಕಿಂತ 
ನಾಲ್ಕರಷ್ಟು ಹೆಚ್ಚು , ಆದರೆ ಅದು ನಿಶ್ಚಲ ಬಾಣಲೆ, ಅಲ್ಲದೆ ಉದಕಮಂಡಲದರ 
ಉದ್ದ ೧೭೦೦ ಅಡಿಗಳಾದ್ದರಿಂದ ವಿವಿಕೀಕರಣ ಸಾಮರ್ಥ್ಯದಲ್ಲಿ ಇದೇ ಅರೆಸಿಬೊ 
ದನ್ನು ಮೀರಿಸುತ್ತದೆ. ಹೀಗಾಗಿ ಸಂವೇದಕತ್ವ , ವಿವಿಕೀಕರಣ, ಸಂಪೂರ್ಣ 
ಚಲನೀಯತೆಗಳನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಂಡರೆ ಉದಕಮಂಡಲದ ದೂರದರ್ಶಕಕ್ಕೆ 
ಸಾಟಿಯಾದದ್ದು ಬೇರೊಂದಿಲ್ಲ. ಜೊತೆಗೆ ಇದರ ರಚನಾಕ್ರಮ ಸರಳರೀತಿಯ 
ದಾದ್ದರಿಂದ ಇದು ಅಗ್ಗ ಬೆಲೆಯದು, ಆದರೂ ದಕ್ಷಸಾಧನ ಆಗಿದೆ. ಸಾಲದ್ದಕ್ಕೆ 
ಜೋಡೆಲ್ ದಂಡೆಯದಕ್ಕೆ ದಕ್ಷಿಣಾಕಾಶದ ಬಹುಭಾಗ ಅಗೋಚರ , ಸಿಡ್ನಿ ಯದಕ್ಕೆ 
ಉತ್ತರಾಕಾಶದ ಬಹುಭಾಗ ಅಗೋಚರ, ಉದಕಮಂಡಲದ್ದಕ್ಕೆ ದಕ್ಷಿಣ ಧ್ರುವದ 
ಸುತ್ತಲ ೧೧° ಯವರೆಗಿನ ಪ್ರಾಂತ ಬಿಟ್ಟು ಉಳಿದದ್ದೆಲ್ಲ ಗೋಚರ. . 

ಇದರ ಉಣಿಸು ತಂತಿಗಳಿಗೆ ಜೋಡಿಸಿರುವ ಗ್ರಾಹಕರನ್ನು ಸೆಕಂಡಿಗೆ ೩೨. ೪ 


ರೇಡಿಯೋ ಖಗೋಳವಿಜ್ಞಾನ , 

೧೦೬೭ 
ಕೋಟ ಆವರ್ತಗಳಿಗೆ ಶ್ರುತಿಮಾಡಿರುತ್ತದೆ. ಈ ಆವರ್ತಸಂಖ್ಯೆಯಲ್ಲಿ ಎರಡು 
ಪ್ರಧಾನ ಗುಣಗಳಿವೆ. ಮೊದಲನೆಯದಾಗಿ ಅನಿಷ್ಟ ವಿದ್ಯುತರಂಗಗಳ ಗದ್ದಲ ಈ 
ಆವರ್ತಸಂಖ್ಯೆಯಲ್ಲಿ ಬಹಳ ಕಡಮೆ , ಅಲ್ಲದೆ ಸುತ್ತಮುತ್ತಲ ಗುಡ್ಡಗಳು ಆ ಅನಿಷ್ಟ 
ತರಂಗಗಳನ್ನು ತಡೆದುಬಿಡುತ್ತವೆ. ಎರಡನೆಯದಾಗಿ ೩೨. ೪ ಕೋಟ ಆವರ್ತಗಳು 
ಭಾರ ಜಲಜನಕ ಪರಮಾಣುಗಳು ಉತ್ಸರ್ಜಿಸುವ ತರಂಗಗಳು ; ಈ ಕಾರಣಗಳಿಂದ 
ದೂರದರ್ಶಕದ ಪರಿಣಾಮಕ ಸಂವೇದಕತ್ವ ಮತ್ತಷ್ಟು ಹೆಚ್ಚುತ್ತದೆ. 

ವರ್ತುಲೀ ಪರವಲಯಕ ತಂತೀವ್ಯೂಹವು ಚಾಂದ್ರಾಚ್ಛಾಧಿತ (ಲೂನಾರ್ 
ಅಕ್ಕಷನ್ ) ವಿಧಾನದಿಂದ ನಕ್ಷತ್ರ ಕಲ್ಪ ಆಕರಗಳ ಸ್ಥಾನಗಳನ್ನು ನಿಷ್ಕಷ್ಟವಾಗಿ 
ನಿರ್ಣಯಿಸುವುದಕ್ಕೂ , ಆಕರಗಳ ರಚನಾವೈಖರಿಯನ್ನು ವಿವರವಾಗಿ ನಕ್ಷೆ 
ಮಾಡುವುದಕ್ಕೂ ಅತ್ಯುತ್ತಮ ಸಾಧನ. ಇದುವರೆಗೆ ರೇಡಿಯೋ ಆಕರಗಳಲ್ಲಿ 
ನೂರಕ್ಕೆ ಸುಮಾರು ಐದನ್ನು ಮಾತ್ರ ದೃಶ್ಯ ಆಕರಗಳೊಂದಿಗೆ ನಿಖರವಾಗಿ 
ಗುರುತಿಸುವುದು ಸಾಧ್ಯವಾಗಿದೆ. ಉದಕಮಂಡಲದ ಉಪಕರಣದ ವಿವಿಕ್ತಿಕರಣ 
ಸಾಮರ್ಥ್ಯ ಈ ಕೊರತೆಯನ್ನು ಬಹುಮಟ್ಟಿಗೆ ನೀಗಿಸುವುದೆಂದು ನಂಬಲಾಗಿದೆ. 
ಅಲ್ಲದೆ ಈ ದೂರದರ್ಶಕದ ಸೂಕ್ಷ್ಮ ಸಂವೇದಕತ್ವ ರೇಡಿಯೋ ಆಕರಗಳ ಸಂಖ್ಯಾ 
ಶಕ್ತಿ ಪ್ರಮಾಣವನ್ನು ನಿರ್ಧರಿಸಿ ವಿಶ್ವ ರಚನೆಯ ಮತ್ತು ವಿಶ್ವವಿಕಾಸದ ಹಲವು ಜಟಿಲ 
ಸಮಸ್ಯೆಗಳನ್ನೂ ಬಗೆಹರಿಸೀತೆಂಬ ಆಸೆಯನ್ನು ಹುಟ್ಟಿಸಿದೆ. 

ನಕ್ಷತ್ರ ಕಲ್ಪ ಆಕರ ( QSS -ಶ್ವೇಸಾರ್ ಅಥವಾ ನಕಲ್ಪ ) ಗಳಂಥ ಇನ್ನೊಂದು 
ಜಾತಿಯ ಅಸಾಧಾರಣ ಆಕಾಶ ಕಾಯಗಳು ಈಚೆಗೆ ಪತ್ತೆಯಾಗಿವೆ . ಇವಕ್ಕೆ ನಕ್ಷತ್ರ 
ಕಲ್ಪ ನೀಹಾರಕQSG- ನಕಲ್ಪನೀಲಿಗಳೆಂದು ಹೆಸರು . ಇವೂ ನೀಲಿಬಣ್ಣದ ಪ್ರಖರ 
ಕಾಂತಿಯ ಕಾಯಗಳೇ . ಆದರೆ ಇವು ಪ್ರಸರಿಸುವ ರೇಡಿಯೋ ತರಂಗಗಳ ಶಕ್ತಿ 
ನಕಲ್ಪಗಳವಷ್ಟು ಪ್ರಚಂಡ ಪ್ರಮಾಣದಲ್ಲಿರುವುದಿಲ್ಲ, ಇವುಗಳ ಗಾತ್ರವೂ ಭಾರಕ್ಕೆ 
ಸಾಪೇಕ್ಷವಾಗಿ ಅಷ್ಟೊಂದು ಕಿರಿದಲ್ಲ, ಸಾಧಾರಣ ನೀಹಾರಕಗಳ ಸಾಂದ್ರತೆಗಿಂತ 
ಲೇನೋ ಹೆಚ್ಚಾಗಿರುತ್ತದೆ. ಉದಕಮಂಡಲದ ದೂರದರ್ಶಕವು ನಕ್ಷತ್ರಕಲ್ಪ 
ನೀಹಾರಕಗಳ ಅನ್ವೇಷಣೆಗೂ ಎತ್ತಿದ ಕೈ ; ನಕಲ್ಪ , ನಕಲ್ಪನೀ ( QSS, QSG) ಗಳೇ 
ಅಲ್ಲದೆ ಜ್ವಾಲಾ ತಾರೆಗಳ (ಫೈರ್‌ ಸ್ಟಾರ್‌ಗಳ) ವ್ಯಾಸಂಗಕ್ಕೂ ವರ್ತುಲೀ 
ಪರವಲಯಕ ತಂತೀವ್ಯೂಹ ತುಂಬ ಉಪಯುಕ್ತವಾಗುತ್ತದೆ. ಜ್ವಾಲಾ ತಾರೆಗಳು 
ರಕ್ತದೈತ್ಯವರ್ಗಕ್ಕೆ - ಕೆಂಚು ಪೆಡಂಭೂತ ಜಾತಿಗೆ- ಸೇರಿದ ನಕ್ಷತ್ರಗಳು , ಆಗಾಗ್ಗೆ 
ಇವು ಉರಿಯುವ ನಾಲಗೆಗಳನ್ನು ಚಾಚುತ್ತವೆ. ಆಗ ಇವುಗಳು ಪ್ರಸರಿಸುವ 
ರೇಡಿಯೊ ಅಲೆಗಳ ಶಕ್ತಿ ಹಲವು ಸಹಸ್ರ ಪಾಲು ಹೆಚ್ಚುತ್ತದೆ. ಇವುಗಳ ವ್ಯಾಸಂಗ 
ನಕ್ಷತ್ರ ಕಳಂಕಗಳ ಭೌತ ಸ್ಥಿತಿಗಳನ್ನು ಪರಿಚಯ ಮಾಡಿಕೊಡುತ್ತದೆ. ಆದರೆ 
ಉದಕಮಂಡಲದ ಸದ್ಯದ ದೂರದರ್ಶಕದ ವಿವಿಕೀಕರಣ ಉತ್ತರ ದಕ್ಷಿಣ ದಿಕ್ಕಿ 
ನಲ್ಲಿರುವಷ್ಟು ಹೆಚ್ಚಾಗಿ ಪೂರ್ವಪಶ್ಚಿಮದಲ್ಲಿಲ್ಲ. ಇದರಿಂದ ಚಾಂದ್ರಾಚ್ಛಾದನ 


೧೦೬೮ 

ಪ್ರಬುದ್ಧ ಕರ್ನಾಟಕ 
ವಿಧಾನಕ್ಕೆ ತೊಂದರೆಯಿಲ್ಲವಾದರೂ ಜ್ವಾಲಾ ತಾರೆಗಳ ಅನ್ವೇಷಣೆಗೆ ಅನಾನು 
ಕೂಲವೇ . ಆದಕಾರಣ ಕೆಲವು ವರ್ಷಗಳೊಳಗೆ ಪರವಲಯ ತಂತಿಗಳ ಸಾಲಿಗೆ 
ಲಂಬದ ದಿಕ್ಕಿನಲ್ಲಿ, ಅಂದರೆ ಪೂರ್ವಕ್ಕೆ ಮೂರುನಾಲ್ಕು ಕಿಲೋಮೀಟರ್‌ಗಳ ದೂರ 
ದಲ್ಲಿ ೫೦ ಅಡಿ ವ್ಯಾಸದ ಬಾಣಲೆಯನ್ನು ( ಪರವಲಯಜವನ್ನು ) ಸ್ಥಾಪಿಸುವ 
ಯೋಜನೆ ಇದೆ. ಬಾಣಲೆ - ವರ್ತುಲಗಳನ್ನು ವ್ಯತಿಕರಣ ಮಾಪಕವನ್ನಾಗಿ ಉಪ 
ಯೋಗಿಸಿದರೆ ಜ್ವಾಲಾ ತಾರೆಗಳ ಅಧ್ಯಯನ ಸಾಂಗವಾಗಿ ನಡೆಯಬಲ್ಲದು. ಇಂಥ 
ವ್ಯತಿಕರಣ ಮಾಪಕದಿಂದ ನಳ್ಳಿಯ ಜ್ಯೋತಿಘದಂಥ ಆಕಾಶಕಾಯಗಳನ್ನು 
ಸೌರಾಚ್ಛಾದನ ವಿಧಾನದಿಂದಲೂ ಪರೀಕ್ಷಿಸಬಹುದು. ಅದರ ಪರಿಣಾಮವಾಗಿ 
ಸೌರ ಕಿರೀಟದ ರಚನಾ ವೈಖರಿ, ಸೌರಾವರಣದ ಕಾಂತಕ್ಷೇತ್ರ ವಿನ್ಯಾಸ ಮುಂತಾ 
ದವುಗಳ ನಮ್ಮ ತಿಳಿವಳಿಕೆ ಪೂರ್ಣವಾಗುತ್ತದೆ. ಒಟ್ಟಿನಲ್ಲಿ ತಾತಾ ಮೂಲಭೂತ 
ಸಂಶೋಧನಾ ಸಂಸ್ಥೆಯ ರೇಡಿಯೊ ದೂರದರ್ಶಕ ವ್ಯವಸ್ಥೆ ರಾಷ್ಟ್ರಕ್ಕೆ ಹೆಮ್ಮೆ 
ತರುವಂಥದ್ದೆಂಬುದರಲ್ಲಿ ಸಂದೇಹವಿಲ್ಲ . 


ನ್ಯೂಟ್ರಿನೋ ಖಗೋಳವಿಜ್ಞಾನ 
ರೇಡಿಯೊ ಖಗೋಳವಿಜ್ಞಾನದ ಮೇಲಣ ಈ ಲೇಖನ ಇಲ್ಲಿಗೇ ಒಂದು ದೃಷ್ಟಿಯಿಂದ 
ಮುಗಿಯಬೇಕು. ಆದರೆ ಸೋವಿಯತ್ ರಷ್ಯ ೧೯೫೭ರ ಕಡೆಯಲ್ಲಿ ಸ್ಪು ಕನ್ನು 
ಭೂಪ್ರದಕ್ಷಿಣ ಪಥದಲ್ಲಿ ನಿಲ್ಲಿಸಿದಾಗಿನಿಂದ “ ದೃಗ್ಗವಾಕ್ಷ, ” “ ವಿಕಿರಣಗವಾಕ್ಷಿಗಳ 
ಮಹತ್ವ ಬಿದ್ದು ಹೋಯಿತು ; ವಿದ್ಯುತ್ಕಾಂತ ತರಂಗಗಳ ಯಾವ ತಂಡಗಳಿಗೆ 
ನಮ್ಮ ವಾಯುಮಂಡಲ ಪಾರದರ್ಶಕ, ಯಾವುದಕ್ಕೆ ಅಪಾರದರ್ಶಕವೆನ್ನುವ ಪ್ರಶ್ನೆ 
ಗೌಣವಾಯಿತು. ಏಕೆಂದರೆ ಇನ್ನೂ ರು ಮೂನ್ನೂರು ಮೈಲಿಗಳಾಚೆ ಭೂಮಿಯನ್ನು 
ಸುತ್ತುತ್ತಿರುವ ಕೃತಕ ಉಪಗ್ರಹಗಳಲ್ಲಿ ಉಪಕರಣಗಳನ್ನು ಸ್ಥಾಪಿಸಿ ಭೂಮಿಯ 
ಹೊರಗಿನ ಆಕಾಶ ಕಾಯಗಳು ಕಳಿಸುತ್ತಿರುವ ಎಲ್ಲ ವಿಕಿರಣಗಳನ್ನು ನಾವು ಈಗ 
ಹಿಡಿಯ ಬಲ್ಲೆನಾಗಿದ್ದೇವೆ. ವಿಕಿರಣ ಖಗೋಳ ವಿಜ್ಞಾನವನ್ನು ರಕ್ತಾತೀತ, 
ನೇರಳಾತೀತ, ಎಕ್ಸ್‌ಕಿರಣ ಇತ್ಯಾದಿ ಖಗೋಳವಿಜ್ಞಾನಗಳನ್ನಾಗಿ ಭಾಗಿಸಬೇಕಾಗಿ 
ಬಂದಿದೆ. ಅಷ್ಟೇ ಅಲ್ಲ, ವಿದ್ಯುತ್ಕಾಂತಕ್ಷೇತ್ರ ಹೇಗೆ ಪ್ರಭಾಣು -ಫೋಟಾನ್ - ಗಳ 
ರೂಪದಲ್ಲಿ ಪ್ರಸಾರಗೊಳ್ಳುತ್ತಿದೆ ಎಂದು ಹೇಳುತ್ತಿದ್ದೇವೆಯೊ ಹಾಗೆ ಗುರುತ್ತಾ 
ಕರ್ಷಣಕ್ಷೇತ್ರವೂ ಗುರುತ್ವಾಣು - ಗ್ರಾವಿಟಾನ್ - ಗಳ ರೂಪದಲ್ಲಿ ಪ್ರಸಾರವಾಗುತ್ತಿದೆ 
ಎಂಬ ವಾದಕ್ಕೆ ಸಮರ್ಥನೆ ದೊರೆಯುತ್ತಿದೆ. ಆದ್ದರಿಂದ ಗುರುತ್ವಾಣು ಖಗೋಳ 
ವಿಜ್ಞಾನವೂ ಇಂದಲ್ಲ ನಾಳೆ ಹುಟ್ಟಿಕೊಂಡೀತು. 

ಇನ್ನು ಖಗೋಳ ಕಾಯಗಳು ಉಗುಳುತ್ತಿರುವ ಪ್ರೋಟಾನ್ , ಇಲೆಕ್ಟ್ರಾನು 
ಗಳ ಕಣ - ಖಗೋಳವಿಜ್ಞಾನ ಭಾಗವೂ ಇರಬೇಕಲ್ಲವೆ ಎಂಬ ಪ್ರಶ್ನೆ ಏಳುತ್ತದೆ 
ನಿಜ , ಆದರೆ ಇವು ಆವಿಷ್ಟ ಕಣಗಳಾದ್ದರಿಂದ ಅಂತರ -ನೀಹಾರಕ, ಅಂತರ - ತಾರಾ 


ರೇಡಿಯೊ ಖಗೋಳವಿಜ್ಞಾನ. 

೧೦೬೯ 
ಕಾಂತ ಕ್ಷೇತ್ರದಲ್ಲಿ ಇವು ವಿಚಲಗೊಳ್ಳುತ್ತವೆ ; ಅಂದ ಮೇಲೆಭೂಮಿಯನ್ನು ಇವು 
ಸಮೀಪಿಸುವ ದಿಕ್ಕುಗಳಿಂದ ಇವೆಲ್ಲಿಂದ ಬಂದವು, ಇವುಗಳ ಮೂಲ ಯಾವುದು 
ಎಂಬುದನ್ನು ನಿರ್ಣಯಿಸುವುದಕ್ಕಾಗುವುದಿಲ್ಲ. ಅದರ ಬದಲು ನ್ಯೂಟ್ರಾನ್ , 
ನ್ಯೂಟ್ರಿನೋಗಳು ಅನಾವಿಷ್ಟ ಕಣಗಳಾದ್ದರಿಂದ ಅವು ವಿಶ್ವವ್ಯಾಪಕ ಕಾಂತ ಕ್ಷೇತ್ರ 
ದಲ್ಲಿ ವಿಚಲಗೊಳ್ಳದೆ ನೇರವಾಗಿ ಸಾಗುತ್ತವೆ. ಇವುಗಳಲ್ಲಿ ಬಿಡಿ ನ್ಯೂಟ್ರಾನ್ 
ವಿಕಿರಣ ಕ್ರಿಯಾ ಕಣವಾದ್ದರಿಂದ ಅದನ್ನೂ ಕೈಬಿಡಬೇಕಾಗುತ್ತದೆ. ಉಳಿದದ್ದು 
ನ್ಯೂಟ್ರನೊ ಕಣ . ಇದು ಕಣಗಳಲ್ಲೆಲ್ಲ ಅತ್ಯಂತ ವಿಸ್ಮಯಕರವಾದದ್ದೇ ಅಲ್ಲದೆ, 
ನಾಲೈದು ವರ್ಷಗಳ ಕೆಳಗೆ ಕೂಡ ಖಗೋಳಜ್ಞರು ನ್ಯೂಟ್ರಿನೋ - ಖಗೋಳ 
ವಿಜ್ಞಾನ ಅಚಿಂತ್ಯವೆಂದಂದು ಕೊಂಡಿದ್ದರು. ಆದ್ದರಿಂದ ಇತರ ವಿಕಿರಣ - ಖಗೋಳ 
ವಿಜ್ಞಾನಗಳ ಗೊಡವೆಗೆ ಹೋಗದೆ ನ್ಯೂಟ್ರಿನೋ - ಖಗೋಳವಿಜ್ಞಾನವನ್ನು ಕುರಿತು 
ಎರಡು ಮಾತು ಹೇಳಿ ಈ ಲೇಖನವನ್ನು ಮುಗಿಸಬೇಕೆನ್ನಿ ಸಿದೆ. 
- ನ್ಯೂಟ್ರನೊ ಕಣದ ಕಲ್ಪನೆ ಹೊಳೆದ ಸಂದರ್ಭವೂ ವಿಸ್ಮಯಕಾರಿಯಾದದ್ದೇ . 
ಕೆಲವು ವಿಕಿರಣಕ್ರಿಯಾ ಬೀಜಗಳು -ಉದಾಹರಣೆಗೆ ೨೧೦ರ ಬಿಸ್ಮತ್‌ - ಬೀಟ 
ಕಣಗಳನ್ನು ಅಂದರೆ ಅಧಿಕವೇಗದ ಇಲೆಕ್ಟ್ರಾನುಗಳನ್ನು ಉಗುಳಿ ಬೇರೆ ಧಾತು 
ಗಳಾಗಿ ಉದಾಹರಣೆಗೆ ೨೧೦ರ ಪೋಲೋನಿಯಂ ಆಗಿ ಪರಿವರ್ತನೆಗೊಳ್ಳುತ್ತವೆ. 
ಪರಮಾಣುಗಳ ಬೀಜಗಳಲ್ಲಿ ಇಲೆಕ್ಟ್ರಾನುಗಳಿರುವುದಿಲ್ಲ, ಆದ್ದರಿಂದ ಇಂಥ ಬೀಟ 
ಕ್ರಿಯೆಗಳಲ್ಲಿ ಬೀಜದಲ್ಲಿಯ ಒಂದು ನ್ಯೂಟ್ರಾನ್ ಪ್ರೋಟಾನ್ ರೂಪ ತಾಳುವಾಗ 
ಇಲೆಕ್ಟ್ರಾನನ್ನು ಕಿತ್ತೊಗೆಯುತ್ತದೆ. ಆದರೆ ಹೀಗೆ ಬೀಟ ಪರಿವರ್ತನೆಯಾದಾಗಲೆಲ್ಲ 
ಭೌತವಿಜ್ಞಾನಿ ಶಕ್ತಿಯ ಆಯವ್ಯಯದ ಪಟ್ಟಿ ಹಾಕಿದಾಗ ಲೆಕ್ಕ ತಾಳೆಯಾಗುವು 
ದಿಲ್ಲ . ಮೇಲಿನ ಉದಾಹರಣೆಯಲ್ಲಿ ಬಿಸ್ಮತ್ ಬೀಜದ ಶಕ್ತಿಯಲ್ಲಿ ಪೊಲೋನಿ 
ಯಂದನ್ನು ಕಳೆದರೆ ಉಳಿದದ್ದು ಇಲೆಕ್ಟ್ರಾನಿನ ಚಲನ ಶಕ್ತಿಯಾಗಿರಬೇಕು. ಆದರೆ 
ಬಿಸ್ಮತ್ ಬೀಜದಿಂದ ಹೊರಬೀಳುವ ಇಲೆಕ್ಟ್ರಾನಿನ ಚಲನಶಕ್ತಿ ಯಾವಾಗಲೂ 
ಹೀಗೆ ಗುಣಿಸಿದ್ದಕ್ಕಿಂತ ಕಡಮೆಯೇ ಇರುತ್ತದೆ. ಈ ಶಕ್ತಿ ಹೇಗೆ ಮಂಗಮಾಯ 
ನಾಯಿತು ? ಲಾಭ ನಷ್ಟದ ಲೆಕ್ಕ ಸಿಗದಿದ್ದರೆ ಸೆಟ್ಟಿಗೆ ಆಗುವ ಸಂಕಟಕ್ಕಿಂತ ಶಕ್ತಿಯ 
ಆಯವ್ಯಯದ ಪಟ್ಟಿ ಸರಿತೂಗದಿದ್ದರೆ ವಿಜ್ಞಾನಿಗೆ ಆಗುವ ಸಂಕಟ ತೀವ್ರವಾದದ್ದು . 
ಈ ಪರಿಸ್ಥಿತಿಯಲ್ಲಿ ಬಹಿಷ್ಕರಣ ತತ್ತ್ವದ ಪ್ರತಿಪಾದಕ ಪೌಲಿ ಆಯವ್ಯಯ ಪಟ್ಟಿ 
ಯಲ್ಲಿ ಒಂದು ಸಾಲು ಬಿಟ್ಟು ಹೋಗಿದೆಯೆಂದು ಅನುಮಾನಿಸಿದನು. ಬಿಸ್ಮತ್ 
ಬೀಜವು ಇಲೆಕ್ಟ್ರಾನಿನ ಸಂಗಡಲೆ ಇನ್ನೊಂದು ವಸ್ತುರಹಿತ, ಆವೇಶರಹಿತ ಕಣವನ್ನೂ 
ಸಿಡಿಸುತ್ತದೆ ; ಈ ಕಣ ಕಡಮೆ ಬಿದ್ದ ಶಕ್ತಿಯನ್ನು ಬೆಳಕಿನ ವೇಗದಿಂದ ಕದ್ದೋಡಿ 
ಹೋಗುತ್ತದೆ ಎಂದವನ ಊಹೆ. ಸರಿ , ಪರಮಾಣು ಸೇರಿಕೆಯ ಆದ್ಯ ಪ್ರವರ್ತಕ 
ಫರಿ ಇದನ್ನು ಕೇಳಿ ಕಣಕ್ಕೆ ಕೂಡಲೆ ನ್ಯೂಟ್ರಿನೋ ಎಂದು ನಾಮಕರಣಮಾಡಿದ. 
ನ್ಯೂಟ್ರಿನೋ ಎಂದರೆ “ ಪಕ್ಷಕ್ಕೆ ಸೇರದ ಪುಟಾಣಿ ” ಎಂದರ್ಥ . 


೧೦೭೦ 

ಪ್ರಬುದ್ಧ ಕರ್ಣಾಟಕ 
ಹುಟ್ಟಿದ ಕೂಡಲೆ ನುಣುಚಿ ಹೋಗುವ, ಮಹಾಸಂಕೋಚ ಪ್ರವೃತ್ತಿಯ 
ನ್ಯೂಟ್ರನೊವನ್ನು ಪತ್ತೆ ಹಚ್ಚುವುದು ಹೇಗೆ ಎಂಬುದು ದೊಡ್ಡ ಸಮಸ್ಯೆಯಾಯಿತು. 
ಏಕೆಂದರೆ ಇದಕ್ಕೆ ಭಾರವೂ ಇಲ್ಲ, ಆವೇಶವೂ ಇಲ್ಲ ಅಂದ ಮೇಲೆ ಮೇಘ ಮಂದಿರ 
ಗಳಲ್ಲಿ ಇದರ ಜಾಡೂ ಮೂಡುವುದಿಲ್ಲ. ಹೀಗಿದ್ದರೂ ಆಮೆರಿಕದ ಕೊವಾನ್ 
ಮತ್ತು ರೇನ್ಸ್ರು ನ್ಯೂಟ್ರಿನೋ ಕಣದ ಮಾಯೆಯನ್ನು ಭೇದಿಸುವ ಸಾಹಸದಲ್ಲಿ 
೧೯೫೩ರಲ್ಲಿ ಯಶಸ್ವಿಯಾದರು . ಸೆಕಂಡೊಂದಕ್ಕೆ ಸಾವಿರ ಕೋಟಿ ಕೋಟಿ 
ನ್ಯೂಟ್ರನೆಗಳನ್ನು ಪ್ರಶ್ನಿಸುತ್ತಿದ್ದ ದೈತ್ಯಾಕಾರದ ಬೀಜ ಕ್ರಿಯಾಕಾರಕದ ಕವಚದ 
ಸುತ್ತ ನೀರಿನ ತೊಟ್ಟಿಯನ್ನು ಬಲೆಯಾಗಿ ಬೀಸಿ ತಮಗೆ ಗೊತ್ತಿದ್ದ ಚಮತ್ಕಾರ 
ನನ್ನೆಲ್ಲ ಬಳಸಿ ನೀರಿನಲ್ಲಿರುವ ಪೊಟಾನನ್ನೇ ಗಾಳವಾಗಿ ಮಾಡಿಕೊಂಡು ಆ 
ನ್ಯೂಟ್ರಿನೋಗಳನ್ನು ಹಿಡಿದು ಹಾಕಲು ಪ್ರಯತ್ನಿಸಿದ ಇವರಿಗೆ ಸಿಕ್ಕಿದ್ದು ಘಂಟೆಗೆ 
ಮೂರೇ ಎಂದಾಗ ಇವರದೆಂಥ ಭಗೀರಥ ಪ್ರಯತ್ನ ವಿರಬೇಕು ಎನ್ನಿಸುವುದಿಲ್ಲವೆ ! 

ನ್ಯೂಟ್ರಿನೋ ಇತರ ಕಣಗಳೊಂದಿಗೆ ಪ್ರತಿಕ್ರಿಯೆ ನಡೆಸುವುದು ತುಂಬ 
ಅಪರೂಪ. ಭೂಮಿ, ಸೂರ, ನಕ್ಷತ್ರ , ನೀಹಾರಕಗಳೆಲ್ಲ ಇದಕ್ಕೆ ಶೂನ್ಯಾಕಾಶ 
ದಂತೆ ಕಾಣುತ್ತವೆ. ಒಂದು ನ್ಯೂಟ್ರನೊ ಸರಾಸರಿಯಲ್ಲಿ ಹತ್ತು ಕೋಟಿಕೋಟಿ 
ವಿಶ್ವಗಳನ್ನು ಯಾವ ಅಡ್ಡಿಯೂ ಇಲ್ಲದೆ ನೇರವಾಗಿ ದಾಟಿಕೊಂಡು ಹೋಗುತ್ತದೆ. 
ಅಲ್ಲಿಗೆ ವಸ್ತು ಶೂನ್ಯದ, ಆವೇಶ ಶೂನ್ಯದ, ಸಮುವೇಗದ ಈ ಕಣಗಳಿಗಿಂತ 
ಶಾಶ್ವತವಾದದ್ದು ವಿಶ್ವದಲ್ಲೇ ಬೇರೊಂದಿಲ್ಲ, ಇವುಗಳ ಆಯುರ್ನಿರೀಕ್ಷೆ ಅನಂತವನ್ನು 
ಮುಟ್ಟುತ್ತದೆ ಎಂದಾಗುತ್ತದೆ. 

- ಇಲೆಕ್ಟ್ರಾನು, ಪ್ರೊಟಾನು, ನ್ಯೂಟ್ರಾನುಗಳಿಗಿರುವಂತೆಯೆ ನ್ಯೂಟ್ರಿನೊ 
ಗಳಿಗೂ ಭ್ರಾಮಕಶಕ್ತಿ ಇದೆ. ಇವುಗಳಲ್ಲಿ ಕೆಲವು ಗಡಿಯಾರದ ಮುಳ್ಳು ತಿರುಗುವ 
ದಿಕ್ಕಿನಲ್ಲಿ ಗಿರನೆ ತಿರುಗುತ್ತ ನಮ್ಮಿಂದಾಚೆಗೆ ಓಡಿಹೋಗುತ್ತಿರುತ್ತವೆ, ಇನ್ನು ಕೆಲವು 
ಅದೇ ದಿಕ್ಕಿನಲ್ಲಿ ತಿರುಗುತ್ತ ನನ್ನ ಕಡೆಗೆ ಓಡಿಬರುತ್ತಿರುತ್ತವೆ. ಈ ಎಡಮುರಿ, 
ಬಲಮುರಿ ಕಣಗಳಿಗೆ ನ್ಯೂಟ್ರನೊ , ಪ್ರತಿನ್ನೂಟ್ರಿನೊಗಳೆಂದು ಹೆಸರು. ಇವು 
ಕ್ರಮವಾಗಿಪ್ರೋಟಾನ್ ನ್ಯೂಟ್ರಾನಾಗುವಾಗ , ನ್ಯೂಟ್ರಾನ್ ಪ್ರೊಟಾಸಾಗುವಾಗ 
ಹುಟ್ಟುತ್ತವೆಯಾದರೂ , ವಿಪುಲವಾಗಿ ಇವುಉತ್ಪತ್ತಿಯಾಗುವುದು ಬೀಜ ಸಂಮಿಲನ 
ಕ್ರಿಯೆಗಳಲ್ಲಿಯೇ . ಉದಾಹರಣೆಗೆ ಸೂರ ನಕ್ಷತ್ರರ ಅಂತರಾಳದಲ್ಲಿ ಇಂಗಾಲ 
ಚಕ್ರದ ಮಾರ್ಗವಾಗಿ ಜಲಜನಕ ಬೀಜಗಳು ಸೇರಿ ಹೀಲಿಯಂ ಬೀಜಗಳಾಗುವಾಗ 
ಈ ಬೃಹತ್ತಾಯಗಳಿಂದ ಹೊರಚಿಮ್ಮುವ ಶಕ್ತಿಯಲ್ಲಿ ಶೇಕಡ ೭ರಷ್ಟು ನ್ಯೂಟ್ರಿನೊ 
ರೂಪದಲ್ಲಿರಬೇಕೆಂದು ಗುಣಿತವಾಗಿದೆ. ಇದನ್ನು ಸಮರ್ಥಿಸಲು ಅಮೆರಿಕದ ಪಿಟ್ಸ್ 
ಬರಿ ನಲ್ಲಿರುವ ೪೦೦೦ ಅಡಿ ಆಳದ ಕಲ್ಲಿದ್ದಲು ಗಣಿಯಲ್ಲಿ ಬ್ರುಕ್ಟ್ರಾವೆನ್ಸ್ 
ಸಂಶೋಧನಾಲಯದವರೂ , ೭೫೦೦ ಅಡಿ ಆಳದ ಕೋಲಾರದ ಚಿನ್ನದ ಗಣಿಯಲ್ಲಿ 
ತಾತಾ ಮೂಲಭೂತ ಸಂಶೋಧನಾ ಸಂಸ್ಥೆಯವರೂ ಸೌರ ನ್ಯೂಟ್ರಿನೋ ದೂರ 


ರೇಡಿಯೊ ಖಗೋಳ ವಿಜ್ಞಾನ 

೧೦೭೧ 
ದರ್ಶಕಗಳನ್ನು ಸ್ಥಾಪಿಸಿದ್ದಾರೆ. ಗಣಿಗಳೇ ಏಕಾಗಬೇಕೆಂದು ಕೇಳಬಹುದು . 
ಈಗಾಗಲೆ ಹೇಳಿರುವಂತೆ ನ್ಯೂಟ್ರಿನೋಗಳು ಇತರ ಕಣಗಳೊಂದಿಗೆ ವ್ಯಾಪಾರ 
ನಡೆಸುವುದು ಅಪರೂಪವಾದ್ದರಿಂದ ಅವು ಯಾವ ಸಾಧನದ ಕೈಗೂ ಸಿಗುವುದಿಲ್ಲ. 
ಕೋಟಿಕೋಟಿಕೋಟಿಗಳಲ್ಲೊಂದು ಆಕಸ್ಮಿಕವಾಗಿ ಒಂದು ಕಣವನ್ನು ಸಂಘಟ್ಟಿಸಿ 
ದಾಗ ಜನಿಸುವ ಇತರ ಕಣ ಕಿರಣಗಳಿಂದ ಇದನ್ನು ಅಪ್ರತ್ಯಕ್ಷವಾಗಿ ಅನುಮಾನಿಸಿ 
ಪತ್ತೆ ಹಚ್ಚಬೇಕು. ವಿಶ್ವಕಿರಣಗಳೂ ಇಂಥ ಕಿರಣಗಳನ್ನು ಯಾವಾಗಲೂ ಲೆಕ್ಕವಿಲ್ಲ 
ದಷ್ಟನ್ನು ಉತ್ಪತ್ತಿಸುತ್ತಿರುತ್ತವೆ . ಆದರೆ ನೆಲದಿಂದ ಹಲವು ಸಾವಿರ ಅಡಿಗಳ ಆಳದಲ್ಲಿ 
ದೂರದರ್ಶಕವನ್ನಿಟ್ಟರೆ, ಈ ೪೦೦೦ ಅಥವಾ ೭೫೦೦ ಅಡಿ ನೆಲ ವಿಶ್ವಕಿರಣಗಳ 
ಉತ್ಪನ್ನಗಳನ್ನೆಲ್ಲಹೀರಿಬಿಟ್ಟಿರುತ್ತದೆ. ಅಷ್ಟು ಆಳವನ್ನೂ ಭೇದಿಸಿಕೊಂಡು ಬಂದಿರುವ 
ನ್ಯೂಟ್ರಿನೋ ಸಂಕೇತಗಳನ್ನು ಆಗ ಅಸಂದಿಗ್ಧವಾಗಿ ಇತರ ಗದ್ದಲಗಳಿಂದ ಪ್ರತ್ಯೇಕಿಸಿ 
ಗುರುತಿಸುವುದು ಸುಲಭವಾಗುತ್ತದೆ. 

ಲೀ ಮತ್ತು ಯಾಂಗರು ಸಾಮ್ಯ ನಿತ್ಯತ್ವ ನಿಯಮಗಳು ( ಲಾಸ್ ಆಫ್ 
ಪ್ಯಾಂಟ ಕನೃತ್ಯೇಷನ್ ) ಉಲ್ಲಂಘನೀಯಗಳೆಂದು ತೋರಿಸಿದ್ದಾದ ಮೇಲೆ ಫೋನ್ 
ಮನ್ ಮತ್ತು ಗೆಲ್ಮಾನರು ಮೂಲಕಣಗಳ ನಡುವಣ ದುರ್ಬಲ ಅಂತರ -ಕ್ರಿಯೆ 
ಗಳಿಗೆ ಸಾರ್ವತ್ರಿಕವಾಗಿ ಅನ್ವಯಿಸುವ ಹೊಸದೊಂದು ಏಕೀಕೃತವಾದವನ್ನು 
ಮಂಡಿಸಿದರು. ಇದರ ಮುಂದಿನ ಹೆಜ್ಜೆಯಾಗಿ ನ್ಯೂಟ್ರಿನೋಗಳ ಸೃಷ್ಟಿಯ 
ಇನ್ನೊಂದು ರೀತಿಯಲ್ಲಾಗುವುದು ಸಾಧ್ಯವೆಂಬುದನ್ನು ಮಾರಿಸನ್ ಮತ್ತು 
ಹಾಂಗ್ - ಯೀ ಚಿಯೂ ತೋರಿಸಿಕೊಟ್ಟರು. ಇಲೆಕ್ಟ್ರಾನ್ ಪಾಸಿಟ್ರಾನ್‌ಗಳು 
ಸಂಧಿಸಿದಾಗ ಅವುಗಳ ಸಮಗ್ರ ವಸ್ತುವೂ ನಷ್ಟವಾಗಿ ಎರಡು ಗಾನ ಕಿರಣಗಳು 
ಸೃಷ್ಟಿಯಾಗುತ್ತವೆಂಬುದು ಸರ್ವವಿದಿತವಾಗಿದೆ. ಆದರೆ ಅಪರೂಪವಾಗಿ ಇವುಗಳ 
ಸಂಘಟ್ಟನೆಯ ಪರಿಣಾಮವಾಗಿ ಗಾನ ಕಿರಣಗಳ ಸ್ಥಾನದಲ್ಲಿ ಒಂದು ನ್ಯೂಟ್ರ 
ಒಂದು ಪ್ರತಿ ನ್ಯೂಟ್ರಿನೋ ಸೃಷ್ಟಿಯಾಗುವುದೂ ಸಂಭವ ಎಂಬುದು ಇವರ ಮತ. 
ಎಷ್ಟು ಅಪರೂಪ ಎಂಬುದು ಇಲ್ಲಿ ಮುಖ್ಯ ಪ್ರಶ್ನೆ . ಪ್ರತಿಯೊಂದು ಕೋಟಿಕೋಟಿ 
ಕೋಟ ಸಂಘಟ್ಟ ನೆಗಳಲ್ಲಿ ಹತ್ತು ಮಾತ್ರ ನ್ಯೂಟ್ರಿನೋ ಜೋಡಿಗಳ ಸೃಷ್ಟಿಯಲ್ಲಿ 
ಪರವಸಾನವಾಗುತ್ತವೆಂದು ಅವರೇ ಗುಣಿಸಿದರು. 

ಕೋಟಿಕೋಟಿಕೋಟಿಸಲದಲ್ಲಿ ಕೇವಲ ಹತ್ತು ಸಲ ಸಂಭವಿಸಬಲ್ಲ ಘಟನೆ 
ನಿಪ್ರಯೋಜಕನೆಂದು ಅದನ್ನು ತಿರಸ್ಕರಿಸಲಿಲ್ಲ ಮಾರಿಸನ್ ಮತ್ತು ಚಿಯೂ 
ರವರು . ಏಕೆಂದರೆ ಸೆಕಂಡೊಂದಕ್ಕೆ ಕೋಟಿಕೋಟಿಕೋಟಿಕೋಟಿಸಂಘಟ್ಟ ನೆಗಳು 
ಜರುಗಬಲ್ಲ ಸನ್ನಿವೇಶವೇರ್ಪಟ್ಟರೆ ಆಗ ಪ್ರತಿ ಸೆಕಂಡೂ ಹತ್ತು ಕೋಟಿನ್ಯೂಟ್ರಿನೋ 
ಪ್ರತಿ ನ್ಯೂಟ್ರಿನೋಗಳು ಜನ್ಮತಾಳಬಲ್ಲವಲ್ಲವೆ ! ಉದಾಹರಣೆಗೆ ಈಗ ಸೂರನ 
ಅಂತರಾಳದ ತಾಪ ೨ ಕೋಟಿ ಸೆಂಟಿಗ್ರೇಡ್ ಡಿಗ್ರಿಗಳು, ಈ ತಾಪದಲ್ಲಿ 
ಪ್ರೋಟಾನುಗಳು ಸಂಮಿಳನಗೊಂಡು ಹೀಲಿಯಂ ಬೀಜಗಳಾಗುತ್ತಿವೆ. ಮುಂದೆ 


೧೦೭೨ 

ಪ್ರಬುದ್ಧ ಕರ್ಣಾಟಕ 
ಪ್ರೋಟಾನುಗಳ ಉಗ್ರಾಣ ಬರಿದಾದಂತೆ ಸೂಕ್ಯ - ನಕ್ಷತ ಕುಸಿದು ಅದರ ತಾಪ 
ಇಪ್ಪತ್ತು ಮುವ್ವತ್ತು ಕೋಟಿ ಡಿಗ್ರಿಗಳಿಗೇರಿರುತ್ತದೆ. ಆಗ ಹೀಲಿಯಂಗಳು ಸೇರಿ 
ಇಂಗಾಲ ಬೀಜಗಳಾಗುತ್ತವೆ. ಹೀಲಿಯಂಗಳೆಲ್ಲ ಪರಿವರ್ತನೆಗೊಂಡ ಮೇಲೆ 
ನಕ್ಷತ್ರ ತಿರುಗಿ ಕುಸಿಯಲಾರಂಭಿಸುತ್ತದೆ. ಕುಸಿತದಿಂದ ತಾಪ ೬೦ ಕೋಟಿಗೇರು 
ಇದೆ. ಬೀಜ ಕ್ರಿಯಾ ವೇಗ ಹೆಚ್ಚಿ ಇಂಗಾಲಗಳು ಸಂಮಿಳನಗೊಂಡು ಮ್ಯಾಗ್ನಿ 
ಸಿಯಂ ಆಗುತ್ತವೆ ; ಅಲ್ಲದೆ ತಾಪ ೬೦ ಕೋಟಿಯನ್ನು ದಾಟಿದಂತೆ ಇಲೆಕ್ಟ್ರಾನ್ 
ಪಾಸಿಟ್ರಾನ್‌ಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗಿಶಕ್ತಿ ವಿಸರಣದಲ್ಲಿ ಪ್ರಭಾಣುಗಳಿ 
ಗಿಂತ ನ್ಯೂಟ್ರಿನೋಗಳ ಪಾತ್ರ ಪ್ರಮುಖವಾಗುತ್ತ ಬರುತ್ತದೆ. ಬರಬರುತ್ತ 
ಮ್ಯಾಗ್ನಿಸಿಯಂ ಗಂಧಕವಾಗಿ, ಗಂಧಕ ಕಬ್ಬಿಣವಾಗಿ ಸಂಮಿಳನಗೊಳ್ಳುತ್ತವೆ. 
ಇಷ್ಟು ಹೊತ್ತಿಗೆ ನಕ್ಷತ್ರದ ಅಂತರಾಳದ ತಾಪ ೬೦೦ ಕೋಟಿ ಡಿಗ್ರಿಗಳಿಗೇರುತ್ತದೆ. 
ಒತ್ತಡವೂ ಅಗಾಧವಾಗಿರುವುದರ ಪರಿಣಾಮವಾಗಿ ವಸ್ತು ಸಾಂದ್ರತೆ ಘನ ಸೆಮೀ . 
ಒಂದಕ್ಕೆ ೧೦ , ೦೦೦ ಕಿಲೋಗ್ರಾಂಗೆ (ನೀರಿನದರಕೋಟಿಯಷ್ಟಕ್ಕೆ) ಏರುತ್ತದೆ. ಈ 
ತಾಪ ಒತ್ತಡಗಳಿಗೆ ಬಲಿಯಾದ ಕಬ್ಬಿಣದ ಕ್ರಿಯಾ ಸ್ವರೂಪವೂ ಭಿನ್ನ ರೀತಿಯ 
ದಾಗುತ್ತದೆ. ಕಬ್ಬಿಣದ ಬೀಜಗಳು ಇತರ ಬೀಜಗಳೊಂದಿಗೆ ಸಂಮಿಳಿಸುವುದರ 
ಬದಲು ಅವು ವಿದಳನಗೊಂಡು ತಪತಪನೆ ಹೀಲಿಯಂಗಳಾಗಿ ಹೋಳಾಗುತ್ತವೆ. 
ಈ ವಿದಳನ ಕ್ರಿಯಾ ವೇಗ ಎಷ್ಟು ರಭಸವಾಗಿರುತ್ತದೆಂದರೆ ಬರೀ ಪಾಸಿಟ್ರಾನು- ಇಲೆ 
ಕ್ಯಾನುಗಳ ಸಾಂದ್ರತೆಯೇ ಘನ ಸೆಮೀ . ಒಂದಕ್ಕೆ ೧ ಕಿಲೋಗ್ರಾಂನಷ್ಟಿರುತ್ತದೆ. 
ಸೆಕಂಡೊಂದಕ್ಕೆ ನೂರು ಕೋಟಿಕೋಟಿಕೋಟಿಕೋಟಿ( ೧೦೩೦ ) ಗಳ ದರದಲ್ಲಿ 
ಇವು ಉತ್ಪತ್ತಿಯಾಗುತ್ತ ಹೋಗುತ್ತವೆ. ಇವುಗಳ ಸಂಘಟ್ಟನೆಯ ಫಲವಾಗಿ 
ತುಂಬ ಅಪರೂಪದ್ದೆಂದು ನಾವು ಗುಣಿಸಿರುವ ನ್ಯೂಟ್ರಿನೋ ಯುಗಗಳ ಸೃಷ್ಟಿ 
ಕ್ರಿಯೆ ಕೂಡಪ್ರತಿ ಸೆಕಂಡೂ ಸುಮಾರು ಹತ್ತು ಸಾವಿರಕೋಟಿಗಳಂತೆ ಸಂಭವಿಸು 
ಇದೆ. ನಕ್ಷತ್ರದ ಅಂತರಾಳದಿಂದ ಬೆಳಕಿನ ವೇಗದಲ್ಲಿ ಹೊರಕ್ಕೆ ನುಗ್ಗಿ ಬರುತ್ತಿರುವ 
ಈ ನ್ಯೂಟ್ರಿನೋ ಜೋಡಿಗಳೆಬ್ಬಿಸುವ ಆಘಾತ ತರಂಗಗಳು ನಕ್ಷತ್ರದ ಹೊರ 
ಮೈಯನ್ನು ಸೇರಿದಾಗ ಅದನ್ನು ನುಚ್ಚು ನೂರಾಗಿ ಮಾಡಿ ಇಡೀ ನಕ್ಷತ್ರವೂ ಕೇವಲ 
ಒಂದು ಒಂದೂಕಾಲು ದಿವಸದೊಳಗೆ ಸಿಡಿದು ಬೂದಿಯಾಗುವಂತೆ ಮಾಡುತ್ತವೆ ; 
ನಕ್ಷತ್ರ ಕಾಯದ ಧಾತುಗಳೆಲ್ಲ ಪ್ರೋಟಾನ್ ( ಪ್ರಕಣ) ನ್ಯೂಟ್ರಾನ್ ( ನಿರಾವಿಷ್ಟ 
ಕಣ ), ಇಲೆಕ್ಟ್ರಾನ್ ( ವಿದ್ಯುತ್ಕಣ), ಮೀಸಾನ್ ( ಮಧ್ಯ ಕಣ), ಹೈಪರಾನ್ 
( ಬೃಹತ್ಕಣ) ಮುಂತಾಗಿ ವಿಶ್ವದಲ್ಲಿ ಎಷ್ಟು ಜಾತಿಯ ಮೂಲ ಕಣಗಳಿವೆಯೊ 
ಅಷ್ಟೂ ಜಾತಿಯ ಕಣಗಳಾಗಿ ಸಿಡಿದು ಚೆಲ್ಲಾಪಿಲ್ಲಿಯಾಗಿ ಆಕಾಶದಲ್ಲಿ ಹಂಚಿ 
ಹೋಗುತ್ತವೆ. ಇದೇ ನಮಗೆ ಪರಮನವ್ಯವಾಗಿ ಹೊಸ ನಕ್ಷತ್ರ ” ವಾಗಿ 
ಕಾಣಿಸಿಕೊಳ್ಳುವುದು. ಪ್ರಾಯಶಃ ವಿಶ್ವಕಿರಣಗಳಿಗೆ ಈ ಪರಮನವ್ಯಗಳೇ ಮೂಲ 
ವಿರಬೇಕು. 


ರೇಡಿಯೊ ಖಗೋಳ ವಿಜ್ಞಾನ 


೧೦೭೩ 


ಈ ವಾದ ಸರಿಯೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆಂದು ಆಕಾಶಗಂಗೆ 
ಯಲ್ಲಿ ಮುಂದೆ ಸಿಡಿಯಬಹುದಾದ ಪರಮನವ್ಯಕ್ಕಾಗಿ ರೇನ್ಸ್ ತನ್ನ ಉಪಕರಣ 
ಗಳನ್ನೆಲ್ಲ ಸಿದ್ಧ ಪಡಿಸಿಕೊಂಡು ಆ ಪರಮನವ್ಯದಿಂದ ಹೊರಬೀಳುವ ನ್ಯೂಟ್ರಿನೊ 
ಗಳನ್ನು ಹಿಡಿಯುವುದಕ್ಕಾಗಿ ಕಾದು ಕುಳಿತಿದ್ದಾನೆ ; ಜಗತ್ತಿನ ಖಗೋಳವೀಕ್ಷಕರಿ 
ಗೆಲ್ಲ ಪರಮನವ್ಯ ಕಾಣಿಸಿಕೊಂಡ ಕೂಡಲೆ ಅದರ ನಿಷ್ಕಷ್ಟ ಸ್ಥಾನವನ್ನು ತನಗೆ 
ತಿಳಿಸಬೇಕೆಂದು ಅವರನ್ನು ಕೇಳಿಕೊಂಡಿದ್ದಾನೆ. ಏಕೆಂದರೆ ಆಕಾಶದಲ್ಲೆಲ್ಲೋ 
ಒಂದು ಕಡೆ ಹೇಳಿ ಕೇಳದೆ ನಡೆಯುವ ಈ “ ಬಿರುಸು ಬಾಣ ” ದ ಪ್ರದರ್ಶನ ಒಂದೇ 
ದಿನದೊಳಗೆ ಆರಂಭವಾಗಿ ಮುಗಿದುಹೋಗುತ್ತದೆ, ಅಷ್ಟರೊಳಗಾಗಿ ಪ್ರಾಯೋಗಿಕ 
ವೀಕ್ಷಣೆಗಳನ್ನೆಲ್ಲ ಮಾಡಿ ಮುಗಿಸಿರಬೇಕು. 


ಉಪಸಂಹಾರ 
ಭಾರತೀಯ ದಾರ್ಶನಿಕ ಭಾಷೆಯಲ್ಲಿ ನ್ಯೂಟ್ರಿನೋವನ್ನು ನಿರ್ಗುಣವೆಂದು ಕರೆದರೆ 
ತಪ್ಪಲ್ಲ, ಏಕೆಂದರೆ ಇದಕ್ಕೆ ಆವೇಶವಿಲ್ಲ . ಭಾರವಿಲ್ಲ. ಇದರ ಗತಿ ನೇರ, ವೇಗ ಅಚಲ , 
ಇದರ ರೂಪ ಸ್ಥಿರ, ಹಾಗಿದ್ದರೂ ಇದು ಅವ್ಯಕ್ತ ಶಕ್ತಿಪೂರ್ಣ, ಪರಮನವ್ಯಗಳಿಂದ 
ಸಿಡಿದುಬರುವ ಈ ನ್ಯೂಟ್ರಿನೋಗಳು ಏನಾಗುತ್ತವೆ ? ಇವು ವಿಶ್ವವನ್ನು ತುಂಬುತ್ತ 
ಹೋಗುತ್ತವೆ, ಹೋಗಲೇಬೇಕು. ಕಾಲ ಕಳೆದಂತೆ ವಿಶ್ವದ ಶಕ್ತಿಯ ಹೆಚ್ಚು ಹೆಚ್ಚು 
ಭಾಗ ನ್ಯೂಟ್ರಿನೋ ರೂಪಕ್ಕೆ ಪರಿವರ್ತಿತವಾಗುತ್ತ ಹೋಗುತ್ತದೆ. “ ನಾವು 
ಮಣ್ಣಿನಿಂದ ಬಂದು ಮಣ್ಣಿಗೆ ಹೋಗುತ್ತೇವೆ ” ಎಂಬ ನಾಣ್ಣುಡಿಯಿದೆ. ಸರಿ , 
ಆದರೆ ಆ ಮಣ್ಣು ಎಲ್ಲಿಂದ ಬಂತು, ಮುಂದೆಲ್ಲಿಗೆ ಹೋಗುತ್ತದೆ ಎಂದು ಕೇಳಿದರೆ 
ನ್ಯೂಟ್ರನೊ ಇಂದ ಬಂತು, ನ್ಯೂಟ್ರನೆಗೇ ಹೋಗುತ್ತದೆ ಎಂದನ್ನ ಬೇಕಾಗುತ್ತದೆ. 
ನಮ್ಮ ಯಾತ್ರೆ ನಿರ್ಗುಣದಿಂದ ನಿರ್ಗುಣಕ್ಕೆ ಇದ್ದೀತೆ ! 


ಕೃತಜ್ಞತೆ: 

( ಮೆಕ್ ಗ್ರಾ ) ಈ ಅ೦ಕಿತವಿರುವ ಚಿತ್ರಗಳನ್ನು ಎ ಕೌಸ್‌ನ “ ರೇಡಿಯೊ ಅಸ್ಸಾನಮಿ ” 
( ೧೯೬೭) ಇಂದ ಆಯು ನ್ಯೂಯಾಕ್ಕಿನ ಮೆಕ್‌ಗ್ರಾಹಿಲ್ ಬುಕ್ ಕಂಪೆನಿಯವರ ಆಪ್ಪಣೆ 
ಪಡೆದು ಪುನರುದ್ರಿಸಿದೆ. 

( ತಾತಾ) ಈ ಅ೦ಕಿತದ ಚಿತ್ರಗಳನ್ನು ಮುಂಬಯಿಯ ತಾತಾ ಮೂಲಭೂತ ಸಂಶೋಧನ 
ಸಂಸ್ಥೆ ಯ ರೇಡಿಯೊ ಅಸ್ಟ್ರಾನಮಿ ವಿಭಾಗದ ಅಧಿಕಾರಿಗಳು ಕೃಪೆ ಮಾಡಿ ಒದಗಿಸಿದ್ದಾರೆ. 
ಇವರೀರ್ವರಿಗೂ ಲೇಖಕನು ಕೃತಜ್ಞ . 


ಸನಿಹದವೋ ದೂರದವೋ ವಿಶ್ವದ 

ವಸ್ತುವಿನೆಲ್ಲವ ಪೋಣಿಸಿದೆ 
ಮಹಾಶಕ್ತಿ ಅವಿನಾಶಿ - ಅದೆಂತೆನೆ 
ಹೂವೊಂದನು ನೀನಲುಗಿಸಲಾರೆ 

ತಾರಗೆಯೊಂದನು ನೋಯಿಸದೆ 


ಮೂಲ: ಫ್ರಾನ್ಸಿಸ್ ಥಾಂಪ್ಸನ್ 


ಅನುವಾದ : ಪು . ತಿ . ನ . 


ಎಚ್. ಎಸ್. ವೆಂಕಟರಾಮಯ್ಯ 


ಅತಿಶೈತ್ಯ , ಅದರ ವೈಚಿತ್ರಗಳು 


ದಿನಚರಿಯ ಭಾಷೆಯಲ್ಲಿ ಚಳಿ, ಸೆಕೆ ಎಂದು ನಾವು ವರ್ಣಿಸುವಾಗ ಇರುವ 
ತಾಪಗಳ ಅಂತರವು ಅತ್ಯಂತ ಮಿತವಾದದ್ದು . ತಾಪವು ೪೦° ಸೆಂಟಿಗ್ರೇಡ್ ಗೆ 
ಏರಿದರೆ ಸೆಕೆಯನ್ನು ತಡೆಯಲಾರೆವು; ತಾಪವು ೧೫° ಸೆಂಟಿಗ್ರೇಡ್‌ಗೆ ಇಳಿದರೆ ಅತಿ 
ಚಳಿ ಎಂದು ಗೊಣಗಿ ಬೆಚ್ಚನೆಯ ಬಟ್ಟೆಗಳ ರಕ್ಷಣೆಯನ್ನು ಪಡೆಯುತ್ತೇವೆ. ಈ 
ರೀತಿಯಾಗಿ ತಾಪವು ಮಿತವಾಗಿ ಏರಿಳಿಯುವ ಭೂಪ್ರದೇಶ ಬಗೆಬಗೆಯಾದ ಸಸ್ಯ , 
ಪಕ್ಷಿ ಮತ್ತು ಪ್ರಾಣಿಗಳಿಂದ ಕಂಗೊಳಿಸುತ್ತದೆ. ಬಹುಶಃ ಇತರ ಗ್ರಹಗಳಲ್ಲಿ ಈ 
ತಾಪದ ಸೌಲಭ್ಯತೆ ಇಲ್ಲದಿರುವ ಕಾರಣ ನಮಗೆ ತಿಳಿದಿರುವ ಸಸ್ಯ , ಪ್ರಾಣಿವರ್ಗ 
ಗಳಾವುವೂ ಅಲ್ಲಿ ಇಲ್ಲದೆ ಇರಬಹುದು. ಆದ್ದರಿಂದ ಭೂಮಿಯ ಮೇಲಣ ಸಸ್ಯ , 
ಮೃಗಗಳ ಸಮೃದ್ಧಿ ಮತ್ತು ಮಾನವರ ವಿವಿಧ ಚಟುವಟಿಕೆಗಳು ಈ ಹಿತವಾದ, 
ಮಿತವ್ಯತ್ಯಾಸವನ್ನು ೬ ತಾಪಗಳ ವೈಚಿತ್ರವೆಂದು ಎಣಿಸಬಹುದು. ಇಂತಹ ಹಿತ 
ವಾತಾವರಣದಲ್ಲಿ ಪ್ರಗತಿ ಪಡೆದಿರುವ ಮಾನವನು, ಕೆಲವು ಪ್ರಯೋಗಗಳ 
ಸಹಾಯದಿಂದ ಅತ್ಯಂತ ಹೆಚ್ಚಿನ ತಾಪ ಮತ್ತು ಅತಿ ಶೈತ್ಯಗಳನ್ನುಂಟುಮಾಡಿ 
ಅವುಗಳನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿರುತ್ತಾನೆ. ಈಗ 
ಅತಿ ಶೈತ್ಯ ಎಂದರೇನು, ಅದನ್ನು ಪಡೆಯುವ ವಿಧಾನಗಳಾವುವು, ಅಂತಹ ತಾಪ 
ಗಳಲ್ಲಿ ವಸ್ತು ಉಪಯುಕ್ತವಾದ ಮತ್ತು ವಿಸ್ಮಯಕರವಾದ ಯಾವ ವೈಚಿತ್ರ 
ಗಳನ್ನು ಪ್ರದರ್ಶಿಸುತ್ತದೆ ಎಂಬ ವಿಷಯಗಳನ್ನು ವಿಚಾರ ಮಾಡೋಣ. 

ಶೈತ್ಯೋತ್ಪತ್ತಿಯ ಗುಟ್ಟನ್ನು ತಿಳಿಯುವುದಕ್ಕೆ ಮೊದಲು , ವಸ್ತುವನ್ನು ಕಾಯಿ 
ಸಿದಾಗ ಅದರ ಒಳಗಡೆ ಏನಾಗುತ್ತದೆ ಎಂದು ತಿಳಿಯುವುದು ಆವಶ್ಯಕ. ವಸ್ತು 
ಘನರೂಪದಲ್ಲಿದ್ದಾಗ ಅದರ ಸ್ವಭಾವಕ್ಕೆ ಅನುಗುಣವಾದ ಸ್ಪಟಿಕಾಕೃತಿಯಲ್ಲಿ 
ಇರುತ್ತದೆ. ವಸ್ತುವಿನ ಅಣುಗಳು ಸ್ಪಟಿಕ ಜಾಲದ ( crystal lattice) ನಿರ್ದಿಷ್ಟ 
ಸ್ಥಾನಗಳನ್ನು ಮಾತ್ರ ಆಕ್ರಮಿಸುತ್ತವೆ. ಈ ಕಾರಣದಿಂದ, ವಸ್ತು ಆಕರ್ಷಕ 
ವಾದ ಜಾಮಿತೀಯ ರೂಪವೊಂದನ್ನು ಪಡೆಯುತ್ತದೆ. ಈ ಜಾಲದಲ್ಲಿರುವ 
ಅಣುಗಳು ನಿಶ್ಚಲವಾಗಿರದೆ, ಸದಾ ತಮ್ಮ ಮಾಧ್ಯ ಸ್ಥಾನಗಳ ಆ ಕಡೆ, ಈ ಕಡೆ 


೧೦೭೬ 

ಪ್ರಬುದ್ಧ ಕರ್ಣಾಟಕ 
ಆಂದೋಳನಗೊಳ್ಳುತ್ತಲೇ ಇರುತ್ತವೆ. ಅಣುಗಳ ಆಂದೋಳನ ಶಕ್ತಿಯು ತಾಪಕ್ಕೆ 
ಅನುಗುಣವಾಗಿರುವುದರಿಂದ ತಾಪವು ಹೆಚ್ಚಿದಂತೆ ಆಂದೋಳನ ವೈಶಾಲ್ಯವು 
(amplitude of oscillation ) ಹೆಚ್ಚುತ್ತಾ ಹೋಗುತ್ತದೆ. ವಸ್ತುವಿನ ಕರಗುವ 
ಬಿಂದು ( melting point) ಎಂದು ಕರೆಯಲ್ಪಡುವ ತಾಪವನ್ನು ತಲುಪಿದಾಗ, 
ಅಣುಗಳ ಆಂದೋಳನವು ಅತಿ ತೀವ್ರವಾಗಿ , ಅವುಗಳ ಮೇಲೆ ವರ್ತಿಸುವ ಬಲಗ 
ಳಿಂದ ಅಣುಗಳು ಬಿಡುಗಡೆ ಹೊಂದಿ ಸ್ಪಟಿಕಾಕೃತಿಯು ಸಂಪೂರ್ಣವಾಗಿ ಕುಸಿದು 
ಬೀಳುತ್ತದೆ. ಇದನ್ನೇ ವಸ್ತು ಕರಗುವುದು ಎಂದು ನಾವು ವರ್ಣಿಸುವುದು. ವಸ್ತು 
ಕರಗಿ ದ್ರವವಾದ ನಂತರ ಅದರಲ್ಲಿರುವ ಅಣುಗಳು ನಾನಾ ದಿಕ್ಕುಗಳಲ್ಲಿ ನಿರಂತರ 
ವಾಗಿ ಚಲಿಸುತ್ತಿರುತ್ತವೆ, ಮತ್ತು ಈ ರೀತಿ ಚಲಿಸುತ್ತಿರುವಾಗ ಒಂದರೊಡನೆ 
ಮತ್ತೊಂದು ಡಿಕ್ಕಿ ಹೊಡೆಯುತ್ತವೆ. ವ್ಯವಸ್ಥೆಯಲ್ಲಿದ್ದ ಅಣುಗಳು ಅವ್ಯವಸ್ಥೆಯ 
ಸ್ಥಿತಿಗೆ ಇಳಿಯುತ್ತವೆ. ದ್ರವವನ್ನು ಕಾಯಿಸುತ್ತಾ ಹೋದರೆ ಈ ಅವ್ಯವಸ್ಥೆಯ 
ಚಲನೆಯು ಅಧಿಕವಾಗಿ ವಸ್ತು ಬಾಷ್ಪ ಸ್ಥಿತಿಯನ್ನು ತಲಪುತ್ತದೆ. ಬಾಷ್ಪವನ್ನೂ 
ಕಾಯಿಸಿದರೆ ಅಣುಗಳ ಅವ್ಯವಸ್ಥಿತವಾದ( disorderly ) ಮತ್ತು ಗೊತ್ತುಗುರಿ ಇಲ್ಲದ 
( random ) ಚಲನೆಯು ಅಧಿಕಗೊಂಡು ಅವುಗಳ ಚಾಲನ ಶಕ್ತಿಯು ಬೆಳೆಯುತ್ತದೆ. 
ಇದರಿಂದ, ತಾಪವು ಹೆಚ್ಚಿದಂತೆ ಅಣುಗಳ ಸ್ಥಾನ ಮತ್ತು ವೇಗಗಳ ಅವ್ಯವಸ್ಥೆಯು 
ಹೆಚ್ಚುತ್ತದೆ ಎಂದು ನಾವು ಅರಿಯಬಹುದು. ನಾವು ತಾಪದಿಂದ ಪಡೆಯುವ ಅನೇಕ 
ಉಪಕಾರಗಳು, ಉದಾಹರಣೆಗೆ ವಿವಿಧ ರಾಸಾಯನ ಕ್ರಿಯೆಗಳು , ಜೀವರಸಾಯನ 
ಕ್ರಿಯೆಗಳು (biochemical reactions), ಈ ಅಣು ಅವ್ಯವಸ್ಥೆಯಿಂದಲೇ ಜರುಗು 
ತದೆ. ಅತಿ ಸೂಕ್ಷ್ಮದರ್ಶಕ (ultra - microscope) ದಲ್ಲಿ ನೋಡಬಹುದಾದ 
ನಿಲಂಬಿತ ಕಣಗಳ (colloidal particles ) - ಬ್ರೌನಿಯನ್ ಚಲನೆ ' ಅಣುಗಳ 
ಅವ್ಯವಸ್ಥೆ ಚಲನೆಯ ಪ್ರತಿರೂಪ ಮತ್ತು ಅದರಿಂದಲೇ ಉಂಟಾದದ್ದು . ಉಷ್ಣ 
ಚಾಲನಶಾಸ್ತ್ರ (thermodynamics ) ಎಂದು ಕರೆಯಲ್ಪಡುವ ಉಷ್ಣ ವಿಜ್ಞಾನದ 
ಭಾಗದಲ್ಲಿ , ಅಣು ಅವ್ಯವಸ್ಥೆಯ ಏರುವಿಕೆಯನ್ನು " ಎಂಟ್ರೋಪಿ' ಯ ಹೆಚ್ಚು ವಿಕೆ 
ಯಿಂದ ಅಳೆಯಬಹುದೆಂದು ಕಂಡುಬರುತ್ತದೆ ; ಅಲ್ಲದೆ 

ವಸ್ತುವುಗ್ರಹಿಸಿದ ಉಷ್ಣ 
ಎಂದುಇಲ್ಲಿ ಉಷ ಗ್ರಹಣದಲಿ ವಸ್ತುವಿನ ನಿರಪೇಕ ತಾಪ 
ಎಂದೂ ಗೊತ್ತಾಗುತ್ತದೆ. 

ಮೇಲಿನ ಪರಿಶೀಲನೆಯಲ್ಲಿ, ಕಡಿಮೆ ತಾಪಗಳನ್ನು ಪಡೆಯುವುದಕ್ಕೆ ಮಾರ್ಗ 
ದರ್ಶಕವಾದ ಗುಟ್ಟು ಸ್ಪಷ್ಟವಾಗುತ್ತದೆ. ಒಂದು ವಸ್ತುವನ್ನು ಶೈತ್ಯಗೊಳಿಸುವುದಕ್ಕೆ 
ಅದರ ' ಅಣುಗಳ ಅವ್ಯವಸ್ಥೆಯನ್ನು ' ಕಡಿಮೆ ಮಾಡಿ ಅದರ ಎಂಟ್ರೋಪಿಯನ್ನು 
ಇಳಿಸಬೇಕು. ಸೂಕ್ತವಾದ ವಸ್ತುಗಳ ಅಣು ಅವ್ಯವಸ್ಥೆಯನ್ನು ಕಡಿಮೆ ಮಾಡಿ 
ಅವುಗಳ ತಾಪಗಳು ತಗ್ಗುವಂತೆ ಮಾಡುವ ಕ್ರಮಗಳನ್ನೂ ಮತ್ತು ಆ ತಾಪಗಳಲ್ಲಿ 


ಅತಿಶೈತ್ಯ , ಅದರ ವೈ ಚಿತ್ರಗಳು 

೧೦೭೭ 
ಕಂಡು ಬರುವ ಉಪಯೋಗ ಮತ್ತು ಸ್ವಾರಸ್ಯ ವಿಚಾರಗಳನ್ನು ಈಗ ಪರಿಶೀಲಿ 
ಸೋಣ. ಈ ಕಡಿಮೆ ತಾಪಗಳಿಗೂ ನಮಗೆ ತಿಳಿದಿರುವ ತಾಪಗಳಿಗೂ ಇರುವ 
ಸಂಬಂಧವನ್ನು ಚಿತ್ರ ೧ರಲ್ಲಿ ತೋರಿಸಿದೆ. ನಾವು ಪಡೆಯಬಹುದಾದ ಅತ್ಯಲ್ಪ ತಾಪ 
ಯಾವುದು ಎನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸುತ್ತದೆ. ಅಣು ಅವ್ಯವಸ್ಥೆ 
ಯನ್ನು ಕ್ರಮೇಣ ತಗ್ಗಿಸಿ, ಕೊನೆಗೆ ಪರಿಪೂರ್ಣ ವ್ಯವಸ್ಥೆಯನ್ನು ತಲುಪಿದರೆ , 


ಸೆಲ್ಸಿಯಸ್ ತಾಪ 


ನಿರಪೇಕ್ಷತಾಪ 


೧೦೬೩° ಸೆ. 


- 


- 


೧೩೩೬° ನಿರಪೇಕ್ಷ ಚಿನ್ನ ಕರಗುವುದು 


೧೦೦° ಸೆ. 


೩೭೩ ನಿರಪೇಕ್ಷ - ನೀರು ಕುದಿಯುವುದು 
೨೭೩ ನಿರಪೇಕ್ಷ - ನೀರು ಹೆಪ್ಪುಗಟ್ಟುವುದು 
೯೦ . ೧೮ ನಿರಪೇಕ್ಷ - ಆನ್ನು ಜನಕ ಕುದಿಯುವುದು 
೭೭ . ೩೫ ನಿರಪೇಕ - ಸಾರಜನಕ ಕುದಿಯುವುದು 


- ೧೮೨ . ೮೨° ಸೆ . 
- ೧೯೫, ೬೫° ಸೆ . 


- ೨೫೨, ೬೨೦ ಸೆ. 
- ೨೫೮. ೯೬೦ ಸೆ . 


೨೦ . ೩೮ ನಿರಪೇಕ್ಷ - ಜಲಜನಕ ಕುದಿಯುವುದು 
೧೪ . ೦೪ ನಿರಪೇಕ್ಷ - ಜಲಜನಕ ಘನೀಕರಿಸುವುದು 


- ೨೬೮. ೭೮° ಸೆ. 
- ೨೭೦ . ೮೧° ಸೆ. 


೪.೨೨ ನಿರಪೇಕ್ಷ - ಹೀಲಿಯಂ ಕುದಿಯುವುದು 
೨.೧೯ ನಿರಪೇಕ್ಷ - ಹೀಲಿಯಂ ಪರಿವರ್ತನೆ 


- ೨೭೨° ಸೆ. 


೧ ನಿರಪೇಕ್ಷ 


- ೨೭೨. ೯° ಸೆ. 


- 


೦.೧ ನಿರಪೇಕ್ಷ 


ಚಿತ್ರ ೧, ಕೆಲವು ನಿರ್ದಿಷ್ಟ ತಾಪಗಳು 
[ ಲಘು ಗಣಕೀಯ ಮಾಪನದಂತೆ ( logarithmic scale ) ಗುರ್ತಿಸಿರುವುದು ] 


೧೦೭೮, 


ಪ್ರಬುದ್ಧ ಕರ್ಣಾಟಕ 
ಅತಿ ತಗ್ಗಿನ ತಾಪವನ್ನು ಪಡೆಯಬಹುದು. ಇದಕ್ಕಿಂತ ತಗ್ಗಿನ ತಾಪವಿಲ್ಲ. ಈ 
ತಾಪವನ್ನೇ ಪರಮಶೂನ್ಯ ತಾಪ ಅಥವಾ ನಿರಪೇಕ್ಷಶೂನ್ಯ ತಾಪ (absolute Zero 
temperature) ಎಂದು ಕರೆಯುವುದು, ಉಷ್ಣ ಚಾಲನ ಶಾಸ್ತ್ರದ ಪ್ರಕಾರ ಇದರ 
ಬೆಲೆಯು - ೨೭೩ .೧೬ ಡಿಗ್ರಿ ಸೆಲ್ಸಿಯಸ್ ಎಂದು ನಿರ್ಧರಿಸಲ್ಪಟ್ಟಿದೆ. ಭೌತ 
ಶಾಸ್ತ್ರಜ್ಞರು ಹಂತ ಹಂತವಾಗಿ ಈ ನಿರಪೇಕ್ಷ ಶೂನ್ಯ ತಾಪವನ್ನು ಸವಿಾಪಿಸಲು 
ಅನುಸರಿಸಿದ ವಿಧಾನಗಳನ್ನು ಈಗ ಪರಿಶೀಲಿಸೋಣ. 


- ರಶ್ಮಿ ಪ್ರಸಾರ ಕ 


ss \ \ \ \ \ \ \ \ \ \ 


+ 


ವಿದ್ಯುಚ್ಚಾಲಕ 


ಪಂಪ 


ಮಂಜುಗಡ್ಕಉತ್ಪತ್ತಿ 


ಸ್ವಯಂಚಾಲಿತ 
ವಿದ್ಯುತ್ ಸಂಪರ್ಕ 


ಶೀತ ಸಂಪುಟ 


ಚಿತ್ರ ೨. ಪ್ರಶೀತಕ ( Refrigerator ) 
ಮಂಜುಗಡ್ಡೆಯ ತಾಪದ ಸಮಾಸದಲ್ಲಿನ ತಾಪಗಳನ್ನು ಪಡೆಯುವ ಅತ್ಯಂತ 
ಸುಲಭಮಾರ್ಗವು, ಮನೆಗಳಲ್ಲೂ ಸಹ ಹೆಚ್ಚು ಹೆಚ್ಚಾಗಿ ಬಳಕೆಯಲ್ಲಿರುವ ಫ್ರಿಜ್ 
ಅಥವಾ ' ರೆಫ್ರಿಜರೇಟರ್ ' ಎಂದು ಕರೆಯಲ್ಪಡುವ ಪ್ರತೀತಕಗಳಲ್ಲಿ ಉಪಯೋಗಿ 


೧೦೭೯ 
ಅತಿಶೈತ್ಯ , ಅದರ ವೈ ಚಿತ್ರಗಳು 
ಸಲ್ಪಡುತ್ತದೆ. ಈ ಬಗೆಯ ಯಂತ್ರಗಳಲ್ಲಿ, ಅಮೋನಿಯ , ಸಲ್ಪರ್ ಡೈಆಕ್ಸೆಡ್ 
ಮಿಥೈಲ್ ಕ್ಲೋರೈಡ್ , ಫಿಯಾನ್ ಮುಂತಾದ ಅನಿಲಗಳಲ್ಲಿ ಯಾವುದಾದರೂ 
ಒಂದನ್ನು ಸಂಕುಚಿಸಿ ಸಂಕೋಚನದಿಂದ ಉಂಟಾಗುವ ಉಷ್ಣವನ್ನು ರಶ್ಮಿ ಪ್ರಸಾರ 
ದಿಂದ ವಿಸರ್ಜಸಿ ಅನಿಲದ ತಾಪವು ಏರದಂತೆ ಮಾಡಲಾಗುತ್ತದೆ. ಈ ವಿಧಾನದಿಂದ 
- ಅನಿಲದ ಎಂಟ್ರೊಪಿ ತಗ್ಗು ತ್ತದೆ, ಅಂದರೆ ಹೆಚ್ಚು ವ್ಯವಸ್ಥ ಸ್ಥಿತಿಗೆ ಬಂದು ಅನಿಲವು 

ದ್ರವರೂಪವನ್ನು ತಲುಪುತ್ತದೆ. ಈ ದ್ರವವು ಮಂಜುಗಡ್ಡೆ ಉತ್ಪತ್ತಿ ಮಾಡುವ 
- ಸಂಪುಟದ (freezer ) ಸುತ್ಯ , ಚಿತ್ರ ೨ರಲ್ಲಿ ತೋರಿಸಿರುವಂತೆ ಶೇಖರಿಸುತ್ತದೆ. 
ದ್ರವವಿರುವ ಈ ಭಾಗವನ್ನು ಸಂಕುಚಿಸುವ ಸಾಧನದ ( compressor ) ಅನಿಲ 
ವನ್ನು ಸೆಳೆದುಕೊಳ್ಳುವ ಭಾಗಕ್ಕೆ (Suction side) ಸೇರಿಸಿರುವುದರಿಂದ ದ್ರವವು 
ಕ್ಷಿಪ್ರವಾಗಿ ಬಾಷ್ಟ್ರೀಕರಿಸುತ್ತಲೇ ಇರುತ್ತದೆ. ಬಾಷ್ಟ್ರೀಕರಣಕ್ಕೆ ಬೇಕಾಗುವ ಉಷ್ಣ ವೂ 
ದ್ರವದಿಂದಲೇ ಸಂಗ್ರಹಿಸಲ್ಪಡುವುದರಿಂದ ಅದರ ತಾಪವು ಸಾಕಾದಷ್ಟು ತಗ್ಗಿ , 
ಒಳಗಡೆ ಪಾತ್ರೆಗಳಲ್ಲಿ ಇಟ್ಟಿರುವ ನೀರನ್ನು ಹೆಪ್ಪುಗಟ್ಟುವಂತೆ ಮಾಡಿ ಮಂಜುಗಡ್ಡೆ 
ಯನ್ನು ಉತ್ಪಾದಿಸುತ್ತದೆ. ಈ ಕಾರಣದಿಂದ ಪ್ರತೀತಕದ ಒಳಭಾಗದಲ್ಲೆಲ್ಲಾ 
ಶೈತ್ಯ ಉಂಟಾಗುತ್ತದೆ. ಶೈತ್ಯವು ಬೇಕಾದದ್ದಕ್ಕಿಂತ ಅಧಿಕವಾದರೆ ಸ್ವಯಂಚಾಲಿತ 
ವಿದ್ಯುತ್ಸಂಪರ್ಕವು ಕಡಿದು ಸಂಕುಚಿಸುವ ಸಾಧನವನ್ನು ನಡೆಸುವ ವಿದ್ಯುಚ್ಛಾಲಕವು 
ನಿಂತು ಹೋಗುತ್ತದೆ. ಶೈತ್ಯವು ಕಡಿಮೆಯಾದಾಗ ವಿದ್ಯುತ್ಸಂಪರ್ಕವು ತನ್ನಷ್ಟಕ್ಕೆ 
ತಾನೇ ಉಂಟಾಗಿ , ಮೇಲೆ ವಿವರಿಸಿದ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ. 

ಈಗ ವಿವರಿಸಿದುದು ಅತಿ ಶೈತ್ಯದ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಜ್ಜೆ ಯಾದರೂ 
ಅಷ್ಟರಲ್ಲಿಯೇ ವಿಸ್ಮಯವನ್ನುಂಟುಮಾಡುವ ಗುಣಗಳು ಗೋಚರಕ್ಕೆ ಬಂದು ಅವು 
ಗಳಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಇಂತಹ ಶೈತ್ಯ ತಾಪ 
ಗಳಲ್ಲಿ , ಕಾಯಿ ಪಲ್ಯಗಳು , ಹಣ್ಣು , ಹಾಲು , ಮೊಸರು, ಬೇಯಿಸಿದ ಪದಾರ್ಥ 
ಮುಂತಾದ ಆಹಾರ ಪದಾರ್ಥಗಳನ್ನು ಕೆಟ್ಟು ಹೋಗದಂತೆ, ಕೊಳೆಯದಂತೆ, 
ಅವುಗಳು ಹೊಸದರಂತೆ ಇರುವಂತೆಯೇ ಹೆಚ್ಚು ಕಾಲ ಇಡಲು ಸಾಧ್ಯವಾಗುತ್ತದೆ. 
ಇಂತಹ ಪದಾರ್ಥಗಳು ಕೆಡುವುದು, ಮತ್ತು ಕೊಳೆಯುವುದು ಒಂದು ಜೀವ 
ರಸಾಯನಿಕ ಕಾರ್ಯ (biochemical action). ಈ ಕಾರ್ಯಗಳ ವೇಗವು 
ಬಹುಮಟ್ಟಿಗೆ ತಾಪವನ್ನು ಅವಲಂಬಿಸಿದೆ. ಆದ್ದರಿಂದ ತಾಪವನ್ನು ಸಾಕಷ್ಟು 
ಕಡಿಮೆ ಮಾಡಿದರೆ ಈ ಕ್ರಿಯೆಗಳು ನಡೆಯದಂತೆ ತಡೆಗಟ್ಟಬಹುದು. ಪ್ರಾಣಿಗಳ 
ಆಹಾರದ ಮತ್ತು ಆಮ್ಲಜನಕದ ಅವಶ್ಯಕತೆಯು, ಅವುಗಳ ದೇಹ ತಾಪವನ್ನು 
ತಗ್ಗಿಸುವುದು ಸಾಧ್ಯವಾದರೆ, ತೀರ ಕಡಿಮೆಯಾಗುತ್ತದೆ. * ತೀತನಿದೆ ' ಮಾಡುವ 
ಪ್ರಾಣಿಗಳು ( hibernating animal ) ತಮ್ಮ ದೇಹತಾಪಗಳನ್ನು ಸಾಕಷ್ಟು 
ಇಳಿಸಿಕೊಂಡು , ಆಹಾರ ಸೇವನೆಯೇ ಇಲ್ಲದೆ, ಯಾವ ಚಟುವಟಿಕೆಯೂ ಇಲ್ಲದೆ 
ನಿದ್ರಾಸ್ಥಿತಿಯಲ್ಲಿ ಕೆಲವು ದಿನಗಳು , ಇಲ್ಲವೆ ತಿಂಗಳುಗಳನ್ನೂ ಸಹ ಕಳೆಯಬಲ್ಲವು. 


೧೦೮೦ 

ಪ್ರಬುದ್ಧ ಕರ್ಣಾಟಕ 
ನಂತರ ಈ ನಿದ್ರೆಯಿಂದ ಎಚ್ಚೆತ್ತು ಕ್ರಮೇಣ ತಮ್ಮ ಹಿಂದಿನ ಜೀವನವನ್ನು 
ಯಥಾಸ್ಥಿತಿಯಾಗಿ ನಡೆಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ. ಈ ವಿಚಾರದಿಂದ 
ಸ್ಫೂರ್ತಿ ಪಡೆದು, ಹೃದಯ ಮತ್ತು ಮಿದುಳುಗಳ ಶಸ್ತ್ರ ಚಿಕಿತ್ಸೆಗಳಲ್ಲಿ ಹೊಸ 
ವಿಧಾನವು ಆರಂಭಿಸಲ್ಪಟ್ಟಿದೆ. ಇದನ್ನೂ ಸಹ ಶೀತ ನಿದ್ರೆ (frozen sleep or 
hypothermia ) ಎಂದು ಕರೆಯುತ್ತಾರೆ. ಶಸ್ತ್ರ ಚಿಕಿತ್ಸೆಗೆ ಒಳಗಾಗಬೇಕಾದ 
ರೋಗಿಯನ್ನು ನಿಧಾನವಾಗಿ ಶೈತ್ಯಗೊಳಿಸಿ ದೇಹತಾಪವು ಎಂದಿನ ತಾಪವಾದ ೩೭೦ 
ಸೆ, ನಿಂದ, ೧೦ ಅಥವಾ ೧೫° ಗಳಷ್ಟು ಇಳಿಯುವಂತೆ ಮಾಡುವುದರಿಂದ 
ರೋಗಿಯ ಮಿದುಳಿಗೆ ಒದಗಿಸಬೇಕಾದ ಆಮ್ಲಜನಕದ ಪರಿಮಾಣವು ಗಮನಾರ್ಹ 
ವಾಗಿ ಕಡಿಮೆ ಬೀಳುತ್ತದೆ. ಇದರಿಂದ ಮಿದುಳಿಗೆ ಅಪಾಯ ಸಂಭವಿಸಿದಂತೆ, 
ಸ್ವಲ್ಪ ಹೆಚ್ಚು ನಿಮಿಷಗಳನ್ನು ಪಡೆದು, ಹೃದಯದ ಮತ್ತು ಮಿದುಳಿನ ಶಸ್ತ್ರಚಿಕಿತ್ಸೆ 
ಗಳನ್ನು ವೈದ್ಯರು ಯಶಸ್ವಿಯಾಗಿ ನಡೆಸಿರುತ್ತಾರೆ. 

- ಇಂತಹ ಶೀತಲೀಕರಣದ ಇನ್ನೂ ಹೆಚ್ಚಿನ ವಿಸ್ಮಯವಾದ ಸಂಗತಿಯು 
ಉತ್ತರ ಧ್ರುವ ಪ್ರದೇಶದಲ್ಲಿ ಕಂಡುಬಂದಿದೆ. ಇಲ್ಲಿ ಭೂಮಿಯ ಒಳಗಡೆ ಬಹಳ 
ಹಿಂದಿನ ಯುಗದಲ್ಲಿ, ಅಂದರೆ ಮಾನವ ಇತಿಹಾಸಕ್ಕೂ ಬಹಳ ಹಿಂದೆ ಜೀವಿಸಿದ್ದ 
ಪ್ರಾಣಿಗಳ ದೇಹಗಳು ಅಚ್ಚಳಿಯದೆ ಉಳಿದಿವೆ. ಯಾವುದೋ ಕಾರಣದಿಂದ ಅತಿ 
ಶೈತ್ಯದ ಮಂಜುಗಡ್ಡೆ , ಜೊತೆಗೆ ಮಣ್ಣು ಇವುಗಳು ಬೃಹತ್ ಪ್ರಮಾಣದಲ್ಲಿ ಈ 
ಪ್ರಾಣಿಗಳ ಮೇಲೆ ಬಿದ್ದು ಅವುಗಳನ್ನು ಜೀವಸಮಾಧಿ ಮಾಡಿರಬೇಕು. ಈಗ 
ಇವುಗಳಲ್ಲಿ ಕೆಲವನ್ನು ಅಗೆದು ತೆಗೆದು ಅವುಗಳನ್ನು ಆವರಿಸಿರುವ ಮಂಜುಗಡ್ಡೆ 
ಯನ್ನು ಕರಗಿಸಿದರೆ ಆಗಿನ ಕಾಲದಲ್ಲಿ ಜೀವಿಸಿದ್ದ ಆನೆಗಳು , ಕರಡಿಯಂತೆ ಕೂದ 
ಲುಳ್ಳ ಖಡ್ಗಮೃಗಗಳು ಕಂಡು ಬಂದಿವೆ. ಇವುಗಳ ಶರೀರವು ಸ್ವಲ್ಪವು ಕೆಟ್ಟಿಲ್ಲ ; 
ಕಡೆಗೆ ಅವುಗಳು ಹೂತು ಹೋಗುವಾಗ ಅವುಗಳ ಬಾಯಿಯಲ್ಲಿದ್ದ ಆಹಾರಗಳೂ 
ಕೂಡ ಅಚ್ಚಳಿಯದೆ ಇರುವುದು ಕಂಡು ಬಂದಿದೆ. ಈ ಪ್ರಾಣಿಗಳು ಅತಿಕ್ಷಿಪ್ರವಾಗಿ 
- ೧೫೦° ಸೆ. ಗೆ. ಶೈತ್ಯ ಗೊಳಿಸಲ್ಪಟ್ಟಿರಬೇಕೆಂದು ಅಂದಾಜು ಮಾಡಲಾಗಿದೆ. 

- ಮಂಜುಗಡ್ಡೆಯನ್ನು ಉತ್ಪತ್ತಿ ಮಾಡಿ, ಅದರ ಜೊತೆಗೆ ಸಾಧಾರಣ ಉಪ್ಪು 
ಇಲ್ಲವೆ ಕಾಲ್ಸಿಯಂ ಕ್ಲೋರೈಡ್ ಲವಣವನ್ನು ಬೆರೆಸಿ ಶೀತಲೀ ಕರಣ ಮಿಶ್ರಣ 
ಗಳಿಂದ ( freezing mixtures ) ಸುಮಾರು ೫೦° ಸೆ. ನಷ್ಟು ಶೈತ್ಯವನ್ನು ತಲಪ 
ಬಹುದು. ಈ ಶೈತ್ಯದಲ್ಲಿಯೂ ಕೂಡ ಆಮ್ಲ ಜನಕ , ಸಾರಜನಕ, ಜಲಜನಕ 
ಮತ್ತು ಅರ್ಕಾನಿಲ (helium ಹೀಲಿಯಮ್) ಇವುಗಳು ಅನಿಲಾವಸ್ಥೆಯಲ್ಲಿಯೇ 
ಇದ್ದು ಅವುಗಳ ಅಣುಗಳು ಹೆಚ್ಚಿನ ಅವ್ಯವಸ್ಥೆಯಲ್ಲಿಯೇ ಇರುತ್ತವೆ. ಇವುಗಳ 
ಅವ್ಯವಸ್ಥೆಯನ್ನು ತಗ್ಗಿಸಿ, ಅನಿಲಗಳನ್ನು ದ್ರವ ರೂಪಕ್ಕೆ ತಂದರೆ ಇನ್ನೂ ಹೆಚ್ಚಿನ 
ಶೈತ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಿಂದೆ, ಈ ಅನಿಲಗಳ ದ್ರವೀಕರಣಕ್ಕೆ 
ಉಪಾಯವನ್ನು ಕಾಣದೆ ಇದ್ದ ಭೌತ ವಿಜ್ಞಾನಿಗಳು ಇವು ' ಶಾಶ್ವತ ಅನಿಲಗಳು ? 


ಅತಿಶೈತ್ಯ , ಅದರ ವೈಚಿತ್ರಗಳು 

೧೦೮೧ 
(permanent gases ) ಎಂದು ತೀರ್ಮಾನಿಸಿದ್ದರು. ಆದರೆ ಆ೦ಡೂಸನ 
ಪ್ರಯೋಗಗಳ ಫಲಿತಾಂಶಗಳಿಂದ ಅನಿಲಗಳ ದ್ರವೀಕರಣಕ್ಕೆ ಸಂಬಂಧಿಸಿದ ಮುಖ್ಯ 
ಗುಟ್ಟೋಂದು ತಿಳಿಯಿತು. ಅನಿಲವನ್ನು ದ್ರವೀಕರಿಸಬೇಕಾದರೆ ಅದನ್ನು , ಅದರ 
ಉತ್ಕಟ ತಾಪಕ್ಕಿಂತ ( critical temperature ) ಕೆಳಮಟ್ಟಕ್ಕೆ ಶೈತ್ಯಗೊಳಿಸಿದರೆ 
ಮಾತ್ರ ಸಾಧ್ಯ ; ಇಲ್ಲವಾದರೆ ಎಷ್ಟೇ ಹೆಚ್ಚಿನ ಒತ್ತಡವನ್ನು ಉಪಯೋಗಿಸಿದರೂ 
ಸಹ ದ್ರವೀಕರಣ ಸಾಧ್ಯವಿಲ್ಲ. ಈ ತತ್ವವನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಂಡು 
ಅನಿಲಗಳನ್ನು ದ್ರವೀಕರಿಸಲು , ಚೌಲ್- ಥಾಮನ್ನರು ಕಂಡುಹಿಡಿದ ಪರಿಣಾಮವು 
ಅತ್ಯಂತ ಸಹಾಯಕವಾಗಿದೆ. ಸಂಕುಚಿಸಲ್ಪಟ್ಟ ಅನಿಲವನ್ನು ಒಂದು ಸಣ್ಣ 
ರಂಧದಮೂಲಕ ಹೊರಕ್ಕೆ ಹೋಗುವಂತೆ ಮಾಡಿದರೆ ಅದು ಶೈತ್ಯಗೊಳ್ಳುತ್ತದೆ 
ಎನ್ನು ವುದೇ ಈ ಪರಿಣಾಮ . ಈ ಮೇಲಿನ ತತ್ವಗಳನ್ನನುಸರಿಸಿ ಲಿಂಡೆ (Linde) 
ಎಂಬ ವಿಜ್ಞಾನಿಯು ಮೊಟ್ಟಮೊದಲಿಗೆ ಗಾಳಿಯನ್ನು ದ್ರವೀಕರಿಸಿದನು. ಲಿಂಡೆಯು 
ಶುದ್ದ ಗೊಳಿಸಿದ ಗಾಳಿಯನ್ನು ಸಂಕುಚಿಸಿ, ಸಂವರ್ಧನದಿಂದ ಉತ್ಪತ್ತಿಯಾದ 
ಉಷ್ಣವನ್ನು ಗಾಳಿಯು ಹರಿಯುವ ಕೊಳವೆಯನ್ನು ಸುತ್ತುವರಿದ ತಣ್ಣನೆಯ ನೀರಿ 
ನಿಂದ ನಿವಾರಿಸಿ, ಗಾಳಿಯನ್ನು ಕೊಳವೆಯ ತುದಿಯಲ್ಲಿರುವ ರಂಧ್ರದಮೂಲಕ 
ಹೊರಬರುವಂತೆ ಮಾಡಿದನು. ಹೊರಬಂದ ಗಾಳಿಯು ಬೌಲ್ - ಥಾಮ್ಪನ್ 
ಪರಿಣಾಮದಿಂದ ಶೈತ್ಯಗೊಂಡು ಗಾಳಿಯನ್ನು ಒಳಕ್ಕೆ ತರುತ್ತಿರುವ ಕೊಳವೆಯ 


ಶೈತ್ಯವರ್ಧಕ 


ನೀರು 


ಹ್ನ ನಿವಾರಕ 


ಸೌು ಹೊದಿಕೆ 


ನೀರು 


ಸಂಮರ್ದನ ಶಂಕ್ರು 


ಚಿತ್ರ ೩, ವಾಯು ದ್ರವೀಕರಣ 


೧೦೮೨ 

ಪ್ರಬುದ್ಧ ಕರ್ಣಾಟಕ 
ಹೊರಭಾಗದಲ್ಲಿ ಹರಿದು, ಕ್ರಮೇಣ ಒಳಕ್ಕೆ ಹರಿದು ಬರುವ ಗಾಳಿಯ ತಾಪವನ್ನು 
ತಗ್ಗಿಸುತ್ತಾ ಹೋಗುತ್ತದೆ. ತಾಪವು ಸಾಕಾದಷ್ಟು ಕಡಿಮೆಯಾದಾಗ ಗಾಳಿಯು 
ದ್ರವರೂಪವನ್ನು ತಾಳುತ್ತದೆ. ಇಂತಹ ವಾಯು ದ್ರವೀಕರಣ ಸಾಧನವನ್ನು 
ಚಿತ್ರ ೩ ರಲ್ಲಿ ತೋರಿಸಿದೆ. 
- ಈ ರೀತಿಯಲ್ಲಿ ಪಡೆದ ದ್ರವ ವಾಯುವು ಹೊರಗಿನ ವಾತಾವರಣದಿಂದ 
ಉಷ್ಣವನ್ನು ಹೀರಿಕೊಂಡು ಅತ್ಯಂತ ರಭಸದಿಂದ ಬಾಷ್ಟ್ರೀಕರಿಸುತ್ತದೆ. ಈ 
ತೊಡಕನ್ನು ನಿವಾರಿಸಲು ಡೆವಾರನು , ಡೆವಾರ್ ಬ್ಲಾಸ್ಟ್ ( Dewar hask ) 
ಅಥವಾ ಡೆವಾರ್ ಜಾಡಿ ( Dewar jar ) ಎಂದು ಕರೆಯಲ್ಪಡುವ ಒಂದು ವಿಶೇಷ 
ರೀತಿಯ ಗಾಜಿನ ಪಾತ್ರೆಯನ್ನು ರಚಿಸಿದನು. ಈ ಪಾತ್ರೆಗಳು ಜೋಡಿ ಭಿತ್ತಿಗಳು 
ಉಳ್ಳವಾಗಿ, ಅವುಗಳ ಮಧ್ಯೆ ಇರುವ ಪ್ರದೇಶ ನಿರ್ವಾತವಾಗಿರುತ್ತದೆ. ಈ ಭಿತ್ತಿಗಳ 
ಪರಸ್ಪರ ಎದುರಿಸುವ ಮೇಲ್ಮಗಳಿಗೆ ಬೆಳ್ಳಿಯ ಲೇಪವಿರುತ್ತದೆ. ಈ ಏರ್ಪಾಟಿನಿಂದ 
ಉಷ್ಣವು, ಪಾತ್ರೆಯಿಂದ ಹೊರಕ್ಕೆ ಅಥವಾ ಹೊರಗಿನಿಂದ ಪಾತ್ರೆಯ ಒಳಕ್ಕೆ , 
ಹರಿಯುವುದು ಅತಿ ಅಲ್ಪವಾಗುತ್ತದೆ. ಅತ್ಯಂತ ಹೆಚ್ಚಾಗಿ ಬಳಕೆಯಲ್ಲಿ ಇರುವ 
* ಥರ್ಮಾಸ್ ಕ್ಲಾಸ್ ಗಳು ಡೆವಾರ್‌ ಜಾಡಿಗಳೇ . ಹೀಗೆ ದ್ರವ ವಾಯುವನ್ನು 
ಕಾಪಾಡುವ ಅವಶ್ಯಕತೆಯಿಂದ ಡೆವಾರ್ ಜಾಡಿ ಅಥವಾ ಥರ್ಮಾಸ್ ಜಾಡಿಯ 
ನಿರ್ಮಾಣವಾಯಿತು. 

ದ್ರವ ವಾಯುವನ್ನು ಉಪಯೋಗಿಸಿಕೊಂಡು ಸುಮಾರು - ೧೯೦° ಸೆ. 
ಅಥವಾ ೮೩° ನಿರಪೇಕ್ಷ ತಾಪವನ್ನು ತಲಪಬಹುದು. ವಸ್ತುವನ್ನು ಈ ತಾಪಕ್ಕೆ 
ಶೈತ್ಯಗೊಳಿಸಿದರೆ ಸಾಧಾರಣ ತಾಪಗಳಲ್ಲಿ ಕಂಡುಬರದೇ ಇರುವ ಆಶ್ಚರ್ಯಕರ 
ವಾದ ನೂತನ ಗುಣಗಳನ್ನು ವಸ್ತುವು ಪಡೆಯುತ್ತದೆ. ಬಾಳೆಯ ಹಣ್ಣನ್ನಾಗಲೀ , 
ಮೆತ್ತನೆಯ ರಬ್ಬರ್‌ ಕೊಳವೆಯನ್ನಾಗಲಿ ದ್ರವ ವಾಯುವಿನಲ್ಲಿ ಅದ್ದಿದರೆ ಅವುಗಳ 
ಮೃದುತ್ವವು ಮಾಯವಾಗಿ ಭಂಗುರತೆಯುಳ್ಳ ( brittleness) ಪೆಡಸು ಪದಾರ್ಥ 
ಗಳಾಗುತ್ತವೆ. ಆಗ ಅವುಗಳನ್ನು ಜಜ್ಜಿ ಸಣ್ಣಗೆ ಪುಡಿಮಾಡಬಹುದು. ಇದು 
ಉಪಯೋಗಕ್ಕೆ ಬರುವ ಒಂದು ಮುಖ್ಯ ಗುಣ. ಸುಲಭವಾಗಿ ಆಮ್ಲಜನಕದೊಡನೆ 
ಸಂಯೋಗವಾಗಬಹುದಾದ ಆಹಾರ ಪದಾರ್ಥಗಳು, ಹಾರ್ಮೋನುಗಳು ( hormo 
nes ), ವಿಟಮಿನ್ನು ಗಳು ( vitamins ), ಪೆನಿಸಿಲಿನ್ (penicillin ) ಮುಂತಾದ 
ಔಷಧ ವಸ್ತುಗಳನ್ನು ದ್ರವ ವಾಯುವಿನ ತಾಪಕ್ಕೆ ಶೈತ್ಯಗೊಳಿಸಿ, ನಂತರ ಪುಡಿ 
ಮಾಡುವುದರಿಂದ ಅವುಗಳು ತಮ್ಮ ಗುಣವನ್ನು ಉಳಿಸಿಕೊಂಡಿರುತ್ತವೆ. ಈ 
ವಿಧಾನವನ್ನು ಘನೀಕರಣ ಪುಡಿಮಾಡುವಿಕೆ (freeze grinding) ಎಂದು ಕರೆಯು 
ತ್ತಾರೆ. ಪಾದರಸವನ್ನು ಈ ತಾಪಕ್ಕೆ ಇಳಿಸಿದರೆ ಲಭಿಸುವ ಕಠಿನವಾದ ಮುದ್ದೆ 
ಯಿಂದ ಒಂದು ಮೊಳೆಯನ್ನು ಮರಕ್ಕೆ ನಾಟುವಂತೆ ಹೊಡೆಯಬಹುದು. ಮೆದು 
ನಾದ ಸೀಸದಿಂದ ಮಾಡಿದ ಒಂದು ಘಂಟೆಯನ್ನು ಈ ತಾಪಕ್ಕೆ ಇಳಿಸಿದರೆ , ಒಂದು 


ಅತಿಶೈತ್ಯ , ಅದರ ವೈಚಿತ್ರಗಳು 

೧೦೮೩ 
ಬೆಳ್ಳಿಯ ಘಂಟೆಯಂತೆ ನಾದವನ್ನು ಕೊಡುತ್ತದೆ; ಸೀಸವು ಈ ತಾಪದಲ್ಲಿ ಹೆಚ್ಚಿನ 
ಸ್ಥಿತಿಸ್ಥಾಪಕತ್ವವನ್ನು ( elasticity ) ಪಡೆಯುವುದೇ ಇದಕ್ಕೆ ಕಾರಣ . ಇದೇ 
ಕಾರಣದಿಂದ ' ಪ್ಯೂಸ್ ವೈರ್‌ ' ( fuse Wire ) ಎಂಬ ಮೆದು ತಂತಿಯಿಂದ 
ಮಾಡಿದ ಸುರುಳಿಯು ( Spring) ದ್ರವ ವಾಯುವಿನಲ್ಲಿ ಅದ್ದಿ ತೆಗೆದನಂತರ ಉಕ್ಕಿನ 
ಸುರುಳಿಯಂತೆ ಆಂದೋಳನ ಮಾಡುತ್ತದೆ. ತೆಂಗಿನ ಚಿಪ್ಪಿನ ಇದ್ದಿಲನ್ನು ದ್ರವ 
ವಾಯುವಿನಿಂದ ಶೈತ್ಯಗೊಳಿಸಿದರೆ ಅತ್ಯಧಿಕ ಪರಿಮಾಣದಲ್ಲಿ ಅನಿಲಗಳನ್ನು ಮತ್ತು 
ಬಾಷ್ಪಗಳನ್ನು ಹೀರುವ ಅಂದರೆ ಅಧಿಶೇಷಣ (adsorption ) ಮಾಡುವ ಗುಣ 
ವನ್ನು ಅದು ಪಡೆಯುತ್ತದೆ. ಆದ್ದರಿಂದ ಸಂಪೂರ್ಣವಾದ ನಿರ್ವಾತವನ್ನು ಪಡೆಯ 
ಬೇಕಾದಾಗ ಕೊನೆಯಲ್ಲಿ ಉಳಿದಿರುವ ಅನಿಲ ಅಥವಾ ಬಾಷ್ಪ ಶೇಷಗಳನ್ನು 
- ಸಂಪೂರ್ಣವಾಗಿ ತೊಡೆದುಹಾಕುವುದಕ್ಕಾಗಿ ಶೈತ್ಯಗೊಳಿಸಿದ ಈ ಇದ್ದಲು ಉಪ 
ಯೋಗಿಸಲ್ಪಡುತ್ತದೆ. 
- ಲಿಂಡೆ ವಿಧಾನದಿಂದ ಪಡೆದ ದ್ರವ ವಾಯುವನ್ನು ಭಟ್ಟಿ ಇಳಿಸಿ ಆಮ್ಲಜನಕ 
ವನ್ನು ಪಡೆದು ಅದನ್ನು ಹೆಚ್ಚಿನ ಒತ್ತಡದಲ್ಲಿ ಉಕ್ಕಿನ ಸಿಲಿಂಡರುಗಳಲ್ಲಿ ಶೇಖರಿಸಿ 
ಅದರ ಉಪಯೋಗವಿರುವ ಉದ್ಯಮಗಳಿಗೆ ರವಾನಿಸಲ್ಪಡುತ್ತದೆ. ಇತ್ತೀಚೆಗೆ 
ಆಮ್ಲ ಜನಕವನ್ನು ಸೂಕ್ತವಾದ ಧಾರಿತ ಪಾತ್ರೆಯಲ್ಲಿ ದ್ರವರೂಪದಲ್ಲಿ ಕಳುಹಿಸ 
ಲಾಗುತ್ತಿದೆ. ಹಿಂದೆ ಅನಿಲರೂಪದಲ್ಲಿ ಹತ್ತು ಸಿಲಿಂಡರುಗಳಲ್ಲಿ ಕಳುಹಿಸುತ್ತಿದ್ದ 
' ಆಮ್ಲ ಜನಕವನ್ನು ಈಗ ದ್ರವರೂಪದಲ್ಲಿ ಒಂದು ಸಿಲಿಂಡರಿನಲ್ಲಿ ಕಳುಹಿಸಬಹುದು. 
ಎಸಿಟಲಿನ್ ಅಥವಾ ಜನಜನಕವನ್ನು ಆಮ್ಲಜನಕ ವಾತಾವರಣದಲ್ಲಿ ಉರಿಸಿ 
ಆಕ್ಸಿ - ಎಸಿಟಲಿನ್ ಮತ್ತು ಆಕ್ಸಿ - ಹೈಡ್ರಜನ್ ಜ್ವಾಲೆಗಳನ್ನು ಪಡೆದು ಕ್ವಾರ್ಟ್ಸ್ 
( quartz ) ಮತ್ತು ಉಕ್ಕನ್ನು ಕರಗಿಸುವುದಕ್ಕೆ ಉಪಯೋಗಿಸುತ್ತಾರೆ. ಅತ್ಯಂತ 
ರಭಸದಿಂದ ಬಹುದೂರ ಹಾರುವ ಕ್ಷಿಪಣಿಗಳಲ್ಲಿ ಇಂಧನವನ್ನು ಕ್ರಿಪ್ತವಾಗಿ 
ಉರಿಸಲು ದ್ರವ ಆಮ್ಲ ಜನಕವು ಉಪಯೋಗಿಸಲ್ಪಡುತ್ತದೆ. ಕೈಗಾರಿಕೆಗಳಲ್ಲಿ, 
ಅದರಲ್ಲೂ ಉಕ್ಕಿನ ಕೈಗಾರಿಕೆಗಳಲ್ಲಿ ದಹನ ಕ್ರಿಯೆಯನ್ನು ಕ್ಷಿಪ್ರಗೊಳಿಸಲು ಅಧಿಕ 
ಪರಿಮಾಣದಲ್ಲಿ ದ್ರವ ಆಮ್ಲ ಜನಕವು ಉಪಯೋಗಿಸಲ್ಪಡುತ್ತಿದೆ. 

ದ್ರವ ವಾಯು ಕೈಗಾರಿಕೆಯಲ್ಲಿ ಉಪೋತ್ಪಾದಕವಾಗಿ ( by - product ) 
ದೊರಕುವ ದ್ರವ ಸಾರಜನಕಕ್ಕೂ ಸಹ ಉಪಯೋಗಗಳು ಕಂಡುಬರುತ್ತಿವೆ. ಎರಡು 
ಕೊಳವೆಗಳು, ಉಂಗುರಗಳು ಮುಂತಾದ ಲೋಹ ಸಲಕರಣೆಗಳನ್ನು ಬಿಗಿಯಾಗಿ 
ಸೇರಿಸಲು ( for tight fit ) ಒಳಭಾಗವನ್ನು ದ್ರವ ಸಾರಜನಕದಿಂದ ಶೈತ್ಯಗೊಳಿಸಿ, 
ಅದನ್ನು ಕುಗ್ಗಿಸಿ ಹೊರಭಾಗದ ಒಳಕ್ಕೆ ಸೇರಿಸಿದನಂತರ ಎಂದಿನ ತಾಪಕ್ಕೆ ಮರಳಿ 
ದಾಗ ಎರಡೂ ಅತಿ ಬಿಗಿಯಾಗಿ ಸೇರಿಕೊಳ್ಳುತ್ತವೆ. ಇದನ್ನು ಕುಗ್ಗಿಸಿ ತೊಡಿ 
ಸುವುದು ” ( shrink itting) ಎಂದು ಕರೆಯುತ್ತಾರೆ. ಈ ಕೆಲಸಕ್ಕೆ ದ್ರವ ಆಮ್ಲ 
ಜನಕವನ್ನು ಉಪಯೋಗಿಸಿದರೆ ಆಸ್ಫೋಟನೆಯಾಗುವ ಸಂಭವವಿರುವುದರಿಂದ ದ್ರವ 
ಸಾರಜನಕವನ್ನೇ ಉಪಯೋಗಿಸಬೇಕು, 


೧೦೮೪ 

ಪ್ರಬುದ್ಧ ಕರ್ಣಾಟಕ 
ದ್ರವ ವಾಯುವಿನ ಶೈತ್ಯವನ್ನು ಉಪಯೋಗಿಸಿ ಜೀವ ವೈಜ್ಞಾನಿಕರು ಒಂದು 
ಪವಾಡವನ್ನೇ ನಡೆಸಿರುತ್ತಾರೆ. ಅವರು , ಬಹು ಎಚ್ಚರಿಕೆಯಿಂದ, ಕೋಳಿಮರಿಯ 
ಭ್ರೂಣದ (chicken embryo ) ಹೃದಯವನ್ನು ಅದು ಮಿಡಿಯುತ್ತಿರುವ ಸ್ಥಿತಿ 
ಯಲ್ಲಿಯೇ ಬೇರ್ಪಡಿಸಿ , ಅದನ್ನು ಕ್ರಮೇಣ ದ್ರವ ವಾಯುವಿನ ಶೈತ್ಯಕ್ಕೆ ಇಳಿಸಿ 
ಕೆಲವು ಕಾಲ ಅದೇ ಸ್ಥಿತಿಯಲ್ಲಿ ಅದನ್ನು ಇಟ್ಟರು. ನಂತರ ಅದನ್ನು ಜಾಗರೂಕತೆ 
ಯಿಂದ ಎಂದಿನ ತಾಪಕ್ಕೆ ತಂದಾಗ ಆ ಹೃದಯವು ಪುನಃ ಮಿಡಿಯುವುದಕ್ಕೆ 
ಪ್ರಾರಂಭಿಸಿತು . ಅದಕ್ಕೆ ಯಾವ ಬಗೆಯ ಕುಂದೂ ಆಗಿರುವಂತೆ ತೋರಿಬರಲಿಲ್ಲ. 
ಈ ಅನಿರೀಕ್ಷಿತ ಫಲಿತಾಂಶದಿಂದ ಹೆಚ್ಚು ಹೆಚ್ಚು ಜಟಿಲವಾದ ಅಂಗಗಳುಳ್ಳ ಪ್ರಾಣಿ 
ಗಳನ್ನು , ಕಡೆಗೆ ಮನುಷ್ಯನನ್ನೆ ಈ ರೀತಿ ದೀರ್ಘಕಾಲದ ಶೈತ್ಯನಿದ್ರೆಗೊಳಪಡಿಸಿ 
ಪುನಃ ಜೀವಸಹಿತ ಎಂದಿನ ಲವಲವಿಕೆಯಿಂದ ಎಚ್ಚರಗೊಳಿಸಲು ಸಾಧ್ಯವಾಗ 
ಬಹುದೆಂಬ ಊಹೆ ಉದ್ಭವವಾಗುವುದು ಸಹಜ . ವಿಜ್ಞಾನದ ಪ್ರಗತಿ ಬಹಳ 
ಮುಂದುವರಿದು ಇಂತಹ ಸಾಹಸ ಸಾಧ್ಯವಾದರೆ ನಿಜವಾದ ' ರಿಸ್ ವಾನ್ 
ವಿಂಕಲ್ಲಿನ ' ಸೃಷ್ಟಿಯಾಗುತ್ತದೆ. 

೧೮೯೮ ರಲ್ಲಿ ಡೆವಾರನು ಜಲಜನಕವನ್ನು ದ್ರವೀಕರಿಸಿದುದರಿಂದ ಅತಿಶೈತ್ಯದ 
ದಿಕ್ಕಿನಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಂತಾಯಿತು. ಜನಜನಕವನ್ನು , ಮೊದಲು 
ದ್ರವ ವಾಯುವಿನಿಂದ ಶೈತ್ಯಗೊಳಿಸಿ, ನಂತರ ಬೌಲ್- ಥಾಮೃನ್ ವಿಧಾನದ 
ವಿಕಾಸಕ್ಕೆ ಅದನ್ನು ಒಳಪಡಿಸಿದುದರಿಂದ ಡೆವಾರನ ಪ್ರಯತ್ನವು ಸಫಲವಾಗಿ ಜಲ 
ಜನಕವು ದ್ರವರೂಪವನ್ನು ತಾಳಿತು. ಈ ರೀತಿಯಲ್ಲಿ ಜಲಜನಕದ ಅಣುಗಳ 
ಅವ್ಯವಸ್ಥೆಯನ್ನು ಕಡಿಮೆಮಾಡಿ ಅದನ್ನು ದ್ರವೀಕರಿಸಿ- ೨೫೩° ಸೆಂ , ತಾಪ, 
ಎಂದರೆ ನಿರಪೇಕ್ಷ ಶೂನ್ಯಕ್ಕೆ ೨೦° ಯಷ್ಟು ಹತ್ತಿರಕ್ಕೆ ಸಮೀಪಿಸಿದಂತಾಯಿತು. 
ದ್ರವ ಜಲಜನಕವನ್ನು ಕ್ಷಿಪ್ರವಾಗಿ ಬಾಷ್ಟ್ರೀಕರಿಸಿದರೆ , ಬಾಷ್ಪದ ಅಣುಗಳು ಉಷ್ಣ 
ವನ್ನು ದ್ರವದಿಂದ ಹೀರಿ ಹೆಚ್ಚಿನ ಅವ್ಯವಸ್ಥೆಯನ್ನು ತಲಪುವುದರಿಂದ, ಉಳಿದ ದ್ರವ 
ಜಲಜನಕದ ವ್ಯವಸ್ಥೆಯು ವೃದ್ಧಿಯಾಗಿ ಅದು ಘನರೂಪಕ್ಕೆ ಪರಿವರ್ತಿಸಲ್ಪಟ್ಟು 
ಅದರ ತಾಪವು ೧೪° ನಿರಪೇಕ್ಷ ತಾಪಕ್ಕೆ ಇಳಿಯುತ್ತದೆ. 

ದ್ರವ ಜಲಜನಕದಲ್ಲಿ ಸಣ್ಣ ಪ್ರಮಾಣದಲ್ಲಿ ' ಡಯ್ಯ ರಾನ್ ' ( deuteron ) 
ಅಥವಾ ಭಾರ ಜಲಜನಕವು ಇರುತ್ತದೆ.1 ಪಾರ್ಶ ಭಟ್ಟಿ ಇಳಿಸುವ ಕ್ರಮದಿಂದ 
ದ್ರವ ಜಲಜನಕದಿಂದ ಡಚ್ಚರಾನನ್ನು ಬೇರ್ಪಡಿಸಬಹದು . ಈ ಭಾರ ಜಲಜನಕ 
ವನ್ನು ಅಣು ರಿಯಾಕ್ಟರುಗಳಲ್ಲಿ ನ್ಯೂಟ್ರಾನುಗಳ ವೇಗವನ್ನು ಕಡಿಮೆಮಾಡಲು 
ಉಪಯೋಗಿಸುತ್ತಾರೆ. ಅತ್ಯಂತ ಭೀಕರವಾದ ಜಲಜನಕದ ಆಸ್ಫೋಟ ಅಥವಾ 


1 . ಡಯರಾನ್ ' ಅಥವಾ ' ಭಾರ ಜಲಜನಕ ”, ಜಲಜನಕದ ಐಸೋಟೋಪುಗಳಲ್ಲಿ 
ಒಂದು , 


ಅತಿಶೈತ್ಯ , ಅದರ ವೈಚಿತ್ರಗಳು 

೧೦೮೫ 
ಜಲಜನಕದ ಬಾಂಬಿನಲ್ಲಿ ಉಪಯೋಗಿಸುವುದು ಈ ಡಯರಾನನ್ನೇ , ಇತ್ತೀಚೆಗೆ 
ವಿದ್ಯುತ್ ಉಳ್ಳ ಬೀಜ ಕಣಗಳ (charged nuclear particles ) ಚಲನೆ, 
ಅವುಗಳ ಕ್ರಿಯೆ, ಪರಿವರ್ತನೆಗಳ ಪ್ರಾಯೋಗಿಕ ಅಧ್ಯಯನಕ್ಕೆ ಡೊನಾಲ್ಡ್ 
ರೇಸರನು ( Donald Glaser) ಗುಳ್ಳೆಗಳನ್ನು ಪ್ರದರ್ಶಿಸುವ ಸಂಪುಟ ( bubble 
chanber ) ಎಂಬ ಸಲಕರಣೆಯನ್ನು ನಿರ್ಮಿಸಿರುತ್ತಾನೆ. ಅದರಲ್ಲಿ, ಕುದಿಯುವ 
ಬಿಂದುವಿಗೆ ಮೇಲ್ಪಟ್ಟು ತಾಪವಿರುವ ಆದರೆ ಕುದಿಯದೆ ಇರುವ (Superheated) 
ದ್ರವ ಜಲಜನಕವು ಉಪಯೋಗಿಸಲ್ಪಡುತ್ತದೆ. ಬೀಜ ಕಣವು ಸಂಪುಟದ 
ಮೂಲಕ ಹಾದುಹೋದಾಗ ಅದರ ಪಥದ ಉದ್ದಕ್ಕೂ ಅತಿ ಸಣ್ಣ ಆದರೆ ಹೆಚ್ಚು 
ಸಂಖ್ಯೆಯ ಗುಳ್ಳೆಗಳ ಸರಣಿಯು ಉತ್ಪತ್ತಿಯಾಗಿ , ಕಣದ ಪಥವು ಒಂದು ಬೆಳ್ಳ 
ಗಿರುವ ಗೀಟನಂತೆ ಕಂಡುಬರುತ್ತದೆ. ದ್ರವ ಜಲಜನಕವು ಕ್ಷಿಪಣಿಗಳಲ್ಲಿ ಇಂಧನ 
ವಾಗಿ ಉಪಯೋಗಿಸಲ್ಪಡುತ್ತದೆ. 

ದ್ರವ ಜಲಜನಕದ ತಾಪದಲ್ಲಿ ಅರ್ಕಾನಿಲ ಅಥವಾ ಹೀಲಿಯಮ್ ಇನ್ನೂ 
ಅನಿಲವಾಗಿಯೇ ಇರುವುದರಿಂದ ಅದರ ಅಣು ಅವ್ಯವಸ್ಥೆಯನ್ನು ಕಡಿಮೆಮಾಡಿ 
ಅದನ್ನು ದ್ರವೀಕರಿಸಿದರೆ ಇನ್ನೂ ಹೆಚ್ಚಿನ ಶೈತ್ಯವನ್ನು ಪಡೆಯಬಹುದು. 
೧೯೦೮ರಲ್ಲಿ ಕಾಮರ್‌ಲಿಂಗ್ ಓನ್ನನು ( Kammerling Onnes ) ಹೀಲಿಯ 
ಮ್ಮನ್ನು ಸಂಕುಚಿಸಿ ಅದನ್ನು ದ್ರವ ಜಲಜನಕದಿಂದ ಶೈತ್ಯಗೊಳಿಸಿ ರಂಧ್ರದ 
ಮೂಲಕ ಅದು ವಿಕಾಸಗೊಳ್ಳುವಂತೆ ಮಾಡಿ, ಶೈತ್ಯವೃದ್ಧಿ ಮಾಡಿ ಕೊನೆಗೆ ದ್ರವ 
ಹೀಲಿಯಮ್ಮನ್ನು ಪಡೆದನು. ಇದು , ದ್ರವವಾಯು, ದ್ರವ ಜಲಜನಕಗಳ ಸಹಾಯ 
ಗಳಿಂದ ನಡೆಸಬೇಕಾದ ಕಾರ್ಯವಾದುದರಿಂದ, ಯಾಂತ್ರಿಕ ಸಜ್ಜು , ಸಲಕರಣೆಗಳ 
ಏರ್ಪಾಡುಗಳ ದೃಷ್ಟಿಯಿಂದ ಅತ್ಯಂತ ಕ್ಲಿಷ್ಟವಾದ ಸಾಹಸ ಕಾರ್ಯ. ಈ ಕಾರ್ಯ 
ದಿಂದ ದ್ರವ ಜಲಜನಕ ಮತ್ತು ದ್ರವ ಹೀಲಿಯಮ್ಮುಗಳನ್ನು ಉತ್ಪತ್ತಿ ಮಾಡಿ 
ಅವುಗಳ ತಾಪಗಳಲ್ಲಿ ಪ್ರಯೋಗಗಳನ್ನು ನಡೆಸುವ ನಿನ್ನ ತಾಪ ಪ್ರಯೋಗಾಲಯ 
ಗಳು ( cryogenic laboratories ) ಕೆಲವು ಮಾತ್ರ ಇದ್ದವು. ಇತ್ತೀಚೆಗೆ, 
ಮಾಸಾನು ಸೆಟ್ಸ್ ಇನ್ಸಿಟ್ಯೂಟ್ ಆಫ್ ಟೆಕ್ನಾಲಜಿಯ ಯಸ್. ಸಿ. ಕಾಲಿನ್ನನು 
ಹೀಲಿಯಮ್ಮನ್ನು ದ್ರವ ವಾಯು, ದ್ರವ ಜಲಜನಕಗಳ ಸಹಾಯವಿಲ್ಲದೆ ನೇರವಾಗಿ 
ದ್ರವರೂಪಕ್ಕೆ ಪರಿವರ್ತಿಸುವ ಸಾಧನವನ್ನು ನಿರ್ಮಿಸಿರುತ್ತಾನೆ. ಈ ಸಾಧನವನ್ನು 
ಸುಲಭವಾಗಿ ಉಪಯೋಗಿಸಲು ಸಾಧ್ಯವಾಗಿರುವುದರಿಂದ ನಿಮ್ಮ ತಾಪ ಪ್ರಯೋ 
ಗಾಲಯಗಳ ಸಂಖ್ಯೆ ಹೆಚ್ಚಿದೆ. ದ್ರವ ಹೀಲಿಯಮ್ಮಿನ ತಾಪ = ೨೬೯° ಸೆ. ಅಂದರೆ 
೪° ನಿರಪೇಕ್ಷತಾಪ, ದ್ರವ ಹೀಲಿಯಮ್ಮನ್ನು , ಅದರ ಮೇಲಣ ಒತ್ತಡವನ್ನು 
ತಗ್ಗಿಸಿ, ತ್ವರೆಯಾಗಿ ಬಾಷ್ಟ್ರೀಕರಿಸುವಂತೆ ಮಾಡಿದರೆ ಉಳಿಯುವ ದ್ರವವು ಉಷ್ಣ 
ವನ್ನು ಕಳೆದುಕೊಂಡು = ೨೭೨° ಸೆ, ಅಥವಾ ೧° ನಿರಪೇಕ್ಷ ತಾಪವನ್ನು 
ಮುಟ್ಟುತ್ತದೆ. ಅಲ್ಲಿಗೆ ಅನಿಲಗಳ ಅಣುಗಳ ಅವ್ಯವಸ್ಥೆಯನ್ನು ಉಪಯೋಗಿಸಿ 
ಕೊಂಡು ತಲಪಬಹುದಾದ ಅತ್ಯಲ್ಪ ತಾಪವನ್ನು ಸೇರಿದ್ದಾಯಿತು. 


೧೦೮೬ 


ಪ್ರಬುದ್ಧ ಕರ್ಣಾಟಕ 
ದ್ರವ ಹೀಲಿಯಮ್ಮನ್ನು ಅದರ ಕುದಿಯುವ ಬಿಂದುವಾದ ೪. ೨ ನಿರಪೇಕ್ಷ 
ತಾಪದಿಂದ ಕೆಳಕ್ಕೆ ೧° ತಾಪದ ವರೆಗೆ ಶೈತ್ಯಗೊಳಿಸಿದರೂ ಅದು ಘನರೂಪಕ್ಕೆ 
ತಿರುಗದೇ ಇರುವುದು ಒಂದು ಆಶ್ಚರ್ಯ ಸಂಗತಿ. ಹೀಲಿಯಮ್ಮಿನ ಪರಮಾಣುಗಳ 
ನಡುವೆ ಇರುವ ಸಂಸಕ ಬಲವು (cohesive force ) ಅದರ ಘನೀಕರಣಕ್ಕೆ 
ಸಹಾಯಕವಾದ ಬಲ ; ಆದರೇ ೧° ತಾಪದಲ್ಲಿಯೂ ಹೀಲಿಯಂ ಘನೀಕರಿಸದೇ 
ಇರುವುದನ್ನು ನೋಡಿದರೆ ಈ ಬಲವನ್ನು ಎದುರಿಸುವ ಮತ್ತೊಂದು ಪ್ರಭಾವವಿರ 
ಬೇಕೆಂದು ತಿಳಿಯಬರುತ್ತದೆ. ಕ್ವಾಂಟಂ ವಾದದ ( quantum theory ) ಪ್ರಕಾರ - 
ಒಂದು ಅಣು ಅಥವಾ ಪರಮಾಣುವಿನ ಆಂದೋಳನ ಶಕ್ತಿಯನ್ನು ಹಂತ ಹಂತ 
ವಾಗಿ ಕಡಿಮೆ ಮಾಡುವುದು ಮಾತ್ರ ಸಾಧ್ಯ ಎಂದು ಕಂಡುಬಂದಿದೆ. ಅತಿ 
ಕೆಳಗಿನ ಹಂತದ ಸ್ಥಿತಿಯನ್ನು ತಲಪಿದರೂ ಸಹ ಆಂದೋಳನ ಶಕ್ತಿಯು ಮಾಯ 
ವಾಗುವುದಿಲ್ಲ. ಈ ಶಕ್ತಿಯು ಸೊನ್ನೆ ಬಿಂದು ಶಕ್ತಿ ( zero point energy ) 
ಎಂದು ಕರೆಯಲ್ಪಡುತ್ತದೆ. ಈ ಶಕ್ತಿಯ ಪ್ರಭಾವದಿಂದಲೇ ಹೀಲಿಯಮ್ ದ್ರವವು 
೧° ನಿರಪೇಕ್ಷ ತಾಪದಲ್ಲೂ ಸಹ ಘನರೂಪವನ್ನು ತಾಳುವುದಿಲ್ಲ. ಈ ತಾಪದಲ್ಲಿ 
ಹೀಲಿಯಮ್ ದ್ರವದ ಮೇಲೆ ೩೦ ವಾಯು ಭಾರ ಒತ್ತಡವನ್ನು ಬೀರಿದರೆ ಮಾತ್ರ 
ಅದು ಘನರೂಪಕ್ಕೆ ಪರಿವರ್ತಿಸಲ್ಪಡುತ್ತದೆ. 
* ದ್ರವ ಹೀಲಿಯಮ್ಮನ್ನು ೨. ೧೯ ನಿರಪೇಕ್ಷ ತಾಪದಿಂದ ಕೆಳಕ್ಕೆ ಶೈತ್ಯ 
ಗೊಳಿಸಿದರೆ, ಅದು ಇನ್ನಾವ ದ್ರವದಲ್ಲೂ ಕಂಡು ಬರದ ವಿಚಿತ್ರ ಗುಣಗಳನ್ನು 
ಪ್ರದರ್ಶಿಸುತ್ತದೆ ; ಈ ಕಾರಣದಿಂದ ಈ ದ್ರವವು ಹೀಲಿಯಂ II , ಮಹಾ ದ್ರವ 
(superfluid ), 72, 0830 , ( quantum fluid ), 3 . 3 Joey.se 
ಸ್ಥಿತಿ (fourth state of matter ) ಎಂಬ ಅನೇಕ ನಾಮಧೇಯಗಳನ್ನು 
ಪಡೆದಿದೆ. 

ದ್ರವ ಹೀಲಿಯಮ್‌ನಲ್ಲಿ ಬಾಷ್ಪದ ಗುಳ್ಳೆಗಳು ಅದರ ಒಳಗಡೆಯಿಂದ ಸತತ 
ವಾಗಿ ಮೇಲಕ್ಕೆ ಏಳುತ್ತಾ ದ್ರವವು ನಿಧಾನವಾಗಿ ಕುದಿಯುತ್ತಿರುವಂತೆ ತೋರಿ 
ಬರುತ್ತದೆ. ಆದರೆ ೨. ೧೯° ತಾಪದ ಕೆಳಕ್ಕೆ ಇಳಿದ ತಕ್ಷಣವೇ ದ್ರವವು ಶಾಂತವಾಗಿ 
ಗಾಜಿನಂತೆ ಘನರೂಪವನ್ನು ಪಡೆಯಿತೋ ಎಂಬ ಭ್ರಾಂತಿಯನ್ನು ಉಂಟುಮಾಡು 
ತದೆ. ಆದರೆ ಅದು ದ್ರವವಾಗಿಯೇ ಉಳಿದಿರುತ್ತದೆ. ಈ ದ್ರವದ ಸಾಂದ್ರತೆ 
( density ) , ಮೇಲೆ ಸೆಳೆತ (Surface tension ) ವಿದ್ಯುದ ಪಾರ್ಯ ಗುಣಾಂಕ 
(dielectric coefficient), 03 ão sag pa ( specific heat) Jogod Rusa 
ಗಳ ತಾಪ ವ್ಯತ್ಯಾಸವನ್ನು ಪರಿಶೀಲಿಸಿದರೆ, ೨.೧೯° ತಾಪಕ್ಕೆ ಸರಿಯಾಗಿ ಪ್ರತಿ 
ಯೊಂದರಲ್ಲೂ ವಿಚ್ಛನ್ನ ತೆ ( discontinuity ) ಇರುವುದು ಕಂಡುಬರುತ್ತದೆ. ಆದ್ದ 
ರಿಂದ ಹೀಲಿಯಮ್ ದ್ರವವು ಬೇರೆ ಸ್ಥಿತಿಗೆ ಬದಲಾಯಿಸಿದೆ ಎಂದು ಭಾವಿಸಿ ಅದನ್ನು 
ಹೀಲಿಯಮ್ II ಎಂದು ಕರೆಯುತ್ತಾರೆ. ೨. ೧೯° ತಾಪದ ಮೇಲಕ್ಕೆ ಇರುವ 
ದ್ರವ ಹೀಲಿಯಮ್ I. 


೧೦೮೭ 


ಅತಿಶೈತ್ಯ , ಆದರ ವೈಚಿತ್ರಗಳು 
ಒಂದು ದ್ರವವನ್ನು ಒಂದು ಲೋಮ ನಾಳದ ಮೂಲಕ ಕಳುಹಿಸುವುದಕ್ಕೆ 
ಅದರ ಸಿದ್ಧತೆಯನ್ನು ( viscosity ) ಎದುರಿಸುವುದಕ್ಕೆ ಬಲ ಪ್ರಯೋಗವು ಆವಶ್ಯಕ. 
ಆದರೆ ಯಾವ ಬಲಪ್ರಯೋಗವೂ ಇಲ್ಲದೆ ಅತಿ ಕಿರಿದಾದ ರಂಧ್ರವುಳ್ಳ ಲೋಮ 
ನಾಳಗಳ ಮೂಲಕವೂ ಸಹ ಹೀಲಿಯಮ್ II ಹರಿಯುವುದರಿಂದ ಇದಕ್ಕೆ 
ಸ್ಪಿ ಗ್ಯತೆಯೇ ಇಲ್ಲವೆಂದು ಕಂಡುಬರುತ್ತದೆ. ಈ ಕಾರಣದಿಂದಲೇ ಇದಕ್ಕೆ 
ಮಹಾದ್ರವ ಎಂಬ ಹೆಸರು ಬಂದಿದೆ. 

ಈ ಮಹಾದ್ರವವು ಪ್ರದರ್ಶಿಸುವ ' ಹರಿಯವ ಪೊರೆ' ( creeping film ) 
ಇನ್ನೊಂದು ವಿಚಿತ್ರ , ಭದ್ರವಾಗಿ ಮುಚ್ಚಲ್ಪಟ್ಟಿರುವ ತಳವುಳ್ಳ ಒಂದು ಖಾಲಿ 
ಕೊಳವೆಯ ಸ್ವಲ್ಪ ಭಾಗವನ್ನು ಒಂದು ಡೆವಾರ್ ಜಾಡಿಯಲ್ಲಿ ಇಟ್ಟಿರುವ 
ಹೀಲಿಯಮ್ II ದ್ರವದಲ್ಲಿ ಅದ್ದಿದರೆ ದ್ರವವು ಕ್ರಮೇಣಕೊಳವೆಯಲ್ಲಿ ಶೇಖರಿಸುತ್ತಾ 
ಕೊನೆಗೆ ದ್ರವದ ಮಟ್ಟಗಳು ಕೊಳವೆಯ ಒಳಗೆ, ಹೊರಗಡೆ ಒಂದೇ ಆಗುತ್ತವೆ 
( ಚಿತ್ರ ೪ A ). ಈಗ ಕೊಳವೆಯನ್ನು , ಅದರ ಒಳಗಡೆ ದ್ರವದ ಮಟ್ಟವು ಹೊರಗಿನ 


THRUNG 


ಗೀಯ ದ್ರವ T 


ಚಿತ್ರ ೪ 


ಮಟ್ಟಕ್ಕಿಂತ ಮೇಲೆ ಇರುವಂತೆ ಎತ್ತಿ ಹಿಡಿದರೆ ( ಚಿತ್ರ ೪ B) , ದ್ರವವು ಕೊಳವೆ 
ಯಿಂದ ಹೊರ ಬಂದು ಪುನಃ ದ್ರವದ ಒಳ, ಹೊರ ಮಟ್ಟಗಳು ಒಂದೇ ಆಗುತ್ತವೆ. 
ಕೊಳವೆಯನ್ನು ಪೂರ್ಣವಾಗಿ ದ್ರವದ ಮಟ್ಟದಿಂದ ಮೇಲಕ್ಕೆ ಎತ್ತಿದರೆ ( ಚಿತ್ರ ೪ C) 


೧೦೮೮ 

ಪ್ರಬುದ್ಧ ಕರ್ಣಾಟಕ 
ದ್ರವವು ಬುಡದಿಂದ ತೋಟ್ಟು , ತೊಟ್ಟಾಗಿ ಕೆಳಕ್ಕೆ ಬಿದ್ದು ಕೊಳವೆಯು ಬರಿದಾಗು 
ತದೆ. ಡಾಂಟ್ ಮತ್ತು ಮೆಂಡಲ್ ಸೋಸ್ಕರ (Daunt and Mendelsohn ) 
ಈ ಪ್ರಯೋಗಗಳು ಕೊಳವೆಯ ತಳದಲ್ಲಿ ಏನಾದರೂ ಸಣ್ಣ ರಂದ್ರವಿರಬಹುದೋ 
ಎಂಬ ಭ್ರಾಂತಿಯನ್ನು ಹುಟ್ಟಿಸುತ್ತವೆ. ವಾಸ್ತವವಾಗಿ ದ್ರವವು ತೆಳ್ಳನೆಯ ಪೊರೆಯ 
ರೂಪದಲ್ಲಿ ಕೊಳವೆಯ ಭಿತ್ತಿಯನ್ನು ಏರಿ, ಇಳಿದು ಒಳ ಹೊರ ಮಟ್ಟಗಳು 
ಒಂದೇ ಆಗುವಂತೆ ಮಾಡುತ್ತದೆ. ಈ ರೀತಿಯಾಗಿ ಹರಿದಾಡುವ ಹೀಲಿಯಂ II ರ 
ಪೊರೆಯ ಉತ್ಪತ್ತಿಗೆ, ೨. ೧೯° ತಾಪದಿಂದ ಕೆಳಕ್ಕೆ ಹೀಲಿಯಂ ಪರಮಾಣುಗಳು 
ಸೊನ್ನೆ ಕ್ವಾಂಟಂ ಸ್ಥಿತಿಯನ್ನು ತಲಸಿ ಸೊನ್ನೆ ಬಿಂದು ಶಕ್ತಿಯನ್ನು ಪಡೆದಿರುವುದೇ 
ಕಾರಣ. ಇಂತಹ ಪರಮಾಣುಗಳ ವೇಗವು ನಿರ್ದಿಷ್ಟ ಬೆಲೆಯನ್ನು ಪಡೆಯುತ್ತವೆ. 
ಕ್ವಾಂಟಂವಾದದ ಅನಿಶ್ಚಯತೆ ತತ್ವದ ( principle of indeterminacy ) 
ಪ್ರಕಾರ ವೇಗ ಅಥವಾ ಆವೇಗದ ನಿಶ್ಚಯತೆ ಹೆಚ್ಚಿದಷ್ಟೂ ಅದು ಇರಬಹುದಾದ 
ಸ್ಥಳದ ಅನಿಶ್ಚಯತೆಯು ಹೆಚ್ಚುತ್ತದೆ. ಆದ್ದರಿಂದ ಹೀಲಿಯಂ ಪರಮಾಣುಗಳು 
ದ್ರವದಲ್ಲಿಯಾದರೂ ಇರಬಹುದು ಅಥವಾ ಅದೇ ತಾಪದಲ್ಲಿ ಇರುವ ಭಿತ್ತಿಯ 
ಮೇಲ್ಮನಲ್ಲಿಯಾದರೂ ಇರಬಹುದು. ಈ ಎರಡನೆಯ ಸಾಧ್ಯತೆಯ ಪ್ರಕಾರ 
ಹೀಲಿಯಂ ಪರಮಾಣುಗಳು ಕೊಳವೆಯ ಭಿತ್ತಿಯನ್ನು ಏರಿ ಹರಿಯುವ ಪೊರೆಯನ್ನು 
ರಚಿಸುತ್ತವೆ. ಈ ಪೊರೆಯ ರಚನೆಯು, ಅನಿಶ್ಚಯತೆಯ ತತ್ವಕ್ಕೆ ಒಂದು 
ನಿದರ್ಶನ. ಅತಿ ಸೂಕ್ಷ್ಮ ಪ್ರಯೋಗಗಳಿಂದ ಮಾತ್ರ ತಿಳಿದು ಬರುವ ಈ ಕ್ವಾಂಟಂ 
ತತ್ವವನ್ನು ಒಂದು ಸ್ಕೂಲರೀತಿಯಲ್ಲಿ ನಿದರ್ಶಿಸುವ ಹೀಲಿಯಂ II ನ್ನು ಕ್ವಾಂಟಂ 
ದ್ರವ ಎಂದು ಕರೆಯುವುದಕ್ಕೆ ಇದೇ ಕಾರಣ. 

ಹೀಲಿಯಂ II ರಲ್ಲಿ ಹೆಚ್ಚು ಹೆಚ್ಚಾಗಿ ಸೊನ್ನೆ ಕ್ವಾಂಟಂ ಸ್ಥಿತಿಯಲ್ಲಿರುವ 
ಪರಮಾಣುಗಳು ಇವೆ ಎನ್ನುವುದಕ್ಕೆ , ಈ ದ್ರವವು ಪ್ರದರ್ಶಿಸುವ ' ಚಿಲುಮೆ 
ಪರಿಣಾಮ ' (fountain elect) ಇನ್ನೊಂದು ನಿದರ್ಶನ. ಇಂಗ್ಲಿಷ್ ಅಕ್ಷರ U 
ಆಕಾರದ ಕೊಳವೆಯ ಒಂದು ಬಾಹುವಿನಲ್ಲಿ ಎವರಿ (emery ) ಪುಡಿಯಿಂದ 
ತುಂಬಿದ್ದು , ಅದಕ್ಕೆ ಸ್ವಲ್ಪ ಉದ್ದವಾದ ಸಣ್ಣ ನಳಿಕೆಯನ್ನು ಸೇರಿಸಿದೆ ( ಚಿತ್ರ ೫ ). 
ಇಂತಹ U - ಕೊಳವೆಯನ್ನು ಹೀಲಿಯಂದ್ರವ II ರಲ್ಲಿ ಅದ್ದಿ ಎಮರಿ ಪುಡಿಯಿಂದ 
ತುಂಬಿರುವ ಬಾಹುವಿನ ಮೇಲೆ ಬೆಳಕನ್ನು ಪ್ರಕಾಶಿಸಿದರೆ ಆ ಬಾಹುವಿಗೆ ಸೇರಿಸಿರುವ 
ಸಣ್ಣ ನಳಿಕೆಯಿಂದ ಹೀಲಿಯಂ ದ್ರವವು ಚಿಲುಮೆಯಂತೆ ಹೊರಬರುತ್ತದೆ. ಇದನ್ನು 
ಸಹ ಈ ದ್ರವವು ಸೊನ್ನೆ ಕ್ವಾಂಟಂ ಸ್ಥಿತಿಯ ಪರಮಾಣುಗಳನ್ನು ಮತ್ತು ಹೆಚ್ಚಿನ 
ಕ್ವಾಂಟಂ ಸ್ಥಿತಿಯ ಪರಮಾಣುಗಳನ್ನೂ ದ್ರವದ ತಾಪಕ್ಕೆ ಅನುಗುಣವಾದ ಒಂದು 
ನಿರ್ದಿಷ್ಟ ಪ್ರಮಾಣದಲ್ಲಿ ಹೊಂದಿರುತ್ತದೆ ಎನ್ನು ವುದರಿಂದ ವಿವರಿಸಬಹುದು. 
ಎಮರಿ ಪುಡಿಯು ಬೆಳಕಿನಿಂದ ಉಷ್ಣವನ್ನು ಪಡೆದ ಭಾಗದಲ್ಲಿ ಇರುವ ಸೊನ್ನೆ 
ಕ್ವಾಂಟಂ ಸ್ಥಿತಿಯ ಪರಮಾಣುಗಳು ಹೆಚ್ಚಿನ ಕ್ವಾಂಟಂ ಶಕ್ತಿ ಸ್ಥಿತಿಗಳಿಗೆ ಏರಿ 


ಅತಿಶೈತ್ಯ , ಅದರ ವೈಚಿತ್ರಗಳು 

೧೦೮೯ 
ನಿರ್ದಿಷ್ಟ ಪ್ರಮಾಣವು ಕಡಿಮೆಯಾಗುವುದರಿಂದ, ಆ ಭಾಗಕ್ಕೆ ಸೊನ್ನೆ ಕ್ವಾಂಟಂ 
ಸ್ಥಿತಿಯ ಪರಮಾಣುಗಳು ಸತತವಾಗಿ ಹರಿಯುತ್ತವೆ. ಅಲ್ಲಿ ಇವು ಹೆಚ್ಚಿ ಕ್ಯಾಂಟಂ 
ಸ್ಥಿತಿಗೆ ಪರಿವರ್ತಿತವಾಗಿ , ಕ್ಷಿಪ್ರವಾಗಿ ಆ ಭಾಗದಲ್ಲೇ ಶೇಖರಿಸುವುದರಿಂದ ಸಣ್ಣ 
ನಳಿಕೆಯ ಮೂಲಕ ಚಿಲುಮೆಯಂತೆ ದ್ರವವು ಹೊರಸೂಸುತ್ತದೆ. 

ದ್ರವ ಹೀಲಿಯಮ್ II ತೋರಿ 
ಸುವ ವಿಚಿತ್ರ ವರ್ತನೆಗಳಷ್ಟೇ 
ಆಶ್ಚರ್ಯಕರವಾದ ವರ್ತನೆಯನ್ನು 
ಕೆಲವು ಲೋಹಗಳು ಅತಿ ಶೈತ್ಯದಲ್ಲಿ 
ಪ್ರದರ್ಶಿಸುತ್ತವೆ. ಇದು * ಅತಿ 

ವಾಹಕತ್ವ ' (Super conducti 
ಅಯಂ ದ್ರವ | | 

vity ) ಎಂದು ಕರೆಯಲ್ಪಡುತ್ತದೆ. 
ಒಂದು ಲೋಹವನ್ನು ಶೈತ್ಯಗೊಳಿಸಿ 
ದಂತೆಲ್ಲಾ ಅದರ ವಿದ್ಯುತ್ 
ರೋಧವು (electrical resis 
tance) ಕ ಡಿ ಮೆ ಯಾ ಗು ತಾ 
ಹೋಗಿ, ಅದು ನಿರಪೇಕ್ಷ ಶೂನ್ಯ 
ತಾಪದಲ್ಲಿ ಸೊನ್ನೆ ಯಾಗಬಹುದು, 
(ಲೋಹವು ಅತಿ ಶುದ್ಧವಾಗಿದ್ದಾಗ) 
ಇಲ್ಲವೆ ಒಂದು ನಿರ್ದಿಷ್ಟ ಬೆಲೆ 
ಯನ್ನು ಪಡೆಯಬಹುದು. ಆದರೆ 

ಕೆಲವು ಲೋಹಗಳು ಶೂನ್ಯ ತಾಪ 
ಚಿತ್ರ ೫ 

ದಿಂದ ಗಮನಾರ್ಹವಾಗಿ ಮೇಲೆ 

ಇರುವ ನಿರ್ದಿಷ್ಟ ತಾಪಗಳಲ್ಲಿಯೇ 
ತಮ್ಮ ರೋಧವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅತಿವಾಹಕತ್ವವನ್ನು 
ಪಡೆಯುತ್ತವೆ. ಉದಾಹರಣೆಗೆ ಸೀಸವು ೭.೩° ಮತ್ತು ಪಾದರಸವು ೪.೩° ನಿರಪೇಕ್ಷ 
ತಾಪಗಳಲ್ಲಿ ಅತಿವಾಹಕತ್ವವನ್ನು ಪಡೆಯುತ್ತವೆ. ಅತಿವಾಹಕ ಲೋಹದ ಉಂಗುರ 
ದಲ್ಲಿ , ಅದರ ಮೂಲಕ ಹಾಯುತ್ತಿರುವ ಕಾಂತಕ್ಷೇತ್ರವನ್ನು ತ್ವರೆಯಿಂದ ತೆಗೆದು, 
ವಿದ್ಯುತ್ಪವಾಹವನ್ನು ಉಂಟುಮಾಡಿದರೆ , ಅದು ಸ್ವಲ್ಪವೂ ತಗ್ಗದೆ ಬಹಳ ಕಾಲದ 
ವರೆಗೂ ಹರಿಯುತ್ತಲೇ ಇರುತ್ತದೆ. S. C. ಕಾಲಿನ್ಸನು, ಒಂದು ಅತಿವಾಹಕ 
ಸೀಸದ ಉಂಗುರದಲ್ಲಿ ೧೦೦ ಅ೦ಪಿಯರ್‌ಗಳ ವಿದ್ಯುತ್ಪವಾಹವು ಎರಡು ವರ್ಷಗಳ 
ಕಾಲ ಸ್ವಲ್ಪವೂ ಕುಂದದೆ ಇರುವುದನ್ನು ತೋರಿಸಿರುತ್ತಾನೆ. ಅತಿವಾಹಕತ್ವ ಗುಣ 
ವನ್ನು ಉಪಯೋಗಿಸಿ ಗಾಳಿಯಲ್ಲಿ ತೇಲುವ ಕಾಂತ ದಂಡ' (doating magnet) 

69 


೧೦೯೦ 

ಪ್ರಬುದ್ಧ ಕರ್ಣಾಟಕ 
ಎನ್ನು ವ ಸ್ವಾರಸ್ಯ ಪ್ರದರ್ಶನವನ್ನು ನಡೆಸಬಹುದು. ತಳದಲ್ಲಿ ಸೀಸವನ್ನಿಟ್ಟು ಅದರ 
ಮೇಲೆ ದ್ರವ ಹೀಲಿಯಮ್ ಇರುವ ಡೆವಾರ್ ಪಾತ್ರೆಯೊಳಕ್ಕೆ ಒಂದು ಸಣ್ಣ ಕಾಂತ 
ದಂಡವನ್ನು ಹಾಕಿದರೆ ಅದು ಸೀಸವನ್ನು ತಾಕದೆ ಅದರ ಮೇಲ್ಗಡೆ ತೇಲುತ್ತಿರುತ್ತದೆ. 
ಕಾಂತ ದಂಡವು ಸೀಸವನ್ನು ಸವಿಾಪಿಸುವಾಗ ಅದರ ಕಾಂತಕ್ಷೇತ್ರದಿಂದ ಸೀಸದಲ್ಲಿ 
ವಿದ್ಯುತ್ಪವಾಹವನ್ನು ಪ್ರೇರಿಸುತ್ತದೆ. ಬೆನ್ನನ ನಿಯಮದ ( Lenz's law ) ಪ್ರಕಾರ 
ಈ ವಿದ್ಯುತವಾಹದ ಕಾಂತಕ್ಷೇತ್ರವು ಬೀಳುತ್ತಿರುವ ಕಾಂತದಂಡವನ್ನು ಪ್ರತಿಭಟಿಸಿ 
ಅದು ತೇಲುವಂತೆ ಮಾಡುತ್ತದೆ. ಅತಿವಾಹಕ ಸಾಧನಗಳನ್ನು ಲೆಕ್ಕ ಮಾಡುವ 
ಯಂತ್ರಗಳಲ್ಲಿ ( Computers ) ಜ್ಞಾಪಕದಲ್ಲಿ ಇಟ್ಟು ಕೊಳ್ಳುವ ಸಾಧನಗಳನ್ನಾಗಿ 
( memory devices ) ಬಳಸಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. 

ಒಂದು ಡಿಗ್ರಿ ನಿರಪೇಕ್ಷ ತಾಪದಿಂದ ಕೆಳಕ್ಕೆ ಇರುವ ಶೈತ್ಯವನ್ನು ಪಡೆಯುವು 
ದಕ್ಕೆ , ಈ ತಾಪದಲ್ಲಿ ಇರುವ ಯಾವುದಾದರೂ ಅವ್ಯವಸ್ಥೆಯನ್ನು ಹುಡುಕಿ ಅದನ್ನು 
ಕಡಿಮೆ ಮಾಡುವ ಕ್ರಮವನ್ನು ಯೋಚಿಸಬೇಕು. ಗಯಾಕ್ ಮತ್ತು ಜಾನ್ಸನ್ನರು, 
೧೦ ನಿರಪೇಕ್ಷ ತಾಪದಲ್ಲಿಯೂ ಸಹ ಕೆಲವು ಅನುಕಾಂತ ಲವಣಗಳು 
( paramagnetic salts ) ಕ್ರೂರಿನಿಯಮವನ್ನು ( Curie law ) ಪಾಲಿಸುವುದ 
ರಿಂದ ಅವುಗಳಲ್ಲಿ ಕಾಂತ ಅಯೋಣುಗಳು ( magnetic ions) ಅವ್ಯವಸ್ಥೆಯಲ್ಲಿ 
ರುವುವೆಂದೂ ಅವುಗಳನ್ನು ವ್ಯವಸ್ಥೆಗೆ ತಂದರೆ ೧° ಗಿಂತ ಕೆಳಗಿನ ತಾಪವನ್ನು 
ಪಡೆಯಬಹುದೆಂದು ಸೂಚಿಸಿದರು. ಇಂತಹ ಲವಣವಾದ ಕ್ರೋಮಿಯಮ್ 
ಪಟಕವನ್ನು ದ್ರವ ಹೀಲಿಯಮ್ಮಿನಸಹಾಯದಿಂದ ಒಂದು ಡಿಗ್ರಿ ನಿರಪೇಕ್ಷ ತಾಪಕ್ಕೆ 
ತಂದು ಅದರ ಮೇಲೆ ಒಂದು ಬಲವಾದ ಕಾಂತ ಕ್ಷೇತ್ರವನ್ನು ಪ್ರಯೋಗಿಸಿದರೆ 
ಕಾಂತ ಅಯೋಣುಗಳ ಅಕ್ಷಗಳು ಕಾಂತ ಕ್ಷೇತ್ರವನ್ನನುಸರಿಸಿ ವ್ಯವಸ್ಥೆಗೆ 
ಬರುತ್ತವೆ. ಈ ವಿಧಾನದಿಂದ ಉಂಟಾಗುವ ಉಷ್ಣವನ್ನು ಹೀಲಿಯಮ ದ್ರವವು 
ನಿವಾರಿಸುತ್ತದೆ. ನಂತರ ಹೀಲಿಯಮ್ ದ್ರವವನ್ನು ತೆಗೆದು, ಕಾಂತ ಕ್ಷೇತ್ರವನ್ನು 
ಸೊನ್ನೆ ಮಾಡಿದರೆ ಕಾಂತಅಣುಗಳ ಅಕ್ಷಗಳು ಅವ್ಯವಸ್ಥೆಗೆ ತಲಪುವುದಕ್ಕೆ 
ಲವಣದಲ್ಲಿನ ಅವ್ಯವಸ್ಥೆಯನ್ನು ಕುಗ್ಗಿಸಿ ಅದರ ತಾಪವನ್ನು ಕಡಿಮೆ ಮಾಡುತ್ತದೆ. 
ಈ ಬದಲಾವಣೆಯು ' ಸ್ಟಿರೋಷ್ಣ ವಿಕಾಂತತೆ ' ( adiabatic demagnetisa 
tion ) ಎಂದು ಕರೆಯಲ್ಪಡುತ್ತದೆ. ಇಂತಹ ಪ್ರಯೋಗಗಳಿಂದ ಲಭಿಸುವ ತಾಪವು 
ಸುಮಾರು 5 ಅಥವಾ ೧೦ - ೩ ಡಿಗ್ರಿ ನಿರಪೇಕ್ಷ ತಾಪವೆಂದು ನಿರ್ಧರಿಸಲ್ಪಟ್ಟಿದೆ. 
- ಸೊನ್ನೆ ಡಿಗ್ರಿ ತಾಪದತ್ತ ವಿಜ್ಞಾನಿಗಳು ನಡೆದು ಕೊನೆಯ ಹೆಜ್ಜೆ ಯಲ್ಲಿ, 
ಕರ್ಕ ಡಿಗ್ರಿಯಲ್ಲಿ ಸಹ ಇರುವ ಅಣುಬೀಜಗಳ (nuclei) ಕಾಂತತೆಯ ಅಕ್ಷಗಳ 
ಅವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡಿರುತ್ತಾರೆ. ಈ ವಿಧಾನದ ಸಾಧ್ಯತೆಯನ್ನು 
೧೯೩೪ರಲ್ಲಿ ಗೋರ್ಟರನೂ ೧೯೩೫ರಲ್ಲಿ ಕುರ್ಟ ಮತ್ತು ಸೈಮನ್ನ ರೂ ಸೂಚಿಸಿದರೂ 
ಸಹ, ೧೯೫೬ರಲ್ಲಿ ಈ ವಿಧಾನವು ಕುರ್ಟ ಮತ್ತು ಸಂಗಡಿಗರಿಂದ ಜಯಪ್ರದವಾಗಿ ' 


ಅತಿಶೈತ್ಯ , ಅದರ ವೈಚಿತ್ರಗಳು 

೧೦೯೧ 
ಉಪಯೋಗಿಸಲ್ಪಟ್ಟಿತು. ಸಣ್ಣ ತಾಮ್ರದ ತಂತಿಗಳ ಕಂತೆಯನ್ನು ಕಾಂತಕ್ಷೇತ್ರ 
ವೊಂದರಲ್ಲಿ ಇಟ್ಟು ಹಿಂದೆ ತಿಳಿಸಿದ ಅನುಕಾಂತ ಲವಣದ ಸ್ಟಿರೋಷ್ಣ ವಿಕಾಂತತೆ 
ಯಿಂದ ತಂತಿಗಳ ತಾಪವನ್ನು ೧೦ -೩ ಡಿಗ್ರಿಗೆ ಇಳಿಸಲಾಯಿತು. ಇದಾದ ನಂತರ 
ತಂತಿಗಳಿಗೂ , ಲವಣಕ್ಕೂ ಇರುವ ಸಂಬಂಧವನ್ನು ಕಡಿದು ಆಮೇಲೆ ಕಾಂತಕ್ಷೇತ್ರ 
ವನ್ನು ತೆಗೆಯಲಾಯಿತು. ಈ ವಿಧಾನದಿಂದ, ಅಣು ಬೀಜಗಳ ಅವ್ಯವಸ್ಥೆಯು ಪುನಃ 
ಹೆಚ್ಚಾಗುವುದಕ್ಕಾಗಿ ತಾವು ಲೋಹದಲ್ಲಿ ಹೆಚ್ಚಾದ ವ್ಯವಸ್ಥೆ ಏರ್ಪಟ್ಟು ಅದರ 
ತಾಪವು ತಗ್ಗು ತ್ತದೆ. ಇದರಲ್ಲಿ ಉಪಯೋಗಿಸಿದ ತಾಮ್ರದ ತಂತಿಗಳು ಕೊನೆಯಲ್ಲಿ 
ಗರಂಕರರ ಅಥವಾ ಮೈಕ್ರೋ ಡಿಗ್ರಿ ( ೧೦ - ೬ ಡಿಗ್ರಿ ) ನಿರಪೇಕ್ಷ ತಾಪಕ್ಕೆ ಇಳಿದು 
ವೆಂದು ನಿರ್ಧರಿಸಲ್ಪಟ್ಟಿದೆ. ಇನ್ನೂ ಕೆಳಗಿನ ತಾಪವನ್ನು ಪಡೆಯ ಬಹುದಾದ 
ಯಾವ ಸಾಧ್ಯತೆಯೂ ವಿಜ್ಞಾನಿಗಳಿಗೆ ಇದುವರೆವಿಗೂ ಗೋಚರವಾಗಿಲ್ಲ. ಸಾಧಾರಣ 
ತಾಪಗಳಿಂದ ನಿರಪೇಕ್ಷ ಶೂನ್ಯದ ಕಡೆಗೆ ವಿಜ್ಞಾನಿಗಳ ಮುನ್ನಡೆ ಮೈಕೊ ಡಿಗ್ರಿ 
ತಾಪಕ್ಕೆ ಈಗ ನಿಂತಿದೆ. ಈ ಮುನ್ನಡೆಯಿಂದ ಅನೇಕ ಸ್ವಾರಸ್ಯವಾದ ವೈಚಿತ್ಯಗಳು 
ಮತ್ತು ಉಪಯುಕ್ತ ವಿಷಯಗಳು ಕಂಡು ಬಂದಿವೆ. 


[ ಆಧಾರಗಳು : - 1 . Low Temperature Physics - Jackson 

2 . Heat and Thermodynamics -- by Roberts 
3 , Near zero - D . K . C . Macdonald . (1961 ). 
4 . Scientific American - October ( 1949 ) 
5 . Science Progress October 1956 
6. Science Progress July 1957 
7 . Articles in Reader 's Digest ] 


ಈ ಪ್ರಪಂಚವು ಎಲ್ಲಿ ನೋಡಿದರೂ ಪರಿಮಾಣದಿಂದ ತುಂಬಿಹೋಗಿದೆ. 
ಸಮಂಜಸವಾಗಿ ಮಾತನಾಡುವುದು ಎಂದರೆ ಪರಿಮಾಣಗಳನ್ನು ಕುರಿತು 
ಮಾತನಾಡುವುದೇ ಆಗಿದೆ. ರಾಷ್ಟ ವಿಶಾಲವಾದುದು ಎಂದರೆ ಉಪಯೋಗವಿಲ್ಲ 
ಎಷ್ಟು ವಿಶಾಲವಾದುದು ? ರೇಡಿಯಂ ವಿರಳ ಪದಾರ್ಥ ಎಂದರೆ ಸಾಲದು - ಎಷ್ಟು 
ವಿರಳ ? ಪರಿಮಾಣದಿಂದ ನೀವು ತಪ್ಪಿಸಿಕೊಳ್ಳುವಂತೆಯೇ ಇಲ್ಲ. ಅದಕ್ಕಾಗಿ ನೀವು 
ಕಾವ್ಯ ಮತ್ತು ಸಂಗೀತಗಳ ಮರೆಹೊಗಬಹುದು. ಸಂಖ್ಯೆ ಮತ್ತು ಪರಿಮಾಣ 
ಗಳು ಅಲ್ಲಿಯೂ ನಿಮಗೆ ಸವಾಲು ಹಾಕುತ್ತವೆ - ಛಂದಸ್ಸಿನಲ್ಲಿ, ಸಪ್ತಸ್ವರಗಳಲ್ಲಿ. 

- - ಆಲ್ಬರ್ಟ್ ನಾರ್ತ ವೈಟ್ ಹೆಡ್ 


ಜೆ. ಆರ್ . ಲಕ್ಷ್ಮಣರಾವ್ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ 
ಸಾಧನಗಳು 


ಮನುಷ್ಯಕುಲದ ಇತಿಹಾಸವನ್ನು ಕುರಿತ ವಿವರಗಳು ಲಿಖಿತ ದಾಖಲೆಗಳ ಮೂಲಕ 
ಸಿಗುವುದು ಬಹಳ ಕಡಮೆ . ಏಕೆಂದರೆ ಐದಾರು ಶತಮಾನಗಳ ಕೆಳಗೆ ಮುದ್ರಣ 
ಕಲೆ ಗೊತ್ತಿರಲಿಲ್ಲ. ಚೀನಾ ಮತ್ತು ಕೊರಿಯ ದೇಶಗಳಲ್ಲಿ ಕ್ರಿ . ಶ. ೧೦೦೦ದ 
ವೇಳೆಗಾಗಲೇ ಮುದ್ರಣವಿಧಾನ ತಿಳಿದಿತ್ತಂತೆ . ಆದರೆ ಅದು ಹೆಚ್ಚಾಗಿ ಹರಡಿರಲಿಲ್ಲ 
ವೆನ್ನು ವುದು ನಿಜ . ಆಗಿನವರ ಬರವಣಿಗೆ ಏನಿದ್ದರೂ ಕಲ್ಲುಚಪ್ಪಡಿಗಳ ಮೇಲೆ, 
ತಾಮ್ರದ ಹಲಗೆಗಳ ಮೇಲೆ, ತಾಳೆಗರಿ ಹಾಳೆಗಳ ಮೇಲೆ. ಅದಕ್ಕೂ ಹಿಂದೆ 
ಬರವಣಿಗೆಯೇ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಜೀವಿಸಿದ್ದ ಜನ ಬಿಟ್ಟು ಹೋಗಿರುವ 
ಈಗ ಅನೇಕ ವೇಳೆ ಮಣ್ಣಿನಲ್ಲಿ ಹೂತುಹೋಗಿರುವ – ಕಟ್ಟಡಗಳ ಭಾಗಗಳು, 
ಲೋಹ, ಮರ ಅಥವಾ ಕಲ್ಲಿನ ಸಾಧನೋಪಕರಣಗಳು, ಮಣ್ಣಿನ ಪಾತ್ರೆಗಳು , 
ಮುಂತಾದ ಅವಶೇಷಗಳನ್ನು ಪರೀಕ್ಷಿಸಿ ನೋಡಿ ಆ ಜನರ ಕಾಲ , ಜೀವನ 
ವಿಧಾನ, ನಾಗರೀಕತೆ ಮತ್ತು ಸಂಸ್ಕೃತಿಗಳ ಮಟ್ಟ , ಮುಂತಾದುವುಗಳ ಬಗ್ಗೆ 
ನಾವು ಊಹೆಮಾಡಬೇಕಾಗುವುದು. 

ಅಂತಹ ಐತಿಹಾಸಿಕ ಅವಶೇಷಗಳನ್ನು ಪರೀಕ್ಷಿಸುವಾಗ ಮೊದಲು ಏಳುವ 
ಪ್ರಶ್ನೆ : ಇದು ಯಾವ ಕಾಲದ್ದು , ಎಷ್ಟು ಹಳೆಯದು ಎಂಬುದು. ಅನೇಕ 
ವೇಳೆ ಲಿಖಿತ ದಾಖಲೆಗಳ ವಿಷಯದಲ್ಲಿಯೂ ಈ ಪ್ರಶ್ನೆ ಏಳುವುದುಂಟು. ಹಳೆಯ 
ತಾಳೆಗರಿ ಗ್ರಂಥಗಳ ಕಾಲನಿರ್ಣಯದ ಬಗ್ಗೆ ಎಷ್ಟು ಚರ್ಚೆ ಜಿಜ್ಞಾಸೆಗಳು 
ನಡೆದಿಲ್ಲ ! ಇದು ಯಾರು ಬರೆದದ್ದು ಯಾವಾಗ ಬರೆದದ್ದು ಎಂಬ ವಿಷಯವಾಗಿ 
ಮುಂದೆ ಸಂಶೋಧಕರು ತಲೆ ಕೆಡಿಸಿಕೊಳ್ಳಬಹುದೆಂಬ ಯೋಚನೆ ಆ ಗ್ರಂಥಕರ್ತರ 
ಮನಸ್ಸಿಗೆ ಬಂದಿರುವುದಿಲ್ಲವಾದುದರಿಂದ ತಮ್ಮ ಕಾಲ ದೇಶಗಳ ಬಗ್ಗೆ ಸೂಚನೆ 
ಕೊಡುವ ಗೋಜಿಗೇ ಅವರು ಹೋಗಿರುವುದಿಲ್ಲ. ಉದ್ದೇಶರಹಿತವಾಗಿ ಅವರು ತಮ್ಮ 
ಸಮಕಾಲೀನರ ವಿಷಯವಾಗಿ, ಇಲ್ಲವೆ ತಮ್ಮ ಹಿಂದಿನವರ ವಿಷಯವಾಗಿ ಏನಾದರೂ 
ತಿಳಿಸಿದ್ದರೆ ಆ ಸುಳಿವು ಹಿಡಿದು , ಗ್ರಂಥದಲ್ಲಿನ ಭಾಷೆ ಶೈಲಿಗಳನ್ನೇ ಆಧಾರವಾಗಿಟ್ಟು 


ಪ್ರಬುದ್ಧ ಕರ್ಣಾಟಕ 
ಕೊಂಡು, ಪಂಡಿತರು ಅದರ ಕರ್ತೃವಿನ ಕಾಲದ ಬಗ್ಗೆ ಊಹೆಮಾಡುತ್ತಾರೆ. 
ಲಿಖಿತ ದಾಖಲೆಗಳಿಲ್ಲದ ಇತರ ಬಗೆಯ ಅವಶೇಷಗಳ ವಿಷಯದಲ್ಲಿಯೂ ಹೀಗೆಯೇ 
ಪ್ರಾಸಂಗಿಕ ಸಾಕ್ಷಾಧಾರಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳ ಕಾಲನಿರ್ಣಯ 
ಮಾಡುತ್ತಾರೆ. 

ಐತಿಹಾಸಿಕ ಅವಶೇಷಗಳನ್ನು ಕೆಲವು ನಿರ್ದಿಷ್ಟ ವೈಜ್ಞಾನಿಕ ಪರೀಕ್ಷೆಗಳಿಗೆ 
ಗುರಿಪಡಿಸಿ ಅವುಗಳ ಕಾಲವನ್ನು ಕರಾರುವಾಕ್ಕಾಗಿ ನಿರ್ಣಯಿಸುವುದಕ್ಕೂ , 
ಅವಶೇಷಗಳನ್ನು ನಾಶಪಡಿಸದೆ ಅವುಗಳ ರಾಸಾಯನಿಕ ಸ್ವರೂಪ ಮೊದಲಾದ 
ಮಾಹಿತಿಯನ್ನು ಸಂಗ್ರಹಿಸಿ, ಅವುಗಳ ಆಧಾರದ ಮೇಲೆ ಸಂಶೋಧಕರು ಬಯಸುವ 
ಕೆಲವೊಂದು ವಿವರಗಳನ್ನು ಒದಗಿಸುವುದಕ್ಕೂ ಈಗ ಸಾಧ್ಯವಾಗಿದೆ. ಆಧುನಿಕ 
ಭೌತ ಮತ್ತು ರಸಾಯನ ವಿಜ್ಞಾನಿಗಳು ಅಂತಹ ಹಲವಾರು ವಿಧಾನಗಳನ್ನು ಕಳೆದ 
ಎರಡು ಮೂರು ದಶಕಗಳಲ್ಲಿ ಇತಿಹಾಸ ಸಂಶೋಧಕರಿಗೆ ಕೊಡುಗೆಯಾಗಿ ನೀಡಿ 
ದ್ದಾರೆ. ಈ ವಿಧಾನಗಳಲ್ಲಿ ಮುಖ್ಯವಾದ ಕೆಲವನ್ನು ವಿವರಿಸುವುದು ಈ ಲೇಖನದ 
ಉದ್ದೇಶ. 


ರೇಡಿಯೊಕಾರ್ಬನ್ ವಿಧಾನ 
ಕಾಲನಿರ್ಣಯ ಮಾಡಲು ವಿಜ್ಞಾನ ಒದಗಿಸಿಕೊಟ್ಟಿರುವ ವಿಧಾನಗಳಲ್ಲಿ ಅತ್ಯಂತ 
ಹೆಸರಾದುದು ಮತ್ತು ವಿಶೇಷವಾಗಿ ಬಳಕೆಯಲ್ಲಿರುವುದು ರೇಡಿಯೊಕಾರ್ಬನ್ 
ವಿಧಾನ. ಈ ವಿಧಾನದ ನಿರ್ಮಾಪಕ ಅಮೆರಿಕದ ರಸಾಯನ ವಿಜ್ಞಾನಿ ವಿಲಾರ್ಡ್ 
ಫ್ರಾಂಕ್ ಲಿಬ್ಬಿ , ವಿಶ್ವ ಕಿರಣಗಳಿಂದ ಜನಿಸುವ ನ್ಯೂಟ್ರಾನುಗಳೆಲ್ಲವೂ ಭೂಮಿ 
ಯನ್ನು ತಲುಪದೆ ಬಹುಪಾಲು ವಾಯುಮಂಡಲದ ಮೇಲಿನ ಸ್ತರಗಳಲ್ಲಿಯೇ 
ಕಣ್ಮರೆಯಾಗಲು ಕಾರಣವೇನೆಂಬುದನ್ನು ಪತ್ತೆ ಹಚ್ಚಲು ವಿಲಾರ್ಡ್ ಲಿಬ್ಬಿಯವರು 
ಕೈಗೊಂಡ ಸಂಶೋಧನೆಯು ಈ ಉಪಯುಕ್ತ ವಿಧಾನದಲ್ಲಿ ಪರ್ಯವಸಾನ 
ವಾಯಿತು. ಇದೊಂದು ಸ್ವಾರಸ್ಯವಾದ ಕತೆ. 

ವಸ್ತು ಪ್ರಪಂಚವೆಲ್ಲ ಪರಮಾಣುಗಳೆಂಬ ಅತಿ ಸೂಕ್ಷ್ಮಕಣಗಳಿಂದ ರಚಿತ 
ವಾಗಿದೆಯೆಂಬುದು ಸಾಮಾನ್ಯವಾಗಿ ಇಂದು ಎಲ್ಲರೂ ಕೇಳಿ ತಿಳಿದಿರುವ ವಿಷಯ . 
ಹೈಡೋಜನ್ , ಆಕ್ಸಿಜನ್ , ಗಂಧಕ , ತಾಮ್ರ , ತವರ , ಸತು, ಮುಂತಾಗಿ ಎಷ್ಟು 
ಬಗೆಯ ರಾಸಾಯನಿಕ ಧಾತುಗಳಿವೆಯೋ ಅಷ್ಟು ಬಗೆಯ ಪರಮಾಣುಗಳಿವೆ. 
ಸಾಮಾನ್ಯವಾಗಿ ಈ ಪರಮಾಣುಗಳು ಬಿಡಿಯಾಗಿರುವುದಿಲ್ಲ. ಎರಡು, ಮೂರು, 
ಕೆಲವು ವೇಳೆ ನೂರಾರು ಅಥವಾ ಸಾವಿರಾರು ಪರಮಾಣುಗಳು ಸೇರಿಕೊಂಡು 
ಅಣುಗಳಾಗುತ್ತವೆ. ಈ ಅಣುಗಳು ಸ್ವತಂತ್ರವಾಗಿರುವುದು ಸಾಧ್ಯ . ಧಾತುವಿನ 
ಅಣುವಿನಲ್ಲಿ ಆ ಧಾತುವಿನ ಪರಮಾಣುಗಳು ಮಾತ್ರ ಇರುತ್ತವೆ. ಉದಾಹರಣೆಗೆ 
ಗಾಳಿಯಲ್ಲಿರುವ ಆಕ್ಸಿಜನ್ ಅಣುಗಳಲ್ಲಿ ಒಂದೊಂದರಲ್ಲಿಯೂ ಎರಡೆರಡು 


೧೦೯೫ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 


ಆಕ್ಸಿಜನ್ ಪರಮಾಣುಗಳಿರುತ್ತವೆ ; ಹಾಗೆಯೇ ನೈಟ್ರೋಜನ್ ಅಣುವಿನಲ್ಲಿಯೂ 
ಎರಡು ನೈಟ್ರೋಜನ್ ಪರಮಾಣುಗಳಿರುತ್ತವೆ. ಆದರೆ ಸಂಯುಕ್ತದ ಅಣುವಿನಲ್ಲಿ 
ಬೇರೆ ಬೇರೆ ಧಾತುಗಳ ಪರಮಾಣುಗಳು ಸೇರಿಕೊಂಡಿರುತ್ತವೆ. ಉದಾಹರಣೆಗೆ, 
ನೀರಿನ ಅಣುವಿನಲ್ಲಿ ಎರಡು ಹೈಡೋಜನ್ ಪರಮಾಣುಗಳೂ ಒಂದು ಆಕ್ಸಿಜನ್ 
ಪರಮಾಣುವೂ ಇರುತ್ತವೆ. ಸಕ್ಕರೆಯ ಅಣುವಿನಲ್ಲಿ ೧೨ ಕಾರ್ಬನ್ ಪರಮಾಣು 
ಗಳೂ ೨೨ ಹೈಡೋಜನ್ ಪರಮಾಣುಗಳೂ ೧೧ ಆಕ್ಸಿಜನ್ ಪರಮಾಣುಗಳೂ 
ಇರುತ್ತವೆ. ಪ್ರೋಟೀನುಗಳಂತಹ ದೈತ್ಯಾಣುಗಳಲ್ಲಿ ನಾಲ್ಕಾರು ಬೇರೆಬೇರೆ 
ಧಾತುಗಳ ಪರಮಾಣುಗಳು ಒಟ್ಟು ಸಾವಿರಾರು ಇರುವುದುಂಟು. 

ಅಣು ಪರಮಾಣುಗಳು ಬಹು ಚಿಕ್ಕವೆಂದು ಗೊತ್ತಿದ್ದರೂ ಎಷ್ಟು ಚಿಕ್ಕವೆಂಬ 
ಕಲ್ಪನೆ ಅನೇಕರಿಗೆ ಇರುವುದಿಲ್ಲ. ನೀರಿನ ಅಣುಗಳನ್ನು ಒಂದರ ಪಕ್ಕದಲ್ಲೊಂದ 
ರಂತೆ ಇಡುತ್ತಾ ಹೋದರೆ ಒಂದು ಅಂಗುಲದಲ್ಲಿ ಸುಮಾರು ಎಂಟು ಕೋಟಿ ಅಣು 
ಗಳನ್ನು ಇಡಬಹುದು. ಅಂದಮೇಲೆ ಆ ಅಣುಗಳು ಎಷ್ಟು ಚಿಕ್ಕವು, ಅವು 
ಗಳಲ್ಲಿರುವ ಹೈಡೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು ಇನ್ನೆಷ್ಟು ಚಿಕ್ಕವು 
ಎಂಬುದನ್ನು ಊಹಿಸಿಕೊಳ್ಳಬಹುದು ; ಬಹುಶಃ “ಊಹಿಸಿಕೊಳ್ಳುವುದು ಕಷ್ಟವಾಗ 
ಬಹುದು ” ಎಂದರೆ ಸರಿಯೇನೋ . 

- ಪರಮಾಣುಗಳು ಅಷ್ಟು ಚಿಕ್ಕವಾದರೂ ಅವುಗಳಿಗೆ ರಚನೆ ಇದೆ. ಅವು 
ಇನ್ನೂ ಚಿಕ್ಕ ಚಿಕ್ಕ ಕಣಗಳಿಂದ ಆಗಿವೆ. ಅಂತಹ 'ಉಪ ಪರಮಾಣು ಕಣಗಳು ? 
ಮುಖ್ಯವಾಗಿ ಮೂರು: ಪ್ರೋಟಾನ್ , ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನ್ , ಎಲ್ಲ 
ರಾಸಾಯನಿಕ ಧಾತುಗಳ ಪರಮಾಣುಗಳೂ ಈ ಮೂರು ಕಣಗಳಿಂದಲೇ ರಚಿತ 
ವಾಗಿವೆಯಾದರೂ ಬೇರೆ ಬೇರೆ ಧಾತುಗಳ ಪರಮಾಣುಗಳಲ್ಲಿರುವ ಪ್ರೋಟಾನ್ , 
ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನುಗಳ ಸಂಖ್ಯೆ ಮತ್ತು ಅವುಗಳ ಜೋಡಣೆಯ ಕ್ರಮ 
ಗಳಲ್ಲಿ ವ್ಯತ್ಯಾಸವಿರುತ್ತದೆ. 

ಪರಮಾಣುವಿನ ಮುಖ್ಯ ಭಾಗ ಅದರ ಕೇಂದ್ರದಲ್ಲಿರುವ ಪರಮಾಣು ಬೀಜ 
( atomic nucleus). ಇದು ಪ್ರೋಟಾನುಗಳು ಮತ್ತು ನ್ಯೂಟ್ರಾನುಗಳಿಂದ 
ಆಗಿರುವ ಒಂದು ಚಿಕ್ಕ ಉಂಡೆ, ಪ್ರೊಟಾನು -ನ್ಯೂಟ್ರಾನುಗಳ ತೂಕ ಹೆಚ್ಚು 
ಕಡಮೆ ಒಂದೇ ಆದರೂ ಪ್ರೋಟಾನಿನ ಮೇಲೆ ಒಂದು ನಿರ್ದಿಷ್ಟ ಪ್ರಮಾಣದ 
ವಿದ್ಯುದಂಶ (electric charge ) ವಿರುತ್ತದೆ. ನ್ಯೂಟ್ರಾನಿನ ಮೇಲೆ ವಿದ್ಯುದಂಶ 
ವಿರುವುದಿಲ್ಲ. ಆದುದರಿಂದ ಪರಮಾಣು ಬೀಜದ ತೂಕವು ಅದರಲ್ಲಿರುವಪ್ರೋಟಾನು 
ನ್ಯೂಟ್ರಾನುಗಳ ಒಟ್ಟು ಸಂಖ್ಯೆಯನ್ನವಲಂಬಿಸಿರುತ್ತದೆ ; ಅದರ ಮೇಲಿನ 
ವಿದ್ಯುದಂಶವಾದರೋ ಅದರಲ್ಲಿನ ಪೊಟಾನುಗಳ ಸಂಖ್ಯೆಯನ್ನು ಮಾತ್ರ 
ಅವಲಂಬಿಸಿರುತ್ತದೆ. ಉದಾಹರಣೆಗೆ, ಅಲ್ಯೂಮಿನಂ ಪರಮಾಣು ಬೀಜದಲ್ಲಿ ೧೩ 
ಪ್ರೋಟಾನುಗಳೂ ೧೪ ನ್ಯೂಟ್ರಾನುಗಳೂ ಇವೆ. ಆದುದರಿಂದ ಅಲ್ಯೂಮಿನಂ 


೧೦೯೬ 


ಪ್ರಬುದ್ಧ ಕರ್ಣಾಟಕ 
ಪರಮಾಣುತೂಕ ೨೭ . ಅದರ ಪರಮಾಣು ಅಂಕ ( ಅಂದರೆ , ಬೀಜದ ಮೇಲಿನ 
ವಿದ್ಯುದಂಶ) ೧೩ . ಹಾಗೆಯೇ ಬೆಳ್ಳಿಯ ಪರಮಾಣು ಬೀಜದಲ್ಲಿ ೪೭ ಪ್ರೊಟಾನು 
ಗಳಿರುವುದರಿಂದ ಆ ಧಾತುವಿನ ಪರಮಾಣು ಅಂಕ ೪೭. ಆದರೆ ಅದರ ಬೀಜದಲ್ಲಿ 
೬೧ ನ್ಯೂಟ್ರಾನುಗಳೂ ಇರುವುದರಿಂದ ಪರಮಾಣುತೂಕ ೧೦೮ ಆಗುತ್ತದೆ. 
ಪರಮಾಣುವಿನ ಕೇಂದ್ರದಲ್ಲಿರುವ ಅದರ ಬೀಜದ ಸುತ್ತಲೂ ಪರಮಾಣು ಅಂಕಕ್ಕೆ 
ಸಮನಾದಷ್ಟು ಸಂಖ್ಯೆಯ ಇಲೆಕ್ಟ್ರಾನುಗಳು ನಿರ್ದಿಷ್ಟ ಪಥಗಳಲ್ಲಿ ಬೀಜವನ್ನು ಸುತ್ತು 
ಹಾಕುತ್ತಿರುತ್ತವೆ. ಇಲೆಕ್ಟ್ರಾನುಗಳು ಬಹಳ ಹಗುರ , ಪ್ರೋಟಾನಿಗೆ ಹೋಲಿಸಿದರೆ 
ಇಲೆಕ್ಟ್ರಾನ್ ತೂಕ ಸುಮಾರು ೧೮೫೦ರಲ್ಲಿ ಒಂದು ಭಾಗ . ಆದುದರಿಂದ 
ಇಲೆಕ್ಟ್ರಾನುಗಳ ತೂಕ ಲೆಕ್ಕಕ್ಕಿಲ್ಲ. ಇಲೆಕ್ಟ್ರಾನಿನ ವಿದ್ಯುದಂಶ ಪ್ರೋಟಾನಿನ 
ವಿದ್ಯುದಂಶಕ್ಕೆ ಸಮ ; ಆದರೆ ಅದು ವಿರುದ್ಧ ಸ್ವಭಾವದ್ದು . ಅಂದರೆ ಪ್ರೋಟಾನಿನ 
ವಿದ್ಯುದಂಶ ಧನ ( + ) ; ಇಲೆಕ್ಟ್ರಾನಿಂದು ಗಣ (-). ಆದುದರಿಂದ ಬೀಜದ 
ವಿದ್ಯುದಂಶವನ್ನು ಇಲೆಕ್ಟ್ರಾನುಗಳ ಒಟ್ಟು ವಿದ್ಯುದಂಶವು ನಿಷ್ಪರಿಣಾಮಗೊಳಿಸಿ 
ಒಟ್ಟು ಪರಮಾಣುವಿನ ಮೇಲೆ ವಿದ್ಯುದಂಶ ಏನೂ ಇಲ್ಲದಂತೆ ಮಾಡುತ್ತದೆ. ಇದು 
ಪರಮಾಣು ರಚನೆಯ ಸ್ಕೂಲ ಚಿತ್ರ . 
- ಪರಮಾಣುವಿನ ರಾಸಾಯನಿಕ ಸ್ವಭಾವವನ್ನು ನಿರ್ಣಯಿಸುವುದು ಅದರ 
ಪರಮಾಣು ಅಂಕ ; ಅಂದರೆ, ಬೀಜದಲ್ಲಿರುವ ಪ್ರೋಟಾನುಗಳ ಸಂಖ್ಯೆ ತಾನೆ. 
ಅಂದ ಮೇಲೆ ಎರಡು ಪರಮಾಣು ಬೀಜಗಳಲ್ಲಿ ಪ್ರೋಟಾನುಗಳ ಸಂಖ್ಯೆ ಸಮ 
ನಾಗಿದ್ದು ನ್ಯೂಟ್ರಾನುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಿದ್ದರೆ ಅವೆರಡು ಪರಮಾಣು 
ಗಳೂ ಒಂದೇ ಧಾತುವಿನ ಪರಮಾಣುಗಳೆನಿಸಿಕೊಂಡರೂ ಅವುಗಳಿಗೆ ಬೇರೆಬೇರೆ 
ತೂಕಗಳಿರುತ್ತವೆ. ಅಂತಹ ಪರಮಾಣುಗಳನ್ನು ಆ ಧಾತುವಿನ ಐಸೋಟೋಪು 
ಗಳು ಎನ್ನು ತ್ತಾರೆ. ಆಕ್ಸಿಜನ್ನಿನ ಸಾಮಾನ್ಯ ಪರಮಾಣುವಿನ ಬೀಜದಲ್ಲಿ ೮ 
ಪ್ರೋಟಾನುಗಳೂ ೮ ನ್ಯೂಟ್ರಾನುಗಳೂ ಇರುತ್ತವೆ. ವಿದ್ಯುದಂಶ ೮ , ತೂಕ ೧೬ , 
ಇರುವ ಈ ಪರಮಾಣುವನ್ನು ೦೧೬ ಎಂಬ ಸಂಕೇತದಿಂದ ಸೂಚಿಸುತ್ತಾರೆ. 
ಪ್ರೋಟಾನುಗಳ ಸಂಖ್ಯೆ ಎಂಟೀ ಇದ್ದು ೯ ನ್ಯೂಟ್ರಾನುಗಳಿದ್ದರೆ ಆ ಪರಮಾಣು 
ಬೀಜವು ೧೭ ತೂಕವುಳ್ಳ ಆಕ್ಸಿಜನ್ ಐಸೋಟೋಪು ಎನಿಸಿಕೊಳ್ಳುತ್ತದೆ. ಅದಕ್ಕೆ 
ಸಂಕೇತ ೦೧೭ , ಒಂದೇ ಧಾತುವಿನ ಐಸೊಟೋಪುಗಳಿಗೆ ತೂಕದಲ್ಲಿ ವ್ಯತ್ಯಾಸ 
ವಿರುವುದೇ ವಿನಾ ರಾಸಾಯನಿಕ ಗುಣಗಳಲ್ಲಿ ಏನೂ ವ್ಯತ್ಯಾಸವಿರುವುದಿಲ್ಲ. 
ನೆನಪಿನಲ್ಲಿಡಬೇಕಾದ ಇನ್ನೊಂದು ವಿಷಯವೇನೆಂದರೆ ಪರಮಾಣುಬೀಜ ಒಂದನ್ನು 
ಇತರ ಬೀಜಗಳಿಂದ, ಇಲ್ಲವೆ ಉಪಪರಮಾಣು ಕಣಗಳಿಂದ ತಾಡಿಸಿದರೆ ಬೀಜದಲ್ಲಿ 
ರುವಪ್ರೊಟ್ರಾನುನ್ಯೂಟ್ರಾನುಗಳ ಸಂಖ್ಯೆ ಬದಲಾಯಿಸಿ ಬೇರೊಂದು ಪರಮಾಣು 
ಉಂಟಾಗಬಹುದು. ಅಂತಹ ಸಾವಿರಾರು ' ಜೀಜಕ್ರಿಯೆ ಗಳನ್ನು ವಿಜ್ಞಾನಿಗಳು 
ಸಾಧಿಸಿದ್ದಾರೆ. 


೧೦೯೭ 
ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 
ವಾಯುಮಂಡಲದ ಮೇಲಿನ ಸ್ತರಗಳಲ್ಲಿ ನಡೆಯುತ್ತಿರುವ ಇಂತಹ 
ಕೆಲವೊಂದು ಬೀಜಕ್ರಿಯೆಗಳಲ್ಲಿ ಲಿಬ್ಬಿಯವರಿಗೆ ಆಸಕ್ತಿ ಹುಟ್ಟಿತು. ವಿಶ್ವದ 
ಯಾವುದೋ ಅಪರಿಚಿತ ಆಕರದಿಂದ ತೀಕವಾದ ಒಂದು ಬಗೆಯ ವಿಸರಣವು 
ಭೂಮಿಗೆ ಬಂದು ತಲಪುತ್ತಿದೆ ಎಂಬುದನ್ನು ೧೯೧೧ರಲ್ಲಿ ವಿ . ಎಫ್ . ಹೆಸ್ರವರು 
ಕಂಡುಹಿಡಿದರು. ಅಂದಿನಿಂದ ಈ “ ವಿಶ್ವಕಿರಣಗಳ ಮೂಲ, ಸ್ವಭಾವ, ಸ್ವರೂಪ 
ಗಳ ಬಗ್ಗೆ ಅನೇಕ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ. ಈ ಕಿರಣಗಳು 
ಭೂಮಿಯ ಮೇಲಿನ ಏಳೆ೦ಟು ಮೈಲಿ ದಪ್ಪದ ಗಾಳಿಯ ಹೊದಿಕೆಯನ್ನು ತೂರಿ 
ಕೊಂಡು ಬರುವುದರಿಂದ ಅವುಗಳಲ್ಲಿ ಅನೇಕ ಮಾರ್ಪಾಟುಗಳಾಗುತ್ತವೆ. ಅದಕ್ಕೆ 
ಮುಂಚೆಯೇ ಅವುಗಳನ್ನು ಪರೀಕ್ಷೆಮಾಡುವ ಉದ್ದೇಶದಿಂದ ವೈಜ್ಞಾನಿಕ ಉಪಕರಣ 
ಗಳನ್ನು ಹೊತ್ತ ಬಲೂನುಗಳನ್ನು ಮೇಲಕ್ಕೆ ಹಾರಿಬಿಡುತ್ತಾರೆ. 

ಅಂತಹ ಪ್ರಯೋಗಗಳಿಂದ ಒಂದು ಸ್ವಾರಸ್ಯಕರವಾದ ವಿಷಯ ಹೊರಬಿತ್ತು . 
ಮೇಲುಮೇಲಕ್ಕೆ ಹೋದಂತೆಲ್ಲಾ ಗಾಳಿಯಲ್ಲಿ ಹೆಚ್ಚು ಹೆಚ್ಚು ನ್ಯೂಟ್ರಾನು 
ಗಳಿರುವುದು ಕಂಡುಬರುತ್ತದೆ. ಆದರೆ ೪೦, ೦೦೦ - ೫೦ ,೦೦೦ ಅಡಿ ಎತ್ತರದಲ್ಲಿ 
ನ್ಯೂಟ್ರಾನ್ ಸಾಂದ್ರತೆ ಪರಮಾವಧಿಯನ್ನು ಮುಟ್ಟಿ , ಅಲ್ಲಿಂದ ಮೇಲಕ್ಕೆ 
ನ್ಯೂಟ್ರಾನ್ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದ ಒಂದು 
ತೀರ್ಮಾನ ಖಚಿತವಾಗುತ್ತದೆ. ಬಾಹ್ಯಾಕಾಶದಿಂದ ಬರುವ ವಿಶ್ವಕಿರಣಗಳಲ್ಲಿ 
ಮೊದಲೇ ನ್ಯೂಟ್ರಾನ್‌ಗಳಿರುವುದಿಲ್ಲ ; ವಾಯುಮಂಡಲವನ್ನು ಹೊಕ್ಕ ನಂತರ 
ಯಾವುದೋ ಕ್ರಿಯೆಯ ಪರಿಣಾಮವಾಗಿ ಗಾಳಿಯ ಮೇಲಿನ ಸ್ತರಗಳಲ್ಲಿನ್ಯೂಟ್ರಾನ್ 
ಗಳು ಉತ್ಪತ್ತಿಯಾಗುತ್ತವೆ. ಅಲ್ಲದೆ, ಆ ನ್ಯೂಟ್ರಾನ್‌ಗಳು ಕೆಳಕ್ಕೆ ಇಳಿಯುತ್ತಾ 
ಇಳಿಯುತ್ತಾ ಗಾಳಿಯಲ್ಲಿರುವ ಪರಮಾಣುಗಳೊಡನೆ ವರ್ತಿಸಿ ವ್ಯಯವಾಗುತ್ತಾ 
ಹೋಗುತ್ತವೆ. ಭೂಮಿಯನ್ನು ತಲಪುವ ವೇಳೆಗೆ ನ್ಯೂಟ್ರಾನ್‌ಗಳಲ್ಲಿ ಬಹುಭಾಗ 
ಕಣ್ಮರೆಯಾಗುವುದಕ್ಕೆ ಕಾರಣವಾದ ಬೀಜಕ್ರಿಯೆಗಳು ಯಾವುವು ಎಂಬ ಸಮಸ್ಯೆ 
ಯಲ್ಲಿ ಲಿಬ್ಬಿಯವರಿಗೆ ಆಸಕ್ತಿ ಹುಟ್ಟಿತು. 
- ಆಕ್ಸಿಜನ್ ಮತ್ತು ನೈಟ್ರೋಜನ್‌ಗಳು ಗಾಳಿಯ ಮುಖ್ಯ ಘಟಕಗಳು. 
ಆರ್ಗಾನ್ ಮೊದಲಾದ ಜಡಾನಿಲಗಳು, ನೀರಿನ ಆವಿ , ಕಾರ್ಬನ್ ಡಯಾಕ್ಸ್ಡು 
ಇವು ಗಾಳಿಯಲ್ಲಿ ಬಹು ಕಡಮೆ ಪ್ರಮಾಣದಲ್ಲಿರುವುದರಿಂದ ನ್ಯೂಟ್ರಾನುಗಳನ್ನು 
ನುಂಗಿಹಾಕುವುದರಲ್ಲಿ ಅವು ಪ್ರಮುಖ ಪಾತ್ರವಹಿಸಿರಲಾರವು. ವಾಯುಮಂಡಲದ 
ಕೆಳಸ್ತರಗಳಲ್ಲಿ ನ್ಯೂಟ್ರಾನುಗಳು ಹೆಚ್ಚಾಗಿ ಇಲ್ಲದಿರುವುದಕ್ಕೆ ಆಕ್ಸಿಜನ್ ನೈಟ್ರೋಜನ್ 
ಗಳೇ ಕಾರಣವಿರಬೇಕು. ಈ ಎರಡು ಧಾತುಗಳ ಪರಮಾಣುಗಳೊಡನೆ ನ್ಯೂಟ್ರಾನು 
ಯಾವ ರೀತಿಯಲ್ಲಿ ವರ್ತಿಸುವುದೆಂಬುದನ್ನು ತಿಳಿಯಲು ಲಿಬ್ಬಿಯವರು ಪ್ರಯೋಗ 
ಶಾಲೆಯಲ್ಲಿಯೇ ಕೆಲವು ಪ್ರಯೋಗಗಳನ್ನು ನಡೆಸಿ ನೋಡಿದರು. ಆಕ್ಸಿಜನ್ 
ಪರಮಾಣುಬೀಜದೊಡನೆ ನ್ಯೂಟ್ರಾನ್ ಸುಲಭವಾಗಿ ವರ್ತಿಸುವುದಿಲ್ಲವೆಂಬುದು 


೧೦೯೮ 

ಪ್ರಬುದ್ಧ ಕರ್ಣಾಟಕ 
ಕಂಡುಬಂತು. ನೈಟ್ರೋಜನ್ ಬೀಜದೊಡನೆ ಅದು ಮೂರು ಬೇರೆಬೇರೆ ರೀತಿ 
ಯಲ್ಲಿ ವರ್ತಿಸುವುದೆಂದು ಗೊತ್ತಾಯಿತು. 

ನೈಟ್ರೋಜನ್ ಪರಮಾಣು ಬೀಜದಲ್ಲಿ ೭ ನ್ಯೂಟ್ರಾನುಗಳೂ ೭ ಪ್ರೊಟಾನು 
ಗಳೂ ಇವೆ. ಆ ಬೀಜಕ್ಕೆ ನ್ಯೂಟ್ರಾನ್ ಬಡಿದರೆ ಒಂದು ಪ್ರೋಟಾನ್ * ಹೊರಕ್ಕೆ 
ಹಾರಿ ೬ ಪ್ರೊಟಾನು, ೮ ನ್ಯೂಟ್ರಾನು ಇರುವ ಒಂದು ಪರಮಾಣುಬೀಜ 
ಉಂಟಾಗುತ್ತದೆ. ಇದರ ಮೇಲೆ ವಿದ್ಯುದಂಶ ೬ ಇರುವುದರಿಂದ ಇದು ಕಾರ್ಬನ್ 
ಪರಮಾಣು ಬೀಜ, ಈ ಬೀಜಕ್ರಿಯೆಯನ್ನು ಈ ಕೆಳಕಂಡ ಸಮಿಾಕರಣದಿಂದ 
ಸೂಚಿಸುತ್ತಾರೆ : 

HN14 + n = > CH4 + H1 
ನೈಟ್ರೋಜನ್ನಿ ನೊಡನೆ ನ್ಯೂಟ್ರಾನು ಇನ್ನೂ ಎರಡು ರೀತಿಯಲ್ಲಿ ವರ್ತಿಸುತ್ತದೆ. ಆ 
ಕ್ರಿಯೆಗಳನ್ನು ಸಮಿಾಕರಣಗಳಿಂದ ಹೀಗೆ ನಿರೂಪಿಸಬಹುದು : 

- N14 + on Bll + He4 
ಇದರಲ್ಲಿ ಬೊರಾನ್ ಮತ್ತು ಹೀಲಿಯಂ ಬೀಜಗಳು ಉತ್ಪತ್ತಿಯಾಗುತ್ತವೆ. 
ಮೂರನೆಯ ಕ್ರಿಯೆ : 

N14 + on + Cl + H 


ಒಂದನೆಯ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್‌ ಹೈಡೋಜನ್ನು ಗಳೇ ಇದ 
ರಲ್ಲಿಯೂ ಉತ್ಪತ್ತಿಯಾಗುವುವಾದರೂ ಇವು ಆ ಧಾತುಗಳ ಬೇರೆ ಬೇರೆ ಐಸೊ 
ಟೋಪುಗಳು. 

- ಲಿಬ್ಬಿಯವರು ಈ ಮೂರು ಕ್ರಿಯೆಗಳನ್ನು ವಿಶದವಾಗಿ ಪರಿಶೀಲಿಸಿದಾಗ, 
ಇವುಗಳಲ್ಲಿ ಮೊದಲನೆಯ ಕ್ರಿಯೆಯೇ ಹೆಚ್ಚು ಸಂಭವನೀಯ , ಎರಡನೆ ಮತ್ತು 
ಮೂರನೆ ಕ್ರಿಯೆಗಳು ನಡೆಯುವುದು ಬಹು ವಿರಳ ಎಂಬುದು ಕಂಡುಬಂತು. 
ಅಂದಮೇಲೆ ವಿಶ್ವಕಿರಣಗಳಿಂದ ಉಂಟಾಗುವ ನ್ಯೂಟ್ರಾನುಗಳು ಬಹುಮಟ್ಟಿಗೆ 
ಗಾಳಿಯಲ್ಲಿರುವ N14 ರೊಂದಿಗೆ ವರ್ತಿಸಿ C14 ಐಸೊಟೋಪನ್ನು ನಿರಂತರ 
ವಾಗಿ ಉತ್ಪತ್ತಿ ಮಾಡುತ್ತಿವೆ ಎಂದು ಲಿಬ್ಬಿಯವರು ತೀರ್ಮಾನಿಸಿದರು. 

ಹೀಗೆ ಉಂಟಾದ C14 ಆಕ್ಸಿಜನ್ನಿ ನೊಡನೆ ಸಂಯೋಗಹೊಂದಿ ವಾಯು 
ಮಂಡಲದ ಕಾರ್ಬನ್ ಡಯಾಕ್ಸಿಡಿನೊಂದಿಗೆ ಬೆರೆತುಹೋಗುತ್ತದೆ. ಆದುದರಿಂದ 
ಗಾಳಿಯಲ್ಲಿರುವ ಕಾರ್ಬನ್ ಡಯಾಕ್ಸಿಡಿನಲ್ಲಿ ಸ್ವಲ್ಪ ಭಾಗ ( ಅತ್ಯಲ್ಪ ಭಾಗ ಎನ್ನ 


* ಬಿಡಿ ಪ್ರೋಟಾನನ್ನು ಹೈಡೋಜನ್ ಪರಮಾಣು ಬೀಜ ಎನ್ನಬಹುದು. 


೧೦೯೯ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 
ಬೇಕು) C14 ಪರಮಾಣುಗಳಿಂದ ಆದದ್ದು . ಈ C14 ಪರಮಾಣುವಿಗೂ 
ಸಾಮಾನ್ಯ C12 ಪರಮಾಣುವಿಗೂ ರಾಸಾಯನಿಕವಾಗಿ ಯಾವ ವ್ಯತ್ಯಾಸವೂ 
ಇಲ್ಲ. ಎರಡು ಬಗೆಯ ಕಾರ್ಬನ್ ಪರಮಾಣುಗಳೂ ಒಂದೇ ರೀತಿ ವರ್ತಿಸುತ್ತವೆ. 
ಆದರೆ C14 ವಿಕಿರಣಾತ್ಮಕ ಪರಮಾಣು ; ಅದನ್ನು ರೇಡಿಯೊಕಾರ್ಬನ್ ಎನ್ನು 
ತ್ತಾರೆ. ಅಂದರೆ ಅದು ಅಸ್ಥಿರ, C14 ಪರಮಾಣುಗಳು ಕ್ರಮೇಣ ಒಂದೊಂದಾಗಿ 
ನೈಟ್ರೋಜನ್ ಪರಮಾಣುವಾಗಿ ಪರಿವರ್ತನೆ ಹೊಂದುತ್ತವೆ. ಹಾಗೆ ಬದಲಾವಣೆ 
ಹೊಂದುವಾಗ ಅದರ ಪರಮಾಣುಬೀಜದಲ್ಲಿರುವ ಒಂದುನ್ಯೂಟ್ರಾನುಪ್ರೋಟಾ 
ನಾಗಿ ಮಾರ್ಪಟ್ಟು ಒಂದು ಇಲೆಕ್ಟ್ರಾನನ್ನು ಹೊರಕ್ಕೆ ಎಸೆಯುತ್ತದೆ. 

C14 - > - N14 + - ge 
ಈ ಕ್ರಿಯೆ ಒಂದು ಕ್ಷು ಪ್ರವೇಗದಲ್ಲಿ ನಡೆಯುತ್ತದೆ. ಪ್ರಾರಂಭದಲ್ಲಿ ಒಂದು ಗ್ರಾಂ 
C14 ಇದ್ದರೆ ಅದು ಅರ್ಧ ಗ್ರಾಂ ಆಗಲು ಸುಮಾರು ೫೫೬೮ ವರ್ಷ ಬೇಕು. 
ಅರ್ಧ ಗ್ರಾಂ ಇದ್ದದ್ದು ಕಾಲು ಗ್ರಾಂ ಆಗುವುದಕ್ಕೂ ಅಷ್ಟೇ ಕಾಲ ಬೇಕು. ಈ 
ಕಾಲವನ್ನು C14ರ ಅರ್ಧಾಯುಷ್ಯ ಎನ್ನುತ್ತಾರೆ 


- 2° , 


ನ್ಯೂಟ್ರಾನುಗಳು 


ಅರ್ಧಾಯುಷ್ಯ 
55 68 ವರ್ಷಗತಿ 


೦ ೦ ೦ ೦ 
O 000/ 


೦ ೦ ೦ | | 


೦ ೦೧ / 


N - 14-. 
N-14 ಬೀಜಕ್ಕೆ ನ್ಯೂಟ್ರಾನು 
ಬಂದು ಬಡಿಯುತ್ತದೆ 


C -14 
ನ್ಯೂಟ್ರಾನು ಅಲ್ಲಿ ಉಳಿದು 
ಒಂದು ಪ್ರೋಟಾನು ಪೊರಬರುತ್ತದೆ. 
C-14 ಉತ್ಪತ್ತಿಯಾಗುತ್ತದೆ. 


_ N - 14 
C- 14 ಪನಃ N-14 ಆಗುತ್ತದೆ. 
ಒಂದು ನ್ಯೂಟ್ರಾನು ಪ್ರೋಟಾನಾಗಿ 
ಮಾರ್ಪಟ್ಟು ಒಂದು ಇಲೆಕ್ಟ್ರಾನನ್ನು 
ಹೊರ ಹಾಕುತ್ತದೆ. 


ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರಾರಂಭದಲ್ಲಿದ್ದ C14 
ಮೊತ್ತದಲ್ಲಿ ಶೇಕಡ ಒಂದರಷ್ಟು ಕಡಿಮೆಯಾಗಲು ಸುಮಾರು ೮೦ ವರ್ಷ ಬೇಕು. 
ಉಳಿದದ್ದರ ಶೇಕಡ ಒಂದರಷ್ಟು ವ್ಯಯವಾಗಲು ಪುನಃ ಅದೇ ೮೦ ವರ್ಷಬೇಕು. 

ಸಾವಿರಾರು ವರ್ಷದಿಂದಲೂ ಈ ರೀತಿ ವಾಯುಮಂಡಲದಲ್ಲಿ ಒಂದು ಕಡೆ 
ಯಿಂದ ರೇಡಿಯೊಕಾರ್ಬನ್ ಉತ್ಪತ್ತಿಯಾಗುತ್ತಿದ್ದರೆ ಇನ್ನೊಂದು ಕಡೆ ಅದು 
ವ್ಯಯವಾಗಿಹೋಗುತ್ತಿದೆ. ಲಿಬ್ಬಿಯವರ ಲೆಕ್ಕಾಚಾರದ ಪ್ರಕಾರ ಈಗ ಭೂಮಿಯ 
ಮೇಲೆಲ್ಲಾ ಒಟ್ಟು ವರ್ಷ ಒಂದಕ್ಕೆ ಸುಮಾರು ೭ ಕಿಲೋಗ್ರಾಂರೇಡಿಯೊ ಕಾರ್ಬನ್ 
ಉತ್ಪತ್ತಿಯಾಗುತ್ತಿದೆ. ಈ ಕ್ರಿಯೆ ಕಳೆದ ಹತ್ತಿಪ್ಪತ್ತು ಸಾವಿರ ವರ್ಷಗಳಿಂದಲೂ 


ಪ್ರಬುದ್ಧ ಕರ್ಣಾಟಕ 
ನಡೆಯುತ್ತಿರುವುದಾದರೆ ವಾಯುಮಂಡಲದಲ್ಲಿ C14 ಸಂಗ್ರಹ ಅಧಿಕವಾಗುತ್ತಾ 
ಬಂದಂತೆ ಅದು ನಶಿಸಿಹೋಗುವ ದರವೂ ಹೆಚ್ಚಾಗುತ್ತಾ ಬಂದು ಈಗ ಒಂದು 
ಸಮತೋಲನ ಸ್ಥಿತಿ ಏರ್ಪಟ್ಟಿದೆ. ಅಂದರೆ, C14 ಉತ್ಪತ್ತಿಯಾಗುತ್ತಿರುವ ವೇಗ 
ಅದು ನಶಿಸಿಹೋಗುತ್ತಿರುವ ವೇಗಕ್ಕೆ ಸಮನಾಗಿ ಬಿಟ್ಟು , ವಾಯುಮಂಡಲದಲ್ಲಿರುವ 
ರೇಡಿಯೊಕಾರ್ಬನ್ ಮೊತ್ತ ಸ್ಥಿರವಾಗಿದೆ. ಭೂಮಿಯ ಮೇಲೆಲ್ಲಾ ಒಟ್ಟು ೮೦ 
ಟನ್ ರೇಡಿಯೊಕಾರ್ಬನ್ ಇರಬೇಕೆಂದು ಅಂದಾಜು ಮಾಡಲಾಗಿದೆ. ಅಂದರೆ , 
ಪ್ರತಿ ೮೦ ಸಾವಿರ ಕೋಟಿ C12 ಪರಮಾಣುಗಳಗೆ ಒಂದು C14 ಪರಮಾಣು 
ಇದೆ. ಅಷ್ಟು ಅಲ್ಪ ಪ್ರಮಾಣದಲ್ಲಿದ್ದರೂ ಅದರ ವಿಕರಣತೆಯಿಂದ ಅದನ್ನು 
ಗುರುತಿಸಬಹುದು. 
- ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆ(photosynthesis) ಯಲ್ಲಿ ಗಾಳಿಯ 
ಲ್ಲಿರುವ ಕಾರ್ಬನ್ ಡಯಾಕ್ಸಡನ್ನು ಹೀರಿ ತಮ್ಮ ದೇಹಪೋಷಣೆ ಮಾಡಿಕೊಳ್ಳು 
ವುದರಿಂದ ರೇಡಿಯೋ ಕಾರ್ಬನ್ ಸಸ್ಯ ಪ್ರಪಂಚದಲ್ಲೆಲ್ಲಾ ಹರಡಿಹೋಗಿದೆ. ಪ್ರಾಣಿ 
ಗಳು ಸಸ್ಯಗಳನ್ನು ತಿಂದು ಜೀವಿಸುವುದರಿಂದ, ಇಲ್ಲವೆ ಸಸ್ಯಾಹಾರಿಗಳಾದ ಇತರ 
ಪ್ರಾಣಿಗಳನ್ನು ತಿಂದು ಜೀವಿಸುವುದರಿಂದ ಜೀವಪ್ರಪಂಚದಲ್ಲೆಲ್ಲಾ ರೇಡಿಯೊ 
ಕಾರ್ಬನ್ ಹರಡಿಕೊಂಡಿದೆ. ಪ್ರಾಣಿಗಳು ವಿಸರ್ಜಿಸುವ ಮಲಮೂತ್ರಾದಿ 
ಸಾವಯವ ಪದಾರ್ಥಗಳೂ , ಸಸ್ಯ , ಪ್ರಾಣಿಗಳ ಸತ್ತ ದೇಹಗಳೂ ಕೊಳೆತಾಗ 
ಅವುಗಳಲ್ಲಿನ ಕಾರ್ಬನ್ ಪುನಃ ಕಾರ್ಬನ್ ಡಯಾಕ್ಸೆಡ್ ರೂಪದಲ್ಲಿ ವಾಯು 
ಮಂಡಲವನ್ನು ಸೇರುವುದು. ಈ ತೆರನಾದ ಕಾರ್ಬನ್ ಚಕ ಸತತವಾಗಿ 
ಪ್ರಕೃತಿಯಲ್ಲಿ ನಡೆಯುತ್ತಿರುವುದರಿಂದ ಜೀವಂತ ಸಸ್ಯ ಮತ್ತು ಪ್ರಾಣಿಗಳ 
ದೇಹಗಳಲ್ಲೆಲ್ಲಾ ರೇಡಿಯೊಕಾರ್ಬನ್ ವಾಯುಮಂಡಲದಲ್ಲಿರುವ ಪ್ರಮಾಣದಲ್ಲೇ 
ಇರುತ್ತದೆ. ಅಂದರೆ , ಪ್ರತಿ ೮೦ ಸಾವಿರ ಕೋಟಿ c12 ಪರಮಾಣುಗಳಿಗೆ ಒಂದು 
c14 ಪರಮಾಣು ಇರಬೇಕು. 

ಆದರೆ ಜೀವಿಯೊಂದು ಸತ್ತು ಅದರ ದೇಹದ ಯಾವುದೇ ಭಾಗವು ಕೊಳೆಯದೆ 
ಒಂದು ಅವಶೇಷವಾಗಿ ಉಳಿದುಹೋಯಿತು ಎಂದಿಟ್ಟುಕೊಳ್ಳೋಣ. ಉದಾಹರಣೆಗೆ 
ಒಂದು ಮರದ ತುಂಡು, ಇದ್ದಿಲು, ಅಥವಾ ಒಣಗಿದ ಎಲೆ, ವಾಯುಮಂಡಲ 
ದಲ್ಲಿರುವ ಕಾರ್ಬನ್ ಮತ್ತು ಅಂತಹ ಅವಶೇಷದಲ್ಲಿರುವ ಕಾರ್ಬನ್ - ಇವುಗಳ 
ನಡುವೆ ಕಾರ್ಬನ್ ಪರಮಾಣುಗಳ ವಿನಿಮಯ ನಿಂತುಹೋಗುವುದರಿಂದ, ಆ 
ಅವಶೇಷದಲ್ಲಿರುವ ರೇಡಿಯೊಕಾರ್ಬನ್ ಪರಮಾಣುಗಳು ಒಂದು ಕ್ಲು ಪ್ಯ ವೇಗದಲ್ಲಿ 
ಪರಿವರ್ತನೆಯಾಗುತ್ತಾ ಹೋಗಿ, ಅದರಲ್ಲಿನ ರೇಡಿಯೊಕಾರ್ಬನ್ ಪ್ರಮಾಣ 
ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಮೊದಲೇ ತಿಳಿಸಿರುವಂತೆ ೫೫೬೮ ವರ್ಷ 
ಹಳೆಯದಾದ ಒಂದು ಮರದ ತುಂಡಿನಲ್ಲಿರುವ ರೇಡಿಯೊಕಾರ್ಬನ್ ಪ್ರಮಾಣ 
ಮೊದಲಿದ್ದು ದರ ಅರ್ಧದಷ್ಟಿರುತ್ತದೆ. ಅಂದರೆ ಪ್ರತಿ ೧೬೦ ಸಾವಿರ ಕೋಟಿ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 


c12 ಪರಮಾಣುಗಳಿಗೆ ಒಂದು c14 ಪರಮಾಣು ಇರುತ್ತದೆ. ಅಲ್ಲಿಂದ 
೫೫೬೮ ವರ್ಷಗಳ ತರುವಾಯ , ಅಂದರೆ ೧ , ೧೩೬ ವರ್ಷ ಹಳೆಯದಾದ ಅವಶೇಷ 
ದಲ್ಲಿ, ಪ್ರತಿ ೩೨೦ ಸಾವಿರ ಕೋಟಿ c12 ಪರಮಾಣುಗಳಿಗೆ ಒಂದು c14 
ಪರಮಾಣು ಇರುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಪ್ರತಿ ೯೦ ವರ್ಷ 
ಗಳಿಗೆ ಒಂದು ಸಲ ರೇಡಿಯೊಕಾರ್ಬನ್ ಪ್ರಮಾಣ ಆ ಮೊದಲಿದ್ದು ದಕ್ಕಿಂತ 
ಶೇಕಡ ಒಂದರಷ್ಟು ಕಡಿಮೆಯಾಗಿರುತ್ತದೆ. 


ಕಿರಣಜನ್ಮ ನ್ಯೂಟ್ರಾನುಗಳು 
ಉತ್ಪತ್ತಿ ಮಾಡುವ C-14 


ಕೊಳೆಯುವಿಕೆ 


ಸಸ್ಯಗಳು 


ಪ್ರಾಣಿಗಳು 


ವಾಯು ಮಂಡಲದ 
ಕಾರ್ಬನ್‌ಡಯಾಕ್ಟಡ 
80ಸಾವಿರಕೋಟಿ 
C-12 ಪರಮಾಣುಗಳಿಗೆ 
ಒಂದು c-14 ಪರಮಾಣು 


80 ಸಾವಿರಕೋಟಿ 
C -12 ಪರಮಾಣುಗಳಗೆ 
ಒಂದು C- 14 ಪರಮಾಣು | 


+ 80 ಸಾವಿರಕೋಟಿ 
c42 ಪರಮಾಣುಗಳಿಗೆ 
ಒಂದು C - 14 ಪರಮಾಣು 


( ಸಸ್ಯ ಮತ್ತು ಪ್ರಾಣಿಗಳ ಅವಶೇಷ 
ಮರ, ಮಾಳೆ, ಇದ್ದಿಲು, ಇತ್ಯಾದಿ. 
ಪ್ರತಿ80 ವರ್ಷಕ್ಕೆ ಶೇಕಡ 1ರಂತೆ 
C- 14- ಪರಮಾಣುಗಳ ಸಂಖ್ಯೆ ಇಳಿದಿದೆ. 


ಈ ತೀರ್ಮಾನಕ್ಕೆ ಬಂದ ಕೂಡಲೇ ಲಿಬ್ಬಿಯವರಿಗೆ ಒಂದು ಯೋಚನೆ 
ಹೊಳೆಯಿತು. ಯಾವುದಾದರೂ ಐತಿಹಾಸಿಕ ಅವಶೇಷದಲ್ಲಿರುವ ರೇಡಿಯೊ 
ಕಾರ್ಬನ್ ಪ್ರಮಾಣವನ್ನು ಅಳೆದು ಅದರ ಕಾಲವನ್ನು ನಿರ್ಣಯಿಸಬಹುದಲ್ಲವೆ ? 
ಅಂದರೆ ಅದು ಎಷ್ಟು ವರ್ಷಗಳ ಹಿಂದೆ ಸಜೀವಿಯ ದೇಹಭಾಗವಾಗಿದ್ದು , 
ಅದರಿಂದ ಬೇರ್ಪಟ್ಟಿತು ಎಂಬುದನ್ನು ಲೆಕ್ಕ ಹಾಕಬಹುದು. ತಾತ್ವಿಕವಾಗಿ ಈ 
ತೀರ್ಮಾನ ಸರಿಯಾದುದೇ ಆದರೂ ಅದನ್ನು ಅನ್ವಯಿಸುವ ಮಾರ್ಗದಲ್ಲಿ ಬಹಳ 
ಅಡಚಣೆಗಳಿವೆ. ಮೊದಲನೆಯದಾಗಿ, ಪರೀಕ್ಷೆಗೆ ಒಳಪಡಿಸಬೇಕಾಗಿರುವ ಪದಾರ್ಥ 
ದಿಂದ ಶುದ್ದ ಕಾರ್ಬನ್ ತಯಾರಿಸಕೊಳ್ಳಬೇಕು. ಅದಕ್ಕಾಗಿ, ಪದಾರ್ಥದ 
ಒಂದು ಚೂರನ್ನು ಸುಟ್ಟು ಕಾರ್ಬನ್ ಡಯಾಕ್ಸೆಡ್ ತಯಾರಿಸಿಕೊಳ್ಳುತ್ತಾರೆ. 
ಈ ಅನಿಲವನ್ನು ರಾಸಾಯನಿಕವಾಗಿ ಶುದ್ದೀಕರಿಸಿ, ಮೆಗ್ನಿಸಿಯಂ ಲೋಹದ 
ಸಹಾಯದಿಂದ ಅದನ್ನು ಅಪಕರ್ಷಿಸಿ ಶುದ್ಧ ಕಾರ್ಬನ್ ಪಡೆಯುತ್ತಾರೆ. 

ಇಂದು ಜೀವಂತವಾಗಿರುವ ಒಂದು ಸಸ್ಯದ ಭಾಗದಿಂದ ಈ ರೀತಿ ಶುದ್ಧ 
ರೇಡಿಯೊಕಾರ್ಬನ್ ತಯಾರಿಸಿದರೆ ಅದರಲ್ಲಿ , ವಾಯುಮಂಡಲದ ಕಾರ್ಬನ್ 
ಡಯಾಕ್ಸಿಡಿನಲ್ಲಿರುವಂತೆಯೇ , ೮೦ ಸಾವಿರ ಕೋಟಿ c12 ಪರಮಾಣುಗಳಿಗೆ 


೧೧೦೨ 


ಪ್ರಬುದ್ಧ ಕರ್ಣಾಟಕ 
ಒಂದು ರೇಡಿಯೊಕಾರ್ಬನ್ ಪರಮಾಣು ಇರಬೇಕಷ್ಟೆ . ಇದು ಅತ್ಯಲ್ಪವಾಗಿ 
ಕಂಡರೂ ಲೆಕ್ಕ ಹಾಕಿ ನೋಡಿದರೆ ವಾಸ್ತವವಾಗಿ ಅದು ಗಣನೆಗೆ ಬಾರದಷ್ಟು 
ಅಲ್ಪವೇನಲ್ಲ. ಒಂದು ಗ್ರಾಂ ಕಾರ್ಬನ್ನಿನಲ್ಲಿ ಅಗಾಧ ಸಂಖ್ಯೆ ಪರಮಾಣು 
ಗಳಿರುವುದರಿಂದ ' ೮೦ ಸಾವಿರ ಕೋಟಿಯಲ್ಲಿ ಒಂದು ' ಎಂದರೂ ಒಂದು ಗ್ರಾಂ 
ಕಾರ್ಬನ್ನಿನಲ್ಲಿ ಸುಮಾರು ೬೨೫೦ ಕೋಟಿ C14 ಪರಮಾಣುಗಳಿರುತ್ತವೆ. ೯೦ 
ವರ್ಷಗಳಲ್ಲಿ ಇದರಲ್ಲಿ ಶೇಕಡ ಒಂದು ಭಾಗದಷ್ಟು C14ಪರಮಾಣುಗಳು ನಶಿಸಿ 
ಹೋಗುತ್ತವೆ. ಈ ಆಧಾರದ ಮೇಲೆ ಲೆಕ್ಕ ಹಾಕಿ ನೋಡಿದರೆ ಒಂದು ಗ್ರಾಂ 
ತೂಕ ಕಾರ್ಬನ್ನಿನಲ್ಲಿ ಸರಾಸರಿಯಾಗಿ ನಿಮಿಷ ಒಂದಕ್ಕೆ ಸುಮಾರು ಹದಿನಾರು 
C14 ಪರಮಾಣುಗಳು N14 ಆಗಿ ಪರಿವರ್ತನೆ ಹೊಂದುತ್ತವೆ. ಅಂದರೆ ಪ್ರತಿ 
ನಿಮಿಷವೂ ಹದಿನಾರು ಇಲೆಕ್ಟ್ರಾನುಗಳು ಅದರಿಂದ ಹೊರಹೊಮ್ಮುತ್ತಾ ಇರುತ್ತವೆ. 
ಸುಮಾರು ೫೫೦೦ ವರ್ಷ ಹಳೆಯದಾದ ಪದಾರ್ಥದಿಂದ ತಯಾರಿಸಿದ ಕಾರ್ಬನ್ 
ಆದರೆ, ಒಂದು ಗ್ರಾಂ ಕಾರ್ಬನ್ನಿನಿಂದ ನಿಮಿಷಕ್ಕೆ ಸುಮಾರು ೮ ಇಲೆಕ್ಟ್ರಾನುಗಳು 
ಮಾತ್ರ ಹೊರಹೊಮ್ಮುವುವು. 

ಈ ರೀತಿ ಹೊರಕ್ಕೆ ಚಿಮ್ಮುವ ಇಲೆಕ್ಟ್ರಾನುಗಳ ಸಂಖ್ಯೆಯನ್ನು ಕೈಗರ್‌ ಗಣಕ 
ಎಂಬ ಉಪಕರಣದ ಸಹಾಯದಿಂದ ಎಣಿಸಬಹುದು. ಒಂದೊಂದು ಇಲೆಕ್ಟ್ರಾನೂ 
ಗೈಗರ್‌ ಗಣಕದ ಮೂಲಕ ಹಾದುಹೋಗುವಾಗ ಒಂದು ಬಾರಿ ' ಟಿಕ್ ' ಎಂದು 
ಶಬ್ದ ಮಾಡುತ್ತದೆ. ಆದರೆ, ಆ ರೀತಿ ಎಣಿಕೆಮಾಡಲು ಒಂದು ದೊಡ್ಡ ಆಡಚಣೆ 
ಇದೆ. ಸುತ್ತಲ ವಾತಾವರಣದಲ್ಲಿರಬಹುದಾದ ವಿಕಿರಣಾತ್ಮಕ ಪದಾರ್ಥಗಳ ಕಾರಣ 
ಮತ್ತು ವಿಶ್ವಕಿರಣಗಳ ಕಾರಣ, ಕೈಗರ್‌ ಗಣಕದಲ್ಲಿ ಟಿಕ್ ಟಿಕ್ ಶಬ್ದ ಬರುತ್ತಲೇ 
ಇರುತ್ತದೆ. ಪರೀಕ್ಷೆಗೆ ಒಳಪಡಿಸಿರುವ ಕಾರ್ಬನ್ನಿನಲ್ಲಿರುವ ವಿಕಿರಣತೆಗೆ ಹೋಲಿಸಿದರೆ 
ಈ ಅಡ್ಡೆಸುವ ವಿಕಿರಣತೆಯ ಪ್ರಮಾಣವು ಗಣನೀಯವಾಗಿರುವುದರಿಂದ ಲೆಕ್ಕದಲ್ಲಿ 
ತಪ್ಪು ಉಂಟಾಗುತ್ತದೆ. ವಾತಾವರಣದ ಈ ವಿಕಿರಣತೆಯಿಂದ ಅಡ್ಡಿಯುಂಟಾಗ 
ದಂತೆ ನೋಡಿಕೊಳ್ಳುವುದಕ್ಕಾಗಿ, ಪರೀಕ್ಷೆಗೆ ಒಳಪಡಿಸುವ ಕಾರ್ಬನ್ನ ನ್ನು ೮ ಅಂಗುಲ 
ದಪ್ಪವಿರುವ ಕಬ್ಬಿಣದ ಗೋಡೆಗಳುಳ್ಳ ಕಪಾಟದಲ್ಲಿಡಬೇಕಾಗುವುದು. ಇದಕ್ಕೆ 
ಅನೇಕ ಟನ್ನು ಗಳಷ್ಟು ಕಬ್ಬಿಣ ಬೇಕಾಗುತ್ತದೆ. 

ಪ್ರಯೋಗದಲ್ಲಿ ಎದುರಿಸಬೇಕಾದ ಇಂತಹ ಅಡಚಣೆಗಳನ್ನೆಲ್ಲಾ ನಿವಾರಿಸಲು 
ಸೂಕ್ತಕ್ರಮಗಳನ್ನು ಅಳವಡಿಸಿಕೊಂಡ ತರುವಾಯ ಲಿಬ್ಬಿಯವರು ಮೊದಲು 
ವಾತಾವರಣದ ಕಾರ್ಬನ್‌ಡಯಾಡನ್ನು , ತರುವಾಯ ಬಾಲ್ಟಿಮೋರ್ ನಗರದ 
ಒಳಚರಂಡಿಯಿಂದ ಬರುವ ಮೀಥೇನ್ ಅನಿಲವನ್ನೂ , ಅದಾದನಂತರ ಜೀವಂತ 
ಸಸ್ಯವೊಂದರಿಂದ ತಯಾರಿಸಿದ ಶುದ್ದ ಕಾರ್ಬನ್ನ ನ್ಯೂ ಪರೀಕೆಗೆ ಗುರಿಪಡಿಸಿದರು. 
ಅವುಗಳೆಲ್ಲದರಲ್ಲಿಯೂ ನಿರೀಕ್ಷಿತ ಮಟ್ಟದ ವಿಕಿರಣತೆ ಕಂಡುಬಂದಿತು. ಅಂದರೆ, 
ಒಂದು ಗ್ರಾಂ ಕಾರ್ಬನ್ನಿನಿಂದ ನಿಮಿಷ ಒಂದಕ್ಕೆ ಸುಮಾರು ಹದಿನಾರು ಎಣಿಕೆ 
ಗೈಗರ್‌ ಗಣಕದಲ್ಲಿ ಕಂಡುಬಂದಿತು. 


೧೧೦೩ 
ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 
ಮುಂದಿನ ಹಂತ, ಖಚಿತವಾಗಿ ಕಾಲನಿರ್ಣಯವಾಗಿರುವ ಐತಿಹಾಸಿಕ 
ಅವಶೇಷಗಳ ಪರೀಕ್ಷೆ. ೪೬೦೦ ವರ್ಷಗಳ ಕೆಳಗೆ ಸೋಸರ್‌ ಎಂಬ ದೊರೆ 
ಈಜಿಪ್ಟ್ ದೇಶವನ್ನಾಳುತ್ತಿದ್ದನೆಂಬುದು ಇತಿಹಾಸ ದಾಖಲೆಗಳಿಂದ ಸಿದ್ಧವಾಗಿದೆ. 
ಆತನ ಗೋರಿ ಸಕ್ತಾರ ಎಂಬಲ್ಲಿದೆ. ಮೃತದೇಹದೊಡನೆ ಮರದ ದೋಣಿಗಳನ್ನಿಟ್ಟು 
ಗೋರಿಕಟ್ಟುವುದು ಆಗಿನವರ ಪದ್ಧತಿಯಾಗಿತ್ತು . ಅಂತಹ ಒಂದು ಶವಸಂಸ್ಕಾರದ 
ದೋಣಿಯಿಂದ ಒಂದು ತುಂಡು ಮರವನ್ನು ಕತ್ತರಿಸಿಕೊಂಡು ಅದರಿಂದ ಶುದ್ಧ 
ಕಾರ್ಬನ್ ತಯಾರಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು. ದೋಣಿತಯಾರಿ 
ಸಲು ಬೇಕಾದ ಮರವನ್ನು ಕೇವಲ ಹತ್ತಾರು ವರ್ಷಗಳ ಹಿಂದೆ ಜೀವಂತ ಮರ 
ದಿಂದ ಪಡೆದಿರಬಹುದೆಂದು ಭಾವಿಸಿಕೊಂಡು ಅದರಲ್ಲಿ ಈಗ ಕಂಡುಬರುವ ವಿಕಿರಣ 
ತೆಯ ಮಟ್ಟದ ಆಧಾರದ ಮೇಲೆ ಲೆಕ್ಕ ಮಾಡಲಾಗಿ ನೂರಾರು ವರ್ಷ ವ್ಯತ್ಯಾಸ 
ಬಂತು. ಲಿಬ್ಬಿಯವರು ಎದೆಗುಂದಲಿಲ್ಲ. ಬೇರೆ ಬೇರೆ ಅವಶೇಷಗಳನ್ನು ಆರಿಸಿ 
ಕೊಂಡು ಒಂದಾದಮೇಲೊಂದರಂತೆ ನೂರಾರು ಪರೀಕ್ಷೆಗಳನ್ನು ನಡೆಸಿದರು. 

ಸೈ ಫೇರು ಎಂಬ ಮತ್ತೊಬ್ಬ ದೊರೆಸೋಸರ್‌ಗಿಂದ ೭೫ ವರ್ಷ ಈಚಿನವ . 
ಆತನ ಗೋರಿಯಿಂದ ತೆಗೆದ ಮರದ ತುಂಡನ್ನು ಪರೀಕ್ಷಿಸಿದಾಗ ಅದು ೪೮೦೦ ವರ್ಷ 
ಹಿಂದಿನದೆಂದು ಕಂಡುಬಂದಿತು . ಇಲ್ಲಿ ಬಂದ ವ್ಯತ್ಯಾಸ ಕೇವಲ ೨೦೦ ವರ್ಷ ! 
ಐದುಸಾವಿರ ವರ್ಷಗಳ ಲೆಕ್ಕದಲ್ಲಿ ೨೦೦ ವರ್ಷ ಅಷ್ಟೇನೂ ಹೆಚ್ಚಲ್ಲ. ೩೮೦೦ 
ವರ್ಷಗಳ ಹಿಂದೆ ಜೀವಿಸಿದ್ದನೆಂದು ಖಚಿತವಾಗಿ ಗೊತ್ತಿರುವ ದೊರೆ ಸೆಸೋಸ್ಟಿಸ್‌ಗೆ 
ಸಂಬಂಧಪಟ್ಟ ಅವಶೇಷಗಳನ್ನು ಪರೀಕ್ಷಿಸಿದಾಗ ಫಲಿತಾಂಶ ಇನ್ನೂ ಹೆಚ್ಚು 
ಕರಾರುವಾಕ್ಕಾಗಿತ್ತು . ಅದಾದ ತರುವಾಯ ಕ್ರಿ . ಪೂ . ೧ - ೨ನೆಯ ಶತಮಾನ 
ದ್ದೆಂದು ಗೊತ್ತಿರುವ ಮೃತ್ಯು ಸರೋವರದ ಗ್ರಂಥಸುರುಳಿ(dead sea Scrolls) ಯ 
ಮೇಲೆ ಸುತ್ತಿದ್ದ ಬಟ್ಟೆಯ ತುಂಡನ್ನು ಪರೀಕ್ಷಿಸಿ ನೋಡಲಾಗಿ ಅದು ೧೯೧೭ 
೨೦೦ ವರ್ಷ ಹಳೆಯದೆಂದು ಪ್ರಯೋಗ ಫಲಿತಾಂಶಗಳು ಸೂಚಿಸಿದುವು. ಇಂತಹ 
ಇನ್ನೂ ಅನೇಕ ಪರೀಕ್ಷೆಗಳ ಫಲಿತಾಂಶಗಳಿಂದ ಈ ವಿಧಾನ ವಿಶ್ವಾಸಾರ್ಹವೆಂದು 
ನಿರ್ಧರವಾಯಿತು. ಅಲ್ಲದೆ, ಪ್ರಯೋಗತಂತ್ರಗಳೂ ಪರಿಪೂರ್ಣತೆ ಪಡೆದುವು. 
ಇಂದು ಲಿಬ್ಬಿಯವರ ರೇಡಿಯೊಕಾರ್ಬನ್ ವಿಧಾನವು ಕಾಲನಿರ್ಣಯಕ್ಕೆ ಒ೦ದು 
ನಂಬಿಕೆಗರ್ಹವಾದ ಸಾಧನವಾಗಿದೆ. ಪ್ರಪಂಚದಾದ್ಯಂತ ನಲವತ್ತಕ್ಕೂ ಹೆಚ್ಚು 
ರೇಡಿಯೊಕಾರ್ಬನ್ ಪ್ರಯೋಗಾಲಯಗಳು ಈಗ ಕೆಲಸಮಾಡುತ್ತಿವೆ. ಈ 
ಮಹತ್ಸಾಧನೆಗಾಗಿ ಲಿಬ್ಬಿಯವರಿಗೆ ೧೯೬೦ರಲ್ಲಿ ರಸಾಯನಶಾಸ್ತ್ರದ ನೊಬೆಲ್ 
ಬಹುಮಾನವನ್ನು ಕೊಟ್ಟು ಗೌರವಿಸಲಾಯಿತು. 

ರೇಡಿಯೊಕಾರ್ಬನ್ ವಿಧಾನ ಲಭ್ಯವಾದುದರ ಪರಿಣಾಮವಾಗಿ ಅದಕ್ಕೆ 
ಹಿಂದೆ ಇತಿಹಾಸಜ್ಞರು ತಳೆದಿದ್ದ ಅನೇಕ ಭಾವನೆಗಳನ್ನು ಅವರು ಬದಲಾಯಿಸಿ 
ಕೊಳ್ಳಬೇಕಾಗಿ ಬಂದಿತು . ಸಂಶಯವಿದ್ದ ಅನೇಕ ಸಮಸ್ಯೆಗಳ ಮೇಲೆ ಈ 


೧೧೧೪ 

ಪ್ರಬುದ್ಧ ಕರ್ಣಾಟಕ 
ವಿಧಾನವು ಉಪಯುಕ್ತವಾದ ಹೊಸ ಬೆಳಕು ಚೆಲ್ಲಿದೆ. ಯೂರೋಪಿನಲ್ಲಿ ನವ 
ಶಿಲಾಯುಗ - ಮನುಷ್ಯ ಜೀವಿಯು ಹೊಟ್ಟೆ ಪಾಡಿಗಾಗಿ ಬೇಟೆಯಾಡುತ್ತಾ ಅಲೆ 
ಯುವುದು ಬಿಟ್ಟು ಬೇಸಾಯವನ್ನು ಅವಲಂಬಿಸಿದ ಕಾಲ ಪ್ರಾರಂಭವಾದುದು 
ಕ್ರಿ . ಪೂ . ೨೦೦೦ದಲ್ಲಿ ಎಂಬ ಭಾವನೆ ಪ್ರಾಚೀನಶಾಸ್ತ್ರಜ್ಞರಲ್ಲಿ ಸರ್ವಸಮ್ಮತ 
ವಾಗಿತ್ತು . ಆದರೆ, ತತ್ಸಂಬಂಧವಾದ ಅವಶೇಷಗಳನ್ನು ರೇಡಿಯೊಕಾರ್ಬನ್ 
ಪರೀಕ್ಷೆಗೆ ಒಳಪಡಿಸಿದಾಗ ಆ ಕಾಲ ಕ್ರಿ . ಪೂ . ೩೦೦೦ ಇದ್ದಿರಬೇಕೆಂದು ಪ್ರಯೋಗ 
ಫಲಿತಾಂಶಗಳು ಪದೇ ಪದೇ ಘೋಷಿಸಿದುವು. ಇಂದು ಈ ಭಾವನೆ ಸರ್ವಸಮ್ಮತ 
ವಾಗಿದೆ. 

ನಮ್ಮ ಭೂಗ್ರಹದ ಮೇಲೆ ವಿವಿಧ ಭಾಗಗಳ ಹವಾಗುಣ ಯಾವಾಗಲೂ 
ಈಗಿನಂತೆಯೇ ಇರಲಿಲ್ಲ. ಈಗ ಉತ್ತರ ಧ್ರುವವನ್ನು ಆಕ್ರಮಿಸಿಕೊಂಡಿರುವ 
ಮಂಜುಗಡ್ಡೆ ಒಂದಾನೊಂದು ಕಾಲದಲ್ಲಿ ಉತ್ತರ ಯೂರೋಪಿನ ಬಹುಭಾಗವನ್ನು 
ಆವರಿಸಿಕೊಂಡಿತ್ತು . ಇಂಗ್ಲೆಂಡ್ , ಫ್ರಾನ್ಸ್ , ಜರ್ಮನಿ, ಎಲ್ಲವೂ ಮಂಜುಗಡ್ಡೆ 
ಯಿಂದ ಮುಚ್ಚಿ ಹೋಗಿದ್ದು ವು. ಅಮೆರಿಕ ಖಂಡದಲ್ಲಿಯಾದರೋ ಗ್ರೀನ್ಲೆಂಡ್ 
ಕೆನಡಾಗಳಲ್ಲದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಉತ್ತರ ಭಾಗವೂ ಉತ್ತರ 
ಧ್ರುವದಿಂದ ಹರಡಿಕೊಂಡಿದ್ದ ಮಂಜಿನಿಂದ ಆವೃತವಾಗಿತ್ತು . ಕಾಲಕ್ರಮೇಣ ಹವೆ 
ಬೆಚ್ಚಗಾಗುತ್ತಾ ಬಂದು ಮಂಜುಗಡ್ಡೆ ಹಿಂದಕ್ಕೆ ಸರಿದು ಉತ್ತರ ಧ್ರುವದ ಸುತ್ತಣ 
ಪ್ರದೇಶಕ್ಕೆ ಅದು ಸೀಮಿತವಾಯಿತು. ಕಳೆದ ಒಂದು ಮಿಲಿಯನ್ ವರ್ಷಗಳಲ್ಲಿ 
ಇಂತಹ ನಾಲ್ಕು ನೀರ್ಗಲ್ಲು ಯುಗಗಳಾಗಿವೆ - ಶೀತವಲಯದ ಮಂಜುಗಡ್ಡೆ ಈ 
ಭೂಭಾಗಗಳಿಗೆ ನಾಲ್ಕು ಬಾರಿ ಭೇಟಿ ಕೊಟ್ಟಿದೆ. ನಾಲ್ಕನೆಯ , ಕೊನೆಯ 
ನೀರ್ಗಲ್ಲು ಯುಗ ಅಂತ್ಯವಾದುದು ಯಾವಾಗ ಎಂಬ ಪ್ರಶ್ನೆ ವಿಜ್ಞಾನಿಗಳ ಆಸಕ್ತಿ 
ಯನ್ನು ಕೆರಳಿಸಿದೆ. ಅದು ೨೫ , ೦೦೦ ವರ್ಷಗಳ ಹಿಂದೆ ಕೊನೆಗಂಡಿತೆಂದು 
ವಿಜ್ಞಾನಿಗಳು ಇಲ್ಲಿಯವರೆಗೆ ನಂಬಿದ್ದರು. ರೇಡಿಯೊಕಾರ್ಬನ್ ವಿಧಾನ ಆ 
ನಂಬಿಕೆಯನ್ನು ಬುಡಮೇಲು ಮಾಡಿದೆ. ಸಂಬಂಧಪಟ್ಟ ಅವಶೇಷಗಳನ್ನು ಪುನಃ 
ಪುನಃ ಪರೀಕ್ಷೆ ಮಾಡಿ ನೋಡಲಾಗಿದೆ. ಕೊನೆಯ ನೀರ್ಗಲ್ಲು ಯುಗ ೧೦ - ೧೧ 
ಸಾವಿರ ವರ್ಷಗಳ ಕೆಳಗೆ ಕೊನೆಗಂಡಿತೆಂಬುದು ಈಗ ಖಚಿತವಾಗಿದೆ. ಯೂರೋಪು, 
ಅಮೆರಿಕ, ಎರಡು ಕಡೆಯೂ ಆಗಲೇ ಮಂಜುಗಡ್ಡೆ ಹಿಂದಕ್ಕೆ ಸರಿಯತೊಡಗಿತು. 

ವಿಜ್ಞಾನದ ಒಂದು ಶಾಖೆಯಲ್ಲಿ ನಡೆಯುವ ಕೆಲಸ ಇನ್ನೊಂದರ ಮೇಲೆ 
ಹೇಗೆ ಅನಿರೀಕ್ಷಿತ ಪ್ರಭಾವ ಬೀರಬಹುದೆಂಬುದಕ್ಕೆ ಒಳ್ಳೆಯ ನಿದರ್ಶನ ಒಂದನ್ನು 
ಇಲ್ಲಿ ಪ್ರಸ್ತಾಪಿಸಬಹುದು. ಮಂಚೂರಿಯದ ಪು- ಲಾನ್ - ಟೀನ್ ಎಂಬ ಹಳ್ಳಿಯ 
ಬಳಿ ಒಂದು ಪುರಾತನ ಸರೋವರದ ಅವಶೇಷವಿದೆ. ಯಾವುದೋ ಒಂದು 
ಕಾಲದಲ್ಲಿ ಅಲ್ಲೊಂದು ಸರೋವರವಿದ್ದು ಈಗ ಅದು ಇಂಗಿಹೋಗಿದೆ. ಒಣಗಿದ 
ಸರೋವರದ ತಳದ ಮೇಲೆ ಗಾಳಿಯಿಂದ ಹೊಡೆದುಕೊಂಡು ಬಂದ ನುಣುಪಾದ 


00 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 

೧೧೦೫ 
ಹಳದಿ ಮಣ್ಣು ಹಲವಾರು ಅಡಿಗಳಷ್ಟು ಶೇಖರವಾಗಿದೆ. ಆ ಸರೋವರ ಏಕೆ 
ಒಣಗಿತು, ಯಾವಾಗ ಒಣಗಿತು ಎಂಬ ಸಮಸ್ಯೆಯನ್ನು ಬಿಡಿಸಲು ಜಪಾನಿನ 
ವಿಜ್ಞಾನಿ ಡಾ . ಆಚಿರೊ ಓಗ ಮುಂದಾದರು . ೧೯೨೦ - ೨೫ರಲ್ಲಿ ಅವರು ಅಲ್ಲಿಯ 
ಮಣ್ಣನ್ನು ಅಗೆಯುತ್ತಿದ್ದಾಗ ಐದಾರು ಅಡಿ ಕೆಳಗೆ ಹುದುಗಿದ್ದ ಹಲವಾರು ತಾವರೆ 
ಬೀಜಗಳು ಅವರಿಗೆ ದೊರೆತವು. ಸರೋವರ ಒಣಗಿದಾಗ ಅಲ್ಲಿದ್ದ ತಾವರೆ ಗಿಡದ 
ಬೀಜಗಳು ಅಲ್ಲೇ ಉಳಿದುಹೋಗಿರಬೇಕು, 
- ಡಾ . ಓಗರವರು ಆ ಬೀಜಗಳನ್ನು ಜಪಾನಿಗೆ ತೆಗೆದುಕೊಂಡು ಹೋಗಿ 
ಅದರಲ್ಲಿ ಎರಡನ್ನು ಕೆಸರಿನಲ್ಲಿ ನೆಟ್ಟರು. ಬೀಜ ಮೊಳೆತು ಗಿಡವಾಯಿತು. 
ಇದರಿಂದ ಅವರಿಗೆ ತುಂಬಾ ನಿರಾಶೆಯಾಯಿತು. ಆ ಬೀಜಗಳಿಗೆ ಸಂತಾನಶಕ್ತಿ 
ಇರುವುದನ್ನು ಕಂಡ ಸಸ್ಯವಿಜ್ಞಾನಿಗಳು ಅವುಗಳ ಕಾಲದ ಬಗ್ಗೆ ತಮ್ಮ ಅಭಿಪ್ರಾಯ 
ಕೊಟ್ಟರು - ಅವು ಇನ್ನೂರು ವರ್ಷಗಳಿಗೂ ಹಿಂದಿನವಾಗಿರಲು ಸಾಧ್ಯವಿಲ್ಲ ಎಂದು. 
ಆದರೆ ಆ ಸರೋವರ ಇಂಗಿ ಹೋಗಿ ಹಲವಾರು ಶತಮಾನಗಳಾಗಿರಬೇಕೆಂದು 
ಕೆಲವರು ಅಭಿಪ್ರಾಯಪಟ್ಟಿದ್ದರು. ೫೦ ,೦೦೦ ವರ್ಷಗಳಾಗಿದ್ದರೂ ಆಗಿರಬಹು 
ದೆಂದು ಹೇಳಿದವರೂ ಇದ್ದರು. 
- ಡಾ . ಓಗರವರು ಸಂಗ್ರಹಿಸಿದ ಆ ಬೀಜಗಳಲ್ಲಿ ಕೆಲವು ಅವರ ಸಹೋದ್ಯೋಗಿ 
ಗಳ ಕೈಗೆ ಬಂದು ಅಲ್ಲಿಂದ ಹೇಗೋ ಅಮೆರಿಕ ತಲುಪಿ, ಅವು ೧೯೫೦ರ ವೇಳೆಗೆ 
ಚಿಕಾಗೊ ನಗರದಲ್ಲಿ ಪ್ರೊ . ಲಿಬ್ಬಿಯವರ ಕೈಸೇರಿದುವು. ಲಿಬ್ಬಿಯವರು ಅವನ್ನು 
Ci4 ಪರೀಕ್ಷೆಗೆ ಒಳಪಡಿಸಿದರು. ಅವುಗಳು ತೋರಿದ ವಿಕಿರಣತೆಯಿಂದ ಅವು 
೧೦೦೦ ವರ್ಷ ಹಿಂದಿನವೆಂದು ತೀರ್ಮಾನವಾಯಿತು. ಮಂಚೂರಿಯದ ಸರೋವರ 
ಹತ್ತು ಶತಮಾನಗಳ ಹಿಂದೆ ಇಂಗಿತೆಂದು ಸಿದ್ಧವಾಯಿತು. ಅದಕ್ಕಿಂತ ಸ್ವಾರಸ್ಯ 
ಕರವಾದ ಅಂಶವೆಂದರೆ, ೧೦೦೦ ವರ್ಷವಾದರೂ ತಾವರೆ ಬೀಜಗಳು ಸಂತಾನಶಕ್ತಿ 
ಕಳೆದುಕೊಳ್ಳುವುದಿಲ್ಲವೆಂಬುದು ಸಸ್ಯ ವಿಜ್ಞಾನಿಗಳಿಗೆ ಮನವರಿಕೆಯಾಗಿ ಅವರು ತಮ್ಮ 
ಹಿಂದಿನ ಭಾವನೆಯನ್ನು ತಿದ್ದಿಕೊಳ್ಳಬೇಕಾಯಿತು. ಸಾವಿರ ವರ್ಷ ಕಾಲ 
ಮಣ್ಣಿನಲ್ಲಿ ಅವಿತುಕೊಂಡಿದ್ದ ಆ ಬೀಜಗಳಿಂದ ಹುಟ್ಟಿದ ತಾವರೆ ಗಿಡಗಳನ್ನೂ 
ಅದರಲ್ಲಿ ಅರಳಿರುವ ತಾವರೆ ಪುಷ್ಪಗಳನ್ನೂ ಇಂದು ವಾಷಿಂಗ್ಟನ್ನಿನ ಕೆನಿಲ್‌ವರ್ತ್ 
ಜಲೋದ್ಯಾನದಲ್ಲಿ ನೋಡಬಹುದು. 


ಅವಶಿಷ್ಟಕಾಂತತೆ ವಿಧಾನ 
ದಿಕ್ಕೂಚಿ ಅಥವಾ ಉತ್ತರಮುಖಿಯ ಕಾರ್ಯವಿಧಾನ ಸಾಮಾನ್ಯವಾಗಿ ಎಲ್ಲರಿಗೂ 
ತಿಳಿದ ವಿಷಯ . ಕಾಂತತೆಯುಳ್ಳ ಸೂಜಿ ಅಥವಾ ಕಬ್ಬಿಣದ ಪಟ್ಟಿಯನ್ನು ಒಂದು 
ಆಸರೆಯ ಮೇಲೆಕೂರಿಸಿ ನಿರಾಳವಾಗಿ ತಿರುಗಾಡಲು ಬಿಟ್ಟರೆ ಅದರ ಒಂದು ತುದಿ 
ಉತ್ತರಕ್ಕೂ ಇನ್ನೊಂದು ತುದಿ ದಕ್ಷಿಣಕ್ಕೂ ತಿರುಗಿಕೊಳ್ಳುತ್ತವೆ. ಸೂಜಿ ಹಾಗೆ 

70 


೧೧೦೬ 

ಪ್ರಬುದ್ಧ ಕರ್ಣಾಟಕ | 
ನಿಂತುಕೊಳ್ಳಲು ಕಾರಣ, ಅದರ ಎರಡು ತುದಿಗಳಲ್ಲಿ ಇರುವ ಕಾಂತಧ್ರುವಗಳು 
( magnetic poles ). ಉತ್ತರದ ಕಡೆ ಆಕರ್ಷಿತವಾಗುವ ಧ್ರುವವನ್ನು ಉತ್ತರ 
ಧ್ರುವನೆಂದೂ ದಕ್ಷಿಣದ ಕಡೆ ಆಕರ್ಷಿತವಾಗುವ ಧ್ರುವವನ್ನು ದಕ್ಷಿಣ ಧ್ರುವನೆಂದೂ 
ಕರೆಯುವುದು ವಾಡಿಕೆ . ಭೂಮಿಯೇ ಒಂದು ದೊಡ್ಡ ಆಯಸ್ಕಾಂತದಂತೆ 
ವರ್ತಿಸುವುದೆಂದೂ , ಅದರ ಒಂದು ಧ್ರುವವು ಭೂಮಿಯ ಭೌಗೋಳಿಕ ಉತ್ತರ 
ಧ್ರುವದ ಬಳಿ ಇದ್ದು ಅದು ಸೂಜಿಯ ಒಂದು ತುದಿಯನ್ನು ಆಕರ್ಷಿಸುವುದೆಂದೂ , 
ಅದರ ಇನ್ನೊಂದು ಧ್ರುವವು ಭೌಗೋಳಿಕ ದಕ್ಷಿಣ ಧ್ರುವದ ಬಳಿ ನೆಲಸಿದ್ದು , ಅದು 
ಸೂಜಿಯ ಇನ್ನೊಂದು ತುದಿಯನ್ನು ಆಕರ್ಷಿಸುವುದೆಂದೂ ನಂಬಲಾಗಿದೆ. ಆದರೆ 
ಒಂದು ಧ್ರುವವನ್ನು ಆಕರ್ಷಿಸುವುದು ಯಾವಾಗಲೂ ಅದಕ್ಕೆ ವಿರುದ್ಧ ಸ್ವಭಾವದ 
ಧ್ರುವ. ಆದುದರಿಂದ ಸೂಜಿಯ ' ಉತ್ತರ ಧ್ರುವ' ವನ್ನು ಆಕರ್ಷಿಸುವ ಭೂ 
ಅಯಸ್ಕಾಂತದ ಧ್ರುವವು ನಿಜಕ್ಕೂ ಅದರ - ದಕ್ಷಿಣ ಧ್ರುವ.' ಅದು ಇರುವುದಾದರೋ 
ಭೌಗೋಳಿಕ ಉತ್ತರ ಧ್ರುವದ ಬಳಿ, ಹಾಗೆಯೇ ಭೂಮಿಯ ಕಾಂತೀಯ ಉತ್ತರ 
ಧು ನವಿರುವುದು ಭೌಗೋಳಿಕ ದಕ್ಷಿಣ ಧ್ರುವದ ಬಳಿ. ಅಷ್ಟೇ ಅಲ್ಲ ; ಕಾಂತೀಯ 
ಧ್ರುವಗಳ ಸ್ಥಾನ, ಭೌಗೋಳಿಕ ಧ್ರುವಗಳ ಸ್ಟಾನ ಒಂದೇ ಅಲ್ಲ . ಕಾಂತೀಯ 
ದಕ್ಷಿಣ ಧ್ರುವಕ್ಕೂ ಭೌಗೋಳಿಕ ಉತ್ತರ ಧ್ರುವಕ್ಕೂ ಸ್ವಲ್ಪ ಅಂತರವಿದೆ ; ಅಂತೆಯೇ 
ಕಾಂತೀಯ ಉತ್ತರ ಧ್ರುವಕ್ಕೂ ಭೌಗೋಳಿಕ ದಕ್ಷಿಣ ಧ್ರುವಕ್ಕೂ ಸ್ವಲ್ಪ ಅಂತರವಿದೆ. 
ಈ ಭೂಮಿಯ ಮೇಲ್ಮ ಮೇಲೆ ಯಾವುದೇ ಬಿಂದುವಿನ ಮೂಲಕ ಹಾದು 
ಹೋಗುವಂತೆ ಭೌಗೋಳಿಕ ದಕ್ಷಿಣ ಉತ್ತರ ಧ್ರುವಗಳನ್ನು ಸೇರಿಸಿ ಒಂದು ರೇಖೆ 
ಎಳೆದರೆ ಅದನ್ನು ಮಧ್ಯಾಹ್ನ ರೇಖೆ ಎನ್ನು ತ್ತಾರೆ ; ಏಕೆಂದರೆ ಆ ರೇಖೆಯ ಮೇಲಿನ 
ಎಲ್ಲಾ ಬಿಂದುಗಳ ಮೇಲೂ ಒಂದೇ ಕಾಲದಲ್ಲಿ ಮಧ್ಯಾಹ್ನ ವಾಗುತ್ತದೆ - ಸೂರ 
ನೆತ್ತಿಯ ಮೇಲಿರುತ್ತಾನೆ. ಅದೇ ಬಿಂದುವಿನ ಮೂಲಕ ಹಾದುಹೋಗುವ 
ಕಾಂತೀಯ ಉತ್ತರ- ದಕ್ಷಿಣರೇಖೆ ಆ ಸ್ಥಳದಲ್ಲಿನ ಭೂಮಿಯ ) ಕಾಂತಕ್ಷೇತ್ರದ 
ದಿಕ್ಕನ್ನು ತೋರಿಸುತ್ತದೆ. ಈ ಎರಡು ರೇಖೆಗಳೂ ಒಂದೇ ಆಗಿರುವುದಿಲ್ಲ ; ಭೂ 
ಕಾಂತಕ್ಷೇತ್ರದ ದಿಕ್ಕು ಮಧ್ಯಾಹ್ನ ರೇಖೆಗೆ ಸ್ವಲ್ಪ ಓರೆಯಾಗಿರುತ್ತದೆ. ಈ ಎರಡು 
ರೇಖೆಗಳ ನಡುವಣ ಕೋನಕ್ಕೆ ಆ ಸ್ಥಳದ ಕಾಂತೀಯ ದಿಕ್ಚ್ಯುತಿ ( magnetic 
declination) ಎನ್ನ ಬಹುದು. ಅಷ್ಟೇ ಅಲ್ಲ, ಒಂದು ಸ್ಥಳದಲ್ಲಿನ ಭೂಕಾಂತ 
ಕ್ಷೇತ್ರವು ಕ್ಷಿತಿಜಕ್ಕೆ ಸಮಾನಾಂತರ( horizontal) ವಾಗಿರಬೇಕೆಂಬ ನಿಯಮವೂ 
ಇಲ್ಲ. ಅನೇಕ ವೇಳೆ ಭೂಕಾಂತಕ್ಷೇತ್ರದ ದಿಕ್ಕು ಭೂಸಮತಲಕ್ಕೆ ಓರೆಯಾಗಿರು 
ಇದೆ. ಅದರ ದಿಕ್ಕಿಗೂ ಅಲ್ಲಿಯ ಭೂಸಮತಲಕ್ಕೂ ನಡುವೆ ಇರುವಕೋನಕ್ಕೆ ಆ 
ಸ್ಥಳದ ನಮನ ( dip ) ಎಂದು ಕರೆಯಬಹುದು. 

ಭೂಕಾಂತಕ್ಷೇತ್ರದ ದಿಕ್ಕು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಬದಲಾಯಿ 
ಸುತ್ತಾ ಹೋಗುವುದೆಂದ ಹಾಗಾಯಿತು. ಅಷ್ಟೇ ಅಲ್ಲ, ಅದೇ ಸ್ಥಳದಲ್ಲಿ ಭೂಕಾಂತ 


೧೧೦೭ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 


| ಭೂಭ್ರಮಣಿಯ ಅಕ್ಷ 
ಭಾಗೋಳಿಕ ಉತ್ತರ ಧ್ರುವ 

. ಕಾಂತೀಯ ದಕ್ಷಿಣ ಧ್ರುವ 


ಆ 


ತ 


. . . . . . ಸಮತಲ 


ಮದ್ಯಾಹ್ನ 
ರೇ 


-ಕಣpppp೦೧೮ 


AAHI/ / 


ಕಾಂತೀಯ 
ವಿಕ್ಕ್ಕತಿ 


ಕಾಂತೀಯ ಉತ್ತರ ಧ್ರುವ ಭಾಗೋಳಿಕ ದಕ್ಷಿಣಧ್ರುವ 


ಕ್ಷೇತ್ರವು ಕಾಲಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ. ಕಳೆದ ಮೂರು ನಾಲ್ಕು 
ಶತಮಾನಗಳಲ್ಲಿ ಭೂಕಾಂತಕ್ಷೇತ್ರದ ದಿಕ್ಕು ಹೇಗೆ ಬದಲಾಗುತ್ತಾ ಬಂದಿದೆ 
ಯೆಂಬುದು ವೈಜ್ಞಾನಿಕ ದಾಖಲೆಗಳಿಂದ ದೊರೆಯುತ್ತದೆ. ಆದುದರಿಂದ ಯಾವು 


1900 


ನಮನಕೊನ 


1800 


16 


17 


76 


ನೋಂಥ 
? 


18 - - - - - - 

ಕಾಂತೀಯ ಕಚ್ಯುತಿ 
ಕಳೆದಮೂರುನಾಲ್ಕು ಶತಮಾನಗಳಲ್ಲಿ ಭೂಕಾಂತಕ್ಷೇತ್ರ ಬದಲಾಯಿಸುತ್ತಾ 

ಬಂದಿರುವ ಬಗೆ 


೧೧೦೮ 


ಪ್ರಬುದ್ಧ ಕರ್ಣಾಟಕ 


ದಾದರೊಂದು ಐತಿಹಾಸಿಕ ಅವಶೇಷದ ಸಹಾಯದಿಂದ ಆ ಕಾಲದಲ್ಲಿ ಭೂಕಾಂತ 
ಕ್ಷೇತ್ರದ ದಿಕ್ಕನ್ನು ಪತ್ತೆ ಹಚ್ಚಿದರೆ ಅದು ಯಾವ ಕಾಲದ್ದೆಂದು ನಿರ್ಣಯಿಸ 
ಬಹುದಲ್ಲವೆ ? ಆದರೆ ಅಂದು ಇದ್ದ ಭೂಕಾಂತ ಕ್ಷೇತ್ರದ ದಿಕ್ಕು ಯಾವುದು ಎಂದು 
ತಿಳಿಯುವುದು ಹೇಗೆ ? 

ಪ್ಯಾರಿಸ್ಸಿನ ಪ್ರೊ . ಇ . ಫೆಲೆಯಿರ್‌ರವರು ಇದಕ್ಕೊಂದು ವಿಧಾನವನ್ನು ಕಲ್ಪಿಸಿ 
ದ್ದಾರೆ. ಕುಂಬಾರರು ಮಡಕೆಗಳನ್ನು ಸುಡುವ ಆವಿಗೆ, ಇಟ್ಟಿಗೆಗೂಡು, ಮನೆ 
ಯಲ್ಲಿನ ಒಲೆ, ಕಮ್ಮಾರನ ಕುಲುಮೆ , ಮುಂತಾದುವನ್ನು ನಿರ್ಮಿಸಲು ಜೇಡಿ 
ಮಣ್ಣು ಉಪಯೋಗಿಸುವುದು ಸರಿಯಷ್ಟೆ, ಜೇಡಿಯಲ್ಲಿ ಯಾವಾಗಲೂ ಕಾಂತತೆ 
ಯುಳ್ಳ ಒಂದು ಬಗೆಯ ಕಬ್ಬಿಣದ ಆಕ್ಷೆಡು ಸ್ವಲ್ಪ ಭಾಗ ಬೆರೆತುಕೊಂಡಿರುತ್ತದೆ. 
ಅತ್ಯಂತ ಸೂಕ್ಷ್ಮವಾದ ಈ ಕಬ್ಬಿಣದ ಆಕ್ಸೆಡ್ ಕಣಗಳು ಚಿಕ್ಕ ಚಿಕ್ಕ ದಿಕ್ಕೂಚಿ 
ಗಳಂತೆ ವರ್ತಿಸುತ್ತವೆ. ಸಾಮಾನ್ಯವಾಗಿ ಜೇಡಿಯಲ್ಲಿ ಆ ಕಣಗಳು ಅವ್ಯವ 
ಸ್ಥಿತವಾಗಿ ಹರಡಿಕೊಂಡಿರುತ್ತವಾದರೂ , ಜೇಡಿಯನ್ನು ಕಾಯಿಸಿದಾಗ ಆ 
ಕಣಗಳು ಉಷ್ಣ ಶಕ್ತಿಯ ಪ್ರಭಾವದಿಂದ ತಾವಿದ್ದ ನಿಲುವಿನಿಂದ ಕದಲಿ ಕಾಂತಸೂಜಿ 
ಗಳಂತೆ ಭೂಕಾಂತಕ್ಷೇತ್ರದ ದಿಕ್ಕಿನಲ್ಲೇ ನಿಂತುಕೊಳ್ಳುತ್ತವೆ . ಅವು ಹಾಗೆ ವ್ಯವಸ್ಥೆ 
ಗೊಳ್ಳುವ ಕ್ರಮವನ್ನು ಕೆಳಗಿನ ಚಿತ್ರದಲ್ಲಿ ಸೂಚಿಸಿದೆ. ಜೇಡಿ ತಣ್ಣಗಾದ 


* 


ಭೂಮಿಯ 
ಕಾಂತಕ್ಷೇತ್ರದ 
ಹಕ್ಕು 


ಜೇಡಿಕುಟ್ಟ ತರುವಾಯ 


ಜೇಡಿ ಸುಡುವ ಮುನ್ನ 


ಮೇಲೂ ಆ ಕಣಗಳ ವ್ಯವಸ್ಥೆ ಹಾಗೇ ಉಳಿಯುತ್ತದೆ. ಪರಿಣಾಮವಾಗಿ, ಜೇಡಿಯ 
ತುಂಡು ಕಾಂತತೆಯನ್ನು ಪಡೆಯುತ್ತದೆ. ಅದರ ಪರಿಮಾಣ ಅತ್ಯಲ್ಪವಾದರೂ 
ಅದರ ದಿಕ್ಕನ್ನು ಕರಾರುವಾಕಾಗಿ ನಿರ್ಣಯಿಸಬಲ್ಲ ಸೂಕ್ಷ ಉಪಕರಣಗಳನ್ನು 
ನಿರ್ಮಿಸಿದ್ದಾರೆ. ಆದುದರಿಂದ, ಯಾವುದಾದರೂ ಐತಿಹಾಸಿಕ ಅವಶೇಷದಲ್ಲಿ 
ಸುಟ್ಟ ಜೇಡಿ ತಾನಿದ್ದ ಜಾಗದಿಂದ ಕದಲದೆ ಹಾಗೆಯೇ ಸಿಕ್ಕರೆ, ಅದರಲ್ಲಿನ ಕಾಂತ 
ಕ್ಷೇತ್ರದ ದಿಕ್ಕನ್ನು ನಿರ್ಣಯಿಸಿ ಅದನ್ನು ಸುಟ್ಟ ಕಾಲದ ಭೂಕಾಂತಕ್ಷೇತ್ರದ 
ದಿಕ್ಕನ್ನು ಪತ್ತೆ ಮಾಡಬಹುದು. ವೈಜ್ಞಾನಿಕ ದಾಖಲೆಗಳ ಸಹಾಯದಿಂದ ಅದು 
ಯಾವ ಕಾಲದ್ದೆಂದು ನಿರ್ಣಯಿಸಬಹುದು. 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 

೧೧೦೯ 
ಈ ವಿಧಾನದಲ್ಲಿ ಒಂದು ನ್ಯೂನತೆ ಇದೆ. ವೈಜ್ಞಾನಿಕ ದಾಖಲೆಗಳು ಸಿಗ 
ದಿರುವ ಬಹು ಹಿಂದಿನ ಅವಶೇಷವಾದರೆ ಏನು ಮಾಡುವುದು ? ಹೆಚ್ಚು ಕಡಮೆ 
ಅದೇ ಕಾಲದ, ಬೇರೆ ಆಧಾರಗಳಿಂದ ಕಾಲನಿರ್ಣಯ ಖಚಿತವಾಗಿರುವ ಹಲವಾರು 
ಅವಶೇಷಗಳ ಸಹಾಯದಿಂದ ಆ ಭೌಗೋಳಿಕ ಪ್ರಾಂತದಲ್ಲಿ ಭೂಕಾಂತ ಕ್ಷೇತವು 
ವ್ಯತ್ಯಾಸಹೊಂದಿರುವ ಬಗೆಯನ್ನು ಮೊದಲು ನಿರ್ಧರಿಸಿಕೊಳ್ಳಬೇಕು. ಅದಕ್ಕೆ 
ಹೋಲಿಸಿ ಆಗಂತುಕ ಅವಶೇಷದ ಕಾಲವನ್ನು ನಿರ್ಣಯಿಸಬೇಕಾಗುತ್ತದೆ. 


20 


ನಮನ 
ಕೋನ 


ಪೂರ್ವ 
78 24 25 16 

+ + 1 1 
* ಕಾಂತೀಯ ಕಚ್ಯುತಿ 
ಪ್ರಾಚೀನ ರೋಂ ನಗರದ ಪ್ರದೇಶದಲ್ಲಿ ಕ್ರಿ . ಶ. ೫೦ರಿಂದ ೩೦೦ರವರೆಗೆ 
ಭೂಕಾಂತಕ್ಷೇತ್ರ ಬದಲಾಯಿಸಿರುವ ಬಗೆ - ಸುತ್ತಮುತ್ತ ದೊರೆತ ಕುಂಬಾರರ 

ಆವಿಗೆಗಳನ್ನಾಧರಿಸಿ ಪಡೆದದ್ದು 
ಇದೊಂದು ದೊಡ್ಡ ನ್ಯೂನತೆ ಎಂಬುದು ನಿಜ. ಆದರೆ ಈ ಒಂದು ಕೊರತೆಯನ್ನು 
ನಿವಾರಿಸಿಕೊಂಡದ್ದೇ ಆದರೆ, ಈ ವಿಧಾನದಿಂದ ದೊರೆಯುವ ಫಲಿತಾಂಶ C14 
ವಿಧಾನಕ್ಕಿಂತಲೂ ಹೆಚ್ಚು ನಿಷ್ಕಷ್ಟವಾದುದಾಗಿರುತ್ತದೆ. 

ಈ ವಿಧಾನದ ಅನ್ವಯ ಕಾಲನಿರ್ಣಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗ್ರೀಕ್ 
ಐತಿಹಾಸಿಕ ಅವಶೇಷಗಳ ಜೊತೆಗೆ ಒಂದು ಬಾರಿ ಜೇಡಿಮಣ್ಣಿನಿಂದ ಮಾಡಿದ 
ಒಂದು ಪ್ರತಿಮೆಯ ರುಂಡಮುಂಡಗಳು ಬೇರೆಬೇರೆಯಾಗಿ ಸಿಕ್ಕುವು. ಅವು ಒಂದೇ 
ಪ್ರತಿಮೆಯನೆ, ಅಲ್ಲವೆ ಎಂದು ನಿರ್ಣಯಿಸಬೇಕಾಯಿತು. ಅವೆರಡು ಭಾಗಗಳೂ 
ಒಂದೇ ಪ್ರತಿಮೆಯವಾಗಿದ್ದರೆ ಅವು ಹೊಂದಿಕೊಳ್ಳುವಂತೆ ಸೇರಿಸಿದ್ದಾಗ ಎರಡು 


೧೧೧೦ 


ಪ್ರಬುದ್ಧ ಕರ್ಣಾಟಕ 


ಭಾಗದಲ್ಲಿಯೂ ಕಾಂತತೆ ಒಂದೇ ದಿಕ್ಕಿನಲ್ಲಿರಬೇಡವೆ ? ಅದು ಹಾಗಿರಲಿಲ್ಲ. ಎರಡು 
ಭಾಗದಲ್ಲಿಯೂ ಕಾಂತತೆ ಒಂದೇ ದಿಕ್ಕಿನಲ್ಲಿರುವಂತೆ ಅವುಗಳನ್ನು ಜೋಡಿಸಿದಾಗ 
ಪ್ರತಿಮೆಯ ಮುಖ ಬೆನ್ನು ಕಡೆ ತಿರುಗಿಕೊಂಡಿತು. ರುಂಡಮುಂಡಗಳು ಪರಸ್ಪರ 
ಸಂಬಂಧವಿಲ್ಲದವೆಂದು ತೀರ್ಮಾನಿಸಲಾಯಿತು. , 


ಉಷ್ಣದೀಪ್ತಿ ವಿಧಾನ 
ಈ ಹೊಸ ವಿಧಾನವೂ ಸುಟ್ಟ ಜೇಡಿಗೆ ಸಂಬಂಧಿಸಿದ್ದು . ಜೇಡಿಯಲ್ಲಿ ಸಾಮಾನ್ಯ 
ವಾಗಿ ಸ್ವಲ್ಪ ಭಾಗ ಯುರೇನಿಯಂ, ಥೋರಿಯಂ ಮುಂತಾದ ವಿಕಿರಣಾತ್ಮಕ 
ಧಾತುಗಳಿರುತ್ತವೆ. ಇವುಗಳ ಪ್ರಮಾಣ ಅತ್ಯಂತ ಕಡಮೆ -ಕೋಟಿಯಲ್ಲಿ ಹತ್ತಿ 
ಪ್ಪತ್ತು ಭಾಗವಿರಬಹುದು. ಈ ಧಾತುಗಳ ವಿಕಿರಣಕ್ರಿಯೆಯಿಂದ ಹೊರಟ ರಶ್ಮಿ 
ಗಳು ಜೇಡಿ ಕಣಗಳ ಜಾಲಂದ್ರದಲ್ಲಿನ ಇಲೆಕ್ಟ್ರಾನುಗಳಿಗೆ ಬಡಿದು ಆ ಇಲೆಕ್ಟ್ರಾನು 
ಗಳು ಪಥಾಂತರಗೊಳ್ಳುತ್ತವೆ. ಅಂದರೆ , ಅವು ಶಕ್ತಿಯನ್ನು ಹೀರಿಕೊಂಡು ಉನ್ನತ 
ಶಕ್ತಿಯ ಮಟ್ಟದಲ್ಲಿ ನೆಲಸುತ್ತವೆ. ನೂರಾರು ವರ್ಷಕಾಲ ಈ ಕ್ರಿಯೆ ನಡೆದಿದೆ 
ಎಂದಿಟ್ಟುಕೊಳ್ಳೋಣ. ತರುವಾಯ ಆ ಜೋಡಿಯನ್ನು ಕಾಯಿಸಿದರೆ ಇಲೆಕ್ಟ್ರಾನು 
ಗಳು ಆ ಮಟ್ಟದಿಂದ ಕದಲಿ ಸ್ವಸ್ಥಾನಕ್ಕೆ ಮರಳುತ್ತವೆ. ಆಗ ಅವುಗಳಲ್ಲಿ ಅಡಗಿದ್ದ 
ಹೆಚ್ಚಿನ ಶಕ್ತಿ ವಿಸರ್ಜನೆ ಹೊಂದಿ ಅದು ಬೆಳಕಿನ ರೂಪದಲ್ಲಿ ಹೊರಬೀಳುತ್ತದೆ. 
ಉಷ್ಣದ ಸಹಾಯದಿಂದ ಹೀಗೆ ಬೆಳಕು ಉತ್ಪತ್ತಿಯಾಗುವುದೇ ಉಷ್ಣ ದೀಪ್ತಿ 
( thermoluminescence ). 

ಜೇಡಿಯನ್ನು ಒಂದು ಬಾರಿ ಚೆನ್ನಾಗಿ ಕಾಯಿಸಿದಾಗ ಅದರಲ್ಲಿ ಆ ಹಿಂದೆ 
ಪಥಾಂತರಗೊಂಡಿದ್ದ ಇಲೆಕ್ಟ್ರಾನುಗಳೆಲ್ಲವೂ ಸ್ವಸ್ಥಾನಕ್ಕೆ ಬಂದು ಸೇರಿಕೊಂಡು 
ಬಿಡುವುದರಿಂದ, ಸ್ವಲ್ಪ ಕಾಲಾನಂತರ ಅದನ್ನು ಪುನಃ ಕಾಯಿಸಿದರೆ ಬೆಳಕು 
ಸೂಸುವುದಿಲ್ಲ. ನೂರಾರು ವರ್ಷಕಾಲ ಅದು ಹಾಗೆಯೇ ಇದ್ದರೆ ಅದರಲ್ಲಿ 
ಪಥಾಂತರಗೊಂಡ ಇಲೆಕ್ಟ್ರಾನುಗಳ ಸಂಖ್ಯೆ ಬೆಳೆಯುತ್ತಾ ಹೋಗುತ್ತದೆ. ಹೆಚ್ಚು 
ಕಾಲ ಬಿಟ್ಟು ಅದನ್ನು ಪುನಃ ಕಾಯಿಸಿದರೆ ಅದರಿಂದ ಹೆಚ್ಚು ಬೆಳಕು ಸೂಸುತ್ತದೆ. 
ಆದುದರಿಂದ ಆ ಬೆಳಕಿನ ಮೊತ್ತವನ್ನು ಅಳೆದು ಆ ಜೋಡಿಯನ್ನು ಕಾಯಿಸಿ ಎಷ್ಟು 
ಕಾಲವಾಯಿತು ಎಂದು ಲೆಕ್ಕ ಹಾಕಬಹುದು. 

ಈ ವಿಧಾನದ ಆಧಾರತತ್ವಗಳನ್ನು ಸೂಚಿಸಿದವರು ವಿಸ್ಕಾನ್ಸಿನ್ ವಿಶ್ವವಿದ್ಯಾ 
ನಿಲಯದ ಡಾ . ಪ್ಯಾರಿಂಗ್ಟನ್ ಡೇನಿಯಲ್ಸ್ ಮತ್ತು ಸಿಟ್ಟರ್‌ಲೆಂಡಿನ ಪ್ರೊ . 
ಹೌಟೆರ್‌ನಾನ್ಸ್ , ಉಷ್ಣ ದೀಪ್ತಿಯಿಂದ ಒದಗುವ ಅತ್ಯಲ್ಪ ಪ್ರಮಾಣದ ಬೆಳಕನ್ನು 
ಅಳೆಯಲು ತಕ್ಕ ಸಾಧನೋಪಕರಣಗಳನ್ನು ಕಲ್ಪಿಸಿಕೊಂಡು ಈ ವಿಧಾನವನ್ನು 
ಬಳಕೆಗೆ ತಂದವರು ಕ್ಯಾಲಿಫೋರ್ನಿಯ ವಿಶ್ವವಿದ್ಯಾನಿಲಯದ ಡಾ . ಜಾರ್ಜ್ ಸಿ. 
ಕೆನೆಡಿಯವರು. ಬೇರೆ ಆಧಾರಗಳಿಂದ ಕಾಲನಿರ್ಣಯ ಮಾಡಿದ ಐತಿಹಾಸಿಕ 


೧೧೧೧ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 


ಅವಶೇಷಗಳನ್ನು ಈ ಪರೀಕ್ಷೆಗೆ ಗುರಿಪಡಿಸಿ ನೋಡಲಾಗಿ ಈ ವಿಧಾನದಿಂದ ನಿರ್ಣಯ 
ವಾದ ಕಾಲಕ್ಕೂ ಮೊದಲೇ ನಿರ್ಣಯವಾದ ಕಾಲಕ್ಕೂ ಹತ್ತಾರು ವರ್ಷ ಸಹ 
ವ್ಯತ್ಯಾಸವಿರಲಿಲ್ಲ. 

C14 ವಿಧಾನಕ್ಕೆ ಒಂದು ಕಾಲಪರಿಮಿತಿಯುಂಟು. ೫೦ , ೦೦೦ ವರ್ಷ 
ಗಳಿಗೂ ಹಿಂದಿನ ಅವಶೇಷದಲ್ಲಿರುವ ವಿಕಿರಣತೆಯ ಮಟ್ಟ ಆತ್ಯಲ್ಪವಾದುದರಿಂದ 
ಅದರಿಂದ ಒದಗುವ ಫಲಿತಾಂಶ ಅಷ್ಟು ಕರಾರುವಾಕಾಗಿರುವುದಿಲ್ಲ. ಈ ವಿಧಾನ 
ದಲ್ಲಿಯಾದರೋ , ಅವಶೇಷ ಹಳೆಯದಾದಷ್ಟೂ ಅದು ಹೆಚ್ಚು ಬೆಳಕನ್ನು ಸೂಸು 
ತದೆಯಾದುದರಿಂದ ಅದನ್ನು ಹೆಚ್ಚು ನಿಷ್ಕಷ್ಟವಾಗಿ ಅಳೆಯಬಹುದು. ಅಲ್ಲದೆ 
ಮನುಷ್ಯ ಜೀವಿಗಳು ಮರದ ಸಾಮಾನುಗಳನ್ನು ಉಪಯೋಗಿಸಲು ಪ್ರಾರಂಭಿಸು 
ವುದಕ್ಕೂ ಬಹು ಮುಂಚೆಯೇ ಬೆಂಕಿಯನ್ನು ಬಳಸುತ್ತಿದ್ದುದರಿಂದ ಅಷ್ಟು ಹಿಂದಿನ 
ಅವಶೇಷಗಳ ಕಾಲನಿರ್ಣಯ ಮಾಡುವುದಕ್ಕೂ ಈ ವಿಧಾನ ಉಪಯುಕ್ತವಾಗಿದೆ. 
ಈ ಕಾರಣಗಳಿಂದಉಷ್ಣದೀಪ್ತಿ ವಿಧಾನಕ್ಕೆ ಒಳ್ಳೆಯ ಭವಿಷ್ಯವಿರುವಂತೆ ಕಾಣುತ್ತದೆ. 

ಮೇಲೆ ವಿವರಿಸಿರುವ ವಿಧಾನಗಳೇ ಅಲ್ಲದೆ, ಪ್ರಾಚೀನ ಅವಶೇಷಗಳ ಕಾಲ 
ನಿರ್ಣಯಕ್ಕೆ ಬಳಸಬಹುದಾದ ಇನ್ನೂ ಅನೇಕ ಹೊಸಹೊಸ ವಿಧಾನಗಳು ಬೆಳಕಿಗೆ 
ಬರುತ್ತಿವೆ. ಅವುಗಳಲ್ಲಿ, ಹೆಚ್ಚು ವ್ಯಾಪಕವಲ್ಲದಿದ್ದರೂ ಅತ್ಯಂತ ಸರಳವಾಗಿರುವ 
ಒಂದು ವಿಧಾನ ಬಹು ಆಕರ್ಷಣೀಯವಾದುದಾಗಿದೆ. ಒಂದು ಗಾಜಿನ ವಸ್ತು 
ಭೂಮಿಯಲ್ಲಿ ಹೂತುಹೋಗಿದ್ದರೆ, ಇಲ್ಲವೆ ನೀರಿನಲ್ಲಿ ಮುಳುಗಿಹೋಗಿದ್ದರೆ, ಅದರ 
ಮೇ ರಾಸಾಯನಿಕ ಪರಿವರ್ತನೆಯಿಂದ ಕ್ರಮೇಣ ಶಿಥಿಲಗೊಳ್ಳುತ್ತದೆ, ಅಂತಹ 
ವಸ್ತುವನ್ನು ಅಡ್ಡಲಾಗಿ ಕತ್ತರಿಸಿ ಛೇದಮುಖ (cross section) ವನ್ನು ಸೂಕ್ಷ್ಮ 
ದರ್ಶಕದ ಮೂಲಕ ಪರೀಕ್ಷಿಸಿದರೆ ರಾಸಾಯನಿಕವಾಗಿ ಶಿಥಿಲಗೊಂಡ ಮೇಲ್ಮ 
ಭಾಗವು ಸ್ಪಷ್ಟವಾಗಿ ಪದರಪದರವಾಗಿರುತ್ತದೆ. ಒಂದೊಂದು ಪದರವೂ ಸುಮಾರು 
ಒಂದಂಗುಲದ ಹತ್ತು ಸಾವಿರದಲ್ಲೊಂದು ಭಾಗ ದಪ್ಪವಿರುತ್ತದೆ. ಮೊದಲೇ 
ಕಾಲವನ್ನು ನಿರ್ಣಯಿಸಿರುವ ಅಂತಹ ವಸ್ತುಗಳನ್ನು ಪರೀಕ್ಷೆಮಾಡಿ ನೋಡಿದಾಗ 
ಒಂದೊಂದು ಪದರವೂ ಒಂದೊಂದು ವರ್ಷದ ಪರಿಣಾಮವೆಂದು ಕಂಡುಬಂತು. 
ಋತುಗಳ ಬದಲಾವಣೆಯು ಕ್ರಮವಾಗಿ ವರ್ಷಕ್ಕೊಂದು ಸಲ ಆವರ್ತಿಯವಾಗಿ 
ನಡೆಯುವುದರಿಂದ ಗಾಜಿನ ಮೇಲೆ ಮೇಲೆ ಉಂಟಾಗುವ ಪರಿಣಾಮವೂ 
ಆವರ್ತಿಯವಾಗಿ ನಡೆದು ವರ್ಷಕ್ಕೊಂದು ಪದರ ರೂಪುಗೊಳ್ಳುತ್ತದೆ. ಆದುದ 
ರಿಂದ ಹಳೆಯ ಮರಗಳ ಕಾಂಡದ ಮೇಲಿನ ಪದರಗಳನ್ನು ಎಣಿಸಿ ಆ ಮರದ 
ವಯಸ್ಸು ನಿರ್ಧರಿಸುವಂತೆ ಗಾಜಿನ ಮೇಲೆಯಲ್ಲಿ ಉಂಟಾಗಿರುವ ರಾಸಾಯನಿಕ 
ಪರಿಣಾಮದ ಪದರಗಳನ್ನು ಎಣಿಸಿ ಆ ವಸ್ತು ಎಷ್ಟು ಹಳೆಯದೆಂದು ತೀರ್ಮಾನಿಸ 
ಬಹುದು . 


ಅಮೆರಿಕದ ತೀರದಲ್ಲಿ ಮುಳುಗಿಹೋಗಿದ್ದ ಒಂದು ಬ್ರಿಟಿಷ್ ಹಡಗಿನಿಂದ 


C೧೧೨ 


ಪ್ರಬುದ್ಧ ಕರ್ಣಾಟಕ 
ತೆಗೆದ ಒಂದು ದ್ರಾ ಕಾಮದ್ಯದ ಸೀಸೆಯನ್ನು ಈ ರೀತಿ ಪರೀಕ್ಷಿಸಿ ಅದು ಸುಮಾರು 
ಕ್ರಿ .ಶ. ೧೭೬೫ - ೮೫ರಲ್ಲಿ ಮುಳುಗಿರಬೇಕೆಂದು ತೀರ್ಮಾನಿಸಲಾಯಿತು. ಐತಿಹಾಸಿಕ 
ದಾಖಲೆಗಳ ಪ್ರಕಾರ ಅಮೆರಿಕದ ಸ್ವಾತಂತ್ರ ಸಂಗ್ರಾಮದ ಸಮಯದಲ್ಲಿ ನಡೆದ 
ಯಾರ್ಕ್‌ಟೌನಿನ ಮುತ್ತಿಗೆಯಲ್ಲಿ ಅದೇ ಸ್ಥಳದಲ್ಲಿ ಒಂದು ಬ್ರಿಟಿಷ್ ಯುದ್ಧ 
ನೌಕೆಯನ್ನು ೧೭೮೧ರಲ್ಲಿ ಮುಳುಗಿಸಲಾಗಿತ್ತು . ಸೀಸೆ ಆ ಹಡಗಿನದೆಂದು 
ಸ್ಪಷ್ಟವಾಯಿತು. 


ನ್ಯೂಟ್ರಾನಿನಿಂದ ರಾಸಾಯನಿಕ ವಿಶ್ಲೇಷಣೆ 
ಪುರಾತನ ಗ್ರೀಕರ ಕಾಲದ ಬೆಳ್ಳಿ ನಾಣ್ಯಗಳನ್ನು ಪರೀಕ್ಷಿಸುತ್ತಿದ್ದಾಗ ಒಂದು ಬಾರಿ 
ಆ ನಾಣ್ಯಗಳ ರಾಸಾಯನಿಕ ಸ್ವರೂಪದ ಬಗ್ಗೆ ಮಾಹಿತಿ ಅವಶ್ಯವಾಯಿತು. ಸಂದರ್ಭ 
ಹೀಗಿತ್ತು : ಆ ನಾಣ್ಯಗಳಲ್ಲಿ ಕೆಲವು ಆಥೆನ್ಸ್ ಸಂಸ್ಥಾನದವು; ಇನ್ನು ಕೆಲವು 
ಕಾರಿಂಥ್ ಸಂಸ್ಥಾನದವು. ಆಥೆನ್ಸ್ ನಾಣ್ಯಗಳಿಗೆ ಬೆಳ್ಳಿ ಎಲ್ಲಿಂದ ಬಂದಿತೆಂಬುದರ 
ಬಗ್ಗೆ ಸಂದೇಹವಿರಲಿಲ್ಲ. ನಗರಕ್ಕೆ ಸಮಾಸದಲ್ಲಿಯೇ ಇದ್ದ ಲಾಪ್ರಿಯಂ ಎಂಬಲ್ಲಿ 
ಉತ್ಕೃಷ್ಟವಾದ ಬೆಳ್ಳಿ ಅದಿರು ಸಿಗುತ್ತಿತ್ತು . ಕಾರಿಂಥ್ ನಗರಕ್ಕೆ ಸ್ವಂತ ಬೆಳ್ಳಿ ಗಣಿ 
ಇರಲಿಲ್ಲ. ಕಾರಿಂಥ್ ನಾಣ್ಯಗಳಿಗೆ ಬೆಳ್ಳಿ ಎಲ್ಲಿಂದ ಬಂತು ? ಲಾಯಂ ಗಣಿ 
ಯಿಂದಲೇ ಬಂದಿರಬಹುದೆ ? ಆದರೆ ಆಥೆನ್ಸ್ ನಗರಕ್ಕೂ ಕಾರಿಂಥ್ ಗೂ ಅನೇಕ 
ರೀತಿಯ ಪೈಪೋಟಿ ಇದ್ದು ಎರಡು ಸಂಸ್ಥಾನಗಳಿಗೂ ಆಗಾಗ ವೈಮನಸ್ಯ 
ವಿರುತ್ತಿತ್ತು . ಅದರಿಂದ ಪರಸ್ಪರ ವ್ಯಾಪಾರಕ್ಕೇನಾದರೂ ಧಕ್ಕೆಯುಂಟಾಗುತ್ತಿತ್ತೆ ? 
ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಪೂರ್ವಭಾವಿಯಾಗಿ ಆ ನಾಣ್ಯಗಳ 
ರಾಸಾಯನಿಕ ಸ್ವರೂಪದ ಬಗ್ಗೆ ಮಾಹಿತಿ ಅವಶ್ಯವೆನಿಸಿತು. 
- ಬೆಳ್ಳಿಯಲ್ಲಿ ಸಾಮಾನ್ಯವಾಗಿ ಬೆರೆತುಕೊಂಡಿರುವ ಅಶುದ್ಧತೆ ಎಂದರೆ ಚಿನ್ನ , 
ಆ ಕಾಲದಲ್ಲಿ ಬೆಳ್ಳಿಯನ್ನು ಶುದ್ದೀಕರಿಸುವ ತಂತ್ರಗಳು ಇನ್ನೂ ಪಕ್ವವಾಗಿರಲಿಲ್ಲ. 
ಲಾದ್ರಿಯಂನಲ್ಲಿ ದೊರೆಯುತ್ತಿದ್ದ ಅದಿರೇನೋ ಉತ್ಕೃಷ್ಟವಾದುದು ; ಆದುದರಿಂದ 
ಬಹುಶಃ ಆಥೆನ್ಸ್ ನಾಣ್ಯಗಳಲ್ಲಿ ಹೆಚ್ಚು ಅಶುದ್ಧತೆ ( ಚಿನ್ನ ) ಇರಲಾರದು. ಕಾರಿಂಥ್ 
ನಾಣ್ಯಗಳನ್ನು ಮಾತ್ರ ಪರೀಕ್ಷಿಸಿ ನೋಡಬೇಕು. ಅವುಗಳಲ್ಲಿಯೂ ಅಥೆನ್ಸ್ 
ನಾಣ್ಯಗಳಲ್ಲಿರುವಷ್ಟೇ ಮಟ್ಟದ ಅಶುದ್ಧತೆ ಇದ್ದರೆ ಆ ಬೆಳ್ಳಿ ಲಾಪ್ರಿಯಂನಿಂದಲೇ 
ಬಂದಿರಬೇಕು. ಇಲ್ಲದೆ, ಆ ನಾಣ್ಯಗಳಲ್ಲಿ ಇನ್ನೂ ಹೆಚ್ಚು ಪ್ರಮಾಣ ಚಿನ್ನ ವಿದ್ದರೆ 
ಆ ಬೆಳ್ಳಿ ಬೇರೆ ಆಕರದಿಂದ ಬಂದಿರಬೇಕು. ನಾಣ್ಯಗಳನ್ನು ಆಯ್ದು ದಲ್ಲಿ ಕರಗಿಸಿ 
ರಾಸಾಯನಿಕ ವಿಶ್ಲೇಷಣೆ ನಡೆಸಬಹುದಾಗಿತ್ತು . ನಾಣ್ಯಗಳನ್ನು ಹಾಗೆ ನಾಶಪಡಿ 
ಸಲು ವಿಜ್ಞಾನಿಗಳು ಸಿದ್ಧರಿರಲಿಲ್ಲ. 

ಈ ಸಮಸ್ಯೆಯನ್ನು ಬಗೆಹರಿಸಿದವರು ಆಕ್ಸ್‌ಫರ್ಡ್ ವಿಶ್ವವಿದ್ಯಾನಿಲಯದ 
ಮಿಸ್ ವೇರಾ ಎಮಿಲಿಯಸ್‌ರವರು, ಪರಮಾಣು ರಿಯಾಕ್ಟರ್‌ನಲ್ಲಿ ದೊರೆಯುವ 


ಇತಿಹಾಸ ಸಂಶೋಧನೆಗೆ ವೈಜ್ಞಾನಿಕ ಸಾಧನಗಳು 

೧೧೧೩ 
ತೀಕವಾದನ್ಯೂಟ್ರಾನ್ ಪ್ರವಾಹದಲ್ಲಿ ನಾಣ್ಯಗಳನ್ನು ಸ್ವಲ್ಪ ಕಾಲ ಇಟ್ಟು ತೆಗೆದರೆ 
ನ್ಯೂಟ್ರಾನ್‌ಗಳ ತಾಡಿತದಿಂದ ಬೆಳ್ಳಿಯ ನಾಣ್ಯದಲ್ಲಿರುವ ಬೆಳ್ಳಿ , ತಾಮ್ರ ಮತ್ತು 
ಚಿನ್ನದ ಪರಮಾಣುಗಳು ಕೆಲವೊಂದು ಬೀಜಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತವೆ. 
ಚಿನ್ನದ ಪರಮಾಣು Au- ೧೯೭ ಒಂದು ನ್ಯೂಟ್ರಾನನ್ನು ಹೀರಿಕೊಂಡು Au - ೧೯೮ 
ಎಂಬ ಚಿನ್ನದ ಐಸೊಟೋಪಾಗಿ ಪರಿವರ್ತಿತವಾಗುತ್ತದೆ. Au- ೧೯೮ ಅಸ್ಥಿರ 
ಅದನ್ನು ರೇಡಿಯೊಚಿನ್ನ ಎಂದು ಕರೆಯಬಹುದು. ಅದು ಆ ಕಣಗಳನ್ನೂ Y 
ಕಿರಣಗಳನ್ನೂ ಹೊರಕ್ಕೆ ಚೆಲ್ಲಿ ಸ್ಥಿರತೆ ಪಡೆಯುತ್ತದೆ. ಹಾಗೆಯೇ ತಾಮ್ರದ 
ಪರಮಾಣುಗಳು ರೇಡಿಯೊತಾಮ್ರವಾಗಿಯೂ ಬೆಳ್ಳಿಯ ಪರಮಾಣುಗಳು ರೇಡಿಯೊ 
ಬೆಳ್ಳಿಯಾಗಿಯೂ ಪರಿವರ್ತನೆ ಹೊಂದುತ್ತವೆ. ಅವೂ ಸಹ 8 ಕಣಗಳನ್ನೂ Y 
ಕಿರಣಗಳನ್ನೂ ಹೊರಕ್ಕೆ ಚೆಲ್ಲುತ್ತವೆ. 

ರೇಡಿಯೊ ಚಿನ್ನ , ರೇಡಿಯೊಬೆಳ್ಳಿ ಮತ್ತು ರೇಡಿಯೊತಾವುಗಳು ಸೂಸುವ 
Y ಕಿರಣಗಳು ಒಂದೇ ತರಂಗದೂರದವಲ್ಲ, ಅವುಗಳ ತರಂಗದೂರ ಬೇರೆ ಬೇರೆ. 
ಮಿಶ್ರಬೆಳಕನ್ನು ರೋಹಿತ ಮಾಪಕ (spectrometer) ದ ಮೂಲಕ ಕಳಿಸಿದರೆ 
ಬೇರೆ ಬೇರೆ ತರಂಗದೂರದ ಬೆಳಕಿನ ಕಿರಣಗಳು - ಅಂದರೆ ಬೇರೆ ಬೇರೆ ಬಣ್ಣದ 
ಕಿರಣಗಳು - ಹೇಗೆ ಬೇರ್ಪಟ್ಟು ಒಂದು ವರ್ಣಪಟಲವನ್ನುಂಟುಮಾಡುವುವೋ 
ಹಾಗೆಯೇ ಈ ನಾಣ್ಯಗಳಿಂದ ಬರುವ ಮಿಶ್ರ 3 ಕಿರಣಗಳನ್ನು Y ಕಿರಣ ರೋಹಿತ 
ಮಾಪಕ ( 1 ray spectrometer) ದ ಮೂಲಕ ಕಳಿಸಿ ಮೂರು ಬಗೆಯ 1 
ಕಿರಣಗಳನ್ನೂ ಬೇರ್ಪಡಿಸಬಹುದು. ಈಗ ರೇಡಿಯೊಚಿನ್ನ ದಿಂದ ಬರುವ Y. 
ಕಿರಣಗಳ ಮೇಲೆ ಮಾತ್ರ ದೃಷ್ಟಿ ಹಾಯಿಸಿ ಅದರ ತೀಕತೆಯನ್ನು ಅಳೆದರೆ 
ನಾಣ್ಯದಲ್ಲಿನ ಚಿನ್ನದ ಅಂಶ ಎಷ್ಟೆಂಬುದು ತಿಳಿಯುತ್ತದೆ. ಈ ವಿಧಾನದಿಂದ 
ನಾಣ್ಯಗಳು ಹಾಳಾಗುವುದಿಲ್ಲ. ನಾಲ್ಕಾರು ದಿನ ಅವುಗಳಲ್ಲಿ ವಿಕಿರಣಪಟುತ್ವ 
ವಿರುತ್ತದೆ, ಅಷ್ಟೆ . 
- ಈ ವಿಧಾನದಿಂದ ಪರೀಕ್ಷಿಸಿದಾಗ ಕ್ರಿ . ಪೂ . ೫ನೆಯ ಶತಮಾನದ ಆಥೆನ್ಸ್ 
ನಾಣ್ಯಗಳಲ್ಲಿ ಚಿನ್ನದ ಅಂಶ ಅತ್ಯಂತ ಕಡಮೆ - ಸುಮಾರು ೨೦೦೦ದಲ್ಲಿ ಒಂದು 
ಭಾಗ - ಇದ್ದುದು ಕಂಡುಬಂತು. ಈ ಫಲಿತಾಂಶ ನಿರೀಕ್ಷಿತವೇ . ಕಾರಿಂಥ್ 
ನಾಣ್ಯಗಳಲ್ಲಿ ಚಿನ್ನದ ಅಂಶ ಒಂದೇ ಸಮನಾಗಿರಲಿಲ್ಲ . ಕೆಲವು ಆಥೆನ್ಸ್ ನಾಣ್ಯ 
ಗಳಂತೆಯೇ ಇದ್ದು ವು. ಮತ್ತೆ ಕೆಲವು ನಾಣ್ಯಗಳಲ್ಲಿ ಶೇಕಡ 9ದಷ್ಟು ಚಿನ್ನ 
ಇದ್ದು ದೂ ಗಮನಕ್ಕೆ ಬಂತು. ಆ ಬೆಳ್ಳಿ ಬೇರೆ ಎಲ್ಲಿಂದಲೋ ಬಂದಿದ್ದಿರಬೇಕು. 
ಎರಡು ಸಂಸ್ಥಾನಗಳ ನಡುವೆ ವ್ಯಾಪಾರ ವ್ಯವಹಾರ ಸಾಧ್ಯವಾಗುವಷ್ಟು ಮೈತ್ರಿ 
ಇದ್ದ ಕಾಲದಲ್ಲಿ ಕಾರಿಂಥ್ ನಗರಕ್ಕೆ ಲಾಯಂನಿಂದಲೇ ಬೆಳ್ಳಿ ಸರಬರಾಜಾಗಿರ 
ಬೇಕು. ಎರಡು ನಗರಗಳ ನಡುವೆ ವೈಮನಸ್ಯವಿದ್ದಾಗ ಕಾರಿಂಥಿಗೆ ಬೇರೆ ಕಡೆ 
ಯಿಂದ ಬೆಳ್ಳಿ ಸರಬರಾಜಾಗಿರಬೇಕು, 


ಪ್ರಬುದ್ಧ ಕರ್ಣಾಟಕ 
ಇದುವರೆಗೆ ನಾವು ಪರಿಶೀಲಿಸಿದ ಸಂಶೋಧನೆಗಳನ್ನು ಕೈಗೊಂಡವರು ಭೌತ 
ವಿಜ್ಞಾನಿಗಳೇ ? ರಾಸಾಯನಿಕರೇ ? ಭೂವಿಜ್ಞಾನಿಗಳೇ ? ಮಾನವಶಾಸ್ತ್ರಜ್ಞರೇ ? 
ಇತಿಹಾಸ ಸಂಶೋಧಕರೇ ? ಹೇಳುವುದು ಕಷ್ಟ . ಅವರು ಶಾಲಾ ಕಾಲೇಜು 
ಗಳಲ್ಲಿ ಯಾವುದೋ ಒಂದು ವಿಭಾಗದಲ್ಲಿ ತರಬೇತಿ ಪಡೆದಿರಬಹುದು. ಆದರೆ 
ಅವರು ಕೈಗೊಂಡ ಸಂಶೋಧನೆ ಅವರನ್ನು ಬೇರೆ ಬೇರೆ ವಿಭಾಗಗಳಿಗೆ ಕೊಂಡೊ 
ಯೀ ದೆ. ಆಧುನಿಕ ಯುಗದಲ್ಲಿ ಪರಿಣಾಮಕಾರಿಯಾದ ಸಂಶೋಧನೆಗಳೇನಿದ್ದರೂ 
ಇಂತಹ ' ಸರಹದ್ದು ' ಪ್ರಾಂತದಲ್ಲೇ ನಡೆಯುತ್ತಿರುವುದು. ಕಳೆದ ಅರ್ಧ ಶತಮಾನ 
ದಲ್ಲಿ ವೈದ್ಯಶಾಸ್ತ್ರಕ್ಕೆ ಮೀಸಲಾದ ನೊಬೆಲ್ ಬಹುಮಾನ ಪಡೆದಿರುವವರಲ್ಲಿ ಎಷ್ಟು 
ಮಂದಿ ರಾಸಾಯನಿಕರಿದ್ದಾರೆ, ಎಷ್ಟು ಮಂದಿ ಜೀವವಿಜ್ಞಾನಿಗಳಿದ್ದಾರೆಂಬುದನ್ನು 
ಎಣಿಸಿನೋಡುವುದು ಒಳ್ಳೆಯದು. ಪರಮಾಣು ವಿಜ್ಞಾನದಲ್ಲಿ ಉನ್ನತಮಟ್ಟದ 
ಸಂಶೋಧನೆ ನಡೆಸಿರುವ ರುದರ್ಫಡ್್ರ, ಬೋ‌ , ಫರ್ಮಿ, ಚಾಡ್ಲಿಕ್ , ಕ್ಯೂರಿ, 
ಮುಂತಾದವರಲ್ಲಿ ಯಾರು ಯಾರು ವಿಶ್ವವಿದ್ಯಾನಿಲಯದಲ್ಲಿ ಭೌತವಿಜ್ಞಾನದ 
ಅಭ್ಯಾಸ ನಡೆಸಿದರು, ಯಾರು ಯಾರು ರಸಾಯನ ವಿಜ್ಞಾನದಲ್ಲಿ ತರಬೇತಿ 
ಪಡೆದರು, ಯಾರಿಗೆ ಭೌತವಿಜ್ಞಾನದ ನೊಬೆಲ್ ಬಹುಮಾನ ದೊರೆತಿದೆ, ಯಾರಿಗೆ 
ರಸಾಯನ ವಿಜ್ಞಾನದ ಬಹುಮಾನ ದೊರೆತಿದೆ, ಎಂಬ ವಿವರಗಳನ್ನು ಸಂಬಂಧ 
ಪಟ್ಟ ದಾಖಲೆಗಳಿಂದ ಪತ್ತೆ ಮಾಡಬೇಕೇ ವಿನಾ, ಅವರ ಕಾರ್ಯಕ್ಷೇತ್ರದ 
ಪರಿಚಯದಿಂದ ಏನೂ ಹೇಳುವಂತಿಲ್ಲ . ಇದರಿಂದ ನಾವು ಕಲಿಯಬೇಕಾದ 
ಪಾಠ ಇದು : ಮಾನವಜ್ಞಾನ ಒಂದು ಅದನ್ನು ವಿಭಾಗಮಾಡಿರುವುದು ಕೃತಕ, 
ಕೇವಲ ಅನುಕೂಲಕ್ಕಾಗಿ ಮಾಡಿಕೊಂಡಿರುವುದು, ತಾತ್ಕಾಲಿಕವಾದುದು. 


ಡಾ . ಎಚ್ . ಎಸ್ . ನಾಗರಾಜಯ್ಯ 


ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 


ರಸಾಯನಶಾಸ್ತ್ರದ ಸ್ವರೂಪ ಮತ್ತು ಬೆಳವಣಿಗೆಯ ಸ್ಕೂಲ ಪರಿಚಯವಿರುವವರೂ 
ಸಹ , ನಿರವಯವ ರಸಾಯನಶಾಸ್ತ್ರವು ( Inorganic Chemistry ) ಆದಿಯಲ್ಲಿ 
ರಸಾಯನಶಾಸ್ತ್ರದ ಪ್ರಮುಖ ಭಾಗವಾಗಿದ್ದಿತು ಎಂಬುದನ್ನು ಗ್ರಹಿಸಿಯೇ ಇರು 
ತಾರೆ. ಪ್ರಕೃತಿಯಲ್ಲಿರುವ ಮೂಲವಸ್ತುಗಳಲ್ಲಿ ಇಂಗಾಲದ ವೈಶಿಷ್ಟಪೂರ್ಣ 
ರಸಾಯನಿಕ ಲಕ್ಷಣಗಳು ಮತ್ತು ಜೈವಿಕವಸ್ತುಗಳಲ್ಲಿ ಇಂಗಾಲದ ಸಂಯುಕ್ತಗಳ 
ಮಹತ್ವ ಪಾತ್ರವು ರಸಾಯನಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಪ್ರಮುಖ ಭಾಗ 
ವಾಗಿದೆ. ಅದೇ ಸಾವಯವ ರಸಾಯನಶಾಸ್ತ್ರವೆಂದು ಕರೆಸಿಕೊಳ್ಳುತ್ತಿರುವ 
ಇಂಗಾಲ ಸಂಯುಕ್ತಗಳ ರಸಾಯನಶಾಸ್ತ್ರ ( Organic Chemistry), ಪ್ರಕೃತಿ 
ಯಲ್ಲಿನ ನಿರ್ಜಿವ ವಸ್ತುಗಳಲ್ಲಿರುವ ಮತ್ತು ಜೈವಿಕ ವಸ್ತುಗಳ ರಚನೆಯಲ್ಲಿ ಸೇರಿರದ 
ಇತರ ಎಲ್ಲಾ ಮೂಲವಸ್ತುಗಳ ಅಧ್ಯಯನವೇ ನಿರವಯವ ರಸಾಯನಶಾಸ್ತ್ರ , 
ಇಂಗಾಲದ ಕೆಲ ರಸಾಯನಿಕ ಲಕ್ಷಣಗಳು ಕೂಡ ನಿರವಯವ ರಸಾಯನಶಾಸ್ತ್ರದ 
ಭಾಗವಾಗಿ ಪರಿಗಣಿಸಲ್ಪಟ್ಟಿವೆ. ಉದಾಹರಣೆಗೆ : ಮೂಲ ವಸ್ತು ಇಂಗಾಲದ ಭೌತ 
ಮತ್ತು ರಸಾಯನಿಕ ಗುಣಗಳು, ಅದರ ವಿವಿಧ ರೂಪಗಳಾದ ವಜ , ಗ್ರಾಫೈಟ್ 
ಮತ್ತು ಇದ್ದಿಲಿನ ಗುಣಗಳು, ಇಂಗಾಲ ಮತ್ತು ಆಮ್ಲಜನಕದ ಸಂಯುಕ್ತಗಳ 
ರಸಾಯನಿಕ ಅಧ್ಯಯನ. ಹೀಗಾಗಿ ನಿರವಯವ ರಸಾಯನಶಾಸ್ತ್ರ ' ವೆಂಬ ಹೆಸರು 
ಒಂದು ಅನ್ವರ್ಥನಾಮವಾಗಿ ಮೊದಲು ಪ್ರಯೋಗವಾಯಿತು. .. 
- ಈಗ ತಿಳಿದಿರುವ ಮೂಲವಸ್ತುಗಳ ಒಟ್ಟು ಸಂಖ್ಯೆ ೧೦೩ . ಇವುಗಳಲ್ಲಿ ೯೦ 
ಪ್ರಕೃತಿಯಲ್ಲಿ ದೊರಕುತ್ತವೆ. ಉಳಿದವು ಇತ್ತೀಚೆಗೆ, ಅಂದರೆ ಕಳೆದ ೨೫ ವರ್ಷಗಳ 
ಅವಧಿಯಲ್ಲಿ ಮಾನವನು ನಿರ್ಮಿಸಿದ ಕೃತಕ ಮೂಲವಸ್ತುಗಳು, ಈ ಮೂಲವಸ್ತು 
ಸೃಷ್ಟಣೆಯು ನಿರವಯವ ರಸಾಯನಶಾಸ್ತ್ರವು ಈ ಶತಮಾನದಲ್ಲಿ ವಿಜ್ಞಾನಕ್ಕೆ 
ಕೊಟ್ಟ ಒಂದು ವಿಶಿಷ್ಟ ಕೊಡುಗೆ. ೧೯ನೇ ಶತಮಾನದಲ್ಲಿ ವಿಜ್ಞಾನಿ ಗಳಿಗೆ ತಿಳಿದಿದ್ದ 
ಮೂಲವಸ್ತುಗಳ ಸಂಖ್ಯೆ ಕಡಿಮೆ . ಈಗ ನಮಗೆ ತಿಳಿದಿರುವ ಮೂಲವಸ್ತುಗಳ 
ಪೈಕಿ ಕೆಲವು ಆಗಿನ್ನೂ ತಿಳಿದಿರಲಿಲ್ಲ. ಅಲ್ಲದೆ ಒಂದು ಮೂಲವಸ್ತುವು ಅದರ 


೧೧೧೬ 

ಪ್ರಬುದ್ಧ ಕರ್ಣಾಟಕ 
ಅನೇಕ ಅಭೇದ್ಯ ಪರಮಾಣುಗಳ ಒಂದು ಒಕ್ಕೂಟವೆಂದಷ್ಟೆ ದೃಢವಾಗಿ 
ಸಾರಲ್ಪಟ್ಟಿತ್ತು . ಇದೇ ಡಾಲ್ಟನ್ ಎಂಬ ಮಹಾ ವಿಜ್ಞಾನಿಯ ಪರಮಾಣುವಾದದ 
ಮುಖ್ಯ ಸಾರಾಂಶ. ಅಂದರೆ ಆಗಿನ್ನೂ ಪರಮಾಣು ರಚನೆಯ ತಿಳಿವಳಿಕೆ ಇರಲಿಲ್ಲ. 

ಆದುದರಿಂದ ಕಳೆದ ಶತಮಾನದಲ್ಲಿ ನಿರವಯವ ರಸಾಯನಶಾಸ್ತ್ರದ 
ಅಧ್ಯಯನದಲ್ಲಿ ಅನುಸರಿಸುತ್ತಿದ್ದ ಕ್ರಮವು ಸಹಜವಾಗಿಯೇ ಈ ಕೆಳಕಂಡಂತಿ 
ದ್ದಿತು. ಪ್ರತಿಯೊಂದು ಮೂಲವಸ್ತುವಿಗೂ ಸಂಬಂಧಿಸಿದಂತೆ ಅದು ಪ್ರಕೃತಿ 
ಯಲ್ಲಿ ದೊರಕುವ ವಿಧಾನ, ಪ್ರಕೃತಿ ಮೂಲದಿಂದ ಅದನ್ನು ಬೇರ್ಪಡಿಸುವ ರೀತಿ, 
ಬೇರ್ಪಡಿಸಿದ ಮೂಲವಸ್ತುವಿನ ಶುದ್ದೀಕರಣ , ಶುದ್ಧ ಮೂಲವಸ್ತುವಿನ ಭೌತ 
ಮತ್ತು ರಸಾಯನಿಕ ಲಕ್ಷಣಗಳು , ಇತರ ಮೂಲವಸ್ತುಗಳೊಡನೆ ಅದರ ವಿವಿಧ 
ಸಂಯುಕ್ತ ವಸ್ತುಗಳು, ಮೂಲವಸ್ತುವನ್ನು ಗುರುತಿಸುವ ಮತ್ತು ವಿಶ್ಲೇಷಿಸುವ 
ರಸಾಯನಿಕ ಕ್ರಮಗಳು, ಮೂಲವಸ್ತು ಮತ್ತು ಅದರ ಸಂಯುಕ್ತಗಳ ಉಪಯೋಗ 
ಗಳು ಮತ್ತು ಕೈಗಾರಿಕೆಗಳಲ್ಲಿ ಅವುಗಳ ಪಾತ್ರ - ಹೀಗೆಒಟ್ಟಿನಲ್ಲಿ ಆ ಮೂಲವಸ್ತುವಿನ 
ಪೂರ್ಣ ಚರಿತ್ರೆಯನ್ನು ಬರೆದಿಡುವುದು ಸಂಪ್ರದಾಯವಾಯಿತು. ಈ ಅಧ್ಯಯನಾ 
ಕ್ರಮದ ಪರಿಣಾಮವಾಗಿ ನಿರವಯವ ರಸಾಯನಶಾಸ್ತ್ರವು, ತನ್ನ ಬೆಳವಣಿಗೆಯ 
ಮೊದಲ ಹಂತದಲ್ಲಿ ಮಾನವನಿಗೆ ಅನೇಕ ಉಪಯುಕ್ತ ಲೋಹಗಳನ್ನೂ , ಮಿಶ್ರ 
ಲೋಹಗಳನ್ನೂ , ಅಲೋಹಗಳನ್ನೂ ಕೈಗಾರಿಕಾ ಉಪಯೋಗಗಳಿರುವ ಅನೇಕ 
ಸಂಯುಕ್ತಗಳನ್ನೂ ಪರಿಚಯ ಮಾಡಿಕೊಟ್ಟಿತು. ಉದಾಹರಣೆಗೆ : ಕಬ್ಬಿಣ, 
ಉಕ್ಕು , ಅಲ್ಯೂಮಿನಿಯಂ ಸಲ್ಫೂರಿಕ್ ಆಮ್ಲ , ಕ್ಲೋರೀನ್ , ನೈಟ್ರಿಕ್ ಆಮ್ಲ , 
ಗಾಜು , ಸಿಮೆಂಟ್ , ಕೃತಕ ಗೊಬ್ಬರಗಳು ಇತ್ಯಾದಿ. 

ಆದರೆ ಈ ಕಾರಣದಿಂದಲೇ , ನಿರವಯವ ರಸಾಯನಶಾಸ್ತ್ರದ 
ವಿದ್ಯಾರ್ಥಿಯು, ಮೂಲವಸ್ತು ಒಂದೊಂದೂ ಬೇರೆಂಬಂತೆ ಅದರದರ ಪೂರ್ಣ 
ಚರಿತ್ರೆಯನ್ನು ಪಟ್ಟಿ ಮಾಡಿ ಮನನಮಾಡಿಕೊಳ್ಳುವ, ಅದಕ್ಕಿಂತ ಮೇಲಾಗಿ ಅದೆಲ್ಲ 
ವನ್ನೂ ಜ್ಞಾಪಕವಿಟ್ಟು ಕೊಳ್ಳುವ ಅಧ್ಯಯನಾ ಕ್ರಮಕ್ಕೆ ಬಲಿಯಾಗಬೇಕಾಯಿತು. 
ಅದರಲ್ಲೂ ಮೂಲವಸ್ತುಗಳ ಸಂಖ್ಯೆಯು ಹೆಚ್ಚಾದಂತೆಲ್ಲಾ ನಿರವಯವ ರಸಾಯನ 
ಶಾಸ್ತ್ರದ ವಿಸ್ತಾರವೂ ಅತಿಯಾಗಿ , ವಿದ್ಯಾರ್ಥಿಗಳಿಗೂ ಸಂಶೋಧಕರುಗಳಿಗೂ ಒಂದು 
ರೀತಿಯಲ್ಲಿ ದೊಡ್ಡ ಸಮಸ್ಯೆಯಾಯಿತು. ಕಾಠ್ಯ ಕ್ಷೇತ್ರ ವಿಸ್ತರಣೆ ಎಷ್ಟು ದೊಡ್ಡದಾಗಿ 
ಬೆಳೆಯಿತೆಂದರೆ, ಅದರ ಭಾಗವಾಗಿದ್ದ ಕೆಲವು ನಿರ್ದಿಷ್ಟ ಅಧ್ಯಯನ ವಿಷಯಗಳು 
ಇಂದು ತಾವೇ ಸ್ವತಂತ್ರ ಕಾರ ಕ್ಷೇತ್ರಗಳನ್ನು ನಿರ್ಮಿಸಿಕೊಂಡು ರಸಾಯನಶಾಸ್ತ್ರದ 
ಹೊಸ ಪ್ರಮುಖ ಶಾಖೆಗಳಾಗಿ ಬೆಳೆಯುತ್ತಲಿವೆ . ಉದಾಹರಣೆಗೆ : ವಿಕಿರಣಾತ್ಮಕ 
ಮೂಲವಸ್ತುಗಳ ರಸಾಯನಶಾಸ್ತ್ರ ಮತ್ತು ವಸ್ತುಗಳ ಮೇಲೆ ವಿಕಿರಣಗಳ 
ಪರಿಣಾಮಕ್ಕೆ ಸಂಬಂಧಿಸಿದ ರಸಾಯನಶಾಸ್ತ್ರ ( Radio and Radiation 
Chemistry ), ವಿಶ್ಲೇಷಣಾ ರಸಾಯನಶಾಸ್ತ್ರ ( Analytical Chemistry ), 


ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 

೧೧೧೭ 
ರಸಾಯನಿಕ ಭೂಗರ್ಭಶಾಸ್ತ್ರ ( Geochemistry ), ಇತ್ಯಾದಿ. ಇದು ರಸಾಯನ 
ಶಾಸ್ತ್ರಕ್ಕೆ ನಿರವಯವ ರಸಾಯನಶಾಸ್ತ್ರ ನೀಡಿದ ಮತ್ತೊಂದು ಕೊಡುಗೆ ಎಂದು 
ಹೇಳಬಹುದು. 

- ರಸಾಯನಶಾಸ್ತ್ರದ ಚರಿತ್ರೆಯಲ್ಲಿ, ೧೮೨೮ನೇ ಇಸವಿಯಲ್ಲಿ ನಡೆದ ಒಂದು 
ಚರಿತ್ರಾರ್ಹ ಘಟನೆಯೆಂದರೆ, ವೋಲರ್ ಎಂಬ ವಿಜ್ಞಾನಿಯು ಯೂರಿಯ ಎಂಬ 
ಇಂಗಾಲ ಸಂಯುಕ್ತವನ್ನು ಸಂಶೋಧನಾಗಾರದಲ್ಲಿ ಸೃಷ್ಟಿಸಿದುದು. ಅಲ್ಲಿಯವರೆಗೆ 
ಸಾವಯವ ರಸಾಯನಶಾಸ್ತ್ರವು ಕೇವಲ ಜೈವಿಕ ವಸ್ತುಗಳ ರಚನೆಯಲ್ಲಿ 
ಕಾಣಬರುವ ಸಂಯುಕ್ತಗಳ ಅಧ್ಯಯನದಲ್ಲಿ ತೊಡಗಿದ್ದಿತು. ಆ ಸಂಯುಕ್ತಗಳ 
ಸೃಷ್ಟಣೆಗೆ ಒಂದು ಜೈವಿಕಶಕ್ತಿ ಬೇಕೇಬೇಕು ಎಂದು ದೃಢವಾಗಿ ನಂಬಲಾಗಿತ್ತು . 
ಈ ಸಮಯದಲ್ಲಿ ಪ್ರೋಲರ್‌ನು ಪೂರ್ಣ ನಿರವಯವ ಸಂಯುಕ್ತವಾದ 
ಅಮೋನಿಯಮ್ ಸಯನೇಟನ್ನು ( NHCNO, ಸಾರಜನಕ , ಜಲಜನಕ, 
ಇಂಗಾಲ ಮತ್ತು ಆಮ್ಲಜನಕದ ಸಂಯುಕ್ತ) ಕಾಯಿಸಿದಾಗ ಯೂರಿಯ , 
CO ( NH2)2, ಎಂಬ ಸಾವಯವ ಸಂಯುಕ್ತವಾಗಿ ಮಾರ್ಪಡುವುದಾಗಿ ಕಂಡು 
ಹಿಡಿದನು. ಅಲ್ಲಿಯವರೆಗೆ ಯೂರಿಯವು ಕೇವಲ ಸಸ್ತನಿಗಳ ದೇಹದಲ್ಲಿ ಮಾತ್ರ 
ಉತ್ಪತ್ತಿಯಾಗಿ ಮೂತ್ರದಲ್ಲಿ ದೊರಕುವುದೆಂದು ರಸಾಯನ ವಿಜ್ಞಾನಿಗಳು 
ನಂಬಿದ್ದರು. ಈ ನೂತನ ಸಂಶೋಧನಾ ವರದಿಯಿಂದ ಕೇವಲ ಪ್ರಾಣಿಗಳಲ್ಲಿ ಮತ್ತು 
ಸಸ್ಯವರ್ಗದಲ್ಲಿ ಇರುವುದಾದ ಸಾವಯವಸಂಯುಕ್ತಗಳನ್ನು ಸಂಶೋಧನಾಲಯ 
ಗಳಲ್ಲಿಯೂ ಕೃತಕವಾಗಿ ನಿರ್ಮಿಸಬಹುದೆಂಬ ತತ್ವದ ಅರಿವಾಯಿತು. ಪರಿಣಾಮ 
ವಾಗಿ ಇಂಗಾಲ ಸಂಯುಕ್ತಗಳ ಸೃಷ್ಟಣೆ ಭರದಿಂದ ಸಾಗಿತು. ಇಂದು ಎಲ್ಲರಿಗೂ 
ಬಹು ಪರಿಚಿತವೂ ಉಪಯುಕ್ತವೂ ಆಗಿರುವ ಕೃತಕ ರಬ್ಬರ್‌, ಟೆರಿಲೀನ್, ನೈಲಾನ್ , 
ಡೆಕರಾನ್ ಮುಂತಾದ ವಿವಿಧ ಕೃತಕ ದಾರಗಳು, ಔಷಧಿಗಳು ಇವೆಲ್ಲಗಳ ಕೈಗಾರಿಕಾ 
ಉತ್ಪಾದನೆಗೆ ಮೂಲವ್ಯೂಲರ್‌ನ ಪ್ರಥಮ ಯೂರಿಯಾ ಸೃಷ್ಟಣೆ ಎನ್ನಬಹುದು. 

- ಅಮೋನಿಯಂ ಸಯನೇಟ್ - ಯೂರಿಯಾ ಪರಿವರ್ತನೆಯಲ್ಲಿ ನಾವು ರಸಾ 
ಯನಶಾಸ್ತ್ರದ ಪ್ರಮುಖ ಶಾಖೆಗಳಾದ ನಿರವಯವ, ಭೌತ ಮತ್ತು ಸಾವಯವ 
ರಸಾಯನಶಾಸ್ತ್ರಗಳ ಅಂತರಸಂಬಂಧವನ್ನು ಕಾಣಬಹುದು. ಅಮೋನಿಯಂ 
ಸಯನೇಟ ನಿರವಯವ ಸಂಯುಕ್ತವಾದರೆ ಅದರ ಪರಿವರ್ತನೆಗೆ ಅನುಕೂಲಕರ 
ನಾದ ಉಷ್ಣತೆ ಒತ್ತಡ ಮುಂತಾದ ನಿಯಮಗಳಾವುವು ಎಂಬುದರ ಅಧ್ಯಯನವೇ 
ಭೌತರಸಾಯನಶಾಸ್ತ್ರ , ಪರಿವರ್ತಿತವಾದ ಯೂರಿಯ ಸಾವಯವ ಸಂಯುಕ್ತ . 


ತಾಪ 
ಅಮೋನಿಯಂ ಸಯನೇಟ್ - 

- ಒತ್ತಡ 


+ ಯೂರಿಯ 


೧೧೧೮ 


ಪ್ರಬುದ್ಧ ಕರ್ಣಾಟಕ 


NH , [ N = C = 0 ] 

ತಾಪ 

0 - C - NH 
ಒತ್ತಡ 
ನಿರವಯವ 

ಭೌತ 

ಇಂಗಾಲಸಂಯುಕ್ತ 
Inorganic Physical 

Organic 
ರಸಾಯನಶಾಸ್ತ್ರದ ಬೆಳವಣಿಗೆ ಕ್ರಮೇಣ ಅಗಾಧವಾಗಿಹೋಗಿ ಯಾರೂ ಎಲ್ಲಾ 
ವಿಷಯಗಳನ್ನೂ ಪೂರ್ಣವಾಗಿ ಅಧ್ಯಯನಮಾಡಲು ಅಸಮರ್ಥರಾಗುವುದರಿಂದ 
ಕೇವಲ ಅಧ್ಯಯನದ ಅನುಕೂಲಕ್ಕಾಗಿ ರಸಾಯನಶಾಸ್ತ್ರವನ್ನು ವಿವಿಧ ಶಾಖೆಗಳಾಗಿ 
ವಿಭಜಿಸಬೇಕೇ ಹೊರತು, ನಿಜವಾದ ಜ್ಞಾನಾರ್ಜನೆ ಯಲ್ಲಿ ರಸಾಯನಶಾಸ್ತ್ರದ, 
ಅಷ್ಟೇ ಏಕೆ, ವಿಜ್ಞಾನದ ವಿಭಜನೆ ಕೂಡ ಕೇವಲ ಕೃತಕ. ಇತ್ತೀಚಿನ ದಿನಗಳಲ್ಲಿ 
ನಡೆಯುತ್ತಿರುವ ಅನೇಕ ಪ್ರಮುಖ ಸಂಶೋಧನೆಗಳಲ್ಲಿ, ಜೀವರಸಾಯನಶಾಸ್ತ್ರಕ್ಕೆ 
ಸಂಬಂಧಿಸಿದ್ದೇ ಆಗಲಿ , ಪರಮಾಣು ಶಕ್ತಿ ಉತ್ಪಾದನೆಯಾಗಲಿ , ಬಾಹ್ಯಾಕಾಶ 
ಸಂಶೋಧನೆಗಳಾಗಲಿ, ಎಲ್ಲ ವಿಭಾಗದ ರಸಾಯನ ಶಾಸ್ತ್ರಜ್ಞರು, ಭೌತವಿಜ್ಞಾನಿ 
ಗಳು , ಗಣಿತ ಶಾಸ್ತ್ರಜ್ಞರು, ಜೀವಶಾಸ್ತ್ರಜ್ಞರುಗಳು, ಮುಂತಾದವರೆಲ್ಲರ ಸಹಕಾರಿ 
ಸಾಮೂಹಿಕ ಪಾತ್ರವು ವಿಶೇಷವಾಗಿ ಎದ್ದು ಕಾಣುತ್ತದೆ. 

ಈ ಹಿಂದೆ ತಿಳಿಸಿದಂತೆ ಮೂಲವಸ್ತುಗಳ ಸಂಖ್ಯೆ ಹೆಚ್ಚಾದಂತೆಲ್ಲಾ ಮತ್ತು 
ಅವುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಗಳ ಫಲವಾಗಿ ವಿಷಯಸಂಗ್ರಹಣೆ ಬೆಳೆ 
ದಂತೆಲ್ಲಾ , ನಿರವಯವ ರಸಾಯನಶಾಸ್ತ್ರಾಧ್ಯಯನದಲ್ಲಿ ಎಲ್ಲಾ ವಿಷಯಗಳನ್ನೂ 
ಜ್ಞಾಪಕದಲ್ಲಿಟ್ಟು ಕೊಳ್ಳುವುದೇ ಒಂದು ಮಹಾಸಾಧನೆಯಾಗತೊಡಗಿತು. ನಿರವಯವ 
ರಸಾಯನಶಾಸ್ತ್ರವು ನೀರಸವಾದ ಮತ್ತು ಅಗಾಧ ಪ್ರಮಾಣದ ವಿಷಯಸಂಗ್ರಹಣೆ 
ಆಗಿಯೂ ಫಲಪ್ರದವಾದ ಸಂಶೋಧನೆಗಳಿಗೆಎಡೆಯಿಲ್ಲದ ಕ್ಷೇತ್ರವಾಗಿಯೂ ಕಾಣಿಸಿ 
ಕೊಳ್ಳಲಾರಂಭಿಸಿತು. ಹೀಗಾಗಿ ಅದರ ಕಾರ ಕ್ಷೇತ್ರದಲ್ಲಿ ಆಸಕ್ತಿ ಚಟುವಟಿಕೆಗಳು 
ಕಡಿಮೆಯಾಗಿ ಒಂದು ರೀತಿಯ ಸ್ಥತೆಯುಂಟಾಯಿತು. ಶೈಶವಾವಸ್ಥೆಯಲ್ಲಿಯೂ 
ಯೌವನದಲ್ಲಿಯೂ ಬಹು ಚಟುವಟಿಕೆಯಿಂದ ದುಡಿದು, ಮಾನವಕುಲಕ್ಕೆ ಲೋಹ 
ಅಲೋಹಗಳಾದಿಯಾಗಿ ಅನೇಕಾನೇಕ ಉಪಯುಕ್ತ ವಸ್ತುಗಳನ್ನು ದೊರಕಿಸಿ 
ಕೊಟ್ಟ ನಿರವಯವ ರಸಾಯನಶಾಸ್ತ್ರಕ್ಕೆ , ತನ್ನ ಕರ್ತವ್ಯವನ್ನೆಲ್ಲಾ ಜಯಪ್ರದ 
ವಾಗಿ ನಿರ್ವಹಿಸಿ ಮುಪ್ಪನ್ನಪ್ಪಿದಂತೆ ಕೇವಲ ಜೀವನಿರ್ವಹಣೆಗೆ ತೊಡಗುವ ಒಂದು 
ಸನ್ನಿ ವೇಶ ನಿರ್ಮಿತವಾಯಿತು. 

ಈ ಶತಮಾನದ ಆದಿ ದಶಕಗಳಲ್ಲಿ ಉಂಟಾದ ಕೆಲ ನೂತನ ಪ್ರಯೋಗಗಳು 
ಮತ್ತು ಸಂಶೋಧನೆಗಳು , ತತ್ವ ಪ್ರತಿಪಾದನೆಗಳು , ರಾಜಕೀಯ ಮತ್ತು ಸಾಮಾಜಿಕ 
ಪರಿಸ್ಥಿತಿಗಳು, ವಿಜ್ಞಾನದ ಮುನ್ನಡೆಗೆ ಬಹು ಉತ್ತೇಜಕವಾದವು. ಇದೇ ಕಾರಣ 
ಗಳು ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನಕ್ಕೂ ಪ್ರೇರಕವಾದುವು. 

ನಿರವಯವ ರಸಾಯನಶಾಸ್ತ್ರದ ಕ್ರಮಬದ್ಧ ಮತ್ತು ಕ್ರೋಢೀಕೃತ 


೧೧೧೯ 


ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 
ಅಧ್ಯಯನಸಮಸ್ಯೆ ೧೯ನೇ ಶತಮಾನದ ರಸಾಯನ ವಿಜ್ಞಾನಿಗಳ ಗಮನವನ್ನು 
ಆಗಲೇ ಎಳೆದಿದ್ದಿತು. ಆ ಸಮಸ್ಯೆಯ ಪರಿಹಾರವೆಂತಲೆ ಮೂಲವಸ್ತುಗಳ ಕ್ರಮ 
ಬದ್ದ ವಿಂಗಡಣೆಯನ್ನು ಅನೇಕರು ಪ್ರಯತ್ನಿಸುತ್ತಿದ್ದರು. ಆಗ ತಿಳಿದಿದ್ದ ಮೂಲ 
ವಸ್ತುಗಳ ಲಕ್ಷಣಗಳು, ರಸಾಯನಿಕ ಕ್ರಿಯಾರೀತಿ, ನಿಯಮ ಮತ್ತು ಸಂಯೋಗ 
ಶಕ್ತಿ ಇವುಗಳ ಆಧಾರದಮೇಲೆ ಅನೇಕ ಹೋಲಿಕೆಗಳನ್ನು ಗಮನಿಸಲಾಗಿತ್ತು . 
ಪರಮಾಣುತೂಕದ ಆಧಾರದ ಮೇಲೆಮೂಲವಸ್ತುಗಳನ್ನು ವಿಂಗಡಿಸಿದಲ್ಲಿ ಒಂದು 
ನಿಯತಕಾಲಿಕತೆ ಇದೆ, ಅಂದರೆ ಒಂದು ನಿರ್ದಿಷ್ಟ ಸಂಖ್ಯೆಯಾದ ಮೇಲೆ ಮತ್ತೆ 
ಅದೇ ರೀತಿಯ ಮೂಲವಸ್ತು ಬರುತ್ತದೆ. ಉದಾಹರಣೆಗೆ, ಸೋಡಿಯಂ ಲೋಹ 
ದಿಂದ ಪ್ರಾರಂಭವಾಗಿ ಪರಮಾಣುತೂಕ ಹೆಚ್ಚಿದಂತೆಲ್ಲಾ ಮೂಲವಸ್ತುಗಳನ್ನು 
ಸಾಲಾಗಿ ಬರೆಯುತ್ತಾಹೋದರೆ ಏಳು ಮೂಲವಸ್ತುಗಳಾದ ಮೇಲೆ ಮತ್ತೆ 
ಸೋಡಿಯಂನಂತಹದೇ ಲೋಹವಾದ ಪೊಟಾಸಿಯಂನ ಪುನರಾವರ್ತನೆಯಾಗು 
ತದೆ ಎಂಬುದು ಕಂಡುಬರುವುದು. ಸಂಗೀತದ ಸಪ್ತಸ್ವರಗಳಾದ ಸ ರಿ ಗ ಮ 
ಪ ದ ನಿ ಆದಮೇಲೆ ಮತ್ತೆ ಸ ಬರುವಂತೆ ಕಾಣುವ ಈ ಮಾದರಿಯ ಜೋಡಣೆ 
ಯನ್ನು ನ್ಯೂಲೆಂಡ್ ಎಂಬಾತ ಮೊದಲು ಪ್ರತಿಪಾದಿಸಿದಾಗ ನಗೆಪಾಟಲಿಗೀಡಾದ 
ನಾದರೂ ಕ್ರಮೇಣ ಆ ಜೋಡಣೆಯ ಹಿಂದೆ ಅಡಗಿರುವ ತತ್ವ ಮುಂದೆ ಮಾನ್ಯತೆ 
ಪಡೆಯಿತು. 

ಈ ಸಾಧನೆಯಲ್ಲಿ ವಿಶೇಷ ಪಾತ್ರವಹಿಸಿದಾತ ರಷ್ಯನ್ ವಿಜ್ಞಾನಿ ಮೆಂಡಲೀಫ್ : 
೧೮೬೯ರಲ್ಲಿ ಈತನು ಆಗ ತಿಳಿದಿದ್ದ ಮೂಲವಸ್ತುಗಳಿಗೆಲ್ಲಾ ಅನ್ವಯಿಸು 
ವಂತೆ ಒಂದು ಕ್ರಮಬದ್ದವಾದ ನಿಯತಕಾಲಿಕತೆ ಇದೆ, ಅದರಂತೆ ಕ್ರಮಬದ್ದ 
ವಿಂಗಡಣೆ ಸಾಧ್ಯ ಎಂಬುದನ್ನು ಸಾರಿದನು. ರಸಾಯನಶಾಸ್ತ್ರದಲ್ಲೇ 
ಇದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿರುವ ತತ್ವ ಪ್ರತಿಪಾದನೆಯ ನಿದರ್ಶನವಿಲ್ಲ 
ವೆಂದೇ ಹೇಳಬಹುದು. ಮೂಲವಸ್ತುಗಳು ಅನೇಕವಾದರೂ ಅವುಗಳ ಗುಣಗಳ 
ಪಟ್ಟಿಯನ್ನು ಅವಲೋಕಿಸಿದಲ್ಲಿ ಅನೇಕ ವೇಳೆ ಕೆಲವೊಂದು ಮೂಲವಸ್ತುಗಳು 
ಎಷ್ಟೋ ರೀತಿಯಲ್ಲಿ ಒಂದೇ ತರಹದ ಗುಣಗಳನ್ನು ಹೊಂದಿರುವುದು ವೇದ್ಯ 
ವಾಗುತ್ತದೆ. ಉದಾಹರಣೆಗೆ ಲೋಹಗಳೆಲ್ಲವೂ , ತಾಮ್ರ , ಕಬ್ಬಿಣ, ಚಿನ್ನ , 
ಅಲೂಮಿನ ಯಾವುದೇ ಆಗಲಿ, ಅವುಗಳು ಹೊಳಪು, ವಿದ್ಯುತ್ ವಾಹಕತೆ, 
ಶಾಖವಾಹಕತೆ , ತಟ್ಟಿದರೆ ತೆಳ್ಳಗಾಗುವುದು, ಮುಂತಾದ ಸಾಮಾನ್ಯ ಲಕ್ಷಣಗಳನ್ನು 
ತೋರಿಸುತ್ತವೆ. ಆದರೆ ಚಿನ್ನ ಮತ್ತು ಕಬ್ಬಿಣಗಳು ಸ್ವಲ್ಪ ಮಾತ್ರ ವ್ಯತ್ಯಾಸಗಳನ್ನು 
ತೋರಿಸುತ್ತವೆ. ಚಿನ್ನದ ಹೊಳಪು ಕಬ್ಬಿಣಕ್ಕಿಲ್ಲ, ತಾಮ್ರದ ವಿದ್ಯುತ್ ವಾಹಕತೆ 
ಕಬ್ಬಿಣಕ್ಕಿಲ್ಲ. ಪ್ರಕೃತಿಯ ವಾತಾವರಣದಲ್ಲಿ ತಾವು ಚಿನ್ನ ಗಳಿಗಿರುವ ಶಾಶ್ವತೆ 
ಕಬ್ಬಿಣಕ್ಕಾಗಲೀ , ಸೋಡಿಯಂ ಲೋಹಕ್ಕಾಗಲಿ ಇಲ್ಲ. ಕಬ್ಬಿಣ, ನಿಕ್ಕಲ್ ಒಂದು 
ತರಹದ ಲೋಹಗಳಾದರೆ, ಸೋಡಿಯಂ, ರುಬಿಡಿಯಂ ಮುಂತಾದವು ಮತ್ತೊಂದು 


೧೧೨೦ 

ಪ್ರಬುದ್ಧ ಕರ್ಣಾಟಕ 
ತರಹದ ಲೋಹಗಳು . ಹಾಗೆಯೇ ಕ್ಲೋರೀನ್ , ಅಯೊಡೀನ್‌ಗಳು ಒಂದೇ 
ತರಹದ ಅಲೋಹಗಳು. . 

ಇಷ್ಟಾದರೂ ಮೂಲವಸ್ತುಗಳಲ್ಲೆಲ್ಲಾ ಅತ್ಯಂತ ಹಗುರವಾದ ಜಲಜನಕ 
ದಿಂದ ಪ್ರಾರಂಭಿಸಿ ಪರಮಾಣು ತೂಕ ಹೆಚ್ಚಿದಂತೆಲ್ಲಾ ಮೂಲವಸ್ತುಗಳನ್ನು 
ಬರೆಯುತ್ತಾ ಹೋದರೆ ನಿರ್ದಿಷ್ಟ ನಿಯತಕಾಲಿಕತೆಯ ನಂತರ ೨ , ೮, ೮, ೧೮ , 
೧೮ , ೩೨, ೩೨, ಸಂಖ್ಯೆಗಳ ನಂತರ ಮತ್ತೆ ಮತ್ತೆ ಸಾಲಿನಲ್ಲಿ ಪ್ರಥಮ ಮೂಲ 
ವಸ್ತು ವಿನಂತಹ ಮತ್ತೊಂದು ಮೂಲವಸ್ತುವು ಮರುಕಳಿಸುತ್ತದೆ. ಈ ರೀತಿಯಾದ 
ಜೋಡಣೆಯೇ ಮೆಂಡಲೀಫನ ಮೂಲವಸ್ತು ವಿಂಗಡಣಾ ಪಟ್ಟ . ಅದರಲ್ಲಿ ೭ 
ಸಾಲುಗಳೂ ೮ ಗುಂಪುಗಳೂ ಇವೆ. ಪ್ರತಿ ಗುಂಪಿನಲ್ಲಿಯೂ ಒಂದೇ ಲಕ್ಷಣದ 
ಮೂಲವಸ್ತುಗಳಿರುತ್ತವೆ. ಪ್ರತಿ ಸಾಲಿನಲ್ಲಿಯೂ ಕ್ರಮೇಣ ಲಕ್ಷಣಪರಿವರ್ತನೆ 
ಯಾಗುತ್ತಾ ಹೋಗುತ್ತದೆ. ಹೀಗಾಗಿ ಮೂಲವಸ್ತುಗಳಿಗೆ ಒಂದು ಕ್ರಮಬದ್ದ 
ನಿಕಟ ಸಂಬಂಧವಿದೆ ಎಂಬುದರ ಅರಿವಾಯಿತು. ಮೊದಲಬಾರಿಗೆಮೂಲವಸ್ತುಗಳ 
ಕ್ರಮಬದ್ಧ ಕೋಢೀಕೃತ ಅಧ್ಯಯನ ಸಾಧ್ಯವಾಯಿತು. ಮೂಲವಸ್ತುಗಳಲ್ಲಿರುವ 
ಪರಸ್ಪರ ಹೋಲಿಕೆ ವ್ಯತ್ಯಾಸಗಳ ಅಧ್ಯಯನದಲ್ಲಿ ಆಸಕ್ತಿ ಕೆರಳಿತು . ಮೆಂಡಲೀಫನ 
ಪಟ್ಟಿಯಲ್ಲಿ ಆತನ ಕ್ರಮಬದ್ಧ ವಿಂಗಡಣೆಯ ನಿಯಮಪಾಲನೆಯಿಂದಾಗಿ ಕೆಲವೇಳೆ 
ಖಾಲಿ ಬಿದ್ದ ಸ್ಥಾನಕ್ಕೆ ಹೊಂದುವ ಹೊಸ ಮೂಲವಸ್ತುಗಳ ಸಂಶೋಧನೆಯು 
ಆರಂಭವಾಯಿತು. ಕೆಲ ಮೂಲವಸ್ತುಗಳ ಪರಮಾಣುತೂಕದ ಪರಿಷ್ಕರಣ 
ಕಾರವೂ ಅವಶ್ಯವಾಯಿತು. ಹೀಗಾಗಿ ಸಂಶೋಧನಾ ಚಟುವಟಿಕೆಗಳಿಂದ 
ನಿರವಯವ ರಸಾಯನಶಾಸ್ತ್ರ ಸ್ವಲ್ಪ ರಸವತ್ತಾಯಿತು. ಮೆಂಡಲೀಫನ ಮೂಲ 
ವಸ್ತುಗಳ ನಿಯತಕಾಲಿಕ ವಿಂಗಡಣಾ ಪಟ್ಟಿಯ ಮುಖ್ಯ ಪರಿಣಾಮವೆಂದರೆ , 
ನಿರವಯವ ರಸಾಯನಶಾಸ್ತ್ರವುಕೇವಲ ವಸ್ತು ವಿಷಯಮಾಹಿತಿ ಸಂಗ್ರಹಣೆಯಲ್ಲ, 
ಅದರಲ್ಲೂ ಒಂದು ಕ್ರಮವಿದೆ ಎಂಬುದು, ವಿವಿಧ ಮೂಲವಸ್ತುಗಳ ನಿಜವಾಗಿಯೂ 
ಒಂದೇ ಸಂಸಾರ ಸಂಬಂಧಿಗಳಂತೆ ಪರಸ್ಪರ ಸಂಬಂಧವನ್ನು ಅರ್ಥಮಾಡಿಕೊಂಡದ್ದೇ 
ಆದರೆ ನಿರವಯವ ರಸಾಯನ ಶಾಸ್ತ್ರಾಧ್ಯಯನವು ಸುಲಲಿತವಾಗುವುದು. 
- ಇಷ್ಟಾದರೂ ಮೆಂಡಲೀಫನು ಪ್ರತಿಪಾದಿಸಿದ ನಿಯತಕಾಲಿಕತೆಯ ತತ್ವ , 
ಮೂಲವಸ್ತುಗಳ ಗುಂಪಿನ ಪ್ರವೃತ್ತಿ ಇವೆಲ್ಲಾ ಕೇವಲ ವಿಷಯಗಳಾಗಿ ಉಳಿದವೇ 
ಹೊರತು ಅದಕ್ಕೆ ಕಾರಣಗಳೇನು ಎಂಬುದು ಮಾತ್ರ ಸಮಸ್ಯೆಯಾಗಿಯೇ 
ಉಳಿಯಿತು. ಸಮಸ್ಯಾ ಪರಿಹಾರ ೧೯ನೇ ಶತಮಾನದಲ್ಲಿ ಸಾಧ್ಯವೂ ಇರಲಿಲ್ಲ. 
೨೦ನೇ ಶತಮಾನದ ಆದಿಯಲ್ಲಿ ವಿಜ್ಞಾನಪ್ರಪಂಚದಲ್ಲಿ ಒಂದು ಅತಿ ಮಹತ್ವದ 
ವಿಷಯಪ್ರತಿಪಾದನೆ ನಡೆಯಿತು. ಅಲ್ಲಿಯವರೆಗೂ ನಂಬಿದ್ದ ಡಾಲ್ಟನ್‌ನ 
ಪರಮಾಣುವಾದದ ಒಂದು ಅತಿ ಮುಖ್ಯ ಅಂಶವಾದ ' ಪರಮಾಣು ಅಭೇಧ್ಯ ' 
ಎನ್ನು ವುದು ಮೂಲಭೂತವಾಗಿ ತಿರಸ್ಕೃತವಾಯಿತು. ಪ್ರತಿ ಮೂಲವಸ್ತುವಿನ 


ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 

೧೧೨೧ 
ಪರಮಾಣುವಿಗೂ ಒಂದು ವಿಶಿಷ್ಟು ಆಂತರಿಕ ರಚನೆಯಿದೆ. ಪರಮಾಣುವು ಅತಿ 
ಸೂಕ್ಷ್ಮ ಉಪಪರಮಾಣು ಕಣಗಳಿಂದ ರಚಿತವಾಗಿದೆ. ಆ ರಚನೆಯಲ್ಲಿನ ಸಾಮ್ಯ 
ಗಳು ಅಥವಾ ಸ್ಕೂಲ ಹೋಲಿಕೆಗಳೇ ವಿವಿಧ ಮೂಲವಸ್ತುಗಳಲ್ಲಿ ಕಾಣಬರುವ 
ಹೋಲಿಕೆಗಳಿಗೆ ಕಾರಣ ಮತ್ತು ರಚನೆಯಲ್ಲಿನ ಮೂಲಭೂತ ವ್ಯತ್ಯಾಸಗಳೇ ವಿವಿಧ 
ಮೂಲವಸ್ತುಗಳ ವ್ಯತ್ಯಾಸಗಳಿಗೂ ಕಾರಣ ಎಂಬುದು ತಿಳಿಯಬಂದಿತು . 
ಪರಮಾಣು ಕಣಗಳಲ್ಲಿ, ಅದರಲ್ಲೂ ರಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಮುಖ್ಯ 
ವಾದ ಎಲೆಕ್ಟ್ರಾನ್‌ನಲ್ಲಿ “ ಕಣ ಮತ್ತು ತರಂಗ ” ದ್ವಂದ್ವ ಲಕ್ಷಣಗಳ ಸಮನ್ವಯವಿದೆ 
ಎಂಬುದನ್ನು ಡಿಬಾಗ್ಗಿ ಎಂಬ ವಿಜ್ಞಾನಿಯು ಸಾರಿದನು. ಪರಮಾಣುವಿನ ಹೊರ 
ವಲಯದಲ್ಲಿರುವ ಎಲೆಕ್ಟ್ರಾನ್ ತರಂಗಗಳೇ ರಸಾಯನಕ್ರಿಯೆಯ ಸಮಯದಲ್ಲಿಮೂಲ 
ವಸ್ತುವಿನ ಸಂಯೋಗಶಕ್ತಿಯನ್ನು ನಿರ್ಣಯಿಸುವುದಾಗಿ ತಿಳಿಯಲಾಯಿತು. ಉದಾ 
ಹರಣೆಗೆ ಸೋಡಿಯಂ, ಪೊಟಾಸಿಯಂ, ರುಬಿಡಿಯಂ, ಸೀಸಿಯಂ ಎಲ್ಲಾ ಒಂದೇ 
ಗುಂಪಿನ ಲೋಹಗಳೂ ಒಂದೇ ಪ್ರಮಾಣದ ಸಂಯೋಗಶಕ್ತಿಯನ್ನೂ ಹೊಂದಿದ್ದು , 
ಅವುಗಳ ಪರಮಾಣುಗಳಲ್ಲೆಲ್ಲಾ ಹೊರವಲಯದಲ್ಲಿ ಒಂದೇ ಎಲೆಕ್ಟ್ರಾನ್ ಇರುವು 
ದಾಗಿ ಅದರ ರಚನೆಯಲ್ಲಿ ಕಾಣಬರುತ್ತದೆ. ಲಿಥಿಯಂನ ಪರಮಾಣು ಸಂಖ್ಯೆ ೩ , 
ಅಂದರೆ ಅದರ ಪರಮಾಣು ರಚನೆಯಲ್ಲಿ ೩ ಇಲೆಕ್ಟ್ರಾನ್ ಗಳಿರುತ್ತವೆ. ಅವುಗಳು 
ಧನ ಕೇಂದ್ರ ಬಿಂದುವಿನ ಸುತ್ತಲೂ ಕೆಲ ನಿರ್ದಿಷ್ಟ ವಲಯಗಳಲ್ಲಿ ೨ , ೧ ಹೀಗೆ 
ಜೋಡಣೆಯಾಗಿ ತಿರುಗುತ್ತಲಿರುತ್ತವೆ. ಸೋಡಿಯಂನ ಪರಮಾಣು ಸಂಖ್ಯೆ ೧ , 
ರಚನೆ ; ೨ , ೮, ೧, ಪೊಟಾಸಿಯಂನ ಪರಮಾಣು ಸಂಖ್ಯೆ ೧೯ ; ರಚನೆ ೨ , ೮, 
೮, ೧ . ಹೀಗಾಗಿ ಮೆಂಡಲೀಫನ ನಿಯತಕಾಲಿಕತೆ ಏಕೆ ೨ , ೮, ೮ , ಎಂಬುದೂ 
ಈ ರಚನಾಕ್ರಮದಲ್ಲಿ ಗೋಚರವಾಗುವುದು . ಇದರಿಂದಾಗಿ ಮೊಟ್ಟ ಮೊದಲ 
ಬಾರಿಗೆ ಮೂಲವಸ್ತುವಿನ ರಸಾಯನಿಕ ಲಕ್ಷಣ, ಕ್ರಿಯೆ ಮತ್ತು ಸಂಯೋಗ ಶಕ್ತಿ 
ಗಳನ್ನು ಅದರ ಆಂತರಿಕ ರಚನೆಯೊಂದಿಗೆ ಕ್ರೋಢೀಕರಿಸಲು ಸಾಧ್ಯವಾಯಿತು. 
ಮೆಂಡಲೀಫನ ಮೂಲವಸ್ತು ವಿಂಗಡಣಾ ಪಟ್ಟಿಯು ಮಾರ್ಪಾಟುಹೊಂದಿ 
ಪರಮಾಣು ರಚನೆಯ ಆಧಾರದ ಮೇಲೆ ನಿರ್ಮಿತವಾಯಿತು. ಇದರಿಂದ 
ವಿಂಗಡಣೆಯು ಇನ್ನೂ ಹೆಚ್ಚು ಅರ್ಥಗರ್ಭಿತವಾಗಿ ಮತ್ತು ಹೆಚ್ಚು ಕ್ರಮಬದ್ದ 
ವಾಗಿ, ಮೂಲವಸ್ತುಗಳ ವರ್ಗಿಕರಣ ಅಥವಾ ವಿಂಗಡಣಾ ಪಟ್ಟಿಗೆ ಒಂದು 
ತತ್ವದ ಆಧಾರ ದೊರಕಿತು . ನಿರವಯವ ರಸಾಯನ ಶಾಸ್ತ್ರಜ್ಞನು ವಿವಿಧ ಮೂಲ 
ವಸ್ತುಗಳ ರಸಾಯನಿಕ ಲಕ್ಷಣಗಳು ಮತ್ತು ಕ್ರಿಯೆಗಳನ್ನು ಒಂದೊಂದಕ್ಕೂ ಪ್ರತ್ಯೇಕ 
ವಾಗಿ ಪಟ್ಟಿ ಮಾಡಿಡುವ ಹವ್ಯಾಸ ಕ್ರಮೇಣ ಕಡಿಮೆಯಾಯಿತು. ಬದಲಾಗಿ 
ರಸಾಯನಿಕ ಕ್ರಿಯೆಗಳು ಏಕೆ ಮತ್ತು ಹೇಗೆ ನಡೆಯುತ್ತವೆ ? ಇದರಲ್ಲಿ ಉಷ್ಣ 
ಚಲನ ಶಾಸ್ತ್ರದ ಪಾತ್ರ ಮತ್ತು ಉಪಯುಕ್ತತೆ ಎಷ್ಟು ? ರಸಾಯನಿಕ ಕ್ರಿಯೆಗಳ 
ರೂಪ ಮತ್ತು ದಾರಿಯನ್ನು ಬದಲಾಯಿಸಲು ಸಾಧ್ಯವೆ ? ಮೂಲ ವಸ್ತುಗಳಿಗೂ 

71 


* * * 


೧೧೨೨ 

ಪ್ರಬುದ್ಧ ಕರ್ಣಾಟಕ 
ಸಂಯುಕ್ತಗಳಿಗೂ ಸೂಕ್ತ ರಸಾಯನಿಕ ಕ್ರಿಯೆಗಳಿಂದ ನಮಗೆ ಬೇಕಾದಂಥ ಲಕ್ಷಣ 
ಗಳನ್ನು ರೂಢಿಸಲು ಸಾಧ್ಯವೆ ? ಎಂಬ ಸಂಶೋಧನಾಪ್ರವೃತ್ತಿ ಬೆಳೆಯಲಾರಂಭ 
ವಾಯಿತು. ಇದೇ ನಿರವಯವ ರಸಾಯನಶಾಸ್ತ್ರದ ಪುನರುತ್ಥಾನಕ್ಕೆ ನಾಂದಿ 
ಯಾಯಿತು. ಆಧುನಿಕ ನಿರವಯವ ರಸಾಯನ ಶಾಸ್ತ್ರಜ್ಞರೂ ವಿದ್ಯಾರ್ಥಿಗಳೂ 
ವಿಶೇಷ ಗಮನ ಕೊಡಬೇಕಾದ ಅಂಶವಿದಾಗಿದೆ. ಇದಕ್ಕೆ ಕಾರಣ ಭೂತರಾಗಿ 
ದುಡಿದ ಕೆಲ ಮಹಾವಿಜ್ಞಾನಿಗಳೆಂದರೆ ರದ‌ಫೋರ್‌ , ನೀಲ್ಸ್ಬ್ಯೂರ್‌, 
ಡಿರಾಕ್ , ಡಿಬ್ಯಾಗ್ಲಿ , ಹೈಸನ್ಬರ್ಗ್ , ಶೋಡಿಂಗರ್ , ಲೀನಸ್ ಪೌಲಿಂಗ್ 
ಮುಂತಾದವರು . 

೧೯೬೨ ರ ಮಧ್ಯಭಾಗದಲ್ಲಿ ಒಂದು ನೂತನ ಸಂಶೋಧನೆ ವರದಿಯಾಯಿತು. 
ಅಲ್ಲಿಯವರೆಗೂ ರಸಾಯನಿಕ ಕ್ರಿಯಾಶಕ್ತಿಯೇ ಇಲ್ಲದ ಜಡ ಮೂಲವಸ್ತುಗಳೆಂದು 
ನಂಬಿದ್ದ ಹೀಲಿಯಂ ಗುಂಪಿನ ಜಡ ಅನಿಲಗಳಲ್ಲೊಂದಾದ * ನಾನ್ ಅನಿಲವು 
ಜಡವಲ್ಲ , ರಸಾಯನಿಕ ಸಂಯೋಗಕ್ರಿಯಾಶಕ್ತಿಯುತವಾಗಿದೆ ಎಂಬುದೇ ಅದು. 
ಈ ವರದಿಯು ಮೂಲವಸ್ತುಗಳ ಸಂಯೋಗಶಕ್ತಿಯ ತತ್ವ ಪ್ರತಿಪಾದನೆಯ ಮೇಲೆ 
ತನ್ನ ಪರಿಣಾಮವನ್ನಾಗಲೇ ಬೀರಲಾರಂಭಿಸಿದೆ. 

ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನಕ್ಕೆ ಕಾರಣಭೂತವಾದ 
ಮತ್ತೊಂದು ಪ್ರಮುಖ ಘಟನೆಯೆಂದರೆ , ಅಣು ಮತ್ತು ಪರಮಾಣುಗಳ ರಚನೆ, 
ಆಕಾರ, ರಸಾಯನಿಕ ಕ್ರಿಯಾರೀತಿ, ವೇಗ, ಪ್ರಮಾಣ ಇವುಗಳನ್ನೆಲ್ಲಾ ನಿರ್ಣಯಿಸ 
ಬಲ್ಲ ಮತ್ತು ಅಳೆಯಬಲ್ಲ ಬಹು ಶಕ್ತಿಯುತವಾದ ಮತ್ತು ಸೂಕ್ಷ್ಮ ರೀತಿಯ 
ಯಂತ್ರ ತಂತ್ರಗಳ ನಿರ್ಮಾಣ. ಇವುಗಳಲ್ಲಿ ಕೆಲವೇ ಕೆಲವನ್ನು ಉದಹರಿಸುವು 
ದಾದರೆ, ಕ್ಷ ಕಿರಣ, ನ್ಯು ಟ್ರಾನ್ ಮತ್ತು ಇಲೆಕ್ಟ್ರಾನ್‌ಗಳ ವಕ್ರವಿಯೋಜನ ( X - ರೇ , 
ನ್ಯು ಟ್ರಾನ್ ಮತ್ತು ಇಲೆಕ್ಟ್ರಾನ್ ಡಿಫ್ರಾಕ್ಷನ್ ), ರಾಮನ್ , ರಕ್ತವರ್ಣಾತೀತ, 
ನಿಲಲೋಹಿತಾತೀತ ಮತ್ತೂ ಇತರ ಬೆಳಕಿನ ಕಿರಣಗಳ ವರ್ಣಪಟಲ ದರ್ಶಕದ 
ಪ್ರಯೋಗ ವಿಜ್ಞಾನ ( ರಾಮನ್ , ಇನ್ಫ್ರಾರೆಡ್ ಮತ್ತು ಅಲ್ಪ ವಯೊಲೆಟ್ 
ಸೈಕ್ಲಾಸ್ಕೊಪಿ) ಅಯಸ್ಕಾಂತೀಯ ಗುಣಮಾಪನೆ ಇತ್ಯಾದಿ. ಆಧುನಿಕ ನಿರವಯವ 
ರಸಾಯನ ಶಾಸ್ತ್ರ ಸಂಶೋಧಕನಿಗೆ ಈ ಎಲ್ಲ ನೂತನ ಉಪಕರಣಗಳ ಪರಿಚಯ , 
ಪ್ರಯೋಗ ಸಾಮರ್ಥ್ಯ ಅತ್ಯಾವಶ್ಯಕ. ಅವುಗಳು ಬಹುವಾಗಿ ಬಹಳ ದುಬಾರಿ 
ಬೆಲೆಯವು. ಕೆಲವಂತೂ ಭಾರತ ದೇಶದಲ್ಲಿ ಇಂದು ತಯಾರಾಗುತ್ತಲೂ ಇಲ್ಲ. 
ಆದರೆ ಅವುಗಳ ಬಳಕೆಯಿಂದ ಮಾತ್ರವೇ ಮೂಲವಸ್ತುಗಳ ಮತ್ತು ಅವುಗಳ 
ಸಂಯುಕ್ತಗಳ ರಸಾಯನಿಕ ಕ್ರಿಯೆಗಳನ್ನು ಮೂಲಭೂತವಾಗಿ ಅರ್ಥಮಾಡಿ 
ಕೊಳ್ಳಲು ಸಾಧ್ಯ . ಈ ಉಪಕರಣಗಳ ನಿರ್ಮಾಣಾಭಿವೃದ್ಧಿ ಕಾಠ್ಯಗಳಲ್ಲಿ ರಸಾಯನ 
ಶಾಸ್ತ್ರಜ್ಞರಿಗಿಂತ, ಭೌತಶಾಸ್ತ್ರಜ್ಞರು, ಗಣಿತಶಾಸ್ತ್ರಜ್ಞರು, ಇಲೆಕ್ಟ್ರಾನಿಕ್ಸ್ ಶಾಸ್ತ್ರ 
ಜ್ಞರು ಇವರೆಲ್ಲರ ಸಹಕಾರೀಪಾತ್ರ ಉಲ್ಲೇಖಿಸಲರ್ಹವಾದುದು. 


ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 

೧೧೨೩ 
ಪ್ರಕೃತಿಯಲ್ಲಿ ದೊರಕುವ ವಸ್ತುಗಳು ಬಹುತೇಕ ಘನವಸ್ತುಗಳು , ಅವುಗಳ 
ಆಕಾರ ಮತ್ತು ರಚನೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ಎಲ್ಲವೂ ಒಂದಲ್ಲ 
ಒಂದು ರೀತಿಯ ನಿರ್ದಿಷ್ಟ ಆಕಾರವುಳ್ಳವಾಗಿರುತ್ತವೆ. ಉದಾಹರಣೆಗೆ ಉಪ್ಪು , 
ಮಂಜುಗಡ್ಡೆ , ವಜ್ರ , ಸತುವಿನಸಿಡ್, ಮರಳು ಮತ್ತು ಬೆಣಚುಕಲ್ಲು, ವಜ್ರದ 
ಸಾಂದ್ರತೆ, ಗಡುಸುತನ, ಬಿದುರತೆ , ವಿದ್ಯುತ್ ನಿರೋಧಕ ಶಕ್ತಿ , ಎಲ್ಲವನ್ನೂ 
ಅದರ ರಚನೆ ಮತ್ತು ಆಕಾರದ ಆಧಾರದ ಮೇಲೆ ವಿವರಿಸಬಹುದು. ಆದ್ದರಿಂದ 
ಘನವಸ್ತುಗಳ ಆಕಾರ ರಚನಾ ಸಮೀಕ್ಷೆ ಅವುಗಳ ಗುಣಗಳ ಪರಿಚಯಕ್ಕೆ ಅನು 
ಕೂಲಕಾರಿಯಾದುದು . ಈ ಕಾರಣದಿಂದ ಘನವಸ್ತುಗಳ ಆಕಾರ ರಚನೆಗೆ 
ಸಂಬಂಧಿಸಿದಂತೆ ಸಂಶೋಧನೆಗಳು ತೀವ್ರ ಗತಿಯಲ್ಲಿ ನಡೆದಿವೆ. ಒಟ್ಟಿನಲ್ಲಿ 
ಹೇಳುವುದಾದರೆ ಆಧುನಿಕ ನಿರವಯವ ರಸಾಯನಶಾಸ್ತ್ರದ ಶಾಸ್ತ್ರೀಯ ಅಧ್ಯಯನ 
ದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಗಮನಸೆಳೆಯುತ್ತಿರುವ ಅಂಶವೆಂದರೆ 
ಮೂಲಭೂತವಾಗಿ ವಸ್ತುವಿನ ರಸಾಯನಿಕ ಲಕ್ಷಣಗಳು, ಕ್ರಿಯೆ ಮತ್ತು ಸಂಯೋಗ 
ಶಕ್ತಿಯನ್ನು ಅದರ ಆಂತರಿಕ ರಚನೆ, ಆಕಾರಗಳೊಡನೆಕೋಢೀಕರಿಸುವುದು. 
ಸುಮ್ಮನೆ ಕಂಡುಬಂದ ವಿಷಯಗಳೆಂದು ಪಟ್ಟಿ ಮಾಡಿದ್ದ ಮಾಹಿತಿಗಳಿಗೆಲ್ಲ ಈಗ 
ಶಾಸ್ತ್ರೀಯ ವಿವರಣೆ ದೊರಕಲಾರಂಭವಾಗಿದೆ. 

ಈ ಲೇಖನದ ಆದಿಯಲ್ಲಿ ನಿರವಯವ ರಸಾಯನಶಾಸ್ತ್ರವು ಹೇಗೆ ಮಾನವನ 
ನಿತ್ಯ ಜೀವನಕ್ಕೆ ಅವಶ್ಯವಾದ ಅನೇಕಾನೇಕಲೋಹಗಳನ್ನೂ , ಅಲೋಹಗಳನ್ನೂ 
ಪ್ರಕೃತಿ ಮೂಲದಿಂದ ಕೈಗಾರಿಕಾ ರಂಗಕ್ಕೆ ದೊರಕಿಸಿಕೊಡುವುದರಲ್ಲಿ ವಿಶೇಷ 
ಪಾತ್ರ ನಿರ್ವಹಿಸಿತು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಮೂಲಭೂತವಾದ 
ಮತ್ತು ಆಳವಾದ ಶಾಸ್ತ್ರೀಯ ಅಧ್ಯಯನ, ಸಂಶೋಧನೆಗಳಿಂದ ಮಾತ್ರವೇ 
ಪ್ರಕೃತಿ ಮತ್ತು ವಸ್ತುವಿನ ನಿಜವಾದ ಪರಿಚಯ ಮತ್ತು ಅವುಗಳ ಮೇಲೆ ಪರಿಣಾಮ 
ಕಾರಿ ಹತೋಟಿ ಸಾಧ್ಯ . ಮಾನವನು ಪ್ರಕೃತಿಸಂಪತ್ತನ್ನು ಅನಾದಿಕಾಲದಿಂದಲೂ 
ತನ್ನ ಜೀವನ ರೀತಿ ಮತ್ತು ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲೋಸುಗ ಯಶಸ್ವಿ 
ಯಾಗಿ ಉಪಯೋಗಿಸಿಕೊಳ್ಳುತ್ತಲೇ ಬಂದಿದ್ದಾನೆ. ಜನಸಂಖ್ಯೆಯ ಪ್ರಮಾಣ 
ಮಿತಿಮಾರುವಂತೆ ಕಂಡಾಗಲೂ ಆ ಸವಾಲನ್ನು ಬಹುಮಟ್ಟಿಗೆ ಅಂಗೀಕರಿಸಿ, 
ಜನರಿಗೆ ಬೇಕಾಗುವ ನಿತ್ಯೋಪಯೋಗಿ ವಸ್ತುಗಳನ್ನೂ , ಸಲಕರಣೆಗಳನ್ನೂ , ಆಹಾರ 
ಸಾಮಗ್ರಿಗಳನ್ನೂ ಆಧುನಿಕ ವಿಜ್ಞಾನ ಮತ್ತು ಕೈಗಾರಿಕೆಗಳು ಪೂರೈಸುತ್ತಲಿವೆ . 
ಇದರಲ್ಲಿ ಎಲ್ಲಾ ವಿಜ್ಞಾನ ಶಾಖೆಗಳೂ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಿವೆ. 
ನಿರವಯ ರಸಾಯನಶಾಸ್ತ್ರವು ಈ ದಿಕ್ಕಿನಲ್ಲಿ ಜನಸಾಮಾನ್ಯನಿಗೆ ಹೇಗೆ ಉಪಯೋಗ 
ಕಾರಿಯಾಗಿದೆ, ಇನ್ನೂ ಹೇಗೆ ಮತ್ತಷ್ಟು ಉಪಕಾರಿಯಾಗಬಲ್ಲುದು ಎಂಬುದನ್ನು 
ನೋಡೋಣ. 

ಶಿಲಾಯುಗ, ಲೋಹಯುಗ, ವಿದ್ಯುಚ್ಛಕ್ತಿಯುಗ ಮುಂತಾಗಿ ನಾಗರೀಕತೆಯ 


೧೧೨೪ 

ಪ್ರಬುದ್ಧ ಕರ್ಣಾಟಕ 
ವಿವಿಧ ಹಂತಗಳನ್ನು ಕರೆಯುವ ವಾಡಿಕೆಯಂತೆ, ಪ್ರಸ್ತುತ ಯುಗವನ್ನು ಅಣುಶಕ್ತಿ 
ಯುಗ ಮತ್ತು ಬಾಹ್ಯಾಕಾಶಯುಗ ಎಂದು ಕರೆದಿರುವುದು ಸಮಂಜಸವಾಗಿದೆ. 
ಪರಮಾಣುಶಕ್ತಿಯನ್ನು ಮೊದಲು ೧೯೪೫ರಲ್ಲಿ ವಿಧ್ವಂಸ ಕಾರಕ್ಕಾಗಿ, ಕಳೆದ 
ಪ್ರಪಂಚ ಯುದ್ಧದಲ್ಲಿ ಅಮೆರಿಕನರು ಜಪಾನಿನ ಮೇಲೆ ಪ್ರಯೋಗಿಸಿದರಾದರೂ 
ಬಹುಬೇಗ ಪರಮಾಣುಶಕ್ತಿಯ ಮೇಲೆ ಹತೋಟಿ ಪಡೆದು ಅದನ್ನು ಶಾಂತಿಯುತ 
ಬಳಕೆಗಾಗಿ ಉಪಯೋಗಿಸುವುದು ಸಾಧ್ಯ ಎಂಬುದನ್ನೂ ಶೃ ತಪಡಿಸಿದರು. ಇದ 
ರಿಂದಾಗಿ ಮಾನವಕೋಟಿಗೆ ಚಿರಕಾಲ ಶಕ್ತಿ ಪೂರೈಕೆ ಸಾಧ್ಯ ಎಂಬ ಭರವಸೆ 
ದೊರಕಿದಂತಾಯಿತು. ಪ್ರಕೃತಿಯಲ್ಲಿನ ಕಲ್ಲಿದ್ದಲು, ಎಣ್ಣೆ , ಇವೇ ಮುಂತಾದ 
ಸಾಂಪ್ರದಾಯಿಕ ಇಂಧನಗಳು ತೀವ್ರವಾಗಿ ಮುಗಿಯುತ್ತಿರುವಾಗ ಈ ಭರವಸೆಯ 
ಆವಶ್ಯಕತೆ ಇದ್ದಿತು. ಪರಮಾಣುಶಕ್ತಿ ಕಾರ ಯೋಜನೆಯಲ್ಲಿ ನಿರವಯವ ರಸಾ 
ಯನ ಶಾಸ್ತ್ರಜ್ಞರ ನೆರವು ಆವಶ್ಯಕವಾಗಿ ಆ ಶಾಸ್ತ್ರದ ಪುನಶ್ವೇತನಕ್ಕೆ ಕಾರಣ 
ವಾಯಿತು. ಪರಮಾಣುಶಕ್ತಿ ಉತ್ಪಾದನಾಗಾರದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ 
ನಿರವಯವ ರಸಾಯನಶಾಸ್ತ್ರದಹೊಸಕೊಡುಗೆಗಳ ಪಟ್ಟಿಯನ್ನೇ ಮಾಡಬಹುದು. 
ಪರಮಾಣುಶಕ್ತಿ ಉತ್ಪಾದನೆಗೆ ಮೂಲ ಇಂಧನಗಳಾದ ಯುರೇನಿಯಂ, ಪುಟೋ 
ನಿಯಂ ಮತ್ತು ಥೋರಿಯಂ ಲೋಹಗಳು ಮೂಲವಸ್ತುಗಳು . ಇವುಗಳನ್ನು ಶುದ್ಧ 
ವಾಗಿ ಲೋಹ ಅಥವಾ ಸಂಯುಕ್ತ ರೂಪದಲ್ಲಿ ಪ್ರಕೃತಿ ಮೂಲದಿಂದ ಬೇರ್ಪಡಿಸುವ 
ಅಥವಾ ಕೃತಕವಾಗಿ ನಿರ್ಮಿಸುವ (ಪ್ಲುಟೋನಿಯಂ) ಕಾಠ್ಯಕ್ಷೇತ್ರವು ಮುಖ್ಯವಾಗಿ 
ನಿರವಯವ ರಸಾಯನಶಾಸ್ತ್ರಜ್ಞರದು. ಪರಮಾಣು ವಿದಳನದಿಂದ ಯಥೇಚ್ಛವಾಗಿ 
ಶಾಖೋತ್ಪತ್ತಿಯಾಗುವುದರಿಂದ ಆ ತಾಪವನ್ನು ಸಹಿಸಿಕೊಳ್ಳಬಲ್ಲ ದಾರ್ಷ್ಟ 
ಲೋಹಗಳು ಬೇಕು. ಕಬ್ಬಿಣ, ಉಕ್ಕು , ಮುಂತಾದವು ಕೇವಲ ೨೦೦೦°Cನೊಳಗೇ 
ಮೆತ್ತಗಾಗುತ್ತವೆ ಅಥವಾ ಕರಗುತ್ತವೆ. ಜೊತೆಗೆ ಅಂತಹ ಸಾಮಾನ್ಯ ಲೋಹ 
ಗಳು ಸುಲಭವಾಗಿ ರಸಾಯನಕ್ರಿಯೆಗೊಳಗಾಗುತ್ತವೆ. ನನಗೆ ಬೇಕಾಗಿರುವ 
ಲೋಹಗಳು ಉಷ್ಣ ನಿರೋಧಕ ಮತ್ತು ರಸಾಯನ ನಿರೋಧಕಗಳಾಗಿರುವುದರ 
ಜೊತೆಗೆ ವಿಕಿರಣದ ಪ್ರಭಾವವನ್ನೂ ಎದುರಿಸುವ ಗುಣವನ್ನು ಹೊಂದಿರಬೇಕು. 
ಅಲ್ಲದೆ ವಿದಳನ ಕಾರವು ತಟಸ್ಥವಾಗದೆ ಸರಾಗವಾಗಿ ನಡೆಯಲು ಅವು ವಿದಳನ 
ಜನಿತ ನ್ಯೂಟ್ರಾನ್ ಗಳನ್ನು ಹೀರದೆಯೂ ಇರಬೇಕು, ವಿದಳನ ಕ್ರಿಯೆಯು 
ಹತೋಟ ಖಾರದಂತೆ ನೋಡಲು ನ್ಯೂಟ್ರಾನ್‌ಗಳನ್ನು ಹೀರಬಲ್ಲ ಬೇರೆ ಲೋಹ 
ಗಳೂ ಬೇಕು. ಹೀಗಾಗಿ ಸುಪರಿಚಿತ ಸಾಮಾನ್ಯ ಲೋಹಗಳಲ್ಲದೆ ಪ್ರಕೃತಿಯಲ್ಲಿ 
ಅಡಗಿರುವ ಇನ್ನೂ ಚೆನ್ನಾಗಿ ಪರಿಚಿತವಾಗದಿರುವ ವಿಶೇಷ ಲೋಹಗಳ ಒಂದು 
ದೊಡ್ಡ ಬೇಟೆಯೇ ಆರಂಭವಾಯಿತು. ಖರ್ಚು ಎಷ್ಟೇ ಆದರೂ ಸಹಿಸಬಲ್ಲ ಈ 
ಯೋಜನೆಯಲ್ಲಿ ಪ್ರಕೃತಿಯಲ್ಲಿನ ಎಲ್ಲಾ ವಿಶೇಷ ಲೋಹಗಳನ್ನೂ ಕೂಲಂಕಷವಾಗಿ 
ಅಧ್ಯಯನ ಮಾಡಲಾಯಿತು. ಅಲ್ಲಿಯವರೆಗೂ ಅನುಪಯುಕ್ತ ಅಥವಾ ಬೇರ್ಪಡಿ 


೧೧೨೫ 
ನಿರವಯವ ರಸಾಯನಶಾಸ್ತ್ರದ ಪುನಶ್ವೇತನ 
ಸಲು ದುಸ್ಸಾಧ್ಯ ಅಥವಾ ಬಹು ದುಬಾರಿ ಬೆಲೆಯವು ಎಂದು ನಿರ್ಲಕ್ಷಿಸಲ್ಪಟ್ಟಿದ್ದ 
ಅನೇಕಾನೇಕಲೋಹಗಳು ಒಮ್ಮೆಗೇ ನೂತನ ಸಂಶೋಧನೆಗಳ ಫಲವಾಗಿ ಆಶ್ಚರ 
ಕರ ಲಕ್ಷಣಗಳ ಜೊತೆಗೆ ಉಪಯೋಗಗಳನ್ನು ಪ್ರದರ್ಶಿಸಿ ವಿಜ್ಞಾನಿಗಳಿಗೆ ಸರ್ವೆ 
ಸಾಮಾನ್ಯ ಸುಪರಿಚಿತ ಲೋಹಗಳಾದುವು. ಉದಾಹರಣೆಗೆ ಖಂಡಾಂತರ ಯಾನಕ್ಕೆ 
ಉಪಯೋಗಿಸುವ ಜೆಟ್ ವಿಮಾನಗಳು ಮತ್ತು ಯುದ್ಧ ಕಾಲದಲ್ಲಿ ಉಪಯೋಗಿಸುವ 
ಬಾಂಬರ್‌ ವಿಮಾನಗಳಲ್ಲಿ ಅತಿ ವೇಗದ ಚಲನೆಯಿಂದ ಅವುಗಳ ಎಂಜಿನ್‌ಗಳಲ್ಲಿ 
ಹೆಚ್ಚಿನ ಶಾಖೋತ್ಪತ್ತಿಯಾಗುವುದು. ಅದನ್ನು ಸಹಿಸಬಲ್ಲ ಮತ್ತು ಹಗುರವಾಗಿಯೂ 
ಇರುವ ಲೋಹವೆಂದರೆ ಟೈಟಾನಿಯಂ. ಇದು ಕೇವಲ ೧೯೪೮ರಿಂದೀಚೆಗೆ ಪರಿಚಿತ 
ವಾದಲೋಹವಾಗಿದೆ. ವಿಶ್ವಪರ್ಯಟನೆಯಲ್ಲಿ ದೀರ್ಘಕಾಲ ತಳೆಯುವ ಪರಮಾಣು 
ಶಕ್ತಿ ಚಲಿತ ಜಲಾಂತರ್ಗಾಮಿ ನೌಕೆಗಳಲ್ಲಿ ಜಿರ್ಕೊನಿಯಂ ಲೋಹವು ಉಪ 
ಯೋಗಕ್ಕೆ ಬರುತ್ತದೆ. ಶಸ್ತ್ರ ಚಿಕಿತ್ಸಾ ಸಲಕರಣೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು 
ರಸಾಯನಿಕ ಕೈಗಾರಿಕೆಗಳಿಗೆ ಒಳ್ಳೆಯ ಉಷ್ಣ ಸಹಿಷ್ಣುತೆ, ವಿದ್ಯುತ್ ವಾಹಕತೆ, 
ತುಕ್ಕು ಹಿಡಿಯದಿರುವಿಕೆ , ಬಹು ತೆಳ್ಳಗೆ ತಂತಿ ಅಥವಾ ತಗಡಿನ ರೂಪಗೊಳ್ಳುವ 
ಗುಣ, ಇವೆಲ್ಲ ಅತ್ಯಾವಶ್ಯಕ . ಮ್ಯಾಂಟಲಮ್, ಜಿರ್‌ಕೋನಿಯಂ, ರೀನಿಯಂ, 
ಪ್ಲಾಟಿನಂ ಇವೆಲ್ಲಾ ಇಂತಹ ಉಪಯೋಗಗಳಿಗೆ ಶ್ರೇಷ್ಠ, ಪರಮಾಣು ವಿದಳನದಲ್ಲಿ 
ಜನಿಸುವ ನ್ಯೂಟ್ರಾನ್ಗಳ ಸಾಂದ್ರತೆಯನ್ನು ಹತೋಟಿ ಇಡಬಲ್ಲ ಲಕ್ಷಣ ಹ್ಯಾಫ್ 
ನಿಯಂ ಲೋಹಕ್ಕಿದೆ. ನ್ಯೂಟ್ರಾನ್‌ಗಳ ವೇಗವನ್ನು ಕಡಿಮೆ ಮಾಡಲು ಗ್ರಾಫೈಟ್ 
ಇದ್ದಿಲು, ಭಾರವಾದ ನೀರು ಬಹು ಉಪಯುಕ್ತ ವಸ್ತುಗಳು , ಉತ್ಪಾದಿತ ಶಾಖವಿನಿ 
ಮಯಕ್ಕೆ ದ್ರವರೂಪದಲ್ಲಿ ಲೋಹಗಳಾದ ಸೋಡಿಯಂ, ಗ್ಯಾಲಿಯಂಗಳನ್ನು 
ಉಪಯೋಗಿಸುವರು. ಬಾಹ್ಯಾಕಾಶಯಾನಕ್ಕೆ ಉಪಯೋಗಿಸುವ ರಾಕೆಟ್‌ಗಳಿಗೆ 
ಶಕ್ತಿ ಮೂಲವಾಗಿ ಕೆಲವಿಶೇಷ ಇಂಧನಗಳ ಅವಶ್ಯಕತೆಯಿದೆ. ಇದರ ಪೂರೈಕೆಯು 
ದ್ರವ ಆಮ್ಲ ಜನಕ, ಹೈಡೋಜನ್ ಪೆರಾಕ್ಸೆಡ್, ಹೈಡ್ರಜೀನ್ , ಬೋರಾನ್ 
ಜಲಜನಕ ಸಂಯುಕ್ತಗಳೇ ಆದಿಯಾಗಿ ಕೆಲ ನಿರವಯವರಸಾಯನಿಕಗಳಿಂದಾಗಿದೆ . 
ಆಧುನಿಕ ಕೈಗಾರಿಕಾ ಯುಗದ ಸಂಕೇತಗಳಾದ ( ಟ್ರಾನ್ಸಿಸ್ಟರ್ ' ಇವೇ 
ಮುಂತಾದ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲ , ತೀಕ್ಷ್ಯ ವಾತಾವಾರಣಗಳಲ್ಲಿ 
ಉಪಯೋಗಿಸುವ ಅನೇಕ ವಿಧವಾದ ಸೂಕ್ಷಮಾಪಕ ಯಂತ್ರಗಳಲ್ಲೂ ವಿಶೇಷ 
ಲೋಹಗಳು ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತವೆ. ಇಂಗಾಲ ಸಂಯುಕ್ತಗಳ 
ಪಾಲಿಮರ್‌ಗಳಾದ ಕೃತಕ ನೂಲುಗಳು, ರಬ್ಬರ್‌ಗಳು , ಜಲನಿರೋಧಕ ಎಣ್ಣೆ 
ಬಣ್ಣಗಳನೇಕವು ಸಾಮಾನ್ಯವಾಗಿ ಕೇವಲ ೨೫೦° ಸೆಂಟಿಗ್ರೇಡ್ ತಾಪದಲ್ಲಿ 
ಕರಗಿ ನಾಶವಾಗುತ್ತವೆ. ಹಾಗಾಗಿ ಇನ್ನೂ ತೀಕ ತಾಪದಲ್ಲಿ ಪಾತ್ರ ನಿರ್ವಹಿಸ 
ಬಲ್ಲ ಮತ್ತು ಆಮ್ಲಜನಕದೊಡನೆ ಸುಲಭವಾಗಿ ಉತ್ಕರ್ಷಣ ಹೊಂದದ 
ಸಂಯುಕ್ತಗಳ ಅವಶ್ಯಕತೆ ಬಹುವಾಗಿದೆ. ಈ ಕ್ಷೇತ್ರದಲ್ಲಿ ನಿರವಯವ ರಸಾಯನ 


೧೧೨೬ 

ಪ್ರಬುದ್ಧ ಕರ್ಣಾಟಕ 
ಶಾಸ್ತ್ರವು ಸಾವಯವ ರಸಾಯನ ಶಾಸ್ತ್ರದ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ನಿಂತು 
ಸಿಲಿಕೋನ್ಸ್ , ಟೆಫ್ಲಾನ್ , ಫಿಯಾನ್ಸ್ ಮುಂತಾದ ದಾರ್ಷ್ಟ ಸಂಯುಕ್ತಗಳನ್ನು 
ದೊರಕಿಸಿ ಕೊಟ್ಟಿದೆ. ಈ ರೀತಿಯಾಗಿ ಆಧುನಿಕ ಕೈಗಾರಿಕೆ ಯುಗದ ಅನೇಕ 
ನೂತನ ಸಮಸ್ಯೆಗಳ ಪರಿಹಾರದಲ್ಲಿ ನಿರವಯವ ರಸಾಯನಶಾಸ್ತ್ರವೂ ತನ್ನ 
ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. 

ವೈಜ್ಞಾನಿಕ ಸಂಶೋಧನೆಗಳಲ್ಲಿ, ನಿರವಯವ ರಸಾಯನ ವಸ್ತುಗಳಿಗೆ 
ನೀರನ್ನು ಲೀನಕಾರಿಯಾಗಿ ಉಪಯೋಗಿಸಿ ರಸಾಯನ ಕ್ರಿಯೆಗಳನ್ನು ನೀರಿನ 
ಮಾಧ್ಯಮದಲ್ಲಿ ನಡೆಸುವುದು ಅನೂಚಾನವಾಗಿ ಬೆಳೆದು ಬಂದ ಪದ್ಧತಿ. ಆದರೆ 
ಅನೇಕವೇಳೆ ಮಾಧ್ಯಮವಾಗಿ ಉಪಯೋಗಿಸಿದ ನೀರೇ ಕೆಲ ಅನಿರೀಕ್ಷಿತ ಪರಿಣಾಮ 
ಗಳನ್ನು ರಸಾಯನ ಕ್ರಿಯೆಯ ಮೂಲಕ ಉಂಟುಮಾಡುತ್ತದೆ. ಇವನ್ನು ತಡೆ 
ಗಟ್ಟಲು ಅನೇಕ ಸಂಶೋಧನೆಗಳಲ್ಲಿ ನೀರಿನ ಬದಲು ಇತರ ಲೀನಕಾರಿಗಳನ್ನು 
ಉಪಯೋಗಿಸುವುದು ಒಂದು ನೂತನ ಸಂಪ್ರದಾಯವಾಗುತ್ತಲಿದೆ. ದ್ರವ 
ಅಮೋನಿಯ , ಹೈಡೋಜನ್ ಕ್ಲೋರೈಡ್ಗಳು ಈ ವರ್ಗಕ್ಕೆ ಸೇರಿದವುಗಳಾಗಿವೆ. 

ಬಹುಕಾಲದವರೆಗೆ ಜೀವರಸಾಯನಶಾಸ್ತ್ರದಲ್ಲಿ ನಿರವಯವ ರಸಾಯನ 
ಶಾಸ್ತ್ರದ ಪಾತ್ರವಿರಬಹುದೆಂದು ನಂಬಿರಲಿಲ್ಲ. ಆದರೆ ರಕ್ತದಲ್ಲಿ ಕಬ್ಬಿಣದ ಅಂಶ 
ವಿರುವುದು , ಹಸಿರು ಎಲೆಗಳ ಕ್ಲೋರೋಫಿಲ್‌ನಲ್ಲಿ ಮೆಗ್ನಿಸಿಯಂ ಲೋಹಾಂಶ 
ವಿರುವುದು, ಹಾಗೆಯೇ ಮಾನವಶರೀರದಲ್ಲಿರುವ ಕೆಲ ರಸಾಯನಿಕ ಕಿಣ್ವಗಳಲ್ಲಿ 
(ಎನ್‌ಜೈಮ್ಸ್) ಮತ್ತು ಪೌಷ್ಟಿಕಾಂಶಗಳಾದ ವಿಟಮಿನ್ಸ್‌ಗಳಲ್ಲಿ ಕೋಬಾಲ್ಟ್ 
ಮತ್ತು ತಾವು ಲೋಹಾಂಶಗಳಿರುವುದು ಈಗ ಎಲ್ಲರಿಗೂ ತಿಳಿದ ವಿಷಯವೇ 
ಆಗಿದೆ. ಜೀವರಸಾಯನ ಕ್ರಿಯೆಗಳಲ್ಲಿ ಈ ಲೋಹಗಳ ಪಾತ್ರವೇನು ಎಂಬುದು 
ಇನ್ನೂ ಪರಿಶೋಧನೆಗೆ ಅರ್ಹವಾದ ವಿಷಯವಾಗಿಯೇ ಉಳಿದಿದೆ. ಹೀಗಾಗಿ 
ನಿರವಯವ ರಸಾಯನಶಾಸ್ತ್ರವೆಂದು ಅನ್ವರ್ಥನಾಮ ಪಡೆದ ರಸಾಯನಶಾಸ್ತ್ರದ 
ಶಾಖೆಯು ಜೀವರಸಾಯನಶಾಸ್ತ್ರದಲ್ಲಿ ಕೂಡ ಪಾತ್ರ ವಹಿಸುವುದೆಂಬ ವಿಷಯ 
ಅಷ್ಟಾಗಿ ಆಶ್ಚಯ್ಯಪಡಬೇಕಾದುದೇನಲ್ಲ. 
* ಕಳೆದ ಕಾಲುಶತಮಾನದ ಅವಧಿಯಲ್ಲಿ ನಿರವಯವ ರಸಾಯನಶಾಸ್ತ್ರಕ್ಕೆ 
ಸಂಬಂಧಪಟ್ಟಂತೆ, ಅದಕ್ಕೇ ಮೀಸಲಾದ ಹೊಸ ಹೊಸ ವಿಜ್ಞಾನ ಮಾಸ 
ಪತ್ರಿಕೆಗಳೂ , ವಾರ್ಷಿಕ ವರದಿಯ ರೂಪದ ಪ್ರಕಟನೆಗಳೂ ಸಹಸ್ರಾರು ಸಂಶೋಧನಾ 
ವರದಿಗಳನ್ನು ಪ್ರಕಟಿಸುತ್ತಲಿವೆ. ಪುನಚೇತನ ಪಡೆದು ಪ್ರಗತಿಯತ್ತ ಸಾಗುತ್ತ 
ಲಿರುವ ಈ ಒಂದು ರಸಾಯನಶಾಸ್ತ್ರದ ಪ್ರಾಚೀನ ಪ್ರಮುಖ ವಿಭಾಗವು ಇಂದು 
ಮಾನವಕಲ್ಯಾಣಕ್ಕಾಗಿ ಎಂದಿನಂತೆಯೇ ಇನ್ನೂ ಹೆಚ್ಚಿನ ಕಾಣಿಕೆಯ ಭರವಸೆ 
ಯನ್ನು ತೋರಲಿದೆ. 


ಡಾ|| ಎಂ . ಷಡಾಕೃರಸ್ವಾಮಿ 


ಜೀವದ ರಾಸಾಯನಿಕ ಸ್ವರೂಪ 


ವಿಜ್ಞಾನವು ಪ್ರಕೃತಿಯನ್ನು ಪ್ರಯೋಗ ವಿಧಾನದ ಮೂಲಕ ತಿಳಿಯಲು 
ಪ್ರಯತ್ನಿಸುತ್ತದೆ. ಆದರೆ ಪ್ರಕೃತಿಯು ಎಷ್ಟು ಜಟಿಲವಾದುದೆಂದರೆ ಯಾವ 
ಒಬ್ಬ ವ್ಯಕ್ತಿಯೂ ಅದನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಸಾಧ್ಯವಿಲ್ಲ. 
ಆದ್ದರಿಂದಲೇ ಪ್ರಕೃತಿಯ ಅಧ್ಯಯನವು ವಿಜ್ಞಾನದ ಅನೇಕ ಶಾಖೆಗಳಾಗಿ ಒಡೆದಿದೆ. 
ಪ್ರಕೃತಿಯ ಎಲ್ಲ ಮುಖಗಳ ಪರಿಚಯವೂ ಆಗಬೇಕಾದಲ್ಲಿ ವಿಜ್ಞಾನದ ಬೇರೆ ಬೇರೆ 
ವಿಭಾಗಗಳ ಅಧ್ಯಯನಫಲವನ್ನೂ ಸಾಧನ ವಿಧಾನಗಳನ್ನೂ ಒಟ್ಟಾಗಿ ನೋಡ 
ಬೇಕು. ಅಂಥ ಅಧ್ಯಯನದ ಫಲವಾಗಿ ' ಜೀವ ' ದಂಥ ಪ್ರಕೃತಿಯ ಬಹು 
ಜಟಿಲವಾದ ಅಂಶಗಳನ್ನೂ ತಿಳಿಯುವುದು ಸಾಧ್ಯವಾಗಿದೆ. .. 

ಜೀವದ ರಾಸಾಯನಿಕ ವ್ಯಾಸಂಗವು ರಸಾಯನಶಾಸ್ತ್ರದ ಒಂದು ಅಂಗ. 
ಅದನ್ನು ಜೀವರಸಾಯನಶಾಸ್ತ್ರ ( Biochemistry) ಎಂದು ಕರೆಯುತ್ತಾರೆ. ಈ 
ಶಾಖೆಯ ಬೆಳವಣಿಗೆ ಸ್ವಲ್ಪ ನಿಧಾನವಾಗಿಯೇ ಸಾಗಿದೆಯೆನ್ನ ಬೇಕು. ಜೀವಿಗಳು 
ಜಡವಸ್ತುವಿಗಿಂತ ಬಹಳ ಜಟಿಲ ರಚನೆಯಿಂದ ಕೂಡಿರುವುದೇ ಇದಕ್ಕೆ ಕಾರಣ. 
ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳನ್ನು ಒಟ್ಟಾಗಿ ಅಧ್ಯಯನ 
ಮಾಡುವುದರಿಂದ ಜೀವದ ರಾಸಾಯನಿಕ ಸ್ವರೂಪವನ್ನು ಕೆಲಮಟ್ಟಿಗೆ ತಿಳಿಯು 
ವುದು ಸಾಧ್ಯವಾಗಿದೆ. ಆದರೆ ಈ ಕೆಲಸ ಇಂದಿಗೂ ಪೂರ್ಣತೆಗೆ ಬಹುದೂರ 
ದಲ್ಲಿಯೇ ಇದೆ. ಇದುವರೆಗೆ ಈ ದಿಕ್ಕಿನಲ್ಲಿ ಏನು ಸಾಧನೆಯಾಗಿದೆಯೆಂಬುದರ 
ಒಂದು ಸಂಕ್ಷಿಪ್ತ ಪರಿಚಯಮಾಡಿಕೊಡುವುದು ಈ ಲೇಖನದ ಉದ್ದೇಶ. 


ಜೀವಕಣ 
ಜೀವದ ಮೂಲಾಂಶವೆಂದರೆ ಜೀವಕಣ . ಎಲ್ಲ ಜೀವಿಗಳೂ ಈ ಜೀವಕಣಗಳಿಂದ 
ಕೂಡಿವೆ. ಏಕಾಣುಜೀವಿ (bacteria ) ಮತ್ತು ಏಕಾಣುವರ್ಗದ ಪ್ರಾಣಿ 
(protozoa) ಗಳಂಥ ಕೆಲವು ಜೀವಿಗಳು ಮಾತ್ರ ಒಂದೇ ಒಂದು ಜೀವಕಣ 
ದಿಂದ ಆಗಿವೆ. ಹೆಚ್ಚು ಸಂಕೀರ್ಣವಾದ ಶರೀರವುಳ್ಳ ಪ್ರಾಣಿಗಳಲ್ಲಿ ಅನೇಕ 


೧೧೨೮ 

ಪ್ರಬುದ್ಧ ಕರ್ಣಾಟಕ 
ಜೀವಕಣಗಳಿರುತ್ತವೆ. ಬೆಳೆದ ಮಾನವಜೀವಿಯಲ್ಲಿ ೬೦ x ೧೦೧೩ ಜೀವಕಣ 
ಗಳಿವೆ. ಈ ಕಣಗಳ ಗಾತ್ರಗಳಲ್ಲಿ ವ್ಯತ್ಯಾಸವಿರುತ್ತದೆ. ಏಕಾಣುಜೀವಿಯ 
ಕಣದ ಗಾತ್ರವು ೦.೫ರಿಂದ ೫ .೦ ಮೈಕ್ರಾನ್‌( micron ) ಗಳವರೆಗಿರುತ್ತದೆ 
(ಮೈಕ್ರಾನ್ = ೦. ೦೦೧ ಮಿಲಿಮೀಟರ್ ) . ಮಾನವನನ್ನೂ ಒಳಗೊಂಡು ಬಹುಕಣ 
ಜೀವಿಗಳಲ್ಲಿರುವ ಜೀವಕಣಗಳ ಗಾತ್ರವು ೫ರಿಂದ ೧೦೦ ಮೈಕ್ರಾನ್‌ಗಳವರೆಗಿರು 
ತದೆ. ಕಣಗಳ ಆಕಾರದಲ್ಲಿಯೂ ಒಂದರಿಂದ ಮತ್ತೊಂದಕ್ಕೆ ತುಂಬ ವ್ಯತ್ಯಾಸ. 
ವಿರುತ್ತದೆ. ಅನೇಕ ಏಕಾಣುಜೀವಿಕಣಗಳು ವೃತ್ತಾಕಾರವಾಗಿದ್ದರೆ ಕೆಲವು 
ಸಸ್ಯಗಳ ಜೀವಕಣಗಳು ಬಹುಮಟ್ಟಿಗೆ ಆಯಾಕೃತಿಯಲ್ಲಿರುತ್ತವೆ, ನಮ್ಮ ನರಕಣ 
ಗಳು ಉದ್ದವಾಗಿದ್ದು ತೆಳ್ಳಗಿರುತ್ತವೆ. ಅಮಾಬದಂಥ ಕೆಲವು ಜೀವಕಣಗಳಿಗೆ 
ಯಾವ ನಿರ್ದಿಷ್ಟ ಆಕೃತಿಯೂ ಇರದೆ ತಮ್ಮ ಆಕಾರವನ್ನು ಸದಾ ಬದಲಾಯಿಸಿ 
ಕೊಳ್ಳುತ್ತಿರುತ್ತವೆ. 

ಮೂಲತಃ ಎಲ್ಲ ಜೀವಕಣಗಳೂ ಸದೃಶವಾದ ಆಕೃತಿಯಿಂದ ಕೂಡಿರುತ್ತವೆ. 
ಜೀವಕಣದ ಹೊರಭಾಗವು ಸೂಕ್ಷ್ಮವಾದ ಭಿತ್ತಿ ( membrane) ಯೊಂದರಿಂದ 
ಸುತ್ತಲ್ಪಟ್ಟಿರುತ್ತದೆ. 


00 


. ಸೈಟೋಪ್ಲಾಸ್ಟ್ 
...ಗೋಳ್ಳಿ ಮಾಡಿ 


... ಲೈಸೂಚಿ 
ಸೆಂಟೊ ಸೋಮ್ 

ಈ ಕೇಂದ್ರ 
. ಎಂಡೋಲ್ಲಾಸ್ಟಿಕ್ ರೆಟಿಕ್ಯುಲಮ್ 

ಈ ಕೇಂದ್ರ ಭಿತ್ತಿ 
E .. ನ್ಯೂಕ್ಲಿಯೋಲಸ್ 


Hif . 


* ¢ 


ಮೈಟೊಕಾಂಡ್ರಿಯ 


* 


* 


ಜೀವಕಣ 


ಇದು ಘನ , ದ್ರವ ಮತ್ತು ಅನಿಲ - ಈ ಅಣುಗಳ ಆವಶ್ಯಕ ವಿನಿಮಯಕ್ಕೆ 
ಸಹಾಯಕವಾಗಿ ಪರಿಣಮಿಸುತ್ತದೆ. ಜೀವಕಣವು ಆಹಾರದ್ರವ್ಯಗಳನ್ನು ಒಳತೆಗೆದು 
ಕೊಳ್ಳಬಲ್ಲುದು, ಅನಗತ್ಯವಾದುದನ್ನು ವಿಸರ್ಜಿಸಬಲ್ಲುದು, ಜೀವಕಣಗಳ 


ಜೀವದ ರಾಸಾಯನಿಕ ಸ್ವರೂಪ 

೧೧೨೯ 
ನಿಯಂತ್ರಣ ವ್ಯವಸ್ಥೆಯ ನಿಯಮಗಳಿಗೆ ಅನುಗುಣವಾಗಿ ಹಿಗ್ಗಬಲ್ಲುದು ಮತ್ತು 
ಕುಗ್ಗ ಬಲ್ಲುದು. 

ಜೀವಕಣದ ಹೊರಭಿತ್ತಿಯು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ (endo 
plasmic reticulum ) ಎಂಬ ಒಳಭಿತ್ತಿಯೊಂದಿಗೆ ಸಂಬಂಧಪಡೆದಿರುತ್ತದೆ. 
ಸೂಕರಚನೆಯಿಂದ ಕೂಡಿರುವ ರೈಬೊಸೋಮ್( ribosome) ಗಳು ಈ 
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್‌ಗಳ ಜೊತೆಯಲ್ಲಿ ಸೇರಿಕೊಂಡಿರುತ್ತವೆ. ರೈಬೊ 
ಸೋಮ್‌ಗಳು ಪ್ರೊಟೀನ್ ಮತ್ತು ರೈಬೊನೂಕ್ಲಿಯಿಕ್ ಆಮ್ಲ ಗಳಿಂದ ( ribo 
nucleic acid ; RNA ) ಮಾಡಲ್ಪಟ್ಟಿದ್ದು ಪ್ರೊಟೀನುಗಳ ಉತ್ಪನ್ನ ಕೇಂದ್ರ 
ಗಳಾಗಿ ವರ್ತಿಸುತ್ತವೆ. ಜೀವಕಣದಲ್ಲಿ ಮೈಟೊಕಾಂಡ್ರಿಯ ( mitochondria ) 
ಎಂಬ ಉದ್ದವಾದ ಸೂಕ್ಷರಚನೆಗಳಿವೆ. ಇವು ಜೀವಕಣದ ಶಕ್ತಿ ಉತ್ಪನ್ನ 
ಕೇಂದ್ರಗಳು. ಇವು ಉಸಿರಾಟದ ಕ್ರಮದ ಮೂಲಕ, ಪುನರುತ್ಪತ್ತಿಯನ್ನೂ 
ಒಳಗೊಂಡು ಎಲ್ಲ ರಾಸಾಯನಿಕ ಪರಿವರ್ತನೆಗಳಿಗೂ ಅಗತ್ಯವಾದ ಶಕ್ತಿಯನ್ನು 
ನೀಡುತ್ತವೆ. 

ಜೀವಕಣದ ಎಲ್ಲ ಚಟುವಟಿಕೆಗಳೂ ನಿಯಂತ್ರಣ ಕೇಂದ್ರವಾದ ಕಣಕೇಂದ್ರ 
ದಿಂದ (nucleus ) ನಡೆಯುತ್ತವೆ. ಕಣಕೇಂದ್ರವು ತನ್ನದೇ ಕಣಭಿತ್ತಿಯಿಂದ 
ಆವೃತವಾಗಿದ್ದು ಆಕೃತಿಯಲ್ಲಿ ಮೊಟ್ಟೆಯನ್ನು ಹೋಲುತ್ತದೆ. ಕಣಕೇಂದ್ರದಲ್ಲಿ 
ಕೋಮಟನ್ (chromatin ) ವಸ್ತುಗಳೂ ಮತ್ತು ನ್ಯೂಕ್ಲಿಯೋಲಸ್ (nucleo 
lus) ಎಂಬ ಒಳರಚನೆಯೂ ಇರುತ್ತವೆ. ಕೊಮಟನ್ ಮತ್ತು ನ್ಯೂಕ್ಲಿಯೋ 
ಲಸ್‌ಗಳೆರಡರಲ್ಲಿಯೂ ಪ್ರೋಟೀನುಗಳಿರುತ್ತವೆ. ಆದರೆ ಈ ರಚನೆಗಳ ಬಹು 
ಮುಖ್ಯವಾದ ಅಂಗವೆಂದರೆ ನ್ಯೂಕ್ಲಿಯಿಕ್ ಆಮ್ಲ ಗಳು, ಕೊಮಟನ್‌ ವಸ್ತುವು 
ಡಿಆಕ್ಸಿರೈಬೊನೂಕ್ಲಿಯಿಕ್ ಆಮ್ಲ ದಿಂದ ( deoxyribonucleic acid ; DNA ) 
ಕೂಡಿರುತ್ತದೆ. ಜೀವಕಣದ ಡಿ.ಎನ್ . ಎ . ಎಲ್ಲವೂ ವಾಸ್ತವವಾಗಿ ಕೇಂದ್ರದ 
ಕೋಮಟಿನ್‌ನಲ್ಲಿಯೇ ಕೇಂದ್ರೀಕೃತವಾಗಿರುತ್ತದೆ. ನ್ಯೂಕ್ಲಿಯೋಲಸ್‌ನಲ್ಲಿ 
ರೈಬೋನ್ಯೂಕ್ಲಿಯಿಕ್ ಆಮ್ಲ ಇರುತ್ತದೆ. 

ಎಲ್ಲ ಜೀವಕಣಗಳಲ್ಲಿನ ಬಹು ಮುಖ್ಯವಾದ ದ್ರವ್ಯ ನೀರು ( ಸುಮಾರು 
೭೫ % ), ಜೀವಕಣದ ಉಳಿದ ಭಾಗವು ಪ್ರೋಟೀನ್ (ಸಸಾರಜನಕ ಪದಾರ್ಥ), 
ಡಿ . ಎನ್ . ಎ., ಆರ್ .ಎನ್ . ಎ ., ಲಿಪಿಡ್ ( ಜಿಡ್ಡಿನ ಪದಾರ್ಥ) ಮತ್ತು ಕಾರ್ಬೊ 
ಹೈಡೇಟು ( ಶರ್ಕರಪಿಷ್ಟಗಳಂಥ ಪದಾರ್ಥ) - ಇವುಗಳಿಂದ ಕೂಡಿರುತ್ತದೆ. ಈ 
ಪದಾರ್ಥಗಳು ಜೀವಕಣಗಳ ವಿವಿಧ ಭಾಗಗಳನ್ನೂ ರೂಪಿಸುತ್ತವೆ. ಇವೆಲ್ಲವೂ 
ವಿಶಿಷ್ಟವಾದ ದೊಡ್ಡ ಅಣುಗಳಾಗಿದ್ದು ಜೀವವಸ್ತುಗಳಲ್ಲಿ ಮಾತ್ರ ಕಂಡುಬರುತ್ತವೆ. 

ಜೀವವೆಂಬುದು ದೇಹದೊಳಗಿನ ಪ್ರತಿ ಜೀವಕಣದಲ್ಲಿಯೂ ನಡೆಯುತ್ತಿರುವ 
ರಾಸಾಯನಿಕ ಪರಿವರ್ತನೆಗಳ ಒಟ್ಟು ಪರಿಣಾಮ . ಬಹುಪಾಲು ಕಣಗಳು 


೧೧೩೦ 

ಪ್ರಬುದ್ಧ ಕರ್ಣಾಟಕ 
ನಿರ್ವಹಿಸುವ ಸಾಮಾನ್ಯ ಕೆಲಸವೆಂದರೆ ಆಹಾರ ಸ್ವೀಕರಣ (ingestion ), 
ಮೈಗೂಡಿದ ಆಹಾರದ ರಾಸಾಯನಿಕ ಬದಲಾವಣೆಗಳು ( metabolism ), 
ವಿಸರ್ಜನೆ ( excretion ), ಉಸಿರಾಟ ( respiration), ಬೆಳವಣಿಗೆ ( growth ), 
ಪುನರುತ್ಪತ್ತಿ (reproduction) ಮತ್ತು ಪ್ರಚೋದನೆಯಿಂದ ಚೇತನಗೊಳಿಸು 
ವುದು ( irritability ). ಇದರ ಜೊತೆಗೆ ಕೆಲವು ಜೀವಕಣಗಳು ಹಲವು ವಿಶಿಷ್ಟ 
ಕೆಲಸಗಳನ್ನೂ ಮಾಡುತ್ತವೆ. ಕೆಂಪುರಕ್ತ ಕಣಗಳು ಆಮ್ಲಜನಕ ಮತ್ತು 
ಇಂಗಾಲಾಮ್ಲಗಳನ್ನು ವರ್ಗಾಯಿಸುವುವು ; ಸಸ್ಯ ಕಣಗಳು ನೀರು ಮತ್ತು 
ಇಂಗಾಲಾಮ್ಲಗಳನ್ನು ಸೂರ್ಯಕಿರಣಗಳ ನೆರವಿನಿಂದ ಸಕ್ಕರೆ ಪದಾರ್ಥಗಳನ್ನಾಗಿ 
ಪರಿವರ್ತಿಸುವುವು. 


ಪ್ರೋಟೀನುಗಳು 
ಪ್ರೋಟೀನುಗಳು ಜೀವಕಣಗಳಲ್ಲಿನ ಬಹು ಮುಖ್ಯವಾದ ಅಂಶ . ಅವು ಜೀವಕಣ 
ಗಳಿಗೆ ಆಕೃತಿ ಮತ್ತು ದ್ರವ್ಯಗಳನ್ನು ನೀಡುವುವಲ್ಲದೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು 
ನಿರ್ವಹಿಸುತ್ತವೆ. ಜೀವದ ಅಸ್ತಿತ್ವಕ್ಕೆ ಕಾರಣವಾದ ಕಣ ಪ್ರತಿಕ್ರಿಯೆಗಳೆಲ್ಲವೂ 
ಎನ್‌ಜೈಮ್( enzyme) ಗಳ ಹತೋಟಿಯಲ್ಲಿವೆ. ಎಲ್ಲಾ ಎನ್ಜೈಮ್‌ಗಳೂ 
ಪ್ರೋಟೀನುಗಳು, ಜೀವಕಣದ ಕೆಲಸವನ್ನು ನಿರ್ವಹಿಸುವ ಯಂತ್ರಗಳೇ ಇವು. 
ಎನ್ಜೈಮ್ಗಳು ತಮ್ಮ ಕಾರ್ಯವನ್ನು ಬಹು ನಿಷ್ಕಷ್ಟವಾಗಿ ನಡೆಸುತ್ತವೆ. 
ಪ್ರತಿಯೊಂದು ರಾಸಾಯನಿಕ ಬದಲಾವಣೆಗೂ ಒಂದೊಂದು ಎನ್ಜೈಮ್ ಅಗತ್ಯ . 
ಆದ್ದರಿಂದ ಜೀವಕಣದಲ್ಲಿ ನಡೆಯುವ ಅಧಿಕಸಂಖ್ಯೆಯ ರಾಸಾಯನಿಕ ಪರಿವರ್ತನೆ 
ಗಳನ್ನು ನಿರ್ವಹಿಸಲು ಅದರಲ್ಲಿ ಅಧಿಕಸಂಖ್ಯೆಯ ಎನ್ಜೈಮ್‌ಗಳು ಇರಬೇಕಾಗು 
ತದೆ. ಹೀಗೆ ಜೀವದ ಅಸ್ತಿತ್ವವು ರಾಸಾಯನಿಕ ಪರಿವರ್ತನೆಗಳಿಗೆ ಅಗತ್ಯವಾದ 
ಎನ್‌ಜೈಮ್ ಸಂಶ್ಲೇಷಣೆಯನ್ನು ಅವಲಂಬಿಸುತ್ತದೆ. ಎನ್‌ಜೈಮ್ಗಳುಪ್ರೋಟೀನು 
ಗಳಾದುದರಿಂದ ಕಣಗಳೊಳಗೆ ಅಗತ್ಯವಾಗಿ ಇರಬೇಕಾದ ಪ್ರೋಟೀನುಗಳ 
ಸಂಶ್ಲೇಷಣೆಯ ಮೇಲೆ ಜೀವದ ಇರುವಿಕೆ ನಿರ್ಧರಿತವಾಗುತ್ತದೆ. ಆದ್ದರಿಂದ ಜೀವದ 
ರಾಸಾಯನಿಕ ಆಧಾರವೆಂದರೆ ಪ್ರೋಟೀನುಗಳ ಜೈವಿಕ ಸಂಶ್ಲೇಷಣೆಯಲ್ಲದೆ 
(biosynthesis) ಬೇರೆಯಲ್ಲ. 

ಪ್ರೋಟೀನ್ ಎಂಬುದು ಒಂದು ಸಾವಯವ ದ್ರವ್ಯ , ನೈಟ್ರೋಜನ್ 
( ಸಾರಜನಕ) ನಿಂದ ಕೂಡಿರುವ ಅಮೈನೊ ಆಮ್ಲ ಗಳೆಂಬ ( amino acid) 
ಸಂಯುಕ್ತಗಳಿಂದ ಪ್ರೋಟೀನುಗಳು ಉಂಟಾಗುತ್ತವೆ. ಪ್ರೋಟೀನುಗಳಲ್ಲಿ ಬೇರೆ 
ಬೇರೆ ರೀತಿಯ ಸುಮಾರು ಇಪ್ಪತ್ತು ಅಮೈನೋ ಆಮ್ಲಗಳಿವೆ. ಅವುಗಳೆಲ್ಲವೂ 
ಮುಂದೆ ತೋರಿಸಿರುವ ಏಕರೀತಿಯ ರಚನೆಯಿಂದ ಕೂಡಿವೆ . 


ಜೀವದ ರಾಸಾಯನಿಕ ಸ್ವರೂಪ 


೧೧೩೧ 


H 


R 


0 


H - N - CH - C - OH 
ಒಂದು ಅಮೈನೊ ಆಮ್ಲ ಕ್ಕೂ ಮತ್ತೊಂದು ಆಮೈನೊ ಆಮ್ಲ ಕ್ಕೂ ಇರುವ 
ವ್ಯತ್ಯಾಸವೆಂದರೆ ಪಾರ್ಶ್ವತಂತುವಾದ R ಎಂಬುದು. ಅದು ಗೋಸೀನ್ ( glycine) 
ಎಂಬ ಅಮೈನೊ ಆಮ್ಲ ದಲ್ಲಿರುವ ಜಲಜನಕದ ಪರಮಾಣುವಿನಂತೆ , ಅಥವಾ 
ಅಲನೀನ್ ( alanine ) ನಲ್ಲಿರುವ ಮಾಧ್ಯೆಲ್ ( methyl ) ಗುಂಪಿನಂತೆ (CH ) 
ಸರಳವಾಗಿರಬಹುದು; ಇಲ್ಲವೆ ಟ್ರಸ್ಟೋಫ್ಯಾನ್‌ನಲ್ಲಿರುವಂತೆ ಜಟಿಲ ರಚನೆ 
ಉಳ್ಳದ್ದಾಗಿರಬಹುದು, R ಪಾರ್ಶ್ವತಂತುವನ್ನು ಹೊತ್ತಿರುವ ಇಂಗಾಲದ 
ಪರಮಾಣುವು ಆಮೀಯವಾದ ಕಾರ್ಬಾಕ್ಸಿಲ್ ( COOH) ಗುಂಪಿಗೂ ಮತ್ತು 
ಕ್ಷಾರೀಯವಾದ ಅಮೈನೊ ( NH ,) ಗುಂಪಿಗೂ ಸೇರಿಕೊಂಡಿರುತ್ತದೆ. 

ಪ್ರೋಟೀನುಗಳ ರಚನಾಘಟಕಗಳಾದ ಅಮೈನೋ ಆಮ್ಲಗಳನ್ನು ಕೆಳಗೆ 
ಕೊಟ್ಟಿದೆ. 

ಪಟ್ಟ ೧ 
ಅಲನೀನ್ (alanine) 

3, 08 gejo (threonine ) 
ಆಸ್ಪರಜೀನ್ ( asparagine) ಪೊಲೀನ್ ( proline) 
ಅಸ್ಪಾರ್ಟಕ್ ಆಮ್ಲ ( aspartic Acid ) ಫಿನೈಲ್ ಅಲನೀನ್ ( phenylalanine) 
ಆರ್ಜಿನೀನ್ ( arginine) 

ಮೆಥಿಯೋನೀನ್ ( methionine) 
ಐಸೊಲೂಸೀನ್ (isoleucine) evose jos (leucine ) 
ಗ್ಲುಟಾಮಿಕ್ ಆಮ್ಲು ( glutamic acid) ಲೈಸೀನ್ (Lysine) 
no EJA SO JO ( glutamine) 

ವ್ಯಾಲೀನ್ ( valine) 
ಸೀನ್ ( glycine ) 

ಸಿಸ್ಟೆನ್ ( cysteine ) 
ಟೈರೊಸೀನ್ ( tyrosine) 

ಸೀರೀನ್ (serine ) . 
83,cgo bilo po , Jor (tryptophane ) , ae Jos (histidine) 

ಒಂದು ಅಮೈನೋ ಆಮ್ಲದ ಕಾರ್ಬಾಕ್ಸಿಲ್ ಭಾಗವು ಮತ್ತೊಂದು ಆಮ್ಲದ 
ಅಮೈನೊ ಭಾಗದೊಡನೆ ಕೆಳಗೆ ಕಾಣುವಂತೆ ಕೂಡಿಕೊಳ್ಳಬಹುದು. 
H 

H20 HR O 
H - N - CH - C - OH + HN- CH - C - OH. 

T ". 
HR OHRO 


H - N - CH - C - N - CH - C - OH 


೧೧೩೨ 

ಪ್ರಬುದ್ಧ ಕರ್ಣಾಟಕ 
ಹೀಗೆ ರಚನೆಗೊಂಡ CONH ಹೆಣಿಕೆಯನ್ನು (linkage) ಪೆಪ್ಟೈಡ್ ಬಂಧ 
( peptide bond) ಎಂದು ಕರೆಯುತ್ತಾರೆ. ಪೆಪ್‌ಟೈಡ್ ಬಂಧವಿರುವ 
ಪದಾರ್ಥಕ್ಕೂ ಪೆಪ್‌ಟೈಡ್ ಎಂದೇ ಹೆಸರು . ಎರಡು ಅಮೈನೊ ಆಮ್ಲಗಳು ಸೇರಿ 
ಆಗಿರುವ ಪೆಪ್‌ಟೈಡಿಗೆ ಡೈಪೆಪ್ಟೆಡ್ ( dipeptide) ಎಂದು ಹೆಸರು. ನೂರು 
ಅಥವಾ ಇನ್ನೂ ಹೆಚ್ಚು ಅಮೈನೊ ಆಮ್ಲ ಗಳು ದೀರ್ಘ ತಂತುವೊಂದು ನಿರ್ಮಿತ 
ನಾಗುವ ತನಕವೂ ಈ ರೀತಿ ಒಂದರೊಡನೊಂದು ಸೇರಿಕೊಳ್ಳಬಹುದು. ಇಂಥ 
ಹೆಚ್ಚು ಅಮೈನೊ ಆಮ್ಲು ಗಳು ಕೂಡಿ ಆದ ಪೆಪ್ಟೈಡ್ಗೆ ಪಾಲಿಪೆಪ್ಟೈಡ್ 
( polypeptide) ಎಂದು ಹೆಸರು. ಸುಮಾರು ೧೦, ೦೦೦ ಅಥವಾ ಇನ್ನೂ ಹೆಚ್ಚು 
ಅಣುತೂಕವಿರುವ ಪಾಲಿಪೆಪ್ಟೈಡ್ಗಳನ್ನು ಪ್ರೋಟೀನ್ ಎನ್ನುತ್ತಾರೆ. ಕೆಲವು 
ಪ್ರೋಟೀನುಗಳು ಹತ್ತು ಲಕ್ಷ ಮತ್ತು ಅದಕ್ಕೂ ಮಾರಿದ ಅಣುತೂಕವನ್ನು 
ಹೊಂದಿರುತ್ತವೆ. 

ಪ್ರೋಟೀನ್ ರಚನೆಯಲ್ಲಿ ಒಟ್ಟು ಸುಮಾರು ಇಪ್ಪತ್ತು ಅಮೈನೋ ಆಮ್ಲ 
ಗಳು ಪಾಲುಗೊಳ್ಳುವುದರಿಂದಲೂ ಈ ಒಂದೊಂದು ಅಮ್ಮ ವೂ ಒಂದಕ್ಕಿಂತ ಹೆಚ್ಚು 
ಸಾರಿ, ಬೇರೆ ಬೇರೆ ವಿಧಗಳಲ್ಲಿ ಜೋಡಣೆಗೊಳ್ಳಲು ಸಾಧ್ಯವಿರುವುದರಿಂದಲೂ 
ಈ ರಚನಾ ಘಟಕಗಳಿಂದ ಅನೇಕ ಪ್ರೋಟೀನುಗಳನ್ನು ಪಡೆಯುವ ಸಾಧ್ಯತೆ 
ಇದೆ. 

- ಪ್ರೊಟೀನಿನಲ್ಲಿರುವ ಅಧಿಕ ಸಂಖ್ಯೆಯ ಆನ್ನು ಗಳಿಂದಾಗಿ ಮತ್ತು ಅವು 
ಜೋಡಣೆಗೊಂಡಿರುವ ರೀತಿಯಿಂದಾಗಿ ಪ್ರೋಟೀನ್ ಅಣುವು ತನ್ನೊಳಗೇ ಮಡಿಸಿ 
ಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಬೇರೆ ಬೇರೆ ಕಡೆಗಳಲ್ಲಿರುವ ಅಮೈನೊ 
ಆಮ್ಲಗಳು ಅಡ್ಡಡ್ಡಲಾಗಿ ಹೆಣೆದುಕೊಂಡು ಪ್ರೋಟೀನಿಗೆ ಉದ್ದ - ಅಗಲ- ದಪ್ಪ - ಈ 
ಪ್ರಮಾಣತ್ರಯಗಳಿರುವ ಸ್ಪಷ್ಟಾಕೃತಿಯನ್ನು ನೀಡುತ್ತವೆ. ಪ್ರಮಾಣತ್ರಯಗಳಿಂದ 
ಕೂಡಿದ ಪ್ರೋಟೀನಿನ ಈ ಮಾದರಿಯು ಅದಕ್ಕೆ ವಿಶೇಷವಾದ ಜೈವಿಕ ಗುಣಗಳನ್ನು 
ನೀಡುತ್ತದೆ. 

ಜೀವರಸಾಯನ ವಿಜ್ಞಾನಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಆಸಕ್ತಿಯನ್ನು ಕೆರಳಿ 
ಸಿರುವ ವಿಷಯವೆಂದರೆ ಜೀವಕಣದಲ್ಲಿ ಪ್ರೋಟೀನ್ ಅಣುಗಳು ರೂಪುಗೊಳ್ಳುವ 
ಅದ್ಭುತ ವ್ಯವಸ್ಥೆ . ಈ ವಿಷಯವನ್ನು ಕುರಿತು ಹೇಳುವ ಮುಂಚೆ ನ್ಯೂಕ್ಲಿಯಿಕ್ 
ಆಮ್ಲಗಳ ರಾಸಾಯನಿಕ ಸ್ವರೂಪವನ್ನು ಅರಿಯುವುದು ಅಗತ್ಯ . 


ನ್ಯೂಕ್ಲಿಯಿಕ್ ಆಮ್ಲುಗಳು 
ಪೊಟೀನುಗಳು ಅಮೈನೊ ಆಮ್ಲ ಗಳಿಂದ ಘಟಿತವಾದ ತಂತುರೂಪದ ಅಣು 
ಗಳಾಗಿರುವಂತೆ ನ್ಯೂಕ್ಲಿಯಿಕ್ ಆಮ್ಲಗಳು ನ್ಯೂಕ್ಲಿಯೊಟೈಡ್ ಎಂಬ ಘಟಕ 
ಗಳಿರುವ ದೀರ್ಘತಂತುಗಳಿಂದ ಕೂಡಿರುತ್ತವೆ. ಪ್ರತಿ ನ್ಯೂಕ್ಲಿಯೋಟೈಡ್ ಘಟಕ 


ಜೀವದ ರಾಸಾಯನಿಕ ಸ್ವರೂಪ 


೧೧೩೩ 


ದಲ್ಲಿಯೂ ಈ ಮೂರು ಭಾಗಗಳಿರುತ್ತವೆ: ಪ್ಯೂರೀನ್ ( purine) ಅಥವಾ 
ಪಿರಿಮಿಡೀನ್ ( pyrimidine base) ಕಾರ, ಐದು ಇಂಗಾಲ ಪರಮಾಣು 
ಗಳಿಂದ ಕೂಡಿದ ಶರ್ಕರ ಭಾಗ ( pentose Sugar) ಮತ್ತು ಫಾಸ್ಟೇಟ್ ಭಾಗ. 
ಶರ್ಕರ ಭಾಗ ಮತ್ತು ಕಾರಗಳು ಕೂಡಿಕೊಂಡು ಆದ ವಸ್ತುವನ್ನು ನ್ಯೂಕ್ಲಿಯೊ 
ಸೈಡ್ ಎಂದೂ ಕಾರ, ಶರ್ಕರ ಮತ್ತು ಫಾಸ್ಟೇಟ್ಗಳ ಕೂಡಿಕೆಯಿಂದ ಆದ ವಸ್ತು 
ವನ್ನು ನ್ಯೂಕ್ಲಿಯೋಟೈಡ್ ಎಂದೂ ಕರೆಯುತ್ತಾರೆ. ಆರ್ .ಎನ್ . ಎ . ಮತ್ತು 
ಡಿ .ಎನ್ . ಎ . - ಈ ಎರಡು ನ್ಯೂಕ್ಲಿಯಿಕ್ ಆಮ್ಲ ಗಳು ಕೆಳಗೆ ತೋರಿಸಿರುವಂತೆ ಭಿನ್ನ 
ಅಂಗದ್ರವ್ಯಗಳಿಂದ ಕೂಡಿವೆ. 


DNA 


RNA 


NA , 


ಡಿ. ಎನ್ . ಎ . ಆರ್ , ಎನ್ . ಎ . 

ಪ್ಯೂರೀನ್‌ಗಳು 
ಆಡೆನೀನ್ ( A ) ಅಡೆನೀನ್ ( A ) 
ಗ್ವಾ ನೀನ್ ( G) ಅಡೆನೀನ್ ( G) 


ಸ್ಕೂಲಿನ 


4 ಅಡೆನೀನ್ 


ನಿಸ್ 


ಪಿರಿಮಿಡೀನ್ಗಳು 
ಥೈಮಿನ್ ( T ) ಯುರಾಸಿಲ್ ( U) 
ಸೈಟೊಸೀನ್ ( C) ಸೈಟೊಸೀನ್ ( C) 


OH 


పిరి.మిదినో 


OH 


ಸೈಟಿನಿನ್ 


K 


HO 


HOS / 


- ಯುರಾಸಿಲ್ 


HOH5 


HOH ,C5' 


ಶರ್ಕರಗಳು 
ಡಿಆಕ್ಸಿರೈಬೋಸ್ ರೈಬೋಸ್ 


ಪೆಂಟೋಸ್ 


T 


он 


OH 


ಡಿ ಆ ರೈ ಬೋಸ್ 


ರೈ ಬೋಸ್ 


ಫಾ 
ಸ್ಟೇಟ್ 


Ho - P , 


ನ್ಯೂಕ್ಲಿಯಿಕ್ ಆಮ್ಲುಗಳ ಅಂಗದ್ರವ್ಯಗಳು 
ನ್ಯೂಕ್ಲಿಯೊಟೈಡುಗಳಲ್ಲಿ ಫಾಸ್ಟಾರಿಕ್ ಆಮ್ಲವು ಶರ್ಕರದ ಐದನೆಯ 
ಇಂಗಾಲದ ಪರಮಾಣುವಿಗೂ ಮತ್ತು ಕಾರಗಳು ಒಂದನೆಯ ಇಂಗಾಲದ ಪರ 
ಮಾಣುವಿಗೂ ಮುಂದಿನ ಚಿತ್ರದಲ್ಲಿ ತೋರಿಸಿರುವಂತೆ ಸೇರಿಕೊಂಡಿವೆ. 


೧೧೩೪ 


ಪ್ರಬುದ್ಧ ಕರ್ಣಾಟಕ 


WH 


0sd 


0P- OH 


SHON 


ಕಾರ 


ಶರ್ಕರ 


ನ್ಯೂಕ್ಲಿಯಿಕ್ ಆಮ್ಲಗಳು ಪಾಲಿನ್ನೂ 
ಕೈ ಯೊ ಟೈ ಡ್ (polynucleotide ) 
ಗಳಿಂದ ಆಗಿವೆ. ಇವುಗಳಲ್ಲಿ ಫಾಸ್ಟೇಟ್ 

ಬಂಧಗಳು ನ್ಯೂಕ್ಲಿಯೊಟೈಡ್ ಗಳನ್ನು 
ಫಾಸ್ಪೇಟ್ 

ದೀರ್ಘಸರಣಿಗಳಾಗಿ ಜೋಡಿಸಿರುತ್ತವೆ. 
ನ್ಯೂಕ್ಲಿಯೋಸೈಡ್ 

ಹೀಗೆ ಜೋಡಿಸುವಾಗ ಒ೦ ದು 
ನ್ಯೂಕ್ಲಿಯೋಟೈಡ್ ನ್ಯೂಕ್ಲಿಯೋಟೈಡಿನ ಶರ್ಕರದಲ್ಲಿರುವ 
ಒಂದು ನ್ಯೂಕ್ಲಿಯೊಟೈಡ್ ಇಂಗಾಲ-೫ನ್ನು ಪಕ್ಕದ ನ್ಯೂಕ್ಲಿಯೊ 
ಟೈಡಿನ ಶರ್ಕರದಲ್ಲಿರುವ ಇಂಗಾಲ -೩ಕ್ಕೆ ಸೇರಿಸಿರುತ್ತದೆ. ಹೀಗೆ ಶರ್ಕರ- ಫಾಸ್ಪೇಟು 
ನ್ಯೂಕ್ಲಿಯಿಕ್ ಆಮ್ಲ ಗಳ ಬೆನ್ನೆಲುಬಿನ ರೀತಿಯಲ್ಲಿರುತ್ತದೆ. ಪ್ಯೂರೀನ್ ಮತ್ತು 
ಪಿರಮಿಡೀನ್ ಕಾರಗಳು ಅದಕ್ಕೆ ಸಾಲಾಗಿ ಅಂಟಿಕೊಂಡಿರುತ್ತವೆ. ಪ್ಯೂರೀನ್ 
ಮತ್ತು ಪಿರಮಿಡೀನ್ ಕಾರಗಳನ್ನು ನಾವು ಬೇಸ್ಟ್ ], ಬೇಸ್‌ ಮತ್ತು ಬೇಸ್ 
ಮೊದಲಾಗಿ ಸಂಕೇತಿಸುವುದಾದರೆ ನ್ಯೂಕ್ಲಿಯಿಕ್ ಆಮ್ಲ ಗಳ ಅಣುವು ಕೆಳಗೆ 
ತೋರಿಸಿರುವ ರೀತಿಯಲ್ಲಿರುತ್ತದೆ. 


N 


Nc 


Ac೦ : ಬೇಸ್ 3 


Oh 


k , 64 


ಚೀಸ್‌ 4 


ಡಿ . ಎನ್ ಎ 

ಆರ್ ಎನ್ ಎ 
ಬಹುನ್ಯೂಕ್ಲಿಯೋಟೈಡ್ 

ಬರನ್ಯೂಕ್ಲಿಯೋಟೈಡ್ 
ಆರ್ . ಎನ್ . ಎ , ಮತ್ತು ಡಿ . ಎನ್ . ಎ . 

ಪಾಲಿನ್ಯೂಕ್ಲಿಯೊಟೈಡ್ಗಳು 
ಅಥವಾ ಬಹುನ್ಯೂಕ್ಲಿಯೊಟೈಡುಗಳು 


ಜೀವದ ರಾಸಾಯನಿಕ ಸ್ವರೂಪ 


೧೧೩೫ 


ಡಿ.ಎನ್ . ಎ . ತುಂಬ ಉದ್ದವೂ , 
ಬಹು ತೆಳುವೂ ಆದ, ಆದರೆ ಬಿಗಿಯಾದ 
ಅಣು. ಅದರ ಅಣುತೂಕವು ಕಡೆಯ 

ಪಕ್ಷ ೬ ,೦೦೦, ೦೦೦ ಇರುತ್ತದೆ. ಆದ್ದರಿಂದ 
GExcl 

ಅಣುವೊಂದರಲ್ಲಿ ೨೦ ,೦೦೦ಕ್ಕೆ ಕಡಮೆ 
ಯಿಲ್ಲದಷ್ಟು ನ್ಯೂ ಕೈ ಯೊ ಟೈ ಡ್ ಗಳು 
ಇರುತ್ತವೆ. ಅಣುವು ಇಷ್ಟು ಬಿಗಿಯಾಗಿ 

ರಲು ಕಾರಣ, ಪ್ರತಿ ಅಣುವೂ ಎರಡು 
ಜಲಜನಕದ ಬಂಧ 

ನ್ಯೂಕ್ಲಿಯೋಟೈಡ್ ತಂತುಗಳಿಂದ ಕೂಡಿ 
ಡಿ . ಎನ್ . ಎ . ಕ್ಷಾರಯುಗಳಗಳು ( base 
pairs ) 

* ರುತ್ತದೆ. ಈ ತಂತುಗಳು ಪರಸ್ಪರ 

ವಿರುದ್ಧ ದಿಕ್ಕಿನಲ್ಲಿವೆ ಮತ್ತು ನಿರ್ದಿಷ್ಟ 
ಸ್ಥಳಗಳಲ್ಲಿ ಜಲಜನಕ ಬಂಧದಿಂದ ( hydrogen bond) ಕೂಡಿಸಲ್ಪಟ್ಟರು 
ಇವೆ. ( ಜಲಜನಕ ಬಂಧಗಳು ' ಒಂದೇ ಅಥವಾ ಬೇರೆಬೇರೆ ಅಣುವಿನಲ್ಲಿರುವ 
ಜಲಜನಕದ ಪರಮಾಣು ಮತ್ತು ಆಮ್ಲಜನಕ ಅಥವಾ ಸಾರಜನಕದ ಪರಮಾಣು 
ಗಳನ್ನು ಸೇರಿಸುವ ಕೊಂಡಿಗಳು ಇವು ದುರ್ಬಲವಾದ ಬಂಧಗಳು). ಜಲಜನಕದ 
ಬಂಧವು ಒಂದು ಎಳೆಯಲ್ಲಿರುವ ಅಡೆನೀನ್‌ಗೂ ( ಎ), ವಿರುದ್ದ ಎಳೆಯಲ್ಲಿರುವ 
ಥೈಮಿನ್‌ಗೂ ( ಟ) ಅಥವಾ ಒಂದು ಎಳೆಯ ಗ್ರಾನೀನ್‌ಗೂ ( ಜಿ ) ವಿರುದ್ದ 
ಎಳೆಯಲ್ಲಿರುವ ಸೈಟೊಸೀನ್‌ಗೂ ( ಸಿ) ಸಂಬಂಧ ಕಲ್ಪಿಸಿರುತ್ತದೆ. 


- ಚಾರ್ ಗಾಫ್ ( Chargaf) ಮತ್ತು ಅವನ ಸಹೋ 
ದ್ಯೋಗಿಗಳು ಬೇರೆ ಬೇರೆ ಮೂಲಗಳಿಂದ ಡಿ.ಎನ್ . ಎ. 
ಯನ್ನು ವಿಶ್ಲೇಷಿಸಿದಾಗ ' ಎ ' ಗೆ - ಟ > ಸಮನಾಗಿಯೂ , 
* ಜಿ ಗೆ ' ಸಿ ' ಸಮನಾಗಿಯೂ ಮತ್ತು ಎ + ಜಿ ಗೆ ಸಿ+ ಟ ಸಮು 
ನಾಗಿಯೂ ಇದ್ದುದು ಕಂಡುಬಂತು. ಈ ವಿಷಯವನ್ನೂ 
ಮತ್ತು ಎಕ್ಸ್‌ ಬಗ್ಗೆ ಮಾರಿಸ್ ವಿಲ್ಕಿನ್ಸ್ ( Maurice 
Wilkins ) ಸಂಗ್ರಹಿಸಿದ ವಿಷಯಗಳನ್ನೂ ಆಧಾರವಾಗಿಟ್ಟು 
ಕೊಂಡು ಜೀವ ವಾಟ್ಟನ್ ( James Watson ) ಮತ್ತು 
ಫ್ರಾನ್ಸಿಸ್ ಕ್ರಿಕ್ ( Francis Crick ) ಎಂಬ ಇಬ್ಬರು 
ವಿಜ್ಞಾನಿಗಳು ಡಿ.ಎನ್ . ಎ . ನಲ್ಲಿ ನ್ಯೂಕ್ಲಿಯೊ ಟೈಡ್ಗಳ 
ಶ್ರೇಣಿಯು ಎರಡು ಸುರುಳಿ ಅಥವಾ ಆವರ್ತಗಳ ಆಕಾರದಲ್ಲಿ 
ಇರುತ್ತದೆ ಎಂಬ ಸಿದ್ಧಾಂತಕ್ಕೆ ಬಂದರು. ಇದನ್ನು 

- ಡಿ . ಎನ್ . ಎ . 
ವಾಟ್ಸನ್ - ಕ್ರ ಡಿ.ಎನ್ . ಎ . ಆವರ್ತದ್ವಯ ರಚನೆ ಆವರ್ತದ್ವಯಗಳು 


೧೧೩೬ 

ಪ್ರಬುದ್ಧ ಕರ್ಣಾಟಕ 
ಗಳೆಂದು (Watson - Crick double helical structure ) ಕರೆಯುತ್ತಾರೆ. ಈ 
ಸೂತ್ರದ ಮಹತ್ವ ಎಷ್ಟೆಂಬುದು ಈ ಲೇಖನದ ಕಡೆಯ ಭಾಗದಲ್ಲಿ ತಿಳಿದು 
ಬರುತ್ತದೆ. ಮೇಲಿನ ' ಸಂಶೋಧನೆಗಾಗಿ ವಿಲ್ಕಿನ್ಸ್ , ವಾಟ್ಟನ್ ಮತ್ತು ಕ್ರಿಕ್ 
ಮೂವರಿಗೂ ನೊಬೆಲ್ ಬಹುಮಾನ ದೊರೆಯಿತು. 


ಆನುವಂಶೀಯತೆ ( Heredity ) 
ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ನ್ಯೂಕ್ಲಿಯಿಕ್ ಆಮ್ಲಗಳ ಪಾತ್ರವೇನೆಂಬುದನ್ನು 
ತಿಳಿಯಲು ಆನುವಂಶೀಯತೆಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವುದು 
ಅಗತ್ಯ . ಅನೇಕ ಜೀವಿಗಳು ವಿವರಗಳಲ್ಲಿ ತಮ್ಮ ಜನಕಜೀವಿಗಳಿಂದ ಬೇರೆ 
ಯಾಗಿದ್ದರೂ ಸ್ಕೂಲವಾಗಿ ಅವುಗಳನ್ನೇ ಹೋಲುತ್ತವೆ. ತಂದೆತಾಯಿಗಳಿಂದ 
ದೊರೆಯುವ ಪೂರ್ವ ಜೀವಕಣಗಳಿಂದಲೇ ಹೊಸ ಸಂತಾನವು ಜನಿಸುವುದು. 
ಹೀಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂತತವಾದ ಸಂಬಂಧವೊಂದು 
ಇದ್ದೇ ಇದೆ. ಇದನ್ನೇ ಆನುವಂಶೀಯತೆ ಎನ್ನು ತ್ತಾರೆ. ಆನುವಂಶೀಯತೆಯ ಏಕ 
ಮಾನಕ್ಕೆ ವಂಶವಾಹಿ ( Gene) ಎಂದು ಹೆಸರು( Genos = ಜನಾಂಗ, ಸಂತತಿ). 
ವಂಶವಾಹಿಗಳು ವರ್ಣತಂತುವಿನಲ್ಲಿ ( Chromosome) ಇರುತ್ತವೆ ( chromo = 
ವರ್ಣ ; some = ತಂತು). ಈ ವರ್ಣತಂತುಗಳು ಜೀವಕಣದ ಕಣಕೇಂದ್ರದ 
ಲ್ಲಿರುತ್ತವೆ. 

ರೂಪು, ಮಾಟ, ಶರೀರರಚನೆಗಳನ್ನೂ ಒಳಗೊಂಡು ಜೀವಿಯೊಂದರ 
ಆನುವಂಶೀಯತೆಯ ಎಲ್ಲ ಲಕ್ಷಣಗಳೂ , ಲಿಂಗ ಮತ್ತು ನಿರ್ಲಿಂಗ ಸಂತತಿ ಪ್ರಸಾರ 
ಗಳೆರಡರಲ್ಲಿಯೂ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದಾಟುತ್ತವೆ. 
ಇವು ತನ್ನನ್ನೇ ಪ್ರತಿಸೃಷ್ಟಿಸಿಕೊಳ್ಳಬಲ್ಲ ನ್ಯೂಕ್ಲಿಯಸ್ಸಿನ ಮೂಲಧಾತುಗಳ 
ಹತೋಟಿಯಲ್ಲಿ ಇರುತ್ತವೆ. 

ವಂಶವಾಹಿಗಳು ಪೂರ್ಣವಾಗಿ ಶಾಶ್ವತವಾದುವಲ್ಲ. ಕೆಲವೊಮ್ಮೆ ಅವು 
ಸ್ವತಂತ್ರವಾಗಿ ಅಥವಾ ಬೇರೊಂದು ಭೌತ ಇಲ್ಲವೆ ರಾಸಾಯನಿಕ ಕಾರಕಗಳ 
ಪ್ರಭಾವಕ್ಕೆ ಒಳಗಾಗಿ ಬದಲಾಗಿಬಿಡಬಹುದು . ಈ ಬದಲಾವಣೆಗೆಮೂಟೇಷನ್ 
( mutation) ಎಂದು ಹೆಸರು. ಈ ಬದಲಾವಣೆಯು ವಂಶವಾಹಿಗಳ ಗುಣ 
ಲಕ್ಷಣಗಳಲ್ಲಿಯೂ ಬದಲಾವಣೆಯನ್ನುಂಟುಮಾಡಬಹುದು. ಇಂಥ ಬದಲಾವಣೆ 
ಗಳೂ ಸಹ ಜನಕಜೀವಿಯಿಂದ ಸಂತತಿಗೆ ವರ್ಗಾಯಿಸಲ್ಪಡುತ್ತವೆ. 

ವಂಶಶಾಸ್ತ್ರದ ( Genetic Science) ಈ ಕೆಲವು ಸಂಗತಿಗಳು ಮೆಂಡಲ್ 
ನಿಂದ ( Mendel ) ನೂರು ವರ್ಷಗಳ ಹಿಂದೆಯೇ ತಿಳಿಯಲ್ಪಟ್ಟರೂ ವಂಶವಾಹಿಗಳ 
ರಾಸಾಯನಿಕ ಸ್ವರೂಪವೇನು, ಇವು ಹೇಗೆ ತಮ್ಮ ಗುಣಲಕ್ಷಣಗಳನ್ನು ಪ್ರತಿ 
ಸೃಷ್ಟಿಸುತ್ತವೆ ಎಂಬ ಬಗ್ಗೆ ಏನೂ ತಿಳಿದಿರಲಿಲ್ಲ. ಕಳೆದ ಎರಡು ದಶಕಗಳ ಕಾಲ 


ಜೀವದ ರಾಸಾಯನಿಕ ಸ್ವರೂಪ 


೧೧೩೭ 


ಈ ಕ್ಷೇತ್ರದಲ್ಲಿ ನಡೆದ ಸಂಶೋಧನೆಯ ಫಲವಾಗಿ ಮೇಲೆ ಹೇಳಿದ ಅಂಶಗಳ ಬಗ್ಗೆ 
ಹಲವು ಸಂಗತಿಗಳು ಹೊರಬಿದ್ದಿವೆ. ವಾಂಶಿಕ ಗುಣಲಕ್ಷಣಗಳು ಅಥವಾ ವೈಶಿಷ್ಟ 
ಗಳು (genetic factors) ವರ್ಣತಂತುಗಳಿಂದ ಕೊಂಡೊಯ್ಯಲ್ಪಡುತ್ತವೆ. ಈ 
ವರ್ಣತಂತುಗಳಲ್ಲಿ ಪ್ರೋಟೀನು ಮತ್ತು ಡಿ.ಎನ್ . ಎ . ಗಳೇ ಪ್ರಧಾನವಾಗಿರುತ್ತವೆ. 
ಆದ್ದರಿಂದ ಇವುಗಳಲ್ಲೊಂದು ವಾಂಶಿಕ ದ್ರವ್ಯವಾಗಿರಬೇಕೆಂದು ಭಾವಿಸುವುದು 
ಸಹಜ, ವಾಂಶಿಕ ಗುಣಲಕ್ಷಣಗಳು ವರ್ಣತಂತುವಿನ ಪ್ರೋಟೀನುಗಳಲ್ಲಿ 
ಅಡಗಿರುತ್ತವೆಂದೂ , ಡಿ. ಎನ್ .ಎ . ಅಣುವು ತೀರ ಸರಳವಾಗಿದ್ದು ಅದು ಬೇರೆ ಬೇರೆ 
ಬಗೆಯ ವಂಶವಾಹಿಗಳ ಉತ್ಪತ್ತಿಯನ್ನು ಹೆಚ್ಚು ಸಂಖ್ಯೆಯಲ್ಲಿ ಒಳಗೊಳ್ಳುವುದು 
ಸಾಧ್ಯವಿಲ್ಲವೆಂದೂ ಬಹಳ ವರ್ಷಗಳವರೆಗೆ ಭಾವಿಸಲಾಗಿತ್ತು . ವಂಶವೈಶಿಷ್ಟ 
ವನ್ನು ರೂಪಿಸುವುದರಲ್ಲಿ ಡಿ, ಎನ್ . ಎ . ಯ ಮಹತ್ವ ಎಷ್ಟು ಎಂಬುದು ಕ್ರಿ . ಶ. 
೧೯೪೪ರಲ್ಲಿ ಆವೆರಿ ( Avery ) ಮತ್ತು ಅವನ ಸಂಗಡಿಗರು ನಡೆಸಿದ ಪ್ರಯೋಗಗಳಿಂದ 
ಸ್ಪಷ್ಟವಾಯಿತು. ಈ ಮೂಲಸಮಸ್ಯೆಗಳನ್ನು ಸಾಮಾನ್ಯವಾಗಿ ಏಕಾಣುಜೀವಿ 
ಅಥವಾ ಮುಂದೆ ತಿಳಿಸಲಿರುವ ವೈರಸ್ ( Virus) ಗಳಲ್ಲಿ ಅಭ್ಯಾಸಮಾಡಲಾಗು 
ತದೆ. ಏಕೆಂದರೆ ಈ ಜೀವಿಗಳ ಜೀವಕಣದಲ್ಲಿನ ವ್ಯವಸ್ಥೆಯು ಸಸ್ಯ ಹಾಗೂ 
ಪ್ರಾಣಿಗಳ ಜೀವಕಣಗಳಲ್ಲಿನ ವ್ಯವಸ್ಥೆಗೆ ಸದೃಶವಾಗಿದ್ದು ಅವುಗಳಿಗಿಂತ ಹೆಚ್ಚು 
ಸರಳವಾಗಿರುತ್ತದೆ. 

ನ್ಯುಮೋನಿಯ ರೋಗಕ್ಕೆ ನ್ಯುಮೊಕಾಕಸ್ (pneumococcus) ಎಂಬ 
ಜೀವಕಣಗಳು ಕಾರಣ. ಈ ಕಣಗಳು ಹೆಚ್ಚು ನಯವಾದ ಪೊರೆಯನ್ನು ಹೊಂದಿರು 
ತವೆ. ಆದರೆ ಕೆಲವಕ್ಕೆ ಮಾತ್ರ ಒರಟಾದ ಮೇಲುಮೆ ಇರುತ್ತದೆ. ಇವೆರಡರಲ್ಲಿ 
ನಯವಾದ ಪೊರೆ ಇರುವ ಕಣಗಳೇ ರೋಗಕ್ಕೆ ಕಾರಣ. ಒರಟಾದ ಮೇಲು 
ಇರುವ ಕಣಗಳನ್ನು ದೇಹಕ್ಕೆ ಸೇರಿಸಿದಾಗ ನ್ಯುಮೋನಿಯ ರೋಗ ಬರದೆ ನಯ 
ವಾದ ಪೊರೆ ಇರುವ ಕಣಗಳನ್ನು ಸೇರಿಸಿದಾಗ ಮಾತ್ರ ಬರುತ್ತದೆ. ಒರಟಾದ 
ಮತ್ತು ರೋಗೋತ್ಪತ್ತಿ ಮಾಡದ ಕಣಗಳು ನಯವಾದ ರೋಗಕಾರಕ ಕಣಗಳಿಂದ 
ತೆಗೆದುಕೊಂಡ ಡಿ. ಎನ್ . ಎ . ಯೊಡನೆ ಬೆಳೆಯಲು ಅವಕಾಶ ಕಲ್ಪಿಸಿದಾಗ ಅವು 
ನಯವಾದ ಕಣಗಳಾಗಿ ಪರಿವರ್ತನೆಗೊಂಡದ್ದಲ್ಲದೆ ರೋಗಕಾರಕಗಳಾದುವು. 
ಹೀಗೆ ಉತ್ಪನ್ನಗೊಂಡ ಕಣಗಳು ಅದೇ ರೀತಿಯ ಪೊರೆಗಳನ್ನು ಉತ್ಪತ್ತಿ ಮಾಡುತ್ತಾ 
ಅನಿರ್ದಿಷ್ಟವಾಗಿ ಪ್ರಸಾರಗೊಳ್ಳುತ್ತಾ ಹೋಗಬಹುದು. ಇದರಿಂದ ವಂಶವೈಶಿಷ್ಟ 
ಗಳ ನಿರ್ಧರಣ ಮತ್ತು ವಂಶಾಭಿವೃದ್ಧಿ – ಈ ಎರಡು ಗುಣಗಳಿಗೆ ಡಿ.ಎನ್ . ಎ . 
ಮುಖ್ಯ ಕಾರಣವೆಂದು ತಿಳಿದುಬರುತ್ತದೆ. 
ವೈರಸ್ ( Virus) 
ಡಿ.ಎನ್ . ಎ . ಯ ಜೀವರಸಾಯನ ಕ್ರಿಯೆಗಳ ಮೇಲೆ ಮತ್ತು ಆ ಮೂಲಕ ಜೀವದ 
ರಾಸಾಯನಿಕ ಆಧಾರಗಳ ಮೇಲೆ ಬೆಳಕು ಬೀರಿದ ಮತ್ತೊಂದು ವಿಷಯವೆಂದರೆ 

72 


೧೧೩೮ 

ಪ್ರಬುದ್ಧ ಕರ್ಣಾಟಕ 
ವೈರಸ್ ಗಳ ವ್ಯಾಸಂಗ, ವೈರಸ್‌ಗಳು ಜೀವಿಗಳ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ 
ಸೇರುತ್ತವೆ. ಇವು ಜೀವ ಜಡಗಳೆರಡಕ್ಕೂ ಮಧ್ಯೆ ನಿಲ್ಲುತ್ತವೆ. ತಮ್ಮನ್ನು ಪ್ರತಿ 
ಸೃಷ್ಟಿಸಿಕೊಂಡು ಬಹುಸಂಖ್ಯಾ ಕವಾಗುವುದರಲ್ಲಿಯೂ ಮತ್ತು ಕೆಲವೊಮ್ಮೆ ಆನು 
ವಂಶೀಯ ವ್ಯತ್ಯಾಸಗಳನ್ನು ತಾಳುವುದರಲ್ಲಿಯೂ ವೈರಸ್‌ಗಳು ಜೀವವನ್ನು 
ಹೋಲುತ್ತವೆ. ಆದರೆ ಇದನ್ನು ಅವು ಸ್ವತಃ ಮಾಡಲಾರವು. ಏಕೆಂದರೆ ಅವು 
ಬೆಳೆಯುವುದಾಗಲೀ ವೃದ್ಧಿಗೊಳ್ಳುವುದಾಗಲೀ ಜೀವಕಣಗಳ ಒಳಭಾಗದಲ್ಲಿ ಮಾತ್ರ . 
ಪೋಷಕದ್ರವ್ಯಗಳ ಪರಿವರ್ತನೆಗೆ ಅಗತ್ಯವಾದ ಸ್ವಂತ ವ್ಯವಸ್ಥೆ ಅವುಗಳಿಗಿಲ್ಲ. 
ಹೀಗಾಗಿ ಇವುಗಳ ಬೆಳವಣಿಗೆಯು ಶಕ್ತಿಯನ್ನು ಉತ್ಪನ್ನ ಮಾಡಬಲ್ಲ ಇತರ ಜೀವ 
ಕಣಗಳನ್ನು ಅವಲಂಬಿಸಿರುತ್ತದೆ. 
. ವೈರಸ್‌ಗಳು ಸಾಮಾನ್ಯ ಸೂಕ್ಷ್ಮದರ್ಶಕದಲ್ಲಿ ಕಂಡುಬರದಷ್ಟು ಅತಿ ಸಣ್ಣ 
ಕಣಗಳು. ಪ್ರಾಣಿ ಮತ್ತು ಮನುಷ್ಯರಲ್ಲಿ ರೋಗೋತ್ಪನ್ನ ಮಾಡುವ ಕಾರಕಗಳಲ್ಲಿ 
ವೈರಸ್‌ಗಳೂ ಕೆಲವಿವೆ (ಉದಾ: ಮಕ್ಕಳಿಗೆ ಬರುವ ಪಾರ್ಶ್ವವಾಯು ಮತ್ತು 
ಇನ್‌ಫ್ಲುಯೆಂಜಾ). ಅಲ್ಲದೆ ಹುಳು, ಸಸ್ಯ , ಕಡೆಗೆ ಏಕಾಣುಜೀವಿಗಳಲ್ಲಿರುವರೋಗ 
ಗಳಿಗೂ ಇವೇ ಕಾರಣಗಳಾಗಿರುತ್ತವೆ. 

ವೈರಸ್‌ಗಳನ್ನು ರಾಸಾಯನಿಕಗಳಂತೆ ಶುದ್ದೀಕರಿಸಬಹುದು, ಹರಳುಗಳಾಗಿ 
ಕೂಡ ಮಾಡಬಹುದು. ಎಲ್ಲ ವೈರಸ್ ಗಳಲ್ಲಿಯೂ ಆರ್ .ಎನ್ .ಎ . ಅಥವಾ 
ಡಿ. ಎನ್ . ಎ . ಗಳ ಒಳತಂತು ಇರುತ್ತದೆ. ಅದಕ್ಕೆ ಪ್ರೋಟೀನುಗಳಿಂದ ಮಾಡಿದ 
ಹೊದಿಕೆಯಿರುತ್ತದೆ. ಹೆಚ್ಚಾಗಿ ಅಧ್ಯಯನಮಾಡಿರುವ ವೈರಸ್ ಎಂದರೆ ಹೊಗೆ 
ಸೊಪ್ಪಿನ ಒಂದು ಬಗೆಯ ರೋಗಕ್ಕೆ ಕಾರಣವಾದ ವೈರಸ್ . ಇದನ್ನು ಟೊಬ್ಯಾಕೊ 
ಮೊಸಾಯಿಕ್ ವೈರಸ್ ( Tobacco Mosaic Virus , ಟಿ.ಎಮ್ . ವಿ .) ಎಂದು 
ಕರೆಯುತ್ತಾರೆ. ಈ ವೈರಸ್ಸಿನ ಒಳತಂತು ಆಗಿರುವ ಆರ್ .ಎನ್. ಎ . ಪ್ರೋಟೀನು 
ಗಳಿಂದ ಸುತ್ತಲ್ಪಟ್ಟಿರುತ್ತದೆ. 

ಫ್ರಾಂಕೆಲ್ ಕಾನಾಟ್ ( Frankel - Canrat) ಮತ್ತು ಅವನ ಸಹೋ 
ದ್ಯೋಗಿಗಳು ಟಿ.ಎಮ್. ವಿ. ಮೇಲಿನ ಪ್ರೊಟೀನ್ ಹೊದಿಕೆಯನ್ನು ತೆಗೆದು 
ಒಳಗಿರುವ ಆರ್ .ಎನ್ .ಎ . ಮಾತ್ರವೇ ಮೊಸಾಯಿಕ್ ರೋಗವನ್ನು ತರಬಲ್ಲು 
ದೆಂಬುದನ್ನು ತೋರಿಸಿದರು. ಆದ್ದರಿಂದ ವೈರಸ್ಸಿನ ವಂಶಲಕ್ಷಣವು ಕೇವಲ 
ನ್ಯೂಕ್ಲಿಯಿಕ್ ಆಮ್ಲದಿಂದ ನಿರ್ಧರವಾಗುವುದೇ ಹೊರತು ಪ್ರೋಟೀನಿನಿಂದಲ್ಲ . 
ಪ್ರೊಟೀನ್ ಹೊದಿಕೆಯು ಸೂಕ್ಷ್ಮವಾದ ಆರ್ . ಎನ್ . ಎ . ತಂತುವನ್ನು ರಕ್ಷಿಸುವ 
ಕೆಲಸವನ್ನು ಮಾಡುತ್ತದೆ. 

ಜೀವದ ರಾಸಾಯನಿಕ ಸ್ವರೂಪದಲ್ಲಿ ಡಿ.ಎನ್ . ಎ . ಮಹತ್ವವನ್ನು ವಿಶದ 
ಪಡಿಸಿದ ಮತ್ತೊಂದು ವೈರಸ್ ಎಂದರೆ ಏಕಾಣುಜೀವಿಗಳನ್ನು ನಾಶಮಾಡಬಲ್ಲ 
ಎಸ್‌ ಷೆರಿಷ್ಮಾ ಕೋಲೈ ( Escherichia Coli) ಎಂಬ ವೈರಸ್ , ಏಕಾಣುಜೀವಿ 


ಜೀವದ ರಾಸಾಯನಿಕ ಸ್ವರೂಪ 

೧೧೩೯ 
ಗಳನ್ನು ನಾಶಮಾಡುವ ಇಂಥ ವೈರಸ್ಸುಗಳಿಗೆ ಬ್ಯಾಕ್ಟಿರಿಯೋಫೇಜ್ (bacterio 
phage) ಎಂದು ಹೆಸರು. ಇದು ೪೦ % ರಷ್ಟು ಡಿ,ಎನ್ . ಎ . ತಂತುವಿನಿಂದಲೂ 
ಮತ್ತು ೬೦ % ರಷ್ಟು ಪ್ರೋಟೀನ್ ಹೊದಿಕೆಯಿಂದಲೂ ಕೂಡಿರುತ್ತದೆ. ಬ್ಯಾಕ್ಟಿರಿ 
ಯೋಫೇಜು ಏಕಾಣುಜೀವಿಯ ಜೀವಕಣವನ್ನು ಆಕ್ರಮಿಸಿದಾಗ ಅದರ ಡಿ. ಎನ್ . 
ಎ. ಯನ್ನು ಬ್ಯಾಕ್ಟಿರಿಯಾ ಜೀವಕಣಕ್ಕೆ ಸೇರಿಸುತ್ತದೆ.ಪ್ರೊಟೀನ್ ಹೊದಿಕೆಯು 
ಜೀವಕಣದ ಹೊರಭಾಗದಲ್ಲಿಯೇ ಉಳಿಯುತ್ತದೆ. ಅದನ್ನು ಬೇಕಾದರೆ ಒರೆಸಿ 
ತೆಗೆದುಬಿಡಬಹುದು. 

ಫೇಜ್‌ನ ಡಿ.ಎನ್ . ಎ . ಯು ತಾನು ಆಕ್ರಮಿಸಿದ ಜೀವಕಣದ ಒಳಭಾಗದಲ್ಲಿ 
ನಡೆಯುವ ಬದಲಾವಣೆಗಳ ಮೇಲೆ ಹತೋಟಿಯನ್ನು ಪಡೆದು ತನ್ನದೇ ಆದ 
ಡಿ.ಎನ್ . ಎ . ಯನ್ನು ಅದರೊಳಗೆ ಉತ್ಪತ್ತಿ ಮಾಡುತ್ತದೆ. ಇದರ ಫಲವಾಗಿ 
ಬ್ಯಾಕ್ಟಿರಿಯಾ ಜೀವಕಣದಲ್ಲಿ ಡಿ.ಎನ್ . ಎ . ಯಿಂದ ಉತ್ಪನ್ನವಾದ ಪದಾರ್ಥಗಳು 
ತುಂಬಿಹೋಗಿ ಕಡೆಯಲ್ಲಿ ಬ್ಯಾಕ್ಟಿರಿಯಾ ಜೀವಕಣವು ಒಡೆದು ನಾಶವಾಗುತ್ತದೆ. 
ಇಲ್ಲಿ ಗಮನಿಸಬೇಕಾದ ಸಂಗತಿಯೆಂದರೆ ಫೇಜ್ ಡಿ. ಎನ್ . ಎ . ಯು ಬ್ಯಾಕ್ಟಿರಿಯಾ 
ಜೀವಕಣದೊಳಗೆ ಸೇರಿಕೊಂಡನಂತರ ಸಂಭವಿಸಿದ ಬದಲಾವಣೆಗಳಿಗೆಲ್ಲಾ ಫೇಜ್ 
ಡಿ.ಎನ್ . ಎ. ಯೇ ಕಾರಣವೆಂಬುದು. 

ಹೀಗೆ ವೈರಸ್‌ನ ಪರೀಕ್ಷೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ವಾಂಶಿಕ 
ಗುಣಲಕ್ಷಣಗಳು ನ್ಯೂಕ್ಲಿಯಿಕ್ ಆಮ್ಲ ಗಳ ಮೂಲಕ ಒಂದು ಪೀಳಿಗೆಯಿಂದ 
ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಲ್ಪಡುತ್ತವೆ. ಈ ವರ್ಗಾವಣೆಯು ಟಿ.ಎಮ್ . 
ವಿ. ಯಂಥ ವೈರಸ್‌ಗಳ ವಿಷಯದಲ್ಲಿ ಆರ್ . ಎನ್ . ಎ . ಮೂಲಕವೂ ಮಾನವ 
ಜೀವಕಣಗಳೂ ಸೇರಿ ಇತರ ಎಲ್ಲಾ ಪ್ರಸಂಗಗಳಲ್ಲಿ ಡಿ.ಎನ್ . ಎ . ಮೂಲಕವೂ 
ಆಗುತ್ತದೆ. ಡಿ.ಎನ್ . ಎ . ಯ ಮೂರು ಅಂಗದ್ರವ್ಯಗಳಲ್ಲಿ ಎರಡು ದ್ರವ್ಯಗಳು 
( ಫಾಸ್ಪೇಟ್ ಮತ್ತು ಡಿಆಕ್ಸಿರೈಬೋಸ್) ಎಲ್ಲ ಡಿ.ಎನ್ . ಎ . ಯಲ್ಲಿಯೂ ಒಂದೇ 
ಆಗಿರುವುದರಿಂದ ವಾಂಶಿಕ ಗುಣಲಕ್ಷಣಗಳು ನಾಲ್ಕು ಕಾರಗಳ ( ಅಡೆನೀನ್, 
ಗ್ರಾನೀನ್ , ಸೈಟೊಸೀನ್ , ಥೈಮಿನ್) ಜೋಡಣೆಯಿಂದ ಮಾತ್ರವೇ ಆಗಬೇಕಾ 
ಗಿದೆ. ಡಿ.ಎನ್ . ಎ . ಯ ರಾಸಾಯನಿಕ ಸ್ವಭಾವ, ಅದರ ಹೆಚ್ಚಿನ ಗಾತ್ರ ಮತ್ತು 
ನಾಲ್ಕು ಕ್ಷಾರಗಳ ಜೋಡಣೆಯಿಂದಾಗಿ, ಡಿ.ಎನ್ . ಎ . ಅಣುವು ಅನೇಕ ಬಗೆಯ 
ರಚನೆಗಳನ್ನು ಹೊಂದಿರುವ ಸಾಧ್ಯತೆಯುಂಟು. ಇದರಿಂದ ಅದು ಆಧಿಕ ಪ್ರಮಾಣದ 
ವಾಂಶಿಕ ಗುಣಲಕ್ಷಣಗಳನ್ನು ಗರ್ಭಿಕರಿಸಿಕೊಳ್ಳುವ ಸಾಧ್ಯತೆಯಿದೆ. 

ಡಿ.ಎನ್ . ಎ . ಯು ವಾಂಶಿಕ ಗುಣಲಕ್ಷಣಗಳಿಂದ ಕೂಡಿರುವುದೆಂಬುದನ್ನೂ 
ಜೀವದ ಇರುವಿಕೆಗೆ ಕಾರಣವಾದ ಎನ್‌ಜೈ ಮುಗಳ ಸಂಶ್ಲೇಷಣೆಗೆ ಅದು 
ಕಾರಣವೆಂಬುದನ್ನೂ ನೋಡಿದೆವು. ಈಗ ಡಿ.ಎನ್ . ಎ . ಯು ಯಾವ ವಿಧಾನದ 
ಮೂಲಕ ಇದನ್ನು ನಡೆಸುವುದೆಂಬುದನ್ನು ವಿಚಾರಮಾಡಬಹುದು. 


ဂဝ 


ಪ್ರಬುದ್ಧ ಕರ್ಣಾಟಕ 


ವಂಶವೈಶಿಷ್ಟಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸುವ ಮತ್ತು 
ಅವುಗಳನ್ನು ರಕ್ಷಿಸುವ ಕೆಲಸವು ಮೂರು ಮೆಟ್ಟಲುಗಳಲ್ಲಿ ನಡೆಯುತ್ತದೆ. 
ಡಿ.ಎನ್ . ಎ . ಅಣುಗಳನ್ನು ಮತ್ತು ಆ ಮೂಲಕ ಅದರ ವಂಶವೈಶಿಷ್ಟ್ಯಗಳನ್ನು 
ಪ್ರತಿಸೃಷ್ಟಿಸುವುದು, ಈ ವೈಶಿಷ್ಟ್ಯಗಳನ್ನು ವಿವಿಧ ಆರ್ . ಎನ್ . ಎ . ಅಣುಗಳಿಗೆ 
ವರ್ಗಾಯಿಸುವುದು ಮತ್ತು ಅದನ್ನು ಬೇರೆ ಬೇರೆಪ್ರೋಟೀನ್ ( ಎನ್‌ಜೈಮುಗಳೂ 
ಸೇರಿ) ಅಣುಗಳಿಗೆ ರೂಪಾಂತರಿಸುವುದು. 

ಡಿ.ಎನ್ . ಎ . ಅಣುಗಳ ಪ್ರತಿಸೃಷ್ಟಿಯಲ್ಲಿ ಅದರ ವಾಂಶಿಕ ಗುಣಲಕ್ಷಣಗಳನ್ನು 
ಉಳಿಸಿಕೊಳ್ಳಬೇಕಾದರೆ ಡಿ .ಎನ್ . ಎ . ತಂತುವಿನಲ್ಲಿ ಕರಗಳ ಜೋಡಣೆಯನ್ನು 
ಸಮರ್ಪಕವಾಗಿ ಉಳಿಸಿಕೊಳ್ಳಬೇಕು. ವಾಟ್ಟನ್ ಮತ್ತು ಕ್ರಿಕ್‌ರ ಡಿ.ಎನ್ . ಎ . 
ಆವರ್ತದ್ವಯ ರಚನೆಯ ಪ್ರಕಾರ ಡಿ. ಎನ್ . ಎ . ಅಣುವಿನ ಎರಡು ತಂತುಗಳಲ್ಲಿರುವ 
ಕಾರಗಳ ಜೋಡಣೆಯು ಪರಸ್ಪರ ಪೂರಕವಾಗಿರುತ್ತದೆ. ಇದರಿಂದ ವಾಂಶಿಕ 
ಗುಣಲಕ್ಷಣಗಳು ನಿರಂತರವಾಗಿ ಸಾಗಲು ಅಗತ್ಯವಾದ ವ್ಯವಸ್ಥೆ ಇದ್ದಂತಾಯಿತು. 
ಪ್ರತಿಸೃಷ್ಟಿಯಾಗುವಾಗ ಡಿ. ಎನ್ . ಎ . ಯ ಎರಡು ತಂತುಗಳು ಬೇರೆ ಬೇರೆ 
ಯಾಗುವುವು. ಇವುಗಳಲ್ಲಿ ಒಂದೊಂದು ಜನಕತಂತುವಿನ ಮೇಲೂ ಹೊಸ 
ಪೂರಕತಂತುವೊಂದು ಸಂಶ್ಲೇಷಣೆಗೊಳ್ಳುತ್ತದೆ. ಆದ್ದರಿಂದ ಈ ವಿಧಾನದ 
ಕೊನೆಯಲ್ಲಿ ಒಂದು ಡಿ.ಎನ್ . ಎ . ಅಣುವಿನಿಂದ ಎರಡು ಡಿ.ಎನ್ . ಎ . ಅಣುಗಳು 


TE ( 


HECK 


- 
> @ 
B 


- 
B5 


ಡಿ.ಎನ್ . ಎ. ಅಣುವಿನ ಪ್ರತಿಸೃಷ್ಟಿ ಯ ವಿಧಾನ 


ಜೀವದ ರಾಸಾಯನಿಕ ಸ್ವರೂಪ 

೧೧೪೧ 
ಉತ್ಪತ್ತಿಯಾಗುತ್ತವೆ. ಇವುಗಳಲ್ಲಿ ಒಂದು, ಜನರತಂತುವಿನ ಒಂದು ಅರ್ಧ ಭಾಗ 
ದಿಂದಲೂ ಇನ್ನೊ೦ದು ಅದರ ಉಳಿದ ಅರ್ಧಭಾಗದಿಂದಲೂ ಉತ್ಪತ್ತಿಯಾಗುತ್ತವೆ. 
ಹೀಗೆರೂಪುಗೊಂಡ ಡಿ.ಎನ್ . ಎ . ಅಣುಗಳು ಪೂರ್ಣವಾಗಿ ಮೊದಲಿನ ಅಣುವಿ 
ನಂತೆಯೇ ಇರುತ್ತವೆ. ಚಿತ್ರದಲ್ಲಿ ಎದ್ದು ಕಾಣುವ ಗೆರೆಗಳಿಂದ ಕೂಡಿರುವ ಪಾಲಿ 
ನ್ಯೂಕ್ಲಿಯೋಟೈಡ್ ತಂತುಗಳು ಹೊಸದಾಗಿ ಸಂಶ್ಲೇಷಣೆಗೊಂಡವು. 

ಜೀವಕಣದಲ್ಲಿ ನಡೆಯುವ ಡಿ.ಎನ್ . ಎ . ಸಂಶ್ಲೇಷಣೆಯ ಈ 
ವ್ಯವಸ್ಥೆಯು ಆರ್ಥ‌್ರ ಕಾರ್ನ್‌ಬರ್ಗ್‌ನ ( Arthur Kornberg) ಸಂಶೋಧನೆ 
ಯಿಂದ ಸ್ಪಷ್ಟಗೊಂಡಿದೆ. ಈ ಸಂಶೋಧನೆಗಾಗಿ ಅವನಿಗೆ ೧೯೫೯ ರಲ್ಲಿ ನೊಬೆಲ್ 
ಬಹುಮಾನ ದೊರಕಿತು. ಡಿ. ಎನ್ . ಎ. ಪಾಲಿಮರೇಸ್ ( D . N . A . polymerase) 
ಎಂಬ ಎನ್‌ಜೆ ಮನ್ನು ಮೊದಲು ವಿವರಿಸಿದವನು ಈತನೇ . ಈ ಎನ್‌ಜೈಮು 
ಡಿ.ಎನ್ . ಎ . ಯ ಏಕತಂತುವನ್ನು ಬಳಸಿ ಡಿಆಕ್ಸಿರೈಬೋ ನ್ಯೂಕ್ಲಿಯೊಟೈಡುಗಳಿಂದ 
ಒಂದು ಹೊಸತಂತುವನ್ನು ರೂಪಿಸುತ್ತದೆ. ಪ್ರತಿ ತಂತುವೂ ಡಿ. ಎನ್ . ಎ . ಜನಕ 
ಅಣುವಿನ ಎರಡು ತಂತುಗಳ ಬೇರ್ಪಡೆಯಿಂದ ಉಂಟಾದುದರ ಫಲವಾಗಿ ಮೂಲ 
ನನ್ನೇ ಹೋಲುವ ಎರಡು ಡಿ.ಎನ್ . ಎ . ಜನ್ಯ ಅಣುಗಳು ಉತ್ಪತ್ತಿಯಾಗುವುವು. 
ಹೆಚ್ಚು ಪಾಲು ಜೀವಕಣಗಳಲ್ಲಿ ಡಿ.ಎನ್ . ಎ ಯು ಪೂರ್ಣವಾಗಿ ಕಣಕೇಂದ್ರದಲ್ಲಿ 
ಹುದುಗಿರುತ್ತದೆ. ಅದು ನೀಡುವ ವಾಂಶಿಕ ಗುಣಲಕ್ಷಣಗಳಿಂದ ಕಣಕೇಂದ್ರದ 
ಹೊರಭಾಗದಲ್ಲಿ (cytoplasm ) ಎನ್‌ಜೈಮುಗಳೂ ಸೇರಿ ಅನೇಕಪ್ರೊಟೀನುಗಳು 
ತಯಾರಾಗುತ್ತವೆ, ಡಿ.ಎನ್ . ಎ . ಗೂ ಮತ್ತು ಪ್ರೊಟೀನಿನ ಸಂಶ್ಲೇಷಣೆಯ 
ವಿಧಾನಕ್ಕೂ ಸಂಬಂಧತಂತುವಾಗಿ ಆರ್ .ಎನ್ . ಎ . ಯು ವರ್ತಿಸುತ್ತದೆ. 

ಏಕಾಣುಜೀವಿಯ ಅಥವಾ ಸಸ್ತನಿಪ್ಪಾಣಿಯ ಕಣಗಳಲ್ಲಿರುವ ಆರ್ .ಎನ್ . ಎ . 
ಯನ್ನು ನಮಗೆ ಸದ್ಯಕ್ಕೆ ತಿಳಿದಿರುವಂತೆ ಮೂರು ವಿಧಗಳಾಗಿ ವಿಂಗಡಿಸಬಹುದು. 
(1) ರೈಬೋಸೋಮಲ್ ಆರ್ .ಎನ್ . ಎ . ( Ribosomal R . N .A5TR . N . A.), 
( ii ) ಮೆಸೆಂಜರ್ ಆರ್ . ಎನ್ . ಎ . ( Messenger R . N . A ; mR. N . A .), 
( iii) ಸಾಲ್ಕು ಬಲ್ ಆರ್ .ಎನ್ . ಎ . ( Soluble R . N . A ; sR . N . A .). 
ಕೊನೆಯದನ್ನು ಟ್ರಾನ್ಸ್ಫ ರ್ ಆರ್ . ಎನ್ . ಎ . ( Transfer R . N . A ; 
tR. N . A.) ಎಂದೂ ಕರೆಯುವುದುಂಟು. 

ಆರ್ ಆರ್ .ಎನ್. ಎ . ಯು ( ಜೀವಕಣದ ಆರ್ .ಎನ್ . ಎ . ಭಾಗದ ಶೇಕಡಾ 
೭೫ - ೮೦) ಪ್ರೋಟೀನುಗಳ ಸಂಶ್ಲೇಷಣೆಯು ಜರುಗುವ ರೈಬೊಸೋಮ್ 
ಗಳಲ್ಲಿರುವ ಮುಖ್ಯ ಪದಾರ್ಥ, ಆರ್ ಆರ್ .ಎನ್ . ಎ . ಯ ಅಣುತೂಕವು ತುಂಬ 
ಹೆಚ್ಚಾಗಿರುತ್ತದೆ ಮತ್ತು ಎರಡು ಅಂಶಗಳಿಂದ ಕೂಡಿರುತ್ತದೆ. 

- ಜೀವಕಣದಲ್ಲಿರುವ ಒಟ್ಟು ಆರ್ .ಏನ್ . ಎ . ಯ ಶೇಕಡಾ ೫ರಿಂದ ೧೦ರಷ್ಟು 
ಭಾಗ ಎ ಆರ್ .ಎನ್ . ಎ. ಇದು ವಿವಿಧ ಅಂಶಗಳಿಂದ ಕೂಡಿರುತ್ತದೆ. ಇದರ 


೧೧೪೨ 

ಪ್ರಬುದ್ಧ ಕರ್ಣಾಟಕ 
ಅಣುತೂಕ ಆರ್ ಆರ್ .ಎನ್ . ಎ .ಗಿಂತಲೂ ಹೆಚ್ಚಾಗಿರುತ್ತದೆ. ಎಮ್ ಆರ್ . 
ಎನ್ . ಎ . ಯು ಕಣಕೇಂದ್ರದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಧೈಾನ್‌ಗೆ ಬದ 
ಲಾಗಿ ಯುರಾಸಿಲ್ ಇದೆಯೆಂಬುದನ್ನು ಬಿಟ್ಟರೆ ಅದರ ಕಾರಜೋಡಣೆಯು 
ಡಿ . ಎನ್ . ಎ. ಯ ಕಾರಜೋಡಣೆಯನ್ನು ಪೂರ್ಣವಾಗಿ ಹೋಲುತ್ತದೆ. ಆದ್ದರಿಂದ 
ಡಿ.ಎನ್ . ಎ . ಯು ತನಗೆ ಪೂರಕವಾದ ಎಮ್ ಆರ್ .ಎನ್ . ಎ . ಯನ್ನು ಸ್ವಲ್ಪ 
ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತದೆ. ಎಮ್ ಆರ್ .ಎನ್ . ಎ . ಯು ರೈಬೊ 
ಸೋಮ್‌ಗಳಲ್ಲಿ ಜೀವದ ಇರುವಿಕೆಗೆ ಕಾರಣವಾದ ಪೊಟೀನ್ ಮತ್ತು ಎನ್‌ಜೈಮು 
ಗಳ ಸಂಶ್ಲೇಷಣೆಯನ್ನು ನಿರ್ಧರಿಸುತ್ತದೆ. 

ಎಸ್ ಆರ್ .ಎನ್ . ಎ. ಯು ಕೂಡ ಜೀವಕಣದ ಒಟ್ಟು ಆರ್ .ಎನ್ . ಎ. ಯ 
ಶೇಕಡಾ ೧೦ - ೧೫ ರಷ್ಟು ಇರುತ್ತದೆ. ಇದು ಏಕರೀತಿಯ ಅಣುಗಳಿಂದ ಕೂಡಿರು 
ತದೆ. ಇದರ ಅಣುತೂಕ ಇತರ ಎರಡು ಬಗೆಯ ಆರ್ .ಎನ್ . ಎ. ಗಳಿಗಿಂತಲೂ 
ಬಹಳ ಕಡಿಮೆಯದಾಗಿರುತ್ತದೆ. ಎಸ್‌ ಆರ್‌ . ಎನ್ . ಎ . ಯು ಅಮೈನೊ ಆಮ್ಲವನ್ನು 
ಸ್ವೀಕರಿಸಿ ಅದನ್ನು ಪ್ರೊಟೀನಿನ ಸಂಶ್ಲೇಷಣೆ ನಡೆಯುವಲ್ಲಿಗೆ ಕೊಂಡೊಯ್ಯು 
ಇದೆ. ಪ್ರತಿಯೊಂದು ಅಮೈನೊ ಆಮ್ಲ ಕ್ಕೂ ಕೊನೆಯ ಪಕ್ಷ ಒಂದು ಅಥವಾ 
ಹೆಚ್ಚಾದ ನಿರ್ದಿಷ್ಟ ಎಸ್ಆರ್ .ಎನ್ . ಎ . ಅಣುಗಳು ಇರುತ್ತವೆ. ಎರಡು ತಂತು 
ಗಳ ಡಿ.ಎನ್ . ಎ . ಮತ್ತು ಮೆಗ್ನಿಷಿಯಂ ಅಥವಾ ಮ್ಯಾಂಗನೀಸ್ ಅಯಾನುಗಳ 
ಸಹಾಯದಿಂದ ಆರ್ . ಎನ್ . ಎ . ಪಾಲಿಮರೇಸ್ (RNA polymerase ) ಎಂಬ 
ಎನ್ಜೈಮು ರೈಬೊನೂಕ್ಲಿಯೊಟೈಡ್‌ಗಳನ್ನು ಸರಣಿಗೂಡಿಸಿ ಆರ್ , ಎನ್ . ಎ . 
ಜೈವಿಕ ಸಂಶ್ಲೇಷಣೆಯನ್ನುಂಟುಮಾಡುತ್ತದೆ. ವಾಸ್ತವವಾಗಿ ಆರ್.ಎನ್ . ಎ. ಯು 
ಮೊದಲು ಆರ್ . ಎನ್ . ಎ. ಮತ್ತು ಡಿ.ಎನ್ . ಎ . ಗಳ ಮಿಶ್ರತಂತುವಾಗಿ 
ರೂಪುಗೊಂಡು ಅನಂತರ ಆರ್ .ಎನ್ . ಎ . ತಂತುವು ಸುಲಿದುಹೋಗಿ ಜೀವಕಣದ 
ರೈಬೊಸೋಮ್‌ಗಳಲ್ಲಿ ಸೇರಿಕೊಳ್ಳುತ್ತದೆ. ಈ ರೀತಿಯಲ್ಲಿ ಆರ್ .ಎನ್ . ಎ. ಯು 
ಡಿ.ಎನ್ . ಎ. ಯ ಸಂದೇಶವನ್ನು ಹೊತ್ತಿರುತ್ತದೆ. 


ಪ್ರೋಟೀನುಗಳ ಜೈವಿಕಸಂಶ್ಲೇಷಣೆ 
ಪ್ರೋಟೀನ್ ಜೈವಿಕಸಂಶ್ಲೇಷಣೆಯು ಒಂದು ವಿಸ್ತಾರವಾದ ವಿಧಾನ. ಇದು 
ವಿವಿಧ ಘಟ್ಟಗಳಲ್ಲಿ ಸಾಗುತ್ತದೆ. ಮೊದಲ ಘಟ್ಟದಲ್ಲಿ ಅಮೈನೊ ಆಮ್ಲಕ್ಕೆ ಕ್ರಿಯಾ 
ಶಕ್ತಿಯನ್ನು ಕೊಡುವುದು . ಇದು ಎನ್‌ಜೈಮುಗಳಿಂದ ಆಗುತ್ತದೆ. ಈ ಕಾರ್ಯದ 
ಸಲುವಾಗಿ ಕಣದಲ್ಲಿರುವ ಇಪ್ಪತ್ತು ಅಮೈನೊ ಆಮ್ಲ ಗಳಲ್ಲಿ ಒಂದೊಂದಕ್ಕೂ 
ಒಂದೊಂದು ಎನ್‌ಜೈಮು ಇರುತ್ತದೆ. ಎನ್‌ಜೈಮು ಅಮೈನೊ ಆಮ್ಲದ 
ಕಾರ್ಬಾಕ್ಸಿಲ್ ಭಾಗವನ್ನು ಚುರುಕುಗೊಳಿಸುತ್ತದೆ. ಇದಕ್ಕೆ ಅಡೆನೊಸೀನ್ 
ಟೈಫಾಸ್ಪೇಟ್ ( Adenosine triphosphate - ATP) ಎಂಬ ಹೆಚ್ಚು ಶಕ್ತಿ 


೧೧೪೩ 


ಜೀವದ ರಾಸಾಯನಿಕ ಸ್ವರೂಪ 


ಯುತವಾದ ಸಂಯುಕ್ತ ವಸ್ತು ಬೇಕು. ಜೀವಕಣದಲ್ಲಿ ಶಕ್ತಿ ಅಗತ್ಯವಾದಾಗ 
ಅದನ್ನು ನೀಡುವ ಪದಾರ್ಥಗಳಲ್ಲಿ ಇದು ಮುಖ್ಯವಾದದ್ದು . 


NM2 


- ೦ 


೦ 


? 


d P 


oH 


он 


и 


он 


04 OK 


ಅಡೆನಿನ್ 


= A - P JP MP 

- ಎ . ಟಿ . 
ರೈಬೋಸ್ ಫಾಸ್ಪೇಟ್ ಫಾಸ್ಟೇಟ್ ಫಾಸ್ಟೇಟ್ 

ಅಡೆನೊಸೀನ್ ಟೈಫಾಸ್ಟೇಟ್ 


ಇದರ ಪರಿಣಾಮವಾಗಿ ಅಮೈನೋ ಅಸ್ಟೆಲ್ ಅಡಿನಿಲೇಟ್ ( Amino acy1 
adenylate ) ತಯಾರಾಗುತ್ತದೆ ಮತ್ತು ಪೈರೋಫಾಸ್ಪೇಟ್ ಬಿಡುಗಡೆಯಾಗು 
ಇದೆ. ಈ ಅಮೈನೋ ಅಸೈಲ್ ಅಡಿಲೇಟು ಒಂದು ದ್ರಾವಣರೂಪದಲ್ಲಿ ಇರದೆ 
ಶಕ್ತಿ ನೀಡುವ ಎನ್‌ಜೈಮ್ ಜೊತೆಯಲ್ಲಿ ಸಮ್ಮಿಶ್ರಿತವಾಗಿರುತ್ತದೆ. 

ಈ ಸಮ್ಮಿಶ್ರಣವು ಅನಂತರ ಅಮೈನೊ ಆಮ್ಲ ವನ್ನು ಎಸ್ ಆರ್ .ಎನ್ . ಎ . 
ಅಣುವಿಗೆ ವರ್ಗಾಯಿಸಿ ಅಮೈನೋ ಅಸ್ಟೆಲ್ ಎಸ್ ಆರ್.ಎನ್ . ಎ ಯನ್ನು 
( Amino Acyl sRNA) ಸಿದ್ಧಗೊಳಿಸಿ ಎನ್ಜೈಮ್ ಬಿಡುಗಡೆಯಾಗುತ್ತದೆ. 
ಹೀಗೆ ಬಿಡುಗಡೆಗೊಂಡ ನ್ಜೈಮು ಪುನಃ ಬಳಕೆಗೆ ಬರುತ್ತದೆ. 


H R 0 . 
H - N - CH - C - OM + A - pupup + wa DSA 

ಅಮೈನೋ ಆಮ್ಲ 


HR O 
H - N - CH - C - P - Alcantante + pp 

ಆಮೈನೊ ಅಸ್ಟೆಲ್ 
ಆಡಿಸಿಟೇಟ್ - ಎಸಗ್ರಮ್ ಶಿಕ್ಷಣ 


H _ R _ c . 

HR o 
H - N - CH - CP- Al wat gets + sRNA H - N - CH - C - 0 - sRNA + wat ist 

ಎನ್ ಆರ್.ಎನ್ ಎ ಅಮೈನೋ ಅಸ್ಟೆಲ್ ಎಸ್ ಆರ್ ಎನ್.ಎ 
ಅಮೈನೊ ಆಮ್ಲವನ್ನು ಚುರುಕಾಗಿಸುವಿಕೆ ಮತ್ತು 
ಅದು ಎಸ್ ಆರ್ . ಎನ್ . ಎಗೆ ಸೇರಿಸಿಕೊಂಡಿರುವ ರೀತಿ 


ಮೊದಲೇ ತಿಳಿಸಿರುವಂತೆ ಪ್ರತಿ ಅಮೈನೊ ಆಮ್ಲ ಕ್ಕೂ ಒಂದು ನಿರ್ದಿಷ್ಟ 
ಎಸ್ ಆರ್ ,ಎನ್ . ಎ , ಇರುತ್ತದೆ, ಎಸ್ ಆರ್ .ಎನ್ . ಎ. ಯು ಮಾಲಿನ್ಯೂಕ್ಲಿಯೊ 


೧೧೪೪ 

ಪ್ರಬುದ್ಧ ಕರ್ಣಾಟಕ 
ಟೈಡ್ ತಂತುವಿನಿಂದ ಕೂಡಿದ್ದು ತನ್ನೊಳಗೇ ಬಾಗಿಕೊಂಡು ಒಂದು ಅಥವಾ 
ಹೆಚ್ಚು ಕುಣಿಕೆಯಾಕೃತಿಗಳನ್ನು ಹೊಂದಿರುತ್ತದೆ. ಅಮೈನೊ ಆಮ್ಲವು 
ಎಸ್ ಆರ್ .ಎನ್ . ಯ ತುದಿಯ ನೂಯೋಟೈಡಿಗೆ ಸೇರಿಕೊಂಡಿರುತ್ತದೆ. 
ಪ್ರತಿಯೊಂದು ಎಸ್ ಆರ್ .ಎನ್ . ಎ . ಅಣುವಿನಲ್ಲಿಯೂ ಕೊನೆಯ ಮೂರು ಕಾರ 
ಗಳು ಸೈಟೊಸೀನ್ ಸೈಟೊಸೀನ್ ಮತ್ತು ಅಡೆನೀನ್ ( ಸಿಸಿಎ) ಗಳಾಗಿರುತ್ತವೆ. 
ಎಸ್ ಆರ್ .ಎನ್ . ಎ . ಯ ಎರಡು ಸಂಭಾವ್ಯ ಮಾದರಿಗಳು ಮತ್ತು ಅಮೈನೊ 
ಆಮ್ಲವು ಸೇರಿಕೊಳ್ಳುವ ಭಾಗವನ್ನು ಚಿತ್ರದಲ್ಲಿ ತೋರಿಸಿದೆ. 


62 


aa 


( a) , 


* (6) 
ಎಸ್ . ಆರ್ . ಎನ್ . ಎ . ಯ ಎರಡು ಸಂಭಾವ್ಯ ಮಾದರಿಗಳು . 
ಅಮೈನೊ ಆಮ್ಲದ ಸಂಧಿಸ್ಥಾನ(aa) ವನ್ನು ತೋರಿಸಿದೆ. 


ಎಸ್ ಆರ್ .ಎನ್ . ಎ ಅಣುವಿನ ಕುಣಿಕೆಯಲ್ಲಿರುವ ನ್ಯೂಕ್ಲಿಯೊಟೈಡ್‌ಗಳ 
ಸರಣಿಯು ಎ ಆರ್ . ಎನ್ . ಎ ಯ ಮೂರು ನ್ಯೂಕ್ಲಿಯೊಟೈಡ್ಗಳ ಸರಣಿ 
ಯೊಡನೆ (codon ) ಹೊಂದಿಕೊಂಡು ಹೋಗುವರೀತಿಯಲ್ಲಿರುತ್ತದೆ. 
- ನಿರ್ದಿಷ್ಟ ಅಮೈನೊ ಆಮ್ಲದೊಡನೆ ಬೆರೆತ ಎಸ್ ಆರ್ . ಎನ್ . ಎ . ಅಣುವು 
ಮುಂದೆ ರೈಬೊಸೋಮ್ಗಳಿಗೆ ಹೋಗುತ್ತದೆ. ರೈಬೊಸೋಮ್ ಗಳು ಶೇಕಡ 
೬೦ ರಷ್ಟು ಆರ್‌ಆರ್ . ಎನ್ . ಎ . ಮತ್ತು ಶೇಕಡ ೪೦ ರಷ್ಟು ಪ್ರೋಟೀನುಗಳಿಂದ 
ಕೂಡಿದ ಸಣ್ಣ ರಜಗಳಾಗಿರುತ್ತವೆ. ಅರ್ ಆರ್ .ಎನ್.ಎ . ಯ ಗಾತ್ರ ಮತ್ತು 


ಜೀವದ ರಾಸಾಯನಿಕ ಸ್ವರೂಪ 


೧೧೪೫ 


ಅದರಲ್ಲಿ ಅಡಕವಾಗಿರುವ ಕಾರಗಳು ಎಸ್ ಅರ್ . ಎನ್ . ಎ . ಯಿಂದ ಭಿನ್ನವಾಗಿರು 
ಇವೆ. ಆರ್ ಆರ್ .ಎನ್ . ಎ . ಗಳ ಕಾರಸರಣಿಯು ಅದನ್ನು ತಯಾರಿಸಿದ 
ಡಿ.ಎನ್ . ಎ . ಭಾಗದ ಕಾರಸರಣಿಗೆ ಅನುಸಾರವಾಗಿರುತ್ತದೆ. ರೈಬೊಸೋಮ್‌ಗಳು 
ಎಮ್ ಆರ್ .ಎನ್. ಎ ಮತ್ತು ಅಯಾನುಗಳೊಡನೆ ಸೇರದೆ ಸ್ವತಂತ್ರವಾಗಿ 
ಕಾರ್ಯಪ್ರವೃತ್ತವಾಗುವುದಿಲ್ಲ. ರೈಬೊಸೋಮ್ಗಳ ದೃಢತೆಗೂ ಮತ್ತು ಅವು 
ಎಮ್ ಆರ್ . ಎನ್ .ಎ . ಜೊತೆಯಲ್ಲಿ ಸೇರುವುದಕ್ಕೂ ಅಯಾನುಗಳು ಅಗತ್ಯ . 
ರೈಬೋಸೋಮ್, ಎಮ್ ಆರ್ . ಎನ್ . ಎ . ಮತ್ತು ಮೆಗ್ನಿಷಿಯಂ ಅಯಾನುಗಳ 
ಸಮ್ಮಿಶ್ರಣಕ್ಕೆ ಪಾಲಿಸೋಮ್ ಎಂದು ಹೆಸರು. ಅಮೈನೋ ಅಸೈಲ್ ಅರ್ . ಎನ್ . ಎ 
ಮಿಶ್ರಣಗಳು ಎಮ್ ಆರ್.ಎನ್ .ಎ ಯಿಂದ ನಿರ್ಧರಿತವಾದ ಸರಣಿಯಲ್ಲಿ 
ಪಾಲಿಸೋಮ್ ಮೇಲೆ ಜೋಡಣೆಗೊಳ್ಳುತ್ತವೆ. ಅಮೈನೊ ಆಮ್ಲಗಳು ಈಗ 
ಪರಸ್ಪರ ಕೂಡಿಕೊಂಡು ಪ್ರೊಟೀನ್ ಅಣುಗಳ ಪಾಲಿಪೆಪ್ಟೈಡ್ ತಂತುವನ್ನು 
ರೂಪಿಸುತ್ತವೆ. ಅನಂತರ ಪ್ರೋಟೀನ್ ಅಣುವು ರೈಬೊಸೋಮ್‌ನಿಂದ 
ಬೇರ್ಪಡುತ್ತದೆ ಮತ್ತು ಪ್ರೊಟೀನ್ ಅಣುಗಳು ಬಿಡುಗಡೆಗೊಳ್ಳುತ್ತವೆ. ಆದ್ದರಿಂದ 
ಡಿ.ಎನ್ . ಎ . ಯು ಪ್ರೋಟೀನ್‌ನಲ್ಲಿ ಅಮೈನೋ ಆಮ್ಲಗಳು ಇರಬೇಕಾದ 
ಕ್ರಮವನ್ನು ನಿರ್ಧರಿಸುತ್ತದೆ. ಪ್ರೋಟೀನುಗಳ ಸಮಗ್ರವಾದ ಜೈವಿಕಸಂಶ್ಲೇಷಣೆ 
ಯನ್ನು ಚಿತ್ರದಲ್ಲಿ ತೋರಿಸಿದೆ. 


» ಡಿ ಎನ್ ಎ 


3 ಎಸ್ ಆರ್ ಎಸ್ ಎ 


ರTVVVVVVVVVVVVVV 


3 ಆರ್ ಆರ್ ಎನ್ ಎ 


3 ಎಮ್ ಆರ್ ಎನ್ ಎ 


TVVVVVVVVVVVV 


ಅಮೈನೋ ಆಮ್ಲ 

ಡಿ 


+ 
, ಎನ್‌ಸೈಮ 


ಪ್ರೊಟೀನ್ 


ಉTTTTTTTTT 


ಅಮೈನೋ ಆಮ್ಲದೊಡನ 
ಬೆರತ ಸ್ ಆರ್ .ಎನ್ ಎ 


ರೈಬೋಸೋಮ್ 


ಎಮ್ ಆರ್ ಎನ್ ಎ 


ಪ್ರೋಟೀನುಗಳ ಜೈವಿಕಸಂಶ್ಲೇಷಣೆಯ ( ಒಂದು) ವಿಧಾನ , 


ನಾಂಶಿಕ ಸೂತ್ರ ಸಂಕೇತ 
ಪ್ರೋಟೀನಿನ ಸಂಶ್ಲೇಷಣೆಗೆ ಬೇಕಾದ ಆವಶ್ಯಕತೆಗಳು ಇದ್ದಾಗ ಅಮೈನೊ ಆಮ 


೧೧೪೬ 

ಪ್ರಬುದ್ಧ ಕರ್ಣಾಟಕ 
ಗಳು ಎ ಆರ್ .ಎನ್ . ಎ . ನಿಯಮದ ಮೇರೆಗೆ ಕೂಡಿಕೊಂಡು ಪ್ರೊಟೀನ್ 
ತಂತುವನ್ನು ತಯಾರಿಸುವುದೆಂದು ಆಗಲೇ ಹೇಳಿದೆ. ಈ ಸೂತ್ರದ ಕಾರ್ಯ 
ವ್ಯವಸ್ಥೆ ಹೇಗೆ ಎಂಬುದನ್ನು ತಿಳಿಯಬೇಕು. ಪ್ರೋಟೀನಿನಲ್ಲಿರುವ ಅಮೈನೊ 
ಆಮ್ಲಗಳ ಸರಣಿಯ ಸೂತ್ರವನ್ನು ಎ ಆರ್ . ಎನ್ . ಎ . ಯ ಕರಸರಣಿಯು 
ನಿರ್ಧರಿಸುತ್ತದೆ. ಎಮ್ ಆರ್ . ಎನ್ . ಎ . ಯ ಕಾರಸರಣಿಯು (ಥೈಮಾನ್‌ಗೆ 
ಬದಲಾಗಿ ಯುರಾಸಿಲ್ ಇರುವುದೊಂದನ್ನು ಬಿಟ್ಟರೆ) ಅದನ್ನು ತಯಾರಿಸಿದ ಡಿ. 
ಎನ್ . ಎ. ಕ್ಷಾರಸರಣಿಗೆ ಅನುಗುಣವಾಗಿರುತ್ತದೆ. 

ಎಮ್ ಆರ್ . ಎನ್ . ಎ. ಯ ನಾಲ್ಕು ಕಾರಗಳಾದ ಅಡೆನೀನ್ ( ಎ), 
ಗ್ರಾನೀನ್ ( ಜಿ), ಸೈಟೊಸೀನ್ ( ಸಿ) ಮತ್ತು ಯುರಾಸಿಲ್ ( ಯು ) ಗಳು ಪ್ರೋಟೀನಿ 
ನಲ್ಲಿರುವ ಅಮೈನೊ ಆಮ್ಲ ಗಳ ಸ್ಥಾನವನ್ನು ಸ್ವತಂತ್ರವಾಗಿ ನಿರ್ಧರಿಸಲು 
ಸಾಧ್ಯವಿಲ್ಲ. ಏಕೆಂದರೆ ಇಪ್ಪತ್ತು ಅಮೈನೊ ಆಮ್ಲ ಗಳಿಗೆ ಪ್ರತಿಯಾಗಿ ನಾಲ್ಕು 
ಕಾರಗಳು ಮಾತ್ರವೇ ಇವೆ . ಎರಡು ಕ್ಷರಗಳ ಜೋಡಣೆಯೂ ಸಹ ಇಪ್ಪತ್ತು 
ಆಮ್ಲ ಗಳ ಸ್ಥಾನ ನಿರ್ಣಯವನ್ನು ಮಾಡಲಾರವು. ಏಕೆಂದರೆ ಎರಡು ಕಾರಗಳ 
ಸೇರಿಕೆಯಿಂದ ಕೇವಲ ಹದಿನಾರು ಜೋಡಣೆಗಳು ಮಾತ್ರ ಸಾಧ್ಯ . ಮೂರು 
ಕಾರಗಳ ಸೇರಿಕೆಯಿಂದ ಒಟ್ಟು ಅರವತ್ತನಾಲ್ಕು ಜೋಡಣೆಗಳು ಸಾಧ್ಯ . ಇದು 
ಅಮೈನೊ ಆಮ್ಲ ಗಳ ಅಗತ್ಯವನ್ನು ಪೂರೈಸುವುದಲ್ಲದೆ ಇನ್ನೂ ಕೆಲವು ಜೋಡಣೆ 
ಗಳು ಉಳಿಯುತ್ತವೆ. ಈ ಮೂರು ಕಾರಗಳ ಸೇರಿಕೆಗೆ ಟಿಪ್ಲೆಟ್ಕೋಡ್ 
( Triplet code) ಎಂದು ಹೆಸರು. ಈ ಟ್ರಸ್ಟೆಟ್ ಸಿದ್ಧಾಂತವು ಸಮರ್ಪಕವಾದ 
ಸಿದ್ದಾಂತವೆಂದು ಅನೇಕ ಸಂಶೋಧಕರಿಂದ ಸಿದ್ದ ಮಾಡಲ್ಪಟ್ಟಿದೆ. ನಿರೆನ್ ಬರ್ಗ್ 
( Nirenberg) ಮತ್ತು ಅವನ ಸಹೋದ್ಯೋಗಿಗಳು ಹಾಗೂ ಒಛಾವ ( Ochoa) 
ಮತ್ತು ಅವನ ಸಂಗಡಿಗರ ಅಸಾಮಾನ್ಯ ಸಂಶೋಧನೆಗಳು ಪ್ರೋಟೀನ್ ರಚನೆಯಲ್ಲಿ 
ಅಮೈನೊ ಆಮ್ಲ ದ ನಿರ್ದಿಷ್ಟ ಸ್ಥಾನಕ್ಕೆ ಯಾವ ಟಿಪ್ಲೆಟ್ಕೋಡ್ ಅಗತ್ಯವೆಂಬು 
ದನ್ನು ನಿರ್ಧರಿಸಲು ಸಹಾಯಕವಾಗಿವೆ. ಈ ವಿಜ್ಞಾನಿಗಳು ಅಗತ್ಯವಾದ ಗಾತ್ರ 
ಮತ್ತು ಕಾರಗಳಿಂದ ಕೂಡಿದ ನ್ಯೂಕ್ಲಿಯೋಟೈಡುಗಳಿರುವ ಕೃತಕ ಆರ್‌ .ಎನ್ .ಎ . 
ಯನ್ನು ತಯಾರಿಸಿದರು. ಕೇವಲ ಯುರಾಸಿಲ್ ಕಾರ ಮಾತ್ರವಿರುವ ಒಂದು 
ಆರ್ .ಎನ್ .ಎ . ಪಾಲಿನ್ಯೂಕ್ಲಿಯೊಟೈಡನ್ನು ಸಿದ್ಧಗೊಳಿಸಿದರು . ಇದನ್ನು ಇಪ್ಪತ್ತು 
ಆಮ್ಲಗಳ ಮಿಶ್ರಣದ ಸಂಪರ್ಕಕ್ಕೆ ತಂದು ಪ್ರೋಟೀನಿನ ಸಂಶ್ಲೇಷಣೆಗೆ ಬೇಕಾದ 
ಆವರಣವನ್ನು ಕಲ್ಪಿಸಿದಾಗ ಕೇವಲ ಫಿನೈಲ್ ಅಲನೀನ್ ಆಮ್ಲವಿರುವ ಪ್ರೋಟೀನು 
ರೂಪುಗೊಂಡಿತು. ಆದ್ದರಿಂದ ಪ್ರಾಯಶಃ ಯುರಾಸಿಲ್ ಯುರಾಸಿಲ್ ಯುರಾಸಿಲ್ 
( ಯುಯುಯು) ಟ್ರಸ್ಟೆಟ್ಕೊಡುಪ್ರೊಟೀನಿನ ತಂತುವಿನಲ್ಲಿ ಫಿನೈಲ್ ಅಲನೀನ್ 
ಆಮ್ಲದಜೋಡಣೆಯನ್ನು ನಿರ್ಧರಿಸುತ್ತದೆ. 

ಕಾರಗಳ ಯಾವ ಯಾವ ರೀತಿಯ ಜೋಡಣೆಗಳು ಸಾಧ್ಯವುಂಟೋ ಆ 


ಜೀವದ ರಾಸಾಯನಿಕ ಸ್ವರೂಪ 


೧೧೪೭ 


ಎಲ್ಲ ಜೋಡಣೆಗಳ ಕೃತಕ ಆರ್ .ಎನ್ . ಎ . ಯನ್ನು ಉಪಯೋಗಿಸಿ ಪ್ರತಿ ಅಮೈನೊ 
ಆಮ್ಲ ಕೂ ಕೆಳಗಿನ ಪಟ್ಟಿಯಲ್ಲಿ ತೋರಿಸಿರುವಂತೆ ಟಿಪ್ಲೆಟ್ಕೋಡನ್ನು ನಿರ್ಧರಿಸಿದೆ. 

ಪಟ್ಟ ೨ ಅಮೈ ನೊ ಆಮ್ಲು ಗಳ ಆರ್ . ಎನ್ . ಎ . ಸೂತ್ರ ಸಂಕೇತಗಳು * 
ಅಮೈನೊ ಆನ್ನು ಆರ್ .ಎನ್ . ಎ . ಸಂಕೇತಗಳು 
ಅಲನೀನ್ ಸಿ . ಸಿ . ಜಿ . ಯು . ಸಿ . ಜಿ . * ಎಸಿ. ಜಿ . * 
ಅಸ್ಪರಜೀನ್ ఎసిఎ 

ಎಯುಎ ಎಸಿಯು* 
ಆಸ್ಸಾಟಕ್ ಆಸಿಡ್ ಜಿಯುಎ 
ಆರ್ಜಿನೀನ್ 

ಎಜಿಎ ಯುಜಿಸಿ * 

ಸಿಜಿಎಸ್ 
ಐಸೊಲೂಸೀನ್ ಯುಎಯು ಯುಎಎ 
ಗು ಟಾಮಿಕ್ ಆಸಿಡ್ ಜಿಎಎ 

ಜಿಎಯು * ಜಿಎಸಿ * 
ಗು ಟಾಮಿನ್ 

ಎಜಿಯು* 
| ಸೀನ್ 

ಯುಜಿಜಿ | 
ಟೈರೊಸಿನ್ ಎಯುಯು 
ಟ್ರಸ್ಟೋಫ್ಯಾನ್ | ಜಿಜಿಯು 
ತ್ರಿಯೋನೀನ್ ಸಿಎಸಿ 

ಸಿಎಎ 
ಪ್ರೊಲೀನ್ 

ಸಿಸಿಯು ಸಿಸಿಎ 

ಸಿಸಿಜಿ * 
ಫಿನೈಲ್ ಅಲನೀನ್ ಯುಯುಯು ಸಿಯುಯು 
ಮೆಥಿಯೋನೀನ್ ಯುಜಿಎ 
ಲೂಸೀನ್ 

ಯುಯುಜಿ ಯುಯುಸಿ ಯುಸಿಸಿ ಯುಯುಎ 
ಲೈಸೀನ್ ఎఎఎ 

ಎಎಯು | 
ವ್ಯಾಲೀನ್ 

ಯುಜಿಯು ಯುಜಿಎಸ್ 
ಸಿಸ್ಟೆನ್ 

ಯುಯುಜಿ 
ಸೀರೀನ್ 

ಯುಸಿಯು ಯುಸಿಸಿ ಯುಸಿಜಿ * 
ಹಿಸ್ಟಿ ಡೀನ್ ಎಸಿಸಿ 

ಎಸಿಯು * 
* ಸಂಭವನೀಯ ಕ್ಷಾರಸರಣಿಯನ್ನು ಸೂಚಿಸುತ್ತದೆ. 
ಈ ಟಿಪ್ಲೆಟ್ಕೋಡಿನ ಪ್ರಕಾರ ವಂಶವಾಹಿಯಲ್ಲಿ ಆರುನೂರುನ್ಯೂಕ್ಲಿಯೋ 
ಟೈಡುಗಳಿದ್ದರೆಪ್ರೊಟೀನಿನಲ್ಲಿ ಇನ್ನೂ ರು ಅಮೈನೋ ಆಮ್ಲಗಳಿರುತ್ತವೆ. 

ಮೇಲೆ ತೋರಿಸಿರುವ ಪಟ್ಟಿಯ ಪ್ರಕಾರ ಕೆಲವು ಅಮೈನೊ ಆಮ್ಲ ಗಳಿಗೆ 
ಒಂದಕ್ಕಿಂತ ಹೆಚ್ಚು ಟಿಪ್ಲೆಟ್ ಕೋಡುಗಳಿರುವುದನ್ನು ಗಮನಿಸಬಹುದು. 

ಮನುಷ್ಯ ಜೀವಿಗಳಿಗೆ ಬರುವ ಸಿಕಲ್ ಸೆಲ್ ಅನೀಮಿಯಾ ( Sickle cell 
anemia) ಎಂಬ ರೋಗವು ವಿಕೃತರೂಪಿನ ಹೆಮೊಗ್ಲೋಬೀನ್ (haemo 
globin ) ಅಣುಗಳಿಂದ ಉಂಟಾಗುತ್ತದೆ. ಹೆಮೊಗ್ಲೋಬಿನ್ ಎಂಬುದು 


* ಈ ಲೇಖನ ಕೈಸೇರಿದ್ದು ೧೯೬೭ರ ಮೇ ತಿಂಗಳಲ್ಲಿ ; ಇದು ಅಂದಿನ ಪಟ್ಟಿ . - ಸಂ , 


೧೧೪೮ 

ಪ್ರಬುದ್ಧ ಕರ್ಣಾಟಕ 
ಶರೀರದ ಎಲ್ಲಾ ಭಾಗಗಳಿಗೂ ಆಮ್ಲಜನಕವನ್ನು ಒದಗಿಸುವ ಒಂದು ಪ್ರೊಟೀನು. 
ಹೆಮೊಗ್ಲೋಬಿನ್ ಅಣು ಬಹು ದೊಡ್ಡದು. ಅದರ ಅಣುತೂಕ ೬೮೦೦೦ ಇದ್ದು 
೬೦೦ ಅಮೈನೋ ಆಮ್ಲಗಳಿಂದ ಕೂಡಿದೆ. ಹೆಮೊಗ್ಲೋಬೀನ್ ತಯಾರಿಸುವ ವಂಶ 
ವಾಹಿಯ ಒಂದು ಟ್ರಸ್ಟೆಟ್ ನಲ್ಲಿ ಥೈಮಾನ್‌ಗೆ ಬದಲಾಗಿ ಅಡೆನೀನ್ ಇತ್ತು 
ಎನ್ನೋಣ. ಆಗ ಈ ದೋಷದ ಫಲವಾಗಿ ಎಮ್ ಆರ್ .ಎನ್ . ಎ . ಯಲ್ಲಿದೋಷ 
ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಹೆಮೊಗ್ಲೋಬಿನ್ ಪ್ರೋಟೀನಿನ ಒಂದು 
ನಿರ್ದಿಷ್ಟ ಸ್ಥಳದಲ್ಲಿ ಗ್ಲುಟಾಮಿನ್ ಬದಲಾಗಿ ವ್ಯಾಲೀನ್ ಸೇರಿಕೊಳ್ಳುತ್ತದೆ. ಈ 
ಸಣ್ಣ ಬದಲಾವಣೆಯಿಂದ ಹೆಮೊಗ್ಲೋಬೀನಿನ ಗುಣಲಕ್ಷಣಗಳೇ ಬದಲಾಗಿ ಬಿಡು 
ಇವೆ. ಕೆಂಪುರಕ್ತ ಕಣಗಳು ಗುಂಡಗಿರುವ ಬದಲು ಕುಡುಗೋಲಿನ ಆಕೃತಿ ತಾಳು 
ಇವೆ. ಆದ್ದರಿಂದಲೇ ಇದಕ್ಕೆ ಸಿಕಲ್ (ಕುಡುಗೋಲು) ಸೆಲ್ ಅನೀಮಿಯಾ ಎಂದು 


ಹೆಸರು. 


- ತ್ರಿಫ್ಟ್ ಕೋಡಿನ ದೋಷಗಳಿಂದ ಹುಟ್ಟುವ ಇನ್ನೂ ಕೆಲವು ವಂಶ 
ಪಾರಂಪರ ವಾದ ರೋಗಗಳಿವೆ. ಚರ್ಮ, ಕೂದಲು ಮತ್ತು ಕಣ್ಣುಗಳು ಸಹಜ 
ವರ್ಣ ಕಳೆದುಕೊಂಡು ಬಿಳಿಚಿಕೊಳ್ಳುವ ರೋಗಕ್ಕೆ ಆಿನಿಸಮ್ ( albinism ) 
ಎಂದು ಹೆಸರು . ಮೂತ್ರದಲ್ಲಿ ಫೀನೈಲ್ ಅಲನೀನ್ ಅಸಹಜ ರೀತಿಯಲ್ಲಿ ಹೋಗು 
ವುದರಿಂದ ಉಂಟಾಗುವ ಮಾನಸಿಕ ರೋಗಕ್ಕೆ ಫೀನೈಲ್ ಕೀಟೋನ್ಯೂರಿಯ 
(phenylketonurea ) ಪಿಕೆಯು ಎನ್ನು ತ್ತಾರೆ. ಮಕ್ಕಳು ಹಾಲನ್ನು ಜೀರ್ಣಮಾಡಿ 
ಕೊಳ್ಳುವ ಸಾಮರ್ಥವನ್ನು ಕಳೆದುಕೊಳ್ಳುವ ರೋಗಕ್ಕೆ ಲೆಕ್ರೋಸಿಮಿಯಾ 
( galactosaemia ) ಎಂದು ಹೆಸರು. ಈ ರೋಗಗಳಿಗೆಲ್ಲಾ ಟ್ರಸ್ಟೆಟ್ಕೋಡಿನ 
ದೋಷಗಳೇ ಕಾರಣವಾಗಿರುತ್ತದೆ. 
- ಹೀಗೆಪ್ರೊಟೀನ್ ಮತ್ತು ನ್ಯೂಕ್ಲಿಯಿಕ್ ಆಮ್ಲ ಗಳ ರಚನೆಗಳ ವ್ಯಾಸಂಗ, 
ವಾಂಶಿಕಸೂತ್ರ ಸಂಕೇತಗಳ ತಿಳಿವಳಿಕೆ, ವಾಂಶಿಕ ಸಂದೇಶಕ್ಕನುಸಾರವಾಗಿ ಎನ್ 
ಜೈಮು ಹಾಗೂ ಪ್ರೋಟೀನುಗಳ ಸಂಶ್ಲೇಷಣೆ - ಇವೇ ಜೀವರಸಾಯನಶಾಸ್ತ್ರದ 
ತಿರುಳಾಗಿವೆ . ಜೀವದ ಅಸ್ತಿತ್ವಕ್ಕೆ ಅತ್ಯಂತ ಮುಖ್ಯವಾದ ಅಣುಗಳ ರಾಸಾಯನಿಕ 
ಸ್ವರೂಪವನ್ನು ತಿಳಿಯುವ ಮಾರ್ಗದಲ್ಲಿ ನಾವು ಬಹಳ ದೂರ ಸಾಗಿದ್ದೇವೆ. ಆದರೂ 
ಜೀವವಿವರಣೆಯನ್ನೆಲ್ಲಾ ರಾಸಾಯನಿಕ ಪರಿಭಾಷೆಯಲ್ಲಿ ನೀಡಲು ಇನ್ನೂ ಬಹಳ 
ದೂರ ಸಾಗಬೇಕಾಗಿದೆ. ಜೀವದ ರಾಸಾಯನಿಕ ಆಧಾರಗಳಿಗೆ ಸಂಬಂಧಿಸಿದ 
ಸಂಶೋಧನಾಫಲಗಳು ಮಾನವನ ಬದುಕಿನ ಮೇಲೆ ಮಹತ್ವದ ಪರಿಣಾಮ 
ವನ್ನುಂಟು ಮಾಡುವುದರಲ್ಲಿ ಸಂಶಯವಿಲ್ಲ. ಆದರೆ ಅವು ಮಾನವಕೋಟಿಯ 
ಕಲ್ಯಾಣಕ್ಕೆ ಕಾರಣವಾಗಲಿ ಎಂದಷ್ಟೇ ಆಶಿಸಬೇಕಾಗಿದೆ. 


ಎಂ , ಎ , ಸೇತುರಾನ್ 


ಜೀವದ ಹುಟ್ಟು 


ಇಂದು ನಮ್ಮ ಭೂಮಿ ಅಸಂಖ್ಯಾತ ಜೀವಿಗಳಿಗೆ ಆಶ್ರಯವನ್ನಿ ತ್ತಿರುವ ಉದಾರಿ. 
ಆದರೆ ಭೂಮಿಯ ಚರಿತ್ರೆಯಲ್ಲಿ ಎರಡು ಶತಕೋಟಿವರ್ಷಗಳಿಗೂ ಹಿಂದೆ, ಯಾವ 
ಬಗೆಯ ಜೀವಿಗಳೂ ಇರಲಿಲ್ಲವೆನ್ನುವ ವಿಷಯ ಭೂಗರ್ಭಶಾಸ್ತ್ರಜ್ಞರು ನಡೆಸಿದ 
ಸಂಶೋಧನೆಗಳಿಂದ ನಮಗೆ ತಿಳಿದಿದೆ. ಹಾಗಾದರೆ ಭೂಮಿಯ ಜೀವನದ 
ಯಾವುದೋ ಒಂದು ಘಟ್ಟದಲ್ಲಿ ಜೀವಿಗಳು ಹುಟ್ಟಿರಬೇಕು. ಜೀವಿಗಳು ಭೂಮಿಯಲ್ಲಿ 
ಜನಿಸಿದ ಬಗೆ ಹೇಗೆ ? ಅಜೀವ ವಸ್ತುಗಳಿಂದ ಜೀವಿಗಳ ಉತ್ಪತ್ತಿ ಸಾಧ್ಯವೇ ? 
ಈ ಪ್ರಶ್ನೆಗಳು ಪ್ರಾಚೀನಕಾಲದಿಂದಲೂ ಬುದ್ದಿ ಜೀವಿಯಾದ ಮಾನವನನ್ನು 
ಕೆಣಕುತ್ತಾ ಬಂದಿವೆ. ೧೯ನೇ ಶತಮಾನದವರೆಗೆ ಜೀವಿಗಳ ಹುಟ್ಟಿನ ಬಗ್ಗೆ 
ಎರಡು ರೀತಿಯ ಉತ್ತರಗಳನ್ನು ಕೊಡುವುದು ಸಾಮಾನ್ಯವಾಗಿತ್ತು . ಕೆಲವರು 
ಅಲೌಕಿಕ ವಾದವನ್ನು ಮುಂದಿಟ್ಟು , ಅಗೋಚರ ದೈವಿಕ ಶಕ್ತಿಯು ಹಠಾತ್ತನೆ 
ಜೀವಿಗಳನ್ನು ಸೃಷ್ಟಿಸಿತು ಎಂದು ವಾದಿಸಿದರು. ಅನೇಕ ಧರ್ಮಗಳ ಬೋಧನೆ 
ಯಲ್ಲಿ ಈ ವಾದ ಇಂದಿಗೂ ಇರುವುದನ್ನು ನಾವು ಕಾಣುತ್ತಿದ್ದೇವೆ. ಜೀವಿಯ 
ಜನನ ಸಮಸ್ಯೆಗೆಕೊಟ್ಟ ಈ ಉತ್ತರ ವೈಜ್ಞಾನಿಕ ದೃಷ್ಟಿಗೆ ಹೊರತಾಗಿದೆ. 

ಜೀವಿಗಳ ಸೃಷ್ಟಿಯನ್ನು ಕುರಿತಾದ ಮತ್ತೊಂದು ವಾದ " ಸ್ವಯಂ ಜನನ 
ವಾದ ”” ( Theory of spontaneous generation ), ಅಜೀವವಸ್ತುಗಳಿಂದ 
ಜೀವಿಗಳು ಸದಾ ಉದ್ಭವಿಸುತ್ತಿವೆ ಎನ್ನುವುದೇ ಈ ವಾದದ ತಿರುಳು. ಅರಿಸ್ಟಾಟಲ್ , 
ಹಾರ್ವೆ, ಡೆಕಾರ್ಟೆ, ನಾನ್ ಹೆಲ್ಯಾಂಟ್ ಮತ್ತಿತರ ಮೇಧಾವಿಗಳು ಈ ವಾದವನ್ನು 
ದೃಢವಾಗಿ ನಂಬಿದ್ದರು. ಮಣ್ಣಿನಿಂದ ಹುಳುಗಳು , ಕೊಳೆಯುತ್ತಿರುವ ಮಾಂಸ 
ದಿಂದ ನೊಣಗಳು ಮತ್ತು ಕಸಕಡ್ಡಿಗಳ ಗುಡ್ಡೆಯಿಂದ ಇಲಿಗಳು ಜನಿಸುವುವೆಂಬುದು 
ಇವರ ನಂಬಿಕೆಯಾಗಿತ್ತು . ೧೭ನೇ ಶತಮಾನದಲ್ಲಿ ಇಟಲಿ ದೇಶದ ವಿಜ್ಞಾನಿ ರೆಡಿ, 
೧೮ನೇ ಶತಮಾನದಲ್ಲಿ ಸ್ಪಾಲನ್ಸಾನಿ ಮತ್ತು ೧೯ನೇ ಶತಮಾನದಲ್ಲಿ ಲೂಯಿ 
ಪಾಶ್ಚರ್‌ ನಡೆಸಿದ ಕೆಲವು ಸ್ವಾರಸ್ಯವಾದ ಮತ್ತು ನಿರ್ಣಯಾತ್ಮಕ ಪ್ರಯೋಗಗಳಿಂದ 
“ ಸ್ವಯಂಜನನ ” ವಾದಕ್ಕೆ ಭಾರಿ ಪೆಟ್ಟು ಬಿತ್ತು . ಕ್ಲಾಸಿನಲ್ಲಿ ಮಾಂಸದ 


೧೧೫೦ 

ಪ್ರಬುದ್ಧ ಕರ್ಣಾಟಕ 
ಸಾರನ್ನಿಟ್ಟು , ಧೂಳಿನ ಕಣ ಮತ್ತು ಬ್ಯಾಕ್ಟಿರಿಯಾಗಳನ್ನು ಶೋಧಿಸಿ ತೆಗೆದುಹಾಕಿದ 
ಶುದ್ಧ ಗಾಳಿಯನ್ನು ಅದರೊಳಗೆ ಕಳುಹಿಸಿ ಅನೇಕ ದಿನ ಬಿಟ್ಟಿದ್ದು , ಮಾಂಸ ಕೆಡದೇ 
ಕ್ರಿಮಿರಹಿತವಾಗಿರುವುದನ್ನು ಲೂಯಿಪಾಶ್ಚರ್‌ ಖಚಿತಪಡಿಸಿದನು . ಜೀವಿಗಳು 
ಅಜೀವವಸ್ತುಗಳಿಂದ ಉತ್ಪನ್ನವಾಗುವುದು ಅಸಂಭವ ಎಂದು ಈ ಪ್ರಯೋಗಗಳು 
ಸಾರಿದುವು. ಜೀವಿಗಳ ಜನನ ಜೀವಿಗಳಿಂದಲೇ ಸಾಧ್ಯವೆಂದರೂ , ಪ್ರಥಮತಃಭೂಮಿ 
ಯಲ್ಲಿ ಜೀವಿಗಳ ಪ್ರವೇಶ ಹೇಗೆ ಆಯಿತು ಎನ್ನುವ ಪ್ರಶ್ನೆ ಹಾಗೆಯೇ ಉಳಿಯಿತು. 
ಈ ಸಂಧಿಗ್ಧ ಪರಿಸ್ಥಿತಿಯಲ್ಲಿ ರಷ್ಯಾ ದೇಶದ ಜೀವರಸಾಯನಶಾಸ್ತ್ರಜ್ಞ ಎ . ಒಪಾರಿನ್ 
ಜೀವಮೂಲದ ವಿಷಯವಾಗಿ ತನ್ನ ಭಾವನೆಗಳನ್ನು “ The Origin of Life ? 
ಎಂಬ ಹೆಸರಾಂತ ಪುಸ್ತಕದಲ್ಲಿ ನಿರೂಪಿಸಿದನು. ತಾತ್ವಿಕ ಆವಶ್ಯಕತೆಯ ದೃಷ್ಟಿ 
ಯಿಂದ ಒಂದಲ್ಲ ಒಂದು ರೀತಿ ' ಸ್ವಯಂಜನನವಾದ ' ವನ್ನು ವಿಜ್ಞಾನಿಗಳು 
ತಳಹದಿಯಾಗಿಟ್ಟುಕೊಳ್ಳುವುದು ಅಗತ್ಯವೆಂದು ಒಪಾರಿನ್ ವಾದಿಸಿದನು. ಇದನ್ನು 
ಪೂರ್ಣವಾಗಿ ಕೈ ಬಿಟ್ಟರೆ, ವಿಜ್ಞಾನಿಗಳು ದ್ರವ್ಯ ವಾಸ್ತವತಾವಾದವನ್ನು ತ್ಯಜಿಸ 
ಬೇಕಾಗುವುದೆಂದು ಒಪಾರಿನ್ ಹೇಳಿದನು . ಅಜೀವವಸ್ತುಗಳಿಂದ ಜೀವಿಗಳ 
ಸ್ವಯಂಜನನ ಸಾಧ್ಯ ; ಆದರೆ, ಇದು ಕೋಟ್ಯಂತರ ವರ್ಷಗಳ ಹಿಂದೆ ಎಂದೋ 
ನಡೆದ ಅಪರೂಪ ಘಟನೆ. ಇಂದು “ ಸ್ವಯಂಜನನ ” ಸಾಧ್ಯವಿಲ್ಲವೆಂಬ 
ಪಾಶ್ಚರನ ತೀರ್ಮಾನ ಸರಿಯಾದರೂ , ಹಿಂದೆಂದೂ ಈ ರೀತಿ ಜೀವಿಗಳು 
ಹುಟ್ಟಿರಲೇಬೇಕು. ಅದು ಅಂದಿನ ಪರಿಸ್ಥಿತಿಯಲ್ಲಿ ಹೇಗೆ ಸಾಧ್ಯವಾಯಿತೆಂಬುದೇ 
ನಮ್ಮ ಮುಂದಿರುವ ಪ್ರಶ್ನೆ . 

ಜೀವಜನನದ ರಹಸ್ಯವನ್ನು ಕುರಿತು ವಿಚಾರಮಾಡುವುದಕ್ಕೆ ಮುಂಚೆ 
* ಜೀವ' ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕು. ಜೀವಿಗಳು ಅತಿ 
ಚಿಕ್ಕದಾದ ಅಸಂಖ್ಯಾತ ಜೀವಕೋಶಗಳಿಂದ ಆಗಿವೆ. ಈ ಜೀವಕೋಶಗಳಲ್ಲಿ 
ನೀರು, ಪ್ರೊಟೀನು, ನ್ಯೂಕ್ಲಿಯಿಕ್ ಆಮ್ಲ , ಮೇದಸ್ಸು , ಕಾರ್ಬೊಹೈಡ್ರೆಟುಗಳು, 
ವಿಟಮಿನ್ನುಗಳು ಮುಂತಾದ ರಾಸಾಯನಿಕ ಪದಾರ್ಥಗಳು ಇರುವುವು. ಜೀವಕೋಶ 
ಗಳಲ್ಲಿರುವ ಪ್ರತಿಯೊಂದು ರಾಸಾಯನಿಕ ಪದಾರ್ಥವೂ ಜೀವಿಯ ಚಟುವಟಿಕೆಗಳಲ್ಲಿ 
ತನ್ನದೇ ಆದ ವಿಶೇಷ ಪಾತ್ರವನ್ನು ವಹಿಸಿರುತ್ತೆ . ಎಲ್ಲಕ್ಕಿಂತ ಹೆಚ್ಚಾಗಿ ಜೀವಕೋಶ 
ದಲ್ಲಿರುವ ಜಟಿಲ ಸಾವಯವ ವಸ್ತುಗಳಾದಪ್ರೊಟೀನು ಮತ್ತು ನ್ಯೂಕ್ಲಿಯಿಕ್ 
ಆಮ್ಲ ಮಹತ್ತಾದ ಪಾತ್ರವನ್ನು ತಾಳಿವೆ. ಇಂಗಾಲ, ಜಲಜನಕ, ಆಮ್ಲಜನಕ, 
ಸಾರಜನಕ, ಗಂಧಕ ಮುಂತಾದ ಮುಖ್ಯ ಮೂಲವಸ್ತುಗಳಿಂದ ರಚಿತವಾದ 
ಅಧಿಕ ಅಣುತೂಕದ ಸಾವಯವ ವಸ್ತುವೇ ಪ್ರೋಟೀನು. ಪ್ರೊಟೀನಿನ ದೈತ್ಯಾಣ 
ಅಮೈನೊ ಆಮ್ಲಗಳೆಂಬ ಸರಳ ಅಣುಗಳ ಜೋಡಣೆಯಿಂದ ನಿರ್ಮಿತವಾಗಿದೆ. 
ಸಾಮಾನ್ಯವಾಗಿ ಜೀವಕೋಶಗಳ ಪ್ರೋಟೀನುಗಳಲ್ಲಿ ಸಂಯೋಜಿತವಾಗಿರುವುದು 
ಇಪ್ಪತ್ತು ಬಗೆಯ ಅಮೈನೊ ಆಮ್ಲಗಳು . ಈ ಬೇರೆಬೇರೆ ಅಮೈನೊ ಆಮ್ಲಗಳ 


೧೧೫೧ 


V ) 


ಜೀವದ ಹುಟ್ಟು 
ಅಣುಗಳು ನೂರಾರು ಸೇರಿಕೊಂಡು, ಪರಸ್ಪರ ಬಂಧಿತವಾಗಿ, ಉದ್ದವಾದ ಸರಪಳಿಯ 
ರಚನೆಯುಳ್ಳ ' ಪಾಲಿಪೆಪ್ಟೆಡು' ಗಳನ್ನು ಕೊಡುತ್ತವೆ. 

ಉದ್ದವಾದ ಪಾಲಿಪೆಪೈಡುಗಳಲ್ಲಿ ಅಮೈನೋ ಆಮ್ಲಗಳ ಅಣುಗಳು ಒಟ್ಟು 
ನೂರಾರು ಸೇರಿಕೊಂಡು ಬೇರೆ ಬೇರೆ ಕ್ರಮದಲ್ಲಿ ಅಳವಡಿಸಿಕೊಂಡು ವಿವಿಧ 
ಪ್ರೋಟೀನ್ ಅಣುಗಳನ್ನು ಕೊಡಬಹುದು. ಜೀವಿಗಳಲ್ಲಿ ಕಂಡು ಬರುವಪ್ರೊಟೀನ್ 
ವೈವಿಧ್ಯತೆಗೆ ಅವುಗಳಲ್ಲಿರುವ ಅಮೈನೋ ಆಮ್ಲಗಳ ಕ್ರಮಾನುಗತಿಯೇ ( sequence) 
ಕಾರಣ, 

ಜೀವಕೋಶಗಳ ಬೀಜದಲ್ಲಿ ಜೀವಿಯ ಸಂತಾನಾಭಿವೃದ್ಧಿ ಯಲ್ಲಿ ಭಾಗ 
ವಹಿಸುವ ಒಂದು ಬಗೆಯ ತಂತು ಆಕಾರದ ಕಾಯಗಳಿವೆ . ಅವುಗಳನ್ನು “ ವರ್ಣ 
ತಂತು ” ( chromosomes) ಎಂದು ಕರೆದಿದ್ದಾರೆ. ವರ್ಣತಂತುವಿನಲ್ಲಿರುವ, ಆನು 
ವಂಶೀಯತ್ವಕ್ಕೆ ಕಾರಣವಾದ ಕಣಗಳೇ “ ವಂಶವಾಹಿ ” ( genes) ಗಳು, ಜೀವಿಗಳಲ್ಲಿ 
ಜರುಗುವ ಜೈವಿಕ ಸಂಶ್ಲೇಷಣೆಗಳಿಗೆ ವಂಶವಾಹಿಗಳು ಮೂಲಕಾರಣವಾಗಿವೆ. 
ವಂಶವಾಹಿಗಳು ನ್ಯೂಕ್ಲಿಯಿಕ್ ಆಮ್ಲದ ದೊಡ್ಡ ಅಣುಗಳೆಂದು ಗುರ್ತಿಸಲಾಗಿದೆ. 
ಆನುವಂಶೀಯತೆಗೆ ಮೂಲಕಾರಣವಾದ ನ್ಯೂಕ್ಲಿಯಿಕ್ ಆಮ್ಲ ಗಳಲ್ಲಿ ಎರಡು ವಿಧ. 
ಡಿ ಆಕ್ಸಿ ರಿಬೋನ್ಯೂಕ್ಲಿಯಿಕ್ ಆಮ್ಲ ( DNA ) ಮತ್ತು ರಿಬೊನ್ಯೂಕ್ಲಿಯಿಕ್ 
ಆಮ್ಲ (RNA), ನ್ಯೂಕ್ಲಿಯಿಕ್ ಆಮ್ಲದ' ಕಟ್ಟಡ ನ್ಯೂಕ್ಲಿಯೋಟೈಡ್ಗಳೆಂಬ 
ಇಟ್ಟಿಗೆಗಳಿಂದ ನಿರ್ಮಿತವಾಗಿದೆ. ನ್ಯೂಕ್ಲಿಯೋಟೈಡುಗಳಲ್ಲಿ ಫಾಸ್ಟಾರಿಕ್ ಆಮ್ಲ , 
ಸಕ್ಕರೆಗಳ ಅಣುಗಳು ಮತ್ತು ಸಾರಜನಕದ ಸಾವಯವ ಪ್ರತ್ಯಾಮ್ಲಗಳಿರುವುದು 
ತಿಳಿದುಬಂದಿದೆ. 

ಜೈವಿಕಕ್ರಿಯೆಗಳ ವೇಗವನ್ನು ವರ್ಧಿಸುವಪ್ರೋಟೀನುಗಳನ್ನು ರಾಸಾಯನಿಕ 
ಕಿಣ್ವ ' ಎಂದು ( enzymes) ಕರೆಯಬಹುದು. ಜೀವಿಗಳಲ್ಲಿರುವ ವಿಧವಿಧದ 
ಪ್ರೋಟೀನುಗಳನ್ನು , ಅಂದರೆ ಕಿಣ್ವಗಳನ್ನು ನಿರಂತರವಾಗಿ ಸಂಶ್ಲೇಷಿಸುವ 
ಕಾರ್ಖಾನೆಗೆ ಜೀವಕೋಶವನ್ನು ಹೋಲಿಸಬಹುದು. ಇವುಗಳ ತಯಾರಿಕೆಗೆ ಅಗತ್ಯ 
ವಾದ ಪ್ಲಾನುಗಳು , ಸೂಚನೆಗಳು ಮತ್ತು ಅಚ್ಚುಗಳನ್ನು ಒದಗಿಸುವ ಅಣುವೇ 
DNA , ಉತ್ಪಾದನಾಕಾರ್ಯವನ್ನು DNA ಅಣುಗಳು RNA ಅಣುಗಳ 
ಮೂಲಕ ಸಾಧಿಸುತ್ತವೆಯೆಂದು ಈಗ ತಿಳಿದಿದೆ. DNA ರಚನೆಗೂ ಜೀವಿಯ 
ಆನುವಂಶೀಯತೆಗೂ ಇರುವ ನಿಕಟ ಸಂಬಂಧವನ್ನು ಅರ್ಥಪೂರ್ಣವಾಗಿ ವಿವರಿಸು 
ವುದು ಜೈವಿಕ ರಸಾಯನಶಾಸ್ತ್ರದ ಒಂದು ಮುಖ್ಯ ಗುರಿಯಾಗಿದೆ. 

ಜೀವಿಗಳ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ ಪ್ರೊಟೀನ್ 
ಮತ್ತು ನ್ಯೂಕ್ಲಿಯಿಕ್ ಆಮ್ಲ ಗಳೇ ಜೀವಿಗಳ ಜೀವಾಳ ಎಂದು ಹೇಳಬಹುದು. 
ಜೀವಿಯ ಇಡೀ ಜೀವನದ ಆಗುಹೋಗುಗಳನ್ನು ನಿಯಂತ್ರಿಸುವ DNA ಈ 
ನಿರ್ವಹಣೆಗಾಗಿ ಅಗತ್ಯವಾದ ಪ್ರೋಟೀನುಗಳನ್ನು ಸಂಶ್ಲೇಷಿಸುತ್ತದೆ. ಹಲವು 


೧೧೫೨ 

ಪ್ರಬುದ್ಧ ಕರ್ಣಾಟಕ 
ಪ್ರೋಟೀನುಗಳು ಕಿಣ್ವಗಳಂತೆ ವರ್ತಿಸಿ, ನ್ಯೂಕ್ಲಿಯಿಕ್ ಆಮ್ಲದ ಚಟುವಟಿಕೆಗಳಿಗೆ 
ಸಹಾಯಕವಾಗಿರುತ್ತವೆ. ಒಟ್ಟಿನಲ್ಲಿ, ಜೀವಿಯನ್ನು ರಾಸಾಯನಿಕ ದೃಷ್ಟಿಯಿಂದ 
ನೋಡಿದರೆ ಅದು ಪ್ರೊಟೀನ್ ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳ ವ್ಯವಸ್ಥಿತ 
ಸಂಮಿಶ್ರಣವಾಗಿದೆ. ಜೀವಿ- ಅಜೀವಿಗಳ ಮಧ್ಯಂತರ ಲಕ್ಷಣಗಳನ್ನು ಹೊಂದಿರುವ 
ವೈರಸ್ಸು ಸಹ ನ್ಯೂಕ್ಲಿಯೋ ಪ್ರೊಟೀನೆಂದು ಗುರ್ತಿಸಲಾಗಿದೆ. ಇದಲ್ಲದೇ ಅಮೆರಿಕಾ 
ದೇಶದ ವಿಜ್ಞಾನಿ ಕಾರ್ನ್‌ಬರ್ಗ್ ಮೊಟ್ಟಮೊದಲಿಗೆ ವೈರಸ್ಸನ್ನು ಕೃತಕವಾಗಿ 
ಪ್ರಯೋಗಶಾಲೆಯಲ್ಲಿ ತಯಾರಿಸಿ, ಅಜೀವ ವಸ್ತುಗಳಿಂದ ಜೀವಿಯ ಉದ್ಭವ 
ಸಾಧ್ಯವೆನ್ನುವುದನ್ನು ಖಚಿತಪಡಿಸಿದ್ದಾರೆ. ಜೀವಿಗಳು ಭೌತಶಾಸ್ತ್ರ ಮತ್ತು 
ರಸಾಯನ ಶಾಸ್ತ್ರಗಳ ನಿಯಮಗಳಿಗೆ ಅಪವಾದವಲ್ಲ. ಅಣುಗಳ ರಚನೆ ಜಟಿಲ 
ವಾದ ಒಂದು ಹಂತಕ್ಕೆ ಬಂದಾಗ, ಅವುಗಳು ಹೊಸ ಗುಣಗಳನ್ನು ಹೊಂದಿ 
* ಜೀವಂತ ' ವಾಗಬಹುದು. ರಾಸಾಯನಿಕ ವಸ್ತುಗಳು ಸಾಕಷ್ಟು ಇದ್ದು , ಸಂದರ್ಭ 
* ಗಳು ಅನುಕೂಲವಾಗಿದ್ದು , ಅವುಗಳ ಸುಸಂಘಟಿತ ವ್ಯವಸ್ಥೆಗೆ ದಾರಿ ಸುಗಮ 
ವಾಗಿದ್ದರೆ ಜೀವದ ಜನನವೇಕೆ ಆಗಬಾರದು ! ಈ ಜನನಕೋಟ್ಯಂತರ ವರ್ಷ 
ಗಳ ಹಿಂದೆ ಹೇಗೆ ನಡೆಯಿತು, ಯಾವ ಕ್ರಿಯಾ ಸಮೂಹಗಳಿಂದ ಇದರ ಹುಟ್ಟನ್ನು 
ವಿವರಿಸಲು ಸಾಧ್ಯ , ಇವು ಈಗಿನ ಕೆಲವು ಪ್ರಶ್ನೆಗಳು. 

ಸುಮಾರು ಎರಡು ಶತಕೋಟಿವರ್ಷಗಳ ಹಿಂದೆ ಅಮೈನೊ ಆಮ್ಲಗಳು , 
ಸಾವಯವ ಪ್ರತ್ಯಾಮ್ಲಗಳು, ಮುಂತಾದ ಸರಳ ರಾಸಾಯನಿಕಗಳು ಒಂದುಗೂಡಿ, 
ಜೀವವಸ್ತುಗಳ ತಿರುಳಾದ ಪ್ರೋಟೀನ್ ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳನ್ನು 
ಉತ್ಪತ್ತಿ ಮಾಡಿರಬಹುದು. ಆದರೆ ಸಾವಯವ ವಸ್ತುಗಳಾದ ಅಮೈನೊ ಆಮ್ಲ 
ಗಳು, ಮೊದಲಾದವು ಉತ್ಪನ್ನವಾದ ರೀತಿ ಹೇಗೆ ? ಭೂಗ್ರಹ ಜನ್ಮತಾಳಿದಾಗ 
ವಾತಾವರಣದಲ್ಲಿ ಹಗುರವಾದ ಮೂಲವಸ್ತುಗಳು ಶೇಖರಿಸಿ, ಕೇಂದ್ರ ಭಾಗದಲ್ಲಿ 
ಭಾರವಾದ ಪರಮಾಣುಗಳು ಸೇರಿಕೊಂಡುವು. ಭೂಮಿಯುಕ್ರಮೇಣ ತನ್ನ ಶಾಖ 
ವನ್ನು ಕಡಿಮೆಮಾಡಿಕೊಂಡಾಗ, ಹಗುರ ಪರಮಾಣುಗಳಾದ ಇಂಗಾಲ, ಸಾರ 
ಜನಕ, ಆಮ್ಲ ಜನಕ ಮತ್ತು ಜಲಜನಕಗಳ ನಡುವೆ ಬಂಧವೇರ್ಪಟ್ಟ ಸಂಯುಕ್ತ 
ಗಳು ಉತ್ಪನ್ನವಾದವು. ಭೂಮಿಯಲ್ಲಿದ್ದ ಲೋಹದ ಕಾರ್ಬೈಡುಗಳು ನೀರಿ 
ನೊಡನೆ ವರ್ತಿಸಿ ಅಸಿಟಲೀನ್ ( CH ) ಮತ್ತು ಮೀಥೇನ್ ( CH ) ಹೈಡೋ 
ಕಾರ್ಬನ್ನು ಗಳನ್ನು ಕೊಟ್ಟಿರಬೇಕು. ಕೋಟ್ಯಂತರ ವರ್ಷಗಳ ಹಿಂದೆ ಭೂಮಿಯ 
ವಾತವರಣದಲ್ಲಿ ತುಂಬಿದ್ದ ಮೀಥೇನ್ , ಜಲಜನಕ, ನೀರು ಮತ್ತು ಅಮೋನಿಯಾ 
ಸಂಯುಕ್ತಗಳು ಪರಸ್ಪರ ಸಂಯೋಜಿಸಿ ಅಮೈನೋ ಆಮ್ಲಗಳನ್ನು ಸಂಶ್ಲೇಷಿಸಿರ 
ಬಹುದು. ಇದಕ್ಕೆ ಅವಶ್ಯವಾದ ಶಕ್ತಿಯು ಸಿಡಿಲಿನ ವಿದ್ಯುತವಾಹದಿಂದ 
ದೊರಕಿರಬೇಕು. ಪ್ರಾಚೀನ ಯುಗದಲ್ಲಿ ನಡೆದಿರಬಹುದಾದ ಈ ಸಂಶ್ಲೇಷಣೆ 
ಯನ್ನು ಈಗ ಪ್ರಯೋಗಶಾಲೆಯಲ್ಲಿ ಅದೇ ಸನ್ನಿವೇಶಗಳಲ್ಲಿ ನೇರವೇರಿಸಲು 


ಜೀವದ ಹುಟ್ಟು 

೧೧೫೩ 
ಸಾಧ್ಯವೇ ? ಈ ದಿಕ್ಕಿನಲ್ಲಿ ಸ್ಟಾನಿ ಮಿಲ್ಲರ್ ( ೧೯೫೨) ಮಾಡಿದ ಪ್ರಸಿದ್ದ 
ಪ್ರಯೋಗಗಳನ್ನು ಸ್ಮರಿಸುವುದು ಸೂಕ್ತವಾಗಿದೆ. ಒಂದು ಗೋಳಾಕಾರದ ಫ್ಲಾಸ್ಕಿ 
ನಲ್ಲಿ ನೀರಿನ ಆವಿ , ಜಲಜನಕ, ಅಮೋನಿಯ ಮತ್ತು ಮೀಥೇನ್ ಅನಿಲಗಳ 
ಮಿಶ್ರಣದ ಮೂಲಕ ಸುಮಾರು ೬೦, ೦೦೦ ವೋಲ್ಟಿನ ವಿದ್ಯುತ್ಥಾನವನ್ನು ಮಿಲ್ಲರ್ 
ಏಳು ದಿನಗಳಕಾಲ ಹಾಯಿಸಿದನು . ಉತ್ಪನ್ನವಾದ ಫಲಿತವಸ್ತುಗಳನ್ನು ಕ್ರೋಮೆ 
ಟೋಗ್ರಾಫಿ ಎಂಬ ಸೂಕ್ಷ್ಮ ವಿಧಾನದಿಂದ ಪರೀಕ್ಷಿಸಿದಾಗ, ಜೀವಿಗಳಲ್ಲಿರುವ 
ಇಪ್ಪತ್ತು ಅವಶ್ಯ ಅಮೈನೊ ಆಮ್ಲಗಳ ಪೈಕಿ ನಾಲ್ಕು ಅಮೈನೋ ಆಮ್ಲಗಳು 
ಸಂಶ್ಲೇಷಿಸಿರುವುದು ಕಂಡುಬಂದಿತು . ಈ ಚರಿತ್ರಾರ್ಹವಾದ ಪ್ರಯೋಗ' ಸ್ವಯಂ 
ಜನನವಾದ' ವನ್ನು ಮತ್ತೆ ಸ್ಥಾಪನೆಮಾಡಿತು ಎಂದು ಹೇಳಬಹುದು. ಮಿಲ್ಲರನ 
ಪ್ರಯೋಗಗಳಲ್ಲಿ ಉಪಯೋಗಿಸಿದ ಮರಳಿನ ( ಸಿಲಿಕ) ಪಾತ್ರ ವಿಸ್ಮಯಕಾರಿ 
ಯಾಗಿತ್ತು . ಅನಿಲ ಮಿಶ್ರಣಗಳನ್ನು ಮರಳಿನೊಡನೆ ಕಾಯಿಸಿದಾಗ, ಪ್ರೊಟೀನಿ 
ನಲ್ಲಿರುವ ಇನ್ನೂ ಕೆಲವು ಅಮೈನೊ ಆಮ್ಲಗಳು ಉಂಟಾದುವು. ಈ ಕ್ರಿಯೆಗಳಲ್ಲಿ 
ಮರಳು ವೇಗವರ್ಧಕವಾಗಿರಬಹುದೆಂಬ ಅಭಿಪ್ರಾಯ ಸಹಜ . ಪ್ರಾಚೀನ 
ಯುಗದಲ್ಲಿ ಕೂಡ ಜೀವದ ಜನನ ವೇಳೆಯಲ್ಲಿ ಮರಳು ವೇಗವರ್ಧಕವಾಗಿರ 
ಬಹುದೆಂಬ ಊಹೆಗೆ ಈ ಪ್ರಯೋಗ ಬೆಂಬಲವನ್ನು ಸೂಚಿಸುತ್ತದೆ. ಇದಲ್ಲದೆ, 
ಇತ್ತೀಚೆಗೆ ಪ್ರಯೋಗಶಾಲೆಯಲ್ಲಿ ಜೀವ ರಾಸಾಯನಿಕ ವಸ್ತುಗಳಾದ ಪ್ರೊರೀನು 
ಗಳು, ಪಿರಮಿಡೀನುಗಳು ಮತ್ತು ಪಾನ್ಸರೀನುಗಳನ್ನು ಜಯಪ್ರದವಾಗಿ ಸಂಶ್ಲೇಷಿಸಿ 
ದ್ದಾರೆ. ಎರಡು ಶತಕೋಟಿ ವರ್ಷಗಳಿಗೂ ಹಿಂದೆ ಅಮೈನೋ ಆಮ್ಲದಂತಹ 
ಸರಳ ಅಣುಗಳು ಸಮ್ಮಿಳನವಾಗಿ ಭಾರವಾದ ಅಣುಗಳು ಉಂಟಾದ ರೀತಿ 
ಯಾವುದು ? ಜೀವಿಗಳ ಅತಿಮುಖ್ಯ ಘಟಕವಾದ ಪ್ರೋಟೀನುಗಳು ಉಂಟಾಗ 
ಬೇಕಾದರೆ, ಮೊದಲು ಅಮೈನೋ ಆಮ್ಲಗಳು ಪರಸ್ಪರ ಹೆಣೆದುಕೊಂಡು ಪಾಲಿ 
ಪೆಪೈಡುಗಳಾಗಬೇಕು. ವಾಯುಮಂಡಲದಲ್ಲಿ ತಯಾರಾದ ಅಮೈನೋ ಆಮ್ಲಗಳು 
ಮಳೆ ನೀರಿನಿಂದ ಕೊಚ್ಚಿಕೊಂಡು ಸಮುದ್ರದಲ್ಲಿ ಶೇಖರಿಸಿ, ಸಾವಯವ ಸಂಯುಕ್ತ 
ಗಳ ಜಲೀಯ ದ್ರಾವಣವನ್ನು ಉತ್ಪನ್ನ ಮಾಡಿತು . ಆದರೆ ನೀರಿನ ಸಮಕ್ಷಮದಲ್ಲಿ 
ಅಮೈನೋ ಆಮ್ಲಗಳು ಅಷ್ಟು ಸುಲಭವಾಗಿ ಜೊತೆಗೂಡಿ ಭಾರವಾದ ಅಣುಗಳಾಗು 
ವುದಿಲ್ಲ. 


ಅಮೈನೋ ಆಮ್ಲ ( A) + ಅಮೈನೊ ಆಮ್ಲ (B) 


* HO + ಸೆಪ್ಟೆಡು 


ಈ ಕ್ರಿಯೆ ಸಫಲವಾಗಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಇದಲ್ಲದೆ ನೀರಿನಲ್ಲಿ 
ಜರುಗಿದ ಈ ಕ್ರಿಯೆಯಲ್ಲಿ ಉತ್ಪನ್ನವಾದ ನೀರು ರಾಸಾಯನಿಕ ಕ್ರಿಯೆ ಹಿಮ್ಮರಳು 
ವಂತೆ ಮಾಡುತ್ತದೆ. ಒಟ್ಟಿನಲ್ಲಿ ಕುದಿಯುವ ನೀರಿನ ತಾಪಕ್ಕಿಂತ ಕಡಿಮೆ 

73 


೧೧೫೪ 


ಎಡದಿಂದ ಬಲತಿದೆ. ಆದರೆ 


ಭವ ಹೆಚ್ಚು 


ಪ್ರಬುದ್ಧ ಕರ್ಣಾಟಕ 
ತಾಪದಲ್ಲಿ , ಪಾಲಿಪೆಪ್ಟೆ ಡುಗಳ ಪ್ರಮಾಣ ಅತ್ಯಲ್ಪವಾಗಿರುತ್ತದೆ. ಆದರೆ ಹೆಚ್ಚಿನ 
ತಾಪಗಳಲ್ಲಿ ರಾಸಾಯನಿಕ ಕ್ರಿಯೆಯು ಎಡದಿಂದ ಬಲಕ್ಕೆ ( ಸಮಿಾಕರಣದಲ್ಲಿರು 
ವಂತೆ) ಹೋಗುವ ಸಂಭವ ಹೆಚ್ಚು . ಈ ತಾಪದಲ್ಲಿ ನೀರು ಹಬೆಯಾಗಿ ಹೊರಗೆ 
ಹೋಗುವುದರಿಂದ ರಾಸಾಯನಿಕ ಕ್ರಿಯೆ ಎಡದಿಂದ ಬಲಕ್ಕೆ ಹೋಗಿ, 
ಪೆಪೈಡುಗಳು ಹೆಚ್ಚಿನ ಪ್ರಮಾಣದಲ್ಲಿ ತಯಾರಾಗುತ್ತವೆ. 

ಸಾಕಷ್ಟು ಅಮೈನೊ ಆಮ್ಲಗಳು ಪರಸ್ಪರ ಹೆಣಿಗೆಯಾದಕೂಡಲೇ , 
ಪ್ರೋಟೀನ್ ಗುಣಗಳನ್ನು ಹೊಂದಿರುವ 'ಪೊಟಿನಾ ' ( proteinoids) 
ಎಂಬ ಭಾರಾಣು ಉಂಟಾಗುವುದನ್ನು ಅಮೆರಿಕೆಯ ವಿಜ್ಞಾನಿ ಡಾ|| ಫಾಕ್ಸ್ ತನ್ನ 
ಪ್ರಯೋಗಗಳಲ್ಲಿ ತೋರಿಸಿದ್ದಾನೆ. ಈಗಾಗಲೇ ಸೂಚಿಸಿರುವ ರಾಸಾಯನಿಕ ಕ್ರಿಯೆ 
ಗಳಲ್ಲಿ ವಸ್ತುವಿನ ಶೇ | ೪೦ ಭಾಗಪ್ರೊಟಿನಾಯುಗಳಾಗಿ ಪರಿವರ್ತನೆ ಹೊಂದು 
ಇವೆ. ಜೀವಿಗಳಲ್ಲಿ ಕಂಡುಬರುವ ಅವಶ್ಯ ಅಮೈನೋ ಆಮ್ಲಗಳನ್ನೆಲ್ಲಾ ಈ 
ಪ್ರೊಟಿನಾಯುಗಳು ಸ್ವಲ್ಪಮಟ್ಟಿಗೆ ತಮ್ಮಲ್ಲಿ ಅಳವಡಿಸಿಕೊಂಡಿರುತ್ತವೆ. 
ಪ್ರೋಟೀನುಗಳಂತೆ ಇವೂ ಜೀವರಾಸಾಯನಿಕ ಕ್ರಿಯೆಗಳಲ್ಲಿ ವೇಗವರ್ಧಕಗಳಾಗಿ 
ವರ್ತಿಸುತ್ತವೆ. ಹೀಗೆ ಅಮೈನೋ ಆಮ್ಲ ಗಳಿಂದ ಸೆಪ್ಟೆಡುಗಳ ಸಂಶ್ಲೇಷಣೆಯಾಗುವ 
ಉಷ್ಣ ಕ್ರಿಯೆಗಳು ಜೀವಮೂಲ ಪ್ರೋಟೀನುಗಳ ಜನನವನ್ನು ತಕ್ಕಮಟ್ಟಿಗೆ 
ವಿವರಿಸುತ್ತವೆ. 

ಸಮಕಾಲೀನ ಜೀವಕೋಶಗಳ ಪ್ರೋಟೀನುಗಳಲ್ಲಿರುವ ಅಮೈನೋ ಆಮ್ಲಗಳ 
ಕ್ರಮಾನುಗತಿ ( Sequence ) ಯನ್ನು ವಂಶವಾಹಿಗಳು ನಿಯಂತ್ರಿಸುವುದು ಸರಿಯಷ್ಟೆ . 
ಜೀವದ ಜನನ ಕಾಲದಲ್ಲಿ ವಂಶವಾಹಿಗಳು ಇನ್ನೂ ರಚಿತವಾಗಿರಲಿಲ್ಲ. ಅಂದು 
ಈ ವ್ಯವಸ್ಥೆಯು ಉಂಟಾದದ್ದು ಹೇಗೆ ? ಡಾ|| ಫಾಕ್ಸ್ ನಡೆಸಿದ ಕೆಲವು ಪ್ರಯೋಗ 
ಗಳು ಈ ವಿಷಯದಲ್ಲಿ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತವೆ. ಕ್ರಿಯೆಗೆ ಉಪಯೋಗಿಸಿದ 
ಅಮೈನೋ ಆಮ್ಲಗಳ ಸಂಯೋಜನೆಗೂ ( composition), ಉತ್ಪನ್ನವಾದ 
ಪ್ರೊಟಿನಾಯ್ತು ಗಳ ಸಂಯೋಜನೆಗೂ ವ್ಯತ್ಯಾಸವಿರುವುದು ಕೊಮೆಟೋಗ್ರಾಫಿಯ 
ವಿಶ್ಲೇಷಣದಿಂದ ಗೊತ್ತಾಗಿದೆ. ಪ್ರೋಟಿನಾಯ್ತು ಗಳಲ್ಲಿರುವ ಪ್ರೋಟೀನುಗಳನ್ನು 
ಅಲ್ವಾ ಸೆಂಟ್ರಪ್ಯೂಜಿನಿಂದ ಬೇರ್ಪಡಿಸಿ, ಈ ಪ್ರೋಟೀನುಗಳು ಬಹುಮಟ್ಟಿಗೆ ಜೀವ 
ಕೋಶದ ಪೊಟೀನುಗಳನ್ನು ಹೋಲುವುವೆಂಬ ಗಮನಾರ್ಹ ಅಂಶವನ್ನು ಜೀವ 
ರಸಾಯನ ಶಾಸ್ತ್ರಜ್ಞರು ಹೊರಗೆಡಹಿದ್ದಾರೆ. ಹೀಗೆ ವಂಶವಾಹಿಗಳ ಸಹಾಯವಿಲ್ಲದೇ , 
ಅಮೈನೋ ಆಮ್ಲಗಳು ಸೂಕ್ತ ಅನುಕ್ರಮ ವ್ಯವಸ್ಥೆಯನ್ನು ಹೊಂದಬಹುದು ಎಂಬುದು 
ಖಚಿತವಾಯಿತು. ಇದೇ ರೀತಿಜೀವದ ಜನನಕಾಲದಲ್ಲ , ವಂಶವಾಹಿ ಇಲ್ಲದೆಯೇ 
ಅದರ ಕೆಲಸವನ್ನು ಸಾವಯವ ಸಂಯುಕ್ತಗಳ ಮಿಶ್ರಣವೇ ಒಂದಲ್ಲ ಒಂದು ರೀತಿ 
ಮಾಡಿರಬೇಕೆಂಬ ಅಭಿಪ್ರಾಯವನ್ನು ಅನೇಕ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. 
ಈ ಆಧಾರದ ಮೇಲೆ ನಡೆಸಿದ ಇತ್ತೀಚಿನ ಒಂದು ಸ್ವಾರಸ್ಯವಾದ ಪ್ರಯೋಗವನ್ನು 


೧೧೫೫ 


ಕ್ರಿ 


ಜೀವದ ಹುಟ್ಟು 
ವಿವರಿಸೋಣ. ಉಪ್ಪಿಯ ಪೊಟಿನಾಯುಗಳನ್ನು ನೀರಿನೊಂದಿಗೆ ಬೆರೆಸಿದಾಗ 
ವಂಶವಾಹಿಯ ಸಹಾಯವಿಲ್ಲದೇ , ಸ್ವಯಂ ಪ್ರೇರಣೆಯಿಂದ ಜೀವಕೋಶವನ್ನು 
ಹೋಲುವ ಕಾಯಗಳು ಉತ್ಪನ್ನವಾಗುತ್ತವೆ. ಈ ಕಾಯಗಳು ಜೀವಕೋಶಗಳಂತೆ 
ಇದ್ದು ಅವುಗಳ ಅನೇಕ ಗುಣಗಳನ್ನು ಹೊಂದಿರುತ್ತವೆ. ನೀರಿಗೆ ಬೆರೆಸಿದಾಗ 
ಸೂಕ್ಷ್ಮ ಗೋಳಗಳುಂಟಾಗಿ, ಇವು ಬ್ಯಾಕ್ಟಿರಿಯಾಗಳಂತೆ ಬಣ್ಣವನ್ನು ಹೀರಿ 
ಕೊಳ್ಳುವ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತವೆ. ಸೂಕ್ತ ಸಂದರ್ಭಗಳಲ್ಲಿ, ಅವು ಜೀವ 
ಕೋಶಗಳಂತೆ ಇಬ್ಬಾಗವಾಗಿ ಒಡೆದು, ತಮ್ಮಂತೆಯೇ ಇರುವ ಎರಡೆರಡು 
ಗೋಳಗಳನ್ನು ಕೊಡುತ್ತವೆ! 
- ಭಾರಾಣುಗಳ ಸುವ್ಯವಸ್ಥಿತ ಜೋಡಣೆಯಿಂದ ಜೀವಕೋಶವಾಗುವ ರೀತಿ 
ಯನ್ನು ಒಪಾರಿನ್ ಮತ್ತೊಂದು ವಿಧದಲ್ಲಿ ವಿವರಿಸಿದ್ದಾರೆ. ಬಿಡಿ ಅಣುಗಳಷ್ಟು 
ಚಿಕ್ಕವಲ್ಲದ, ಸೂಕ್ಷ್ಮದರ್ಶಕದಲ್ಲಿ ಕಾಣಿಸುವಷ್ಟು ದೊಡ್ಡ ವಲ್ಲದ ಕಣಗಳಿರುತ್ತವೆ. 
ತಮ್ಮ ಮಧ್ಯಂತರ ಗಾತ್ರಗಳಿಂದ ವಿಶಿಷ್ಟ ಗುಣಗಳನ್ನು ಪ್ರದರ್ಶಿಸುವ ಈ ಕಣ 
ಗಳನ್ನು “ ಕಲಾಯುಗಳು ” ಎಂದು ಕರೆಯುತ್ತೇವೆ. ಪ್ರೋಟೀನ್ ಭಾರಾಣು 
ಗಳು ಈ ಗುಂಪಿಗೆ ಸೇರಿದವು. ಇವು ನೀರಿನಲ್ಲಿ ಪೂರ್ಣ ವಿಲೀನವಾಗುವುದಿಲ್ಲ, 
ವಿಲೀನವಾಗದೆಯೂ ಇರುವುದಿಲ್ಲ. ಈ ಮಧ್ಯಂತರ ಸ್ಥಿತಿಯಲ್ಲಿದ್ದು ಕಲಾಯ್ತು ? 
ಲಕ್ಷಣಗಳನ್ನು ಹೊಂದಿರುವ, ಭಾರಾಣುಗಳು ಸ್ವಯಂಪ್ರೇರಣೆಯಿಂದ “ ವ್ಯವಸ್ಥಿತ 
ತೊಟ್ಟು' ( ಕಲಾಯಲ್ ಕೋಎಸರ್ನೆಟುಗಳು) ಗಳಾಗುತ್ತವೆ. ಈ ಕಲಾಯ್ಕಲ್ 
ಸೂಕ್ಷ ತೊಟ್ಟುಗಳು ದ್ರಾವಣದಲ್ಲಿರುವ ಇತರ ಸಾವಯವ ಅಣುಗಳನ್ನು ಸೇರಿಸಿ 
ಕೊಳ್ಳುತ್ತಾ ಬೆಳೆಯುತ್ತವೆ. ಕೆಲವು ತೊಟ್ಟುಗಳು ಸ್ಪರ್ಧೆಯಲ್ಲಿ ಇತರ ತೊಟ್ಟು 
ಗಳಿಗಿಂತ ಮುಂದಾಗಿ, ತಮ್ಮ ಸೂಕ್ತಸಂಯೋಜನೆಯಿಂದಾಗಲಿ , ಅಥವಾ ಆಂತರಿಕ 
ವ್ಯವಸ್ಥೆಯ ಅನುಕೂಲದಿಂದಾಗಲಿ , ಮೇಲುಗೈ ಪಡೆಯುತ್ತವೆ. ಇವು ಒಂದು 
ಪರಿಮಿತಿಯನ್ನು ತಲುಪಿದಾಗ ವಿಭಜನೆಯಾಗಿ ಜೀವಕೋಶಗಳಂತೆ ಹೊಸ 
ತೊಟ್ಟುಗಳನ್ನು ಕೊಡುತ್ತವೆ. ಕಲಾಯ್ಡಲ್ ತೊಟ್ಟು ಗಳನ್ನು ಪ್ರಯೋಗಶಾಲೆಯಲ್ಲಿ 
ತಯಾರಿಸಲು ಒಪಾರಿನ್ನರು ಜೀವಕೋಶಗಳಿಂದ ಉತ್ಪನ್ನವಾದ ಭಾರಾಣು 
ಗಳನ್ನು ಉಪಯೋಗಿಸಿದರು . ಅಂದರೆ ಒಂದು ಘಟ್ಟದಲ್ಲಿ ಜೀವಗಳಿಂದ ಬಂದ 
ವಸ್ತುವನ್ನು ಬಳಸಿರುವುದರಿಂದ, ನಿರ್ಜಿವ ವಸ್ತುಗಳಿಂದ ಜೀವಸೃಷ್ಟಿಗೆ 
ಒಪಾರಿನ್ನರು ಕೊಟ್ಟ ಕ್ರಿಯಾ ಪಥವು ಅಷ್ಟು ಸಮರ್ಪಕವಲ್ಲ. 

ನಿರವಯವ ವಸ್ತುಗಳಿಂದ ಸಾವಯವ ಸಂಯುಕ್ತಗಳಾಗಿ, ಅನಂತರ ಜೈವಿಕ 
ಪ್ರೋಟೀನುಗಳು ಬೆಳೆದುಬರುವ ಕಾಲಪ್ರಮಾಣ ಅಗಾಧವಾದುದು. ಸಾಮಾನ್ಯ 
ವಾಗಿ ಅಸಂಭವವೆಂದು ಕಾಣಬರುವ ಬದಲಾವಣೆಗಳು ಎರಡು ಶತಕೋಟಿ ವರ್ಷ 
ಗಳ ಅವಧಿಯಲ್ಲಿ, ಸಾಧ್ಯವಾಗುವುವು. ಖ್ಯಾತ ಜೀವರಸಾಯನ ವಿಜ್ಞಾನಿ 
ಜಾರ್ಜ್ ವಾಲ್ಸ್ ಹೇಳಿರುವಂತೆ “ ಕಾಲವೇ ಜೀವಸೃಷ್ಟಿಯ ನಾಟಕದ ನಾಯಕ. ” 


೧೧೫೬ 

ಪ್ರಬುದ್ಧ ಕರ್ಣಾಟಕ 
ಇಷ್ಟು ಹೆಚ್ಚು ಕಾಲ ಸಂಯುಕ್ತಗಳು ರಾಸಾಯನಿಕ ಬದಲಾವಣೆಯಾಗದೇ 
ಇರುವುದು ಅಸಂಭವವೆಂದು ನಾವು ಆಕ್ಷೇಪಿಸಬಹುದು . ಆದರೆ ಸಾವಯವ 
ವಸ್ತುಗಳನ್ನು ನಾಶ ಪಡಿಸುವ ಆಮ್ಲ ಜನಕವಾಗಲೀ , ಕೊಳೆಯುವಂತೆ 
ಮಾಡುವ ಸೂಕ್ಷ್ಮಜೀವಿಗಳಾಗಲೀ , ಭೂಮಿಯಲ್ಲಿ ಜೀವಜನನ ಸಂದರ್ಭ 
ದಲ್ಲಿ ಇರಲಿಲ್ಲ. ಸಸ್ಯಗಳು ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮುಂಚೆ ವಾತಾವರಣ 
ದಲ್ಲಿ ಆಮ್ಲಜನಕವಿರಲಿಲ್ಲವೆಂದು ಭೂಗರ್ಭಶಾಸ್ತ್ರದ ಆಧಾರದಿಂದ ನಮಗೆ ತಿಳಿದಿದೆ. 
ಫೆರಸ್ ಸಂಯುಕ್ತಗಳು ಗಾಳಿಯ ಆಮ್ಲ ಜನಕದ ಪ್ರಭಾವದಿಂದ ಬಹು ಶೀಘ್ರವಾಗಿ 
ಫೆರಿಕ್ ಸಂಯುಕ್ತಗಳಾಗಿ ಉತ್ಕರ್ಷಣ ವಾಗುವುದು ರಸಾಯನ ಶಾಸ್ತ್ರದಲ್ಲಿ ಚಿರ 
ಪರಿಚಿತ ಕ್ರಿಯೆ . ಆದರೂ , ಪ್ರಾಚೀನ ಜೀವಿಯುಗದ (Pre Cambrian) , ಕಾಲದಲ್ಲಿ 
ಅಂದರೆ ಮೊತ್ತಮೊದಲಿನ ಪಳೆಯುಳಿಕೆ (fossils ) ಗಳಿಗೂ ಹಿಂದಿನ, ಕೆಲವು 
ಕಲ್ಲುಗುಡ್ಡಗಳಲ್ಲಿ ಫೆರಸ್ ಸಂಯುಕ್ತಗಳು ದೊರಕಿವೆ . ಇದರಿಂದ , ಜೀವದ 
ಜನನಕಾಲದಲ್ಲಿ ವಾಯುಮಂಡಲದಲ್ಲಿ ಆಮ್ಲ ಜನಕವಿರಲಿಲ್ಲವೆನ್ನುವುದು ಖಚಿತ 
ವಾಯಿತು. 
* ಸಾಗರದಲ್ಲಿ ಹುಟ್ಟಿದ ಪ್ರಥಮ ಜೀವಿಗೆ, ನೀರಿನಲ್ಲಿ ಶೇಖರಿಸಿದ್ದ ಸಾವಯವ 
ಸಂಯುಕ್ತಗಳು ಆಹಾರವಾಗಿರಬೇಕು. ಇದನ್ನು ಸೇವಿಸಿ ಬೆಳೆದು, ಅದು 
ತನ್ನ೦ತಿರುವ ಇತರ ಜೀವಿಗಳನ್ನು ಉತ್ಪಾದಿಸಿರಬೇಕು. ಜೀವಿಗಳ ಬದುಕಿಗೆ 
ಅಗತ್ಯವಾದ ಶಕ್ತಿಯು ಸಾಗರದಲ್ಲಿದ್ದ ಸಂಯುಕ್ತಗಳ ಹುದುಗುವಿಕೆಯಿಂದ 
(fermentation ) ಬಂದಿರಬಹುದು . ಆಮ್ಲ ಜನಕರಹಿತ ವಾತಾವರಣದಲ್ಲಿ , ಜೀವಿ 
ಗಳು ಶಕ್ತಿಗಾಗಿ ಹುದುಗುವಿಕೆಯ ಆಸರೆಯನ್ನೇ ಪಡೆದಿರಬೇಕು. ಆದರೆ ಅಗಾಧ 
ಕಾಲ ಪ್ರಮಾಣದಲ್ಲಿ ಸಂಯುಕ್ತಗಳ ಸಂಗ್ರಹ ಮುಗಿದುಹೋಗಿ, ಜೀವಿಯು ತನ್ನ 
ಅವ್ಯಾಹತ ಬೆಳೆವಣಿಗೆಗೆ ಹೊಸ ಶಕ್ತಿ ಮೂಲಗಳನ್ನು ಹುಡುಕಬೇಕಾದ ಪ್ರಸಂಗ 
ಬಂದಿರಬಹುದು. ಇದಲ್ಲದೆ, ಹುದುಗುವಿಕೆಯಲ್ಲಿ ಉತ್ಪನ್ನವಾದ ಲ್ಯಾಕ್ಟಿಕ್ , 
ಅಸಿಟಿಕ್ , ಫಾರ್ಮಿಕ್ ಆಮ್ಲುಗಳು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಗೊಂಡು ಜೀವಿ 
ಗಳಿಗೆ ವಿಷವಾಗಿ ಪರಿಣಮಿಸಬಹುದು. ಈ ವಿಷಮ ಪರಿಸ್ಥಿತಿಯಿಂದ ಪಾರಾಗ 
ಬೇಕಾದರೆ ಹುದುಗುವಿಕೆಯಲ್ಲಿ ಉತ್ಪನ್ನವಾದ ಇಂಗಾಲದ ಡೈ ಆಕ್ಸೆಡನ್ನು 
ಆಹಾರಕ್ಕಾಗಿ ಉಪಯೋಗಿಸಿಕೊಳ್ಳುವುದೊಂದೇ , ಜೀವಿಗಳಿಗಿದ್ದ ದಾರಿ, ಕಾಲ 
ಕ್ರಮೇಣ ಪರಿಸರದ ಸ್ಥಿತಿಗತಿಗಳಿಗನುಸಾರವಾಗಿ ಜೀವಿಗಳು ತಮ್ಮ ಆನುವಂಶಿ 
ಕತೆಯನ್ನು ಬದಲಾಯಿಸಿಕೊಂಡುವು. ತಾರ್ವಿನ್ನನ “ ಪ್ರಕೃತಿಯ ಆಯ್ಕೆ ” 
( Natural selection) ಯಲ್ಲಿ ಸೂಚಿಸಿರುವಂತೆ, ಪರಿಸರಕ್ಕೆ ಹೊಂದಿಕೊಳ್ಳ 
ಲಾಗದ ಜೀವಿಗಳು ಅಳಿದು, ಈ ಸೆಣಸಾಟದಲ್ಲಿ ಜಯಗಳಿಸಿದ ಜೀವಿಗಳು ಮಾತ್ರ 
ತಮ್ಮ ಪೀಳಿಗೆಯನ್ನು ಬೆಳೆಸಿಕೊಂಡುವು. ಈ ಜೀವಿಗಳು ಇಂಗಾಲದ ಡೈ 
ಆನ್ಲೈಡನ್ನು ಪಯೋಗಿಸಿಕೊಂಡು “ ದ್ಯುತಿಸಂಶ್ಲೇಷಣ ” (photosynthesis) ದಲ್ಲಿ 


ಜೀವದ ಹುಟ್ಟು 

೧೧೫೭ 
ಭಾಗವಹಿಸಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಶಕ್ತಿಯನ್ನು 
ಪಡೆದುವು. ನೀರು, CO , ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ, ಇವು 
ಶಕ್ತಿಯ ಮೂಲಗಳಾದ ಕಾರ್ಬೊಹೈಡ್ರೆಟುಗಳನ್ನು ಸಂಶ್ಲೇಷಿಸಲು ಆರಂಭಿಸಿದುವು. 
ಇದಲ್ಲದೆ, ಜೀವಿಗಳು ಅಮೋನಿಯಾ ಮತ್ತು ಇತರ ಸಾರಜನಕ ಸಂಯುಕ್ತ 
ಗಳನ್ನು ಪ್ರಯೋಗಿಸಿ ತಮ್ಮ ಜೀವನದ ಆವಶ್ಯಕತೆಗೆ ಬೇಕಾದ ಎಲ್ಲ ಸಾವಯವ 
ಸಂಯುಕ್ತಗಳನ್ನೂ ತಯಾರಿಸಿಕೊಳ್ಳಬಲ್ಲ ಒಂದು ಕ್ರಾಂತಿಕಾರಕ ಘಟ್ಟವನ್ನು 
ಸೇರಿದುವು. ಸಸ್ಯವರ್ಗ ಹುಟ್ಟಿದ್ದು ಹೀಗೆ. . 

- ದ್ಯುತಿಸಂಶ್ಲೇಷಣದಿಂದ ಜೀವಿಗಳಿಗೆ ಮತ್ತೊಂದು ಉಪಕಾರವಾಯಿತು. 
ಜೀವಿಗಳಿಗೆ ತೀಕವಾದ ನೇರಳಾತೀತ ಬೆಳಕು (ultraviolet light ) ಅಪಾಯ 
ಕರ. ದ್ಯುತಿಸಂಶ್ಲೇಷಣದಲ್ಲಿ ಉತ್ಪನ್ನವಾದ ಆಮ್ಲ ಜನಕ ವಾಯುಮಂಡಲದಲ್ಲಿ 
ಶೇಖರವಾಗಿ ಸ್ವಲ್ಪ ಭಾಗ ಓಜೋನ್ ( O3 ) ಆಗುತ್ತದೆ. ಇದು ಸೂರನ ಬೆಳಕಿ 
ನಲ್ಲಿರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಜೀವಿಗಳನ್ನು ರಕ್ಷಿಸಿತು . 
ಮಾರಕವಾದ ನೇರಳಾತೀತ ಬೆಳಕಿನಿಂದ ತಪ್ಪಿಸಿಕೊಳ್ಳಲು ಇದುವರೆಗೆ ನೀರಿನಲ್ಲಿ 
ಅವಿತುಕೊಂಡಿದ್ದ ಜೀವಿ ವರ್ಗಕ್ಕೆ ಸ್ವಾತಂತ್ರ್ಯ ಸಿಕ್ಕು , ಅವು ನೀರಿನಿಂದಾಚೆಗೆ ತಲೆ 
ಹಾಕಿದುವು. ಭೂಮಿಯ ಮೇಲೆ ವ್ಯಾಪಕವಾಗಿ ಪಸರಿಸುವ ಅವಕಾಶ ದೊರಕಿದ 
ಕೂಡಲೇ , ಜೀವಿಗಳು ತಮ್ಮ ಅವಿಚ್ಛಿನ್ನವಾದ ಬೆಳವಣಿಗೆ ಮತ್ತು ವಿಕಾಸದೆಡೆಗೆ 
ಮುಂದುವರಿದುವು. 

ದ್ಯುತಿಸಂಶ್ಲೇಷಣ ಜೀವಿಗಳಿಗೆ ಮತ್ತೊಂದು ಶಕ್ತಿ ಮೂಲವನ್ನು ಹುಡುಕಿ 
ಕೊಟ್ಟಿತು. ವಾಯುಮಂಡಲದಲ್ಲಿ ದ್ಯುತಿಸಂಶ್ಲೇಷಣದಿಂದ ಬಿಡುಗಡೆಯಾದ 
ಆಮ್ಲ ಜನಕವನ್ನು ಜೀವಿಗಳು ಉಸಿರಾಡುವುದಕ್ಕೆ ಆರಂಭಿಸಿದುವು. ಉಸಿರಾಟದಿಂದ 
(respiration ) ಶಕ್ತಿಯನ್ನು ಸಂಪಾದಿಸುವ ಹೊಸ ಪೀಳಿಗೆಯೊಂದು ಜನಿಸಿತು. 
ಇವು ತಮ್ಮಲ್ಲಿರುವ ಸಾವಯವ ಸಂಯುಕ್ತಗಳನ್ನು ಆಮ್ಲಜನಕದ ಸಹಾಯದಿಂದ 
ಸಾಮಾನ್ಯ ತಾಪದಲ್ಲಿಯೇ ದಹಿಸಿ (combustion), ಹೆಚ್ಚು ಶಕ್ತಿಯನ್ನು 
ಪಡೆದುವು. ಹುದುಗುವಿಕೆಗಿಂತ ದಹ್ಯ ಕ್ರಿಯೆಗಳಲ್ಲಿ ಶಕ್ತಿಯ ಬಿಡುಗಡೆ ಹೆಚ್ಚು 
ಫಲಕಾರಿಯಾಗಿರುತ್ತದೆ. ಒಂದು ಗ್ರಾಂ ಗೂ ಕೋಸು ಹುದುಗಿ CO ಮತ್ತು 
ಆಲೋಹಾಲನ್ನು ಕೊಟ್ಟಾಗ, ಸುಮಾರು ೧೦೦ ಕ್ಯಾಲೊರಿ ಶಕ್ತಿ ಬಿಡುಗಡೆ 
ಯಾಗುತ್ತದೆ. ಅದೇ , ಉಸಿರಾಟದಲ್ಲಿ ಒಂದು ಗ್ರಾಂ ಗ್ಲೋಕೋಸ್ ಆಮ್ಲ ಜನಕ 
ದೊಡನೆ ವರ್ತಿಸಿ CO ಮತ್ತು ನೀರನ್ನು ಕೊಟ್ಟಾಗ, ಸುಮಾರು ೪೦೦೦ 
ಕ್ಯಾಲೊರಿ ಶಕ್ತಿ ಬಿಡುಗಡೆಯಾಗುತ್ತದೆ. ಹೆಚ್ಚು ಫಲಕಾರಿಯಾದ ಶಕ್ತಿ ಮೂಲ 
ದೊರಕಿದುದು ಜೀವಿಗಳ ಅಸಂಖ್ಯಾತ ಮತ್ತು ಶೀಘ್ರ ಬೆಳವಣಿಗೆಗೆ ನಾಂದಿ 
ಯಾಯಿತು. ಜೀವಿಗಳ ಇತಿಹಾಸದಲ್ಲಿ ಇದೊಂದು ಪರ್ವಕಾಲ. 

ಎರಡು ಶತಕೋಟಿ ವರ್ಷಗಳಿಗೂ ಹಿಂದೆ ನೀರಿನ ಆವಿ, ಮಾಥೇನ್, 


೧೧ ೫೮ 


ಪ್ರಬುದ್ಧ ಕರ್ಣಾಟಕ 
ಅಮೋನಿಯ ಮತ್ತು ಜಲಜನಕದ ಅಣುಗಳ ಕ್ರಮಬದ್ದವಾದ ಸಂಯೋಜನೆಯಿಂದ 
ಜೀವದ ಉದ್ಭವವಾಯಿತು. ಆದರೆ ಈಗಲೂ , ಪ್ರಪಂಚದ ಯಾವುದಾದರೂ 
ಒಂದು ಮೂಲೆಯಲ್ಲಿ ಯಾರೂ ಕಾಣದ ಸ್ಥಳದಲ್ಲಿ ಜೀವಿಗಳ ಜನನ ಈ ರೀತಿ 
ನಡೆಯುತ್ತಿರಬಹುದೇ ? ಇದನ್ನು ಖಚಿತವಾಗಿ ಹೇಳುವುದು ಸಾಧ್ಯವಿಲ್ಲ. 
ಸಾವಯವ ಸಂಯುಕ್ತಗಳು ಒಂದೆಡೆ ಸಂಗ್ರಹವಾದಕೂಡಲೇ ಅದನ್ನು ತಿಂದು 
ಹಾಕಿಬಿಡುವ ಸೂಕ್ಷ್ಮ ಜೀವಿಗಳು ಎಲ್ಲೆಡೆಯಲ್ಲಿಯೂ ಹರಡಿಕೊಂಡಿರುವುದರಿಂದ 
ಈಗಿನ ಸಂದರ್ಭದಲ್ಲಿ ಸ್ವಯಂಜನನ ಅಸಂಭವ. ಆದರೆ ಪ್ರಯೋಗ ಶಾಲೆಯಲ್ಲಿ 
ನಿಯಂತ್ರಿತ ಸಂಧರ್ಭಗಳಲ್ಲಿ, ಪ್ರೊಟೀನ್ -ನ್ಯೂಕ್ಲಿಯಿಕ್ ಆಮ್ಲದ ಸಂಕೀರ್ಣವಾದ 
ಜೀವಿಯನ್ನು ತಯಾರಿಸಲು ಸಾಧ್ಯ . ಇದಕ್ಕೋಸ್ಕರ ನಡೆಸಿದ ಕ್ರಿಯಾಹಂತಗಳ 
ಅಧ್ಯಯನದಿಂದ ಬೇರೆ ಗ್ರಹಗಳಲ್ಲೂ ಜೀವದ ಹುಟ್ಟು ಕಾಲಾನುಕಾಲಕ್ಕೆ 
ಸಾಧ್ಯವೇ ಎನ್ನುವುದನ್ನು ಪರಿಶೀಲಿಸಬಹುದು. ಇತರ ಗ್ರಹಗಳಲ್ಲಿ ಕಂಡು ಬರುವ 
ಯಾವ ಸಂದರ್ಭಗಳು ಜೀವದ ಸೃಷ್ಟಿಗೆ ಅನುಕೂಲವಾಗಿವೆಯೆನ್ನುವುದನ್ನು ಈ 
ಅಧ್ಯಯನ ತಿಳಿಸೀತು. ಹೀಗೆ ಜೀವದ ಮೂಲಗಳ ಸಂಶೋಧನೆ ಇತಿಹಾಸದ 
ದೃಷ್ಟಿಯಿಂದಲ್ಲದೇ , ವೈಜ್ಞಾನಿಕ ಪ್ರಗತಿ ಮತ್ತು ಪ್ರಚೋದನೆಯ ದೃಷ್ಟಿಯಿಂದಲೂ 
ಬಹಳ ಮುಖ್ಯವಾಗಿದೆ. ಪುರಾತನ ಭೂಮಿಯಲ್ಲಿ ಜೀವಿಗಳ ಜನನದ ನಿಗೂಢ 
ರಹಸ್ಯವನ್ನು ಭೇದಿಸುವ ಸಂಶೋಧನೆಗಳು ಎರಡು ಪಥದಲ್ಲಿ ಸಾಗಿವೆ. ಕೋಟ್ಯಂತರ 
ವರ್ಷಗಳ ಪೂರ್ವದಲ್ಲಿ ಇದ್ದ ವಾತಾವರಣವನ್ನು ಪ್ರಯೋಗಶಾಲೆಯಲ್ಲಿ ಕಲ್ಪಿಸಿ 
ಜೀವಕಣಗಳನ್ನು ತಯಾರಿಸುವುದು ಒಂದು ಮಾರ್ಗ, ಜೀವದ ರಾಸಾಯನಿಕ 
ಸ್ವರೂಪವನ್ನು ಗುರ್ತಿಸುವುದು ಮತ್ತೊಂದು ಮಾರ್ಗ ಈ ಎರಡೂ ದಿಕ್ಕಿನಲ್ಲಿ 
ನಡೆಸುವ ಪ್ರಯೋಗಗಳ ಫಲಿತಾಂಶಗಳನ್ನು ಪರಸ್ಪರಕ್ರೋಢೀಕರಿಸಿದಾಗ, ಜೀವ 
ಜನನಸಮಸ್ಯೆಯ ವಿಶಿಷ್ಟ ಜ್ಞಾನ ನಮಗೆ ಫಲಿಸುವುದರಲ್ಲಿ ಸಂಶಯವಿಲ್ಲ. 


ಕೆ. ಎಸ್. ಲಕ್ಷ್ಮಣರಾವ್ 


ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕನೂಲುಗಳು 


ಹಿಂದೆ, ಪ್ಲಾಸ್ಟಿಕ್ಕುಗಳಂತೆಯೇ ವರ್ತಿಸುತ್ತಿದ್ದ ಕೆಲವು ವಸ್ತುಗಳು ಬಳಕೆ 
ಯಲ್ಲಿದ್ದು ವು. ಅವು ಯಾವುವೆಂದರೆ, ಕೆಲವು ಚಿಟ್ಟೆಗಳು ಉತ್ಪತ್ತಿ ಮಾಡುತ್ತಿದ್ದ 
ಒಂದು ಬಗೆಯ ಅರಗು (Shellac ), ಶಿಲಾರಾಳ ( amber) ಮತ್ತು ಒಂದು 
ಜಾತಿಯ ಮರದಿಂದ ಉತ್ಪತ್ತಿಯಾಗುತ್ತಿದ್ದ ರಬ್ಬರ್ , ಈಗ ಮೇಲೆ ತಿಳಿಸಿದ 
ವಸ್ತುಗಳ ಬದಲಾಗಿ ಕೃತಕವಾಗಿ ತಯಾರಾದ ಪ್ಲಾಸ್ಟಿಕ್ಕುಗಳನ್ನೇ ಹೆಚ್ಚಾಗಿ 
ಬಳಸುತ್ತಿರುವುದರಿಂದ ಸ್ವಾಭಾವಿಕ ವಸ್ತುಗಳ ಬಳಕೆ ಬಹಳ ಕಡಿಮೆಯಾಗಿದೆ. 

ಕೆಲವು ಸಾವಯವ ಸಂಯುಕ್ತಗಳ ಸಣ್ಣ ಅಣುಗಳು ಪರಸ್ಪರ ಸೇರಿ ಭಾರ 
ವಾದ ಅಣುಗಳಾಗಿ ಹೆಣೆಯಲ್ಪಟ್ಟಾಗ ಅವುಗಳ ಗುಣಲಕ್ಷಣಗಳು ನಾನಾ ರೀತಿ 
ಯಲ್ಲಿ ಪರಿವರ್ತನೆ ಹೊಂದುತ್ತವೆ. ಪ್ಲಾಸ್ಟಿಕ್ಕುಗಳನ್ನು ಉತ್ಪತ್ತಿ ಮಾಡುವುದು 
ಹೀಗೆ. ಈ ಅಣುಗಳ ಪರಸ್ಪರ ಜೋಡಣೆಯನ್ನು “ ಪಾಲಿಮರೈಸೇರ್ಷ ” (poly 
merisation) ಎಂಬುದಾಗಿ ಕರೆಯುತ್ತಾರೆ. ಇದರಲ್ಲಿ ಎರಡು ಬಗೆಯುಂಟು. 
ಒಂದು ವಿಧಾನದಲ್ಲಿ, ಒಂದೇ ತರಹ ಅಣುಗಳು ಪರಸ್ಪರ ಸೇರಿಕೊಂಡು ಭಾರ 
ವಾದ ಅಣುಗಳಾಗುತ್ತವೆ (Addition polymerisation), ಇನ್ನೊಂದು 
ವಿಧಾನದಲ್ಲಿ ಎರಡು ತರಹ ಅಣುಗಳು ಪರಸ್ಪರ ಸೇರಿಕೊಂಡು ಭಾರವಾದ ಅಣು 
ಗಳುಂಟಾಗುತ್ತವೆ ( Condensation polymerisation ). ಈ ವಿಧಾನಗಳು 
ವೇಗವರ್ಧಕಗಳ ಸಹಾಯದಿಂದ ನಡೆಯುತ್ತವೆ. ಈ ರೀತಿ ಅಣುಗಳ ಕೂಡುವಿಕೆ 
ಯಲ್ಲಿ ಸಣ್ಣ ಅಣುಗಳು ಸರದೋಪಾದಿಯಲ್ಲ , ಇನ್ನು ಕೆಲವು ವೇಳೆ ಈ 
ಸರಗಳು ಅಡ್ಡಡ್ಡಲಾಗಿಯೂ ( cross linked) ಸೇರಿಸಲ್ಪಟ್ಟಿರುವುದನ್ನು ನಾವು 
ಕಾಣಬಹುದು. 

ಈ ರೀತಿ ನಾನಾ ಬಗೆಯಲ್ಲಿ ಉಂಟಾದ ಪದಾರ್ಥಗಳಲ್ಲಿ ಹೊಸ ಹೊಸ 
ಲಕ್ಷಣಗಳುಂಟಾಗುವುದರಿಂದ, ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ಕುಗಳ ಉಪ 
ಯೋಗವು ಬೆಳೆದಿದೆ. ಬಣ್ಣವಿಲ್ಲದ ಗಾಜಿನಿಂದ ವಿಧವಿಧವಾದ ಬಣ್ಣದ ಗಾಜುಗಳನ್ನು 
ಹೇಗೆ ಪಡೆಯಬಹುದೋ ಅದೇ ರೀತಿಯಲ್ಲಿ, ಬಣ್ಣದ ಪ್ಲಾಸ್ಟಿಕ್ಕುಗಳನ್ನೂ ಪಡೆದಿ 
ದ್ದಾರೆ. ಈ ಬಣ್ಣಗಳನ್ನು ಕೊಡುವುದೂ ರಾಸಾಯನಿಕ ವಸ್ತುಗಳೇ , 


೧೧೬೦ 

ಪ್ರಬುದ್ಧ ಕರ್ಣಾಟಕ 
ಪ್ಲಾಸ್ಟಿಕ್ಕುಗಳ ಚರಿತ್ರೆ 
ಹಿಂದೆ ಬಿಲಿಯರ್ಡ್ ಚೆಂಡುಗಳ ತಯಾರಿಕೆಗೆ ದಂತವನ್ನು ಮಾತ್ರ ಉಪಯೋಗಿಸು 
ತಿದ್ದರು. ೧೮೬೩ರಲ್ಲಿ ಅಮೇರಿಕಾ ದೇಶದಲ್ಲಿ ಒಂದು ದೊಡ್ಡ ಕಂಪೆನಿಯವರು, ಇದರ 
ಬದಲು ಉಪಯೋಗಿಸಬಹುದಾದ ಒಂದು ಪದಾರ್ಥವನ್ನು ಯಾರಾದರೂ ಕಂಡು 
ಹಿಡಿದರೆ, ಅವರಿಗೆ ೧೦, ೦೦೦ ಡಾಲರ್‌ಗಳ ಬಹುಮಾನ ನೀಡುತ್ತೇವೆಂದು ಪತ್ರಿಕಾ 
ಪ್ರಕಟನೆ ಹೊರಡಿಸಿದರು. ಈ ಬಗ್ಗೆ ಸಂಶೋಧನೆ ನಡೆಸಿದವರ ಪೈಕಿ ಕಮಾರನ 
ಮಗನಾಗಿದ್ದ ಜಾನ್ ವೆಸ್ಲಿ ಹ್ಯಾಟ್ ಎಂಬುವನೂ ಒಬ್ಬ . ಮುದ್ರಣಾಲಯದಲ್ಲಿ 
ಕೆಲಸಮಾಡುತ್ತಿದ್ದ ಹದಿನಾರು ವರ್ಷದ ಈ ಯುವಕನು ಅಚ್ಚುಗಳನ್ನು ಜೋಡಿಸು 
ತಿದ್ದ ಸಂದರ್ಭದಲ್ಲಿ ಹರಿತವಾದ ಅಚ್ಚು ಗಳಿಂದ ಅಕಸ್ಮಾತ್ತಾಗಿ ಕೈ ಕುಯ್ದು 
ಕೊಂಡನು. ಇದರಿಂದ ಗಾಯಗೊಂಡ ವೆಸ್ಲಿ ಹ್ಯಾಟನು ಕಲೋಡಿಯನ್ ದ್ರಾವಣ 
ವನ್ನು ಸವರಿ ಆ ಗಾಯವನ್ನು ನಿವಾರಿಸಿಕೊಂಡನು. 

“ಕಿಡಿಯನ್ ” ಎಂಬುದು, ನೈಟೊಸೆಲ್ಯುಲೋಸ್ ಪುಡಿಯನ್ನು 
ಮದ್ಯಸಾರ ಮತ್ತು ಈಥರ್ ದ್ರಾವಣಗಳ ಮಿಶ್ರಣದಲ್ಲಿ ಕರಗಿಸಿದಾಗ ಬರುವ ಪಾಕ 
ದಂತಿರುವ ದ್ರವ. ಇದನ್ನು ಕೈ ಬೆರಳಿಗೆ ಹಚ್ಚಿದಾಗ ಈಥರ್ ಮತ್ತು ಮದ್ಯಸಾರ 
ಗಳು ಆವಿಯಾಗಿ ಹೋಗಿ, ನೈಟೊಸೆಲ್ಯುಲೋಸಿನ ಹಗುರವಾದ ಪೊರೆ ಮಾತ್ರ 
ಆ ಗಾಯವನ್ನು ಮುಚ್ಚಿತು. ಇದರಿಂದ ಅವನ ಗಾಯವು ಗುಣವಾಯಿತು. ಇದ 
ಲ್ಲದೆ, ವೆಸ್ಥಿ ಹ್ಯಾಟನು ಕಲೋಡಿಯನ್ ತುಂಬಿದ ಸೀಸೆಯು ತಳಕೆಳಗಾಗಿದ್ದಾಗ 
ಆ ಸೀಸೆಯ ಪಕ್ಕದಲ್ಲಿದ್ದ ಒಂದು ಒಣಗಿದ ಪೊರೆಯನ್ನು ಪರೀಕ್ಷಿಸಿ ಗಟ್ಟಿಯಾಗಿರುವ 
ಅದನ್ನು ದಂತದ ಬದಲಾಗಿ ಬಿಲಿಯರ್ಡ್ ಚೆಂಡುಗಳಲ್ಲಿ ಏತಕ್ಕೆ ಉಪಯೋಗಿಸ 
ಬಾರದು ಎಂದು ಯೋಚಿಸಿದನು. ಕೃತಕ ದಂತ ತಯಾರಿಸಿ ಬಹುಮಾನ ಗಳಿಸ 
ದಿದ್ದರೂ ಅವನ ಸಂಶೋಧನೆಯಿಂದ ಮೊತ್ತ ಮೊದಲನೆಯ ಪ್ಲಾಸ್ಟಿಕ್ ತಯಾ 
ರಾಯಿತು. 

ನೈಟೊಸೆಲ್ಯುಲೋಸ್ ಮತ್ತು ಕರ್ಪೂರದ ಮಿಶ್ರಣವನ್ನು ಮದ್ಯಸಾರದಲ್ಲಿ 
ಕರಗಿಸಿ, ಅನಂತರ ಮದ್ಯಸಾರವನ್ನು ಇಂಗಿಸಿ ತೆಗೆದುಬಿಟ್ಟರೆ ಒಂದು ಜೆಲ್ಲಿ ಯಾ 
ಕಾರದ ಪದಾರ್ಥ ಉತ್ಪತ್ತಿಯಾಗಿ, ಅದು ತಕ್ಷಣವೇ ಗಟ್ಟಿಯಾಗುವುದು . ವೆಸ್ಲಿ 
ಹ್ಯಾಟನು ಹೀಗೆ ತಯಾರಿಸಿದ ಮೊದಲನೆಯ ಪ್ಲಾಸ್ಟಿಕ್ಕಿಗೆ ಸೆಲ್ಯುಲಾಮ್ಸ್ ಎಂಬ 
ಹೆಸರು ಬಂತು. ಇದಕ್ಕೆ ಬೆಂಕಿ ತಗುಲಿದಾಗ ಕರ್ಪೂರದ ವಾಸನೆಯಿಂದ ಉರಿಯು 
ತಿತ್ತು . ಇದನ್ನು ಬೊಂಬೆಗಳು , ಬಾಚಣಿಗೆ , ತಟ್ಟೆಗಳು ಮುಂತಾದವುಗಳ 
ತಯಾರಿಕೆಗೆ ಬಳಸುತ್ತಾರೆ. ೧೯೦೧ ರಲ್ಲಿ ಡಾ . ಆಟೋರೋಮ್ಎಂಬ ಜರ್ಮನ್ 
ವಿಜ್ಞಾನಿಯು “ ಅಕ್ರಿಲಿಕ್ ” ಪ್ಲಾಸ್ಟಿಕ್ಕುಗಳ ತಯಾರಿಕೆಗೆ ತಳಹದಿ ಹಾಕಿದನು. 
೧೯೩೪ ರಲ್ಲಿ ಮಾತ್ರ ಇದನ್ನು ಗಾಜನ್ನು ಅಂಟಿಸುವುದಕ್ಕೆ ಬಳಸಿದರು. ೧೯೩೬ 


V 


ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ ನೂಲುಗಳು 

೧೧೬೧ 
ರಲ್ಲಿ ” ಪೈಕಿ ಗ್ಲಾಸ್ ” ಎಂಬ ಗಾಜನ್ನು ಹೋಲುವ ಒಂದು ಪ್ಲಾಸ್ಟಿಕ್ಕು ತಯಾ 
ರಾಯಿತು. ಇದನ್ನು ವಿಮಾನಗಳ ಕಿಟಕಿಗಳಲ್ಲಿ ಬಳಸಿದರು. 

೧೯೨೨ ರಲ್ಲಿ ಕಾರ್ಬಾಲಿಕ್ ಆಮ್ಲ ಮತ್ತು ಫರ್ಷ್ಟೂರಾಲ್ ( Furfiral) 
ಗಳನ್ನು ಪ್ರಯೋಗಿಸಿ ಪ್ಲಾಸ್ಟಿಕನ್ನು ತಯಾರಿಸಿದರು. ಫರ್ನ್ನೂರಾಲನ್ನು ಹತ್ತಿ 
ಬೀಜದಿಂದಲೂ , ಓಟ್ಸ್ ( Oats ) ಬೀಜದ ಹೊಟ್ಟಿನಿಂದಲೂ ಪಡೆಯಬಹುದು. 


ಪ್ಲಾಸ್ಟಿಕ್ಕುಗಳ ವಿಂಗಡಿಕೆ 
ನಾನಾ ಬಗೆಯ ರಾಸಾಯನಿಕ ಮೂಲ ಪದಾರ್ಥಗಳಿಂದ ಉತ್ಪತ್ತಿಯಾಗುವ 
ಪ್ಲಾಸ್ಟಿಕುಗಳು ಬೇರೆ ಬೇರೆ ಲಕ್ಷಣಗಳನ್ನು ಪಡೆದಿರುತ್ತವೆ. ಅವುಗಳ ಸ್ವಭಾವ 
ಕ್ಕನುಸಾರವಾಗಿ ವಿಂಗಡಿಸಿದ ಪ್ಲಾಸ್ಟಿ ಕುಗಳ ಪೈಕಿ " ಥರ್ಮೊಪ್ಲಾಸ್ಟಿಕ್ಕುಗಳು ” 
(Thermoplastics) ಎಂಬುವೂ , “ ಥರ್ಮೋಸೆಟ್ಟಿಂಗ್ ” ಪ್ಲಾಸ್ಟಿಕ್ಕು ಎಂಬುವೂ 
ಮುಖ್ಯವಾದುವು. ಎಲ್ಲಾ ಪ್ಲಾಸ್ಟಿಕ್ಕುಗಳನ್ನೂ ಒಟ್ಟಿನಲ್ಲಿ ಈ ಎರಡು ಗುಂಪು 
ಗಳಿಗೇ ಸೇರಿಸಬಹುದು. 

ಕೆಲವು ಪ್ಲಾಸ್ಟಿಕ್ಕುಗಳು ಕಾಯಿಸಿದಾಗ ಮೆತ್ತಗಾಗಿ, ತಣ್ಣಗಾದಮೇಲೆ 
ಯಾವ ರೂಪವನ್ನಾದರೂ ಪಡೆಯಬಲ್ಲವು. ಅವೇ ಥರ್ಮೊಪ್ಲಾಸ್ಟಿ ಕುಗಳು. 
“ ಅಕ್ರಿಲಿಕ್ ” ಪ್ಲಾಸ್ಟಿಕ್ಕುಗಳನ್ನು ಈ ಗುಂಪಿಗೆ ಸೇರಿಸಬಹುದು . ಇವನ್ನು 
ಕಲ್ಲಿದ್ದಲು, ಗಾಳಿ, ನೀರು, ಪೆಟ್ರೋಲಿಯಮ್‌ಗಳಿಂದ ತಯಾರಿಸಬಹುದು. ಇವುಗಳ 
ಮತ್ತೊಂದು ಹೆಸರು *ಮೀಥೈಲ್ ಮಿಥಾಲೇಟ್ ” ( Methyl Metha 
crylate ), ಇವು ಗಾಜಿನಂತೆ ಪಾರದರ್ಶಕ. ಈ ಪ್ಲಾಸ್ಟಿಕ್ಕುಗಳನ್ನು ಎಷ್ಟು ಸಲ 
ಕಾಯಿಸಿ ತಣ್ಣಗೆಮಾಡಿದರೂ , ತಮ್ಮ ಮುಂಚಿನ ಆಕೃತಿಯನ್ನೂ ಲಕ್ಷಣ 
ಗಳನ್ನೂ ಸ್ವಲ್ಪವೂ ಕಳೆದುಕೊಳ್ಳದೆ ಮುಂಚೆ ಇದ್ದ ರೂಪವನ್ನೇ ತಾಳುತ್ತವೆ. ಈ 
ಲಕ್ಷಣಕ್ಕೆ ಅವುಗಳಲ್ಲಿರುವ ಅಣುಗಳ ಜೋಡಣೆಯೇ ಕಾರಣ . ಕೃತಕವಾದ 
ಕಣ್ಣು ಗಳು , ಬಣ್ಣದ ಗಾಜುಗಳು , ವಿಮಾನದ ಕಿಟಕಿಗಳು , ಇವುಗಳಲ್ಲಿ ಈ 
ಪ್ಲಾಸ್ಟಿಕ್ಕುಗಳಿಗೆ ವಿಶೇಷ ಬಳಕೆಯು೦ಟು. ಸೆಲ್ಯುಲಾಯ್ ನ್ಯೂ ಥರ್ಮೋ 
ಪ್ಲಾಸ್ಟಿಕ್ ಗುಂಪಿಗೆ ಸೇರಿಸಬಹುದು. 
- ಡಾ . ಬೇಕ್‌ಲೆಂಡ್ ತಯಾರಿಸಿದ ಬೇಕಲೈಟು, ಯೂರಿಯಾ ಮತ್ತು 
ಫಾರಾಲಿಹೈಡುಗಳನ್ನು ಸೇರಿಸಿ ಉತ್ಪತ್ತಿ ಮಾಡುವ ಪ್ಲಾಸ್ಟಿಕ್ಕು , ಎರಡೂ 
“ ಇರ್ವೆ ಸೆಟ್ಟಿಂಗ್ ” ( Thermosetting) ಗುಂಪಿಗೆ ಸೇರಿದ ಪ್ಲಾಸ್ಟಿಕ್ಕುಗಳು . 
ಇವನ್ನು ಕಾಯಿಸಿದಾಗ ಆಕಾರ ಬದಲಾಯಿಸುತ್ತದೆ. ಆದರೆ ಪುನಃ ಹಿಂದಿದ್ದ 
ಆಕೃತಿಯನ್ನು ಎಂದಿಗೂ ಪಡೆಯಲಾರವು. ಅಮೋನಿಯಾ ಮತ್ತು ಇಂಗಾಲಾಮ್ 
ಗಳನ್ನು ಹೆಚ್ಚು ಒತ್ತಡದಲ್ಲಿ ಸೇರಿಸಿ ಯೂರಿಯ ಎಂಬ ಬೆಳ್ಳಗಿರುವ ಪುಡಿಯನ್ನು 
ಪಡೆಯುತ್ತಾರೆ. ಇದು ಫಾರಾಲಿ ಹೈಡಿನ ಜೊತೆಗೆ ವರ್ತಿಸಿದರೆ ಬೆಳ್ಳಗಿರುವ 
ಪ್ಲಾಸ್ಟಿಕನ್ನು ಉತ್ಪತ್ತಿ ಮಾಡುತ್ತದೆ. 


ಕಳೆದುಕೊಳ್ಳತನ್ನು ಮುಂಚಿನಿ ಕುಗಳನ್ನು ಎಷ್ಟು 


ಪ್ರಬುದ್ಧ ಕರ್ಣಾಟಕ 
ಇಂಗಾಲಜಲಜನಕ ಸಂಯುಕ್ತ ವಸ್ತುಗಳಲ್ಲಿ, ಕೆಲವು ಜಲಜನಕದ ಪರ 
ಮಾಣುಗಳನ್ನು ಫ್ಲೋರೀನ್ ಪರಮಾಣುಗಳಿಂದ ಪಲ್ಲಟಿಸಿದರೆ ಆ ಫೈರೋ 
ಕಾರ್ಬನ್ ಗಳು ಉಂಟಾಗುತ್ತವೆ. ಇವುಗಳ ಪಾಲಿಮರೈಸೇಷ೯ನಿಂದ ಹಾಲಿ 
ನಂತೆ ಬೆಳ್ಳಗಿರುವ ಮತ್ತು ಗಟ್ಟಿಯಾದ ಪ್ಲಾಸ್ಟಿಕ್ಕು ಉತ್ಪತ್ತಿಯಾಗುತ್ತದೆ. 
ಇದೇ “ ಟೆಫ್ಲಾನ್ ” ( Polytetrahuorgethylene) ಎಂಬುದು. ಇದನ್ನು 
ಎಷ್ಟು ಉಷ್ಣತೆಗೆ ಕಾಯಿಸಿದರೂ ವ್ಯತ್ಯಾಸವೇನೂ ಆಗಲಾರದು. ಟೆಫ್ಲಾನ್ 
ರಾಸಾಯನಿಕ ವಸ್ತುಗಳ ಜೊತೆಯಲ್ಲಿ ವರ್ತಿಸದಿರುವುದರಿಂದ, ಪರಮಾಣುಶಕ್ತಿ 
ಜನಕ ಕೇಂದ್ರಗಳಲ್ಲಿ ಉಪಯೋಗಿಸಲ್ಪಡುತ್ತಿದೆ. ಟೆಫ್ಲಾನ್ ಮತ್ತು ಇತರ 
ಫ್ಲೋರೋಕಾರ್ಬನ್‌ಗಳಿಂದ ಈಚೆಗೆ ಎಣ್ಣೆಗಳನ್ನೂ , ಪ್ಲಾಸ್ಟಿ ಕುಗಳನ್ನೂ , 
ದ್ರಾವಕಗಳನ್ನೂ , ನೂಲುಗಳನ್ನೂ , ರಬ್ಬರನ್ನು ಹೋಲುವ ವಸ್ತುಗಳನ್ನೂ ಪಡೆಯು 
ತಿದ್ದಾರೆ. 


ರಕ್ಷಣೆಕೊಡುವ ಪ್ಲಾಸ್ಟಿಕ್ ಪದರಗಳು 
ಕೆಲವು ಲೋಹಗಳಿಂದ ಮಾಡಿದ ಉಪಕರಣಗಳು ತುಕ್ಕು ಹಿಡಿಯದೆ ರಕ್ಷಿಸಲ್ಪಡ 
ಬೇಕಾದರೆ, ಅವುಗಳ ಮೇಲೆ ಪ್ಲಾಸ್ಟಿಕ್ ಪದರಗಳನ್ನು ಕೊಡುವುದು ಈಗಿನ 
ವಾಡಿಕೆ. ವಿದ್ಯುಚ್ಛಕ್ತಿಯ ಸಹಾಯದಿಂದ ಲೋಹಗಳ ಪದರವನ್ನು ಹೇಗೆ 
ಕೊಡಬಹುದೋ ( Electroplating) ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಪದರಗಳನ್ನೂ 
ಲೋಹಗಳಮೇಲೆ ಕೊಡಬಹುದು. ಈಗ ಇದಕ್ಕಾಗಿ ಕೆಲವು ವಾರ್ನಿಸುಗಳನ್ನೂ 
ಪ್ಲಾಸ್ಟಿಕ್ಕುಗಳನ್ನೂ ಬಳಸುತ್ತಿದ್ದಾರೆ. ಅಂಟುಪದಾರ್ಥಗಳಲ್ಲಿ ಮುಖ್ಯವಾದ 
ರೋಸಿನ್ನನ್ನೆ ಪದರಕೊಡುವುದಕ್ಕೆ ಬಳಸುತ್ತಾರೆ. ಈಜಿಪ್ಟ್ ನಲ್ಲಿ ಬಹಳ ಹಿಂದೆ 
ಸ್ವಾಭಾವಿಕವಾದ ಅಂಟು ಪದಾರ್ಥಗಳೇ ಬಳಕೆಯಲ್ಲಿದ್ದವು. ಈ ಅಂಟು ಪದಾರ್ಥ 
ಗಳಲ್ಲಿ ನಾನಾ ಬಗೆಯುಂಟು. ಫೀನಾಲ್ ಗುಂಪಿಗೆ ಸೇರಿದ ಬೇಕಲ್ವೆಟು ಇವು 
ಗಳಲ್ಲಿ ಮುಖ್ಯವಾದುದು. ಇದನ್ನು ಫೀನಾಲಿಕ್ರೆಸಿನ್ ಅನ್ನು ತ್ತಾರೆ. ಪಾಲಿ 
ಬೇಸಿಕ್ ಆಮ್ಲ ಗಳು , ಮೇದಸ್ಸಿನ ಆಮ್ಲಗಳು ಮತ್ತು ಪಾಲಿಹೈಡ್ರಾಕ್ಸಿಲ್ 
ಆಲೊಹಾಲ್ ಗಳನ್ನು ಬಳಸಿ ಆಿ ಡು ಅಂಟುಗಳನ್ನು ( Aikyd resins) 
ತಯಾರಿಸುತ್ತಾರೆ. ನಾರಗಸೆ ಎಣ್ಣೆ ( Linseedoil ), ಹರಳೆಣ್ಣೆ , ಹತ್ತಿ ಬೀಜದ 
ಎಣ್ಣೆ , ಮೀನಿನ ಎಣ್ಣೆಗಳನ್ನೂ , ಗ್ಲಿಸರೀನನ್ನೂ , ಥಾಲಿಕ್ ಅನ್‌ ಹೈಡೆಡ್ 
(Phthalic anhydride) ಎಂಬ ವಸ್ತುವಿನ ಜೊತೆಯಲ್ಲಿ ಸೇರಿಸಿ ಕಾಯಿಸು 
ವುದರಿಂದ ಈ ಅಂಟುಗಳನ್ನು ತ್ಪತ್ತಿ ಮಾಡುತ್ತಾರೆ. ಇವುಗಳಲ್ಲಿ “ ಗ್ಲಿ ಸ್ಟಾಲ್ 
ಅಂಟುಗಳು ” ( Glyptol resins ) ಮುಖ್ಯವಾದುವು. ಈ ಅಂಟುಗಳನ್ನು 
“ ಎನಾಮೆಲ್ " ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ಇದಲ್ಲದೆ ಸೆಲ್ಯುಲೋಸಿನಿಂದ 
ಸೆಲ್ಯುಲೋಸ್‌ ನೈಟ್ರೇಟ್, ಅಸಿಟೇಟ್ , ಕ್ಲಾಂಥೇಟ್ಗಳನ್ನು ತಯಾರಿಸಿ , ಅವು 
ಗಳಿಂದ ಪದರಕೊಡುವುದಕ್ಕೆ ಬೇಕಾದ ಅಂಟುಗಳನ್ನು ಪಡೆಯುತ್ತಾರೆ. 


ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ ನೂಲುಗಳು 

೧೧೬೩ 
ಪ್ಲಾಸ್ಟಿಕ್ ವಸ್ತುಗಳ ಲಕ್ಷಣಗಳು 
ಪ್ಲಾಸ್ಟಿಕ್ ವಸ್ತುಗಳಲ್ಲಿರುವ ಪರಮಾಣುಗಳು ಯಾವ ರೀತಿಯಲ್ಲಿಜೋಡಿಸಲ್ಪಟ್ಟಿವೆ 
ಎಂಬುದನ್ನು ಪರೀಕ್ಷಿಸುವುದರಿಂದ ಅವುಗಳ ಲಕ್ಷಣಗಳನ್ನು ನಿರ್ಧರಿಸಬಹುದು. 
ಕೆಲವು ವಸ್ತುಗಳಲ್ಲಿರುವ ಅಣುಗಳು ಅಡ್ಡಲಾಗಿ ಹೆಣೆಯಲ್ಪಟ್ಟಿರುವುದರಿಂದ ಆ 
ಪ್ಲಾಸ್ಟಿಕ್ ವಸ್ತುಗಳು “ ಥರ್ಮೋಸೆಟ್ಟಿಂಗ್ ” ಲಕ್ಷಣವನ್ನು ಪಡೆದಿರುತ್ತವೆ. ಈ 
ತರಹ ವಸ್ತುಗಳನ್ನು ಮೆತ್ತಗೆಮಾಡಿ ಎರಕ ಹುಯ್ಯಬಹುದು. ಅವುಗಳ ಆಕೃತಿ 
ಯನ್ನು ಬದಲಾಯಿಸಿ ಮುಂಚೆ ಇದ್ದ ಆಕಾರಕ್ಕೆ ತರಲು ಸಾಧ್ಯವಿಲ್ಲ. ಬೇಕ 
ಲೈಟು ಇದಕ್ಕೆ ಒಳ್ಳೆಯ ಉದಾಹರಣೆ . 

ಥರ್ಮೊಪ್ಲಾಸ್ಟಿಕ್ಕುಗಳನ್ನು ಎಷ್ಟು ಸಲ ಕಾಯಿಸಿ ತಣ್ಣಗೆ ಮಾಡಿದರೂ 
ಮುಂಚೆ ಇದ್ದ ಆಕಾರಕ್ಕೆ ತರಬಹುದು. ಇವುಗಳನ್ನು ಕಂಬಿ, ಹಲ್ಲೆ , ಪುಡಿಗಳ 
ರೂಪದಲ್ಲಿ ಪಡೆಯುತ್ತಾರೆ. “ಊಸೈಟ್ ” ಮತ್ತು ಕೈಗಾಜುಗಳು ಈ ಗುಂಪಿಗೆ 
ಸೇರಿವೆ. 


ಪ್ಲಾಸ್ಟಿಕ್ಯು ಜೊತೆಗೆ ಸೇರಿಸುವ ಬೆರಕೆ ವಸ್ತುಗಳು 
ಪ್ಲಾಸ್ಟಿಕ್ಕುಗಳಿಗೆ ಕೆಲವು ವಸ್ತುಗಳನ್ನು ಭರ್ತಿಮಾಡಿ ( illers ) ಅವುಗಳ ತೂಕವನ್ನು 
ಹೆಚ್ಚಿಸುತ್ತಾರೆ; ಇತರ ವಸ್ತುಗಳನ್ನು ಸೇರಿಸಿ ದೃಢವಾಗಿರುವಂತೆ ಮಾಡುತ್ತಾರೆ. 
ಇವುಗಳ ಜೊತೆಗೆ ಮೃದು ಚಾಲಕಗಳನ್ನೂ ( mild lubricants) ಬಣ್ಣಗಳನ್ನೂ 
ಸೇರಿಸುವುದುಂಟು. ಭರ್ತಿಮಾಡುವ ವಸ್ತುಗಳ ಪೈಕಿ ಮರದ ಪುಡಿ , ಕಾರು, 
ಅಮೃತಶಿಲೆಯ ಪುಡಿ , ಅಭ್ರಕ, ಬಿರಟೆಯ ಪುಡಿ ಇವುಗಳು ಮುಖ್ಯವಾದುವು. 
ಬಿಗಿ ಕೊಡುವ ವಸ್ತುಗಳ ಪೈಕಿ ಮುಖ್ಯವಾದುವು ಯಾವುವೆಂದರೆ, ಹತ್ತಿಯ 
ನೂಲು, ಗಾಜಿನ ನೂಲು, ಕಾರು. ಕೆಲವು ವಸ್ತುಗಳನ್ನು ಸೇರಿಸುವುದರಿಂದ 
ಪ್ಲಾಸ್ಟಿಕ್ಕುಗಳಲ್ಲಿ ನೀರಿಳಿಯದ ಸ್ವಭಾವವೂ , ಬೇಗನೆ ರಾಸಾಯನಿಕ ಬದಲಾವಣೆ 
ಹೊಂದದಿರುವ ಲಕ್ಷಣವೂ ಬರುತ್ತವೆ. ಆ ವಸ್ತುಗಳ ಪೈಕಿ ಮುಖ್ಯವಾದುವು 
ಕಲ್ಯಾರು, ಗ್ರಾಫೈಟು, ಬೆಣಚುಕಲ್ಲು, ಲೋಹಗಳ ಪುಡಿ, ಇತ್ಯಾದಿ. 

ಈ ಲಕ್ಷಣಗಳ ಜೊತೆಗೆ ನೋಡುವುದಕ್ಕೆ ಆಕರ್ಷಣೀಯವಾಗಿರುವಂತೆ 
ಮಾಡುವುದಕ್ಕೆ ಉಪಯೋಗಿಸುವ ವಸ್ತುಗಳಾವುವೆಂದರೆ ಬಣ್ಣಗಳು, ಸತುವಿನ 
ಸಿಡು(ZnS). ಇವಲ್ಲದೆ ಲಿಥೋಪೋನ್ ಎಂಬ ಬಿಳಿಯ ಬಣ್ಣವನ್ನೂ ಲೋಹ 
ಗಳ ಆನ್ಲೈಡುಗಳು ಮತ್ತು ಸಾವಯವ ಬಣ್ಣಗಳನ್ನೂ ಉಪಯೋಗಿಸಬಹುದು. 
ಇವಲ್ಲದೆ, ಕೆಲವು ರಾಸಾಯನಿಕ ವಸ್ತುಗಳನ್ನು ಸೇರಿಸಿ ಪ್ಲಾಸ್ಟಿಕ್ಕುಗಳು ಸ್ಥಿರವಾಗಿ 
ತಮ್ಮ ಲಕ್ಷಣಗಳನ್ನು ಕಾಪಾಡಿಕೊಂಡಿರುವಂತೆ ಮಾಡಿದ್ದಾರೆ. 


೧೧೬೪ 

ಪ್ರಬುದ್ಧ ಕರ್ಣಾಟಕ 
ರಬ್ಬರ್ - ನೈಸರ್ಗಿಕ ಮತ್ತು ಕೃತಕ 
ರಬ್ಬರನ್ನು ಒಂದು ಬಗೆಯ ಮರದ ಕಾಂಡದಲ್ಲಿ ಉತ್ಪತ್ತಿಯಾಗುವ ' ಲ್ಯಾಟೆಕ್ಸ್ ' 
ಎಂಬ ಹಾಲಿನಿಂದ ಪಡೆಯುತ್ತಾರೆ. ಈ ಹಾಲು ಗೋಂದಿನಂತೆ ಅಂಟು ಸ್ವಭಾವ 
ವುಳ್ಳದ್ದಾಗಿಯೂ ಹಾಲಿನಂತೆ ಬೆಳ್ಳಗೂ ಇದೆ. ಸ್ವಾಭಾವಿಕ ರಬ್ಬರ್‌ನ ತಯಾರಿ 
ಕೆಯ ಬೆಲೆಯು ಅಧಿಕವಾಗಿರುವುದರಿಂದಲೂ , ಸ್ವಾಭಾವಿಕ ರಬ್ಬರ್ ತನ್ನ 
ಲಕ್ಷಣವನ್ನು ಹೆಚ್ಚು ಕಾಲ ಕಾಪಾಡಿಕೊಳ್ಳುವುದು ಅಸಾಧ್ಯವಾದುದರಿಂದಲೂ 
ಸಂಶೋಧನೆಗಳು ನಡೆದು, ಈಗ ಅನೇಕ ವಿಧಾನಗಳಿಂದ ಅತ್ಯುತ್ತಮವಾದ ಕೃತಕ 
ರಬ್ಬರನ್ನು ತಯಾರಿಸುತ್ತಿದ್ದಾರೆ. ರಬ್ಬರ್‌ನಲ್ಲಿ ಐಸೊಪ್ರಿನ್ ಎಂಬ ಸರಳ 
ಸಂಯುಕ್ತವು ( CH ) ಪಾಲಿಮರೈಸೇಷನ್ ಹೊಂದಿ, ಭಾರವಾದ ಅಣುವಾಗಿದೆ. 


I 
- 
U 


I 
- 
0 


- 


Ć 


E 
- 


I 
- 
U 
- 
I 


I-O-I 


C - 6 

H H . 
ರಬ್ಬರಿನ ರಚನೆ 


I 
- 
U 
- 
I 


- 
T 


ರಬ್ಬರನ್ನು ಹೋಲುವ ಪದಾರ್ಥಗಳನ್ನೆಲ್ಲಾ ಒಂದೇ ಗುಂಪಿಗೆ ಸೇರಿಸಿ 
ಇಲಾಸ್ಟೋನರ್‌ಗಳೆಂದು (elastomers ) ಕರೆಯುತ್ತಾರೆ. ರಬ್ಬರಿನ ಉತ್ಪತ್ತಿ 
ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ಮತ್ತು ಏಷ್ಯದ ಮಲಯಾ ದೇಶಗಳಲ್ಲಿ 
ಬೆಳೆಯುವ ರಬ್ಬರ್‌ ಮರದಿಂದ ಆಗುತ್ತದೆ. ಮೊದಮೊದಲು ಬ್ರೆಜಿಲ್ ದೇಶ 
ದಲ್ಲಿ ಬೆಳೆಸಿದ ರಬ್ಬರ್ ಮರದಿಂದ ಪ್ರಪಂಚದ ಶೇ . ೯೦ರಷ್ಟು ರಬ್ಬರ್ ಉತ್ಪತ್ತಿ 
ಯಾಗುತ್ತಿತ್ತು . ಪ್ರತಿ ನೂರು ರಬ್ಬರ್ ಮರಗಳಿಂದಲೂ ಸುಮಾರು ೪೦೦ 
೫೦೦ ಪೌಂಡುಗಳಷ್ಟು ಒಣಗಿದ ರಬ್ಬರ್ ಉತ್ಪತ್ತಿಯಾಗುತ್ತಿತ್ತು . ರಬ್ಬರ್ ಮರ 
ದಿಂದ ಲ್ಯಾಟೆಕ್ಸ್ ದ್ರವವನ್ನು ತೆಗೆಯಬೇಕಾದರೆ ಮೊದಲು ಚಾಕುವಿನಿಂದ 
ಮರದ ಕಾಂಡಗಳಲ್ಲಿ ಸಂದಿಗಳನ್ನು ಬಿಡಿಸಬೇಕು. ಹೀಗೆ ಸಂದಿಗಳನ್ನು ತೋಡಿ 
ದಾಗ ಅವುಗಳಿಂದ ರಬ್ಬರ್‌ ಹಾಲು ಉಕ್ಕಿ ಬರುತ್ತದೆ. 

ಈ ' ಲ್ಯಾಟೆಕ್ಸ್ ' ದ್ರವದಲ್ಲಿ ರಬ್ಬರು " ಕಲಾಮ್ ' ಅವಸ್ಥೆಯಲ್ಲಿ ರು 
ಇದೆ. ಈ ಕಲಾಮ್ ದ್ರಾವಣದಲ್ಲಿರುವ ರಬ್ಬರಿನ ಕಣಗಳನ್ನು ಒಟ್ಟುಗೂಡಿಸಿ 
ಗಡ್ಡೆ ಕಟ್ಟಿಸುವುದರಲ್ಲಿ (coagulation ) ಹೊಗೆಯು ಸಹಕಾರಿ. ಅಸೆಟಿಕ್ ಮತ್ತು 
ಫಾಸ್ಮಿಕ್ ಆಮ್ಲಗಳನ್ನು ಪಯೋಗಿಸಿ ರಬ್ಬರನ್ನು ಘನೀಕರಿಸುವುದು ಮತ್ತೊಂದು 


೧೧೬೫ 


ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ ನೂಲುಗಳು 
ವಿಧಾನ. ಆದರೆ ಹೊಗೆಯನ್ನು ಪಯೋಗಿಸುವುದರಿಂದ ಬರುವ ರಬ್ಬರಿನಷ್ಟು 
ಉತ್ತಮವಾದ ರಬ್ಬರನ್ನು ಬೇರೆ ವಿಧಾನಗಳು ಕೊಡಲಾರವು. 
* ಈಚೆಗೆ ಅಸೆಟಲೀನ್ ಮತ್ತು ಬ್ಯೂಟೈಲ್ ಆಲ್ಗೊಹಾಲ್ ಗಳನ್ನು ಪ 
ಯೋಗಿಸಿ ಕೃತಕ ರಬ್ಬರನ್ನು ತಯಾರಿಸುತ್ತಿದ್ದಾರೆ. ೧೯೪೯ರಲ್ಲಿ ಪ್ರಪಂಚದಲ್ಲಿ 
೮೦ ,೦೦೦ ಟನ್ನು ಗಳಷ್ಟು ಕೃತಕ ರಬ್ಬರ್ ತಯಾರಾಯಿತು. ೧೯೫೪ರಲ್ಲಿ ಇದರ 
ತಯಾರಿಕೆಯು ೯೦೦, ೦೦೦ ಟನ್ನು ಗಳಿಗೆ ಏರಿತು. ಇವಕ್ಕೆ ಮೂಲಪದಾರ್ಥ 
ಗಳು ಬೂಟಾಡಯಿನ್ ಮತ್ತು ಸೈರೀನ್ , ಇವುಗಳು ಒಂದಕ್ಕೊಂದು ಸೇರಿ 
ಭಾರವಾದ ಅಣುಗಳಾಗುವುದರಿಂದ ( polymerisation) ಕೃತಕ ರಬ್ಬರು 
ಉತ್ಪತ್ತಿಯಾಗುತ್ತದೆ. 
- ರಬ್ಬರಿಗೆ ಬಿಗಿಕೊಡುವುದಕ್ಕೋಸ್ಕರ ಈಚೆಗೆ ಇಂಗಾಲದ ಪುಡಿಯನ್ನು 
ಸೇರಿಸಿರುತ್ತಾರೆ. ಇದಲ್ಲದೆ ಚಾರ್ಲ್‌ಸ್ ಗುಡ್ ಯಿಯರ್ ( Charles Goodyear ) 
ಎಂಬಾತನು ಕಂಡುಹಿಡಿದ ' ವಲ್ಕನೈಸೇಷನ್ ' (vulcanisation ) ವಿಧಾನದಿಂದ 
ರಬ್ಬರನ್ನು ಕಾಪಾಡಲು ಅನುಕೂಲ ದೊರಕಿದೆ. ಈ ವಿಧಾನದಲ್ಲಿ ರಬ್ಬರನ್ನು 
ಗಂಧಕದ ಪುಡಿ ಅಥವಾ ಗಂಧಕವನ್ನೊಳಗೊಂಡ ಕೆಲವು ಪದಾರ್ಥಗಳ ಜೊತೆಗೆ 
ಸೇರಿಸಿ, ಕೆಲವು ವೇಗವರ್ಧಕಗಳ ಸಹಾಯದಿಂದ ರಾಸಾಯನಿಕ ಬದಲಾವಣೆ 
ಗಳನ್ನುಂಟುಮಾಡುತ್ತಾರೆ. ಇದರಿಂದ ವಲ್ಕನೈಟು ' ಉತ್ಪತ್ತಿಯಾಗುತ್ತದೆ. 

ಈ ವಿಧಾನದಲ್ಲಿ ರಬ್ಬರು ಗಟ್ಟಿ 
ಯಾಗುವುದಲ್ಲದೆ ಹೆಚ್ಚು ಕಾಲ 
ಬಳಕೆಗೆ ಬರುವಯೋಗ್ಯತೆಯನ್ನೂ 
ಪಡೆಯುತ್ತದೆ. ಹೆಚ್ಚು ಪ್ರಮಾಣ 
ದಲ್ಲಿ ಗಂಧಕವು ಸೇರಿಸಲ್ಪಟ್ಟ ರಬ್ಬ 
ರನ್ನು ಇ ಬೊ ನೈ ಟು ಎಂದು 
ಕರೆಯುತ್ತಾರೆ. ಈಚೆಗೆ ರಬ್ಬರಿಗೆ 
ಪ್ರಯೋಗಶಾಲೆಗಳಲ್ಲ , ನೀರಿನ 
ಕೊಳವೆಗಳ ತಯಾರಿಕೆಯಲ್ಲೂ , 
ಮೊಟಾರ್ ಟೈರುಗಳಲ್ಲೂ ಹೇಗೆ 
ಉಪಯೋಗಹೆಚ್ಚಾಗಿದೆ ಎಂಬುದು 

ಎಲ್ಲರಿಗೂ ತಿಳಿದಿದೆ. ಅಮೆರಿಕಾ , 
ನಲ್ಕ ನೈಸ್ ಮಾಡಿದ ರಬ್ಬರಿನ 

ಇ೦ಗ್ಲೆ೦ ಡ್ , ಜರ್ಮನಿಗಳಲ್ಲೇ 
ರಚನೆಯಲ್ಲಿ ಗಂಧಕದ ಪರಮಾಣುಗಳು ಹೆಚ್ಚು ರಬ್ಬರ್ ಕೃತಕವಾಗಿ ತಯಾ 
ಹೆಣೆದು ಕೊಂಡಿರುವ ಬಗೆ . ರಾಗಿರುವುದು. ಕೃತಕ ರಬ್ಬರಿನ 

ತಯಾರಿಕೆಗೆ ಬೆಂಬಲ ದೊರಕಿದ್ದು 


೧೧೬೬ 

ಪ್ರಬುದ್ಧ ಕರ್ಣಾಟಕ 
ಎರಡನೆಯ ಮಹಾ ಯುದ್ಧದಲ್ಲಿ ಜರ್ಮನಿಯಲ್ಲಿ ರಬ್ಬರ್‌ ಅಭಾವವುಂಟಾದಾಗ 
ಪೆಟ್ರೋಲಿಯಂನಿಂದ ಒದಗಿಸಬಹುದಾದ ಅಸೆಟಲೀನ್, ಬೂಟಲೀನ್ , ಬೂಟಾಡ 
ಯಿನ್ ಮುಂತಾದ ವಸ್ತುಗಳಿಂದ ರಬ್ಬರ್‌ ತಯಾರಿಸುವ ಪ್ರಯತ್ನಗಳು ನಡೆದವು. 
ಈಗ ತಯಾರಾಗಿರುವ ಕೃತಕ ರಬ್ಬರ್‌ಗಳ ಪೈಕಿ, ನಾಎಸ್ , ಬ್ಯೂಟೈಲ್ 
ರಬ್ಬರ್, ನಿಯೋನ್‌ಗಳು ಮುಖ್ಯವಾದುವು. 
ಪ್ಲಾಸ್ಟಿಕ್ ತಯಾರಿಕೆಯ ಕಚ್ಚಾವಸ್ತುಗಳು 
- ಈಗ ಅನೇಕ ವಸ್ತುಗಳಿಂದ ಪ್ಲಾಸ್ಟಿಕ್ಕುಗಳನ್ನು ತಯಾರಿಸಬಹುದು. ಅವು 
ಯಾವುವೆಂದರೆ, ಮೇದಸ್ಸಿನ ಆಮ್ಲಗಳು, ಮದ್ಯಸಾರದ ಗುಂಪಿನ ಅನೇಕ ವಸ್ತು 
ಗಳು, ರ್ಬೆಜೀನ್ , ಕಾರ್ಬಾಲಿಕ್ ಆಮ್ಲ , ಅಸೆಟಲೀನ್, ಅನಿಲೀನ್, ಯೂರಿಯಾ 
ಇತ್ಯಾದಿ. ಥಾಲಿಕ್‌ ಆನ್‌ ಹೈಡ್ರೆಡ್, ಕರ್ಪೂರ, ಗ್ಲಿಸರೀನುಗಳು ಪ್ಲಾಸ್ಟಿಕ್ಕು 
ಗಳ ಲಕ್ಷಣವನ್ನು ಉತ್ತಮಗೊಳಿಸಬಲ್ಲವು. ಟಾನ್, ಬೂಟೈಲ್ ಆಿ 
ಹಾಲ್ ಮತ್ತು ಪೆಟ್ರೋಲಿಯಂ ಒದಗಿಸುವ ಕೆಲವು ದ್ರಾವಕಗಳೂ ಪ್ಲಾಸ್ಟಿಕ್ಕುಗಳ 
ಲಕ್ಷಣಗಳನ್ನು ಉತ್ತಮಗೊಳಿಸಿವೆ. ಹೆನ್ರಿ ಫೋರ್ಡ್ಎಂಬಾತನುಸೋಯಾ ಅವರೆ 
(Soya bean ) ಯಿಂದ ಪ್ಲಾಸ್ಟಿಕನ್ನು ತಯಾರಿಸಿ, ಅವುಗಳನ್ನು ಮೋಟಾರ್ 
ವಾಹನದಲ್ಲಿ ಉಪಯೋಗಿಸಬಹುದು ಎಂಬುದನ್ನು ತಿಳಿಸಿದನು. ಕಾಫಿ ಬೀಜದಿಂದ 
ಕಾಫಿಲೈಟ್ ( Cafellite) ಎಂಬ ಒಂದು ಬಗೆಯ ಪ್ಲಾಸ್ಟಿಕ್ಕನ್ನು ತಯಾರು 
ಮಾಡುವ ಪ್ರಯತ್ನಗಳು ಬ್ರೆಜಿಲ್‌ನಲ್ಲಿ ನಡೆದಿವೆ. ಮರಗಳು ದಟ್ಟವಾಗಿ ಬೆಳೆ 
ಯುವ ಕೆನಡಾ ಮತ್ತು ಅಮೇರಿಕಾದ ಸಂಯುಕ್ತ ಸಂಸ್ಥಾನಗಳಲ್ಲಿ ಮರದಿಂದ 
* ಲಿಗ್ನಿನ್ ' ಎಂಬ ವಸ್ತುವನ್ನು ತೆಗೆದು ಅದರಿಂದ ಒಂದು ಬಗೆಯ ಪ್ಲಾಸ್ಟಿಕ್ಕನ್ನು 
ಪಡೆದಿದ್ದಾರೆ. ಇಂಡಿಯಾ ದೇಶದಲ್ಲಿ ದೊರಕುವ ಗೇರುಬೀಜದ ಎಣ್ಣೆಯನ್ನು 
ತೆಗೆದು, ಆ ಎಣ್ಣೆಯನ್ನು ( Cashewnut shell liquid ) ಪ್ಲಾಸ್ಟಿಕ್ಕು ತಯಾರಿಕೆಗೆ 
ಉಪಯೋಗಿಸಿದ್ದಾರೆ. ಮರದ ಪುಡಿಯಿಂದಲೂ ಪ್ಲಾಸ್ಟಿಕ್ಕುಗಳನ್ನು ಪಡೆದಿದ್ದಾರೆ. 

ಈಚೆಗೆ ಪ್ಲಾಸ್ಟಿಕ್ಕುಗಳ ವಿಚಾರದಲ್ಲಿ ಹೆಚ್ಚು ಸಂಶೋಧನೆಗಳು ನಡೆದು, 
ಅವುಗಳಲ್ಲಿರುವ ಅಣುಗಳು ಯಾವ ರೀತಿಯಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದನ್ನು 
ತಿಳಿದಿರುವುದಲ್ಲದೆ, ಆ ಜೋಡಣೆಯನ್ನು ಬದಲಾಯಿಸುವುದರಿಂದ ನಮಗೆ ಅನು 
ಕೂಲವಾಗುವ ರೀತಿಯಲ್ಲಿ ಹೇಗೆ ಪ್ಲಾಸ್ಟಿಕ್ಕುಗಳ ಲಕ್ಷಣಗಳನ್ನು ಉತ್ತಮಗೊಳಿಸ 
ಬಹುದು ಎಂಬುದನ್ನೂ ಕಂಡುಹಿಡಿದಿದ್ದಾರೆ. 


ಕೃತಕ ನೂಲುಗಳು 
ಹತ್ತಿ , ಉಣ್ಣೆ , ರೇಷ್ಮೆ , ನೈಲಾನ್ , ಡಾಕ್ಯಾನ್ ಅಥವಾ ಟೆರಿಲೀನ್, ಮೈಲಾರ್ , 
ಅಕ್ರಿಲಾನ್ , ಆರಾನ್ , ರೇಯಾನ್ ಅಥವಾ ಕೃತಕರೇಷ್ಮೆ - ಇವೇ ಸಾಮಾನ್ಯ 


೧೧೬೭ 
ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ ನೂಲುಗಳು 
ಬಳಕೆಯಲ್ಲಿರುವ ನೂಲುಗಳು. ಅಣುಗಳ ತೂಕದಲ್ಲಿಯೂ , ಅವುಗಳು ಹೆಣೆದಿರುವ 
ರೀತಿಯಲ್ಲೂ ಇವು ಪ್ಲಾಸ್ಟಿಕ್ಕುಗಳನ್ನು ಹೋಲುತ್ತವೆ. ಸಣ್ಣ ಅಣುಗಳನ್ನು 
ಒ೦ದಕ್ಕೆ ಒಂದು ಸೇರಿಸಿ ಭಾರವಾದ ಅಣುಗಳನ್ನು ತಯಾರಿಸುವ ಪ್ರಕೃತಿಯ 
ಚಾತುರ್ಯವನ್ನು ಈಗ ಮನುಷ್ಯನೂ ಅನುಕರಿಸಿ ಉತ್ತಮ ರೀತಿಯ ನೂಲು 
ಗಳನ್ನು ಪಡೆಯುತ್ತಿದ್ದಾನೆ. 
- ಕೃರ್ತರೇಷ್ಮೆ ( Rayon): ಮೊದಲು ತಯಾರಾದ ಕೃತಕರೇಷ್ಮೆಯ ವಿಚಾರ 
ಸ್ವಲ್ಪ ತಿಳಿಸೋಣ. ಈಗ ಪ್ರಪಂಚದಲ್ಲಿ ೪ ,೦೦೦, ೦೦೦ , ೦೦೦, ಸೌಂಡುಗಳಿಗಿಂತಲೂ 
ಹೆಚ್ಚು ಕೃತಕರೇಷ್ಮೆಯು ತಯಾರಾಗುತ್ತಿವೆ. ಇದನ್ನು ಹತ್ತಿಯಿಂದಲೂ ಮರ 
ದಿಂದಲೂ ಪಡೆಯಬಹುದು. ಇವುಗಳಲ್ಲಿರುವ ಸೆಲ್ಯುಲೋಸ್ ಎಂಬ ಪದಾರ್ಥವೇ 
ಕೃತಕರೇಷ್ಮೆಯನ್ನು ಕೊಡುವುದು. 

ಸೆಲ್ಯುಲೋಸನ್ನು ಪ್ರಬಲಕ್ಷಾರವಾದ ಸೋಡಿಯಮ್ ಹೈಡ್ರಾಕ್ಸ್ಡು 
ದ್ರಾವಣದಲ್ಲಿ ಅದ್ದಿದರೆ ಅದು ತನ್ನ ಲಕ್ಷಣವನ್ನು ಬದಲಾಯಿಸಿ " ಆಲ್ಕಲಿ ಸೆಲ್ಕು 
ಲೋಸನ್ನು ' ಕೊಡುತ್ತದೆ. ಇದನ್ನು ಇಂಗಾಲದ ಡೈಸಡಿನ ( CS ) ಜೊತೆಗೆ 
ಮಿಶ್ರಮಾಡಿದರೆ ಸೆಲ್ಯುಲೋಸಿನ ಎಸ್ಟರಾದ ಸೆಲ್ಯುಲೋಸ್ ಕ್ಲಾಂಥೇಟ್ ಉತ್ಪತ್ತಿ 
ಯಾಗುತ್ತದೆ. ಇದು ಹೆಚ್ಚು ಕ್ಷಾರದಲ್ಲಿ ವಿಲೀನವಾಗಿ ಕಿತ್ತಳೆ ಕೆಂಪುಬಣ್ಣದ 
ಮಂದವಾಗಿರುವ “ ವಿಸ್ಕೋಸ್ ' ಎ೦ಬ ದ್ರಾವಣವನ್ನು ತೃಪ್ತಿಮಾಡುತ್ತದೆ. ಈ 
ಮಂದ ದ್ರಾವಣವನ್ನು ಚುರಕಿಯೋಪಾದಿಯಲ್ಲಿ ದುರ್ಬಲ ಗಂಧಕಾಮ್ಲದ ತೊಟ್ಟ 
ಯಲ್ಲಿ ಹರಿಸಿದರೆ, ಅದರಿಂದ ಒಂದು ನೂಲು ಉಂಟಾಗುತ್ತದೆ. ಈ ವಿಧಾನದಲ್ಲಿ 
( Viscose process ) ಸೆಲ್ಯುಲೋಸ್‌ನೂಲು ಕೃತಕರೇಷ್ಮೆಯ ನೂಲಾಗಿ ಮಾರ್ಪಾ 
ಡಾಗಿರುತ್ತದೆ. 


ವಿಸ್ಪೋಸ್ ದ್ರಾವಣ 


ಲಿ ರೇಯಾನ್ ನೂಲು. 


ಸಲ್ಯೂರಿಕ್ ಆಮ್ಲದ 

* ದ್ರಾವಣ 


ರೇಯಾನ್ ತಯಾರಿಕೆ 


ಕೃತಕ ರೇಷ್ಮೆಯ ನೂಲನ್ನು (rayon ) ಇನ್ನೂ ಮೂರು ವಿಧಾನಗಳಿಂದ 
ಪಡೆಯಬಹುದು. ಮೈಲುತುತ್ತದ ದ್ರಾವಣಕ್ಕೆ ಅಮೋನಿಯಾ ದ್ರಾವಣವನ್ನು 


១៤ឋ 

ಪ್ರಬುದ್ಧ ಕರ್ಣಾಟಕ 
ಹೆಚ್ಚಾಗಿ ಸೇರಿಸಿದಾಗ ಉಂಟಾಗುವ ಕ್ಯು ಪ್ರಮೋನಿಯಮ್ ಸಿಟು (Schweit 
Zer 's reagent) ಎಂಬ ತೀವ್ರ ನೀಲಿಬಣ್ಣದ ದ್ರಾವಣವೂ ಸೆಲ್ಯುಲೋಸನ್ನು 
ಲೀನವಾಗಿಸಿಕೊಂಡು ವಿಸ್ಕೊಸ್ ದ್ರಾವಣದಂತೆಯೇ ವರ್ತಿಸಿ, ಹೊಳಪುಳ್ಳ ಕೃತಕ 
ರೇಷ್ಮೆಯ ನೂಲನ್ನು ಕೊಡುತ್ತದೆ. ಈ ವಿಧಾನವನ್ನು ಈ ಕ್ಯುಪ್ರಮೋನಿಯಮ್ 
ವಿಧಾನವನ್ನು ತ್ತಾರೆ. ಇದಲ್ಲದೆ ಇನ್ನೂ ಎರಡು ಇಂತಹ ವಿಧಾನಗಳಿವೆ. 

ಥಳಥಳಿಸುವ ನೈಲಾನ್ : ನೈಲಾನ್ ಎಂಬುದು ರೇಷ್ಮೆಯನ್ನು ಹೋಲುವ 
ನಯವಾದ ಪ್ಲಾಸ್ಟಿಕ್ , ಇದು ಪಾಲಿಮರ್‌ ಗುಂಪಿಗೆ ಸೇರಿದ್ದು . ನೈಲಾನ್‌ನಲ್ಲಿ 
ಸಸಾರಜನಕವಸ್ತುಗಳಲ್ಲಿರುವ ಪರಮಾಣುಗಳೇ ಇರುವುದರಿಂದ ಇದನ್ನೂ ಸಸಾರ 
ಜನಕವಸ್ತುವೇ ಎಂದು ಭಾವಿಸಬಹುದು. ಇದನ್ನು ಮೆತ್ತಗೆ ಮಾಡಿ ಸಣ್ಣ 
ನೂಲುಗಳನ್ನು ಎಳೆಯಬಹುದು. ಈ ವಿಧಾನದಲ್ಲಿ ಮೆತುವಾಗಿರುವ ನೈಲಾನನ್ನು 
ಸಣ್ಣ ರಂಧಗಳ ಮೂಲಕ ವೇಗವಾಗಿ ಹರಿಸಿದರೆ , ಈ ನೂಲುಗಳು ಗಾಳಿಯ 
ಸಂಪರ್ಕದಲ್ಲಿ ಗಟ್ಟಿಯಾಗುವುವಲ್ಲದೆ ಇತರ ಲಕ್ಷಣಗಳನ್ನೂ ಪಡೆಯುತ್ತವೆ. 

ಕಲ್ಲಿದ್ದಲು, ನೀರು ಮತ್ತು ಗಾಳಿಗಳಲ್ಲಿರುವ ಪದಾರ್ಥಗಳನ್ನೇ , ಕಚ್ಚಾ 
ಪದಾರ್ಥಗಳನ್ನಾಗಿ ಉಪಯೋಗಿಸಿ ಇದನ್ನು ತಯಾರಿಸುತ್ತಾರೆ. ಪ್ಲಾಸ್ಟಿಕ್ಕು 
ಮತ್ತು ನೂಲುಗಳೆರಡರ ಲಕ್ಷಣಗಳನ್ನೂ ಹೊಂದಿರುವ ಈ ನೈಲಾನನ್ನು ೧೯೩೦ರಲ್ಲಿ 
ತಯಾರಿಸಿದವನು ಸರ್ ವ್ಯಾಲೇಸ್ ಕ್ಯಾರೋಥರ್ (Sir Wallace Carothers). 

- ನೈಲಾನನ್ನು ಕಲ್ಲಿದ್ದಲಿನ ಟಾರೆಣ್ಣೆಯಿಂದ ಉತ್ಪತ್ತಿ ಮಾಡಬಹುದಾದ 
ರ್ಬೆಜೀನಿನಿಂದ ತಯಾರಿಸಬಹುದು. ರ್ಬೆಜೀನಿನಿಂದ ಕಾರ್ಬಾಲಿಕ್ ಆಮ್ಲ 
( phenol) ಪಡೆದು , ಅನಂತರ ನೈಟ್ರಿಕ್ ಆಮ್ಲದ ಸಹಾಯದಿಂದ ಅಡಿಪಿಕ್ 
ಆಮ್ಲವನ್ನು ತಯಾರಿಸುತ್ತಾರೆ. ಇದರಿಂದ ಹೆಕ್ಸಮೆಥಿಲೀನ್ ಡಯಮೀನ್ 
ಎಂಬ ಸಂಯುಕ್ತವನ್ನು ಪಡೆದು, ಈ ಎರಡು ವಸ್ತುಗಳನ್ನೂ ಸೇರಿಸಿದರೆ, ನೈಲಾನ್ 
ಉತ್ಪತ್ತಿಯಾಗುತ್ತದೆ. ಈಚೆಗೆ ಭರ್ಪೂರಾಲ್ ಎಣ್ಣೆಯನ್ನೂ , ಪೆಟ್ರೋಲಿಯಮ್ 
ಎಣ್ಣೆಯಿಂದ ತೆಗೆದ ವಾಡಯಿನ್ ಅನ್ನೂ ಉಪಯೋಗಿಸಿ, ಹೆಕ್ಸಮೆಥಿ 
ಲೀನ್ ಡಯಮೀನನ್ನು ಪಡೆದಿದ್ದಾರೆ. ಅಡಿಪಿಕ್ ಆಮ್ಲವನ್ನು ಪೆಟ್ರೋಲಿಯಮ್ 
ಅಥವಾ ಕಲ್ಲಿದ್ದಲಿನಿಂದ ಪಡೆಯಬಹುದು. 
- ನೈಲಾನಿನ ತಯಾರಿಕೆಯಲ್ಲಿ ಕ್ಯಾರೋಥರ್ರವರು ಮೊದಲು ಹಲವಾರು 
ಪ್ರಯೋಗಗಳನ್ನು ನಡೆಸಿದರು. ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ಸೆಲ್ಯು 
ಲೋಸ್ ಮತ್ತು ರೇಷ್ಮೆಯನ್ನು ರಚನೆಯಲ್ಲಿ ಹೋಲುವ ಕೆಲವು ಪಾಲಿಮರ್‌ಗಳನ್ನು 
ತಯಾರಿಸುವ ಪ್ರಯತ್ನಗಳನ್ನು ಅವರು ನಡೆಸಿದಾಗ, ಅವುಗಳ ಫಲವಾಗಿ 
ರಾಸಾಯನಿಕ ನೂಲುಗಳಲ್ಲಿರುವ ಅಣುಗಳ ರಚನೆಗೂ (constitution ), ಆ 
ನೂಲುಗಳ ಸ್ವಭಾವಕ್ಕೂ ಸಂಬಂಧವಿದೆ ಎಂದು ವಿಶದವಾಯಿತು. ಈ ಸಂಶೋಧ 
ನೆಯು ಅನೇಕ ಕೃತಕ ನೂಲುಗಳ ತಯಾರಿಕೆಗೆ ತಳಹದಿ ಹಾಕಿತು. 


ಪ್ಲಾಸ್ಟಿಕ್ಕುಗಳು ಮತ್ತು ಕೃತಕ ನೂಲುಗಳು 


CH 


NH 


CH 


CH 


CH: go 


CH 


4 | H CH CH 


CH 


- 


AH 


CH 


CH 


4 


೦ 


CH 


CH 


H CH 


CH 


CH 


NH CH 


CH2 CH2 co 


CH CH2 


H 


He Che che do 


CH₂ CH₂ CH₂ co CH₂ CH₂ NH CH₂ CH₂ CH2 do 
CHA CHA CHA NH CH2 Ci co Che Cile CHE NH CHO 

- ನೈಲಾನ್ ರಚನೆ 


ನೈಲಾನ್‌ಗೆ ಸುಲಭವಾಗಿ ಬಣ್ಣ ಕೊಡಬಹುದಾದ್ದರಿಂದಲೂ , ತೊಳೆದ 
ತಕ್ಷಣವೇ ಅದು ಒಣಗುವುದರಿಂದಲೂ ಅನೇಕ ಬಗೆಯ ಉಡುಪುಗಳಿಗೆ 
ಅದು ಉತ್ಕೃಷ್ಟವಾಗಿದೆ. ಕಾಲುಚೀಲ, ಷರ್ಟ್, ನಿಕ್ಕರ್‌, ಇವುಗಳಿಗೆಲ್ಲಾ ಇದನ್ನು 
ಬಳಸ ಬಹುದು. ನಾವು ದಿನವಹಿ ಬಳಸುವ ಹಲ್ಲುತಿಕ್ಕುವ ಬ್ರಷ್ಟುಗಳಲ್ಲೂ ಟೆನ್ನಿಸ್ 
ಬ್ಯಾಟುಗಳಲ್ಲಿರುವ ತಂತಿಗಳಲ್ಲೂ ಇದನ್ನು ಬಳಸುತ್ತಾರೆ. ಪ್ರಪಂಚದ ಎರಡನೆಯ 
ಮಹಾಯುದ್ದದಲ್ಲಿ ನೈಲಾನಿನಿಂದ ಗುಡಾರಗಳನ್ನೂ , ಹಗ್ಗಗಳನ್ನೂ , ಪ್ಯಾರಾ 
ಚೂಟುಗಳನ್ನೂ ತಯಾರಿಸಿ ಬಳಸಿದರು . ನೈಲಾನ್ ನೂಲುಗಳಲ್ಲಿಯೇ 
ಮೆದುವಾಗಿರುವ ಪಾಲಿಕೆಪೋಲಾಕ್ಟಮ್ (polycaprolactam) ಎಂಬ 
ನೂಲನ್ನು ಜರ್ಮನಿಯಲ್ಲಿ ಕೆಲವು ವರ್ಷಗಳ ಹಿಂದೆ ತಯಾರಿಸಿದರು . ಇದು 
ಹೆಚ್ಚು ಪಾರದರ್ಶಕವಾಗಿರುವುದರಿಂದ ಸೀಸೆ ಮತ್ತು ಕೊಳವೆಗಳಲ್ಲೂ 
ಬಳಸಲ್ಪಟ್ಟಿತು. 

- ಇತರ ಕೃತಕ ನೂಲುಗಳು : ಹಾಲಿನಲ್ಲಿರುವ ಕೇಸೀನ್ ಎಂಬ 
ಪ್ರೋಟೀನೂ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿತು. 
ಇದರಿಂದ ಉಣ್ಣೆಯನ್ನು ಹೋಲುವ ವಸ್ತ್ರಗಳು ( casein wool ) ತಯಾರಾಗು 
ತಿವೆ. ಇವು ಸ್ವಾಭಾವಿಕ ಉಣ್ಣೆ ನೂಲುಗಳಿಗಿಂತಲೂ ಕೆಲವು ರೀತಿಯಲ್ಲಿ 
ಉತ್ತಮವೆನ್ನಿಸಿಕೊಂಡಿವೆ. ಅಮೆರಿಕಾದಲ್ಲಿ ದೊರಕುವ ಸ್ವಾಭಾವಿಕ ಅನಿಲ 
ಮತ್ತು ಉಪ್ಪಿನ ದ್ರಾವಣದಿಂದ ನೀನ್ಯಾನ್ ( vinyon ) ಎಂಬ ನೂಲು 
ತಯಾರಾಗಿದೆ. ಇದರಿಂದ ಗಾಜಿಗಿಂತಲೂ ಹೆಚ್ಚು ಹೊಳಪುಳ ನೂಲುಗಳನ್ನು 
ತಯಾರಿಸುತ್ತಿದ್ದಾರೆ. ಕ್ಲೋರೀನನ್ನೊಳಗೊಂಡ ಅನೇಕ ಕೃತಕ ನೂಲುಗಳು 
ಈಚೆಗೆ ತಯಾರಾಗುತ್ತಿವೆ ; ಇವು ಉಣ್ಣೆಗಿಂತಲೂ ಶ್ರೇಷ್ಠ . ಇವುಗಳ ಪೈಕಿ 

74 


೧೧೭೦ 

ಪ್ರಬುದ್ಧ ಕರ್ಣಾಟಕ 
ವೈನಿಡಿಲೀನ್ ಕ್ಲೋರೈಡ್ ಮತ್ತು ವೈನೈಲ್ ಕ್ಲೋರೈಡುಗಳಿಂದ ಬರುವ 
ಸಾರಾನ್ (Saran) ನೂಲು ಮುಖ್ಯವಾದುದು. 

ಇವೆಲ್ಲಕ್ಕಿಂತಲೂ ಉತ್ತಮವಾದ ಕೃತಕನೂಲು ಟೆರಿಲೀನ್. ಇದನ್ನು 
ಇಂಗ್ಲೆಂಡಿನಲ್ಲಿ ಟೆರಿಲೀನ್ ಎಂಬುದಾಗಿಯೂ , ಅಮೆರಿಕಾದಲ್ಲಿ ಡಾಕ್ಯಾನ್ 
( dacron ) ಎಂಬುದಾಗಿಯೂ ಕರೆದರು . ಇದು ಒದ್ದೆಯಾಗಿರುವಾಗಲೂ ಒಣ 
ಗಿರುವಾಗಲೂ ಸ್ವಲ್ಪವೂ ಮುದುರಿಕೊಳ್ಳುವುದಿಲ್ಲ. ಇದು ಹಗುರವಾಗಿರು 
ವುದರಿಂದ ಬೇಸಿಗೆಯಲ್ಲಿ ಧರಿಸುವುದಕ್ಕೆ ಯೋಗ್ಯವಾದ ಉಡುಪು. 

* ಪೆಟ್ರೋಲಿಯಮ್ ನಿಂದ ಒದಗುವ ಎಥಿಲೀನ್ 
COOH 

ಗೋಕಾಲ್‌ ಮತ್ತು ಟೆರಿಸ್ಟಾಲಿಕ್ ಆಮ್ಲ ; ಇವೆರಡು 
- CHAOH ವಸ್ತುಗಳು ಸೇರಿದಾಗ ಮೇಲೆವಿವರಿಸಿದ ಡಾಕ್ಯಾನ್ 

ನೂಲು ಉಂಟಾಗುತ್ತದೆ. ಯೂನಿಯನ್ ಕಾರ್ಬೈಡು 
CH2OH 

ಕಂಪೆನಿಯವರು ಈಚೆಗೆ “ ಡೈನೈಲ್ ” ಎಂಬ ಕೃತಕ 
соон 

ನೂಲನ್ನು ತಯಾರಿಸಿದ್ದಾರೆ. ಆಗ್ಲಾನ್‌ಗೆ ಬೇಕಾದ 

ಅಕ್ರಿಲೋನೈಟ್ರಲ್‌ನಿಂದಲೇ ಇದು ತಯಾರಾಗಿದೆ. 
ಟೆರಿಸ್ಟಾಲಿಕ್ ಆಮ್ಲ ಮತ್ತು 
ಎಥಿಲೀನ್ ಗೆ ಕಾಲ್ಗಳೆ ಇದು ವೈನೈಲ್ ಕ್ಲೋರೈಡನ್ನೊಳಗೊಂಡ ಕೊ 
ಅಣು ರಚನೆಗಳು 

ಪಾಲಿಮರ್‌ ಎಂದು ಹೇಳಬಹುದು. 

ಅಕಿಲೊನೈಟ್ರಲ್‌ನಿಂದಲೇ ಆಟಗಾರರು ಧರಿಸುವ 
ಉಡುಪುಗಳಿಗೆಶ್ರೇಷ್ಠ ವಾದ ಅಕ್ರಿಲಾನ್ ಎಂಬ ನೂಲನ್ನು ತಯಾರಿಸಿದ್ದಾರೆ. ಇಟಲಿ 
ದೇಶದಲ್ಲಿ ಹಾಲಿನ ಕೇಸೀನಿನಿಂದ ಲಾನಿಟಾಲ್ ಎಂಬ ಉಣ್ಣೆಯನ್ನೂ , ಕೆಲವು 
ಧಾನ್ಯಗಳಲ್ಲಿರುವ ಸೈನ್ ( zein ) ಎಂಬ ಸಸಾರಜನಕವಸ್ತುವಿನಿಂದ ವೈಕಾರ 
( vicara ) ಎಂಬ ನೂಲನ್ನೂ ಅಮೆರಿಕಾದಲ್ಲಿ ತಯಾರಿಸಿದ್ದಾರೆ. ಇದಲ್ಲದೆ, 
ಕಡಲೆಕಾಯಿ ಬೀಜದಿಂದ ಆರ್‌ಡಿಲ್ ಎಂಬ ನೂಲನ್ನೂ , ಕೋಳಿಮೊಟ್ಟೆಯ 
ಆಲ್ಬುಮಿನ್ ಮತ್ತು ಕೂದಲು , ಪುಕ್ಕಗಳಲ್ಲಿರುವ ಕೆರಟನ' ಎಂಬ ಸಸಾರ 
ಜನಕವಸ್ತುವಿನಿಂದಲೂ ಕೃತಕ ನೂಲುಗಳನ್ನು ಈಚೆಗೆ ತಯಾರಿಸಿದ್ದಾರೆ. 

ಈಗ ಕೃತಕನೂಲುಗಳ ಕೈಗಾರಿಕೆಯು ವಿಶೇಷವಾಗಿ ಬೆಳೆದಿದೆ. ಉಣ್ಣೆ 
ಮತ್ತು ಟೆರಿಲೀನ್‌ ನೂಲುಗಳನ್ನು ಸೇರಿಸಿ ಹೊಸತರಹ ನೂಲುಗಳನ್ನು 
ತಯಾರಿಸಿ ಉಡುಪುಗಳಲ್ಲಿ ಬಳಸುತ್ತಾರೆ. ಈಗ ಆರಾನ್ , ವಿಸ್ಕೋಸ್, ಮತ್ತು 
ಅಸಿಟೇಟ್ ರೇಯಾನ್ ನೂಲುಗಳನ್ನೂ , ಇತರ ನೂಲುಗಳನ್ನೂ ಸೇರಿಸಿ ಹೊಸ 
ತರಹ ನೂಲುಗಳನ್ನೂ ನೇಯುತ್ತಾರೆ. 


ಡಾ|| ಎಂ . ಆರ್ . ರಾಜಶೇಖರ ಶೆಟ್ಟಿ 
ಡಾ || ಎಚ್ . ಬಿ . ದೇವರಾಜ ಸರ್ಕಾರ್ 


ಜೀವಕೋಶ 


ವಿಜ್ಞಾನದ ಪ್ರಗತಿಯು ನಿಜವಾಗಿಯೂ ವಿಕಾಸರೂಪವಾದುದು. ಹಿಂದಿನ ಸಾಧನೆಗಳ 
ಆಧಾರದಮೇಲೆ ಹೊಸ ಪ್ರಗತಿಪರ ವಿಚಾರಗಳ ಪರಿಶೀಲನೆ ಆಗಾಗ ನಡೆಯುತ್ತದೆ 
ಮತ್ತು ಹಿಂದಿನ ಭಾವನೆಗಳು ಮಾರ್ಪಡುತ್ತವೆ. ಹತ್ತೊಂಬತ್ತನೆಯ ಶತಮಾನ 
ದಿಂದೀಚೆಗೆ ಜೀವಕೊಶದ ಅಭ್ಯಾಸದ ಬಗೆಗೆ ಆಸಕ್ತಿ ತಲೆದೋರಿತು, ಜೀವಕೋಶ 
ರಚನೆ ಮತ್ತು ಅವುಗಳ ಕ್ರಿಯೆಗಳ ಬಗೆಗೆ ಪ್ರತ್ಯೇಕವಾದ ಅಭ್ಯಾಸ ನಡೆಯಿತು. 
ಇದು ಸ್ವಲ್ಪ ಕಾಲ ಈ ಜ್ಞಾನದ ಪರಿಶೀಲನೆಗೆ ಅನುವಾಗಲಿಲ್ಲ . ಇದರಿಂದ ಜೀವ 
ಕೋಶದ ಬಗ್ಗೆ ಸುಸಂಘಟಿತ ಜ್ಞಾನ ಬೆಳೆಯಲು ಅವಕಾಶವಾಗಲಿಲ್ಲ. ಕೇವಲ 
ಇತ್ತೀಚೆಗೆ ಮಾತ್ರ , ಹೊಸ ಯಂತ್ರಾನುಕರಣೆಯ ಪ್ರಗತಿ ಹಾಗೂ ಹೊಸ ಅಭ್ಯಾಸ 
ಕ್ರಮಗಳಿಂದ, ಇತರ ಶಾಸ್ತ್ರಗಳಿಗೂ ಜೀವಶಾಸ್ತ್ರಕ್ಕೂ ಬೆಳೆದ ಸಂಬಂಧ ಜ್ಞಾನದಿಂದ, 
ಈ ಶಾಸ್ತ್ರಗಳ ಅಂಚಿನ ವಿಷಯಗಳ ಪರಿಶೀಲನೆಯಿಂದ ಸುಸಂಘಟಿತ ಜ್ಞಾನ, 
ಅಭ್ಯಾಸ ಬೆಳೆಯಲು ಕಾರಣವಾಯ್ತು . ಹಿಂದಿನಂತೆ ರಚನೆ ಮತ್ತು ಕ್ರಿಯೆಗಳು 
ಪ್ರತ್ಯೇಕ ಎನ್ನುವ ಭಾವನೆ ಮರೆಯಾಯ್ತು . ಎರಡೂ ಒಂದೇ , ಜೀವಕೋಶದ ಬಗೆಗೆ 
ತಿಳಿದುಕೊಳ್ಳಬೇಕಾದರೆ ಎರಡನ್ನೂ ಒಟ್ಟಾಗಿಯೇ ಅಭ್ಯಾಸ ಮಾಡಬೇಕು, ಒ೦ದ 
ರಿಂದ ಇನ್ನೊಂದನ್ನು ಪ್ರತ್ಯೇಕಿಸುವಂತಿಲ್ಲ ಎನ್ನುವ ಅರಿವುಮೂಡಿಬಂದಿತು . ಅತಿ 
ಸೂಕ್ಷ ರಚನೆಯ ಅಭ್ಯಾಸ, ಅದರ ಕ್ರಿಯಾ ವಿಶೇಷಗಳಲ್ಲಿ ಭಾಗವಹಿಸುವ ವಿವಿಧ 
ಅಣುಗಳಿಗಿರುವ ಪರಸ್ಪರ ಸಂಬಂಧದ ವಿಶ್ಲೇಷಣೆ, ಈ ಹೆಚ್ಚು ಬೆಳಕನ್ನು ಬೀರಿ 
ರಚನೆ ಹಾಗೂ ಕ್ರಿಯೆಗಳು ಒಂದೇ ವಸ್ತುವಿನ ಎರಡು ಮುಖಗಳು ಎನ್ನುವ 
ಅಭಿಪ್ರಾಯ ಇಂದು ಮೂಡಿಬರಲು ಕಾರಣವಾಗಿವೆ. ಜೀವಕೋಶದಲ್ಲಿರುವ 
ವಸ್ತುಗಳ ಅತಿ ಸೂಕ್ಷ್ಮ ರಚನೆ ಹಾಗೂ ಜೀವಕೋಶದ ಕ್ರಿಯಾವಿಶೇಷಗಳಲ್ಲಿ 
ಅವುಗಳ ಪಾತ್ರ , ಇತ್ತೀಚೆಗೆ ಅಣು ಆನುವಂಶೀಯತೆಯ ಅಭ್ಯಾಸ ಕ್ರಮದಲ್ಲಿ 
ವಿಚಾರಶಕ್ತಿಯನ್ನು ಪ್ರಚೋದಿಸಿದ ಆನುವಂಶೀಯ ಗುಪ್ತ ಭಾಷೆಯ ಜ್ಞಾನದ 
ಪ್ರಕಾಶನ, ಸೂಕ್ಷ್ಮ ಜೀವಿಗಳಲ್ಲಿ ನಡೆಯುವ ಪ್ರೊಟೀನ್ ಸಂಶ್ಲೇಷಣೆಯ 


೧೧೭೨ 

ಪ್ರಬುದ್ಧ ಕರ್ಣಾಟಕ 
ವಿಧಾನದ ಪರಿಚಯ ಈ ಜ್ಞಾನವನ್ನು ಬೃಹದ್ ಜೀವಿಗಳ ಜೀವಕೋಶ 
ಅಭ್ಯಾಸಕ್ಕೆ ಅನುಸರಿಸಿದ ವಿಧಾನ, ಇವೆಲ್ಲವೂ ಇಂದು ಜೀವಕೋಶದ ಅಭ್ಯಾಸದಲ್ಲಿ 
ಹೊಸ ಹಾದಿಗೆ ದಾರಿಮಾಡಿಕೊಟ್ಟಿವೆ. ಹೆಚ್ಚು ವಿವರಗಳನ್ನು ತಿಳಿಯಲು 
ಕಾರಣೀಭೂತವಾಗಿವೆ . ಈ ಹೊಸ ದೃಷ್ಟಿಯಲ್ಲಿ ಈಗ ತಿಳಿದಿರುವಂತೆ ಜೀವ 
ಕೋಶದ ರಚನೆಯ ಬಗೆಗೆ ವಿವರಣೆ ನೀಡುವ ಪ್ರಯತ್ನ ಮಾಡುತ್ತೇವೆ. 

ಪ್ರತಿಯೊಂದು ಪ್ರಾಣಿಯ ಜೀವಕೋಶದಲ್ಲಿಯೂ ಸಾಮಾನ್ಯವಾಗಿ ಕೆಳಗೆ 
ತಿಳಿಸಿರುವ ರಚನೆಗಳನ್ನು ಕಾಣಬಹುದು. ಪೀಠಿಕೆಯಲ್ಲಿ ಕೇವಲಸ್ಕೂಲಪರಿಚಯ 
ವನ್ನು ಮಾಡಿಕೊಟ್ಟು ಅನಂತರ ವಿವರವಾದ ಪರಿಚಯ ಮಾಡಿಕೊಡುವ ಪ್ರಯತ್ನ 
ನಡೆಸುತ್ತೇವೆ. 
- ಜೀವಕೋಶದ ಸುತ್ತಲೂ ಒಂದು ಪ್ಲಾಸ್ಮ ಪಟಲ (Plasma membrane) 
ಇದೆ . ಲಿಪಿಡ್ ( Lipid) ಅಣುಗಳು ಇಪ್ಪದರವಾಗಿ ಹರಡಿವೆ. ಈ ಪದರ 
ಗಳಲ್ಲಿ ಪ್ರೊಟೀನ್ ವಸ್ತುವಿನ ಎಳೆಗಳೂ ಸೇರಿರುವುದರಿಂದ ಈ ಪ್ಲಾಸ್ಮ ಪಟಲಕ್ಕೆ 
ಸಂಕುಚನಾಶಕ್ತಿ ಇದೆ. 

ಜೀವಕೋಶದ ಒಳಗೆ ಕೋಶದ್ರವ್ಯವಿದೆ ( cytoplasm), ಈ ಕೋಶದ್ರವ್ಯ 
ದಲ್ಲಿ ಅನೇಕ ವಸ್ತುಗಳಿವೆ . ಈ ವಸ್ತುಗಳು ಜೀವಸತ್ವ ಸಂಶ್ಲೇಷಣೆಯನ್ನು ನಡೆಸು 
ತವೆ. ಕೋಶದ್ರವ್ಯವು ಕಣರೂಪ ಅಥವ ಸಮರೂಪವಾಗಿ ಕಾಣಿಸುತ್ತದೆ. 

ಕೋಶದ್ರವ್ಯದಲ್ಲಿ ಒಂದು ರೀತಿಯ ಅವಕಾಶಗಳ ವ್ಯೂಹವಿದೆ. ಈ ವ್ಯೂಹಕ್ಕೆ 
ಜೀವಕೋಶಾಂತರ ಪಟಲಗಳು, ಪಟಲಗಳಿಂದಾವೃತವಾದ ನಳಿಕೆಗಳು ಮತ್ತು 
ಸಂಚಿಕೆಗಳು ಸೇರುತ್ತವೆ. ಈ ವ್ಯೂಹಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ 
( Endoplasmic reticulum) ಎಂದು ಹೆಸರು. ಈ ವ್ಯೂಹಕ್ಕೆ ಗಾಲಿ ರಚನೆ 
ಮತ್ತು ನ್ಯೂಕ್ಲಿಯಸ್‌ನ ಆವರಣ ಪಟಲಗಳೂ ಸೇರುತ್ತವೆ. 

- ಕೋಶದ್ರವ್ಯದಲ್ಲಿ ಗಾಲಿ ರಚನೆ ಎಂಬೊಂದು ವ್ಯೂಹವಿದೆ. ಇದೂ ಕೂಡ 
ಪಟಲ ವ್ಯೂಹದ ಒಂದು ಭಾಗ. ಆದರೆ ಇದರಲ್ಲಿ ರೈಬೋಸೋಮು( Ribosome) 
ರಚನೆಗಳು ಇಲ್ಲದಿರುವುದೇ ಒಂದು ವ್ಯತ್ಯಾಸ. 

ಜೀವಕೋಶದ ಒಳಗಿರುವ ಅವಕಾಶ ವ್ಯೂಹಗಳಿಗೆ ಮತ್ತು ರೈಬೋಸೋಮ್ 
ಮುಂತಾದ ವಿವಿಧ ವಸ್ತು ಸಂಗ್ರಹಕ್ಕೆ ಮೈಕೊಸೋಮ್ ( Microsome) 
ಎಂದು ಹೆಸರು. ಪ್ರೊಟೀನ್ ಮತ್ತು RNA ವಸ್ತುಗಳು ಸೇರಿ ರೈಬೋಸೋಮು 
ಗಳಾಗುತ್ತವೆ. ಆ ರೈಬೋಸೋಮ್‌ಗಳಲ್ಲಿ ಪ್ರೊಟೀನ್ ಸಂಶ್ಲೇಷಣೆ ನಡೆಯು 


ಇದೆ. 


ಜೀವಕೋಶ ರಚನೆಗಳಲ್ಲಿ ಲೈಸೋಸೋಮ್ (Lysosome) ಗಳೆಂಬ ಸ್ಥಿರ 
ರಚನೆಗಳಿವೆ. ಇವನ್ನು ಜಲವಿಶ್ಲೇಷಣ ( Hydrolytic ) ಕಿಣ್ವಗಳ ಸಂಚಿಗಳು 
ಎಂದು ಹೇಳುವುದುಂಟು. 


ಜೀವಕೋಶ 

೧೧೭೩ 
ಇಂದಿನ ಅತಿ ಸೂಕ್ಷ್ಮದರ್ಶಕದಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನ ಅತೀತ 
ನಾದ ಸೂಕ್ಷ್ಮ ಪಟಲಗಳು, ಗಾಲಿ ರಚನೆಗಳು , ಮೈಟೋಕಾಂಡ್ರಿಯಗಳು , 
ಲೈಸೋಸೋಮುಗಳು ಅನೇಕ ಅವಕಾಶಗಳು ಹಾಗೂ ಸೂಕ್ಷ್ಮಕೋಶಗಳೆಲ್ಲವೂ 
ಪಟಲರೂಪದ ರಚನೆಗಳೆಂದು ತಿಳಿದುಬಂದಿದೆ. ಈ ಪಟಲಗಳ ರಚನೆಯಲ್ಲಿ 
ಲಿಪಿಡ್ ಮತ್ತು ಪೊಟೀನ್ ವಸ್ತುಗಳು ಸೇರಿವೆ . ಜೀವಕೋಶಗಳಲ್ಲಿ ನಡೆಯುವ 
ಕ್ರಿಯಾವಿಶೇಷಗಳನ್ನು ಪರಿಗಣಿಸಿದರೆ , ಪ್ರೊಟೀನ್ ಮತ್ತು ಲಿಪಿಡ್ಗಳಿಂದಾದ 
ಈ ಏಕಪದರ ಪಟಲಗಳು ಕಾರ್ಯನಿರ್ವಹಣೆಗೆ ಏತಕ್ಕೂ ಸಾಲದು ಎಂದು ಡಿಡುವೆ 
( DeDuve) ೧೯೬೨ ರಲ್ಲಿ ಅಭಿಪ್ರಾಯಪಟ್ಟನು. 

ಮೊಟ್ಟಮೊದಲಿಗೆ ೧೮೯೪ ರಲ್ಲಿ ಆಲ್ಸ್ ಮನ್ ( Altman) ಮತ್ತು ೧೮೯೭ರಲ್ಲಿ 
ಬೆಂಡ ( Benda) ಜೀವಕೋಶಗಳಲ್ಲಿರುವ ಮೈಟೋಕಾಂಡ್ರಿಯಗಳನ್ನು ಗುರುತಿಸಿ 
ವಿವರಿಸಿದರು. ಅಂದಿನಿಂದ ಇಂದಿನವರೆಗೆ ಇವುಗಳ ಬಗೆಗೆ ಅನೇಕ ವಿಷಯಗಳು 
ತಿಳಿದುಬಂದಿವೆ. ಜೀವಕೋಶದ ಜೀವನದಲ್ಲಿ ದೈನಂದಿನ ಚಟುವಟಿಕೆಗಳಿಗೆ 
ಬೇಕಾದ ಕಿಣ್ವಗಳು ಈ ಮೈಟೋಕಾಂಡ್ರಿಯಗಳಲ್ಲಿ ಅಡಕವಾಗಿವೆ . 

ಹಿಂದಿನ ಸೂಕ್ಷ್ಮದರ್ಶಕಗಳಲ್ಲಿ ವೀಕ್ಷಿಸಿದಾಗ, ನ್ಯೂಕ್ಲಿಯಸ್ ( Nucleus ) 
ವರ್ಣಗ್ರಾಹಿತನದಿಂದ ಕೇವಲ ಕಪ್ಪು ಚುಕ್ಕಿಯಂತೆ ಕಾಣುತ್ತಿತ್ತು . ಅದೇ 
ಎಲೆಕ್ಟ್ರ್ರಾ ( Electron ) ಸೂಕ್ಷ್ಮದರ್ಶಕದಿಂದ ಪರಿಶೀಲಿಸಿದಾಗ ವರ್ಣವಿನ್ಯಾಸಕ್ಕೆ 
ಒಳಗಾಗದ ಒಳಗಿನ ವಸ್ತುಗಳು ಮತ್ತು ಅದನ್ನು ಆವರಿಸಿರುವ ಪಟಲಗಳನ್ನು 
ತೋರಿಸಿಕೊಟ್ಟಿದೆ. ನ್ಯೂಕ್ಲಿಯಸ್‌ನ ಸುತ್ತಲೂ ಎರಡು ನ್ಯೂಕ್ಲಿಯಸ್‌ನ ಪಟಲ 
ಗಳಿವೆ ( Nuclear membrane), ಇವು ನ್ಯೂಕ್ಲಿಯಸ್‌ನ ಒಳಗಿರುವ ವಸ್ತು 
ಗಳನ್ನು ಕೋಶದ್ರವ್ಯದಿಂದ ಪ್ರತ್ಯೇಕಿಸುತ್ತವೆ. ಹೊರಗಿನ ಪಟಲದಲ್ಲಿ ಸೂಕ್ಷ್ಮ 
ರಂಧ್ರಗಳಿವೆ . ಈ ಪಟಲಗಳ ಮೂಲಕ ಅನೇಕ ವಸ್ತುಗಳು ನ್ಯೂಕ್ಲಿಯಸ್‌ನಿಂದ 
ಕೋಶದ್ರವ್ಯಕ್ಕೆ ಹರಿಯುತ್ತಿರುತ್ತವೆ. ನ್ಯೂಕ್ಲಿಯಸ್‌ನ ಒಳಗೆ ಸೂಕ್ಷ್ಮ ಎಳೆಗಳ 
ಸುರುಳಿಯಂತಿರುವ ಒಂದು ರಚನೆ ಇದೆ. ಅದಕ್ಕೆ ಮ್ಯಾಟಿನ್ ( Chromatin ) 
ಎಂದು ಹೆಸರು. ಜೀವಕೋಶದ ವಿಭಜನೆಯ ಕಾಲದಲ್ಲಿ ಈ ಕೋಮ್ಯಾಟಿನ್ 
ವರ್ಣತಂತು ಅಥವ ಕೋಮೋಸೋಮ್( Chromosome) ಗಳಾಗಿ ಮಾರ್ಪಡು 
ಇದೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಂದರೆ ಕ್ರೋಮೋಸೋಮ್ ವಸ್ತುಗಳು 
ವಿಭಜನೆಯ ಅಂತರ ಅವಸ್ಥೆಯ ರೂಪ ಎನ್ನಬಹುದು. ನ್ಯೂಕ್ಲಿಯಸ್‌ನ ಒಳಗೆ 
ಕಾಳುರೂಪದ ನ್ಯೂಕ್ಲಿಯೋಲೈ ( Nucleoli) ಗಳೆಂಬ ರಚನೆಗಳಿವೆ. ಇವಕ್ಕೆ 
ಬೆಳಕನ್ನು ಪ್ರತಿಫಲಿಸುವ (Refringent) ಶಕ್ತಿ ಇದೆ. ಫಾಲ್ಕನ್ (Feulgen ) 
ವರ್ಣವನ್ನು ಉಪಯೋಗಿಸಿದಾಗ ಇವು ನಕಾರ ಪ್ರತಿಕ್ರಿಯೆಯನ್ನು ತೋರಿಸುತ್ತವೆ. 
ನ್ಯೂಕ್ಲಿಯೋಲಸ್ನ ಒಳಗಡೆ ನ್ಯೂಕ್ಲಿಯೋಲೋನೀಮ ( Nucleolonema) 
ಎಂಬೊಂದು ರಚನೆ ಇದೆ, ರಚಿತ ಮಿಶ್ರವಾದ ವರ್ಣವನ್ನು ಉಪಯೋಗಿಸಿದಾಗ ಈ 


೧೧೭೪ 

ಪ್ರಬುದ್ಧ ಕರ್ಣಾಟಕ 
ರಚನೆ ಬಣ್ಣ ತೆಗೆದುಕೊಳ್ಳುತ್ತದೆ. ನ್ಯೂಕ್ಲಿಯೋಲಸ್‌ನ ಒಳಗೆ ಅತಿ ಸೂಕ್ಷ್ಮವಾದ 
ರಚನಾವಿನ್ಯಾಸವಿದೆ. ನ್ಯೂಕ್ಲಿಯೋಲಸ್ ನಲ್ಲಿ ಉತ್ಪತ್ತಿಯಾದ ವಸ್ತುಗಳು ಕೋಶ 
ದ್ರವ್ಯಕ್ಕೆ ಸದಾ ಹರಿಯುತ್ತಿರುತ್ತವೆ. ನ್ಯೂಕ್ಲಿಯೋಲಸ್‌ನಲ್ಲಿ m -RNA (ದೂತ 
ಆರ್‌ಎನ್ಎ), t-RNA ( ಸ್ಥಳಾಂತರ RNA ) ಮತ್ತು RNAಗಳು ಉತ್ಪತ್ತಿ 
ಯಾಗುತ್ತವೆ. ನ್ಯೂಕ್ಲಿಯೋಲಸ್ ಗೂ ಪೊಟೀನ್ ಸಂಶ್ಲೇಷಣೆಗೂ ಮತ್ತು 
ಪೊಟೀನ್ ಸಂಶ್ಲೇಷಣೆಗೂ ಆನುವಂಶೀಯತೆಯ ಸಂಕೇತಸೂತ್ರವಾದ DNA 
ಗೂ ಇರುವ ಸಂಬಂಧದ ಬಗೆಗೆ ಅನೇಕ ಸಂಶೋಧನೆಗಳು ನಡೆದಿವೆ . 
- ಜೀವಕೋಶ ಶಾಸ್ತ್ರದ ವಿವಿಧ ಮುಖಗಳ ಸಂಶೋಧನೆಯ ಬಗೆಗೆ ಪ್ರತ್ಯೇಕ 
ವಾಗಿ ವಿವರಣೆ ನೀಡಲು ಸ್ಥಳಾವಕಾಶ ಸಾಲದು. ಆದುದರಿಂದ ಕಳೆದ ನಾಲ್ಕಾರು 
ದಶಕಗಳಲ್ಲಿ, ಅದರಲ್ಲಿಯೂ ಕಳೆದ ದಶಕದಲ್ಲಿ ನಡೆದ ಸಂಶೋಧನೆಗಳಿಂದ ತಿಳಿದು 
ಬಂದಿರುವ ವಿಷಯಗಳ ವಿವರಗಳನ್ನು ತಿಳಿಸುವ ಪ್ರಯತ್ನ ನಡೆಸಿದ್ದೇವೆ. ಹೆಚ್ಚು 
ವಿಷಯಗಳನ್ನು ತಿಳಿದುಕೊಳ್ಳಲು ಇಚ್ಚಿಸುವವರು, ಲೇಖನದ ಕೊನೆಯಲ್ಲಿ ಗ್ರಂಥ 
ಋಣ ವಿಭಾಗದಲ್ಲಿ ಸೂಚಿಸಿರುವ ಗ್ರಂಥಗಳನ್ನು ಓದಬಹುದು. 


ಪ್ಲಾಸ್ಮಪಟಲ 
ಈ ಪಟಲದ ಮೂಲಕ ಹೊರಕ್ಕೂ ಒಳಕ್ಕೂ ಅನೇಕ ವಸ್ತುಗಳು ಹರಿಯುತ್ತವೆ. 
ಇದು ಜೀವಕೋಶವನ್ನಾವರಿಸಿರುವ ಕಟ್ಟು ಮಾತ್ರವೇ ಅಲ್ಲ , ಇದು ವಸ್ತುಗಳ 
ಪ್ರವಹಣೆಯಲ್ಲಿಯೂ ಪಾತ್ರವಹಿಸುತ್ತದೆ. ಜೀವಕೋಶದ ಒಳಕ್ಕೆ ಬರುವ ಆಹಾರ 
ವನ್ನು ಮತ್ತು ಅದರಿಂದ ಹೊರಗೆ ಹೋಗುವ ಜೀವಕೋಶದ ಕಲ್ಮಶ ಮತ್ತು 
ಸ್ವಾವಿಕೆಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನಿಜಕ್ಕೂ ಜೀವನದ ಬುನಾದಿಯೇ 
ಈ ರೀತಿಯ ವಸ್ತುಗಳ ವಿನಿಮಯವನ್ನು ಅವಲಂಬಿಸಿದೆ. ಹೀಗೆ ನೀರು ಮತ್ತು 
ಕರಗಿದ ವಸ್ತುಗಳ ಚಲನೆಯು ಕ್ರಿಯಾತ್ಮಕವಾದುದು. ಈ ಪಟಲದ ಆಚೆಗಿರುವ 
ವಸ್ತುಸ್ಥಿತಿಯಲ್ಲಿ ಜೀವಕೋಶವು ಎಂದಿಗೂ ತನ್ನ ಪರಿಸರಣದೊಂದಿಗೆ ಸಮಸ್ಥಿತಿ 
ಯಲ್ಲಿರುವುದಿಲ್ಲ. ಹಾಗೆ ಒಂದು ಪಕ್ಷ ತನ್ನ ಪರಿಸರಣದೊಂದಿಗೆ ಸಮಸ್ಥಿತಿ ಸಾಧ್ಯ 
ವಾದರೆ ಅದು ಕೇವಲ ಜೀವ ಕಳೆದುಕೊಂಡ ಜೀವಕೋಶಕ್ಕೆ ಮಾತ್ರ ಸಾಧ್ಯ . ಈ 
ಪಟಲದ ಮೂಲಕ ವಸ್ತುಗಳು ಹೆಚ್ಚು ಸಾಂದ್ರೀಕರಣದಿಂದ ಕಡಿಮೆಯ ಕಡೆಗೆ 
ಹರಿಯುತ್ತವೆ. ಈ ಸಾರೀಕರಣ ಪ್ರವಣತೆಯ ಕಾರಣದಿಂದಾಗಿ ನೀರು, ಆನ್ನು 
ಜನಕ ಮತ್ತು ಇಂಗಾಲದ ಡೈ ಆಕ್ಸಿಡೇ ಅಲ್ಲದೆ ಇನ್ನೂ ಅನೇಕ ವಸ್ತುಗಳು 
ಜೀವಕೋಶದಿಂದ ಒಳ ಹೊರಕ್ಕೂ ಚಲಿಸುತ್ತವೆ. ಪ್ಲಾಸ್ಮಪಟಲದ ರಚನೆ 
ಯನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಅದರ ಮೂಲಕ ನಡೆಯುವ ಅನೇಕ 
ವಸ್ತುಗಳ ಪ್ರಸರಣದ ಬಗೆಗೆ ವಿವರವಾದ ಅಭ್ಯಾಸ ನಡೆದಿದೆ. ಎಲ್ಲಾ ರೀತಿಯ 
ಜೀವಕೋಶಗಳಲ್ಲಿಯೂ ಪ್ಲಾಸ್ಮಪಟಲದ ರಚನೆ ಮಾತ್ರ ಒಂದೇ ತೆರನಾಗಿದೆ. 


ಜೀವಕೋಶ 


೧೧೭೫ 


ಲಿಪಿಡ್ನ ಪದರಗಳೆರಡರ ಸಮಾನಾಂತರ ಜೋಡಣೆ ಯಿಂದ ಪ್ಲಾಸ್ಮಪಟಲ 
ಉಂಟಾಗಿದೆ ಎನ್ನುವುದನ್ನು ೧೯೫೨ರಲ್ಲಿ ಡ್ಯಾನಿಯಲ್ಲಿ (Danielli ) ತೋರಿಸಿ 
ಕೊಟ್ಟನು. ಲಿಪಿಡ್ ಪದರಗಳ ಮೇಲೆಪ್ರೊಟೀನಿನ ಏಕಾಣು ಪದರವಿದೆ. 
ಆದುದರಿಂದ ಪ್ಲಾಸ್ಮಪಟಲವು ಲಿಪಿಡ್ ಮತ್ತು ಪ್ರೋಟೀನ್ ವಸ್ತುಗಳಿಂದಾಗಿದೆ. 
ಪ್ಲಾಸ್ಮಪಟಲದ ಒಟ್ಟು ದಪ್ಪ ೮೦ *, ಪ್ರೊಟೀನ್ ಪದರವು ೨೦À ದಪ್ಪವೂ , 
ಲಿಪಿಡ್ ಪದರವು ೬೦À ದಪ್ಪವೂ ಇದೆ. ೧೯೬೦ರಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮ 
ದರ್ಶಕದ ಅಭ್ಯಾಸದಿಂದ ರಾಬರ್ರ್ಸ ( Robertson) ಈ ದಪ್ಪ ಮೌಲ್ಯಗಳನ್ನು 
ದೃಢಪಡಿಸಿದರು. ಈ ಪ್ರೋಟೀನು ಮತ್ತು ಲಿಪಿಡ್ ಪದರಗಳೇ ಅಲ್ಲದೆ ಗ್ಗೆಕೋ 
ಪ್ರೋಟೀನ್ ( Glycoprotein ) ಅಥವಾ ಮೂ ಕೋಪಾಲಿಸ್ಯಾಕರೈಡ್ 
( Mucopolysaccharide) ಗಳ ಇನ್ನೊಂದು ಪದರವನ್ನು ಕಂಡರು. ಇವರ 
ಅಂದಾಜಿನ ಪ್ರಕಾರ ಲಿಪಿಡ್ ಪದರ ೩೫À , ಪ್ರೊಟೀನ್ ಪದರ ೨೦À ಮತ್ತು 
ಮೂರನೆಯ ಪದರವು ೨೦À ದಪ್ಪವಿದೆ. ಅಂದರೆ ಪ್ಲಾಸ್ಮಪಟಲವು ಒಟ್ಟು ೭೫À 
ದಪ್ಪವಿದೆ. ಕೆಳಗಿನ ಚಿತ್ರಗಳು ಈ ವಿವರಗಳ ವ್ಯತ್ಯಾಸವನ್ನು ತೋರುತ್ತವೆ. 


ನಗೊಪಾಲ ಸ್ಯಾಕರೈಡ್, ಹೈಸ್ 


» ၃ ၄၄ ဦး ၂၃၃ 
4445 

4445 


35² 


10XCooood 

ಡ್ಯಾನಿಯಲ್ಲಿ ಮಾದರಿ 


2010೦೦0೦೦a 

ರಾಬಲ್ಸ್ರ್ಸ ಮಾದರಿ 


ವಿಸ್ತರಣೆ (Difusion), ಸೂಕ್ಷಾಭಿಸರಣೆ ( Osinosis ), ಆರಿಕೆಯ 
ಪ್ರಸರಣ (Permeability ) ಗಳೇ ಮುಂತಾದ ಕ್ರಿಯೆಗಳಲ್ಲದೆ, ದ್ರವವಸ್ತುಗಳ 
ಹೀರುವಿಕೆ ( ಈ ಕ್ರಿಯೆಗೆ ಸೈನೋಸೈಟೋಸಿಸ್ ( Pynocytosis ) ಎಂದು ಹೆಸರು) 
ಮತ್ತು ಗರ್ಭಾಂಕುರತೆ ಕ್ರಿಯೆಗಳಲ್ಲಿಯೂ ಪ್ಲಾಸ್ಮ ಪಟಲ ಮುಖ್ಯ ಪಾತ್ರವಹಿಸು 
ತದೆ. ಗರ್ಭಾಂಕುರತೆಯ ಕಾಲದಲ್ಲಿ ರೇತ್ರಾಣು ( Sperm ) ವಿನ ಆಕೊಸೋಮ್ 
( AcroSome) ಪಟಲವು ಅಂಡಾಣುವಿನ ( Ovum) ಪಟಲದೊಂದಿಗೆ ವಿಲೀನ 


* A ಎಂದರೆ ಒಂದು ಮಿಲಿಮೀಟರಿನ ಕೋಟಿಯ ಒಂದನೆಭಾಗ . ಇದಕ್ಕೆ ಅಂಗ 
ಸ್ಪ್ಯಾಮ್ ( Angstrom ) ಎಂದು ಹೆಸರು . ಇದನ್ನು ಸ್ವೀಡನ್ನಿನ ಭೌತವಿಜ್ಞಾನಿ ಆ೦ಡರ್ 
ಆಂಗಸ್ಸಾಮ್ ( Anders Angstrom) ನನ್ನನುಸರಿಸಿ ಕರೆಯಲಾಗಿದೆ, 


೧೧೭೬ 

ಪ್ರಬುದ್ಧ ಕರ್ಣಾಟಕ 
ಗೊಂಡು ಗರ್ಭಾಂಕುರತೆಯ ಪಟಲ (Fertilization membrame) ವಾಗುತ್ತದೆ 
ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ವಸ್ತುಗಳ ಒಳಚಲನೆ ಮತ್ತು ಹೊರ 
ಚಲನೆಯಲ್ಲಿ ಆಸಕ್ತಿಯುಳ್ಳ ಪ್ಲಾಸ್ಮಪಟಲವು ತನ್ನದೇ ಆದ ಆಡಳಿತ ಪ್ರದೇಶವು 
ಕ್ರಿಯಾತ್ಮಕವಾದ ರಚನೆ ಎಂದು ಹೇಳಬಹುದು. 


00 


ಮೈಟೋಕಾಂಡ್ರಿಯ 
ಪ್ರೋಟೋಜೋವ ವಂಶದ ಪ್ರಾಣಿಗಳ ಮತ್ತು ಸಸ್ಯಗಳ ಕೋಶದ್ರವ್ಯದಲ್ಲಿರುವ 
ಕಾಳಿನ ರೂಪದ ಅಥವಾ ತಂತುರೂಪದ ಅಂಗಾಣು ( Organelle ) ಗಳು ಇವು. 
ಇವುಗಳ ಆಕಾರ ರಚನೆಯಲ್ಲಿ, ಜೀವರಸಾಯನಿಕ ಗುಣಗಳಲ್ಲಿ ಮತ್ತು ಕ್ರಿಯಾ 
ವಿನ್ಯಾಸದಲ್ಲಿ ವಿಶೇಷತೆ ಇದೆ. ಆಕಾರ, ಗಾತ್ರ , ಲಿಪೋಪ್ರೋಟೀನ್ ( Lipoprotein ) 
ಸಂಯೋಜನೆ , ವರ್ಣಗ್ರಾಹಿಕೆಯ ವಿಶೇಷವಾದ ರಚನಾವಿನ್ಯಾಸ ಮತ್ತು ಕಿಣ್ವ 
ಉಪಕಿಣ್ವಗಳ ಗುಂಪು ಈ ವಿಶೇಷ ಲಕ್ಷಣಗಳಿಗೆ ಉದಾಹರಣೆಗಳು . ಇವೆಲ್ಲವೂ 
ಒಟ್ಟಾಗಿ ಜೀವಕೋಶದ ಶಕ್ತಿಯ ಪರಿವರ್ತನೆಯಲ್ಲಿ ಸಮಗ್ರ ಪಾತ್ರವಹಿಸುತ್ತವೆ. 
ಹೀಗೆ ಕಳೆದುಕೊಂಡ ಶಕ್ತಿಯನ್ನು ಕೈಬ್ ಆವರ್ತ ( Krebs Cycle ) ದ ಮೂಲಕ 
ನಾವು ತೆಗೆದುಕೊಂಡ ಆಹಾರದಿಂದ ಪುನಃ ಪಡೆಯುತ್ತವೆ. ಹೀಗೆ ಗಳಿಸಿದ ಶಕ್ತಿ 
ಯನ್ನು ಎಟಿಸಿ (ATP ) ಯ ರಂಜಕದ ಬಂಧನ (Phosphate Bond) ಗಳಾಗಿ ಪರಿ 
ವರ್ತಿಸಿ ಕೂಡಿಡುತ್ತವೆ. ಆದುದರಿಂದ ಮೈಟೋಕಾಂಡ್ರಿಯಗಳನ್ನು ಜೀವಕೋಶದ 
ಅನೇಕ ಕ್ರಿಯಾಚಟುವಟಿಕೆಗಳಿಗೆ ಆವಶ್ಯಕವಾದ ಶಕ್ತಿಯನ್ನು ಉತ್ಪತ್ತಿ ಮಾಡುವ 
* ಜೀವರಸಾಯನ ಯಂತ್ರಗಳು ” ಅಥವಾ “ ಶಕ್ತಿ ಉತ್ಪಾದನಾ ಕೇಂದ್ರಗಳು? 
ಎಂದು ಕರೆಯಬಹುದು. 

೧೮೯೪ರಲ್ಲಿ ಇವನ್ನು ಆಲ್ಸ್ ಮನ್ ( Altman), “ ಬೈಯೋಬ್ಲಾಸ್ಟ್ ” (Bio 
biast) ಗಳೆಂದು ಮೊದಲಿಗೆ ವಿವರಿಸಿದನು . ಅನಂತರ ಬೆಂಡ ೧೮೯೭ರಲ್ಲಿ ಮೈಟೊ 
ಕಾಂಡ್ರಿಯಗಳೆಂದು ಕರೆದನು . 

ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಸಹಾಯದಿಂದ ಮತ್ತು ಜೀವರಸಾಯನಿಕ 
ರೀತಿಯ ಅಭ್ಯಾಸದಿಂದ ಇವುಗಳ ಬಗೆಗೆ ಹೆಚ್ಚು ತಿಳಿಯಲು ಅನುಕೂಲವಾಗಿದೆ. 

ಅವುಗಳ ಕಡಿಮೆ ಪ್ರತಿಬಿಂಬನ ಶಕ್ತಿಯಿಂದಾಗಿ ಜೀವಂತ ಜೀವಕೋಶಗಳಲ್ಲಿ 
ಅವುಗಳ ಅಭ್ಯಾಸ ಕಷ್ಟ . ಆದರೂ ಅವು ಜೀವಕೋಶ ವಸ್ತುಗಳಲ್ಲಿ ಹೆಚ್ಚು 
ಸ್ಥಿರವಾದ ರಚನೆಗಳು . ಜೇನಸ್ (Janus) ಹಸಿರುಬಣ್ಣ ಉಪಯೋಗಿಸಿ ಇವು 
ಗಳನ್ನು ಪರೀಕ್ಷಿಸಿದರೆ ಹಸಿರುಮಿಶ್ರಿತ ನೀಲಿಯಬಣ್ಣದ ರಚನೆಗಳಾಗಿ ಕಾಣಿಸುತ್ತವೆ. 
ಅವುಗಳಲ್ಲಿರುವ ಕಿಣ್ವಗಳಿಂದಾಗಿ ಈ ವರ್ಣ ಪ್ರತಿಕ್ರಿಯೆಯನ್ನು ತೋರುತ್ತವೆ. 

ಜೀವಕೋಶಗಳಲ್ಲಿ ನಡೆಯುವ ಸೂಕ್ಷಾಭಿಸರಣಕ್ರಿಯೆ ಮತ್ತು ಇತರ 
ರಾಸಾಯನಿಕ ಕ್ರಿಯೆಗಳಿಂದಾಗಿ ಮೈಟೋಕಾಂಡ್ರಿಯಗಳ ಗಾತ್ರದಲ್ಲಿ ವ್ಯತ್ಯಾಸಗಳು 


ಜೀವಕೋಶ 


೧೧೭೭ 


ಉಂಟಾಗಬಹುದು. ಸೈಯನೈಡ್ ( Cyanide ), ಡೈನೈಟ್ರೋಫಿನಾಲ್ ( Dini 
trophenol ) ಮುಂತಾದ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿದಾಗ 
ಮೈಟೋ ಕಾಂಡ್ರಿಯಗಳು ಊದಿಕೊಂಡು ದಪ್ಪನಾಗುತ್ತವೆ. ಆದರೆ ಅವುಗಳಲ್ಲಿ 
ಅಧಿಕಾಂಶ ಎಟಿಪಿಗಳಿದ್ದಾಗ ಕುಗ್ಗಿ ಕಿರಿದಾಗುತ್ತವೆ. 

ಆಕಾರ : ಇವು ಆಕಾರದಲ್ಲಿ ಕಾಳುಗಳು ಅಥವಾ ತಂತುರೂಪದಲ್ಲಿರುತ್ತವೆ. 
ಆದರೆ ಕೆಲವು ಕ್ರಿಯಾ ಅವಸ್ಥೆಗಳಲ್ಲಿ ಇವುಗಳ ಆಕಾರ ಬದಲಾಗಬಹುದು. ಇವು 
ಉದ್ದವಾದ ಆಕಾರ, ಗದೆಯಾಕಾರ, ಅಥವ " ಟೆನ್ನಿಸ್ ' ದಾಂಡಿನ ಆಕಾರವನ್ನು 
ತಾಳಬಹುದು. ಕೆಲವೊಮ್ಮೆ ಕಿರುನಡುವಿನ ಕೋಶಾವಸ್ಥೆಯನ್ನು ತಾಳಬಹುದು. 
ಈ ಪರಿವರ್ತನೆಗಳಿಗೆ ಆಹಾರವೇ ಕಾರಣವಾಗಬಹುದು ಎಂದು ತಿಳಿದುಬಂದಿದೆ. 
ಮೀನುಗಳ ಪಿತ್ತಜನಕಾಂಗದ ಜೀವಕೋಶಗಳಲ್ಲಿರುವ ಮೈಟೋಕಾಂಡ್ರಿಯಗಳು 
ಆಹಾರ ಸೇವನೆಯ ಕೆಲವು ಗಂಟೆಗಳ ಅನಂತರ ತಮ್ಮ ತಂತುರೂಪದಿಂದ 
ಗದೆಯಾಕಾರ, ದಾ೦ಡಿನ ಆಕಾರ ಮತ್ತು ಕೋಶಾಕಾರಗಳಾಗಿ ಬದಲಾಗಿದ್ದು , 
ಪುನಃ ೪೮ ಗಂಟೆಗಳನಂತರ ತಮ್ಮ ಸ್ವಸ್ಥಿತಿಗೆ ಹಿಂದಿರುಗುತ್ತವೆ ಎಂದು ತೋರಿಸಿ 
ಕೊಟ್ಟಿದ್ದಾರೆ. 

- ಇವುಗಳ ಗಾತ್ರವೂ ಕೂಡ ಕ್ರಿಯಾವಿಶೇಷತೆಯನ್ನು ಅನುಸರಿಸಿ ಬದಲಾಗ 
ಬಹುದು. ಆದರೆ ಸಾಮಾನ್ಯವಾಗಿ ಕೆಲವು ಅಪವಾದಗಳ ವಿನಹ ಇವುಗಳ 
ಹಂಚಿಕೆಯಲ್ಲಿ ಏಕನೀತಿ ಇದೆ. 

* ಕೋಶದ್ರವ್ಯದ ಭಾಗಗಳ ಶಕ್ತಿ ಪೂರೈಕೆಗಳನ್ನನುಸರಿಸಿ ಮೈಟೋಕಾಂಡ್ರಿಯ 
ಗಳ ಹಂಚಿಕೆ ನಡೆಯುತ್ತದೆ. ಕೆಲವು ಜೀವಕೋಶಗಳಲ್ಲಿ ಇವು ಶಕ್ತಿಯ ಆವಶ್ಯಕತೆ 
ಇರುವೆಡೆಗಳಿಗೆ ಎಟಿಪಿಗಳನ್ನು • ಹಂಚುತ್ತ ಓಡಾಡುತ್ತವೆ. ಆದರೆ ಕೆಲವುಸಾರಿ 
ಹೆಚ್ಚು ಶಕ್ತಿಯ ಆವಶ್ಯಕತೆ ಇರುವ ಜೀವಕೋಶ ಭಾಗಗಳಲ್ಲಿ ಸ್ಥಿರವಾಗಿ ಇದ್ದು 
ಬಿಡುತ್ತವೆ. 

ಸಂಖ್ಯೆ : ಮೈಟೋಕಾಂಡ್ರಿಯಗಳ ಸಂಖ್ಯೆಯೂ ಸಹ ಜೀವಕೋಶದ 
ಲಕ್ಷಣ ಮತ್ತು ಅದರ ಕ್ರಿಯಾವಿಧಾನವನ್ನನುಸರಿಸುತ್ತದೆ. ಪಿತ್ತಜನಕಾಂಗದ 
ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ೨೫೦೦ ಮೈಟೋಕಾಂಡ್ರಿಯಗಳಿರುತ್ತವೆ. 
ಆದರೆ ಪುನರುತ್ಪಾದನೆ ನಡೆಯುವ ಭಾಗದ ಜೀವಕೋಶಗಳಲ್ಲಿ, ಕ್ಯಾನ್ಸರ್‌ 
ಅಂಗಾಂಶದ ಜೀವಕೋಶಗಳಲ್ಲಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆದ್ದ 
ಜನಕದ ಗೈರುಹಾಜರಿಯಲ್ಲಿ ನಡೆಯುವ ಉಸಿರಾಟ ( ಗ್ಗೆ ಕಾಲಿಸಿಸ್ - Glycolysis ) 
ಕ್ಯಾನ್ಸರ್ ಅಂಗಾಂಶದಲ್ಲಿ ಹೆಚ್ಚುತ್ತದೆ ಮತ್ತು ಆಕ್ಸಿಡೇಷನ್ (oxidation) ಕ್ರಿಯೆ 
ಕಡಿಮೆಯಾಗುತ್ತದೆ. ಇದರಿಂದಾಗಿ ಈ ಜೀವಕೋಶಗಳಲ್ಲಿ ಮೈಟೊಕಾಂಡ್ರಿಯಗಳ 
ಸಂಖ್ಯೆ ಕಡಿಮೆಯಾಗಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಜೊಲ್ಲುರಸಗ್ರಂಥಿ 
ಗಳಲ್ಲಿ ಸ್ರವಿಕೆ ಹೆಚ್ಚು . ಆದುದರಿಂದ ಇವು ಹೆಚ್ಚು ಸಂಖ್ಯೆಯಲ್ಲಿ ಇರಬಹುದು, 


೧೧೭೮ 

ಪ್ರಬುದ್ಧ ಕರ್ಣಾಟಕ 
ಈ ಸಂಖ್ಯೆ ಆ ಜೀವಕೋಶಗಳ ಸ್ರವಿಕೆಯ ಚಟುವಟಿಕೆಯನ್ನು ಅನುಸರಿಸಿ 
ಬದಲಾಗುತ್ತದೆ. 

ಆದುದರಿಂದ ಮೈಟೋಕಾಂಡ್ರಿಯಗಳ ಸಂಖ್ಯೆ ಮತ್ತು ಆಕಾರ ಅವು ಇರುವ 
ಜೀವಕೋಶವನ್ನನುಸರಿಸಿ ಬದಲಾಗುತ್ತದೆ. ಆದರೆ ಒಂದೇ ರೀತಿಯ ಚಟುವಟಿಕೆ 
ಗಳನ್ನು ತೋರುವ ವಿವಿಧ ಜೀವಕೋಶಗಳಲ್ಲಿ ಇವು ಏಕರೀತಿಯಲ್ಲಿರುತ್ತವೆ. 

ರಚನೆ : ಲಘುವಾದ ಸೂಕ್ಷ್ಮದರ್ಶಕಗಳಲ್ಲಿ ವೀಕ್ಷಿಸಿದಾಗ ಇವು ಸಮರೂಪ 
ತನವನ್ನು ಪ್ರದರ್ಶಿಸಿದರೂ ಅವು ಸಮರೂಪ ರಚನೆಗಳಲ್ಲ . 

- ಮೈಟೊಕಾಂಡ್ರಿಯಗಳ ರಚನೆ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಒಂದೇ 
ರೀತಿಯಾಗಿದೆಯೆಂದು ಮೊದಲಬಾರಿಗೆ ಪಲೇಡ್ ( Palade ; 1952 , 1953 ), 
ಸೊಲ್ಯಾಂಡ್ (sjortrand ; 1953 ), ಸೊಲ್ಯಾಂಡ್ ಮತ್ತು ರೋಡಿನ್ 
(Sjortrand and Rhodin ; 1953 ) ತೋರಿಸಿಕೊಟ್ಟರು. 

ಇವುಗಳ ರಚನೆಯಲ್ಲಿ ಎರಡು ಪಟಲಗಳು ಹಾಗೂ ಎರಡು ಅಂಕಣಗಳು 
ಇವೆ . ಎರಡೂ ಪಟಲಗಳಿಂದ ಆವೃತವಾದ ಅವುಗಳ ನಡುವಿನ ಅಂಕಣ 
ಕಿರಿದಾಗಿದೆ. ಆದೇ ಇನ್ನೊಂದು ಒಳಗಿನ ಅಂಕಣ ವಿಶಾಲವಾಗಿದೆ. ಈ ಅಂಕಣದಲ್ಲಿ 
ಅದರ ದ್ರವ್ಯವನ್ನು ( matrix ) ಇದೆ. ಇದನ್ನು ಹೊರಗೆ ಆವರಿಸಿರುವ ಹೊರಪದರ 
೬೦ À ದಪ್ಪ ಇದೆ . ಈ ಪದರವು ಈ ಲಿಂಗಾಣುವಿನ ಪ್ರಸರಣಕ್ರಿಯೆಯಲ್ಲಿ 
ಮುಖ್ಯ ಪಾತ್ರ ವಹಿಸುವುದೆಂದು ಹೇಳಲಾಗಿದೆ. ಕ್ರಿಸ್ಟ ಮೈಟೋಕಾಂಡ್ರಿಯೇಲಿಸ್ 
( cristae mitochondiales ) ಎಂಬ ಜಟಿಲವಾದ ಮಡಿಕೆಗಳು ಮೈಟೋಕಾಂಡ್ರಿ 
ಯದ ಒಳ ಪಟಲದಿಂದ ಅದರ ದ್ರವ್ಯ ವಸ್ತುವಿನೊಳಗಡೆಗೆ ಚಾಚಿಕೊಂಡಿವೆ. ಇವು 
ಅಪೂರ್ಣವಾದ ಅಡ್ಡ ಭಿತ್ತಿಗಳ ರೂಪದಲ್ಲಿವೆ . ಆದುದರಿಂದ ಇವು ಒಳಗಿನ ದ್ರವ್ಯ 
ವಸ್ತುವನ್ನು ಭಾಗಗಳಾಗಿ ವಿಭಾಗಿಸುವುದಿಲ್ಲ. ಅಂದರೆ ದ್ರವ್ಯವಸ್ತುವು ಅಖಂಡವಾಗಿ 
ಹರಡಿದೆ, ಇದರ ಒಳಗಿನ ಪದರವೂ ಕೂಡ ೬೦ À ದಪ್ಪವಿದೆ. ದ್ರವ್ಯರೂಪವು 
ಸಮರೂಪವನ್ನು ತೋರುತ್ತವೆ. ಕೆಲವೊಮ್ಮೆ ಅದರಲ್ಲಿ ಕಣರೂಪದ ಅಥವ 
ತಂತುರೂಪದ ರಚನೆಗಳು ಇರಬಹುದು. 

ಮೈಟೋಕಾಂಡ್ರಿಯಗಳನ್ನು ವಿವರವಾಗಿ ಅಭ್ಯಸಿಸಿದಾಗ ಅದರ ರಚನೆ 
ಯಲ್ಲಿಯೂ ವ್ಯತ್ಯಾಸಗಳಿರುವುದು ತಿಳಿಯುತ್ತದೆ. ಸಾಮಾನ್ಯವಾಗಿ ಕ್ರಿಸ್ಟೆಗಳು 
ಅಡ್ಡ ಭಿತ್ತಿಯ ರೂಪದಲ್ಲಿ ಹರಡಿರುತ್ತವೆ. ಆದರೆ ನರ ಜೀವಕೋಶಗಳು ಮತ್ತು 
ರೇಖಾನ್ವಿತ ಸ್ನಾಯು ಜೀವಕೋಶಗಳಲ್ಲಿ ಕ್ರಿಸ್ಟೆಗಳು ಉದ್ದುದ್ದನಾಗಿ ಹರಡಿರುತ್ತವೆ. 
ಪ್ರೋಟೋಜೋವ, ಕೀಟಗಳು ಮತ್ತು ಅಡ್ರೀನಲ್ ಗ್ರಂಥಿಯ ಜೀವಕೋಶಗಳಲ್ಲಿ 
ಕ್ರಿಸ್ಟೆಗಳು ಕೊಳವೆಯಾಕಾರದಲ್ಲಿದ್ದು ನಿರ್ದಿಷ್ಟವಾದ ರಚನಾವಿನ್ಯಾಸವನ್ನು 
ಪ್ರದರ್ಶಿಸುತ್ತವೆ. ಈ ಹಿನ್ನೆಗಳು ಸರಳವಾಗಿರಬಹುದು ಅಥವ ಕವಲೊಡೆದಿರ 
ಬಹುದು, 


ಜೀವಕೋಶ 


೧೧೭೯ 


ಥೆರಪಟಲ 


ವರ್ಣದ್ರವ್ಯ, 


' ಒಳಪಟy 


ಮೈಟೊಕಾಂಡ್ರಿಯದನಿಜ 


8 


20X1. 


20X 


%20AJ 


ಸಾಮಾನ್ಯಕಣಗಳು 


၀၃၃၃၃၃ 
ಇಂಕಕಾಶ 


ಒಳಪಟಲ 


20o1 


ಜೈರಪಟಲ 


ಮೈಟೋಕಾಂಡ್ರಿಯಗಳ ರಚನಾವಿನ್ಯಾಸಕ್ಕೂ ಜೀವಕೋಶಗಳ ಕ್ರಿಯಾ 
ಚಟುವಟಿಕೆಯ ಅವಸ್ಥೆಗೂ ನಿಕಟವಾದ ಸಂಬಂಧವಿದೆ. ಉದಾಹರಣೆಗೆ ಉಪವಾಸ 
ವಿರುವ ಪ್ರಾಣಿಗಳ ಮೈಟೋಕಾಂಡ್ರಿಯಗಳಲ್ಲಿ ಕಡಿಮೆ ಕಿಸ್ಥೆಗಳು ಮತ್ತು ತಿಳಿ 
ಯಾದ ದ್ರವ್ಯವಸ್ತು ಇರುತ್ತದೆ. 

ಲಿಪಿಡ್ ಹನಿಗಳಿಗೂ ಮೈಟೋಕಾಂಡ್ರಿಯಗಳಿಗೂ ನಿಕಟವಾದ ಸಂಬಧವಿದೆ. 
ಆದುದರಿಂದ ಇವು ತಮ್ಮ ಕ್ರಿಯಾಚಟುವಟಿಕೆಯಲ್ಲಿ ಈ ಹನಿಗಳನ್ನು ಉಪ 
ಯೋಗಿಸಬಹುದು ಎನ್ನುವುದನ್ನು ಸೂಚಿಸಬಹುದು. 

- ಜೀವಕೋಶಗಳಿಗೆ ಉಂಟಾಗುವ ಹಾನಿಗಳು ಮೈಟೋಕಾಂಡ್ರಿಯಗಳ 
ರಚನೆ, ಆಕಾರಗಳ ವ್ಯತ್ಯಯದಲ್ಲಿ ಪ್ರದರ್ಶಿಸಲ್ಪಡುತ್ತವೆ. ಅವು ಚೂರು 
ಚೂರಾಗಬಹುದು, ಊದಿಕೊಳ್ಳಬಹುದು. ಇವುಗಳ ಒಳಗೆ ಮಂದವಾದ ವಸ್ತು 
ಶೇಖರವಾಗಬಹುದು. ಈ ಹಾನಿಗಳು ಎಲ್ಲೆ ಮೀರಿಹೋದಾಗ ಅವು ಪುನಃ ತಮ್ಮ 
ಸ್ವಸ್ಥಿತಿಗೆ ಬರಲಾರವು. ಅಂದರೆ ಹಾನಿ ಹೆಚ್ಚಾದಾಗ ಅವುಗಳ ಪುನರುಜ್ಜಿವನ 
ಸಾಧ್ಯವಿಲ್ಲ . ಇದನ್ನು ಮೈಟೋಕಾಂಡ್ರಿಯಗಳ ಅವನತಿ ಎಂದು ಕರೆಯಬಹುದು.' 
ಅಂದರೆ ೧) ಇವು ಛಿದ್ರವಾಗಿ ಸಣ್ಣ ಕಣಗಳಾಗಿ ನಶಿಸಿ ಹರಡುವುದು. ೨ ) 
ವಿಪರೀತ ಊದಿಕೊಂಡು ಅವಕಾಶಗಳಂತಾಗುವುದು. ೩ ) ಹೆಚ್ಚು ವಸ್ತುಗಳು 
ಶೇಖರವಾಗಿ ಅದು ನಯವಾದ ಕಣಗಳಾಗಿ ಮಾರ್ಪಡಬಹುದು. ಹೀಗೆ ಮೂರು 
ರೀತಿಯ ವ್ಯತ್ಯಾಸಗಳನ್ನು ಮೈಟೋಕಾಂಡ್ರಿಯಗಳ ಪ್ರತಿಕ್ರಿಯೆಯಲ್ಲಿ ಕಾಣ 


೧೧೮೦ 

ಪ್ರಬುದ್ಧ ಕರ್ಣಾಟಕ 
ಬಹುದು. “ ಮಸಕಾದ ಊದುವಿಕೆ ” ಯಲ್ಲಿ ಮೂರನೆ ರೀತಿಯ ವ್ಯತ್ಯಾಸ 
ವಿಶೇಷವಾಗಿ ನಡೆಯುತ್ತದೆ. ಹೀಗಾದಾಗ ಜೀವಕೋಶವೇ ಹಾಳಾಗುತ್ತದೆ. 

* ಕಾಂಡ್ರಿಯೊಸ್ಪಿಯರ್ ( Condriosphere), ಅಂದರೆ ಜೀವಕೋಶದ ಎಲ್ಲಾ 
ಮೈಟೋಕಾಂಡ್ರಿಯಗಳು ಕೂಡಿಕೊಳ್ಳುವುದು ಇನ್ನೊಂದು ರೀತಿಯ ಅವನತಿ. 
ಇದು ಸಾಮಾನ್ಯವಾಗಿ ಸ್ವಲ್ವ (Scurvy ) ರೋಗಪೀಡಿತರಲ್ಲಿ ನಡೆಯುತ್ತದೆ. 

ಕ್ರಿಯೆ : ಮೈಟೋಕಾಂಡ್ರಿಯಗಳ ರಚನೆಗೂ , ಅವು ನಿರ್ವಹಿಸುವ 
ಕ್ರಿಯೆಗೂ ನಿಕಟ ಸಂಬಂಧವಿದೆ. ೧೮೯೭ರಲ್ಲಿಯೇ ಮೈಟೋಕಾಂಡ್ರಿಯಾಗಳಿಗೂ 
ಜೀವಕೊಶಗಳ ಉಸಿರಾಟಕ್ಕೂ ಸಂಬಂಧವಿದೆ ಎಂದು ಆಲ್ಸ್ಮನ್ ತಿಳಿಸಿದನು. 
ಸ್ನಾಯು ಜೀವಕೋಶಗಳ ಮೈಟೋಕಾಂಡ್ರಿಯಗಳಿಂದ ಸಕ್ಲಿನಿಕ್ ( Succinic) 
ಮತ್ತು ಸೈಟೋಕ್ರೋಮ್ ಆಕ್ಸಿಡೇಸ್ ( Cytochrome oxidase ) ಗಳಿರುವ 
ಬಹು ಕಿಣ್ವಸಮೂಹವನ್ನು ೧೯೨೯ರಲ್ಲಿ ಮೊದಲ ಬಾರಿಗೆ ಕೈಲಿನ್ ( Keilin ) 
ಪ್ರತ್ಯೇಕಿಸಿದನು. ಆದರೂ ಬೆನ್ಸಿಲಿ ಮತ್ತು ಹೋಯರ್ (Bensyly and 
Hoeor ) ರ ಸಂಶೋಧನೆಗಳು ಮೈಟೋಕಾಂಡ್ರಿಯಗಳಲ್ಲಿರುವ ಕಿಣ್ವ ಸಮೂಹಗಳ 
ಕ್ರಿಯೆಗಳ ಮೇಲೆ ಹೆಚ್ಚು ಬೆಳಕು ಬೀರಿ ಅವುಗಳ ಕ್ರಿಯಾವಿನ್ಯಾಸದ ಬಗೆಗೆ 
ಇಂದಿನ ಸಂಶೋಧನೆಗೆ ಕಾರಣರಾದರು. ಮೈಟೋಕಾಂಡ್ರಿಯಗಳಲ್ಲಿ ಜೀವಕೋಶ 
ಗಳ ಉಸಿರಾಟ ನಡೆಯುತ್ತದೆ. ಅಂದರೆ ಆಮ್ಲಜನಕದ ಸ್ಥಿರೀಕರಣ ( ನಿಲೀಕರಣ) 
ನಡೆಯುತ್ತದೆ. ಜೀವಕೋಶಗಳಲ್ಲಿ ಇವು ಆಹಾರದ ಮುಖ್ಯ ಭಾಗಗಳಾದ ಪಿಷ್ಟ 
ಪದಾರ್ಥ , ಪ್ರೊಟೀನ್ ಮತ್ತು ಕೊಬ್ಬುಗಳನ್ನು ಜೀವ ದ್ರವ್ಯದಲ್ಲಿ ಇಂಗಾಲದ 
ಏಕಾಂಶಗಳಾಗಿ ಪರಿವರ್ತಿಸುತ್ತವೆ. ಈ ಕ್ರಿಯೆಯಲ್ಲಿ ಮತ್ತು ಕ್ರೈಬ್ ಮತ್ತು 
ಕೊಬ್ಬು ಆಮ್ ಆವೃತ್ತಗಳಲ್ಲಿ ಭಾಗವಹಿಸುವ ಕಿಣ್ವಗಳೆಲ್ಲವು ದ್ರವ್ಯವಸ್ತುಗಳಲ್ಲಿ 
ರುತ್ತವೆಂದು ತಿಳಿದುಬಂದಿದೆ. 

ಉದ್ಭವ : ಮೈಟೋಕಾಂಡ್ರಿಯಗಳು ಮೂರು ರೀತಿಯಲ್ಲಿ ಉದ್ಭವಿಸ 
ಬಹುದು. ( ೧) ಹಿಂದೆಯೇ ಇದ್ದ ಮೈಟೋಕಾಂಡ್ರಿಯಗಳ , ವಿಭಜನೆ ಮತ್ತು 
ಬೆಳವಣಿಗೆಯಿಂದ ಹೊಸವು ಕಾಣಿಸಿಕೊಳ್ಳಬಹುದು. ( ೨) ಮೈಟೋ ಕಾಂಡ್ರಿಯ 
ಗಳು ಹೊಸದಾಗಿ ಯಾವ ಮೂಲವೂ ಇಲ್ಲದೆ ಕಾಣಿಸಿಕೊಳ್ಳಬಹುದು. ಕಡಲು 
ಪೋರ( Sea urchin) ತತ್ತಿಗಳ ಮೇಲೆ ನಡೆದ ಪ್ರಯೋಗದ ಫಲಿತಾಂಶಗಳು ಈ 
ಭಾವನೆಗೆ ಮೂಲವಾಗಿವೆ. ಈ ತತ್ತಿಗಳನ್ನು ಚೆನ್ನಾಗಿ ಅರೆದು ಕೇಂದ್ರಾಪಗಮನ 
( centrifugation) ದಿಂದ ವಿವಿಧ ವಸ್ತುಗಳನ್ನು ಪ್ರತ್ಯೇಕಿಸಿದಾಗ ಎರಡು ರೀತಿಯ 
ಭಿನ್ನಾ೦ಶಗಳಾಗುತ್ತದೆ. ಒಂದರಲ್ಲಿ ಮೈಟೋಕಾಂಡ್ರಿಯಗಳಿರುತ್ತವೆ, ಇನ್ನೊಂದ 
ರಲ್ಲಿ ಇರುವುದಿಲ್ಲ . ಇಲ್ಲದಿರುವ ಈ ಅಂಶವನ್ನು ಸಂರಕ್ಷಿಸಿ ಬೆಳೆಸಿದರೆ ಮುಂದಿನ 
ಅವಸ್ಥೆಗಳಲ್ಲಿ ಮೈಟೋಕಾಂಡ್ರಿಯಾಗಳು ಕಾಣಿಸಿಕೊಳ್ಳುತ್ತವೆ. ಈ ಭಾವನೆಗೆ 
ವಿಪರೀತ ವಿರೋಧವಿದೆ. ಈ ವಿಧಾನದಲ್ಲಿ ಅನೇಕ ನ್ಯೂನತೆಗಳಿರಬಹುದೆಂದು 


ಜೀವಕೋಶ 


೧೧೮೧ 


ವಾದಿಸಿದ್ದಾರೆ. ಬಹುಶಃ ಮೈಟೋಕಾಂಡ್ರಿಯಗಳು ಇಲ್ಲ ಎನ್ನುವ ಭಿನ್ನಾ೦ಶದಲ್ಲಿ 
ಮೈಟೋಕಾಂಡ್ರಿಯಗಳನ್ನು ಗುರುತಿಸಲು ಈ ವಿಧಾನದಲ್ಲಿ ಸಾಧ್ಯವಿಲ್ಲದಿರಬಹು 
ದೆಂದು ಅಭಿಪ್ರಾಯಪಟ್ಟಿದ್ದಾರೆ. ( ೩) ಮೈಟೊಕಾಂಡ್ರಿಯಗಳು ಮೈಟೋ 
ಕಾಂಡ್ರಿಯವಲ್ಲದ ಮೂಲದಿಂದ ಉದ್ಭವಿಸಬಹುದೆಂಬುದೇ ಮೂರನೆಯ ಊಹೆ. 
ಇದಕ್ಕೆ ಕಾರಣ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ಪರಿಶೀಲಿಸಿದಾಗ ಮೈಟೋ 
ಕಾಂಡ್ರಿಯಾದ ಪಟಲಗಳು , ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನ ಪ್ಲಾಸ್ಮ ಪಟಲಗಳು 
ಮತ್ತು ನ್ಯೂಕ್ಲಿಯಸ್‌ನ ಪಟಲಗಳು ಒಂದೇ ರೀತಿಯಾಗಿರುವುದು ಮತ್ತು 
ಒಂದೊಂದಕ್ಕೆ ಸಂಬಂಧವಿರುವುದು. ಆದುದರಿಂದ ಪ್ಲಾಸ್ಮ ಪಟಲದ ಪ್ರವಹಣೆ 
ಮತ್ತು ಬೆಳವಣಿಗೆಯಿಂದ ಮೈಟೋಕಾಂಡ್ರಿಯಗಳು ಉದ್ಭವಿಸಬಹುದು ಎಂಬ 
ಅಭಿಪ್ರಾಯ ಮೂಡಿಬಂದಿದೆ. ಬ್ಯಾಕ್ಟಿರಿಯಾಗಳಲ್ಲಿ ಪ್ಲಾಸ್ಮ ಪಟಲದಿಂದ 
ಮಾಸೋಸೋಮ್‌ಗಳು ಉದ್ಭವಿಸುವುದು ಈ ವಾದಕ್ಕೆ ಪುಷ್ಟಿ ಕೊಟ್ಟಿದೆ. 

* ಅನೇಕ ರೀತಿಯ ಹೊಸ ಹೊಸ ವಿಧಾನಗಳನ್ನು ಉಪಯೋಗಿಸಿ ಇವುಗಳ 
ಉದ್ಭವದ ಸಮಸ್ಯೆಯನ್ನು ಬಗೆಹರಿಸುವ ಸಂಶೋಧನೆಗಳು ನಡೆದಿವೆ. ಆದರೂ 
ಇಂದಿಗೂ ಈ ಸಮಸ್ಯೆ ಇನ್ನೂ ಅಪೂರ್ಣವಾಗಿಯೇ ಉಳಿದಿದೆ. 


ಗಾಲಿ ರಚನೆ 
ಈ ರಚನೆಯನ್ನು ಮೊದಲ ಬಾರಿಗೆ ಕಂಡುಹಿಡಿದವನು ಗಾಲಿ ( Golgi , ೧೮೯೮ ). 
ಆದುದರಿಂದ ಈ ರಚನೆಗೆ ಈ ಹೆಸರು ಬಂದಿದೆ. ರಜತ ಮಿಶ್ರವರ್ಣಗಳನ್ನು ಉಪ 
ಯೋಗಿಸಿ ಗೂಬೆಯ ಮಿದುಳಿನ ಸೆರಬ್ರಲ್ ಕಾರೈಕ್ಸ್ ಭಾಗದ ಜೀವಕೋಶಗಳಲ್ಲಿ 
ಅರ್ಧ ಚಂದ್ರಾಕೃತಿಯ ಬಲೆಯಂತಿರುವ ಈ ರಚನೆಯನ್ನು ಆತನು ಮೊದಲ 
ಬಾರಿಗೆ ಗುರುತಿಸಿ ವಿವರಿಸಿದನು . 
- ಹೈಯಲೊ ಪ್ಲಾಸಂ ( Hygioplasm) ನ ಭಾಗವೊಂದು ವಿಭೇದೀಕರಣದಿಂದ 
ಗಾಲಿ ರಚನೆಯಾಗಿದೆ ಯೆಂದು ಭಾವಿಸಬಹುದು. ಅದುದರಿಂದಲೇ ಜೀವಂತ ಜೀವ 
ಕೋಶಗಳಲ್ಲಿ ಇವುಗಳನ್ನು ಕಾಣುವುದು ಕಷ್ಟ . ಈ ಕಾರಣಗಳಿಂದಾಗಿ ಇದು 
ಬಹಳ ಸಂಶೋಧಕರ ಗಮನವನ್ನು ಆಕರ್ಷಿಸಿದೆ. ಆದಿಯಲ್ಲಿ ಉಪಯೋಗಿಸಿದ 
ನ್ಯೂನತೆಗಳು ತುಂಬಿದ ಸಂಶೋಧನಾ ಕ್ರಮಗಳು ಇದರ ರಚನೆ ಮತ್ತು 
ಪ್ರಾಮುಖ್ಯತೆಗಳ ಬಗೆಗೆ ಅನಿಶ್ಚಿತ ಭಾವನೆಗಳು ಜನಿಸಲು ಕಾರಣವಾದವು. ಇದರ 
ಆಕಾರ ಮತ್ತು ರಚನೆಯಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದವು. 

೧೯೨೪ರಲ್ಲಿ ಪರಾಟ್ ಮತ್ತು ಸೇನ್ಲೀವ್ (Parat and Painleave) 
ತಮ್ಮ ವ್ಯಾಕ್ಯುಓಮ್ ( Vacuome) ತತ್ವವನ್ನು ಮುಂದಿಟ್ಟರು. ಇದರ ಪ್ರಕಾರ 
ವ್ಯಾಕ್ಯೂಓಮ್ ನಲ್ಲಿ ಅವಕಾಶ ಮತ್ತು ನಾಲೆಗಳಿರುತ್ತವೆ. ಪರಾಟನ್ ಪ್ರಕಾರ 
ಇವೇ ಗಾರಚನೆಯ ನಿವೇಶಗಳು. ನಿಷಾದ ಕೆಂಪು ( Neutral Red) ಬಣ್ಣ 


೧೧೮೨ 

ಪ್ರಬುದ್ಧ ಕರ್ಣಾಟಕ 
ಉಪಯೋಗಿಸಿ ತೋರಿಸಿ, ಬಲೆಯಂತೆ ಕಾಣುವ ಗಾಲಿ ರಚನೆಯು ಕೃತಕ 
ರಚನೆ ಎಂದು ಅಭಿಪ್ರಾಯಪಟ್ಟರು. ಗಾಲಿ ರಚನೆಗೆ ಸಂಬಂಧಿಸಿದಂತೆ ನಿಷಾದ 
ಕೆಂಪು ವರ್ಣವನ್ನು ಗ್ರಹಿಸುವ ಅವಕಾಶಗಳಿರುವುದು ನಿಜ. ಎಲೆಕ್ಟ್ರಾನ್ ಸೂಕ್ಷ್ಮ 
ದರ್ಶಕಗಳ ಉಪಯೋಗ ಆರಂಭವಾದನಂತರವೇ ಇವುಗಳ ಬಗೆಗೆ ಸ್ಪುಟವಾದ 
ವಿಷಯಗಳು ತಿಳಿದುಬಂದುದು. 

ಇದರ ಬಗೆಗೆ ಅನೇಕ ಸಂಶೋಧನಾಲೇಖನಗಳು ಪ್ರಕಟವಾಗಿದ್ದರೂ , ಇದರ 
ಜೀವರಸಾಯನಿಕ ಸ್ವಭಾವ ಮತ್ತು ಕ್ರಿಯೆಗಳ ಬಗೆಗೆ ಹೆಚ್ಚು ತಿಳಿಯದು. 
ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಗಾಲಿ ಯಲ್ಲಿ ಜೀವಕೋಶಾಂತರ 
ಪಟಲಗಳ ಸಮೂಹದ ರಚನಾವಿನ್ಯಾಸಗೋಚರಿಸುತ್ತದೆ. ಆದುದರಿಂದ ಗಾಲಿ 
ರಚನೆಯು, ವಿಶೇಷವಾದ ವರ್ಣಗ್ರಾಹಿಕ ಲಕ್ಷಣವನ್ನು ಹೊಂದಿದ ಅವಕಾಶವ್ಯೂಹದ 
ಒಂದು ಪ್ರತ್ಯೇಕ ಭಾಗ ಎಂದು ಭಾವಿಸಲಾಗಿದೆ. ಇದು ಪಟಲವೂ ಹದಂತೆ ಕಂಡು 
ಬಂದರೂ ಇದರಲ್ಲಿ ರೈಬೋಸೋಮ್‌ಗಳಿಲ್ಲದಿರುವುದು ಇದರ ಮುಖ್ಯ ವೈಶಿಷ್ಟ 
ಆದುದರಿಂದ ಬಹುಶಃ ಇದು ಕಣಭಾಗದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನ 
ಒಂದು ಭಾಗವಿರಬಹುದೆಂದು ಭಾಸವಾಗುತ್ತದೆ. ಆದರೆ ಇದು ನಿಜವಲ್ಲ . 

ಗಾಲ್ಕಿ ಪಟಲಗಳ ರಚನಾವೈಖರಿ ಮತ್ತು ಅವುಗಳ ಕೇಂದ್ರೀಕರಣ , ಕೆಲವು 


) 


ಎನಟಿ 


ಗಾಲಿ ರಚನೆಯನ್ನು ತೋರಿಸುವ ಎಲೆಕ್ಟ್ರಾನ್ ಸೂಕ್ಷ್ಮ ಚಿತ್ರಪಟ. 

ನ್ಯೂ , ಮೆಂ : ನ್ಯೂಕ್ಲಿಯಾರ್ ಮೆಂಬ್ರೇನ್ , 
ನ್ಯೂ : ನ್ಯೂಕ್ಲಿಯಸ್ . 
ಎಂ . ರೆ : ಎಂಡೊಪ್ಲಾಸ್ಮಿಕ್ ರೆಟಿಕ್ಯುಲಂ. 
ಗಾ : ಗಾಲಿ ರಚನೆ. 


ಜೀವಕೋಶ 


೧೧೮೩ 


ಜೀವಕೋಶರಸಾಯನಿಕ ಗುಣಗಳು ಗಾಲ್ಲಿ ರಚನೆಯನ್ನು ಎಂಡೋಪ್ಲಾಸ್ಮಿಕ್ 
ರೆಟಿಕ್ಯುಲಂನಿಂದ ಸ್ಪಷ್ಟವಾಗಿ ಬೇರ್ಪಡಿಸುತ್ತವೆ. 

ರಚನೆ : ಗಾಲಿ ರಚನೆಯಲ್ಲಿ ಮೂರು ಪ್ರತ್ಯೇಕ ಆಕಾರ ರಚನೆಗಳಿವೆ . 
೧. ಚಪ್ಪಟೆ ಚೀಲಗಳು ಅಥವಾ ಸಿಸ್ಟರಲ್ ( Cisternal). 

೨. ೬೦೦ À ಗಾತ್ರದ ದಟ್ಟವಾದ ಸಂಚಿಗಳ ಗೊಂಚಲು ; ಇವಕ್ಕೂ 
ಸಿಸ್ಟರಾಗಳಿಗೂ ನಿಕಟವಾದ ಸಂಬಂಧವಿದೆ. 
- ೩ . ಗಾಲಿ ರಚನೆಯ ಅಂಚಿನಲ್ಲಿರುವ ವಿಶಾಲವಾದ ಅವಕಾಶಗಳು ; ಈ 
ಅವಕಾಶಗಳಲ್ಲಿ ಕಣಗಳು ದಟ್ಟವಾಗಿ ಹರಡಿವೆ. ಇದರ ಒಳಗಡೆ ಏಕ ಕೇಂದ್ರಾ 
ಕಾರವಾಗಿ ಜೋಡಿಸಿದ ಸಿಸ್ಟರ ಗಳಿವೆ. ಈ ಸಿಸ್ಟರ ಗಳು ನಡುವೆ ಕೋಶದ್ರವ್ಯ 
ನನ್ನೂ ಅಳವಡಿಸಿಕೊಂಡಿವೆ. 

- ಈ ಮೂರುರಚನೆಗಳಲ್ಲಿ ಸಿಸ್ಟರ ಗಳೇ ಹೆಚ್ಚು ಸ್ಥಿರವಾದ ರಚನೆಗಳು, ಪುಟ್ಟ 
ಸಂಚಿಗಳು ಮತ್ತು ವಿಶಾಲ ಅವಕಾಶಗಳು ಈ ಸಿಸ್ಟರ ಗಳಿಂದ ಹುಟ್ಟುವುದಾಗಿ 
ಕಾಣಬರುತ್ತದೆ. 

ಗಾಲಿಯೊಸೋಮ್ ( Golgiosome) ಅಥವಾ ಡಿಯೋಸೋಮ್ 
( Dictyosome) - ಗಾ ರಚನೆಯು ಸದಾ ಬಲೆಯ ರೂಪದಲ್ಲಿ ಇರುವುದಿಲ್ಲ. 
ಸಸ್ಯಗಳಲ್ಲಿ ಮತ್ತು ಅಕಶೇರುಕಗಳಲ್ಲಿ ಡಿಸ್ಟಿಯೋಸೋಮ್ ಅಥವಾ ಗಾಲಿಯೊ 
ಸೋಮುಗಳೆಂಬ ವಸ್ತುಗಳಾಗಿ ಕೋಶದ್ರವ್ಯದಲ್ಲಿ ಹರಡಿರುತ್ತವೆ. ಇವುಗಳ ಅಂಚಿ 
ನಲ್ಲಿ ಕೋಶಗೊಂಚಲುಗಳಿಂದ ಕೂಡಿದ ಚಪ್ಪಟೆ ಚೀಲಗಳಿವೆ . 

ಡಿಸ್ಟಿಯೋಸೋಮ್ ಬಾಗಿದ ತಟ್ಟೆಯ ರಚನೆಯಲ್ಲಿದೆ. ಇದರಲ್ಲಿ ಒಂದರ 
ಮೇಲೊಂದರಂತೆ ಸೇರಿಸಿದ ಚಪ್ಪಟೆ ಚೀಲಗಳಿವೆ. ಈ ಚೀಲದ ಅಂಚುಗಳು 
ಹಿಗ್ಗಿವೆ. ಇವುಗಳು ಹರಡಿರುವ ರೀತಿ ಯಾವ ಪ್ರವಣೆತೆಗೂ ಒಳಪಟ್ಟಿಲ್ಲ. ಈ 
ಸಂಚಿಗಳ ಒಳಗೆ ಕೆಲವು ಅವಸ್ಥೆಗಳಲ್ಲಿ ವಿಶೇಷವಾದ ಪ್ರವದ್ರವ ತುಂಬಿರುತ್ತದೆ. 

ಪ್ರಾಣಿಗಳ ಜೀವಕೋಶಗಳಂತೆಯೇ ಸಸ್ಯಗಳ ಕೆಲವು ಜೀವಕೋಶಗಳಲ್ಲಿಯೂ 
(ಉದಾ: ಮುಸುಕಿನ ಜೋಳದ ಬೇರು ಟೋಪಿ) ಗಾಲಿ ರಚನೆಯು ಸ್ರವಿಕೆಗೆ 
ಸಂಬಂಧವನ್ನು ತೋರಿಸುತ್ತದೆ. ಸಿಸ್ಟರ ಗಳಲ್ಲಿ ಸವಿತ ದ್ರವ್ಯವು ತುಂಬಿರುತ್ತದೆ. 
ಇಲ್ಲಿ ಅದು ಸಂಗ್ರಹವಾಗಿ ಅನಂತರ ಹೊರಗೆಹೋಗುತ್ತದೆ. 

ಪಟಲಗಳ ದಪ್ಪ : ಅವು ಸುಮಾರು ೬೦ ರಿಂದ ೭೦ À ದಪ್ಪವಿರುತ್ತವೆ. 
ಪಟಲಗಳ ಜೋಡಿಗಳ ನಡುವಿನ ಸ್ಥಳ ಅಥವಾ ಸಂಚಿಗಳ ನಡುವಿನ ಅಂತರ ಜಾಗ 
ಸುಮಾರು ೫೦ ರಿಂದ ೨೦೦ À ಇರುತ್ತದೆ. 

ನೆಲೆ : ಈ ನಡತೆಗಳಲ್ಲಿ ಒಂದೊಂದು ಜೀವಕೋಶಕ್ಕೂ , ಒಂದೇ ಜೀವ 
ಕೋಶದ ವಿವಿಧ ಕ್ರಿಯಾ ಪರಿಸ್ಥಿತಿಯಲ್ಲಿ ವ್ಯತ್ಯಾಸಗಳಿರುತ್ತವೆ. ಅವು ನೆಲಸಿರುವ 


೧೧೮೪ 

ಪ್ರಬುದ್ಧ ಕರ್ಣಾಟಕ 
ಜಾಗ ಮಾತ್ರ ನಿರ್ದಿಷ್ಟವಾದುದು. ಪ್ರವಿಸುವ ಜೀವಕೋಶಗಳಲ್ಲಿ ಇದರ ಹರಡಿಕೆ 
ಯಲ್ಲಿ ಪ್ರವಣತೆ ಇದೆ. ಆದರೆ ಇತರ ಜೀವಕೋಶಗಳಲ್ಲಿ ಇವುನ್ಯೂಕ್ಲಿಯಸ್‌ಗೂ 
ಜೀವಕೋಶದ ಮೇಲಿನ ಧ್ರುವ ಪ್ರದೇಶಕ್ಕೂ ನಡುವೆ ಹರಡಿರುತ್ತವೆ. 

ಕ್ರಿಯಾನಿರ್ವಹಣೆ : ಗಾಬೈಟ್ ( Goblet) ಜೀವಕೋಶಗಳನ್ನು ಅಭ್ಯಸಿಸಿ , 
ಗಾಲ್ಲಿ ರಚನೆಗೂ ಜೀವಕೋಶದ ಸ್ರವಿಕೆಗೂ ನಿಕಟ ಸಂಬಂಧವಿದೆಯೆಂದು ೧೯೧೪ 
ರಲ್ಲಿ ಕಾಜಲ್ ( Cajal) ತರ್ಕಿಸಿದನು. ಈ ತರ್ಕಕ್ಕೆ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶ 
ಕದ ಅಭ್ಯಾಸ ಆಧಾರಗಳನ್ನು ಒದಗಿಸಿದೆ. 

ರೂಪಗೊಳ್ಳುತ್ತಿರುವ ಸಸ್ತನಿಗಳ ರೇತಾಣಗಳಲ್ಲಿ ಇವುಗಳ ಪ್ರಾವಿಕ 
ಸ್ವಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು. ರೇತ್ರಾಣುಗಳ ಬೆಳವಣಿಗೆಯ ಆದಿ 
ಯಲ್ಲಿ ಗಾಲಿ ರಚನೆಯು ಒಂದು ಸರಳವಾದ ದುಂಡು ವಸ್ತುವಿನಂತೆ ಗೋಚರಿಸು 
ತದೆ. ಇದರಲ್ಲಿ ಸಮಾನಾಂತರವಾಗಿ ಜೋಡಿಸಿದ ಸಂಚಿಗಳು ಮತ್ತು ಅನೇಕ ಅವ 
ಕಾಶಗಳೂ ಇರುತ್ತವೆ. ಬೆಳವಣಿಗೆ ಮುಂದುವರಿದಂತೆ ಗಾಲಿ ಗಳ ಆಕಾರದಲ್ಲಿ 
ಅವ್ಯವಸ್ಥೆ ತಲೆದೋರುತ್ತದೆ. ಸಂಚಿಗಳು ವಿಸ್ತಾರವಾಗಿ ನಡುವೆ ವಿಶಾಲ ಅವಕಾಶ 
ಗಳು ಕಾಣಿಸಿಕೊಳ್ಳುತ್ತವೆ. ಒಂದೆರಡರಲ್ಲಿ ಪ್ರೊ ಅಕೋಸೋಮಲ್ (Pro 
acrosomal) ಕಣಗಳು ದಟ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಇವುನ್ಯೂಕ್ಲಿಯಸ್‌ನ 
ಮುಂಭಾಗದ ಧ್ರುವವನ್ನು ಸೇರುತ್ತವೆ. ಅನಂತರ ನ್ಯೂಕ್ಲಿಯಾರ್‌ ಪಟಲಗಳಿಗೆ 
ಅಂಟಿಕೊಂಡು ಅಕೊಸೋಮಲ್ ಕಣಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಸ್ಪರ 
ಟಿಡ್ ( Spermatid ) ಉದ್ದವಾಗಿ ಬೆಳೆದಾಗ , ನ್ಯೂಕ್ಲಿಯಸ್ ನ ಧುವ ಪ್ರದೇಶ 
ದಲ್ಲಿರುವ ಅಕೋಸೋಮಿನ ಸಂಚಿಗಳು ಒಡೆದು ಶಿರಸ್ತ್ರಾಣ ( Head Cap ) ವಾಗು 
ಇವೆ. ಕಣಗಳು ಅಕ್ಟೋಸೋವಾಗುತ್ತವೆ. 
- ಟಿಫಾನ್ ನೀಲಿ ( Triphan blue), ಕಬ್ಬಿಣ, ತಾಮ್ರದ ಮಿಶ್ರಣಗಳನ್ನು 
ಉಪಯೋಗಿಸಿದಾಗ ಅವು ಗಾಲಿ ಭಾಗದಲ್ಲಿ ಶೇಖರಿಸುತ್ತವೆ. ಇದನ್ನು ಸಾಮಾನ್ಯ 
ಸೂಕ್ಷ್ಮದರ್ಶಕದಿಂದಲೂ ಗುರುತಿಸಬಹುದು. ಕೋಶದ್ರವ್ಯದ ಇತರ ಭಾಗಗಳಲ್ಲಿ 
ಉತ್ಪತ್ತಿಯಾದ ವಸ್ತುಗಳು ಕೋಶದ್ರವ್ಯದ ಮೂಲಕ ಹರಿದು ಗಾಲಿ ಭಾಗದಲ್ಲಿ 
ಕಣಗಳಾಗಿ ಅಥವಾ ಹನಿರೂಪದಲ್ಲಿ ಸಂಗ್ರಹವಾಗುತ್ತವೆ. ಇದರಿಂದ ಗಾಲಿ 
ರಚನೆಯು ವಸ್ತುಗಳನ್ನು ಕೇಂದ್ರೀಕರಿಸುವ ಪಟಲ ಎಂದು ಹಿಂದಿನ ಈ ಅಭ್ಯಾಸ 
ಗಳು ತೋರಿದವು. ಲಿಪಿಡ್ , ಭಂಡಾರ ( Yolk ), ಕಿಣ್ವಗಳು, ಪ್ರದೀಪಕಗಳೇ 
ಮುಂತಾದ ವಸ್ತುಗಳು ಗಾಲಿ ಭಾಗದಲ್ಲಿ ಕೇಂದ್ರೀಕರಿಸಬಹುದು. ಗಾಲಿ ಯು 
ಕ್ರಿಯಾತ್ಮಕವಾದ ರಚನೆಯೆಂದು ಭಾವಿಸಿದ್ದಾರೆ. 

ಕೇಂದ್ರಾಪಗಮನ ಬಲದಿಂದ ಗಾಲಿಯನ್ನು ಜೀವಕೋಶದ ಇತರ ರಚನೆ 
ಗಳಿಂದ ಪ್ರತ್ಯೇಕಿಸಿ, ಗಾಲಿಯಲ್ಲಿ ಆಲ್ಕಲೈನ್ ಫಾಸ್ಪಟೀಸ್ ( Alkaline Phos 
phatase ) ಕಿಣ್ವ ಇರುವುದಾಗಿ ತೋರಿಸಿದ್ದಾರೆ. ಇದೇ ಅಲ್ಲದೆ ಆಮ ಫಾಸ್ಪಟೀಸ್ 


. 


ಜೀವಕೋಶ 


೧೧೮೫ 


ಕೂಡ ಗಾಲಿಯಲ್ಲಿದೆ. ಗಾಲಿ ಯು ಜೀವಕೋಶದ ಚಯಾಪಚಯ ಕ್ರಿಯೆಯಲ್ಲಿ 
ಭಾಗವಹಿಸಬಹುದೆಂಬುದನ್ನು ಇದು ಸೂಚಿಸುತ್ತದೆ. 

ಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಂನಲ್ಲಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ 
ವಸ್ತುಗಳು ಗಾಲಿ ಯಲ್ಲಿ ಶೇಖರವಾಗುತ್ತವೆ ಎಂದು ರೇಡಿಯೋ ಆಟೋಗ್ರಾಫಿ 
( Radio autography ) ಮತ್ತು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಅಭ್ಯಾಸದಿಂದ 
ತಿಳಿದುಬಂದಿದೆ. ಆದುದರಿಂದ ಗಾಲಿ ಯು ಜೀವಕೋಶದಲ್ಲಿ ಉತ್ಪತ್ತಿಯಾಗಿ 
ಹೊರಹೋಗುವ ವಸ್ತುಗಳನ್ನು ಶೇಖರಿಸಿಡುವ ಪಟಲ ಸಂಗ್ರಹ ಎಂದು ಹೇಳ 
ಬಹುದು. 


ನ್ಯೂಕ್ಲಿಯಸ್ 
ನ್ಯೂಕ್ಲಿಯಸ್ ಆಕಾರದಲ್ಲಿ ವೈವಿಧ್ಯತೆಯನ್ನು ತೋರುತ್ತದೆ, ಆದರೆ ಸಾಮಾನ್ಯ 
ವಾಗಿ ದುಂಡಗಿರುತ್ತದೆ. ಜೀವಕೋಶಕ್ಕೆ ಯಾವ ರೀತಿಯ ಹಾನಿ ಉಂಟಾದರೂ 
ಅದು ನ್ಯೂಕ್ಲಿಯಸ್‌ನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದರ ಆಕಾರ 
ಬದಲಾಗುತ್ತದೆ. ಹಳೆಯ ಜೀವಕೋಶಗಳ ನ್ಯೂಕ್ಲಿಯಸ್‌ನ ಗುಣಗಳಲ್ಲಿ ನ್ಯೂನತೆ 
ಗಳು ಕಾಣಿಸಿಕೊಳ್ಳಬಹುದು. ರೇಷ್ಮಗ್ರಂಥಿಯ ಜೀವಕೋಶ ಮುಂತಾದ ರಾಕ್ಷಸಾ 
ಕಾರದ ನ್ಯೂಕ್ಲಿಯಸ್‌ಗಳಿರುವ ಜೀವಕೋಶಗಳಲ್ಲಿ ಇದರ ಆಕಾರದಲ್ಲಿ ವ್ಯತ್ಯಾಸಗಳು 
ಇರಬಹುದು. 

ತತ್ತಿ ಜೀವಕೋಶಗಳಲ್ಲಿ ಸಾಮಾನ್ಯ ಸೂಕ್ಷ್ಮದರ್ಶಕದಿಂದಲೇ ನ್ಯೂಕ್ಲಿಸ್ 
ಸುತ್ತಲೂ ಇರುವ ಪಟಲಗಳನ್ನು ಕಾಣಬಹುದು. ೧೯೫೦ರಲ್ಲಿ ಟಾಮಿನ್ ಮತ್ತು 
ಕುಲ್ಲನ್ ( Tomlin and Cullan ) ರವರು ಕಪ್ಪೆಯ ತತ್ತಿಯ ನ್ಯೂಕ್ಲಿಯಸನ್ನು 
ವಿಚ್ಛೇದಿಸಿ ನ್ಯೂಕ್ಲಿಯಸ್ ಸುತ್ತಲೂ ಪಟಲಗಳಿರುವುದನ್ನು ತೋರಿಸಿಕೊಟ್ಟರೂ 
ಇದನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ವೀಕ್ಷಿಸಿದಾಗ ಎರಡು ಪಟಲಗಳಿರುವುದು 
ತಿಳಿಯಿತು. ಹೊರಗಿನ ಪಟಲವು ಸೂಕ್ಷ್ಮರಂಧಪೂರಿತವಾದುದು. ಒಳಗಿನ 
ಪಟಲ ಒತ್ತಾಗಿ ಹರಡಿದೆ. ಹೊರಗಿನ ಪಟಲದ ರಂಧಗಳು ೪೦೦ À ಅಗಲವಿವೆ. 
ಅನಂತರದ ಸಂಶೋಧನೆಗಳಿಂದ ಎಲ್ಲಾ ಜೀವಕೋಶಗಳನ್ನೂಕ್ಲಿಯಸ್‌ನ ಪಟಲಗಳೂ 
ಇದೇ ರಚನೆಯನ್ನು ಹೊಂದಿವೆ ಎಂಬುದಾಗಿ ತಿಳಿದುಬಂದಿತು . ಒಂದೊಂದು 
ಪಟಲದಲ್ಲಿಯೂ ಮೂರು ಪದರಗಳಿವೆ, ನಡುಪದರ ಸ್ಪಷ್ಟವಾಗಿದೆ. ಒಳಗಿನ ಮತ್ತು 
ಹೊರಗಿನ ಪದರಗಳು ಸೂಕಾಭಿಸರಣಗುಣವನ್ನು ಹೊಂದಿವೆ . ಈ ಒಂದೊಂದು 
ಪದರವೂ ೭೦ ರಿಂದ ೮೦ À ವರೆಗೆ ದಪ್ಪನಾಗಿವೆ . ಇದರ ರಚನೆಯ ಎಂಡೋ 
ಪ್ಲಾಸ್ಮಿಕ್ ರಚನೆಯ ಪಟಲಗಳಂತೆಯೇ ಇದೆ. ಈ ಕಾರಣದಿಂದಾಗಿ ನ್ಯೂಕ್ಲಿಯಸ್‌ನ 
ಪಟಲಗಳು ಪ್ರತ್ಯೇಕ ರಚನೆಗಳಲ್ಲ, ಇವೂ ಕೂಡಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಂನ 
ಪಟಲದ ವ್ಯೂಹದ ಒಂದು ಭಾಗ ಎಂದು ವಾಟ್ಸನ್ (Watson) ಸೂಚಿಸಿದನು. 

75 . 


೧೧೮ & 

ಪ್ರಬುದ್ಧ ಕರ್ಣಾಟಕ 
ನ್ಯೂಕ್ಲಿಯೋಲಸ್ ರಚನೆಯು ನ್ಯೂಕ್ಲಿಯಸ್ ನ ಒಳಗೆ ಸ್ಪಷ್ಟವಾಗಿ ಕಾಣಿಸು 
ತದೆ. ಇದನ್ನು ಮೊದಲಬಾರಿಗೆ ಕಂಡು ವಿವರಿಸಿದವನು ಫಾಂಟಾನಾ 
( Fontana, 1781 ). ಇದರ ರಚನೆಯಲ್ಲಿ ಎರಡು ಅವಸ್ಥೆಗಳಿರುವಂತೆ ಭಾಸವಾಗು 
ತದೆ. ಒಂದು ಅವಸ್ಥೆಯಲ್ಲಿ ಇದಕ್ಕೆ ಯಾವ ರೂಪವೂ ಇರುವುದಿಲ್ಲ. ಇನ್ನೊಂದರಲ್ಲಿ 
ಇದು ಸುರುಳಿಸುತ್ತಿದ ದಾರದ ಉಂಡೆಯಂತೆ ಕಾಣಿಸುತ್ತದೆ. ಈ ಅವಸ್ಥೆಯ 
ರಚನೆಗಳನ್ನು ಎಸ್ಟಬಲ್ ಮತ್ತು ಸೋಟೆಲೋ ( Estable and Sotelo ) 
ನ್ಯೂಕ್ಲಿಯೋಲೋನೀವು ( Nucleolonema) ಮತ್ತು ಪಾರ್ ಅಮಾಗ್ರ (Pars 
amorpha) ಎಂದು ಕರೆದಿದ್ದಾರೆ. ನ್ಯೂಕ್ಲಿಯೋಲಸ್ ನಲ್ಲಿ ಅಧಿಕಾಂಶ ಆರ್ 
ಎನ್‌ಎ , ಡೈಅಮೈನೋ ಆಮ್ಲಗಳು ( Diamino acids,) ಪ್ರೊಟೀನ್‌ ಆವರಿಸಿದ 
ಫಾಸ್ಫೋಲಿಪಿಡ್ ( Phospholipid ) ಗಳು ಇವೆ. ಇದರಲ್ಲಿ ಡಿಎನ್‌ಎ ಕೂಡ ಇದೆ 
ಎಂದು ಕೆಲವರ ಅಭಿಪ್ರಾಯ. ನ್ಯೂಕ್ಲಿಯಸ್‌ನ ಕ್ರಿಯಾ ವಿಶೇಷಗಳನ್ನನುಸರಿಸಿ 
ನ್ಯೂಕ್ಲಿಯೋಲಸ್ ನ ಆಕಾರ ಮತ್ತು ಗಾತ್ರ ಬದಲಾಗುತ್ತದೆ. ಕೆಲವು ಔಷಧಗಳು 
(Drugs ) ಮತ್ತು ' ಕೃ ' ಕಿರಣಗಳು ಇದರ ಮೇಲೆ ಪರಿಣಾಮ ಬೀರುತ್ತವೆ. 
ನ್ಯೂಕ್ಲಿಯೋಲಸ್‌ನ ಸುತ್ತಲೂ ಪಟಲವಿದೆ ಎನ್ನಲು ಆಧಾರಗಳಿಲ್ಲ. ಒಣಗಿದ 
ಪ್ರೋಟೀನನ್ನು ಹೊಂದಿದ ಅರೆಘನರೂಪದ ರಚನೆಗಳಂತೆ ಭಾಸವಾಗುತ್ತದೆ. 
ಸಾಮಾನ್ಯವಾಗಿ ವಸ್ತು ಸಂಶ್ಲೇಷಣೆ ಹೆಚ್ಚಾಗಿ ನಡೆಯುವ ಜೀವಕೋಶಗಳಲ್ಲಿ 
ನ್ಯೂಕ್ಲಿಯೋಲಸ್ ತುಂಬಾ ದೊಡ್ಡದಾಗಿರುತ್ತದೆ. ನ್ಯೂಕ್ಲಿಯೋಲಸ್ ಮತ್ತು 
ನೂಕ್ಲಿಯಸ್‌ನಲ್ಲಿರುವ ಇತರ ವಸ್ತುಗಳು ಕೋಶದ್ರವಕ್ಕೆ ಹಾದುಬರಬಹುದು 

ನ್ಯೂಕ್ಲಿಯಸ್ ನಲ್ಲಿ ಸುರುಳಿ ಸುತ್ತಿದ ದಾರದಂತಿರುವ ವಸ್ತುಗಳಿವೆ. ಇವಕ್ಕೆ 
ಕ್ರೋಮೋಸೋಮು ( ವರ್ಣತಂತು - chromosome) ಗಳೆಂದು ಹೆಸರು. ಇವು 
ಕೇವಲ ಜೀವಕೋಶ ವಿಭಜನೆಯ ಕಾಲದಲ್ಲಿ ಮಾತ್ರ ಗೋಚರಿಸುತ್ತವೆ. ಇವುಗಳಿಗೆ 
ಒಂದು ನಿರ್ದಿಷ್ಟವಾದ ಆಕಾರವಿದೆ. ಇವುಗಳ ಸಂಖ್ಯೆಯೂ ಸಹ ಒಂದು ಗೊತ್ತಾದ 
ಪ್ರಭೇದದ ಜೀವಿಗಳಲ್ಲಿ ನಿರ್ದಿಷ್ಟವಾಗಿರುತ್ತದೆ. ೧೮೮೮ರಲ್ಲಿಯೇ ವಾಲ್ಮೀಯರ್‌ 
(Waideyer ) ಇವುಗಳನ್ನು ತೋರಿಸಿಕೊಟ್ಟನು. ಆಗಿನ್ನೂ ಅವುಗಳಿಗೆ ಈ ಹೆಸರು 
ಬಂದಿರಲಿಲ್ಲ. ಟಾಡಿಸ್ಕಾನ್ಸಿಯ ( Tradiscantia ) ಗಿಡದ ಪರಾಗಕೋಶಗಳಲ್ಲಿ 
ಮೊದಲಿಗೆ ಇವುಗಳ ನೇರವಾದ ಚಿತ್ರಣ ನಡೆಯಿತು. ಇದು ೪೦ ವರ್ಷಗಳ ಹಿಂದೆ 
ಜೀವವಿಜ್ಞಾನ ಸಾಹಿತ್ಯದಲ್ಲಿ ಇವುಗಳ ಬಗೆಗೆ ಸಿಕ್ಕುವ ಮೊದಲ ವಿವರಣೆ. 

ವಿಶೇಷವಾದ ರಚನೆ, ವ್ಯಕ್ತಿತ್ವ ಮತ್ತು ಕ್ರಿಯೆಗಳನ್ನು ತೋರುವ ನ್ಯೂಕ್ಲಿ 
ಯಸ್ ನ ಅ೦ಶಭಾಗಗಳು ಕೋಮೋಸೋಮುಗಳು ಎಂದೆನ್ನ ಬಹುದು. ವಿಭಜನೆ 
ಯಿಂದ ವೃದ್ಧಿಯಾಗುವ ಶಕ್ತಿ ಇವಕ್ಕೆ ಇದೆ. ಪ್ರತಿಯೊಂದು ಜೀವಕೋಶ 
ವಿಭಜನೆಯ ಕಾಲದಲ್ಲಿ ತಮ್ಮ ಆಕಾರ ಮತ್ತು ಕ್ರಿಯಾವಿನ್ಯಾಸಗಳನ್ನೂ ಉಳಿಸಿ 
ಕೊಳ್ಳಬಲ್ಲವು. 


ಜೀವಕೋಶ- 


೧೧೮೬ 


ಇವುಗಳ ಆಕಾರ ರಚನೆಯ ವಿವರಗಳನ್ನು ಕೋಶವಿಭಜನೆಯ ಮೆಟಫೇಸ್ 
( Metaphase ) ಮತ್ತು ಅನಫೇಸ್ ( Anaphase) ಅವಸ್ಥೆಗಳಲ್ಲಿ ಅಭ್ಯಾಸಮಾಡ 
ಬಹುದು. ಈ ಅವಸ್ಥೆಯಲ್ಲಿ ಅವು ಕೊಳವೆಯ ಆಕಾರದಲ್ಲಿರುತ್ತವೆ. ಕ್ಷಾರೀಯ 
ವರ್ಣಗಳು ಮತ್ತು ಫಾಲ್ಕನ್ (Feulgen ) ವರ್ಣಗಳನ್ನು ಗ್ರಹಿಸುತ್ತವೆ. 
ಮೆಟಫೇಸ್‌ ಮತ್ತು ಅನಫೇಸ್ ನಲ್ಲಿ ಅವುಗಳ ಆಕಾರವನ್ನು ಅನುಸರಿಸಿ ಇವನ್ನು 
ಮೂರುವಿಧವಾಗಿ ವಿಂಗಡಿಸಬಹುದು. 


ILU 


೧. ಅಕ್ರೋಸೆಂಟ್ರಕ್ ( Acrocentric ) ಕ್ರೋಮೋಸೋಮುಗಳು : ಇವು 
ಕಡ್ಡಿಯಾಕಾರದಕ್ರೋಮೋಸೋಮುಗಳು. ಒಂದು ಸಣ್ಣ ಬಾಹು ಇದೆ. 

೨ . ಸಬ್ ಮೆಟಸೆಂಟ್ರಕ್ (Sub - metacentric ) ಕೊಮೋಸೋಮುಗಳು : 
ಇವಕ್ಕೆ ಅಸಮವಾದ ಎರಡು' ಬಾಹುಗಳಿವೆ. ಆದುದರಿಂದ ಸಾಮಾನ್ಯವಾಗಿ 
' L ' ಆಕಾರದಲ್ಲಿರುತ್ತವೆ. 

೩. ಮೆಟಸೆಂಟ್ರಕ್ ( Metacentric ) ಕ್ರೋಮೋಸೋಮುಗಳು : ಇವಕ್ಕೆ 
ಸಮವಾದ ಬಾಹುಗಳಿವೆ . ಇವು ' V ' ಆಕಾರದಲ್ಲಿರುತ್ತವೆ. 

ಸಾಮಾನ್ಯವಾಗಿ ಒಂದು ಜೀವಕೋಶದಲ್ಲಿರುವ ಕೋಮೋಸೋಮುಗಳು 
ಜೊತೆಜೊತೆಯಾಗಿರುತ್ತವೆ. ಒಂದೊಂದು ಜೊತೆಯ ಕ್ರೋಮೋಸೋಮುಗಳು 
ಉದ್ದ, ಆಕಾರದಲ್ಲಿ ಒಂದೇ ರೀತಿಯಾಗಿರುತ್ತವೆ. ಈ ಕ್ರೋಮೋಸೋಮುಗಳಿಗೆ 
ಹೋಮಾಲಗಸ್ ಅಥವಾ ಸಾದೃಶ ( Hom00gous ) ಕೋಮೋಸೋಮು 
ಗಳೆಂದು ಹೆಸರು . ಹೀಗೆ ಜೋಡಿಯಾಗಿರುವ ಸಂಖ್ಯೆಗೆ ಡಿಪ್ಲಾಯಿಡ್ ( Diploid ) 
ಎಂದು ಹೆಸರು. ಕೆಲವೊಮ್ಮೆ , ಜೀವಾಣು ( Gamete ) ಗಳಲ್ಲಿರುವಂತೆ ಜೋಡಿ 
ಇಲ್ಲದೆ, ಕೇವಲ ಎಲ್ಲಾ ಜೋಡಿಯ ಒಂದೊಂದು ಕೋಮೋಸೋಮುಗಳು ಮಾತ್ರ 
ಇದ್ದರೆ ಹ್ಯಾಸ್ಟಾಯಿಡ್ ( Hapioid ) ಎಂದು ಹೆಸರು . ಈ ರೀತಿಯ ಒಂದು 
ಜೀವಕೋಶದ ಹ್ಯಾಸ್ಟಾಯಿಡ್ ಗುಂಪಿನಲ್ಲಿ ವಿವಿಧ ರೀತಿಯ ಕ್ರೋಮೋಸೋಮು 


೧೧೮೮ 

ಪ್ರಬುದ್ಧ ಕರ್ಣಾಟಕ 
ಗಳು ನಿರ್ದಿಷ್ಟ ಸಂಖ್ಯೆಯಲ್ಲಿರುತ್ತವೆ. ಉದಾಹರಣೆಗೆ ೨೫ ಹ್ಯಾಸ್ಟಾಯಿಡ್ 
ಗಳಿದ್ದರೆ - ೧೦ ಅಂಕೊಸೆಂಟ್ರಿಕ್ ರೀತಿಯವು, ೮ ಸಬ್ ಮೆಟಸೆಂಟಿಕ್ ರೀತಿಯವು 
ಮತ್ತು ೭ ಮೆಟಸೆಂಟ್ರಕ್ ರೀತಿಯವು ಇರಬಹುದು. ಈ ನಿರ್ದಿಷ್ಟ ಆಕಾರ ಮತ್ತು 
ನಿರ್ದಿಷ್ಟ ವಿಧಾನ ಸಂಖ್ಯೆ ಆ ಪ್ರಭೇದದ ಅಥವ ಆ ಕುಲದ ( Genus) ಎಲ್ಲಾ 
ಸದಸ್ಯ ಜೀವಿಗಳ ಜೀವಕೊಶದಲ್ಲಿಯೂ ಒಂದೇ ರೀತಿ ಇರುತ್ತದೆ. ಇದರಿಂದಾಗಿ 
ಒಂದೊಂದುಕ್ರೋಮೋಸೋಮನ್ನೂ ಪ್ರತ್ಯೇಕವಾಗಿ ಗುರುತಿಸಬಹುದು. 
- ಸೆಂಟೋಮಿಯರ್ ( Centromere ) : ಒಂದು ಕೋಮೋಸೋಮಿನ 
ಎರಡು ಬಾಹುಗಳು ಸಂಧಿಸುವ ಭಾಗದಲ್ಲಿ ಕಿರಿದಾದ ಭಾಗವಿದೆ. ಇದಕ್ಕೆ ಪ್ರಥಮ 
ಸಂಪೀಡನ ( Primary Constriction ) ಎಂದು ಹೆಸರು. ಈ ಕಿರಿದಾದ 
ಭಾಗದಲ್ಲಿ ಕಣರೂಪದ ಸ್ಪಷ್ಟ ರಚನೆಯೊಂದಿದೆ. ಅದೇ ಸೆಂಟ್ರೋಮಿಯರ್‌. 
ಮೈಟಾಸಿಸ್ ಅವಸ್ಥೆಯಲ್ಲಿ ಕ್ರೋಮೋಸೋಮುಗಳು ತೋರುವ ಚಲನಾ 
ವಿನ್ಯಾಸಕ್ಕೂ ಸೆಂಟೋಮಿಯರ್‌ಗೂ ಕ್ರಿಯಾಸಂಬಂಧವಿದೆ. ಇತ್ತೀಚಿನವರೆಗೆ 
ಜೀವಕೋಶದ ವಿಭಜನಾ ಕದುರಿ (Division spindle) ನ ಎಳೆಗಳು ಈ ಸೆಂಟೋ 
ಮಿಯರ್‌ ಭಾಗದಲ್ಲಿ ಕೋಮೋಸೋಮಿಗೆ ಅಂಟಿಕೊಂಡಿರುತ್ತವೆ ಎಂಬ ಭಾವನೆ 
ಇತ್ತು . ಸಾಮಾನ್ಯವಾಗಿ ಒಂದುಕ್ರೋಮೋಸೋಮಿನಲ್ಲಿ ಒಂದೊಂದೇ ಸೆಂಟೋ 
ಮಿಯರ್‌ ಇರುತ್ತದೆ, ಆದರೆ ಎರಡು ಅಥವಾ ಮೂರು ಇರಬಹುದು. ಈ ಕ್ರೋಮೋ 
ಸೋಮುಗಳಿಗೆ ಪಾಲಿಸೆ೦ಟ್ರಿಕ್ ( ಬಹುಕೇಂದ್ರ - Polycentric ) ಕೊಮೊ 
ಸೋಮ್ಗಳೆಂದು ಹೆಸರು . ಉದಾ: ಜಂತುಹುಳು , ಆಸ್ಪ್ಯಾರಿಸ್ ಮೆಗಲೋ 
ಸೆಫಾಲ ( Ascaris megalocephala), 

ಕೋಮೋಸೋಮ್‌ಗಳ ಸಂಖ್ಯೆ , ಗಾತ್ರ , ರಚನೆ, ನಡತೆ ಮತ್ತು ಒಳಗಿನ 
ರಚನಾವಿನ್ಯಾಸಗಳು ಒಂದೊಂದಕ್ಕೂ ನಿರ್ದಿಷ್ಟವಾಗಿರುತ್ತವೆ. ಇದು ಅವುಗಳ 
ಮುಖ್ಯವಾದ ವಿಶೇಷ ಲಕ್ಷಣ. - 

ನಿರ್ದಿಷ್ಟವಾದ ಕ್ರೋಮೋಸೋಮು ಸಂಖ್ಯೆಯ ಸಹಾಯದಿಂದ ಜೀವಿಗಳ 
ಸ್ಥಾನಮಾನವನ್ನು ( ವರ್ಗಿಕರಣದಲ್ಲಿ ಗುರುತಿಸಬಹುದು. ಅತ್ಯಂತ ಕಡಿಮೆ 
ಕ್ರೋಮೋಸೋಮುಗಳಿರುವ ಜೀವಿ ಎಂದರೆ ಜಂತುಹುಳು , ಆ . ಮೆಗಲೋಕಿಫಾಲ 
ಯೂನಿವೇಲನ್ಸಿಸ್ ( A megalocephala univalences ), ಇದರಲ್ಲಿ ಕೇವಲ 
ಒಂದೇ ಒಂದು ಜೊತೆ ಇದೆ. ಅತಿ ಹೆಚ್ಚು ಕ್ರೋಮೋಸೋಮುಗಳನ್ನು ಪೋಟೋ 
ಜೋವ ವಂಶದ ಅಗ್ರಿಗೇಟ ( Agregata) ಗುಂಪಿನಲ್ಲಿ ಕಾಣಬಹುದು, ಇಲ್ಲಿ 
೩೦೦ ಇವೆ. 

ಆಕಾರದಲ್ಲಿಯೂ ಒಂದೊಂದು ಕ್ರೋಮೋಸೋಮಿಗೂ ಒಂದು ನಿರ್ದಿಷ್ಟ 
ವಾದ ವ್ಯಕ್ತಿತ್ವವಿದೆ. ಇದರಿಂದ ಯಾವ ಜೀವಕೋಶದಲ್ಲಿಯೇ ಆಗಲಿ ಗೊತ್ತಾದ 
ಒಂದು ಕ್ರೋಮೋಸೋಮನ್ನು ಸುಲಭವಾಗಿ ಗುರುತಿಸಬಹುದು. ಇವುಗಳ 


೧೧೮೯ 


ಜೀವಕೋಶ 


ನಿರ್ದಿಷ್ಟ ಆಕಾರ ರಚನೆಯೇ ಈ ವ್ಯತ್ಯಾಸ ವೈಶಿಷ್ಟಕ್ಕೆ ಕಾರಣ. ಕೊಮೊ 
ಸೋಮ್ ಆಕಾರಗಳು ಕೆಲವು ಸಾರಿ ಒಂದೊಂದು ಪ್ರಾಣಿ ಜಾತಿಯ ವೈಶಿಷ್ಟವಾಗಿರ 
ಬಹುದು. ಅಕ್ರಿಡಿಡೆ (ಸಿಡುಸಗಳು Accididae) ಗಳಲ್ಲಿ ಸಾಮಾನ್ಯವಾಗಿ 
ಕೋಮೋಸೋಮುಗಳು ಆಕೊ ಸೆಂಟ್ರಕ್ ಆಗಿರುತ್ತವೆ. ಆಂಫಿಬಿಯ 
( Amphibia ) ಗಳಲ್ಲಿ ಮೆಟ ಸೆಂಟಿಕ್‌ ಆಗಿರುತ್ತವೆ. 

ಕ್ರೋಮೋಸೋಮುಗಳ ಉದ್ದ ಗಾತ್ರಗಳೂ ನಿರ್ದಿಷ್ಟವಾಗಿರುತ್ತವೆ. 
ಸಾಮಾನ್ಯವಾಗಿ ೦. ೨ ರಿಂದ ೫೦ಬ ಉದ್ದ, ೦ . ೨ ರಿಂದ ೨೩ ಅಗಲ ಇರಬಹುದು. 
ಮನುಷ್ಯನಕ್ರೋಮೋಸೋಮುಗಳು ೪ ರಿಂದ ೬ ಉದ್ದವಿವೆ. 

ಒಂದು ಕ್ರೋಮೋಸೋಮಿನ ಎಲ್ಲಾ ಭಾಗಗಳು ಅಥವಾ ಒಂದು ಜೀವ 
ಕೋಶದ ಎಲ್ಲಾ ಕ್ರೋಮೋಸೋಮುಗಳೂ ತಮ್ಮ ವರ್ಣಗ್ರಾಹಿಕ ತನದಲ್ಲಿ ಒಂದೇ 
ನಡತೆಯನ್ನು ತೋರುವುದಿಲ್ಲ. ಕೋಮೋಸೋಮಿನ ಕೆಲವು ಭಾಗಗಳು ಕೆಲವು 
ಅವಸ್ಥೆಗಳಲ್ಲಿ ಹೆಚ್ಚು ವರ್ಣಗ್ರಾಹಿಗಳಾಗಿರಬಹುದು. ಅವೇ ಭಾಗಗಳು ಇತರ 
ಅವಸ್ಥೆಗಳಲ್ಲಿ ಕಡಿಮೆ ವರ್ಣಗಾಹಿಗಳಾಗಬಹುದು. ಹೀಗೆ ಸಮೂಹದಿಂದ 
ಭಿನ್ನ ವಾದ ವರ್ಣಗ್ರಾಹಿತನವನ್ನು ಪ್ರದರ್ಶಿಸುವ ಕೋಮೋಸೋಮ್‌ಗಳಿಗೆ 
ಅಥವಾ ಕ್ರೋಮೋಸೋಮ್ ಭಾಗಗಳಿಗೆ ಹೆಟರೊಕೊಮಾಟಿನ್ ( Hetero 
chramatin ) ಎಂದು ಹೆಸರು. ಇತರ ಭಾಗಗಳಿಗೆ ಯುಕೊಮಾಟನ್ ( Euchro 
matin ) ಎಂದು ಹೆಸರು. ಹೆಟರೊಕೊಮಾಟಿನ್ ಭಾಗಗಳು ತೋರಿಸುವ 
ಭಿನ್ನ ವರ್ಣಗ್ರಾಹಿತನಕ್ಕೆ ಹೆಟರೊಪಿಕೊ ಸಿಸ್ ( Hetero pyknosis ) ಎಂದು 
ಹೆಸರು. ಹೆಟರೊಪಿಕೊ ಸಿಸ್ ಗುಣ ಸಾಮಾನ್ಯವಾಗಿ ಲಿಂಗ ನಿರ್ಧಾರಕ 
ಕ್ರೋಮೋಸೋಮುಗಳ ವಿಶೇಷ ಲಕ್ಷಣ. ಈ ಗುಣ ಇತರ ಕೋಮೋಸೋಮು 
ಗಳಿಗೂ ಇರಬಹುದು. 
- ಪ್ರೊಫೇಸ್ ( Prophase ) ಅವಸ್ಥೆಯಲ್ಲಿ ಕೋಮೋಸೋಮುಗಳು ತೆಳ್ಳಗೆ, 
ಉದ್ದವಾಗಿ, ಮಣಿಗಳನ್ನು ಪೋಣಿಸಿದ ಸರಗಳಂತೆ ಕಾಣಿಸುತ್ತವೆ. ಮಣಿಗಳಂತೆ 
ಕಾಣಿಸುವ ಈ ರೂಪಗಳಿಗೆ ಕೊನೊಮಿಯರ್ ( Chromomere) ಗಳೆಂದು 
ಹೆಸರು. ಎರಡು ಮಣಿಗಳ ನಡುವಿನ ಭಾಗಕ್ಕೆ ಇಂಟರ್ ಮೋಮಿಯರ್ 
ಎಂದು ಹೆಸರು. ಒಂದು ಗೊತ್ತಾದಕೋಮೋಸೋಮಿನಲ್ಲಿಕೋಮೊಮಿಯರ್ 
ಗಳ ಸ್ಥಾನ ನಿರ್ಧರವಾಗಿರುತ್ತದೆ. ಈ ಕೋಮೋಮಿಯರ್‌ಗಳ ರಚನೆಯ ಬಗೆಗೆ 
ಬಹಳ ಭಿನ್ನಾಭಿಪ್ರಾಯಗಳಿವೆ . ಕೆಲವರು ಅವನ್ನು ಸಂಕ್ಷಿಪ್ತವಾದ ನ್ಯೂಕ್ಲಿಯೋ 
ಪ್ರೋಟೀನ್‌ಗಳೆಂದು ಅಭಿಪ್ರಾಯಪಟ್ಟರೆ, ಮತ್ತೆ ಕೆಲವರು ಇವು ಕೋಮೋ 
ಸೋಮಿನ ಸುರುಳಿಗಳ ಒತ್ತಡದಿಂದ ಆದ ರಚನೆಗಳೆಂದು ಅಭಿಪ್ರಾಯ ಪಟ್ಟಿದ್ದಾರೆ. 
ಲೆಪ್ರೊಟೀನ್ (Leptotene) ಅವಸ್ಥೆಯ ಕೋಮೋಸೋಮುಗಳನ್ನು ಎಲೆಕ್ಟ್ರಾನ್ 
ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಿದಾಗಕೋಮೋಮಿಯರ್‌ಗಳ ಭಾಗದಲ್ಲಿ ಕ್ರೋಮೋ 


೧೧೯೦ 


ಪ್ರಬುದ್ಧ ಕರ್ಣಾಟಕ 


ಸೋಮಿನ ಎಳೆಗಳು ಹಿಂದಕ್ಕೂ ಮುಂದಕ್ಕೂ ಮಡಿಚಿಕೊಂಡಿರುವುದಾಗಿ ಕಾಣ 
ಬಂದುದೇ ಎರಡನೆಯ ಅಭಿಪ್ರಾಯಕ್ಕೆ ಕಾರಣ ಮತ್ತು ಈ ಅಭಿಪ್ರಾಯವನ್ನು 
ಬಹಳ ಮಂದಿ ಅಂಗೀಕರಿಸಿದ್ದಾರೆ. 


ದೈತ್ಯ ಕ್ರೋಮೋಸೋಮುಗಳು 
ಕೆಲವು ಜೀವಕೋಶಗಳಲ್ಲಿ, ಅವುಗಳ ಜೀವನದ ಕೆಲವು ಅವಸ್ಥೆಗಳಲ್ಲಿ, ದೊಡ್ಡ 
ದೊಡ್ಡ ಕ್ರೋಮೋಸೋಮುಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳ ದೈತ್ಯಾಕಾರ 
ದಿಂದಾಗಿ ಅವುಗಳಿರುವ ನ್ಯೂಕ್ಲಿಯಸ್‌ನ ಗಾತ್ರವೂ ದೊಡ್ಡದಾಗುತ್ತದೆ. ಸಾಮಾನ್ಯ 
ಕೋಮೋಸೋಮುಗಳಲ್ಲಿ ಕಾಣಲಾಗದ ರಚನಾ ವಿವರಗಳನ್ನು ಇವುಗಳಲ್ಲಿ 
ಕಾಣಬಹುದು. ಆನುವಂಶೀಯ ವಸ್ತುವಿನ ಬಗೆಗೆ ಬೆಳಕು ಬೀರಿ, ಅದರ ಕ್ರಿಯಾ 
ವಿಶೇಷವನ್ನು ತಿಳಿದುಕೊಳ್ಳಲು ಅವು ಸಹಕಾರಿಯಾಗಿವೆ. 

ಈ ರೀತಿಯ ದೈತ್ಯಾಕಾರದ ಕೋಮೋಸೋಮುಗಳಲ್ಲಿ ಎರಡು ವಿಧ. 
೧) ಪಾಲಿಟಿನ್ (Polytene) ಮಾದರಿ, ಡಿಷ್ಟೆರ ( Diptera ) ಗಣಕ್ಕೆ ಸೇರಿದ 
ಕೆಲವು ಕೀಟಗಳ ಡಿಂಬಗಳಲ್ಲಿ ಇವುಗಳನ್ನು ಸಾಮಾನ್ಯವಾಗಿ ಕಾಣಬಹುದು. 
ವಿಶೇಷವಾಗಿ ಇವು ಜೊಲ್ಲು ರಸ ಗ್ರಂಥಿಗಳಲ್ಲಿ ಇರುತ್ತವೆ. 

೨) ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳು. ಇವು ಆಂಫಿಬಿಯಾಗಳೇ 
ಮೊದಲಾದ ಕೆಲವು ಕಶೇರುಕಗಳ ಹಾಗೂ ಅಕಶೇರುಕಗಳ ಊಸೈಟ್ ( Oocite ) ನ 
ನ್ಯೂಕ್ಲಿಯಸ್‌ನಲ್ಲಿ ಕಾಣಿಸಿಕೊಳ್ಳುತ್ತವೆ. 

ಈ ಎರಡೂ ಮಾದರಿಗಳ ರಚನೆಯಲ್ಲಿ ತುಂಬಾ ವ್ಯತ್ಯಾಸಗಳಿವೆ. ಅವುಗಳು 
ರೂಪಿತವಾಗುವ ರೀತಿಯಲ್ಲಿಯೂ ವ್ಯತ್ಯಾಸಗಳಿವೆ. ಈಗ ಸೈಟೊಜೆನಿಟಿಕ್ 
( Cytogenetic ) ಅಭ್ಯಾಸಕ್ಕೆ ಪಾಲಿತೀನ್ ಕ್ರೋಮೋಸೋಮುಗಳನ್ನು ವಿಶೇಷ 
ವಾಗಿ ಉಪಯೋಗಿಸುತ್ತಾರೆ. ದೈತ್ಯಾಕಾರದ ಪಾಲಿಟೀನ್ ಕ್ರೋಮೋಸೋಮು 
ಗಳು ಡಿಪ್ಟೆರಾ ಗಣದ ಪ್ರಾಣಿಗಳನ್ನು ಬಿಟ್ಟರೆ ಮತ್ತಾವ ಪ್ರಾಣಿಯಲ್ಲಿಯೂ ಇಲ್ಲ . 
ಡಿಪ್ಟೆರಾ ಗಣದ ಎಲ್ಲಾ ಪ್ರಾಣಿಪ್ರಭೇದಗಳಲ್ಲಿಯೂ ಇಲ್ಲ. ವೇಗವಾಗಿ 
ಸಂತಾನೋತ್ಪತ್ತಿ ನಡೆಸುವ ಡಿಪ್ಟೆರಾ ಕೀಟಗಳಲ್ಲಿ ಈ ಕ್ರೋಮೋಸೋಮುಗಳಿರು 
ವುದು ಒಂದು ವಿಧದಲ್ಲಿ ನಮ್ಮ ಸೌಭಾಗ್ಯವೆಂದೇ ಹೇಳಬಹುದು. ಏಕೆಂದರೆ 
ಇದು ಆನುವಂಶೀಯ ಅಭ್ಯಾಸಗಳಿಗೆ ಅನುಕೂಲವಾಗಿದೆ. ಆದರೆ ಲ್ಯಾಂಪ್ 
ಬ್ರಷ್ ಕ್ರೋಮೋಸೋಮುಗಳ ಅಭ್ಯಾಸ ಅಷ್ಟು ಸುಲಭವಾಗಿಲ್ಲ . ಅವು ನಿಧಾನ 
ವಾಗಿ ಸಂತಾನೋತ್ಪತ್ತಿ ನಡೆಸುವ ಪ್ರಾಣಿಗಳಲ್ಲಿ ಇವೆ. 


ಲ್ಯಾಂಪ್‌ಬ್ರಷ್ ಕ್ರೋಮೋಸೋಮುಗಳು 
ಈ ಕ್ರೋಮೋಸೋಮುಗಳು ಸಾಮಾನ್ಯವಾಗಿ ಡಿಪ್ರೊಟೀನ್ (Diplotene) 


ಜೀವಕೋಶ 


೧೧೯೧ 


ಅವಸ್ಥೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವು ವಿಶೇಷವಾಗಿ ಭಂಡಾರ ಹೆಚ್ಚಿರುವ 
ದೊಡ್ಡ ತತ್ತಿಗಳನ್ನಿಡುವ ಪಾರ್ಕುಗಳು , ಆಂಫೀಬಿಯನ್ , ರೆಪ್ಪೆಲ್ ( ಸರೀಸೃಪ 
ಗಳು) ಗಳ ಮತ್ತು ಪಕ್ಷಿಗಳ ಮೊಟ್ಟೆಗಳಲ್ಲಿ ಕಾಣಬರುತ್ತವೆ. 

ರೂಯಿಕ (Ruikert ) ೧೮೯೨ರಲ್ಲಿ ಮೊದಲಬಾರಿಗೆ ಇವನ್ನು ಪ್ರಿನ್ಸಿ 
ಯೂರಸ್ ( Pristiurus) ಎಂಬ ಷಾರ್ಕಿನ ತತ್ತಿಯ ನ್ಯೂಕ್ಲಿಯಸ್‌ನ ಡಿಪ್ರೊಟೀನ್ 
ಆವಸ್ಥೆಯಲ್ಲಿ ಕಂಡನು. ಅವುರೋಮಪೂರಿತವಾಗಿದ್ದುದನ್ನು ಅಥವಾ ಗುಂಗುರು' 
ರೂಪವನ್ನು ಕಂಡು ಅವಕ್ಕೆ ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳೆಂದು 
ಹೆಸರುಕೊಟ್ಟನು. ಅನಂತರ ೧೯೫೦ರಲ್ಲಿ ಡುರ್ಯೆ ( Duryee ), ೧೯೪೮ರಲ್ಲಿ 
ಡಾಡ್ಸನ್ ( Dodson ), ೧೯೫೨ರಲ್ಲಿ ಕ್ಯಾನ್ ( Calian), ಗಾಲ್ ( Gall ), 
ಆಂಫಿಬಿಯದ ತತ್ತಿಗಳಲ್ಲಿಯೂ , ೧೯೩೮ರಲ್ಲಿ ಕೋಸ್ಟಾಫ್ ( Kostov) ಪಕ್ಷಿಗಳ 
ತತ್ತಿಗಳಲ್ಲಿಯೂ ಅಭ್ಯಾಸಮಾಡಿದರು. ಆಂಫಿಬಿಯದ ತತ್ತಿಗಳ ಡಿಪ್ರೊಟೀನ್ 
ನ್ಯೂಕ್ಲಿಯಸ್ ೩೦೦ ರಿಂದ ೪೦೦LL ವ್ಯಾಸವಿರುತ್ತದೆ. ನೆಕ್ಯೂರಸ್ ( Necturus ) ನ 
ತತ್ತಿಯ ನ್ಯೂಕ್ಲಿಯಸ್ ೧ ಮಿ . ಮೀ . ವ್ಯಾಸವಿರುತ್ತದೆ. ಈ ಪ್ರಾಣಿಗಳ 
(ಯೂರೋಡೀಲ- Urodela) ತತ್ತಿಗಳ ನ್ಯೂಕ್ಲಿಯಸ್ ನಲ್ಲಿ ಒಟ್ಟು ಡಿರ್ಎಎ 
ಮೌಲ್ಯವೇ ಹೆಚ್ಚಾಗಿರುವುದರಿಂದ ದೈತ್ಯ ಕ್ರೋಮೋಸೋಮುಗಳಿರುವುದೇನೂ 
ಆಶ್ಚರ್ಯವಲ್ಲ. ಬಹಳ ದೊಡ್ಡ ಡಿಪ್ರೊಟೀನ್ ಅವಸ್ಥೆಯ ಕ್ರೋಮೋಸೋಮು 
ಗಳೆಂದರೆ ೭೦೦ ರಿಂದ ೮೦೦ಭ ಉದ್ದವಾಗಿರುತ್ತದೆ. ಇವು ಅಗಲದಲ್ಲಿ ಪಾಲಿಟೀನ್ 
ಕೋಮೋಸೋಮುಗಳಿಗಿಂತ ಕಿರಿದಾದರೂ ಇಷ್ಟು ಉದ್ದವಾದ ಕೊಮೊ 
ಸೋಮುಗಳು ಇನ್ನಾವ ಜೀವಿಯಲ್ಲಿಯೂ ಇಲ್ಲ . 

ಇದೇ ಕೋಮೋಸೋಮುಗಳು ಡೈಯಾಕ್ಕೆ ನಸಿಸ್ ( Diakinesis) 
ಅವಸ್ಥೆಯ ಉತ್ತರಾರ್ಧದಲ್ಲಿ ಮತ್ತು ಡಿಪ್ರೊಟೀನ್ ಅವಸ್ಥೆಯಲ್ಲಿ ಕುಗ್ಗಿ ತುಂಬಾ 
ಸಣ್ಣಗಾಗುತ್ತವೆ. ಮೆಟಫೇಸ್ ಅವಸ್ಥೆಯ ಹೊತ್ತಿಗೆ ಇನ್ನೂ ಸಣ್ಣಗಾಗುತ್ತವೆ. 

ಪ್ರತಿಯೊಂದು ಲ್ಯಾಂಪ್ ಬ್ರಷ್ ಬೈ ವೇಲೆಂಟ್ ( Bivalent ) ನಲ್ಲಿಯೂ 
ಎರಡು ಸದೃಶ ಕೋಮೋಸೋಮುಗಳಿರುತ್ತವೆ. ಈ ಎರಡೂ ಕೋಮೋ 
ಸೋಮುಗಳು ಕೈಯಾಸ್ಕೆಟ( Chaismata ) ಗಳ ಸಹಾಯದಿಂದ ಒಂದಕ್ಕೊಂದು 
ಅಂಟಿಕೊಂಡಿರುತ್ತವೆ. ಈ ಒಂದೊಂದು ಸದೃಶ ಕೋಮೋಸೋಮು ಉದ್ದ 
ವಾಗಿ ಸೀಳಿರುವುದು ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳಲ್ಲಿ ಕಾಣಿಸದಿದ್ದರೂ , 
ಇತರ ಡಿಪ್ರೊಟೀನ್ ಕೋಮೋಸೋಮುಗಳಂತೆ ಸೀಳಿಕೊಂಡಿರಬಹುದೆಂದು 
ಊಹಿಸಲಾಗಿದೆ. ಆದುದರಿಂದ ಈ ಕ್ರೋಮೋಸೋಮುಗಳು ಈ ಅವಸ್ಥೆಯಲ್ಲಿ 
ವಿಭಾಗವಾಗದ ಎರಡು ದಾರಗಳಾಗಿ, ಒಂದಕ್ಕೊಂದು ಕಣ್ಣಿಗೆ ಕಾಣದ ಸೂಕ್ಷ್ಮ 
ದಾರದಿಂದ ಕಟ್ಟಿದಂತೆ ಕಾಣಬರುತ್ತವೆ. 

ಡಿಪ್ರೊಟೀನ್ ಅವಸ್ಥೆಯ ಪೂರ್ವಾರ್ಧದಲ್ಲಿಯೇ ಈ ಕ್ರೋಮೋಸೋಮುಗಳ 


೧೧೯೨ 

ಪ್ರಬುದ್ಧ ಕರ್ಣಾಟಕ 
ಕೊನೊಮಿಯರ್ ಗಳಿಂದ ಒಂದೊಂದು ಜೊತೆ ಕುಣಿಕೆಗಳಿ೦ತಿರುವ ರಚನೆಗಳು 
ಹುಟ್ಟಿ ಎರಡು ಪಕ್ಕಗಳಲ್ಲಿಯೂ ಚಾಚಿಕೊಳ್ಳುತ್ತವೆ. ಈ ಕುಣಿಕೆಗಳು ಎರಡು 
ಪಕ್ಕಗಳಲ್ಲಿ ಹರಡಿದ ಆಕಾರವೇ ಇವಕ್ಕೆ ಲ್ಯಾಂಪ್ ಬ್ರಷ್ ಕೋಮೋಸೋಮು 
ಗಳೆಂದು ಹೆಸರು ಬರಲು ಕಾರಣವಾಯ್ತು . ಸಾಮಾನ್ಯವಾಗಿ ಒಂದೊಂದು 
ಕ್ರೋಮೋಮಿಯರ್‌ನಿಂದ ಒಂದೊಂದು ಜೊತೆಕುಣಿಕೆಗಳು ಮಾತ್ರ ಹುಟ್ಟುತ್ತವೆ. 
ಆದರೆ ಕೆಲವುಸಾರಿ ಒಂದಕ್ಕಿಂತ ಹೆಚ್ಚು ಜೊತೆಗಳೂ ಹುಟ್ಟಬಹುದು. ಬಹುಶಃ 
ಈರೀತಿ ಒಂದಕ್ಕಿಂತ ಹೆಚ್ಚು ಜೊತೆ ಕುಣಿಕೆಗಳಿರುವ ಕೋಮೋಮಿಯರ್‌ಗಳು 
ಹಲವಾರು ಕೊಮೋಮಿಯರ್ ಗಳು ಒಡಗೂಡಿ ಆದ ಮಿಶ್ರಕೊಮೋಮಿಯರ್ 
ಗಳಿರಬಹುದು. 
ಈ ಎಲ್ಲಾ ಕುಣಿಕೆಗಳೂ ಉದ್ದ ಮತ್ತು ಆಕಾರದಲ್ಲಿ ಒಂದೇ ರೀತಿ ಇರದೆ 
ಬದಲಾಗುತ್ತವೆ. ಒಂದೇ ಕುಣಿಕೆಯ ಆಕಾರವೇ ಊಸೈಟ್ ಗಳ ಬೆಳವಣಿಗೆಯ 
ವಿವಿಧ ಹಂತಗಳಲ್ಲಿ ಬದಲಾಗುತ್ತದೆ. ಆದಿಯಲ್ಲಿ ಕುಣಿಕೆಗಳು ಸಣ್ಣದಾಗಿದ್ದು 
ಕೊನೊಮಿಯರ್‌ಗಳು ದೊಡ್ಡ ವಾಗಿರುತ್ತವೆ . ಆದರೆ ಬೆಳವಣಿಗೆ ಮುಂದುವರಿ 
ದಂತೆ ಕುಣಿಕೆಗಳು ದೊಡ್ಡದಾಗುತ್ತವೆ. ಈ ಕುಣಿಕೆಗಳು ೨೦೦ ರಿಂದ ೩೦೦ 
ಉದ್ದ ಇರಬಹುದು. 
* ಒಂದೊಂದು ಕುಣಿಕೆಗೂ ಒಂದು ಕೇಂದ್ರ ಅಕ್ರವಿದೆ. ಇದು ಬಹುಶಃ 
ಡಿಎನ್‌ಎ ದಿಂದಾಗಿರಬಹುದು . ಈ ಅಕ್ಷದ ಸುತ್ತಲೂ ಪ್ರೋಟೀನ್ ಮತ್ತು 
ಅರ್‌ಎನ್ಎಗಳು ಕಾಳಿನ ರೂಪದಲ್ಲಿ ಹರಡಿವೆ. ಈ ಕುಣಿಕೆಗಳು ವಸ್ತುಗಳನ್ನು 
ಉತ್ಪತ್ತಿ ಮಾಡುತ್ತವೆ. ಬೆಳವಣಿಗೆಯಲ್ಲಿ ಈ ವಸ್ತುಗಳು ಕುಣಿಕೆಗಳಿಂದ ಕಳಚಿ 
ಕೊಂಡು ಹೋಗಿ ಸುತ್ತಲ ಕೋಶದ್ರವ್ಯದಲ್ಲಿ ವಿಲೀನವಾಗುತ್ತವೆ. ಈ ವಸ್ತುಗಳು 
ಬಹುಶಃ ಆನುವಂಶೀಯ ವರ್ತಮಾನದ ಸ್ವರೂಪಗಳಿರಬಹದು ಹಾಗೂ ಜೀನ್ 
ಚಟುವಟಿಕೆಗೆ ಇದೊಂದು ಉದಾಹರಣೆ ಎಂದು ೧೯೬೧ರಲ್ಲಿ ವೈಟ್ (White ) 
ಹೇಳಿದನು. 

ಟೈಟೂರಸ್ ಕ್ರಿಸ್ಟೇಟಸ್ ( Triturus cristatus ) ನಲ್ಲಿ ಒಟ್ಟು ೬೦೦೦ 
ದಿಂದ ೧೦, ೦೦೦ ಕೊಮೋಮಿಯರ್‌ಗಳಿವೆ. ಇವು ಕ್ರಮವಾಗಿ ಜೋಡಿಸ 
ಲ್ಪಟ್ಟಿವೆ. ಸಾಮಾನ್ಯ ಸೂಕ್ಷ್ಮದರ್ಶಕದಲ್ಲಿ ಕ್ರೋಮೋಮಿಯರ್‌ಗಳ ನಡುವೆ 
ಇರುವ ಅಂತರ ತಂತುಗಳು ಕಾಣಿಸುವುದಿಲ್ಲ. ಆವನ್ನು ಕಾಣಬೇಕಾದರೆ ಫೇಸ್ 
ಕಾಂಟ್ರಾಸ್ಟ್ ( Phase Contrast - ಅವಸ್ಥಾ ಭಿನ್ನತೆ) ಸೂಕ್ಷ್ಮದರ್ಶಕವನ್ನೇ ಉಪ 
ಯೋಗಿಸಬೇಕು. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನು ಉಪಯೋಗಿಸಿದರೂ ಈ 
ಡಿಪ್ರೊಟೀನ್ ಕೊಮೋಸೋಮುಗಳ ಜೋಡಿ ಲಕ್ಷಣ ವ್ಯಕ್ತವಾಗುವುದಿಲ್ಲ. 
ಆದರೆ ಇವು ಜೋಡಿಯಲ್ಲಿವೆ ಎನ್ನಲು ಸಾಕಷ್ಟು ಆಧಾರಗಳಿವೆ . ಟ್ರೆ 
ನಾನುರೇಟಸ್ ( T- mameratus ) ಸಾಲಮಾಂಡದಲ್ಲಿ ಕೆಲವು ಭಾಗಗಳಲ್ಲಿ 


00 


೧೧೯೩ 


ಜೀವಕೋಶ 


00 


ಒಂದೊಂದು ಕುಣಿಗಳನ್ನು ಹೊಂದಿದ, ಆದರೆ ದೂರದೂರದಲ್ಲಿ ಹರಡಿರುವ 
೨ ಸಾಲುಕೋಮೋಮಿಯರ್‌ಗಳಿವೆ. ಆ ಭಾಗಗಳಲ್ಲಿ ಬಹುಶಃ ಕ್ರೋಮೋಟಿಡ್ 
ಗಳು ವಿಭಾಗವಾಗಿ ಪ್ರತ್ಯೇಕವಾಗಿರಬಹುದು ಮತ್ತು ಇದರ ಭಾಗಗಳಲ್ಲಿ 
ಒಂದೊಂದು ಕ್ರೋಮೋಮಿಯರ್ ಗಳೂ ಒಂದೊಂದು ಜೊತೆ ಕುಣಿಗಳನ್ನು 
ಹೊಂದಿರಬಹುದು. ಇದನ್ನು ಅಭ್ಯಸಿಸಿದಾಗ ಹೀಗೆ ಒಂದು ಜೊತೆ ಕುಣಿಕೆಗಳನ್ನು 
ಹೊಂದಿರುವ ಒಂದೊಂದು ಕ್ರೋಮೋಮಿಯರು ವಾಸ್ತವವನಾಗಿ ಎರಡು ಒಟ್ಟಿಗೆ 
ಇರುವಕೋಮೋಮಿಯರ್‌ಗಳೆಂದು ಭಾಸವಾಗುತ್ತದೆ. 

ಪ್ರೊಫೇಸ್ ಅವಸ್ಥೆಯ ಅಂತ್ಯಭಾಗದಲ್ಲಿ ಲ್ಯಾಂಪ್ ಬ್ರಷ್ ಕೊಮೋ 
ಸೋಮು ಬೈವೇಲೆಂಟ್ ಗಳು ಮೊಟಕಾಗುತ್ತವೆ, ಕುಗ್ಗುತ್ತವೆ ಮತ್ತು ಕುಣಿಕೆಗಳು 
ಕಣ್ಮರೆಯಾಗುತ್ತವೆ. ಈ ಕುಣಿಕೆಗಳನ್ನು ಬಹುಶಃ ಕೋಮೋಮಿಯರ್ ಗಳು 
ಪುನಃ ಹೀರಿಕೊಳ್ಳಬಹುದು. ಇದರಿಂದಾಗಿ ಒಂದನೆಯ ಮೆಟಫೇಸ್‌ ಅವಸ್ಥೆಯಲ್ಲಿ 
ಬೈವೇಲೆಂಟ್ ಗಳು ಕುಗ್ಗಿ ತಮ್ಮ ಸಹಜ ಆಕಾರವನ್ನು ಪ್ರದರ್ಶಿಸುತ್ತವೆ. 

* ಇತರ ಪ್ರಾಣಿಗಳಲ್ಲಿಯೂ ಸ್ಪಟೋಜೆನಿಸಿಸ್ (Spermatogenesis ) 
ಮತ್ತು ಊಜೆನಿಸಿಸ್ ( Oogenesis ) ನಲ್ಲಿ ಡಿಪ್ರೊಟೀನ್ ಮತ್ತು ಪ್ಯಾಕಿಟೀನ್ 
ಬೈ ವೇಲೆಂಟುಗಳು “ ರೋಮಪೂರಿತವಾಗಿ ' ಅಥವ ಉಣ್ಣೆಯ ರಚನೆಯನ್ನೇ 
ತೋರುತ್ತವೆ. ಆದರೆ ಈ ರಚನೆಯ ವಿವರಗಳನ್ನು ತಿಳಿಯುವುದು ಕಷ್ಟ . ಈ 
ಅವಸ್ಥೆಯಲ್ಲಿ ಪಕ್ಕದ ಕುಣಿಕೆಗಳಿರುವುದು ಎಲ್ಲಾ ಜೀವಿಗಳ ಸಾಮಾನ್ಯ ಲಕ್ಷಣವಿರ 
ಬಹುದು. ಏಕೆಂದರೆ ಡಿಪ್ರೊಟೀನ್‌ ಅವಸ್ಥೆಯಕೋಮೋಸೋಮುಗಳು ಮೂಲ 
ರಚನೆಯಲ್ಲಿ ಒಂದೇ ರೀತಿ ಇವೆ. ಆದರೆ ಆಂಫಿಬಿಯಾದ ಊಸೈಟ್‌ಗಳಲ್ಲಿ ಇವು 
ದೊಡ್ಡದಾಗಿವೆ. ಆದುದರಿಂದ ಇವುಗಳನ್ನು ವಿವರಿಸುವುದು ಸುಲಭ. ಫಾರ್ ನ್ 
ವರ್ಣವನ್ನು ಉಪಯೋಗಿಸಿದಾಗ ಕೊಮೋಮಿಯರ್‌ಗಳು ಪಾಸಿಟಿವ್ ಪ್ರತಿ 
ಕ್ರಿಯೆಯನ್ನೂ ಕುಣಿಕೆಗಳು ನೆಗೆಟಿವ್ ಪ್ರತಿಕ್ರಿಯೆಯನ್ನೂ ತೋರುತ್ತವೆ. 

ಪೊಟಯೋಲಿಟಿಕ್ (Proteolytic ) ಕಿಣ್ವಗಳನ್ನು ಉಪಯೋಗಿಸಿ ಲ್ಯಾಂಪ್ 
ಬ್ರಷ್ ಪ್ರೋಮೋಸೋಮುಗಳನ್ನು ಛಿದ್ರಗೊಳಿಸಬಹುದು. ಅಂದರೆ ಕೆಲವಾರು 
ಸೆಂಟಿಮೀಟರ್ ಗಳಷ್ಟು ಉದ್ದವಿರುವ ಈ ಕೋಮ್ಯಾಟಿಡ್ ಒಂದೇ ಒಂದು 
ಡಿಎನ್ಎ ಅಣುವಿನಿಂದ ಆಗಿರಬಹುದು ಎಂಬ ವಾದಕ್ಕೆ ಪುಷ್ಟಿ ದೊರಕುತ್ತದೆ. 
ಕ್ರೋಮೋಮಿಯರ್‌ ಭಾಗಗಳಲ್ಲಿ ಮತ್ತು ಅವುಗಳ ನಡುವೆ ಡಿಎನ್‌ಎಯು ಜಟಿಲ 
ರೀತಿಯಲ್ಲಿ ಮಡಿಕೆಯಾಗಿ ಇರಬಹುದು. ಲ್ಯಾಂಪ್ ಬ್ರಷ್ ಕ್ರೋಮೋಸೋಮಿ 
ನಲ್ಲಿರುವ ಒಂದೊಂದು ಕೋಮ್ಯಾಟಡ್ ಗಳೂ ೧೦೦ ರಿಂದ ೨೦೦ À ವ್ಯಾಸವಿದೆ. 
- ಆಂಫೀಬಿಯನ್ ಊಸೈಟುಗಳಲ್ಲಿ ಲ್ಯಾಂಪ್ ಬ್ರಷ್ಕೊಮೋಸೋಮುಗಳೇ 
ಅಲ್ಲದೆ ಇನ್ನೂ ಅನೇಕ ಆರ್‌ಎನ್ಎ ಪೊಟೀನ್ ಅಣುಗಳು, ಬಿಡಿಯಾದ 
ನ್ಯೂಕ್ಲಿಯೋಲಾರ್ ವಸ್ತುವಿನ ಗುಂಪು ಇದೆ. ಇವೆಲ್ಲವೂ ಕುಣಿಕೆಗಳಿಂದ ಹೊರ 
ಬಂದ ವಸ್ತುಗಳಿರಬಹುದೆಂದು ಭಾಸವಾಗುತ್ತದೆ. 


೧೧೯೪ 


ಪ್ರಬುದ್ಧ ಕರ್ಣಾಟಕ 


ಪ್ರತಿಯೊಂದು ಕುಣಿಕೆಯ ಆನುವಂಶೀಯ ಕಾರ್ಯಕ್ಷೇತ್ರ ( Genetic 
locus) ವೆಂದೂ , ಅದರಿಂದ ಕಳಚಿಕೊಂಡು ಹೊರಬೀಳುವ ಆರ್ ಎನ್ ಎ 
ಪ್ರೋಟೀನು ವಸ್ತುಗಳು ಆನುವಂಶೀಯ ಚಟುವಟಿಕೆಯ ಫಲವೆಂದೂ ಪರಿಗಣಿಸ 
ಲಾಗಿದೆ. ಲ್ಯಾಂಪ್ ಬ್ರಷ್ಕೋಮೋಸೋಮುಗಳ ಕುಣಿಕೆಗಗಳಿಗೂ ಡಿಸ್ಟೆರದ 
ಪಾಲಿಟೀನ್ ಕೊಮೋಸೋಮುಗಳಲ್ಲಿ ಕಾಣಿಸಿಕೊಳ್ಳುವ ಬಾಲ್ಬಿನಿ ( Balbini) 
ಉಂಗುರಗಳಿಗೂ ಸ್ವರೂಪ ಸಾಟ ಇದೆ ಎಂದು ಊಹಿಸಿದ್ದಾರೆ. ಎರಡೂ ಭಾಗ 
ಗಳಲ್ಲಿ ಆನುವಂಶೀಯ ಚಟುವಟಿಕೆಗೆ ಸಂಬಂಧಿಸಿದ ಜೀವರಸಾಯನಿಕ ಚಟುವಟಿಕೆ 
ಗಳು ನಡೆಯುತ್ತವೆ. ಪಾಲಿತೀನ್ ಕ್ರೋಮೋಸೋಮುಗಳಲ್ಲಿ ಬಾಲ್ಬಿನಿ 
ಉಂಗುರುಗಳು ಕಾಣಿಸಿಕೊಳ್ಳುವುದು ಕೇವಲ ನಿರ್ದಿಷ್ಟವಾದ ಒಂದು ಆನುವಂಶೀಯ 
ಕ್ಷೇತ್ರದ ಚಟುವಟಿಕೆಯನ್ನು ಸೂಚಿಸಿದರೆ, ಊಸೈಟ್ ನ್ಯೂಕ್ಲಿಯಸ್‌ನಲ್ಲಿ ಎಲ್ಲಾ 
ಆನುವಂಶೀಯ ಕ್ಷೇತ್ರಗಳೂ ಒಂದೇ ಸಾರಿ ಜೀವರಸಾಯನಿಕ ಚಟುವಟಿಕೆಯನ್ನು 
ತೋರುವುದನ್ನು ಸೂಚಿಸುತ್ತದೆ. ಆದುದರಿಂದ ಇವೆರಡಕ್ಕೂ ಇರುವ ವ್ಯತ್ಯಾಸ 


20000000000porn 


29 


PRODLOORPOJUDO 


ಖss 


Bel 
PORONTR9001000 
ಈ469019ರ 
0968 


hg04 


ಪಾಲಿತೀನ್ ಕೋಮೋಸೋಮುಗಳಲ್ಲಿ ಒಂದೋ ಎರಡೋ ಬಾನಿ ಉಂಗುರ 
ಗಳಿದ್ದರೆ ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳಲ್ಲಿ ಅನೇಕ ಕುಣಿಕೆಗಳಿವೆ. 
ಆದರೆ ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳೂ ಕೂಡ ಪಾಲಿತೀನ್ 
ಮಾದರಿಯವೇ ಎನ್ನಲು ಆಧಾರಗಳಿಲ್ಲ. 
ಪಾಲಿಟೀನ್ ಮಾದರಿಯ ಕ್ರೋಮೋಸೋಮುಗಳು 
ಈ ಕ್ರೋಮೋಸೋಮುಗಳು ಡಿವೈರ ಗಣದ ಕೀಟಗಳ ಡಿಂಬಗಳ ಜೊಲ್ಲುರಸ 
ಗ್ರಂಥಿ, ಅನ್ನನಾಳ , ಶ್ವಾಸನಾಳ, ಸಿಸ್ಟ ಜೀವಕೋಶಗಳಲ್ಲಿ ಮಾಫಿಯನ್ 
ನಳಿಕೆಗಳಂತಹ ಸೊಮ್ಯಾಟಿಕ್ (Somatic ) ಅಂಗಾಶಗಳಲ್ಲಿ ಮಾತ್ರ ದೊರಕುತ್ತವೆ. 
ಸಾಮಾನ್ಯ ಕ್ರೋಮೋಸೋಮುಗಳಿಗೂ ಇವಕ್ಕೂ ಗಾತ್ರದಲ್ಲಿ ಅಜಗಜಾಂತರ. 
ಅವಕ್ಕಿಂತ ಇವು ನೂರಕ್ಕಿಂತಲೂ ಮಿಗಿಲಾಗಿ ಉದ್ದವಾಗಿವೆ ಮತ್ತು ದಪ್ಪವಾಗಿವೆ, 


ಜೀವಕೋಶ 


೧೧೯೫ 


ಕೋಶಾವಸ್ಥೆಯನ್ನು ತಲುಪುವ ಡಿಂಬಗಳ ಜೊಲ್ಲುರಸ ಗ್ರಂಥಿಯ ಅಂಗಾಂಶಗಳಲ್ಲಿ 
ಇವು ಅತಿ ಹೆಚ್ಚಿನ ಗಾತ್ರವನ್ನು ತಲುಪುತ್ತವೆ. ನ್ಯೂಕ್ಲಿಯಸ್‌ನ ವ್ಯಾಸಕ್ಕಿಂತಲೂ 
ಹೆಚ್ಚು ಉದ್ದವಾಗಿರುವುದರಿಂದ ನ್ಯೂಕ್ಲಿಯಾರ್‌ ಪಟಲದ ಒಳಗೆ ಚೆನ್ನಾಗಿ ಸುತ್ತಿ 
ಕೊಂಡಿರುತ್ತವೆ. 

ಈ ಕೋಮೋಸೋಮುಗಳಲ್ಲಿ ಅನೇಕ ಅಡ್ಡ ರೇಖೆಗಳಿರುತ್ತವೆ. ಈ ಪಟ್ಟಿ 
ಗಳಲ್ಲಿ ಕೆಲವು ಬಣ್ಣವನ್ನು ಹೆಚ್ಚಾಗಿ ಗ್ರಹಿಸುತ್ತವೆ, ಕೆಲವು ಕಡಿಮೆ ಗ್ರಹಿಸು 
ತವೆ . ಹೀಗೆ ಬಣ್ಣ ಗ್ರಹಿಸಿದ ಪಟ್ಟಿಗಳಿಗೆ ಅಂತರ ಪಟ್ಟಿ ( Inter band) ಗಳೆಂದು 
ಹೆಸರು . ಈ ಪಟ್ಟಿಗಳ ಜೋಡಣೆ ಒಂದು ಜಾತಿಗೆ ಸೇರಿದ ಕೀಟಳದ ಡಿಂಬಗಳಲ್ಲಿ 
ನಿರ್ದಿಷ್ಟವಾಗಿರುತ್ತದೆ. ಸಾಮಾನ್ಯವಾಗಿ ಫಾಲ್ಕನ್ ವರ್ಣವನ್ನು ಉಪಯೋಗಿಸಿ 
ಈ ಪಟ್ಟಿಗಳನ್ನು ಚೆನ್ನಾಗಿ ಅಭ್ಯಾಸಮಾಡಬಹುದು . ಆದುದರಿಂದ ಈ ಪಟ್ಟಿಗಳಲ್ಲಿ 
ಡಿರ್ಎಎ ಅಂಶ ಅಧಿಕವಾಗಿದೆ ಎಂದು ಹೇಳಬಹುದು. ಈ ಪಟ್ಟಿಗಳು ಕೊಮೊ 
ಸೋಮಿನ ಅಗಲ ಪೂರ್ತಿ ಹರಡಿವೆ. ಈ ಪಟ್ಟಿಗಳಲ್ಲಿ ಅಡ್ಡ ಸಾಲಾಗಿ ಜೋಡಿಸಿದ 
ಕ್ರೋಮೋಮಿಯರ್‌ಗಳಿವೆ. ಅಂತರ ಪಟ್ಟಿಗಳಲ್ಲಿ ಬಹಳ ಕಡಮೆ ನೂಕ್ಲಿಯರ್ 
ಆಮ್ಲವಿದೆ. 

ಕೈ ರೋನಾಮಸ್ ( Chironomus ) ಕೀಟದ ಡಿಂಬದ ಜೊಲ್ಲುರಸಗಳಲ್ಲಿ 
೧೮೮೧ರಲ್ಲಿ ಮೊದಲ ಬಾರಿಗೆ ಬಾಲ್ಬಿನಿ ( Balbini ) ಈ ಕ್ರೋಮೋಸೋಮು 
ಗಳನ್ನು ಕಂಡನು . ಅನಂತರ ೧೮೮೪ರಲ್ಲಿ ಕೋಲ್ಪೆಲ್ ಮತ್ತು ಕರ್ನಾಮ್ 
( Koreshelt & Carnoy ) ಇದನ್ನು ಕಂಡುಹಿಡಿದರು . ಅವರು ಈ ಕ್ರೋಮೋ 
ಸೋಮುಗಳನ್ನು ಸ್ಟ್ರೀಮ್ (Spireme) ಎಂದು ಕರೆದರು. ಕೊಮೊ 
ಸೋಮುಗಳಲ್ಲಿ ಕಾಣಿಸುವ ಪಟ್ಟಿಗಳು ಸಾಲಾಗಿ ಹರಡಿದ “ ಜೀನ್ ” ಗಳ ವಿನ್ಯಾಸ 
ಎಂದು ೧೯೦೦ರಲ್ಲಿ ಕೊಸ್ಟಾಫ್ ( Kostoff ) ಅಭಿಪ್ರಾಯಪಟ್ಟನು. 


ಕ್ರೋಮೊ ನೀಮ 


ಕೋಮೊ ಮಿಯರ್ 


ಈ ಓರೀಮು ಅವಿಚ್ಛಿನ್ನವಾದ ಸುರುಳಿಯಲ್ಲ. ಅದರಲ್ಲಿ ಪ್ರತ್ಯೇಕವಾದ 
ಬೇರೆ ಬೇರೆಕ್ರೋಮೋಸೋಮುಗಳಿವೆ ಎನ್ನು ವುದನ್ನು ೧೯೩೩ರಲ್ಲಿ ಹೈಟ್ಸ್ ಮತ್ತು 
ಬಾಯರ್‌ ( Heitz & Bauyer ) ತೋರಿಸಿಕೊಟ್ಟರು. ಈ ಕೋಮೋಸೋಮು 
ಗಳು ಹ್ಯಾಸ್ಟಾಯಿಡ್ ಸಂಖ್ಯೆಯಲ್ಲಿವೆ . ಇವು ಒಂದು ಜೋಡಿಯ ಸಾದೃಶ 


00 


ಪ್ರಬುದ್ಧ ಕರ್ಣಾಟಕ 
ಕೋಮೋಸೋಮುಗಳು ವಿಲೀನಗೊಂಡು ಉಂಟಾಗಿವೆ. ೧೯೩೩ - ೩೫ರಲ್ಲಿ 
ಪೇಯಿಂಟರ್‌ (Painter ) ಮೊದಲಬಾರಿಗೆ ಈ ಕೋಮೋಸೋಮುಗಳನ್ನು ಆನು 
ವಂಶೀಯ ಅಭ್ಯಾಸಕ್ಕೆ ಬಳಸಿಕೊಂಡನು. ಬೇರೆ ಬೇರೆಯಾಗಿ ಸ್ವತಂತ್ರವಾದ 
ಅಭ್ಯಾಸ ನಡೆಸಿ ೧೯೩೪ರಲ್ಲಿ ಬ್ರಿಡ್ಡಸ್ ( Bridges) ಮತ್ತುಕೋಲ್ಟಾಫ್ ( Kolt 
Zaf) ರವರು ಪಾಲಿತೀನ್ ಕೋಮೋಸೋಮುಗಳಿಗೂ ಮೈಟಾಟಿಕ್ ಕೋಮೋ 
ಸೋಮುಗಳಿಗೂ ಇರುವ ಸಾಮ್ಯವನ್ನು ತೋರಿಸಿಕೊಟ್ಟರು. ಇವು ಒಟ್ಟಿನಲ್ಲಿ 
ಪ್ರೊಫೇಸ್ ಅವಸ್ಥೆಯ ಕ್ರೋಮೋಸೋಮುಗಳಂತೆ ಇವೆ ಎಂಬ ಅಭಿಪ್ರಾಯವನ್ನು 
ವಿಜ್ಞಾನಿಗಳ ಮುಂದಿಟ್ಟರು. ಈ ಕ್ರೋಮೋಸೋಮುಗಳಲ್ಲಿ ಸುರುಳಿ ಬಿಡಿಸಿ 
ಕೊಂಡು, ಅವು ಅನೇಕ ಸಾರಿ ಪುನಃಪುನಃ ವಿಭಾಗವಾಗಿ, ಹೀಗೆ ವಿಭಜನೆಯಿಂದ 
ಉಂಟಾದ ಭಾಗಗಳು ವಿಂಗಡಣೆಯಾಗದೆ ಒಟ್ಟಿಗೆ ಉಳಿದಿವೆ . ಸುರುಳಿ ಬಿಡಿಸಿ 
ಕೊಂಡಿದ್ದರಿಂದ ಉದ್ದವಾದವು, ಬೆಳವಣಿಗೆಯಿಂದ ದಪ್ಪನಾದವು. ಇದು ಅವು 
ಗಳ ಗಾತ್ರ ಮತ್ತು ಉದ್ದವನ್ನು ವಿವರಿಸಲು ಇರುವ ಉತ್ತರ, ಜೊಲ್ಲುರಸ 
ಗ್ರಂಥಿಯ ಕ್ರೋಮೋಸೋಮುಗಳು ಎಂಡೋಪ್ಲಾಯಿಡಿ ( Endoptoidy ) ಎಂಬ 
ಘಟನೆಯ ವಿಶೇಷ ರೂಪ ಎನ್ನು ವುದು ಇನ್ನೊಂದು ಅಭಿಪ್ರಾಯ. ಇವನ್ನು 
ಖಾಯಂ ಆಗಿ ಪ್ರೊಫೇಸ್ ಅವಸ್ಥೆಯಲ್ಲಿ ಉಳಿದ ಕ್ರೋಮೋಸೋಮುಗಳೆಂದು 
ಪರಿಗಣಿಸಲಾಗಿದೆ. ಇವುಗಳ ರಚನೆಯಲ್ಲಿ ಅನೇಕ ಎಳೆಗಳು ಸೇರಿರುವುದರಿಂದ 
ಇವಕ್ಕೆ ಪಾಲಿತೀನ್ ಎಂಬ ಹೆಸರು ಬಂದಿತು. 
ಆ ಡ್ರಾಸೊಫಿಲ ಮೆಲನೊಗ್ಯಾಸ್ಟರ್ ( Drasophila melonogaster ) 
ನಲ್ಲಿ ಈ ಪಾಲಿತೀನ್ ಕ್ರೋಮೋಸೋಮುಗಳು ಸಾಮಾನ್ಯ ಕ್ರೋಮೋಸೋಮು 
ಗಳಿಗಿಂತ ೧೦೦೦ ದಷ್ಟು ದೊಡ್ಡವಾಗಿವೆ. ಸಾಮಾನ್ಯ ಕ್ರೋಮೋಸೋಮುಗಳ 
ಉದ್ದ ಅತಿ ಹೆಚ್ಚು ಎಂದರೆ ೭ .೫ , ಆದರೆ ಪಾಲಿತೀನ್ ಕೊಮೋಸೋಮುಗಳ 
ಉದ್ದ ೨೦೦೦ ಇದೆ. ಇದು ೯ ಅಥವ ೧೦ರಷ್ಟು ನಡೆಯುವ ದ್ವಿಪ್ರತಿಯಿಂದಾಗಿ 
ಈ ಗಾತ್ರವನ್ನು ತಲುಪುತ್ತವೆ. ಹೀಗಾದಾಗ ೧೦೦೦ ದಷ್ಟು ಡಿ. ಎನ್ . ಎ . 
ಅಂಶವೂ ಅಧಿಕವಾಗುತ್ತದೆ. 

ರಚನೆ : ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಉದ್ದಕ್ಕೂ ಹರಡಿರುವ ಪಟ್ಟಿ 
ಗಳು ವಾಸ್ತವವಾಗಿ ತಟ್ಟೆ ಗಳಂತಿವೆ. ಇಲ್ಲಿ ಇರುವ ಅನೇಕಕ್ರೋಮೋಮಿಯರ್ ಗಳು 
ಕೊನಿಮೇಟಗಳಿಂದ ಪರಸ್ಪರ ಅಂಟಿಕೊಂಡಿವೆ. ಒಂದು ಪಟ್ಟಿಯ 
ಕೋಮೋಮಿಯರ್‌ಗಳಿಗೂ ಇನ್ನೊಂದು ಪಟ್ಟಿಯ ಕೊನೊಮಿಯರ್‌ಗಳಿಗೂ 
ನಡುವೆ ಉದ್ದನೆಯ ದಾರಗಳ ಸಂಬಂಧವಿದೆ. ಅಂತರ ಪಟ್ಟೆಗಳ ಭಾಗದಲ್ಲಿ 
ಪ್ರೊಟೀನ್‌ಗಳಿರಬಹುದು, ಆದರೆ ಡಿಎನ್ಎ ಇಲ್ಲದಿರಬಹುದು, 

ಪ್ರತಿ ಪಟ್ಟಿ ಗೂ ನಡುವೆ ಇರುವ ದೂರದಲ್ಲಿ ಅಪಾರ ವ್ಯತ್ಯಾಸವಿದೆ. ಕೆಲವು 
ಸಾರಿ ಅನೇಕ ತೆಳುವು ಪಟ್ಟಿಗಳು ಒಟ್ಟಾಗಿ ಸೇರಿ ಒಂದು ದಪ್ಪ ಪಟ್ಟಿಯಾಗಿ 


ಜೀವಕೋಶ 

೧೧೯೬ 
ಕಾಣಬಹುದು. ಆದರೆ ಇದು ನಿಜವಲ್ಲ. ಕಾರಣ ಅವುಗಳ ನಡುವಿನ ಅಂತರ 
ಪಟ್ಟೆಗಳ ಭಾಗ ಬಹಳ ಸೂಕ್ಷ್ಮವಾಗಿದ್ದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. 

ಒಂದೊಂದು ಪಟ್ಟಿಯ ಚಹರೆಯು ಬಹಳ ವಿಶೇಷವಾದುದು. ಒಂದು 
ಪಟ್ಟಿ ಯ ವರ್ಣಗ್ರಾಹಕ ಲಕ್ಷಣವು ಅದರ ದಪ್ಪವನ್ನನುಸರಿಸದೆ ಅದರ ಜೀವ 
ರಸಾಯನಿಕ ರಚನೆಯನ್ನು ಅನುಸರಿಸುತ್ತದೆ. ಅನೇಕ ಸಾರಿ ಒಂದೇ ದಪ್ಪವಾದ 
ಮತ್ತು ಒಂದೇ ಆಕಾರದ ಎರಡು ಪಟ್ಟೆಗಳು ತುಂಬಾ ಹತ್ತಿರದಲ್ಲಿರಬಹುದು, 
ಅವುಗಳ ನಡುವೆ ಅತಿ ಕಿರಿದಾದ ಸ್ಥಳವಿರಬಹುದು. ಅವನ್ನು ಜೋಡಿಪಟ್ಟೆ ಅಥವ 
ಡಬ್ಲೆಟ್ ( Doublet ) ಗಳೆನ್ನು ತ್ತಾರೆ. 

ಒಂದುಕ್ರೋಮೋಸೋಮಿನ ಮೇಲಿರುವ ಪಟ್ಟಿಗಳ ಸಂಖ್ಯೆ ಒಂದು ಪ್ರಭೇದ 
ದಿಂದ ಇನ್ನೊಂದಕ್ಕೆ ವ್ಯತ್ಯಾಸಗಳನ್ನು ತೋರುತ್ತದೆ. ಡಾ . ಮೆಲನೊಗ್ಯಾಸ್ಟರ್‌ನಲ್ಲಿ 
ಈ ಪಟ್ಟಿಗಳ ಅಂದಾಜನ್ನು ಕಂಡಿದ್ದಾರೆ. ' X ' ಕ್ರೋಮೋಸೋಮಿನಲ್ಲಿ 
೧೦೦೦ ಕ್ಕೂ ಮೇಲ್ಪಟ್ಟು ಪಟ್ಟಿಗಳಿವೆ. ಅದರ ಕೊಮೋಸೋಮುಗಳಲ್ಲಿ ಒಟ್ಟು 
೫೧೦೦ ಪಟ್ಟೆಗಳಿವೆ. ವಿವರವಾಗಿ ಅಭ್ಯಾಸಮಾಡಿದರೆ ಇನ್ನೂ ಹೆಚ್ಚು ಪಟ್ಟೆಗಳು 
ಸಿಗಬಹುದು. 

ಈ ಪಾಲಿಟೀನ್ ಕ್ರೋಮೋಸೋಮುಗಳಲ್ಲಿ ವ್ಯಾಸ ಅದರ ಉದ್ದಕ್ಕೂ 
ಒಂದೇ ರೀತಿ ಇರುವುದಿಲ್ಲ. ಕೆಲವು ಭಾಗಗಳಲ್ಲಿ ವಿಶಾಲವಾದ ಹರಡಿದಂತಹ 
ರಚನೆಗಳಿರಬಹುದು. ಇವನ್ನು ಪಫ್ (Puf) ಎಂದು ಕರೆಯುತ್ತಾರೆ. ಕೆಲವು 
ಭಾಗಗಳಲ್ಲಿ ಕಿರಿದಾಗಿ ಇಕ್ಕಟ್ಟಾಗಿರಬಹುದು. 
- ಡಾ . ಮೆಲನೊಗ್ಯಾಸ್ಟರ್‌ನಲ್ಲಿ ಈ ಪಾಲಿಟೀನ್ ಕೊಮೋಸೋಮುಗಳು 
ಕ್ರೋಮೋಸೆಂಟರ್ ( Chromocenter ) ಎಂಬ ಕೇಂದ್ರ ಬಿಂಬಕ್ಕೆ ಅಂಟಿಕೊಂಡ 
ಐದು ಉದ್ದವಾದ ಮತ್ತು ಒಂದು ಚಿಕ್ಕದಾದ ಎಳೆಗಳಂತಹ ಬಾಹುಗಳು ಇವೆ . 
ಈ ಕೊಮೋಸೆಂಟರ್ ಬಳಿ ಒಂದು ದೊಡ್ಡ ನ್ಯೂಕ್ಲಿಯೋಲಸ್ ಕೂಡ ಇದೆ. ಇದು 
ತೆಳುವಾದ ಕೊಮಾಟನ್ ತಂತುವಿನಿಂದ ಕೋಮೋಸೆಂಟರ್‌ಗೆ ಅಂಟಿಕೊಂಡಿದೆ. 
ಎಲ್ಲಕ್ರೋಮೋಸೋಮ್ ಗಳ ಸೆಂಟೋಮಿಯರ್‌ಗಳೂ ಮತ್ತು ಅವುಗಳ ಪಕ್ಕ 
ಕ್ಕಿರುವ ಹೆಟರೊಕೊಮಾಟಿಕ್ ಭಾಗವೂ ಸೇರಿಕೊಮೋಸೆಂಟರ್ ಆಗಿದೆ. ಈ 
ಆರು ಎಳೆಗಳು ಸಾಮಾನ್ಯ ಕ್ರೋಮೋಸೋಮುಗಳನ್ನು ಹೋಲುತ್ತವೆ ಮತ್ತು 
ಅವನ್ನು ಪ್ರತಿನಿಧಿಸುತ್ತವೆ ಎಂದು ತೋರಿಸಿಕೊಟ್ಟಿದ್ದಾರೆ. ಚಿಕ್ಕ ಬಾಹು ನಾಲ್ಕನೆಯ 
ಕ್ರೋಮೋಸೋಮನ್ನೂ , ಅತಿ ಉದ್ದವಾದ ಬಾಹು ' X 'ಕ್ರೋಮೋಸೋಮನ್ನೂ 
ಉಳಿದ ನಾಲ್ಕು ಬಾಹುಗಳು ಎರಡು ಮತ್ತು ಮೂರನೆಯ • V > ಆಕಾರದ 
ಕ್ರೋಮೋಸೋಮುಗಳನ್ನೂ ಪ್ರತಿನಿಧಿಸುತ್ತವೆ. ಹೆಣ್ಣಿನಲ್ಲಿ ' X ' ಕೊಮೊ 
ಸೋಮನ್ನು ಸೂಚಿಸುವ ಎರಡು ಎಳೆಗಳಿವೆ . ಆದರೆ ಗಂಡಿನಲ್ಲಿ ಒಂದೇ - X ? 
ಪ್ರತಿನಿಧಿ ಇದೆ. ' Y ' ನ್ನು ಪ್ರತಿನಿಧಿಸುವ ಬಾಹು ತುಂಬಾ ಗಿತ್ತು . ಅದು 
ಕೋಮೋಸೆಂಟರ್ ರಚನೆಯಲ್ಲಿ ವಿಲೀನವಾಗಿದೆ. 


೧೧೯೮ 


ಪ್ರಬುದ್ಧ ಕರ್ಣಾಟಕ 


50 4 


2R 


, y 


2L 


Sks 


ಡ್ರಾಸೋಫಿಲ ನೊಣದ ಲಾಲಾರಸಗ್ರಂಥಿಯ ಕ್ರೋಮೋಸೋಮುಗಳು. 

X ಮೊದಲನೆಯ ಕೊನೋಸೋಮು. 
2L ಎರಡನೆಯದರ ಎಡಭಾಗ. 
2R ಎರಡನೆಯದರ ಬಲಭಾಗ. 
3L ಮೂರನೆಯದರ ಎಡಭಾಗ. 
3R ಮೂರನೆಯದರ ಬಲಭಾಗ, 
4 ನಾಲ್ಕನೆಯದು. 


ಕೊಮೊಸೆಂಟರ್‌ನ ಗಾತ್ರ ಹತ್ತಿರವಿರುವ ಹೆಟರೊಕೊಮಾಟಿಕ್ 
ಖಂಡಗಳ ಗಾತ್ರವನ್ನು ಅನುಸರಿಸುತ್ತದೆ. ಡಾಸೋಫಿಲ ಜಾತಿಯ ಎಲ್ಲಾ 
ಪ್ರಭೇದಗಳಲ್ಲಿಯೂ ಕ್ರೋಮೋಸೆಂಟರ್‌ಗಳಿವೆ. ಆದರೆ ಸೈಯಾರಿಡೆ (Sciaridae ), 
ಕೈರೋನಾಮಿಡೆ ( Chironomidae) ಮುಂತಾದ ಡಿಷ್ಟೆರ ಗಣದ ಇತರ ಕುಟುಂಬದ 
ಕೀಟಗಳಲ್ಲಿಕ್ರೋಮೋಸೆಂಟರ್ ಇಲ್ಲ ; ಹಾಗೆಂದ ಮಾತ್ರಕ್ಕೆ ಇವುಗಳಲ್ಲಿ ಹೆಟರೋ 
ಕೊಮಾಟಿನ್ ಭಾಗಗಳು ಇಲ್ಲವೆಂದಲ್ಲ. 

ಈ ಹೆಟರೋಮ್ಯಾಟಿನ್ ನಲ್ಲಿ ಹೆಟ್ಟ ( Heitza ) ಎರಡು ರೀತಿಯನ್ನು 
ವಿಂಗಡಿಸಿ ವಿವರಿಸಿದ್ದಾನೆ. ( ೧) ಆಿ ( Alfa ) ಹೆಟರೋಕ್ರೋಮ್ಯಾಟಿನ್ ; ಇದು 
ಕೊಮೋಸೆಂಟರ್‌ನಲ್ಲಿ ಒತ್ತಾದ ಭಾಗವಾಗಿದೆ. ( ೨) ಬೀಟ ( Beta ) ಹೆಟರೋ 
ಕೊನಾಟನ್ ; ಇದು ಶಿಥಿಲಭಾಗ, ಕೊಮೋಸೆಂಟರಿಗೆ ಹತ್ತಿರದಲ್ಲಿರುವ 
ಕೋಮೋಸೋಮುಗಳ ಅಂಶ. 

- ಒತ್ತಾದ ಹೆಟರೊಕೊಮ್ಯಾಟಿನ್ ಭಾಗದಲ್ಲಿ ಈ ರೀತಿಯ ಕ್ರಮವಾದ 
ರಚನೆ ಇಲ್ಲ, ಆದುದರಿಂದ ಕ್ರಮಬದ್ಧ ವಾದ ಪಟ್ಟಿಗಳು ಇಲ್ಲ. 


ಜೀವಕೋಶ 


೧೧೯೯ 


ಜೊಲ್ಲು ರಸಗ್ರಂಥಿಕೋಶಗಳ ನ್ಯೂಕ್ಲಿಯಸ್‌ಗಳಲ್ಲಿ ಸರ್ವಥಾ ನ್ಯೂಕ್ಲಿಯೋ 
ಲಸ್‌ಗಳು ಇದ್ದೇ ಇರುತ್ತವೆ. ಕೆಲವರಲ್ಲಿ ಇವುಕ್ರೋಮೋಸೋಮುಗಳ ಪ್ರವರ್ದ 
ಗಳಂತೆ ಕಾಣಿಸಿಕೊಳ್ಳುತ್ತವೆ. ಆದರೆ ಇನ್ನೂ ಕೆಲವರಲ್ಲಿ ಕ್ರೋಮೋಸೋಮುಗಳ 
ನಡುಭಾಗದಲ್ಲಿರುತ್ತವೆ. ಇಂದಿನವರೆಗೆ ಅಭ್ಯಸಿಸಿರುವ ಪ್ರಭೇದಗಳಲ್ಲಿ ಇದು ಸಡಿಲ 
ವಾದ, ಹೆಟರೋಕ್ರೋಮ್ಯಾಟಿನ್ ಭಾಗವನ್ನೊಳಗೊಂಡ ಪ್ರದೇಶದಿಂದ ಬೆಳೆಯು 
ವುದಾಗಿ ತಿಳಿದುಬಂದಿದೆ. ಡ್ರಾ . ಮೆಲನೋಗ್ಯಾಸ್ಟರ್‌ನಲ್ಲಿ ಇದು ' X 'ಕ್ರೋಮೋ 
ಸೋಮಿನ ಮೇಲಿದೆ. ಡಾಸೊಫಿಲ ಜಾತಿಯ ಅನೇಕ ಪ್ರಭೇದಗಳು ಈ ಲಕ್ಷಣ 
ವನ್ನು ಹೊಂದಿವೆ . ಡ್ರಾಸೋಫಿಲ ಜಾತಿಯಲ್ಲಿ ವಿಶೇಷವಾಗಿ , ಡಿಪ್ಟರ ಗಣದಲ್ಲಿ 
ಸಾಮಾನ್ಯವಾಗಿ ನ್ಯೂಕ್ಲಿಯೋಲಸ್‌ಗಳ ಸಂಖ್ಯೆ ಮತ್ತು ವಿಸ್ತರಣೆ ವಿವಿಧ ಪ್ರಭೇದ 
ಗಳಲ್ಲಿ ಬೇರೆಬೇರೆಯಾಗಿದೆ. 

ಈ ಕ್ರೋಮೋಸೋಮಿನಲ್ಲಿರುವ ಪಟ್ಟೆ ಗಳು ವಿಶೇಷ ಭಿನ್ನತೆಗಳನ್ನು 
ಪ್ರದರ್ಶಿಸುವುದರಿಂದ ಪಟ್ಟಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಬಹುದು. ಇದರಿಂದ 
ಈ ಪಟ್ಟಿಗಳ ವಿನ್ಯಾಸ, ಮತ್ತು ಅವುಗಳ ಸ್ಥಾನವನ್ನು ಗುರುತಿಸಿ ನಕ್ಷೆಗಳನ್ನು 
ಬರೆಯಬಹುದು. 

೧೯೩೫ರಲ್ಲಿ ಬ್ರಿಡಸ್ ( Bridges ) ಪಟ್ಟೆ ಗಳನ್ನು ಸಂಖ್ಯೆಯಿಂದ ಗುರುತಿಸುವ 
ಕ್ರಮವನ್ನು ರೂಢಿಗೆ ತಂದನು. ಈ ಕ್ರಮವನ್ನೇ ಕೊಂಚ ಮಾರ್ಪಡಿಸಿ 
ಅನೇಕ ಅನ್ವೇಷಕರು ಉಪಯೋಗಿಸಿಕೊಂಡಿದ್ದಾರೆ. ಡಾ . ಮೆಲನೋಗ್ಯಾಸ್ವರದ 
ಕ್ರೋಮೋಸೋಮುಗಳನ್ನು ಪೂರ್ತಾ ೧೦೨ ಸಮಭಾಗದ ಖಂಡಗಳಾಗಿ ವಿಭಾಗಿಸಿ 
ದ್ದಾರೆ, 


ಮೊದಲನೆಯ ಕ್ರೋಮೋಸೋಮಿನಲ್ಲಿ ೨೦ ( ೧ರಿಂದ ೨೦) 
ಎರಡನೆಯ ಕ್ರೋಮೋಸೋಮಿನಲ್ಲಿ ೪೦ ( ೨೧ರಿಂದ ೬೦) 
ಮೂರನೆಯ ಕ್ರೋಮೋಸೋಮಿನಲ್ಲಿ ೪೦ (೬೧ರಿಂದ ೧೦೦) 
ನಾಲ್ಕನೆಯ ಕ್ರೋಮೋಸೋಮಿನಲ್ಲಿ ೨೦ ( ೧೦೧ರಿಂದ ೧೨೦ ). 


ಈ ಪ್ರತಿ ಖಂಡವನ್ನೂ , ಪುನಃ ಸಣ್ಣ ಭಾಗಗಳಾಗಿ ವಿಂಗಡಿಸಿ , ಈ ಉಪ 
ಭಾಗಗಳನ್ನು ಇಂಗ್ಲೀಷು ಅಕ್ಷರಮಾಲೆಯ ದೊಡ್ಡ ಅಕ್ಷರಗಳಿಂದ ಗುರುತಿಸಿದರು 
ಈ ಉಪಭಾಗಗಳಲ್ಲಿರುವ ಪ್ರತಿಯೊಂದು ಪಟ್ಟಿ ಗೂ ಒಂದೊಂದು ಅಂಕಿಯನ್ನು 
ಕೊಟ್ಟರು. 

ಉದಾ: ೧೬A ಅಂದರೆ X ಕ್ರೋಮೋಸೋಮಿನ ' A ' ಪಟ್ಟಿ , ೧೬AL - ೨ 
ಎಂದರೆ ಆ ಪಟ್ಟಿ ಬಿಂದುವಿನಲ್ಲಿರುವ ಅವಳಿ ಪಟ್ಟಿಗಳು . 

ಒಂದೊಂದು ಪಟ್ಟಿಯೂ ಒಂದೊಂದು ಜೀನನ್ನು ಪ್ರತಿನಿಧಿಸುತ್ತಿದೆ ಎನ್ನುವ 
ಏಕಪಟ್ಟಿ - ಏಕಜೀನ್ ' ವಾದವೊಂದಿದೆ. ಇದರ ರೀತಿಯಿಂದ ಒಂದು 


೧೨೦೦ 

ಪ್ರಬುದ್ಧ ಕರ್ಣಾಟಕ 
ಪಾಲಿಟ್ರನ್ ಕ್ರೋಮೋಸೋಮಿನ ಪಟ್ಟಿಗಳ ಕ್ರಮವು, ಲಿಂಕೇಜ್ ( Linkage ) 
ನಕ್ಷೆಯ ಜೀನ್ ಬಿಂದುಗಳ ಕ್ರಮಕ್ಕೆ ಅನುರೂಪವಾಗಿದೆ. ಪಟ್ಟಿಗಳ ಪುನರಾವೃತ್ತಿ 
ಮತ್ತು ಇಲ್ಲದಿರುವಿಕೆಯಿಂದ ಕೂಡಿದ ಡಾಸೋಫಿಲ ಪ್ರಭೇದದ ಅಭ್ಯಾಸದಿಂದ 
ಜೀನ್ ಬಿಂದುಗಳಿಗೂ ಮತ್ತು ಪಟ್ಟೆಗಳಿಗೂ ಸಂಬಂಧವಿರುವುದಾಗಿ ತಿಳಿದುಬಂದಿದೆ. 
- ಹೋಮೋಜೋಗಸ್ ಅವಸ್ಥೆಯಲ್ಲಿ ಅನೇಕ ಪಟ್ಟಿಗಳ ಅಭಾವ ಮಾರಕವಾಗ 
ಬಹುದು. ಅಪರೂಪವಾಗಿ ಸಣ್ಣ ಪುಟ್ಟ ಅಭಾವಗಳನ್ನುಳ್ಳ ನೊಣಗಳು ಬದುಕ 
ಬಹುದು. ಹೆಟರೊಜೈಗೋಟ್ ಅವಸ್ಥೆಯಲ್ಲಿಯೂ ಅವುಗಳ ಉಳಿವು ಅಭಾವ 
ಭಾಗದ ಉದ್ದವನ್ನು ಅನುಸರಿಸುತ್ತದೆ. ಒಂದು ಪಟ್ಟಿ ಅಭಾವವಿರುವ ನೊಣಗಳು 
ಬದುಕುವ ಸಾಧ್ಯತೆ ಎರಡು ಪಟ್ಟೆಗಳ ಅಭಾವದ ನೊಣಗಳಿಗಿಂತ ಉತ್ತಮ . 

ಒಂದೊಂದು ಪಟ್ಟಿಯೂ ಒಂದೊಂದು ಜೀನನ್ನು ಪ್ರತಿರೂಪಿಸುತ್ತದೆ ಎನ್ನು 
ವುದರಲ್ಲಿ ಸಂಶಯವಿಲ್ಲ . ಈ ಪಟ್ಟಿಯಲ್ಲಿರುವ ಮೋಮಿಯರ್‌ಗಳನ್ನು 
ಪ್ರತ್ಯೇಕಿಸಬಹುದಾದರೆ ಆಗ ಒಂದೊಂದು ಕ್ರೋನೋಮಿಯರೂ ಒಂದೊಂದು 
ಜೀನನ್ನು ಪ್ರತಿರೂಪಿಸುತ್ತದೆ ಎಂದು ಹೇಳಬಹುದು. 
- ಡಿಂಬದ ಕೆಲವು ನಿರ್ದಿಷ್ಟವಾದ ಅವಸ್ಥೆಯಲ್ಲಿ ಕೆಲವು ಪಟ್ಟಿಗಳ ಘನೀಕರಣ 
ದಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತವೆ. ಹೀಗೆ ಸ್ಥಳೀಯವಾಗಿ ಕಾಣಿಸಿಕೊಳ್ಳುವ 
ಊದುವಿಕೆಗಳಿಗೆ ಪಫ್ ( Puf) ಎಂದು ಹೆಸರು. ಪಫ್ ಗಳೇ ಅಲ್ಲದೆ ಕೆಲವು 
ವಿಶೇಷ ಭಾಗಗಳಲ್ಲಿ ಇನ್ನೊಂದು ರೀತಿಯ ಊದುವಿಕೆಗಳಿವೆ . ಇವಕ್ಕೆ ಬಾಲ್ಪಿನಿ 
ಉಂಗುರ ( Balbini Ring) ಗಳೆಂದು ಹೆಸರು. ಬಾಲ್ಪನಿ ಉಂಗುರಗಳು ಕಾಣಿಸಿ 
ಕೊಳ್ಳುವ ಆ ಜೀವಕೋಶಗಳ ವಿಶೇಷ ಕ್ರಿಯಾ ಲಕ್ಷಣಗಳೆಂದು ಫಾಲ್ದಾರ್‌ ಮತ್ತು 
ಮೆಟ್ಟ ( ೧೯೫೫ ) ತಿಳಿಸಿದ್ದಾರೆ. ಈ ಉಂಗುರಗಳು ಕೊಮೋಮಿಯರ್‌ಗಳ 
ರಚನೆಯ ತಾತ್ಕಾಲಿಕ ಮಾರ್ಪಾಡುಗಳಿಂದ ಉಂಟಾಗುತ್ತವೆ. ಕೆಲವು ಕಾಲಾ 
ನಂತರ ಈ ಉಂಗುರಗಳು ಸ್ವಸ್ಥಿತಿಗೆ ಹಿಂದಿರುಗುತ್ತವೆ. ಈ ಉಂಗುರಗಳು ಒಂದು 
ನಿರ್ದಿಷ್ಟವಾದ ಅಂಗಾಂಶದಲ್ಲಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತವೆ. 
ಇವು ಡಿಂಬದ ಬದುಕಿನಲ್ಲಿ ಕಾಣಿಸಿಕೊಳ್ಳುವ ಕಾಲವನ್ನು ಭವಿಷ್ಯ ನುಡಿಯಬಹುದು. 
ಹೀಗೆ ಊದಿಕೊಂಡ ಭಾಗಗಳ ಸುತ್ತಲೂ ಬೇಸೋಫಿಲ್ (Basophil) ಗುಣವುಳ್ಳ 
ಹನಿಗಳ ಮತ್ತು ಕಣಗಳ ಸಂಗ್ರಹವಾಗುತ್ತದೆ. ಒಂದು ಪಟ್ಟಿ ಯ ಹಿಗ್ಗುವಿಕೆಯಿಂದ 
ಈ ಬಾನಿ ಉಂಗುರಗಳಾಗುತ್ತವೆ ಎನ್ನುವುದನ್ನು ೧೯೫೬ರಲ್ಲಿ ಬೀರ್‌ಮನ್ 
ತೋರಿಸಿಕೊಟ್ಟರು. 

- ೧೦೦೦ಕ್ಕೂ ಹೆಚ್ಚು ಅತಿ ಸೂಕ್ಷ್ಮವಾದಕೋಮೊನಿಮೇಟಗಳು - ಈ ಪಟ್ಟಿ 
ಗಳ ಮೂಲಕ ಹಾದುಹೋಗಿವೆ. ಈ ಕೋಮೊನಿಮೇಟಗಳು ಒಂದು ನಿರ್ದಿಷ್ಟ 
ವಾದ ಪಟ್ಟಿಯಲ್ಲಿ ಕುಣಿಕೆಗಳ ಗುಂಪಾಗಿ ಲ್ಯಾಂಪ್ ಬ್ರಷ್ ಕ್ರೋಮೋಸೋಮು 
ಗಳಂತಹ ರೂಪವನ್ನು ಕೊಡುತ್ತವೆ ಎನ್ನು ವುದು ' ಪಾಲಿತೀನ್ ' ವಾದದ 


S 


ಜೀವಕೋಶ 


ಮುಖ್ಯಾಂಶ. ಇದರಿಂದಾಗಿ ಲ್ಯಾಂಪ್ ಬ್ರಷ್ ಕ್ರೋಮೋಸೋಮುಗಳಿಗೂ ಪಾಲಿ 
ಟೀನ್ ಕೋಮೋಸೋಮುಗಳಿಗೂ ಹೋಲಿಕೆಗಳಿವೆ ಎನ್ನುವ ಅಭಿಪ್ರಾಯ ತಲೆ 
ದೋರಿದೆ ಮತ್ತು ಈ ಹೋಲಿಕೆಗಳನ್ನು ತೋರಿಸುವ ಪ್ರಯತ್ನವೂ ನಡೆದಿದೆ. 
ಲ್ಯಾಂಪ್ ಬ್ರಷ್ ಕೋಮೋಸೋಮುಗಳ ಕುಣಿಕೆಗಳು ಅಲ್ಲಿಯ ಜೀನ್ ಚಟು 
ವಟಿಕೆಗಳಿಂದುಂಟಾಗಿ ಆ ರೂಪ ಬರುತ್ತದೆ. ಆದರೆ ಬಾಲ್ಪನಿ ಉಂಗುರಗಳಲ್ಲಿ 
ಯಾವುದೋ ಒಂದು ಪಟ್ಟಿಯ ನಿರ್ದಿಷ್ಟವಾದೊಂದು ಜೀನಿನ ಚಟುವಟಿಕೆ ಮಾತ್ರ 
ಇರುತ್ತದೆ. 

ಜೀನ್ ಚಟುವಟಿಕೆಯ ಕಾಲದಲ್ಲಿ ವಸ್ತುಗಳ ಉತ್ಪಾದನೆಯಿಂದಾಗಿ ಆ 
ಅವಸ್ಥೆಯಲ್ಲಿ ಪಫ್‌ಗಳು ಕಾಣಿಸಿಕೊಳ್ಳುತ್ತವೆ ಎಂದು ಬೀರ್‌ನನ ಅಭಿಪ್ರಾಯ 
ಪಟ್ಟಿದ್ದಾರೆ. ಪಫ್‌ಗಳಲ್ಲಿ ಮುಖ್ಯವಾಗಿ ಆರ್ಎನ್ಎ ವಸ್ತು ಉತ್ಪತ್ತಿಯಾಗು 
ಇದೆ. ಇದನ್ನು ದೂತ ಆರ್‌ಎನ್‌ಎ (Messenger RNA ) ಎನ್ನಬಹುದು. 
ಪಫ್ ಉಂಟಾಗುವ ಕಾಲದಲ್ಲಿ ಆ ಗ್ರಂಥಿಯು ನಡೆಸುತ್ತಿರುವ ಚಟುವಟಿಕೆಗೆ 
ಸಂಬಂಧಿಸಿದ ಜೆನೆಟಿಕ್ ( ಆನುವಂಶೀಯ) ಸುದ್ದಿಯನ್ನು ಹೊತ್ತು ಈ ದೂತ 
ಆರ್‌ಎನ್ಎ ಹೊರಬೀಳುತ್ತದೆ. ಜೊಲ್ಲುರಸ ಗ್ರಂಥಿ, ಮಾಲ್ಪಿಷಿಯನ್ ಕೊಳವೆಗಳೇ 
ಮುಂತಾದ ಅಂಗಾಂಶಗಳಲ್ಲಿರುವ ಪಾಲಿಟೀನ್ ಕ್ರೋಮೋಸೋಮುಗಳಲ್ಲಿ ಸಾದೃಶ 
ಪಟ್ಟೆಗಳಿರಬಹುದು. ಆದರೆ ಕೆಲವು ಪಟ್ಟೆಗಳ ರೂಪರಚನೆಯಲ್ಲಿ ವ್ಯತ್ಯಾಸಗಳಿರ 
ಬಹುದು. ಒಂದು ಅಂಗಾಂಶದಲ್ಲಿ ಒಂದು ಪಟ್ಟಿ ಊದಿಕೊಂಡು ಪಫ್ ಉಂಟಾಗ 
ಬಹುದು. ಅದೇ ಇನ್ನೊಂದು ಅಂಗಾಂಶದಲ್ಲಿ ಪಫ್ ಅಗದಿರಬಹುದು ಮತ್ತು 
ಅಧಿಕವರ್ಣ ಗ್ರಾಹಕ ಗುಣವನ್ನು ಪ್ರದರ್ಶಿಸಬಹುದು. ಈ ವ್ಯತ್ಯಾಸಗಳು ಅವುಗಳ 
ಕ್ರಿಯಾವಿಶೇಷದ ಪರಿಣಾಮಗಳೆಂದು ಭಾಸವಾಗುತ್ತದೆ. ಇದು ಜೀವಕೋಶಗಳ 
ವಿಭೇದೀಕರಣದ ಪರಿಣಾಮವೂ ಆಗಿರಬಹುದು. 


ರೈಬೋಸೋಮ್‌ಗಳು ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ 
ಜೀವದ್ರವ್ಯದಲ್ಲಿರುವ ಅವಕಾಶ ವ್ಯೂಹಗಳಲ್ಲಿ ಕಾಣಬರುವ ಪಟಲಾವೃತದೊಗರು 
ಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಎಂದು ಹೆಸರು. ಸರಳ ಸೂಕ್ಷ್ಮದರ್ಶಕ 
ಗಳಿಂದ, ಹಿಂದಿದ್ದ ವಿಧಾನಗಳಿಂದ ಜೀವದ್ರವ್ಯವನ್ನು ಪರೀಕ್ಷಿಸಿದ ಜೀವಕೋಶ 
ವಿಜ್ಞಾನಿಗಳು ಜೀವದ್ರವ್ಯವು ಸಮರೂಪವಾಗಿದೆ ಅಥವ ಕಣರೂಪವಾಗಿದೆ 
ಎಂದು ವಿವರಿಸಿದರು. ತೆಳುವಾಗಿ ಕತ್ತರಿಸಿ ಅಭ್ಯಾಸಮಾಡುವ ಕ್ರಮ ಇತ್ತೀಚೆಗೆ 
ಬಂತು. ಇದರಿಂದಾಗಿ ವಿವರವಾದ ಪರಿಶೀಲನೆ ಸಾಧ್ಯವಾಯ್ತು . ಜೀವದ್ರವ್ಯದಲ್ಲಿ 
ಪಟಲಾವೃತನಳಿಕೆಗಳು ಮತ್ತು ಚಪ್ಪಟೆಯಾದ ಸಂಚಿ ( ಸಿಸ್ಟರ - Cisterna) ಗಳು 
ಇರುವುದರ , ಇವುಗಳ ನಡುವೆ ಅಂತರ ಸಂಪರ್ಕಗಳಿರುವುದೂ ತಿಳಿದುಬಂದಿತು. ಈ 
ರೀತಿಯ ವ್ಯೂಹದ ಒಂದು ಮುಖ್ಯ ಭಾಗ ಎಂಡೊಪ್ಲಾಸ್ಮಿಕ್ ರೆಟಿಕ್ಯುಲಂ. 

76 . 


೧೨೦೨ 

ಪ್ರಬುದ್ಧ ಕರ್ಣಾಟಕ 
ಇದಕ್ಕೆ ಕಣರೂಪದ ಮತ್ತು ವಿಕಣರೂಪದ ಜಾಲರಚನೆಗಳು, ಗಾಲಿ ರಚನೆ, 
ಮತ್ತು ನ್ಯೂಕ್ಲಿಯರ್ ಪಟಲಗಳು ಸೇರುತ್ತವೆ. 

ಜೀವದ್ರವ್ಯದಲ್ಲಿ ಇದು ಅತಿ ಮುಖ್ಯವಾದ ಭಾಗ, ಜೀವಕೋಶದ ಎಲ್ಲ 
ಜೀವಸಂಶ್ಲೇಷಣಾ ಕ್ರಿಯೆಗಳೂ ಈ ರಚನಾ ಭಾಗದಲ್ಲಿ ನಡೆಯುತ್ತವೆ. ಈ 
ಕ್ರಿಯೆಗೆ ಬೇಕಾದ ಶಕ್ತಿಯ ಉತ್ಪಾದನೆಗೆ ಆವಶ್ಯಕವಾದ ಕಿಣ್ವಗಳು ಈ ಭಾಗ 
ದಲ್ಲಿವೆ. . 

ಪಟಲಾವೃತದೊಗರುಗಳು ಹೆಚ್ಚು ಸಂಖ್ಯೆಯಲ್ಲಿ ಜೀವಕೋಶದ ಎಂಡೋ 
ಪ್ಲಾಸಂ ಭಾಗದಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಇದಕ್ಕೆ ಎಂಡೋಪ್ಲಾಸ್ಮಿಕ್ 
ರೆಟಿಕ್ಯುಲಂ ಎಂದು ಹೆಸರು ಬಂದಿದೆ. ಈ ವ್ಯೂಹದ ಬೆಳವಣಿಗೆ ಜೀವಕೋಶ 
ವಿಧಾನವನ್ನನುಸರಿಸಿ ಬದಲಾಗುತ್ತದೆ. ಪ್ರೋಟೀನ್ ಸಂಶ್ಲೇಷಣೆ ಹೆಚ್ಚಾಗಿ 
ನಡೆಯುವ ಜೀವಕೋಶಗಳಲ್ಲಿ ಇದು ವಿಶೇಷವಾಗಿ ಬೆಳೆದಿರುತ್ತದೆ. ಇದರಲ್ಲಿ 
ವಿಶಾಲವಾದ ಸಿಸ್ಟರ ಗಳಿವೆ. ಈ ಸಿಸ್ಟರ ಗಳನ್ನು ರೈಬೋಸೋಮುಗಳು ಆವರಿಸಿವೆ. 
ಸೂಕ್ಷ್ಮವಾದ ರೈಬೋಸೋಮುಗಳಿಗೆ ಮೈಕ್ರೋಸೋಮುಗಳೆಂದು ಹೆಸರು. 

ಜೀವಕೋಶರಚನೆಯ ಒಟ್ಟು ಮೊತ್ತದಲ್ಲಿ ಶೇಕಡಾ ೧೫ ರಿಂದ ೨೦ರಷ್ಟು 
ಮೈಕ್ರೋಸೋಮುಗಳಿರುತ್ತವೆ. ಮೈಕೋಸೋಮುಗಳಲ್ಲಿ ಶೇಕಡ ೫೦ - ೬೦ರಷ್ಟು 
ಆರ್‌ಎನ್ಎ ಇದೆ. ಮೈಕ್ರೋಸೋಮುಗಳಲ್ಲಿ ಅಸಂಖ್ಯಾತ ಕಿಣ್ವಗಳಿವೆ. 
ಮೈಕ್ರೋಸೋಮುಗಳು ( ೧) ಗೈಕೊರೈಡ್ ( Glyceride ) ಸಂಶ್ಲೇಷಣೆ, ( ೨) 
ಪ್ಲಾಸ್ಮಾಲೊಜೆಲ್ ( Plasmalogel) ಗಳ ಚಯಾಪಚಯಕ್ರಿಯೆ , (೩ ) ಮೇದಸ್ಸಿನ 
ಆಮ್ಲ ( Fatty acids ) ಗಳ ಸಂಶ್ಲೇಷಣೆ ಮತ್ತು ( ೪) ಸ್ಟೀರಾಯಿಡ್ಗಳ ಜೀವ 
ಸಂಶ್ಲೇಷಣೆಯಲ್ಲಿ ಮುಖ್ಯ ಪಾತ್ರವಹಿಸುತ್ತವೆ. 
- ಜೀವಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನ ಪಾತ್ರ ತಿಳಿಯದು. 
ವಿವಿಧ ಜೀವಕೋಶಗಳಲ್ಲಿ, ಅವುಗಳ ಚಟುವಟಿಕೆ ಅವಸ್ಥೆಗಳಲ್ಲಿ ಎಂಡೊ ಪ್ಲಾಸ್ಮಿಕ್ 
ರೆಟಿಕ್ಯುಲಂ ತೋರುವ ಭಿನ್ನ ರಚನಾ ವಿನ್ಯಾಸವನ್ನು ಅನುಸರಿಸಿ ಕೆಲವು ಕ್ರಿಯೆ 
ಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ. ಈ ವ್ಯೂಹವು ಜೀವಕೋಶದಲ್ಲಿರುವ ಇತರ 
ವರ್ಣ ದ್ರವ್ಯಗಳೊಡನೆ ಜೀವ ದ್ರವ್ಯದಲ್ಲಿರುವ ಕಲ್ಲಾಯಿಡ್ ( Colloid ) ರಚನೆಗಳಿಗೆ 
ಯಾಂತ್ರಿಕ ಆಧಾರವಾಗಿದೆ. ಈ ವ್ಯೂಹಕ್ಕೂ ಅದರ ಹೊರಗಿನ ಕೋಣೆಗಳಿಗೂ 
ನಡುವೆ ವಸ್ತು ವಿನಿಮಯವನ್ನು ನಿಯಂತ್ರಿಸುತ್ತದೆ. ಈ ವ್ಯೂಹದ ಪಟಲಗಳಿಗೆ 
ಸೂಕ್ಷಾಭಿಸರಣ ಗುಣವಿದೆ. ಈ ಪಟಲಗಳೂ ಸಹ ಪ್ಲಾಸ್ಮಪಟಲಗಳಂತೆಯೇ 
ವರ್ತಿಸುತ್ತವೆ. ಈ ವ್ಯೂಹದಲ್ಲಿರುವ ಕಿಣ್ವಗಳ ಚಟುವಟಿಕೆಗೆ ಅವಶ್ಯವಾದ ವಿಶಾಲ 
ಅಂತರ ಕ್ಷೇತ್ರವನ್ನು ಈ ಪಟಲಗಳು ಒದಗಿಸಿವೆ. ಈ ಪಟಲ ವ್ಯೂಹವು ಒಂದು 
ರೀತಿಯ ಪರಿಚಲನಾಕ್ರಮವನ್ನು ನಡೆಸುತ್ತದೆ. ಕಣಗಳು , ಅಣುಗಳ ವಿದ್ಯುದ್ವಾಹಿ 
ಕಣಗಳು ಒಳಗೆ ಬರುತ್ತಿರುತ್ತವೆ, ಹೊರಗೆ ಹೋಗುತ್ತಿರುತ್ತವೆ. ನ್ಯೂಕ್ಲಿಯಸ್ 


ಜೀವಕೋಶ 


೧೨೦೩ 


ನಿಂದ ಜೀವ ದ್ರವ್ಯಕ್ಕೆ ನಡೆಯುವ ಆರ್ . ಎನ್ . ಎ . ಮತ್ತು ನ್ಯೂಕ್ಲಿಯೋ 
ಪ್ರೊಟೀನ್‌ಗಳ ಪರಿಸರಣಕ್ಕೆ ಇದೇ ಮುಖ್ಯ ಮಾರ್ಗ ಎಂಬ ಅಭಿಪ್ರಾಯವೂ 
ಇದೆ. 


ಎಂ . ರೆ. ಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಂ. 

ರೈ , ರೈಬೋಸೋಮು. 


ರೈಬೋ ಸೋಮುಗಳು ಪ್ರೊಟೀನ್ ಸಂಶ್ಲೇಷಣೆಯಲ್ಲಿ ಹಿರಿಯ ಪಾತ್ರ 
ವಹಿಸುತ್ತವೆ. ಈ ಪ್ರೋಟೀನುಗಳನ್ನು ಜೀವಕೋಶ ತನ್ನ ಚಟುವಟಿಕೆಗಳಿಗೆ 
ಉಪಯೋಗಿಸುತ್ತದೆ ಅಥವಾ ಕೂಡಿಡುತ್ತದೆ. ಪ್ರೋಟೀನು ಸಂಶ್ಲೇಷಣಾ 
ಯಂತ್ರಕ್ಕೆ ರೈಬೋಸೋಮುಗಳನ್ನು ' ಎಂಜಿನ್ ' ಗಳೆನ್ನ ಬಹುದು. ರೈಬೊ 
ಸೋಮುಗಳು ಎಲ್ಲಾ ಜೀವಿಗಳಲ್ಲಿಯೂ ಇವೆ. ರೈಬೋಸೋಮುಗಳಲ್ಲಿ 
ಅರ್ಧಭಾಗ ಆರ್ ಎನ್ ಎ ಅರ್ಧಭಾಗ ಪ್ರೊಟೀನ್ ಇದೆ. ಇವು ಜೀವ 
ದ್ರವ್ಯದ ಭಾಗಗಳೆಂಬುದು ನಿರ್ವಿವಾದ . ನ್ಯೂಕ್ಲಿಯಸ್ ನಲ್ಲಿಯೂ ರೈಬೋ 
ಸೋಮುಗಳಿರುವುದನ್ನು ೧೯೬೧ರಲ್ಲಿ ಆಿ ಮತ್ತು ಮಿರ್‌ ಸ್ಕಿ ( Alfry & 
Mirsky ), ವ್ಯಾಂಗ (Wang) ತೋರಿಸಿಕೊಟ್ಟರು. ಇವೂ ಪ್ರೋಟೀನ್ ಸಂಶ್ಲೇಷಣೆ 
ಯಲ್ಲಿ ಭಾಗವಹಿಸುತ್ತವೆ ಮತ್ತು ಅಂಶ ರಚನೆಯಲ್ಲಿ ಸ್ವಲ್ಪ ಭಿನ್ನವಾಗಿವೆ . 

ಇತ್ತೀಚಿನ ಸಂಶೋಧನೆಗಳಲ್ಲಿ ಇವು ಗುಂಪು ಗುಂಪಾಗಿ ಇರುವುದು ಕಂಡು 
ಬಂದಿದೆ. ಇವಕ್ಕೆ ಪಾಲಿ ರೈಬೋಸೋಮು (Polyribosome) ಗಳೆಂದು ಅಥವಾ 
ಪಾಲಿಸೋಮು(Polysome), ಅಥವಾ ಎರೊಸೋಮ್ ( Ergosome) ಗಳೆಂದು 
ಹೆಸರು . ಇವೂ ಕೂಡಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾತ್ರವಹಿಸುತ್ತವೆ. 

ಆನುವಂಶೀಯ ಸಂಕೇತಗಳನ್ನುಳ್ಳ ಡಿಎನ್‌ಎ ಮೂರುರೀತಿಯ ಆರ್‌ಎನ್‌ಎ 


5 


೧೨೦೪ 

ಪ್ರಬುದ್ಧ ಕರ್ಣಾಟಕ 
ಗಳನ್ನು ಉತ್ಪತ್ತಿ ಮಾಡುತ್ತದೆ. ೧) ದೂತ ಆರ್‌ಎನ್ಎ ೨) ಟಿಆರ್ ಎನ್ ಎ 
(t-RNA ) ಮತ್ತು ೩) ಆರ್ ಆರ್ ಎನ್ಎ (r-RNA), ಪ್ರೊಟೀನ್ ಸಂಶ್ಲೇಷಣೆ 
ಯಲ್ಲಿ ಈ ಮೂರೂ ಭಾಗವಹಿಸುತ್ತವೆ. ಡಿಎನ್‌ಎ ಯು ತನ್ನಲ್ಲಿರುವ ಸಂಕೇತ 
ಭಾಷೆಯ ನಕಲನ್ನು ಉತ್ಪತ್ತಿ ಮಾಡುತ್ತದೆ. ವಾಸ್ತವವಾಗಿ ಆರ್‌ಎನ್‌ಎ ಟೇಸಿಗೆ 
ಡಿಎನ್‌ಎ ನಲ್ಲಿರುವಸಂಕೇತದ ಪ್ರತಿಕೃತಿ ವರ್ಗಾವಣೆ ನಡೆಯುತ್ತದೆ. ಅಂದರೆ 
ಡಿಎನ್‌ಎ ನಲ್ಲಿರುವ “ ಚತುರ ಕ್ಷಣ ಭಾಷೆ ” ಯು ಭಾಷಾಂತರವಾಗಿ ದೂತ 
ಆರ್‌ಎನ್‌ಎಗೆ ಅನುಪೂರಕ ಲಕ್ಷಣವಾಗಿ ನಕಲಾಗುತ್ತದೆ. ಈ ರೀತಿ ವಿಶಿಷ್ಟ 
ಸುದ್ದಿಗಳನ್ನು ಹೊತ್ತ ದೂತ ಆರ್‌ಎನ್ಎ ಬಂದು ಜೀವ ದ್ರವ್ಯವನ್ನು ತಲುಪುತ್ತದೆ. 
ಅಲ್ಲಿ ಸಂಶ್ಲೇಷಣಾ ಯಂತ್ರವಾದ ಕೆಲವು ರೈಬೋಸೋಮುಗಳ ಮೇಲೆ ಈ ದೂತ 
ಆರ್‌ಎನ್ಎ ಕೂರುತ್ತದೆ. ಹೀಗೆ ದೂತ ಆರ್‌ಎನ್ಎಗಳು ರೈಬೋ ಸೋಮಿಗೆ 
ಅಂಟಿಕೊಂಡಿರುವುದನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳು ತೋರಿಸಿಕೊಟ್ಟಿವೆ. 

ದೂತ ಆರ್‌ಎನ್‌ಎ ಎಂಬ ಪದವನ್ನು ೧೯೬೧ ರಲ್ಲಿ ಜಾಕಬ್ ಮತ್ತು 
ಮೋನಾಡ್ (Jacob and monad) ಉಪಯೋಗಿಸಿದರು . ಇದು ಸುದ್ದಿಯನ್ನು 
ಹೊತ್ತು ಬರುವುದರಿಂದ ಈ ಹೆಸರು ಬಂದಿದೆ. 

ಟಿಆರ್‌ಎನ್‌ಎ ( ವರ್ಗಾವಣೆ) ಗೆ ಎಸ್ ಆರ್ ಎಸ್ಎ ( ವಿಲೀನ) ಎಂದೂ 
ಹೆಸರು. ಇದು ಜೀವದ್ರವ್ಯದ ಕ್ರಿಯಾತ್ಮಕವಾದ ಅಮೈನೋ ಆಮ್ಲ ಗಳಿಗೆ ಅಂಟಿ 
ಕೊಂಡು ರೈಬೋಸೋಮುಗಳಿಗೆ ಕೊಂಡೊಯ್ಯಲ್ಪಡುತ್ತದೆ. ಇವು ನಿಜಕ್ಕೂ 
ಪ್ರೊಟೀನ್ ಸಂಶ್ಲೇಷಣೆ ನಡೆಯುವ ಯಂತ್ರಾಗಾರಗಳು. ಇಲ್ಲಿ ವಿವಿಧ ಅಮೈನೋ 
ಆಮ್ಲಗಳನ್ನು ಸಂಗ್ರಹಿಸಿ ನಿರ್ದಿಷ್ಟವಾದ ಪ್ರೋಟೀನುಗಳನ್ನು ಉತ್ಪತ್ತಿ ಮಾಡುತ್ತವೆ. 
ಎಷ್ಟು ಅಮೈನೋ ಆಮ್ಲಗಳಿರುತ್ತವೋ ಅಷ್ಟೇ ಟಿಆರ್‌ಎನ್‌ಎ ಗಳಿರುತ್ತವೆ, 

ಈ ರೀತಿ ರೈಬೋಸೋಮುಗಳು ಜೀವಕೋಶದಲ್ಲಿ ನಡೆಯುವ ಪ್ರೊಟೀನ್ 
ಸಂಶ್ಲೇಷಣೆ ಮತ್ತು ಆನುವಂಶೀಯ ಸಂಕೇತ ಭಾಷೆಯನ್ನು ಕಾರ್ಯಗತಮಾಡುವ 
ಕ್ರಿಯೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. 


ಡಾ || ಬನ್ನೂರು ನಂ . ಬೋಳೇಗೌಡ 


ತಳಿವಿಜ್ಞಾನ 


ಆನುವಂಶಿಕಜ್ಞಾನ ಬಹುಹಿಂದಿನಿಂದ ಮಾನವನಿಗೆ ಅನುಭವವೇದ್ಯವಾಗಿದ್ದರೂ 
ಶಾಸ್ತ್ರೀಯವಾಗಿ ಪುಟಗೊಂಡು ಪ್ರತಿಸ್ಥಾಪನೆಯಾದದ್ದು ಈ ಶತಮಾನದ ಆದಿಯಲ್ಲಿ. 
ಅಂದಿನಿಂದಲೂ ಅವ್ಯಾಹತವಾಗಿ ಬೆಳೆಯುತ್ತಿರುವ ಈ ಆಧುನಿಕ ತಳಿವಿಜ್ಞಾನದ 
ಮುನ್ನಡೆ ಅತಿಬಿರುಸು, ಅತಿ ಚುರಕು, ಅದರ ವ್ಯಾಪ್ತಿಗೆ ಬಹುಮುಖ ; ಅದರ 
ಕ್ಷೇತ್ರ ಅತಿವಿಶಾಲ. ಈ ಶತಮಾನದ ಮೊದಲ ನಾಲ್ಕು ದಶಕಗಳಲ್ಲಿ ನಡೆದ 
ತಳಿಶಾಸ್ತ್ರದ ಸಂಶೋಧನೆಯ ಸಾಧನೆಯ ಮೇಲೆಬೇರೂರಿ ಮುಂದುವರಿಯುತ್ತಿರುವ 
ವಿಜ್ಞಾನ ಹಾಗೂ ಸಾಧಿಸಿರುವ ಆನುವಂಶಿಕ ರಹಸ್ಯಗಳು ವಿಚಾರವಂತರ ಮತ್ತು 
ವಿಜ್ಞಾನಿಗಳ ಕುತೂಹಲವನ್ನು ಕೆರಳಿಸಿವೆ, ಆಕರ್ಷಿಸಿವೆ ಮತ್ತು ದಿಗ್ದಾಂತ 
ಗೊಳಿಸಿವೆ. ಅನೇಕರಿಗೆ ತಿಳಿದಿರುವಂತೆ ಇತ್ತೀಚಿನ ಎರಡು ವೈಜ್ಞಾನಿಕ ಮಹತ್ಸಾಧನೆ 
ಗಳು ಈ ಜಗತ್ತನ್ನೇ ಜಾಗ್ರತಗೊಳಿಸಿವೆ : ಒಂದು, ಬಾಹ್ಯಾಕಾಶಯಾನ ಮತ್ತು 
ಚಂದ್ರಮಂಡಲವನ್ನು ಅರ್ಥಾತ್ ಚಂದ್ರಲೋಕವನ್ನು ಸೇರುವ ಸಂಶೋಧನೆ. 
ಮತ್ತೊಂದು, ಜೀವಿಯ ಮೂಲಭೂತವಾದ ಜೀನಿ( Gene) ಯ ಅಥವಾ ಆನುವಂಶಿಕ 
ಘಟಕದ ರಾಸಾಯನಿಕ ರಚನೆ ಮತ್ತು ಜೀನಿ ಸಂಕೇತ ಸೂತ್ರಗಳ ಅಥವಾ ಜೀನಿ 
ಲಿಪಿಗಳ ( Genetic Codes ) ಗೂಢಾರ್ಥದ ಅನ್ವೇಷಣೆ ; ಮೇಲಾಗಿ ಜೀನಿಯನ್ನೇ 
ಪ್ರಯೋಗ ಮಂದಿರದಲ್ಲಿ ಸಂಶ್ಲೇಷಿಸುವ, ಸೃಷ್ಟಿಸುವ ಸಾಧನೆ. ಇವೆರಡು ಮಹಾ 
ಸಂಶೋಧನೆಗಳಲ್ಲಿ ಎರಡನೆಯದಕ್ಕೆ ವೈಜ್ಞಾನಿಕ ಹಿರಿಮೆ ಮತ್ತು ಅಗ್ರಸ್ಥಾನ 
ವಿದೆಯೆಂದು ಹೇಳಿದರೆ ತಪ್ಪಾಗಲಾರದು. 

ಹುರುಪುಉತ್ಸಾಹದಿಂದ ಕೂಡಿ, ಚೇತನ ಸ್ವರೂಪಿಯಾಗಿ ಇಂದು ಬೆಳೆಯು 
ತಿರುವ ತಳಿವಿಜ್ಞಾನವನ್ನು ವಿಚಾರಮಾಡುವಾಗ , ಅದರ ಇಂದಿನ ಸ್ಥಾನಮಾನ 
ವನ್ನು ಸಮೀಕ್ಷಿಸುವಾಗ, ಅದು ನಡೆದು ಬಂದ ದಾರಿಯನ್ನು ಸ್ವಲ್ಪ ಮಟ್ಟಿಗೆ 
ಪರಿಶೀಲಿಸಬೇಕು. ಆಗಲೇ ಅದರ ಪ್ರಗತಿಪಥದಲ್ಲಿ ಕುಡಿಯೊಡೆದು ಹೊರಟ 
ಶಾಖೆಗಳು ಕಂಡುಬರುತ್ತವೆ. ಆ ಶಾಖೆಗಳು ಕ್ರಮೇಣ ಯಾವ ಹೊಂಬೆಳಕನ್ನು 
ಕಂಡವು, ಯಾವ ತತ್ವನಿರೂಪಣೆಗಳನ್ನು ಮಾಡಿದುವು ಎಂಬುದು ತಿಳಿದು ಬರುತ್ತದೆ. 


೧೨೦೬ 


ಪ್ರಬುದ್ಧ ಕರ್ಣಾಟಕ 
ಇಪ್ಪತ್ತನೆಯ ಶತಮಾನವು ಉದಯವಾಗಿ, ಆಧುನಿಕ ತಳಿವಿಜ್ಞಾನ 
ಪಿತಾಮಹನಾದ ಗ್ರೆಗೋರ್ ಮೆಂಡಲನು ನಿರೂಪಿಸಿದ ಆನುವಂಶಿಕ ಮೂಲ 
ನಿಯಮಗಳ ಪುನರುತ್ಥಾನವಾದಮೇಲೆ, ಸಸ್ಯಶಾಸ್ತ್ರಜ್ಞರು ಮತ್ತು ಪ್ರಾಣಿ 
ಶಾಸ್ತ್ರಜ್ಞರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಟಾಣಿ, ಮುಸುಕಿನಜೋಳ, ಗೋಧಿ, 
ಟೊಮಾಟೋ ಮೊದಲಾದ ಸಸ್ಯಗಳ ಮೇಲೂ , ಡೋಸೋಫಿಲ ಎಂಬ ಜಾತಿಯ 
ಹಣೋ ಣ, ಇಲಿ , ಗಿನಿಹಂದಿ, ಕೋಳಿ, ದನಕರು ಮೊದಲಾದ ಪ್ರಾಣಿಗಳಮೇಲೂ 
ತಳಿಮಿಶ್ರಣ ಪ್ರಯೋಗ ಪರೀಕ್ಷೆಗಳನ್ನು ನಡೆಸಿ ಮೆಂಡಲನ ನಿಯಮಗಳನ್ನು 
ಅನುಮೋದಿಸಿದುದೇ ಅಲ್ಲದೆ, ಹೊಸ ಹೊಸ ತತ್ವಗಳನ್ನು ಬೆಳಕಿಗೆ ತಂದರು. 
ಜೀವಿಯ ಗುಣಲಕ್ಷಣಗಳಿಗೂ ಮತ್ತು ಜೀವಿಗಳಿಗೂ ಇರುವ ನಿಕಟ ಸಂಬಂಧ 
ವನ್ನು ಕಂಡುಹಿಡಿದರು . ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ 
ಬ್ಯಾಕ್ಟಿರಿಯ ವಿಜ್ಞಾನಿಗಳ , ಜೀವರಸಾಯನ ಶಾಸ್ತ್ರಜ್ಞರ, ಭೌತಶಾಸ್ತ್ರಜ್ಞರ, 
ತಳಿವಿಜ್ಞಾನಿಗಳ ಸಹಕಾರ ಸಂಶೋಧನೆಗಳಿಂದ ಆನುವಂಶಿಕ ಮೂಲವಸ್ತುವಾದ 
ಜೀನಿಯ ಸ್ವರೂಪವು ಅರ್ಥವಾಗಿರುವುದೇ ಅಲ್ಲದೆ, ಜೀನಿಯನ್ನು ಪ್ರಾಯೋಗಿಕವಾಗಿ 
ಸಂಶ್ಲೇಷಿಸುವ ಕುರುಹೂ ದೊರೆಯುವಂತಾಯಿತು. 

ಈಗ ನಡೆಯುತ್ತಿರುವ ಶತಮಾನದ ಮೊದಲ ದಶಕದಲ್ಲಿ ಮೆಂಡೆಲಿಸಂನ 
ಸ್ಥಿರೀಕರಣ ಮತ್ತು ಸಂಗ್ರಹಣ ಕಾರಗಳು ಮುಂದುವರೆದು ವಿಚಾರಸಮ್ಮತ 
ತಳಿವಿಜ್ಞಾನ ( Classical Genetics ) ವು ರೂಪುಗೊಂಡಿತು. ೧೯೧೦ರಲ್ಲಿ ಪ್ರಾರಂಭ 
ನಾದ ಮೋರ್ಗನನ ಎರಡು ದಶಕಗಳ ಮಹಾಯುಗದಲ್ಲಿ ಜೀನಿವಾದವು ವೈಶಾಲ್ಯ 
ವನ್ನು ಪಡೆಯಿತು. ಈ ಸಾಧನೆಯ ಸಿದ್ದ ಪುರುಷನಾದ ಥಾಮಸ್ ಹಂಟ್ 
ಮೋರ್ಗನ್ ( ೧೮೬೬- ೧೯೪೫) ಎಂಬುವನಿಗೆ ೧೯೩೩ರಲ್ಲಿ ಅಂಗಕ್ರಿಯಾಶಾಸ್ತ್ರ 
ಮತ್ತು ವೈದ್ಯಶಾಸ್ತ್ರಕ್ಕೆ ಮೀಸಲಾಗಿದ್ದ ನೊಬೆಲ್ ಪಾರಿತೋಷಕವೂ ಬಂತು. 
ತಳಿವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ನೊಬೆಲ್ ಪಾರಿತೋಷಕವನ್ನು ಪಡೆದ 
ವನು ಇವನೇ . 

ಈ ಶತಮಾನದ ಮೊದಲಿನಿಂದಲೂ ಪಿಯರ್‌ಸನ್ , ಯೂಲ್ ಮೊದಲಾ 
ದವರು ಮೆಂಡಲೀಯ ತಳಿವಿಜ್ಞಾನದ ಅಂಕಿ ಅಂಶಗಳನ್ನು ವಿಶ್ಲೇಷಿಸುವ ಮಾರ್ಗ 
ದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟರು. ಹಾರ್ಡಿ ಮತ್ತು ವೈನ್ ಬರ್ಗ್ರವರ ಹೊಸ 
ಸಿದ್ದಾಂತದೊಂದಿಗೆ ತಳಿವಿಜ್ಞಾನದ ಮುನ್ನಡೆಯಲ್ಲಿ ವಿದ್ಯುಚ್ಛೇತನ ಹರಿಯಿತು. 
ತತ್ಪರಿಣಾಮವಾಗಿ ಜೀವಿಸಂದಣಿ( Population) ಮತ್ತು ಜೀವವಿಕಾಸ ( Organic 
evolution ) ದಲ್ಲಿ ಉಂಟಾಗುವ ಜೀನಿ ಬದಲಾವಣೆ ಹಾಗೂ ಅವುಗಳ ವ್ಯಾಪನದ 
ಪ್ರೇರಕಶಕ್ತಿ ( Dynamics of distribution) ಗಳಿಗೆ ಸಂಬಂಧಿಸಿದ ಜೀವಿಸಂದಣಿ 
ತಳಿವಿಜ್ಞಾನ( Population genetics ) ಎಂಬ ಮತ್ತೊಂದು ಶಾಖೆ ಕವಲೊಡೆದು 
ಬೆಳೆಯಿತು, ಈ ಶಾಖೆಯ ಪ್ರಗತಿಯಿಂದ ಜೀವಿಸಮೂಹದಲ್ಲಿ ಉಂಟಾಗುವ ಜೀನಿ 


ತಳಿವಿಜ್ಞಾನ 

೧೨೦೭ 
ಆವೃತ್ತ ( Gene frequency ) ಗಳಲ್ಲಿ ಸಂಭವಿಸುವ ಬದಲಾವಣೆಗಳೇ ಜೀವ 
ವಿಕಾಸದ ವಿಶಿಷ್ಟ ಲಕ್ಷಣವೆಂದು ದೃಢಪಟ್ಟಿತು. 

೧೯೦೦ರಲ್ಲಿಯೇ ಡಿವೋಸ್ ಎಂಬುವನು ಜೀವಿಗಳಲ್ಲಿರುವ ಆನುವಂಶಿಕ 
ವಸ್ತುವು ಸ್ವಪ್ರೇರಿತವಾಗಿ ಮಾರ್ಪಾಟಾಗುವುದೇ ವಿಕೃತಿಗೆ ಕಾರಣವಾಗುವುದೆಂಬ 
ವಿಕೃತಿವಾದ ( Mutation theory ) ವನ್ನು ಮುಂದಿಟ್ಟನು. ಈ ವಾದವು ಕ್ರಮೇಣ 
ಹೊಸರೂಪು ಮತ್ತು ಚೈತನ್ಯವನ್ನು ಪಡೆದು ಚಾರ್ಲ್ಸ್ ಡಾರ್ವಿನನ ಜೀವವಿಕಾಸ 
ವಾದವನ್ನು ಹೊಸ ದಾರಿಗೆ ಎಳೆಯಿತು. ಪ್ರಕೃತಿಯಲ್ಲಿ ವಿಕೃತಿಗಳು ಉದ್ಭವಿಸುವುದು 
ಅತಿ ವಿರಳ. ಜೀನಿಗಳು ದ್ವಿಪ್ರತಿಗೊಳ್ಳುವಾಗ ಸಂಭವಿಸುವ ಆಕಸ್ಮಿಕ ಬದಲಾವಣೆ 
ಗಳೇ ವಿಕೃತಿಗೆ ಮೂಲಎಂಬುದು ಅರಿವಾಯಿತು. ಅಲ್ಲದೆ , ಎಚ್ . ಜೆ . ಮುಲ್ಲರ್ 
ಎಂಬುವನು ೧೯೨೭ರಲ್ಲಿ ಪ್ರಪ್ರಥಮಬಾರಿಗೆ ಡೋಸೋಫಿಲ ಜಾತಿಯ ಹಣ್ಣೂ ಣ 
ವನ್ನು ಎಕ್ಸ್ - ಕಿರಣಗಳಿಗೆ ಒಡ್ಡಿ ಕೃತಕವಾಗಿ ಅಥವಾ ಪ್ರಾಯೋಗಿಕವಾಗಿ ವಿಕೃತಿ 
ಗಳನ್ನು ಅಧಿಕಗೊಳಿಸಬಹುದೆಂಬುದನ್ನು ಕಂಡುಹಿಡಿದನು. ಹೀಗೆಯೇ ಇತರರು 
` ಅತಿನೀಲ ಕಿರಣಗಳೂ , ಗಾನ ಕಿರಣಗಳೂ ಕೂಡ ವಿಕೃತಿಜನಕಗಳೆಂದು ಕಂಡು 
ಹಿಡಿದರು. ಪ್ರಪ್ರಥಮಬಾರಿಗೆ ಪ್ರಾಯೋಗಿಕವಾಗಿ ವಿಕೃತಿಗಳನ್ನು ಸೃಷ್ಟಿ ಸ. 
ಬಹುದೆಂಬುದನ್ನು ಕಂಡುಹಿಡಿದ ಹೆಚ್ . ಜೆ. ಮುಲ್ಲರನಿಗೆ ( ಜನನ : ೧೮೯೦ ) ೧೯೪೬ 
ರಲ್ಲಿ ನೊಬೆಲ್ ಪಾರಿತೋಷಕವು ಬಂತು. ಹೀಗೆ ಈ ಕ್ಷೇತ್ರದಲ್ಲಿರೂಪಗೊಂಡದ್ದೇ 
ವಿಕಿರಣ ತಳಿವಿಜ್ಞಾನ (Radiation genetics) ವಾಯಿತು. 

ಇದೇ ಕಾಲಕ್ಕೆ ಜೀವಿಯ ಬೆಳವಣಿಗೆಯಲ್ಲಿ, ಅದರ ಅಂಗಗಳ ರೂಪುರಚನೆ 
ಗಳಲ್ಲಿ ಜೀವಿಗಳ ನಿರ್ದೆಶದ ಅಧ್ಯಯನವು ಪ್ರಾರಂಭವಾಗಿ ಪರಿವರ್ಧನೀಯ ತಳಿ 
ವಿಜ್ಞಾನ ( Developmental genetics ) ಎಂಬ ಮತ್ತೊಂದು ಶಾಖೆ ಪ್ರವರ್ಧ 
ಮಾನಕ್ಕೆ ಬಂತು. 
… ಹೀಗೆ ೧೯೪೦ ರ ಹೊತ್ತಿಗೆ ಜೀನಿವಾದದ ಸುತ್ತಲೂ ಹಲವಾರು ವಿಶಿಷ್ಟ 
ಹಾಗೂ ವಿಪ್ಲವಕಾರಿ ಆನುವಂಶಿಕ ವ್ಯವಸ್ಥೆಗಳ ಅಥವಾ ಜೀನ್ಯಾತ್ಮಕ ಮಂಡಲಗಳ 
( Genetic systems) ರಚನೆಯು ಬೆಳೆಯಿತು. ಜೀನಿವಾದವು ಕೇವಲ 
ಆನುವಂಶೀಯತೆಯ ಭೌತಿಕ ಆಧಾರ, ಆನುವಂಶಿಕ ವೈವಿಧ್ಯತೆಗಳ ಉಗಮ , 
ವೈಕಾಸಿಕ ಬದಲಾವಣೆಗಳ ಸಂಯಂತ್ರ ಮತ್ತು ಬೆಳವಣಿಗೆಗಳಿಗೆ ಮಾತ್ರ ಸೀಮಿತ 
ನಾಗಿರದೆ ತನ್ನ ಸೀಮಾರೇಖೆಯನ್ನು ಕೈಶಿಕೀಯ ಕ್ರಿಯಾಶಾಸ್ತ್ರ ( Cellular 
physiology ), ದೇಹದ ಚಯಾಪಚಯ ಕ್ರಿಯೆ(Metabolism ) ಮತ್ತು ಬೆಳವಣಿಗೆ 
ಮೊದಲಾದ ಜೈವಿಕ ಕ್ಷೇತ್ರಗಳಿಗೂ ವಿಶಾಲಗೊಳಿಸಿತು. 

ಕಳೆದ ಮೂರು ದಶಕಗಳಲ್ಲಿ ಜೀನಿಯ ರಾಸಾಯನಿಕ ಸ್ವರೂಪ, ಅದರ 
ರಾಸಾಯನಿಕ ರಚನೆ, ಅದು ಆಣುವಿಕ ಮಟ್ಟದಲ್ಲಿ ದ್ವಿಪ್ರತಿಗೊಳ್ಳುವ ಬಗೆ, ವಿಭಿನ್ನ 
ಜೀನಿ ಅಥವಾ ವಿಕೃತಿಗಳಿಗೆ ಕಾರಣ, ಸಸಾರಜನಕ ವಸ್ತು (ಪ್ರೋಟೀನ್ ) ವಿನ 


೧೨೦೮ 

ಪ್ರಬುದ್ಧ ಕರ್ಣಾಟಕ 
ಸಂಶ್ಲೇಷಣೆಯಲ್ಲಿ ಹಾಗೂ ಚಯಾಪಚಯ ಕ್ರಿಯೆಯಲ್ಲಿ ಜೀವಿಗಳ ಪಾತ್ರ 
ಇವೇ ಮೊದಲಾದ ಕೌತುಕಕಾರಿ ವಿಷಯಗಳ ಬಗ್ಗೆ ಸಂಶೋಧನೆಗಳು ಜರುಗಿವೆ. 
ಈ ಮಹಾಕ್ರಾಂತಿ ಯುಗದಲ್ಲಿಯೇ ತಳಿವಿಜ್ಞಾನದ ಕ್ಷೇತ್ರದಲ್ಲಿ ಮತ್ತೆ ಮೂರು 
ಶಾಖೆಗಳು ಚಿಗುರಿ ಚಿಮ್ಮಿವೆ. ಅವೇ ಜೀವರಾಸಾಯನಿಕ ತಳಿವಿಜ್ಞಾನ ( Bio 
chemical genetics), ಬ್ಯಾಕ್ಟಿರಿಯಾ ತಳಿವಿಜ್ಞಾನ ( Bacterial genetics ) 
ಮತ್ತು ಆಣುವಿಕ ತಳಿವಿಜ್ಞಾನ (Molecular genetics ), ಇವುಗಳಲ್ಲದೆ 
ಮಾನವ ತಳಿವಿಜ್ಞಾನ ( Human genetics ) ದ ಪ್ರಗತಿಯೂ ಗಮನಾರ್ಹ 
ವಾಗಿದೆ. 

ಹೀಗೆ ಮಂಡೆಲ್ -ಮೋರ್ಗನ್ - ಮುಲ್ಲರ್‌ರವರ ಜೀನಿವಾದವು ಲೋಕ 
ಮಾನ್ಯವಾಗಿ ವೈಜ್ಞಾನಿಕ ತಳಹದಿಯ ಮೇಲೆ ಪ್ರವೃದ್ಧಮಾನಕ್ಕೆ ಬಂದಮೇಲೂ , 
ರಷ್ಯ ದೇಶದಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ಆನುವಂಶಿಕ ಸಿದ್ಧಾಂತವು ಲೈಸೆಂಕೆ 
ಎಂಬುವನ ನೇತೃತ್ವದಲ್ಲಿ ಬೆಳೆಯಿತು. ಈ ವಾದವು ೧೯೩೦ರ ಮೊದಲ ವರ್ಷಗಳಲ್ಲಿ 
ಅಂಕುರಪ್ರಾಯವಾಗಿದ್ದು , ೧೯೪೦ರ ಮಧ್ಯ ವರ್ಷಗಳಲ್ಲಿ ಪ್ರೌಢಾವಸ್ಥೆಗೆ ಬಂದು 
ಶಕ್ತಿ ಸಂಪಾದಿಸಿ , ೧೯೬೦ರ ಹೊತ್ತಿಗೆ ಮುದ್ದು ಕಂಡು ಯಾರಿಗೂ ಅರಿಯದಂತೆ 
ಕಣ್ಮರೆಯಾಯಿತು. ಅವನು ಮಿಚೂರಿನ್ ಎಂಬುವನ ವಾದವನ್ನು ಮುಂದು 
ವರಿಸಿಕೊಂಡು ಬಂದು, ಲಾಮಾರ್ಕ್ ಎಂಬುವನ ಪರಿಸರ ಪ್ರಭಾವದಿಂದಮೂಡುವ 
ಆನುವಂಶಿಕ ಸಿದ್ದಾಂತವನ್ನು ಪುನಶ್ವೇತನಗೊಳಿಸಿದನು. ಆ ದೇಶದ ಮತ್ತು 
ಆ ಕಾಲದ ಅಧಿಕಾರವರ್ಗದವರೂ ಕೂಡ ಅವನ ಹೊಸ ವಾದಕ್ಕೆ ಮಾರುಹೋದರು. 
ತಮ್ಮ ದೇಶದ ರಾಜಕೀಯ ತತ್ವಗಳಿಗೆ ಲೈಸೆಂಕೊವಿನ ಸಿದ್ದಾಂತದ ವಾದ 
ಸರಣಿಯು ಸಮಂಜಸವಾಗಿ ಕಂಡುದರಿಂದ ಅವರು ಆ ವಾದಕ್ಕೆ ರಾಷ್ಟ್ರ ರಕ್ಷಣೆ, 
ಗೌರವ ಮತ್ತು ಪ್ರೋತ್ಸಾಹಗಳನ್ನು ಕೊಟ್ಟರು. ಸ್ಟಾಲಿನ್‌ನ ನಂತರ ಬಂದ 
ರಾಜಕೀಯ ಪಟುಗಳಿಗೆ ಲೈಸೆಂಕೊ ಸಿದ್ಧಾಂತದಲ್ಲಿ ಹುರುಳಿಲ್ಲವೆಂಬುದು ಅರಿವಾದ 
ಮೇಲೆ ಲೈಸೆಂಕೊವಿನ ಪ್ರಭಾವವೂ ಕಾಲಕ್ರಮೇಣ ಸ್ವಾಭಾವಿಕವಾಗಿ ಕಡಿಮೆ 
ಯಾಗಿ ಕಣ್ಮರೆಯಾಯಿತು. ರಾಜಕೀಯ ರಕ್ಷಣೆಯ ಕಾರ್ಮೋಡ ತೇಲಿಹೋದಂತೆ 
ಜೀನಿವಾದಕ್ಕೆ ಮತ್ತೆ ನನ್ನಣೆ ಪ್ರಾಪ್ತಿಯಾಯಿತು. 


ವಿಕಿರಣ ತಳಿವಿಜ್ಞಾನ 

ಎಕ್ಸ್ - ಕಿರಣಗಳಲ್ಲದೆ ಅತಿನೀಲ ಕಿರಣ , ಗಾನಕಿರಣ ಮೊದಲಾದ ವಿದ್ಯು 
ದಯಸ್ಕಾಂತದ ವರ್ಣಪಟಲದ ಇತರ ವಿಕಿರಣಗಳೂ ಕೂಡ ವಿಕೃತಿ ಜನಕಗಳೆಂಬು 
ದನ್ನು ಸಮರ್ಥಿಸುವ ಪ್ರಯೋಗಗಳು ಮುಂದುವರಿದುವು. ಜೀವಕೋಶ ಮತ್ತು 
ಕೋಶಜಾಲ ( Tissue) ಮೊದಲಾದ ಜೈವಿಕ ಮಂಡಲಗಳ ಮೇಲೆಬೀಳುವ ವಿಕರಣ 
ಶಕ್ತಿಯ ಪರಿಮಾಣವು ಹೆಚ್ಚಿದಂತೆಲ್ಲಾ ವಿಕೃತಿಗಳೂ ಅಧಿಕಗೊಳ್ಳುವುವೆಂಬುದು 


೧೨೦೯ 


ತಳಿವಿಜ್ಞಾನ 
ಸುಸ್ಪಷ್ಟವಾಯಿತು. ಈ ಕ್ಷೇತ್ರದಲ್ಲಿ ಸಾಧಿಸಿರುವ ಸಾಧನೆಗಳು ಲೀ ( ೧೯೪೭, 
೧೯೫೫ ) ಮತ್ತು ಡುಬೀನಿನ ( ೧೯೬೨) ಎಂಬುವರ ಗ್ರಂಥಗಳಲ್ಲಿ , ಕ್ಯಾಚಸೈಡ್ 
ಎಂಬುವನ ಪ್ರಬಂಧದಲ್ಲಿ ( ೧೯೪೮) ಮತ್ತು ಹೊಲಾಂಡರ್ ಎಂಬುವನ ( ೧೯೫೨ ) 
ಸಂಪಾದನ ಗ್ರಂಥಗಳಲ್ಲಿ ಕಾಣಬಹುದು. ಫಾನೋ ಎಂಬುವನು ( ೧೯೪೨) ಅತಿ 
ನೀಲಕಿರಣ ಮೊದಲಾದ ಅಲ್ಪ ಪ್ರಮಾಣದ ಶಕ್ತಿಯುಳ್ಳ ವಿಕಿರಣದಿಂದ ಪರಮಾಣು 
ಮತ್ತು ಅಣುಗಳು ಉತ್ತೇಜನಗೊಳ್ಳುವುದೆಂದೂ ತತ್ಪರಿಣಾಮವಾಗಿ ಅಣುಗಳ 
ಅಸ್ಸಾಯಿಕೆಯು ಅಧಿಕಗೊಳ್ಳುವುದೆಂಬ ಅಭಿಪ್ರಾಯವನ್ನೇ ಒತ್ತಿ ಹೇಳಿ ವಿಕೃತಿಯ 
ಮೂಲದ ಬಗ್ಗೆ ಅಭಿಪ್ರಾಯ ಪಟ್ಟಿದ್ದಾನೆ. 

೧೯೪೬ರಲ್ಲಿ ಇಂಗ್ಲೆಂಡಿನ ಔರ್‌ ಬಾಹ್ ಮತ್ತು ರಾಬ್ಬನ್ ಎಂಬುವರು ಮೇಲೆ 
ತಿಳಿಸಿದ ಭೌತಿಕ ಕಾರಕಗಳಂತೆಯೆ , ಮಸ್ಟರ್ ಅನಿಲವೂ ( ಆಲೈಲ್ ಐಸೋ ಥೈಯೋ 
ಸೈಯನೇಟ್ ) ಕೂಡ ವಿಕೃತಿಜನಕ ವಸ್ತುವೆಂಬುದನ್ನು ವಿವರಿಸಿದರು . ಅಂದಿ 
ನಿಂದ ಇಂದಿನವರೆಗೂ ಈ ಕ್ಷೇತ್ರದಲ್ಲಿ ನಡೆದಿರುವ ಸಂಶೋಧನೆಗಳಿಂದ ವಿಕೃತಿ 
ಜನಕ ರಾಸಾಯನಿಕ ವಸ್ತುಗಳ ಸಂಖ್ಯೆಯೂ ಹೆಚ್ಚಿದೆ. ಯೂರಿಥೇನ್ , ಫೀನಾಲ್‌ , 
ಫಾರ್ಮಾಲ್ಡಿಹೈಡ್ , ವಿವಿಧ ಬಗೆಯ ಅಕ್ರಿಡೀನ್ ಬಣ್ಣಗಳು, ಮ್ಯಾಂಗನೀಸ್ 
ಕ್ಲೋರೈಡ್ , ನೈಟ್ರಸ್ ಆಮ್ಲ , ಈಪಾಡ್, ಎಥಿಲೀನ್ ಇನ್ಸ್, ಮಿಥೇನ್ 
ಸಲ್ಲೂರಿಕ್ ಆಮ್ಲದ ಎಸ್ಟರ್‌, ಹಲವು ವಿಧದ ಪರಾಕ್ಷೆಡುಗಳು , ಬೆಂಜೋಪೈರೀನ್, 
ಕೇಫೀನ್, ಅಸೆಟಿಕ್ ಆಮ್ಲ , ಲ್ಯಾಕ್ಟಿಕ್ ಆಮ್ಲ , ಅಕ್ರೋಫೈವೀನ್ , ನೆಕ್ರೋಸೀನ್ 
ಎಂಬ ಕೆಲವು ರಾಸಾಯನಿಕ ವಸ್ತುಗಳನ್ನು ಹೆಸರಿಸಬಹುದು. 

ಹಲವಾರು ರಾಸಾಯನಿಕ ವಿಕೃತಿ ಜನಕ ವಸ್ತುಗಳಲ್ಲಿ ಕೆಲವು ಒಂದೊಂದು 
ಜೀವಪ್ರಭೇದಕ್ಕೆ ವಿಶಿಷ್ಟವಾದುವು. ಅದೇ ರಾಸಾಯನಿಕ ವಸ್ತುವು ಮತ್ತೊಂದು 
ಜೀವಿಯ ಮೇಲೆ ಯಾವ ಪರಿಣಾಮವನ್ನೂ ಬೀರಲಾರದು. ಅಲ್ಲದೆ ಜೀವಿಯ 
ಒಂದೇ ಒಂದು ಲಿಂಗದ ಮೇಲೆ ಅಥವಾ ಲಿಂಗಕೋಶಿಕಗಳನ್ನು ಉತ್ಪಾದನೆಮಾಡುವ 
ಪ್ರಜನನ ಗ್ರಂಥಿಗಳ ಮೇಲೆ ಅದರ ಪ್ರಭಾವವು ಸೀಮಿತವಾಗಿರುತ್ತದೆ. ಆದರೆ 
ಇದುವರೆಗೂ ಪರೀಕ್ಷಿಸಿರುವ ರಾಸಾಯನಿಕ ವಸ್ತುಗಳ ಪೈಕಿ ಯಾವುದೂ ಕೂಡ 
ಕ್ರೋಮೋಸೋಮಿನ ಒಂದು ನಿರ್ದಿಷ್ಟ ಸ್ಥಾನದ ಮೇಲೆ ವಿಕೃತಿಯನ್ನು ಉಂಟು 
ಮಾಡಲಾರದು. ಮೇಲಾಗಿ ಇಲ್ಲಿ ವಿಕೃತಿಯ ಒಂದು ವರ್ಣಪಟಲವೇ ಸೃಷ್ಟಿ 
ಯಾಗುತ್ತದೆ. 
- ಡೆಮೆರೆಸ್ ಎಂಬುವನು ೧೯೫೫ರಲ್ಲಿ ಎಸ್‌ಚೆರೀಷಿಯ ಜಾತಿಯ ಬ್ಯಾಕ್ಟಿರಿಯಾ 
ದಲ್ಲಿ ಎಕ್ಸ್ ಕಿರಣ , ಅತಿನೀಲ ಕಿರಣ ಮತ್ತು ರಾಸಾಯನಿಕ ವಸ್ತುವಾದ 
ಮ್ಯಾಂಗನೀಸ್ ಕ್ಲೋರೈಡುಗಳ ಪ್ರಭಾವಗಳಿಂದ ಉಂಟಾದ ವಿಕೃತಿಗಳನ್ನು 
ತುಲನಾತ್ಮಕ ದೃಷ್ಟಿಯಲ್ಲಿ ಅಧ್ಯಯನ ಮಾಡಿ ಅವುಗಳ ಸಮಾನ ಪ್ರಭಾವವನ್ನು 
ವಿವರಿಸಿದ್ದಾನೆ. ಸ್ವಾನ್ಸನ್ ಎಂಬುವನು ೧೯೫೭ರಲ್ಲಿ ವಿವಿಧ ಉಷ್ಣಾಂಶಗಳಲ್ಲಿ 


೧೨೧೦ 

ಪ್ರಬುದ್ಧ ಕರ್ಣಾಟಕ 
ಹಾಗೂ ವಿವಿಧ ಕಾಲಾವಧಿಗಳಲ್ಲಿ ಮಸ್ಟಾರ್ ಅನಿಲದ ಪ್ರಬಲತೆಯನ್ನು ವ್ಯತ್ಯಾಸ 
ಗೊಳಿಸಿ ನಡೆಸಿದ ಪ್ರಯೋಗಪರೀಕ್ಷೆಗಳಿಂದ ಉಷ್ಣಾಂಶವು ಏರಿದಂತೆ ವಿಕೃತಿಗಳ ಪರಿ 
ಮಾಣವು ಹೆಚ್ಚುವುದನ್ನು ವಿವರಿಸಿದ್ದಾನೆ. ನೋವಿಕ್ ಎಂಬುವನು ೧೯೫೬ರಲ್ಲಿ 
ಕೆಲವು ಬಗೆಯ ರಾಸಾಯನಿಕ ವಿಕೃತಿಜನಕ ಪ್ರಭಾವಗಳನ್ನು ಹಲವು ಬಗೆಯ 
ರಾಸಾಯನಿಕ ವಸ್ತುಗಳಿಂದ ( ವಿಕೃತಿಜನಕ ವಿರೋಧಕಗಳು) ಶಮನಗೊಳಿಸ 
ಬಹುದೆಂಬದನ್ನು ಕಂಡುಹಿಡಿದಿದ್ದಾನೆ. ಕೋಲ್‌ಮಾರ್ಕ್ ಮತ್ತು ವೆಸ್ಟರ್ ಗಾರ್ಡ್ 
ಎಂಬುವರು ತಮ್ಮ ಸಂಶೋಧನೆಯಲ್ಲಿ ಪ್ರೋಮೋ ಈಥೈಲ್ ಮೀಥೇನ್ ಸಿ 
ನೇಟ್ ಎಂಬ ರಾಸಾಯನಿಕ ವಸ್ತುವನ್ನು ನ್ಯೂರಾಸ್ತೋರ ಎಂಬ ಬೂಸ್ಸಿನ ಮೇಲೆ 
ಉಪಯೋಗಿಸಿ ಎಡನೀನನ್ನು ಸಂಶ್ಲೇಷಿಸಲು ಅಸಮರ್ಥವಾದ ಜೀನಿ (ad ) ಯನ್ನು 
ಸಂಶ್ಲೇಷಣಸಾಮಥ್ಯವುಳ್ಳದ್ದಾಗಿ (ad +) ವಿಕೃತಿಗೊಳಿಸಬಹುದೆಂಬುದನ್ನೂ ಮತ್ತು 
ಆ ವಸ್ತುವು ಇನೊಸಿಟಲ್ ಜೀನಿನ ಮೇಲೆ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ 
ನೆಂಬುದನ್ನೂ ನಿರೂಪಿಸಿದ್ದಾರೆ. ಇದರಿಂದ ಅವರು ವಿಕೃತಿಯನ್ನು ಒಂದು ನಿರ್ದಿಷ್ಟ 
ದಾರಿಯಲ್ಲಿ ಸೃಷ್ಟಿಸಬಹುದೆಂಬ ಸಾಧ್ಯತೆಯನ್ನು ತೋರಿಸಿದ್ದಾರೆ. ಆದರೆ ಈಥೈಲ್ 
ಮೀಥೇನ್ ಸಿಟನ್ನು ಉಪಯೋಗಿಸಿದರೆ ad " ಜೀನಿಯು ad+ ಜೀನಿ 
ಯಾಗಿಯೂ ಮತ್ತು inos ಜೀನಿಯು ( ಇನೊಸಿಟಾಲ್‌ನ ಸಂಶ್ಲೇಷಣೆ ಮಾಡಲ 
ಸಮರ್ಥವಾದುದು) inos + ಜೀನಿಯಾಗಿ ( ಈ ಜೀನಿಗೆ ಇನೊಸಿಟಾಲನ್ನು 
ಸಂಶ್ಲೇಷಿಸುವ ಸಾಮರ್ಥ್ಯವಿದೆ) ವಿಕೃತಿ ಹೊಂದುತ್ತವೆ. ಡೋಸೋಫಿಲ ಹನ್ನೊ 
ಣಕ್ಕೆ ಮಸ್ಟರ್ ಅನಿಲವನ್ನು ಪ್ರಯೋಗದಲ್ಲಿ ಉಪಯೋಗಿಸಿ ಪಡೆದ ವಿಕೃತಿಗಳು, 
ವಿಕಿರಣಗಳನ್ನು ಪ್ರಯೋಗಿಸಿ ಪಡೆದ ವಿಕೃತಿಗಳನ್ನೇ ಹೋಲುತ್ತವೆ. ಆದರೆ 
ಅವುಗಳ ಅನುಪಾತದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ. 
- ಸಾಧಾರಣವಾಗಿ ರಾಸಾಯನಿಕ ಹಾಗೂ ಭೌತಿಕ ವಿಕೃತಿಜನಕ ಕಾರಕ 
ಗಳನ್ನು ಬಳಸಿ ವಿಕೃತಿಗಳನ್ನು ಉಂಟುಮಾಡಿದರೂ , ಕೆಲವು ಸಂದರ್ಭಗಳಲ್ಲಿ 
ಇಚ್ಚಿಸಿದ ವಿಕೃತಿಗಳನ್ನು ಪಡೆಯುವುದರಿಂದ ವಿಜ್ಞಾನಿಗಳಲ್ಲಿ ಒಂದು ಬಗೆಯ 
ಆಶಾಜ್ಯೋತಿಮೂಡಿರುವಂತಿದೆ. ಕೆಲವರಂತೂ ವಿಕೃತಿಜನಕ ವಸ್ತುಗಳನ್ನು ಹದ 
ನರಿತು ನಿಯಂತ್ರಿತ ರೀತಿಯಲ್ಲಿ ಉಪಯೋಗಿಸುವುದರಿಂದ ಆನುವಂಶೀಯತೆಯನ್ನೇ 
ನಿಯಂತ್ರಿಸುವ ಸಾಧನೆಯು ಕರಗತವಾಗಿರುವುದೆಂದು ಭ್ರಮೆಪಟ್ಟಿದ್ದಾರೆ. ಒಂದಲ್ಲ 
ಒಂದು ದಿನ ಹಾನಿಕಾರಕ ಜೀವಿಗಳನ್ನು ವಿಕೃತಿಗೊಳಿಸಿ ಸಾಮಾನ್ಯ ಮತ್ತು 
ಉಪಯುಕ್ತ ಜೀವಿಗಳನ್ನಾಗಿ ಪರಿವರ್ತಿಸಬಹುದೆಂದು ಕನಸು ಕಾಣುತ್ತಿದ್ದಾರೆ. 
ಅಲ್ಲದೆ ಮಾನವನಲ್ಲಿಯೂ ಕೂಡ ಅತ್ಯಂತ ಉಪಯುಕ್ತವಾದ ಜೀವಿಗಳನ್ನು 
ಕೂಡಿಸಿ ಅತಿಮಾನವ (Super man) ನನ್ನು ಸೃಷ್ಟಿಸಬಹುದೆಂದು ನಂಬಿದ್ದಾರೆ. 
ಆದರೆ ಕನಸಿನ ರಾಜ್ಯದಲ್ಲಿ ತಲ್ಲೀನರಾಗಿರುವವರ ಹೆಬ್ಬಯಕೆ ನನಸಾಗುವುದೇ 
ಎಂಬುದನ್ನು ಈಗ ಹೇಳುವುದು ಕೂಸು ಹುಟ್ಟುವ ಮುಂಚೆ ಕುಲಾವಿಯನ್ನು 


೧೨೧೧ 
ತಳಿವಿಜ್ಞಾನ 
ಹೊಲಿಸಿದಂತೆ. ಆದರೆ ಇಂದು ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರಯೋಗ 
ಸಿದ್ದಿಯಲ್ಲಿ ವಿಕೃತಿಗಳನ್ನು ನಿಯಂತ್ರಿಸುವ ಯಾವ ಬಗೆಯ ಸಾಧ್ಯತೆಗಳೂ ಕಂಡು 
ಬಂದಿಲ್ಲ . 

ಪರಮಾಣುಯುಗದಲ್ಲಿ ಕಾಲಿಟ್ಟಿರುವ ಮಾನವನ ಪರಿಸರದಲ್ಲಿ ವಿಕಿರಣದ 
ಅಪಾಯಗಳ ಮಹತ್ವಗಳು ಬೆಳಕಿಗೆ ಬಂದಿವೆ. ಕೇವಲ ಎರಡು ಪರಮಾಣು 
ಬಾಂಬುಗಳನ್ನು ೧೯೪೫ನೇ ಆಗಸ್ಟ್ ಆರರಂದು ಜಪಾನಿನ ನಗರಗಳ ಮೇಲೆ 
ಹಾಕಿದ್ದರಿಂದ ಎರಡನೆಯ ಮಹಾವಿಶ್ವಸಮರ ಮುಕ್ತಾಯಗೊಂಡಿತು. ಅಂದಿಗೆ 
ಆ ನಗರಗಳು ನಾಶವಾದರೂ , ಆ ಪರಮಾಣು ಬಾಂಬುಗಳಿಂದ ಸಿಡಿದ ಅತ್ಯತಿ 
ಶಕ್ತಿಯ ವಿಕಿರಣದ ಮಹತ್ವವು ಬೃಹದಾಕಾರವಾಗಿ ಕಂಡದ್ದು ಕೆಲವು ವರ್ಷಗಳು 
ಉರುಳಿದ ಮೇಲೆ ಮಾತ್ರ . ಜಪಾನ್ ಮತ್ತು ಅಮೇರಿಕದ ಅಟಾಮಿಕ್ ಎನರ್ಜಿ 
ಕಮಿಷನ್‌ನವರು ಹೊಸದಾಗಿ ರೂಪುಗೊಂಡಿರುವ ಹೀರೋಷಿಮಾನಗರದ ಬಳಿ 
ಒಂದು ಪ್ರಯೋಗ ಮಂದಿರವನ್ನು ಕಟ್ಟಿಕೊಂಡು ವಿಕಿರಣದ ಪರಿಣಾಮವನ್ನು 
ಅಧ್ಯಯನ ಮಾಡುತ್ತಿದ್ದಾರೆ. ಅವರು ತಮ್ಮ ಮೊದಲನೆಯ ವರದಿಯನ್ನು ೧೯೫೬ 
ರಲ್ಲಿ ಕೋಪನ್ ಹಾಗೆನ್ ನಲ್ಲಿ ನಡೆದ ಅಂತರರಾಷ್ಟ್ರೀಯ ಮಾನವ ತಳಿವಿಜ್ಞಾನದ 
ಕಾಂಗ್ರೆಸಿಗೆ ಒಪ್ಪಿಸಿದರು. ಹೀರೋಷಿಮಾದಲ್ಲಿ ಪರಮಾಣು ಸ್ಫೋಟವಾದಾಗ 
ಅಲ್ಲಿ ಇದ್ದವರ ಹೊಟ್ಟೆಯಲ್ಲಿ ಹುಟ್ಟಿದ ಸುಮಾರು ಅರವತ್ತೈದುಸಾವಿರ ಮಕ್ಕಳಲ್ಲಿ 
ಅಸಾಮಾನ್ಯ , ಅಮಾನುಷ ಲಕ್ಷಣಗಳನ್ನುಳ್ಳ ಮಕ್ಕಳ ಸಂಖ್ಯೆ ಗಮನಾರ್ಹವಾಗಿಲ್ಲ 
ವೆಂಬುದು ಆ ವರದಿಯಲ್ಲಿ ತಿಳಿದು ಬಂತು. ಈ ವರದಿಯನ್ನು ಓದಿದ ಸಾಮಾನ್ಯ 
ಜನರು ಪರಮಾಣು ಬಾಂಬುಗಳ ವಿಕಿರಣದಿಂದ ಯಾವ ಬಗೆಯ ಪರಿ 
ಣಾಮವೂ ಸಂಭವಿಸುವುದಿಲ್ಲವೆಂದು ಬೊಬೈಯಿಟ್ಟರು. ಆದರೆ ತಳಿವಿಜ್ಞಾನಿ 
ಗಳು ಕೇವಲ ಮೊದಲ ಪೀಳಿಗೆಯ ೬೫೦೦೦ ಮಕ್ಕಳ ಮೇಲೆ ಪರೀಕ್ಷೆಗಳನ್ನು 
ನಡೆಸಿದ್ದರೂ , ವಿಕಿರಣದ ನಿಜವಾದ ಭಯಂಕರ ಭಯೋತ್ಪಾದಕ ಪ್ರಭಾವವು 
ಮುಂದಿನ ಪೀಳಿಗೆಗಳಲ್ಲಿ ಮಾತ್ರ ಪ್ರಕಟವಾಗುತ್ತದೆಯೆಂದು ಎಚ್ಚರಿಸಿದರು. 

ಇದಾದ ಕೆಲವು ವರ್ಷಗಳಲ್ಲಿಯೇ ಹೀರೋಷಿಮಾದಲ್ಲಿ ಮುಂದುವರಿದ 
ಸಂಶೋಧನೆಗಳ ಫಲವಾಗಿ ಮತ್ತೊಂದು ವರದಿ ಹೊರಬಂತು. ಈ ವರದಿಯು 
ಮಾನವನ ಲಿಂಗಸಹಬಂಧಿತ ಮಾರಕಗಳಿಗೆ (Sex linked lethals) ಸಂಬಂಧಿ 
ಸಿದ್ದು , ಸಾಮಾನ್ಯವಾಗಿ ಈ ಬಗೆಯ ಮಾರಕ ವಿಕೃತಿಗಳು ದೃಶ್ಯ ಮಾನವಿಕೃತಿ 
( Visible mutations) ಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. 
ಏಕೆಂದರೆ ಲಿಂಗಸಹಬಂಧಿತ ಮಾರಕಗಳು ಕೇವಲ ಗಂಡುವ್ಯಕ್ತಿಯನ್ನು ಬಲಿ 
ತೆಗೆದುಕೊಳ್ಳುತ್ತವೆ. ಆದುದರಿಂದಲೇ ಈ ನಿಟ್ಟಿನಲ್ಲಿ ಸಂಭವಿಸುವ ಆನುವಂಶಿಕ 
ಆಘಾತಗಳನ್ನು ಸುಲಭವಾಗಿ ಗುರುತಿಸಬಹುದು. ಈ ಸಂಶೋಧನೆಯಲ್ಲಿ ಪರ 
ಮಾಣು ಬಾಂಬಿನ ಸ್ಫೋಟದ ಕಿರಣಗಳಿಗೆ ತುತ್ತಾದ ದಂಪತಿಗಳಿಗೆ ಹುಟ್ಟಿದ 


೧೨೧೨ 

ಪ್ರಬುದ್ಧ ಕರ್ಣಾಟಕ 
ಮಕ್ಕಳನ್ನು ವಿಕಿರಣಗಳಿಗೆ ತುತ್ತಾಗದ ಇತರ ದಂಪತಿಗಳಿಗೆ ಹುಟ್ಟಿದ ಮಕ್ಕಳೊಂದಿಗೆ 
ಹೋಲಿಸಿ ತುಲನಾತ್ಮಕ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಲಾಗಿದೆ. ಅಲ್ಲದೆ ತಂದೆ 
ತಾಯಿಗಳಿಬ್ಬರ ಪೈಕಿ ಯಾರಾದರೊಬ್ಬರು ವಿಕಿರಣಗಳಿಗೆ ಬಲಿಯಾಗಿದ್ದರೆ ಅವರಿಗೆ 
ಹುಟ್ಟುವ ಮಕ್ಕಳ ಬಗ್ಗೆಯೂ ಅಧ್ಯಯನ ನಡೆಸಲಾಗಿದೆ. 

ಮನುಷ್ಯರಲ್ಲಿ X ಮತ್ತು Y ಕ್ರೋಮೋಸೋಮುಗಳು ಲಿಂಗ ಸಂಬಂಧ 
ವಾದುವು ಮತ್ತು ಅವು ಲಿಂಗನಿರ್ಧಾರಕ ಕ್ರೋಮೋಸೋಮುಗಳು . ಗಂಡಿನಲ್ಲಿ 
X ಮತ್ತು Y ಕ್ರೋಮೋಸೋಮುಗಳಿರುತ್ತವೆ. ಆ ಗಂಡು ಮಗುವಿನ Xಕೊಮೊ 
ಸೋಮುತಾಯಿಯಿಂದ ಬಂದಿದ್ದರೆ, Y ಕ್ರೋಮೋಸೋಮು ತಂದೆಯ ಕೊಡುಗೆ. 
ಹೆಣ್ಣು ಮಗುವಿನಲ್ಲಿ ಎರಡು X ಕ್ರೋಮೋಸೋಮುಗಳಿರುತ್ತವೆ. ಅವುಗಳ ಪೈಕಿ 
ಒಂದು ತಂದೆಯಿಂದಲೂ ಮತ್ತೊಂದು ತಾಯಿಯಿಂದಲೂ ಬಂದಿರುತ್ತದೆ. ವಿಕಿರಣ 
ಗಳಿಗೆ ತುತ್ತಾಗಿ, ತತ್ಪರಿಣಾಮವಾಗಿ X ಕ್ರೋಮೋಸೋಮುಗಳ ಜೀವಿಗಳಲ್ಲಿ 
ವಿಕೃತಿಯುಂಟಾಗಿ ಅಪ್ರಬಲ ಮಾರಕ ಜೀವಿಗಳಿಂದ ಕೂಡಿರುವ ಹೆಣ್ಣು , ವಿಕಿರಣ 
ಗಳಿಗೆ ತುತ್ತಾಗದ ಗಂಡನೊಡನೆ ದಾಂಪತ್ಯ ಜೀವನ ನಡೆಸಿ ಮಕ್ಕಳನ್ನು ಪಡೆದರೆ 
ಆ ಮಕ್ಕಳು ಹೇಗಿರುತ್ತಾರೆ ಎಂಬುದನ್ನು ನೋಡಬೇಕು. ಅಪ್ರಬ ಲಮಾರಕ 
ಜೀನಿಯಿಂದ ಕೂಡಿರುವ ತಾಯಿಯ X ಕ್ರೋಮೋಸೋಮು ಮಗನ ಭೂಣವನ್ನು 
ಸೇರಿದರೆ, ತಕ್ಷಣವೇ ಅದರ ಪ್ರಭಾವವು ಪ್ರಕಟವಾಗಿ ಮಗನ ಬಲಿಯಾಗುತ್ತದೆ. 
ತಾಯಿಯ ಮೇಲಿನ ದೋಷಪೂರ್ಣ X ಕ್ರೋಮೋಸೋಮು ಮಗಳ ಭೂಣವನ್ನು 
ಹೊಕ್ಕರೆ, ತಂದೆಯಿಂದ ಬರುವ ಪ್ರಬಲ ಜೀವಿಗಳಿಂದಕೂಡಿದXಕ್ರೋಮೋಸೋಮು 
ಆ ಮಾರಕ ಜೀವಿಗಳನ್ನು ಮುಚ್ಚಿ ಬಿಡುತ್ತದೆ. ಇದರ ಫಲವಾಗಿ ಹೆಣ್ಣು ಮಕ್ಕಳ 
ಹತ್ಯಾಕಾಂಡವಾಗುವುದಿಲ್ಲ. ಆದರೆ ಅವರಿಗೆ ಹುಟ್ಟುವ ಗಂಡು ಮಕ್ಕಳಿಗೆ ಈ ಶಾಪ 
ತಪ್ಪಿದ್ದಲ್ಲ. ಈ ಕಾರಣದಿಂದಲೇ ಇಂತಹ ದಾಂಪತ್ಯ ಜೀವನದಲ್ಲಿ ಗಂಡು ಹೆಣ್ಣು 
ಮಕ್ಕಳ ಸಂಖ್ಯೆಗಳು ಸುಮಾರು ಸಮನಾಗಿರುವುದರ ಬದಲು ಹೆಣ್ಣು ಮಕ್ಕಳ 
ಸಂಖ್ಯೆಯು ಗಂಡು ಮಕ್ಕಳ ಸಂಖ್ಯೆಗಿಂತ ಬಹು ಹೆಚ್ಚಾಗಿರುತ್ತದೆ. ವಿಕಿರಣಗಳಿಗೆ 
ತುತ್ತಾಗದ ( X ಕ್ರೋಮೋಸೋಮಿನಲ್ಲಿ ಮಾರಕ ಜೀನಿಗಳಿಲ್ಲದವರು) ತಂದೆ ತಾಯಿ 
ಗಳಿಗೆ ಹುಟ್ಟುವ ಹೆಣ್ಣು ಮತ್ತು ಗಂಡು ಮಕ್ಕಳ ಸಂಖ್ಯೆ ಸುಮಾರು ಸಮನಾಗಿರು 
ಇದೆ. ಸತಿಪತಿಯರಲ್ಲಿ ಕೇವಲ ಪತಿಯು ಮಾತ್ರ ವಿಕಿರಣಗಳಿಗೆ ಬಲಿಯಾಗಿ ತನ್ನ 
X ಕ್ರೋಮೋಸೋಮಿನಲ್ಲಿ ಮಾರಕ ಜೀವಿಗಳನ್ನು ಪಡೆದಿದ್ದರೆ ಅಂತಹವರ ಹೊಟ್ಟೆ 
ಯಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳ ಸಂಖ್ಯೆಯು ತುತ್ತಾಗದ ದಂಪತಿಗಳಿಗೆ ಹುಟ್ಟುವ 
ಹೆಣ್ಣು ಮಕ್ಕಳ ಸಂಖ್ಯೆಗಿಂತಲೂ ಕಡಿಮೆಯಾಗಿರುತ್ತದೆ. ಇಂತಹ ಫಲಿತಾಂಶಗಳು 
ಹೀರೋಷಿಮಾದಲ್ಲಿ ನಡೆದಿರುವ ಸಂಶೋಧನೆಗಳಿಂದ ದೃಢಪಟ್ಟಿವೆ. 
ಮಾನವ ತಳಿವಿಜ್ಞಾನ 
ಮಾನವ ತಳಿವಿಜ್ಞಾನದ ಆಧ್ಯಯನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಸಂಶೋ 


ತಳಿವಿಜ್ಞಾನ 

೧೨೧೩ 
ಧನೆಯ ಚಟುವಟಿಕೆಗಳನ್ನು ನೋಡಿದರೆ, ಹಿಂದೆಂದೂ ಇಲ್ಲದಷ್ಟು ಆಸಕ್ತಿ ಮತ್ತು 
ಅಧ್ಯಯನ ಹೆಚ್ಚಿರುವುದು ಕಂಡುಬರುತ್ತದೆ. ಇದಕ್ಕೆ ಆಗಾಗ್ಗೆ ನಡೆಯುವ ವೈಜ್ಞಾ 
ನಿಕ ಸಮ್ಮೇಳನ ಹಾಗೂ ವಿಚಾರಗೋಷ್ಟಿಗಳೇ ಸಾಕ್ಷಿ ; ಹಲವಾರು ಸಂಶೋಧನ 
ಪ್ರಕಟನೆಗಳೇ ನಿದರ್ಶನ. ಏಕೆ, ಮಾನವನ ಆನುವಂಶಿಕರೋಗಗಳ ಅಧ್ಯಯನದ 
ಕ್ಷೇತ್ರವು ವಿಶಾಲವಾಗುತ್ತಾ ಬಂದು, ಇತ್ತಿಚೆಗೆ ವೈದ್ಯಕೀಯ ತಳಿವಿಜ್ಞಾನ 
( Medical genetics ) ಎಂಬ ಒಂದು ಶಾಖೆಯೇ ರೂಪುಗೊಂಡಿದೆ. ಮಾನವನ 
ನೆತ್ತರಗುಂಪುಗಳು, ರಕ್ತಕಣಗಳಲ್ಲಿರುವ ಹಿಮೋಗ್ಲೋಬಿನ್ನಿನಲ್ಲಿ ದೋಷ, 
ಕ್ರೋಮೋಸೋಮುಗಳ ಅಸಾಮಾನ್ಯ ಸಂಖ್ಯೆ , ಚಯಾಪಚಯ ಕ್ರಿಯಾವಾಹಿನಿ 
ಯಲ್ಲಿ ತಡೆಗಳು - ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಜರುಗಿರುವ ಸಂಶೋಧನೆಗಳು 
ನಿಜವಾಗಿಯೂ ಗಮನಾರ್ಹವಾದುವು. 

ಲಾಂಡ್ಸೈನರ್‌ ಮತ್ತು ಅವನ ಸಹಸಂಶೋಧಕರು ಮಾನವನ ರಕ್ತ 
- ಕಣಗಳಲ್ಲಿ ವಿಶಿಷ್ಟ ಹಾಗೂ ಆನುವಂಶಿಕ ಲಕ್ಷಣಗಳನ್ನು ೪ ಆಂಟಿಜೆನ್ಗಳ ಆಧಾರದ 
ಮೇಲೆ 0 , Al, A , B, AB, M , N , ಮತ್ತು MNಗಳೆಂದು ' ೧೯೪೦ರ ಹೊತ್ತಿಗೆ 
ವರ್ಗೀಕರಿಸಿದ್ದರು. ವೈದ್ಯಕೀಯ ಚಿಕಿತ್ಸೆಯ ಕೆಲವು ಸಂದರ್ಭಗಳಲ್ಲಿ ಒಬ್ಬನ 
ರಕ್ತವನ್ನು ಮತ್ತೊಬ್ಬನಿಗೆ ರಕ್ತಪೂರಣ ಮಾಡುವಾಗ ದಾನಿಯ ಹಾಗೂ ಸ್ವೀಕಾರಿಯ 
ರಕ್ತಗಳನ್ನು ಪೂರ್ವಭಾವಿಯಾಗಿ ಪರೀಕ್ಷಿಸಿ ಹೊಂದಾಣಿಕೆಯನ್ನು ಸ್ಥಾಪಿಸಿಕೊಳ್ಳ 
ಬೇಕೆಂದು ಅವರು ಬಹಳ ಹಿಂದೆಯೇ ಒತ್ತಿ ಹೇಳಿದ್ದರು. ಹೊಂದಾಣಿಕೆಯಿಲ್ಲದ 
ಎರಡು ರಕ್ತಗಳ ಮಿಶ್ರಣಗಳಲ್ಲಿ ರಕ್ತ ಕಣಗಳು ಬಿಡಿಬಿಡಿಯಾಗಿರದೆ ಪರಸ್ಪರ ಅಂಟಿ 
ಕೊಳ್ಳುವುದನ್ನು ಪ್ರಯೋಗಗಳ ಮೂಲಕ ತೋರಿಸಿದ್ದರು. 

ವೀನರ್ ಎಂಬುವನು ೧೯೪೩ರಲ್ಲಿ ಪ್ರಕಟಿಸಿದ Blood Groups and 
Transfusion ಎಂಬ ಗ್ರಂಥದಲ್ಲಿ ನೆತ್ತರುಗುಂಪುಗಳಿಗೆ ಸಂಬಂಧಿಸಿದ ಹಲವಾರು 
ವಿಷಯಗಳನ್ನು ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಜಗತ್ತಿನ ವಿವಿಧ ಜನಾಂಗಗಳಲ್ಲಿ 
0 , A , B , ಮತ್ತು AB ನೆತ್ತರಗುಂಪುಗಳ ವ್ಯಾಪ್ತಿಯನ್ನು ಅಧ್ಯಯನಮಾಡಿ, 
ತುಲನಾತ್ಮಕ ದೃಷ್ಟಿಯಲ್ಲಿ ವಿಶ್ಲೇಷಿಸಿ ಒಂದು ಸ್ವಾರಸ್ಯವಾದ ಅಂಶವನ್ನು ಹೊರ 
ಗೆಡಹಿದ್ದಾನೆ. ಈ ನಾಲ್ಕು ಬಗೆಯ ನೆತ್ತರುಗುಂಪುಗಳು ಜಗತ್ತಿನ ಪ್ರಧಾನ 
ಜನಾಂಗಗಳಾದ ಕಾಕೇಸೀಯ, ಮಂಗೋಲೀಯ, ಮತ್ತು ನೀರೊಯಿಯ ಗುಂಪು 
ಗಳಲ್ಲಿ ವ್ಯಾಪಕವಾಗಿ ಹರಡಿವೆ . ಪಶ್ಚಿಮ ಯೂರೋಪಿನ ಕಾಕೇಸೀಯ ಜನರ 
ನೆತ್ತರ ಪರೀಕ್ಷೆಗಳಿಂದ 0, A , B ಮತ್ತು AB ನೆತ್ತರ ಗುಂಪುಗಳು ೪೭ : ೨೮ : 
೨೦ : ೫ರ ಅನುಪಾತದಲ್ಲಿರುವುದು ಕಂಡುಬಂದಿದೆ. ಇದೇ ಬಗೆಯ ಅನುಪಾತ 
ವನ್ನೇ ಆ ನಾಡನ್ನು ಬಿಟ್ಟು ಅಮೇರಿಕಾ ಖಂಡಕ್ಕೆ ವಲಸೆಹೋದ ಬಿಳಿಯರಲ್ಲಿಯೂ 
ಕಾಣಬಹುದೆಂಬುದು ದೃಢಪಟ್ಟಿದೆ. ಆದರೆ ಪಶ್ಚಿಮ ಯೂರೋಪಿನಿಂದ ಪೂರ್ವ 
ಯೂರೋಪು, ಚೈನಾದೇಶದ ಕಡೆಗೆ ಹೋದಂತೆಲ್ಲಾ ಅನುಪಾತದಲ್ಲಿ ವ್ಯತ್ಯಾಸ 


೧೨೧೪ 

ಪ್ರಬುದ್ಧ ಕರ್ಣಾಟಕ 
ವಾಗುತ್ತವೆ. ಅಲ್ಲಿಂದ ಇಂಡಿಯಾ ದೇಶದ ಕಡೆ ಬಂದಂತೆ A ಮತ್ತು 0 ಅಥವಾ 
A ಗುಂಪು ಕಡಿಮೆಯಾದಂತೆ B ಗುಂಪು ಏರುತ್ತಾ ಹೋಗುತ್ತದೆ. ಆದರೆ 
ವಿಲಿಯಮ್ ಬಾಯ್ ಎಂಬುವನು ಆಫ್ರಿಕದ ಕುಬ್ಬರಲ್ಲಿ ಮೇಲಿನ ಗುಂಪಿನ ರಕ್ತ 
ಗಳು ೩೧ : ೩೦ : ೨೯ : ೧೦ ರ ಅನುಪಾತದಲ್ಲಿರುವುದನ್ನು ಕಂಡುಹಿಡಿದಿದ್ದಾನೆ. 
ಬೇರೆಬೇರೆ ಜನಾಂಗಗಳಿಂದ ಪ್ರತ್ಯೇಕವಾಗಿರುವ ಪ್ರದೇಶಗಳಲ್ಲಿ ವಾಸಿಸುವ ಜನರ 
ರಕ್ತದಲ್ಲಿ ವೈವಿಧ್ಯವೂ ಕಂಡುಬಂದಿದೆ. ಪೆರೂದೇಶದ ಮೂಲನಿವಾಸಿಗಳಲ್ಲಿ 
ಕೇವಲ 0 ನೆತ್ತರ ಗುಂಪು ಕಂಡುಬರುತ್ತದೆ. ಆಸ್ಟ್ರೇಲಿಯದ ಮೂಲನಿವಾಸಿಗಳಲ್ಲಿ 
ಕೇವಲ 0 ಮತ್ತು ಸಿ ಎಂಬ ನೆತ್ತರ ಗುಂಪುಗಳು ಕಂಡುಬಂದು, ಅವು ೩೪ : ೬೬ರ 
ಅನುಪಾತದಲ್ಲಿ ವ್ಯಾಪಿಸಿರುತ್ತವೆ. ಡಚ್ ನ್ಯೂಗಿನಿಯ ಬುಷ್ ನೀಗೋ ಜನರಲ್ಲಿ 
0 ಮತ್ತು B ನೆತ್ತರ ಗುಂಪುಗಳು ೮೩ : ೧೭ರ ಅನುಪಾತದಲ್ಲಿರುತ್ತವೆ. 
ಈ ತಳಿವಿಜ್ಞಾನವನ್ನು ಅಧ್ಯಯನಮಾಡಿದ ವಿಕಾಸವಾದಿಗಳು ನೆತ್ತರ ಗುಂಪಿನ 
ವ್ಯಾಪ್ತಿ ಮತ್ತು ನೆತ್ತರ ಗುಂಪುಗಳಿಗೂ ಹಾಗೂ ರೋಗಗಳಿಗೆ ತುತ್ತಾಗುವಿಕೆಗೂ 
ಇರುವ ನಿಕಟ ಸಂಬಂಧಗಳ ಬಗ್ಗೆ ಸಂಶೋಧನೆಗಳನ್ನು ಕಳೆದ ಎರಡು ಮೂರು 
ದಶಕಗಳಿಂದ ನಡೆಸುತ್ತಿದ್ದಾರೆ. ಆದರೆ ಬಾಳ್ವೆಯ ಹೋರಾಟದಲ್ಲಿ ಯಾವ ನೆತ್ತರ 
ಗುಂಪಿಗೆ ಜಯಮಾಲೆ ಲಭಿಸುತ್ತದೆಯೆಂಬುದರ ಸುಳಿವು ಯಾವ ಸಂಶೋಧಕನಿಗೂ 
ದೊರೆತಿಲ್ಲ. ಅಂತೂ ವಿಕೃತಿಜನ್ಯ ವ್ಯತ್ಯಾಸಗಳು ವೈಕಾಸಿಕ ಪಥದಲ್ಲಿ ಕೇವಲ 
ಹೊಂದಿಕೊಳ್ಳುವ ವ್ಯತ್ಯಾಸಗಳಾಗಿಯೂ ಇರಬಹುದೆಂದು ತಿಳಿದುಬಂದಿದೆ. 

M , N ಮತ್ತು MN ಎಂಬ ವಿವಿಧ ಆಂಟಿಜೆನ್‌ಗಳ ಸಾಲಿಗೆ S ಎಂಬ 
ಹೊಸ ಆಂಟಿಜೆನ್ನ ನ್ನು ೧೯೪೭ರಲ್ಲಿ ಸೇರಿಸಲಾಯಿತು. ಮುಂದುವರಿದ ಸಂಶೋಧನೆ 
ಗಳಿಂದ ಈ ಆಂಟಿಜೆನ್‌ಗೆ ಸಂಬಂಧಿಸಿದ ಜನರನ್ನು S, Ss ಮತ್ತು S ಎಂದು 
ಮೂರು ಗುಂಪುಗಳನ್ನಾಗಿ ವಿಂಗಡಿಸಬಹುದೆಂದು ತಿಳಿದುಬಂದಿದೆ. ನೀನರ್‌ ಮತ್ತು 
ಎಕ್ಸಲರ್ ಎಂಬುವರು ೧೯೫೮ರಲ್ಲಿ ಈ ಆಂಟಿಜೆನ್‌ಗಳಿಗೆ ಸಂಬಂಧಿಸಿದ ಕುಟುಂಬ 
ಗಳನ್ನೂ ಅಧ್ಯಯನ ಮಾಡಿ ಒಂದು ಹೊಸ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. MNSs 
ಮತ್ತು Ms ಆಂಟಿಜೆನ್‌ಗಳನ್ನುಳ್ಳ ದಂಪತಿಗಳಲ್ಲಿ ಕೇವಲ ಎರಡು ಬಗೆಯ ಮಕ್ಕಳು 
ಹುಟ್ಟುತ್ತಾರೆ. ಅವರು ಕೆಲವು ಕುಟುಂಬಗಳಲ್ಲಿ MSs ಮತ್ತು MNS ರಕ್ತದ 
ಗುಂಪುಗಳ ಮಕ್ಕಳಾಗಿರಬಹುದು ; ಇಲ್ಲವೆ ಉಳಿದ ಕುಟುಂಬಗಳಲ್ಲಿ MS ಮತ್ತು 
MNSs ಗುಂಪುಗಳ ಮಕ್ಕಳಾಗಿರಬಹುದು. ತಳಿವಿಜ್ಞಾನಿಗಳು ಈ ವಿಚಿತ್ರದ 
ವರ್ತನೆಗೆ ಎರಡು ಕಾರಣಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಒಂದೇ ಜೀನಿಯು 
ಬಹುವಾಗಿ ವಿಕೃತಿಗೊಂಡು ನಾಲ್ಕು ರೂಪಗಳನ್ನು (LMS , LMS , LNS ಮತ್ತು 
LNS ) ತಾಳಿರುವುದೆಂದು ಅಭಿಪ್ರಾಯಪಡುತ್ತಾರೆ. ಮತ್ತೆ ಕೆಲವರು M ಮತ್ತು N 
ಹಾಗೂ S ಮತ್ತು 5 ಜೀನಿಗಳು ಪ್ರತ್ಯೇಕವಾಗಿದ್ದು ಅಕ್ಕಪಕ್ಕದಲ್ಲಿ ಅಳವಡಿಸಿದ್ದು 
ಅವು ಪರಸ್ಪರ ಬಂಧನಕಾರಿಯಾಗಿರುವುದೆಂದೂ ಭಾವಿಸುತ್ತಾರೆ. 


S 


ತಳಿವಿಜ್ಞಾನ 

೧೨೧೫ 
ಇತ್ತೀಚಿನ ಆನುವಂಶಿಕ ಅಧ್ಯಯನಗಳಿಂದ ಮೇಲೆ ಹೇಳಿದ ವಿವಿಧ ಬಗೆಯ 
ನೆತ್ತರಿನ ಆಂಟಿಜೆನ್ಗಳ ಶ್ರೇಣಿಗೆ U , Hu ( ಹಂಟರ್ ) , He ( ಹೆನ್‌ ಷಾ ) , P, 
ಲೂಥರನ್, ಕೆಲ್ , ಲೆವಿಸ್ , ಡಪ್ಪಿ ಮತ್ತು ಕಿಡ್ ಎಂಬ ರಕ್ತದ ಆಂಟಿಜೆನ್‌ಗಳನ್ನು 
ಸೇರಿಸಲಾಗಿದೆ. ಈ ವಿವಿಧ ಆಂಟಿಜೆನ್‌ಗಳಿಗೆ ಒಂದು ವಿಶಿಷ್ಟವಾದ L ಎಂಬ. 
ಜೀವಿಯು ಬಹುರೂಪಿಯಾಗಿ ಮಾರ್ಪಾಟಾಗಿರುವುದೇ ಕಾರಣವೆಂದು ತಿಳಿದು 
ಬಂದಿದೆ, ( ರಕ್ತದ ವಿಶಿಷ್ಟವಾದ ಈ ಆಂಟಿಜೆನ್‌ನ್ನು ನಿರ್ಮಾಣಗೊಳಿಸುವ ಜೀನಿ 
ಯನ್ನು ನೊಬೆಲ್ ಪಾರಿತೋಷಕ ವಿಜೇತನಾದ ಲಾಂಡ್ ಸೈನರ್ ಎಂಬವನ 
ಗೌರವಸ್ಕಾರಕಾರ್ಥವಾಗಿ L ಜೀನಿಯೆಂದು ಕರೆಯಲಾಗಿದೆ). 

ಲಾಂಡ್ಸೈನರ್‌ ಮತ್ತು ವೀನರ್ ಎಂಬುವರು ೧೯೪೦ ರಲ್ಲಿ Rh ಎಂಬ 
ಹೊಸ ರಕ್ತದ ಗುಂಪನ್ನು ಕಂಡುಹಿಡಿದು ಮಾನವನ ತಳಿಶಾಸ್ತ್ರದ ಮತ್ತೊಂದು 
ಕ್ಷೇತ್ರದ ಬಾಗಿಲನ್ನು ತೆರೆದರು. ಇವರು ತಮ್ಮ ಸಂಶೋಧನೆಯಿಂದ ರೀಸಸ್ 
( Rhesus ) ಎಂಬ ಜಾತಿಯ ಕೋತಿಯ ಕೆಂಪು ರಕ್ತ ಕಣದಲ್ಲಿರುವ ಆಂಟಿಜೆನ್ನು 
ಅಮೇರಿಕದ ಕಾಕ್ಸಿಯನ್ ಜನಾಂಗಕ್ಕೆ ಸೇರಿದ ಸುಮಾರು ಶೇಕಡ ಎಂಭತ್ತೈದು 
ಭಾಗದ ಬಿಳಿಯರ ರಕ್ತ ಕಣಗಳಲ್ಲಿರುವ ಆಂಟಿಜೆನ್ನಿನಂತೆಯೇ ವರ್ತಿಸುವುದೆಂದು 
ಕಂಡು ಹಿಡಿದರು . ಉಳಿದ ಶೇಕಡ ಹದಿನೈದು ಬಿಳಿಯರ ರಕ್ತದಲ್ಲಿ ಈ ಆಂಟಿಜೆನ್ 
ಲೋಪವಾಗಿರುತ್ತದೆ. ಅವರು ಈ Rh ಆಂಟಿಜೆನನ್ನೇ Rh ಘಟಕವೆಂದು ಕರೆದರು. 
ಯಾರ ನೆತ್ತರಿನಲ್ಲಿ Rh ಘಟಕವಿರುತ್ತದೆಯೋ ಅವರನ್ನು Rh - ಧಾರಕ (Rh 
Positive) ರೆಂದೂ , ಅದಿಲ್ಲದ ವ್ಯಕ್ತಿಗಳನ್ನು Rh - ರಹಿತ ( Rh - negative ) ರೆಂದೂ 
ವಿಂಗಡಿಸಿದರು . 

ಒಬ್ಬ ವ್ಯಕ್ತಿಯ ರಕ್ತವನ್ನು ಮತ್ತೊಬ್ಬನಿಗೆ ರಕ್ತ ಪೂರಣ ಮಾಡುವಾಗ, 
Rh- ರಹಿತನಿಗೆ Rh - ರಹಿತನ ರಕ್ತವನ್ನು ಎಷ್ಟೇ ಬಾರಿ ಕೊಟ್ಟರೂ ಬಾಧಕವಿರು 
ವುದಿಲ್ಲ. ಅಥವಾ ಅವನಿಗೆ Rh - ಧಾರಕನ ರಕ್ತವನ್ನು ಒಮ್ಮೆ ಮಾತ್ರ ಕೊಡಬಹುದು. 
ಆಗ ಅಪಾಯವಿಲ್ಲ, ಆದರೆ ಒಮ್ಮೆ Rh - ಧಾರಕನ ರಕ್ತವನ್ನು ಪಡೆದು ಪ್ರತಿರಕ್ಷೆಯನ್ನು 
( Antibody ) ಪಡೆದ ವ್ಯಕ್ತಿಗೆ ಎರಡನೆಯ ಬಾರಿ Rh - ಧಾರಕನ ರಕ್ತವನ್ನು ಪೂರಣ 
ಮಾಡಿದರೆ ಅಪಾಯ ಖಂಡಿತ. ಮೊದಲ ರಕ್ತಪೂರಣದಿಂದ ಹೊಸದಾಗಿ ಬಂದ 
ಆಂಟಿಜೆನ್ಗಳ ವಿರುದ್ದ ಉದ್ಭವವಾದ ಪ್ರತಿರಕ್ಷೆಗಳು, ಎರಡನೆಯ ಬಾರಿ ಬಂದ 
ಆಂಟಿಜೆನ್‌ಗಳನ್ನು ಬಂಧಿಸುವುದರಿಂದ ರಕ್ತ ಕಣಗಳು ಪರಸ್ಪರ ಅಂಟಿಕೊಂಡು 
ಅವನ ಸಾವಿಗೆ ಕಾರಣವಾಗುತ್ತವೆ. 

* ಎರಿತೋಬ್ಲಾಸ್ಫೋಸಿಸ್ ಫೀಟಾಲಿಸ್ ” ಎಂಬ ಭ್ರೂಣಕ್ಕೆ ಸಂಬಂಧಿಸಿದ 
ಕಾಯಿಲೆಗೆ Rh - ಘಟಕದ ಪ್ರಭಾವವೇ ಕಾರಣವೆಂದು ೧೯೪೦ ರಲ್ಲಿಯೇ ತಿಳಿದು 
ಬಂತು. ಈ ಕಾಯಿಲೆಗೆ ತುತ್ತಾದ ಶಿಶುಗಳಲ್ಲಿ ರಕ್ತಹೀನತೆ, ಯಕೃತ್ತು ಮತ್ತು ಸ್ಥಿಹ 
ದಪ್ಪನಾಗುವುದು ಮತ್ತು ಭ್ರೂಣದಕೋಶಜಾಲಗಳಲ್ಲಿ ನೀರು ಸಂಗ್ರಹವಾಗುವುದು 
ವಿಶಿಷ್ಟ ಲಕ್ಷಣಗಳು. ಹಾಗೆ ಕಾಯಿಲೆಗೆ ತುತ್ತಾದ ಮಕ್ಕಳು ಗರ್ಭಕೋಶದಲ್ಲಿಯೇ 


១១៦ 

ಪ್ರಬುದ್ಧ ಕರ್ಣಾಟಕ 
ಸತ್ತುಕೊಂಡು ಹುಟ್ಟುವ ಸಂಭವಗಳೂ ಉಂಟು. ಈ ರೋಗಕ್ಕೆ ತುತ್ತಾದವರ 
ವಂಶಾವಳಿಗಳ ಅಧ್ಯಯನದಿಂದ Rh - ಧಾರಕನಲ್ಲಿ Rh ಜೀನಿಯು ಪ್ರಬಲವೆಂದು 
ಮತ್ತು Rh - ರಹಿತನಲ್ಲಿ rh ಜೀನಿಯೂ ಅಪ್ರಬಲವೆಂದೂ , ಅವು ಮೆಂಡಲೀಯ 
ಆನುವಂಶಿಕ ನಿಯಮಗಳ ಚೌಕಟ್ಟಿನಲ್ಲಿ ವರ್ತಿಸುವುವೆಂದೂ ತಿಳಿದುಬಂತು. 

ಗಂಡ ಹೆಂಡಿರಿಬ್ಬರೂ Rh -ರಹಿತರಾಗಿದ್ದರೆ ಅವರ ಮಕ್ಕಳೆಲ್ಲರೂ Rh- ರಹಿತರೇ 
ಆದರೆ Rh - ರಹಿತೆಯು Rh - ಧಾರಕನೊಡನೆ ದಾಂಪತ್ಯ ಜೀವನ ನಡೆಸಿ, ಗರ್ಭವತಿ 
ಯಾದರೆ, ಗರ್ಭದಲ್ಲಿ ಬೆಳೆಯುವ ಕೆಲವು ಶಿಶುಗಳಿಗೆ ಈ ರೋಗದ ಶಾಪ ತಟ್ಟುತ್ತದೆ. 
ಒಂದು ಶಿಶುವು ತಂದೆಯಿಂದ ಒಂದು rh ಅಪ್ರಬಲ ಜೀನಿಯನ್ನು ಮತ್ತು ತಾಯಿ 
ಯಿಂದ ಒಂದು rh ಅಪ್ರಬಲ ಜೀನಿಯನ್ನು ಪಡೆದರೆ , ತಾಯಿಯ ದೇಹದಲ್ಲಿ ಯಾವ 
ಬಗೆಯ ಪ್ರಮಾದಕರವಾದ ಘಟನೆಗಳೂ ತಲೆದೋರುವುದಿಲ್ಲ. ಆದರೆ ತಂದೆಯಿಂದ 
ಒಂದು Rh ಪ್ರಬಲ ಜೀನಿಯನ್ನು ಪಡೆದು Rh - ರಹಿತ ತಾಯಿಯ ಗರ್ಭಕೋಶದಲ್ಲಿ 
ಬೆಳೆಯುತ್ತಿದ್ದರೆ, ಶಿಶು ಮತ್ತು ತಾಯಿಯರಿಗೆ ಮಾಸಿನ ( Placenta ) ಮೂಲಕ ರಕ್ತ 
ಸಂಬಂಧವಿರುವುದರಿಂದ, ಶಿಶುವಿನ ಕೆಂಪು ರಕ್ತ ಕಣಗಳಲ್ಲಿ Rh ಜೀನಿಯ ಪ್ರೇರಣೆ 
ಯಿಂದ Rh ಆಂಟಿಜೆನ್ಗಳು ರೂಪುಗೊಳ್ಳುತ್ತಿರುವುದರಿಂದ ಅವು ಕ್ರಮೇಣ 
ತಾಯಿಯ ರಕ್ತಪ್ರವಾಹವನ್ನು ಸೇರುತ್ತವೆ. ಈ ಆಂಟಿಜೆನ್ಗಳ ವಿರುದ್ದ ತಾಯಿಯ 
ರಕ್ತದಲ್ಲಿ ಪ್ರತಿರಕ್ಷೆಗಳು ಉದ್ಭವಿಸಿ ದೇಹದ ಆದ್ಯಂತ ವ್ಯಾಪಿಸುತ್ತವೆ. ಒಂದು ವೇಳೆ 
ಈ ಪ್ರತಿ ರಕ್ಷೆಗಳು ಶಿಶುವಿನ ದೇಹವನ್ನು ಹೊಕ್ಕರೆ ಶಿಶುವಿನ ರಕ್ತದಲ್ಲಿರುವ ಕೆಂಪು 
ರಕ್ತ ಕಣಗಳನ್ನು ಅಂಟುಗೊಳಿಸುತ್ತವೆ. ಪಾಟರ್‌ ಎಂಬುವನು ೧೯೪೭ರಲ್ಲಿ ನಡೆಸಿದ 
ಸಂಶೋಧನೆಯಿಂದ ಸಾಧಾರಣವಾಗಿ ಚೊಚ್ಚಲ ಮಗುವಿಗೆ ಈ ರೋಗ ತಟ್ಟುವು 
ದಿಲ್ಲವೆಂದೂ , ಅದರ ನಂತರ ಗರ್ಭದಲ್ಲಿ ಬೆಳೆಯುವ ಶಿಶುಗಳಿಗೆ ಈ ರೋಗದ 
ನಂಜು ಇದ್ದೇ ಇರುತ್ತದೆಯೆಂದೂ ಕಂಡುಹಿಡಿದನು. ಹೀಗೆ ನಂಜು ಹಿಡಿದು 
ಜನಿಸಿದ ಮಗುವಿಗೆ ಅದರ ರಕ್ತವನ್ನು ಹೊರತೆಗೆದು ಅದರ ಬದಲಾಗಿ ಸೂಕ್ತವಾದ 
Rh - ಧಾರಕನ ರಕ್ತವನ್ನು ಪೂರಣ ಮಾಡಿದರೆ ಹತ್ತರಲ್ಲಿ ಒಂಭತ್ತು ಮಕ್ಕಳು 
ಬದುಕಲೂಬಹುದು. 

Rh ಘಟಕದ ಸಂಶೋಧನೆಯಾದ ಕೆಲವು ವರ್ಷಗಳಲ್ಲಿಯೇ ವೀನರ್ 
ಮತ್ತು ಇತರರು Rh ಆಂಟಿಜೆನ್ನಿ ನಲ್ಲಿ ಹಲವು ಬಗೆಗಳಿರುವುವೆಂದು ಕಂಡು 
ಹಿಡಿದರು. ಈ ವಿವಿಧತೆಗೆ Rh ಜೀನಿಯು ಬಹುವಾಗಿ ವಿಕೃತಿಗೊಂಡು 
ಮಾರ್ಪಟ್ಟಿರುವುದೇ ಕಾರಣವೆಂದು ಬಗೆದರು. 

ಇತ್ತೀಚಿನ ಸಂಶೋಧನೆಗಳಿಂದ ಮಾನವನ ವಿವಿಧ ಜನಾಂಗಗಳಲ್ಲಿ Rh 
ಘಟಕದ ವ್ಯಾಪನೆಯನ್ನು ಸಮೀಕಿಸಿದರೆ ಕೆಲವು ಕುತೂಹಲಕರವಾದ ಅಂಶಗಳು 
ನಮ್ಮ ಗಮನವನ್ನು ಸೆಳೆಯುತ್ತವೆ. ಸಯಾಂ ದೇಶದ ಜನರಲ್ಲಿ , ಮೆಕ್ಸಿಕೋ 
ದೇಶದ ಮೂಲ ನಿವಾಸಿಗಳಲ್ಲಿ ಮತ್ತು ಎಸ್ಕಿಮೋ ಜನರಲ್ಲಿ ಕೇವಲ Rh - ಧಾರಕ 


ತಳಿವಿಜ್ಞಾನ 

Oo2 
ಲಕ್ಷಣವು ವಿಶಿಷ್ಟವಾದರೆ, ಕಾಕಸೀಯ ಗುಂಪಿನ ಬಾಸ್ಕ ಜನಾಂಗದವರಲ್ಲಿ 
Rh - ರಹಿತರು ಅಧಿಕ ಪ್ರಮಾಣದಲ್ಲಿರುವುದು ಗಮನಾರ್ಹವಾಗಿದೆ. 
* ಕಳೆದ ಹತ್ತು ಹದಿನೈದು ವರ್ಷಗಳಿಂದೀಚೆಗೆ ಮಾನವನ ಕೊಮೊ 
ಸೋಮುಗಳಿಗೆ ಸಂಬಂಧಿಸಿದ ಅಧ್ಯಯನವು ಮಾನವ ತಳಿವಿಜ್ಞಾನದ ಪ್ರಗತಿಪಥ 
ದಲ್ಲಿ ಹೊಸ ಕ್ಷೇತ್ರವನ್ನೇ ಸ್ಥಾಪಿಸಿದೆ. ೧೯೫೬ರವರೆಗೂ ಮಾನವನಲ್ಲಿ ೪೮ 
ಕ್ರೋಮೋಸೋಮುಗಳಿರುವುದೆಂಬ ಭಾವನೆಯಿತ್ತು . ಆದರೆ ಜಿಯೋ ಮತ್ತು 
ಲೆವಾನ್ (J. Tjio and A . Levan ) ಎಂಬುವರು ನಾಲ್ಕು ಮಾನವನ ಭೂಣಗಳ 
ಶ್ವಾಶಕಾಂಗದ ಫೈಬೋಬ್ಲಾಸ್ಟ್ ಎಂಬಕೋಶಜಾಲವನ್ನು ಪ್ರಯೋಗ ಮಂದಿರ 
ದಲ್ಲಿ ಪೌಷ್ಟಿಕಾಂಶಗಳ ವಾತಾವರಣದಲ್ಲಿ ಬೆಳೆಸಿ, ಸುಮಾರು ೨೬೫ ಜೀವಕೋಶ 
ವಿಭಜನೆಗಳನ್ನು ಪರೀಕ್ಷಿಸಿ, ಅವುಗಳ ಆಧಾರದ ಮೇಲೆ ಮಾನವನ ವಿಶಿಷ್ಟವಾದ 
ಕೋಮೋಸೋಮು ಸಂಖ್ಯೆ ೪೬ * ಎಂದು ವಿವರಿಸಿದ್ದಾರೆ. ಈ ಕೊಮೊ 
ಸೋಮುಗಳ ಪೈಕಿ ಎರಡು ಲಿಂಗ ನಿರ್ಧಾರಕ್ಕೆ ಸಂಬಂಧಿಸಿದವು. ಆದುದರಿಂದ 
ಅವುಗಳನ್ನು ಲಿಂಗಕೋಮೋಸೋಮುಗಳೆಂದೂ ಉಳಿದುವನ್ನು ಆಟೊಸೋಮು 
( Autosomes ) ಗಳೆಂದೂ ಕರೆಯಲಾಗಿದೆ. ಲಿಂಗ ಕೊಮೋಸೋಮುಗಳು 
ಹೆಣ್ಣು ಗಂಡಿನಲ್ಲಿ ಒಂದೇ ಬಗೆಯಾಗಿರುವುದಿಲ್ಲ . ಹೆಣ್ಣಿನಲ್ಲಿ ಎರಡು X ಕೊಮೊ 
ಸೋಮುಗಳಿದ್ದರೆ, ಗಂಡಿನಲ್ಲಿ ಒಂದು X ಮತ್ತು Y ಎಂಬ ಲಿಂಗ ಕೊಮೊ 
ಸೋಮುಗಳಿರುತ್ತವೆ. ಈ X ಮತ್ತು Y ಕ್ರೋಮೋಸೋಮುಗಳನ್ನು ಮತ್ತು 
ಅವುಗಳ ಗಾತ್ರ , ಆಕಾರ ಮೊದಲಾದವುಗಳನ್ನು ಜೀವಕೋಶ ವಿಭಜನೆಯ 
ಕಾಲದಲ್ಲಿ ಗುರುತಿಸಬಹುದು. . 


* ಮಾನವನಕ್ರೋಮೋಸೋಮುಗಳ ಬಗ್ಗೆ ಅಧ್ಯಯನ ನಡೆಸಿದ ವಿಜ್ಞಾನಿಗಳು ೧೯೬೦ರಲ್ಲಿ 
ಮಾನವನ ಕ್ರೋಮೋಸೋಮುಗಳ ವರ್ಗಿಕರಣದ ಹಾಗೂ ಅವುಗಳನ್ನು ಸಂಖ್ಯೆಯಿಂದ 
ಸೂಚಿಸುವುದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಂತೆ ೨೨ ಜೋಡಿ ಆಟೋ 
ಸೋಮುಗಳನ್ನು ಅವುಗಳ ಆಕಾರ, ಗಾತ್ರಕ್ಕೆ ಅನುಗುಣವಾಗಿ ಅವರೋಹಶ್ರೇಣಿಯಲ್ಲಿ ಅಳ 
ವಡಿಸಿ, ಒಂದೊಂದನ್ನೂ ಒಂದೊಂದು ಸಂಖ್ಯೆಯಿಂದ ಸೂಚಿಸಿ ಕ್ರಮವಾಗಿ ೧ ರಿಂದ ೨೨ರ 
ವರಗೆ ನಮೂದಿಸಿದ್ದಾರೆ. ಅನಂತರ ಲಕ್ಷಣಗಳಲ್ಲಿ ಸಾಮೀಪ್ಯವುಳ್ಳ ಜೋಡಿಗಳನ್ನು ಗುಂಪು 
ಗೂಡಿಸಿ A , B , C, D , E , F G ಎಂದು ವರ್ಗೀಕರಿಸಿದ್ದಾರೆ. ಅದರಂತೆ A ಗುಂಪಿನಲ್ಲಿ 
೧ - ೩ನೆಯ ಕ್ರೋಮೊಸೋಮುಗಳೂ B ಗುಂಪಿನಲ್ಲಿ ೪ ಮತ್ತು ೫ನೆಯ ಕ್ರೋಮೋಸೋಮು 
ಗಳೂ , C ಗುಂಪಿನಲ್ಲಿ ೬ - ೧೨ನೆಯ ಕ್ರೋಮೋಸೋಮುಗಳೂ , D ಗುಂಪಿನಲ್ಲಿ ೧೩ - ೧೫ 
ನೆಯವೂ , E ಗುಂಪಿನಲ್ಲಿ ೧೬ -೧೮ನೆಯವೂ , Fನಲ್ಲಿ ೧೯ ಮತ್ತು ೨೦ನೆಯನ್ನೂ ಮತ್ತು G ಗುಂಪಿ 
ನಲ್ಲಿ ೨೧ ಮತ್ತು ೨೨ನೆಯ ಕ್ರೋಮೋಸೋಮುಗಳೂ ಬರುತ್ತವೆ. X ಕ್ರೋಮೋಸೋಮು 
* ಆಕಾರ ಗಾತ್ರದಲ್ಲಿ C ಗುಂಪಿನಕ್ರೋಮೋಸೋಮುಗಳನ್ನು ಹೋಲುವುದರಿಂದ ಅದನ್ನು C 
ಗುಂಪಿಗೂ ಹಾಗೆಯೇ Y ಕ್ರೋಮೋಸೋಮು ಅತ್ಯಂತ ಸಣ್ಣದಾಗಿರುವುದರಿಂದ ಅದನ್ನು G 
ಗುಂಪಿಗೆ ಸೇರಿಸಲಾಗಿದೆ . 

77 


೧೨೧೮ 


ಪ್ರಬುದ್ಧ ಕರ್ಣಾಟಕ 


ಪುಂ ಭೇದಗಳು ಕೇವಲ ಲಿಂಗ ಕೋಮೋಸೋಮುಗಳ ವ್ಯತ್ಯಾಸ 
ಗಳಲ್ಲಿಯೇ ಸೀಮಿತವಾಗಿರದೆ ಜೀವಕೋಶಗಳ ಅಧ್ಯಯನದಲ್ಲಿಯೂ ಕೆಲವು ವಿಶಿಷ್ಟ 
ವಾದ ವಿಭಿನ್ನತೆಗಳನ್ನು ಗುರುತಿಸಬಹುದು. ಬಾರ್ ಮತ್ತು ಬೆರ್‌ ಟ್ರಾಮ್ ( M . 
L . Barr and E . G . Bertram) ಎಂಬುವರು ೧೯ರ್೪ರಲ್ಲಿ ಬೆಕ್ಕಿನ ಜೀವಕೋಶ 
ಗಳ ನ್ಯೂಕ್ಲಿಯಸುಗಳ ಅಧ್ಯಯನದಿಂದಲೇ ಹೆಣ್ಣು ಗಂಡುಗಳನ್ನು ಗುರುತಿಸಬಹು 
ದೆಂದು ಪ್ರಕಟಿಸಿದರು. ಹೆಣ್ಣಿನ ಜೀವಕೋಶದ ನ್ಯೂಕ್ಲಿಯಸಿನಲ್ಲಿ ಗಂಡಿನಲ್ಲಿ 
ಸಾಮಾನ್ಯವಾಗಿ ಕಂಡು ಬರದ, ಒಂದು ಸುಸ್ಪಷ್ಟವಾದ ವರ್ಣಹೀರುವ 
ಗೋಲಾಕಾರದ ವಸ್ತುವು ವಿಶಿಷ್ಟವಾಗಿರುವುದೆಂದು ವಿವರಿಸಿದರು. ಲಿಂಗ ಭೇದ 
ಸೂಚಕವಾದ ಈ ವಸ್ತುವಿಗೆ " ಲಿಂಗಕೊಮಾಟಿನ್ ”, “ ಬಾರ್‌ ವಸ್ತು ” ಅಥವಾ 
“ಕೊಮೊಸೆಂಟರ್ ” ಎಂಬ ಹೆಸರುಗಳು ಬಂದಿವೆ. ಈ ವಸ್ತುವು ಮಾನವನೇ 
ಮೊದಲಾದ ವಿವಿಧ ಸಸ್ತನಿಗಳಲ್ಲಿಯೂ ಕಂಡುಬರುವುದೆಂದು ದೃಢಪಟ್ಟಿದೆ. ಬಾಯಿ 
ಮತ್ತು ಯೋನಿಗಳ ಅನುಲೇಪಕೋಶಿಕಗಳನ್ನು ಇವುಗಳನ್ನು ಸುಲಭ ರೀತಿಯಲ್ಲಿ 
ಪಡೆಯಬಹುದು - ಸೂಕ್ಷದರ್ಶಿಯಲ್ಲಿಟ್ಟು ಪರೀಕ್ಷಿಸಿದರೆ ಲಿಂಗ ಕೊಮಾಟಿನ್‌ನ 
ಆಧಾರದ ಮೇಲೆ ಹೆಣ್ಣು ಗಂಡುಗಳನ್ನು ಗುರುತಿಸಬಹುದು. ಅಲ್ಲದೆ ಮಾನವನ 
ಬಿಳಿಯರಕ್ತ ಕಣಗಳ ನ್ಯೂಕ್ಲಿಯಸುಗಳ ಅಧ್ಯಯನದಿಂದಲೂ ಗಂಡುಹೆಣ್ಣುಗಳನ್ನು 
ಗುರುತಿಸಬಹುದೆಂದು ತಿಳಿದುಬಂದಿದೆ. ಈ ಬಗೆಯ ರಕ್ತ ಕಣಗಳ ನ್ಯೂಕ್ಲಿಯಸ್ಸು 
ಗಳು ಬಹುರೂಪತೆಯನ್ನು ಇವು. ಸಾಮಾನ್ಯ ಹೆಣ್ಣಿನ ಬಿಳಿಯ ರಕ್ತ ಕಣದ 
ನ್ಯೂಕ್ಲಿಯಸ್ಸಿಗೆ ಅಂಟಿಕೊಂಡಂತೆ ಒಂದು “ ನಗಾರಿಕೋಲಿನ ” ಆಕಾರದ ಒಂದು 
ವಸ್ತು ಚಾಚಿರುತ್ತದೆ. ಸಾಮಾನ್ಯ ಗಂಡಿನ ಬಿಳಿಯ ರಕ್ತ ಕಣದಲ್ಲಿ ಈ ಬಗೆಯ 
ನಗಾರಿಕೋಲುಲೋಪವಾಗಿರುತ್ತದೆ. 

ಲಿಂಗ ನಿರ್ಧಾರಕ ಹಾಗೂ ಇತರ ಕ್ರೋಮೋಸೋಮುಗಳ ಸಂಖ್ಯೆಯಲ್ಲಿ 
ವ್ಯತ್ಯಾಸವಾದರೆ, ಬೆಳೆಯುವ ಮಕ್ಕಳಲ್ಲಿ ಯಾವ ಬಗೆಯ ವ್ಯತ್ಯಾಸಗಳು ಸಂಭವಿಸು 
ಇವೆ ? ಯಾವ ರೀತಿಯ ರೂಪ ಲಕ್ಷಣಗಳು ತಲೆದೋರುತ್ತವೆ ? ಎಂಬುವು 
ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಈ ಬಗೆಯ ಸಂಶೋಧನಾ 
ಸಿದ್ದಿಗೆ ಇತ್ತೀಚಿನ ಸುಧಾರಿತ ತಾಂತ್ರಿಕ ಕೌಶಲ್ಯಗಳೇ ಕಾರಣ. ಇವುಗಳ ಮೂಲಕ 
ಈಗ ಮಾನವನ ಕೋಶಜಾಲಗಳನ್ನು ಪೌಷ್ಟಿಕಾಂಶದ ವಾತಾವರಣದಲ್ಲಿ ಸುಲಭ 
ವಾಗಿ ಬೆಳಸಬಹುದಾಗಿದೆ ; ಹಾಗೂ ಅಧ್ಯಯನ ಮಾಡಬಹುದಾಗಿದೆ. ಉದಾ 
ಹರಣೆಗೆ, ಮಾನವನ ನಾಲೈದು ಮಿಲಿಲೀಟರ್ ರಕ್ತವನ್ನು ತೆಗೆದು, ಅದರೊಂದಿಗೆ 
ತಿಂಗಳು ಹುರುಳಿ ಗಿಡದಿಂದ ಪಡೆದ ರಾಸಾಯನಿಕ ವಸ್ತುವನ್ನು ಬೆರೆಸಿದರೆ, ಕೆಂಪು 
ರಕ್ತ ಕಣಗಳು ಪರಸ್ಪರ ಅಂಟಿಕೊಳ್ಳುತ್ತವೆ. ಇದರಿಂದ ಅವನ್ನು ಸೀರಮಿ (Serum ) 
ನಿಂದ ಬೇರ್ಪಡಿಸಬಹುದು. ಅಲ್ಲದೆ ರಕ್ತದ ಸೀರಮಿನಲ್ಲಿಯೇ ಉಳಿಯುವ ಬಿಳಿಯ 
ರಕ್ತ ಕಣಗಳು ವಿಭಜನೆಯಾಗುತ್ತವೆ. ವಿಭಜನೆಯ ಮೆಟಫೇಸ್ ಎಂಬ ಘಟದ್ದಲ್ಲಿ 


ತಳಿವಿಜ್ಞಾನ 


೧೨೧೯ 


S 


ಮಾನವನಕ್ರೋಮೋಸೋಮುಗಳ ವಿಶಿಷ್ಟವಾದ ಸಂಖ್ಯೆ , ಗಾತ್ರ , ಮೊದಲಾದವು 
ಗಳನ್ನು ಅಧ್ಯಯನ ಮಾಡಬಹುದು. 
- ಮಾನವನ ಗರ್ಭಾಂಕುರಗೊಂಡ ಅಂಡಾಣು ( fertilized egg) ವಿನಲ್ಲಿ 
ಸಾಮಾನ್ಯವಾಗಿ ಕಂಡುಬರುವ ೪೬ ಕ್ರೋಮೋಸೋಮುಗಳ ಜೊತೆಯಲ್ಲಿ, ಲಿಂಗ, 
ನಿರ್ಧಾರಕವಲ್ಲದ G ಗುಂಪಿಗೆ ಸೇರಿದ ಒಂದು ಚಿಕ್ಕ ಕ್ರೋಮೋಸೋಮು ( ೨೧ನೆಯ 
ಕ್ರೋಮೋಸೋಮು) ಸೇರಿದರೆ, ಆ ಅಂಡಾಣುವಿನಿಂದ ಬೆಳೆದ ವ್ಯಕ್ತಿಯಲ್ಲಿ 
ಪ್ರಚಂಡ ಬದಲಾವಣೆಗಳಾಗುತ್ತವೆ. ಅಂತಹ ವ್ಯಕ್ತಿಗಳೇ ಡೌನ್ ಸಿಂಡೋಮು 
(Down's syndrome) ಅಥವಾ ಮಂಗೋಲಿಯ ಪೆದ್ದ ಮಕ್ಕಳಾಗಿ 
( Mangolian idiots ) ಬೆಳೆಯುತ್ತಾರೆ. ಲೆಜೀನ್ (J. Lejeune) ಮತ್ತು ಅವನ 
ಸಹಸಂಶೋಧಕರು ೧೯೫೯ ರಲ್ಲಿ ಒಂಬತ್ತು ಡೌನ್ ಸಿಂಡೋಮುಗಳ 
ಫೈಬೋಬ್ಲಾಸ್ಟ್ ಕೋಶಜಾಲವನ್ನು ಪರೀಕ್ಷಿಸಿದಾಗ, ಅವರ ಕೊಮೊ 
ಸೋಮುಗಳ ಸಂಖ್ಯೆಯು ಸಾಮಾನ್ಯ ಜನರಿಗೆ ಇರುವ ಸಂಖ್ಯೆಗಿಂತ ಒಂದು ಹೆಚ್ಚಿಗೆ 
ಇರುವುದು ಕಂಡುಬಂತು. ಅಂತಹ ಪೆದ್ದ ಗಂಡಸರಲ್ಲಿ ೪೫ ಆಟೊಸೋಮು 
ಗಳು ಮತ್ತು XY ಗಳಿದ್ದರೆ, ಹೆದ್ದ ಹೆಂಗಸರಲ್ಲಿ ೪೫ ಆಟೋಸೋಮುಗಳು 
ಮತ್ತು XX ಕ್ರೋಮೋಸೋಮುಗಳಿರುತ್ತವೆ. ಅವರಲ್ಲಿ ೨೧ನೆಯ ಚಿಕ್ಕ 
ಕ್ರೋಮೋಸೋಮು ಎರಡಿರುವುದರ ಬದಲು ಮೂರಿರುತ್ತವೆ. ಈ ಚಿಕ್ಕ 
ಕ್ರೋಮೋಸೋಮಿನ ಹೆಚ್ಚುವರಿಯಿಂದ ಅವರ ಮಿದುಳಿನ ಬೆಳವಣಿಗೆ ಕುಂದಿ 
ಹೆದ್ದ ತನ ಪ್ರಾಪ್ತವಾಗುತ್ತದೆ. ಮೇಧಾಶಕ್ತಿಯ T. Q . ಅತ್ಯಂತ ತಳಮಟ್ಟದ್ದಾಗಿರು 
ತದೆ. ಕೇವಲ ಮಿದುಳಿನ ಮತ್ತು ಮುಖದ ಲಕ್ಷಣಗಳಲ್ಲಿ ಮಾರ್ಪಾಟುಗಳು 
ಇರುವುದೇ ಅಲ್ಲದೆ ದೇಹದ ಹಲವೆಡೆಗಳಲ್ಲಿಯೂ ಬದಲಾವಣೆಗಳು ಕಂಡುಬರುತ್ತವೆ. 
ಉದಾಹರಣೆಗೆ, ಅವರಿಗೆ ವಯಸ್ಸಾದಂತೆ ಪ್ರಾಪ್ತ ವಯಸ್ಸಿನಲ್ಲಿ ಫಲವಂತತೆಯು 
ಲೋಪವಾಗಿರುತ್ತದೆ. ಕಿವಿ, ನಾಲಗೆ ಮತ್ತು ಹೃದಯದ ಬೆಳವಣಿಗೆಯು ದೋಷ 
ಪೂರ್ಣವಾಗಿರುತ್ತದೆ. ಶ್ವಾಸಕಾಂಗಗಳಿಗೆ ಸಂಕ್ರಮಣರೋಗಗಳನ್ನು ತಡೆಗಟ್ಟುವ 
ಶಕ್ತಿ ಇಲ್ಲದಾಗಿರುತ್ತದೆ. ಆದರೆ ಈ ಬಗೆಯ ಪೆದ್ದುತನಕ್ಕೆ ತುತ್ತಾದ ಹೆಂಗಸರಲ್ಲಿ 
ಬಹಳ ಅಪರೂಪವಾಗಿ ಕೆಲವರು ತಮ್ಮ ಪ್ರೌಢ ವಯಸ್ಸಿನಲ್ಲಿ ಲೈಂಗಿಕ ಪರಿಪಕ್ವತೆ 
' ಯನ್ನು ಪಡೆದಿರುವುದೇ ಅಲ್ಲದೆ ಫಲವಂತೆಯರಾಗಿರುವುದೂ ಉಂಟು. ಅಂತಹವರಲ್ಲಿ 
ಹತ್ತು ಮಂದಿ ಗರ್ಭವತಿಯರಾಗಿ ಮಕ್ಕಳನ್ನು ಹಡೆದಿದ್ದಾರೆ. ಅವರಿಗೆ ಹುಟ್ಟಿದ 
ಹನ್ನೆರಡು ಮಕ್ಕಳಲ್ಲಿ ಏಳು ಜನ ಸಾಮಾನ್ಯರಾಗಿಯೂ ಮತ್ತು ಉಳಿದ ಐವರು 
ಪೆದ್ದು ಮಕ್ಕಳಾಗಿಯೂ ಬೆಳೆದಿದ್ದಾರೆ. ಈ ಮಕ್ಕಳ ೧ : ೧ ರ ಅನುಪಾತ 
ನಿರೀಕ್ಷಿಸುವ ಮಟ್ಟದ್ದಾಗಿದೆ. ಏಕೆಂದರೆ , ಡೌನ್ ಸಿಂಡೋಮ್ ಹೆಂಗಸರ ಅಂಡಾ 
ಶಯದಲ್ಲಿ ಎರಡು ಬಗೆಯ ( ೨೨ + X ) ಮತ್ತು ( ೨೩ + X ) - ಅಂಡಾಣುಗಳು 
ಉತ್ಪಾದನೆಯಾಗುತ್ತವೆ. ೨೨ + X ಕ್ರೋಮೋಸೋಮುಗಳಿಂದ ಕೂಡಿದ 


೧೨೨೦ 

ಪ್ರಬುದ್ಧ ಕರ್ಣಾಟಕ 
ಅಂಡಾಣುವು ಶುಕ್ರಾಣುವಿನಿಂದ ಗರ್ಭಾಂಕುರಗೊಂಡು ಬೆಳವಣಿಗೆ ಹೊಂದಿದರೆ 
ಸಹಜ ಸಾಮಾನ್ಯ ಹೆಣ್ಣು ಅಥವಾ ಗಂಡಾಗಿ ಬೆಳೆಯುತ್ತದೆ. ಆದರೆ ೨೩ ಆಟೋ 
ಸೋಮುಗಳು ಮತ್ತು X ಕ್ರೋಮೋಸೋಮುಗಳಿಂದ ಕೂಡಿದ ಅಂಡಾಣುವು 
ಶುಕ್ರಾಣುವಿನಿಂದ ಗರ್ಭಾಂಕುರಗೊಂಡು ಬೆಳೆದರೆ ಆ ವ್ಯಕ್ತಿಯಲ್ಲಿ ಮತ್ತೆ ೪೭ 
ಕೋಮೋಸೋಮುಗಳು ಉಂಟಾಗುವುದರಿಂದ ( = ೪೫-+ XX) ಅಥವಾ 
( = ೪೫ + XY) - ಮಗು ತಾಯಿಯಂತೆ ಡೌನ್ ಸಿಂಡೋಮಾಗಿ ಬೆಳೆಯುತ್ತದೆ. 

ತುಂಬಾ ವಯಸ್ಸಾದ ಹೆಂಗಸರು ಗರ್ಭವತಿಯಾಗಿ ಮಕ್ಕಳನ್ನು ಹೆತ್ತರೆ, ಆ 
ಮಕ್ಕಳು ಸಾಮಾನ್ಯವಾಗಿ ಡೌನ್ ಸಿಂಡೋಮುಗಳಾಗಿ ಬೆಳೆಯುತ್ತಾರೆ. 
ನಲವತ್ತೈದು ವರ್ಷ ಮೀರಿದ ಹೆಂಗಸರು ಗರ್ಭವತಿಯರಾದರೆ ಅವರಲ್ಲಿ ಹುಟ್ಟುವ 
ಈ ಪೆದ್ದ ಮಕ್ಕಳು ಸುಮಾರು ಶೇಕಡ ೨. ೨೨ ಮತ್ತು ೪೦ - ೪೫ ವರ್ಷದ ಅಂತರದ 
ಮಹಿಳೆಯರು ಗರ್ಭವತಿಯರಾದಲ್ಲಿ ಸುಮಾರು ಶೇಕಡ ೨ ಇರುವುದೆಂದು ತಿಳಿದು 
ಬಂದಿದೆ. ತಂದೆಯ ವಯಸ್ಸಿಗೂ ಮತ್ತು ಪೆದ್ದು ಮಕ್ಕಳ ಜನನಕ್ಕೂ ಯಾವ 
ಬಗೆಯ ಸಂಬಂಧವಿರುವುದಿಲ್ಲ. ವಯಸ್ಸಾದ ಹೆಂಗಸರಲ್ಲಿ ಅಂಡಾಣುಗಳು ಉತ್ಪತ್ತಿ 
ಯಾಗುವಾಗ ಅಂಗಕ್ರಿಯಾತ್ಮಕ ಏರುಪೇರುಗಳಾಗುವುದೇ ಈ ಪೆದ್ದ ಮಕ್ಕಳ 
ಜನನಕ್ಕೆ ಕಾರಣ. ೪೦ - ೪೫ ವರ್ಷ ಮೀರಿದ ಹೆಂಗಸರಲ್ಲಿ ಅಂಡೋತ್ಪತ್ತಿಯಾಗು 
ನಾಗ ಸಾಮಾನ್ಯವಾಗಿ ಸಮಜಾತ ಕ್ರೋಮೋಸೋಮುಗಳು ಬೇರ್ಪಟ್ಟರೆ ಸಹಜ 
ಸಾಮಾನ್ಯ ಅಂಡೋತ್ಪತ್ತಿಯಾಗುತ್ತದೆ. ಆದರೆ ಕೆಲವು ಬಾರಿ ೨೧ ನೆಯ ಸದು 
ಜಾತ ಕೋಮೋಸೋಮುಗಳು ಪರಸ್ಪರ ಬೇರ್ಪಡದೆ ಅ೦ಡಾಣುವಿನಲ್ಲಿಯೇ 
ಉಳಿಯಬಹುದು ಅಥವಾ ದ್ರವಕೋಶವನ್ನು ಸೇರಬಹುದು. ಮೊದಲನೆಯ ಘಟನೆ 
ಯಂತೆ ಜೀವಕೋಶ ವಿಭಜನೆಯಾದರೆ ಅಂಡಾಣುವಿನಲ್ಲಿ ಒಂದು•ಕೊಮೊ 
ಸೋಮು ಮತ್ತು ೨೩ ಆಟೊಸೋಮುಗಳಿರುತ್ತವೆ. ಅಂದರೆ, ೨೧ನೆಯ ಕೊಮೊ 
ಸೋಮುಗಳು ಎರಡಿರುತ್ತವೆ. ಎರಡನೆಯ ಘಟನೆಯು ಸಂಭವಿಸಿದಲ್ಲಿ ಅಂಡಾಣು 
ವಿನಲ್ಲಿ ೨೧ನೆಯ ಕ್ರೋಮೊಸೋಮಿನ ಪ್ರತಿನಿಧಿಯೇ ಇರುವುದಿಲ್ಲ. ಎರಡು 
೨೧ನೆಯ ಕ್ರೋಮೋಸೋಮುಗಳನ್ನುಳ್ಳ ಅಂಡಾಣುವು ಸಹಜ ಸಾಮಾನ್ಯ 
ಶುಕ್ರಾಣುವಿನಿಂದ ಗರ್ಭಾಂಕುರಗೊಂಡರೆ ಡೌನ್ ಸಿಂಡೋಮುಗಳು ಹುಟ್ಟುತ್ತಾರೆ. 
೨೧ನೆಯ ಕ್ರೋಮೋಸೋಮಿಲ್ಲದ ಅಂಡವು ಸಹಜ ಸಾಮಾನ್ಯ ಶುಕ್ರಾಣುವಿನಿಂದ 
ರ್ಭಾಂಕುರಗೊಂಡರೆ ಅದು ಪ್ರಾಯಶಃ ಬದುಕುವುದಿಲ್ಲವೆಂದು ತೋರುತ್ತದೆ. 

ಸಾಮಾನ್ಯವಾಗಿ ಡೌನ್ ಸಿಂಡೋಮುಗಳು ಮಾನವ ಕುಟುಂಬಗಳಲ್ಲಿ 
ಆನುವಂಶಿಕವಾಗಿ ಹುಟ್ಟುವುದು ಸಾಮಾನ್ಯದ ನಿಯಮವಲ್ಲ. ಆದರೆ ಅಪರೂಪದ 
ಒಂದು ಸಂದರ್ಭದಲ್ಲಿ ಡೌನ್ ಸಿಂಡೋಮುಗಳು ಆನುವಂಶಿಕವಾಗಿ ಹುಟ್ಟ ಲೂ 
ಬಹುದು. ಅಂತಹ ಕುಟುಂಬಗಳು ಮಾನವ ತಳಿವಿಜ್ಞಾನಿಯ ಸಂಶೋಧನೆಗೆ 
ದೊರೆತಿವೆ. ಒಮ್ಮೊಮ್ಮೆ ಇತರ ಜೀವಿಗಳಲ್ಲಿ ಜರಗುವಂತೆ ಮನುಷ್ಯನಲ್ಲಿಯೂ 


೧೨೨೧ 


ತಳಿವಿಜ್ಞಾನ 
ಕೂಡ ಒಂದು ಕೋಮೊಸೋಮು ಮತ್ತೊಂದು ಕ್ರೋಮೋಸೋಮಿನೊಡನೆ 
ಸ್ಥಾನಾಂತರಣ ( Translocation) ಹೊಂದುತ್ತದೆ ಅಥವಾ ಕೂಡಿಕೊಳ್ಳುತ್ತದೆ. 
ಅದರಂತೆ ೨೧ನೆಯ ಕೋಮೊಸೋನು ಇಲ್ಲಿ ಒಂದು ದೊಡ್ಡ ಕ್ರೋಮೋಸೋಮಿ 
ನೊಡನೆ ಸ್ಥಾನಾಂತರ ಹೊಂದುತ್ತದೆ. ಇಂತಹ ಸಂದರ್ಭಗಳಲ್ಲಿ ಒಂದು ವ್ಯಕ್ತಿಯ 
ಕೋಮೋಸೋಮುಗಳ ಸಂಖ್ಯೆಯು ಸಹಜ ಸಾಮಾನ್ಯ ಮಾನವನಿಗಿರುವಂತೆ ೪೬ಕ್ಕೆ 
ಬದಲಾಗಿ ನಲವತ್ತೈದಾಗುತ್ತದೆ. ಅವನಲ್ಲಿ ಒಂದು ೨೧ನೆಯ ಕೋಮೊಸೋನು 
ಬಿಡಿಯಾಗಿದ್ದರೆ, ಮತ್ತೊಂದು ( ಅದರ ಸಮಜಾತ ಕ್ರೋಮೋಸೋಮು) ದೊಡ್ಡ 
ಕ್ರೋಮೊಸೋಮಿನೊಡನೆ ಅಂಟಿಕೊಂಡಿರುತ್ತದೆ. ಅಂತಹ ವ್ಯಕ್ತಿಯಲ್ಲಿ 
ಹೆಣ್ಣಾಗಲೀ ಅಥವಾ ಗಂಡಾಗಲೀ - ಮಾನವನಿಗಿರಬೇಕಾದ ಜೀನಿಗಳೆಲ್ಲವೂ ಇರು 
ವುದರಿಂದ ಅವನು ಬದುಕುತ್ತಾನೆ; ಸಹಜ ಸಾಮಾನ್ಯನಂತೆ ಕಾಣಿಸಿಕೊಳ್ಳುತ್ತಾನೆ ; 
ಮದುವೆಯಾಗಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವನ್ನೂ ಪಡೆದಿರುತ್ತಾನೆ. 
ಇಂತಹ ವ್ಯಕ್ತಿಯಲ್ಲಿ ಗ್ರಾಮೀಟು ಅಥವಾ ಲಿಂಗಕೋಶಿಕಗಳು ಉತ್ಪಾದನೆಯಾಗು 
ವಾಗ ೨೧ನೆಯ ಕೂಡು- 

ಕೊಮೊಸೋಮು ( Attached chromosome) ತನ್ನ 
ಸಮಜಾತ ಕ್ರೋಮೋಸೋಮಿನಿಂದ ಬೇರ್ಪಡಬಹುದು, ಇಲ್ಲದಿದ್ದರೆ ಅವೆರಡೂ 
ಒಟ್ಟಿಗೆ ಒಂದು ದ್ರವದ ಬಳಿ ಸಾಗಬಹುದು. ಅಂತಹ ಸಂದರ್ಭಗಳಲ್ಲಿ ೨೧ನೆಯ 
ಕೋಮೋಸೋಮಿಗೆ ಸಂಬಂಧಿಸಿದಂತೆ ನಾಲ್ಕು ಬಗೆಯ ಲಿಂಗಕೋಶಿಕಗಳು ರೂಪು 
ಗೊಳ್ಳುತ್ತವೆ: ( ೧) ಒಂದು ಬಗೆಯ ಲಿಂಗಕೋಶಿಕದಲ್ಲಿ ೨೧ನೆಯ ಕೂಡು 
ಕ್ರೋಮೊಸೋಮಿದ್ದರೆ, ೨) ಮತ್ತೊಂದರಲ್ಲಿ ಬಿಡಿಕ್ರೋಮೋಸೋಮಿರುತ್ತದೆ. ೩) 
ಕೆಲವಲ್ಲಿ ಎರಡು ೨೧ನೆಯ ಕೋಮೋಸೋಮುಗಳು ( ಒಂದು ಬಿಡಿಯಾದುದು 
ಮತ್ತೊಂದು ಕೂಡು-ಕ್ರೋಮೋಸೋಮು) ಇದ್ದರೆ, ಮತ್ತು ೪ ) ಉಳಿದವಲ್ಲಿ ೨೧ 
ನೆಯ ಕ್ರೋಮೊಸೋಮಿನ ಪ್ರತಿನಿಧಿಯೇ ಇರುವುದಿಲ್ಲ. ಈ ರೀತಿಯ ಲಿಂಗ 
ಕೋಶಿಕಗಳನ್ನು ಉತ್ಪಾದಿಸುವ ವ್ಯಕ್ತಿಯು ೪೬ಕೋಮೊಸೋಮುಗಳಿಂದಕೂಡಿದ 
ಸಹಜ ಸಾಮಾನ್ಯ ವ್ಯಕ್ತಿಯೊಡನೆ ವಿವಾಹವಾದರೆ , ಅವರಲ್ಲಿ ಡೌನ್ ಸಿಂಡೋಮು 
ಗಳು ಅನುವಂಶಿಕವಾಗಿ ಹುಟ್ಟುವುದು ಸಹಜ . ಏಕೆಂದರೆ, ಮೇಲಿನ ಮೂರನೆಯ 
ಗುಂಪಿಗೆ ಸೇರಿದ ಅಂಡಾಣುವು ಸಹಜ ಸಾಮಾನ್ಯ ಶುಕ್ರಾಣುವಿನಿಂದ ಗರ್ಭಾಂಕುರ 
ಗೊಂಡರೆ, ಅಂತಹ ಅಂಡಾಣುವಿನಿಂದ ಬೆಳೆಯುವ ವ್ಯಕ್ತಿಯು ಡೌನ್ ಸಿಂಡೋ 
ಮಾಗುತ್ತಾನೆ. ಏಕೆಂದರೆ , ಅವನ ದೇಹದಲ್ಲಿ ಮೂರು ೨೧ನೆಯ ಕೊಮೊ 
ಸೋಮುಗಳಿರುತ್ತವೆ. ತಾಯಿಯಿಂದ ಬಂದದ್ದು ಎರಡು , ತಂದೆಯಿಂದ ಬಂದದ್ದು 
ಒಂದು; ಅಂದರೆ ಎರಡು ಬಿಡಿಯಾದ ೨೧ನೆಯ ಕ್ರೋಮೋಸೋಮುಗಳು ಮತ್ತು 
ಒಂದು ೨೧ನೆಯ ಕೂಡು-ಕೋಮೋಸೋಮು, ಇಂತಹ ಡೌನ್ ಸಿಂಡೋಮು 
ಗಳಲ್ಲಿ ( ಸಹಜ ಸಾಮಾನ್ಯ ವ್ಯಕ್ತಿಗಿರುವಂತೆ) ಕೇವಲ ನಲವತ್ತಾರುಕೊಮೊ 
ಸೋಮುಗಳು ಮಾತ್ರ ಇರುತ್ತವೆ. ಆದರೆ ಕೇವಲ ೨೧ನೆಯ ಕೂಡು- ಮೊ 


೦ದರೆ ಕಾಯಿಯಿಂದ “ ಹದಲ್ಲಿ 


೧೨೨೨ 


ಪ್ರಬುದ್ಧ ಕರ್ಣಾಟಕ 
ಸೊಮಿನಿಂದ ಕೂಡಿದ ಅಂಡಾಣುವಿನೊಡನೆ ( ಒಂದನೆಯ ಗುಂಪು) ಸಹಜ 
ಸಾಮಾನ್ಯ ಶುಕ್ರಾಣುವು ಕೂಡಿದರೆ, ಅದರಿಂದ ಬೆಳೆಯುವ ವ್ಯಕ್ತಿಯು ಸಹಜ 
ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಇಂತಹ ವ್ಯಕ್ತಿಯಲ್ಲಿ ಕೇವಲ ೪೫ 
ಕ್ರೋಮೋಸೋಮುಗಳಿರುತ್ತವೆ. ಆ ವ್ಯಕ್ತಿಯು ಹೆಣ್ಣಾಗಿರಬಹುದು ಅಥವಾ 
ಗಂಡಾಗಿರಬಹುದು. ಈ ಲೈಂಗಿಕ ವ್ಯತ್ಯಾಸಕ್ಕೆ ಲಿಂಗಕೋಮೋಸೋಮುಗಳೇ 
ಕಾರಣ . ಇಂತಹವರ ಹೊಟ್ಟೆಯಲ್ಲಿ ಹುಟ್ಟುವ ಕೆಲವು ಮಕ್ಕಳು ಡೌನ್ಸ್ 
ಸಿಂಡೋಮುಗಳಾಗಿರುವುದೇ ಅಲ್ಲದೆ, ಈ ಪೆದ್ದು ತನದ ವಿಶೇಷಗುಣವು ಆನುವಂಶಿಕ 
ವಾಗಿ ಮುಂದುವರಿಯುತ್ತದೆ. . 

ಮಾನವನ ಕೋಮೊಸೋಮುಗಳು ನ್ಯೂನತೆಗಳು ( deficiencies ) 
ಮತ್ತು ದ್ವಿರಾವೃತ್ತಿಗಳಿಂದ ( duplications) ಕೂಡಿದ್ದರೆ ಹಲವಾರು ಬಗೆಯ 
ಸಿಂಡೋಮು ಲಕ್ಷಣಗಳು ಪ್ರಾಪ್ತವಾಗುತ್ತವೆ. ಅಂತಹ ಸಿಂಡೋಮುಗಳಲ್ಲಿ 
ಮಾರ್ಫನ್ ಸಿಂಡೋಮ ( Marfan Syndrome) ಒಂದು. ಒಬ್ಬ ವ್ಯಕ್ತಿಯಲ್ಲಿ 
ಮಾನವನ D ಗುಂಪಿನ (೧೩ - ೧೫ನೆಯ ಕ್ರೋಮೋಸೋಮುಗಳು) ಕ್ರೋಮೊ 
ಸೋಮುಗಳ ಪೈಕಿ ಯಾವುದಾದರೊಂದರ ಹೆಚ್ಚುವರಿಯಾದರೆ ಆ ವ್ಯಕ್ತಿಯು 
D ಸಿಂಡೋಮಾಗಿ ಬೆಳೆಯುತ್ತಾನೆ. ಇವನಿಗೆ ಮಿದುಳಿನ ಬೆಳವಣಿಗೆಯು ಕುಂಠಿತ 
ವಾಗಿರವುದೇ ಅಲ್ಲದೆ ಕಿವುಡುತನ, ಕಣ್ಣುಗಳ ಅಪೂರ್ಣ ಬೆಳವಣಿಗೆ, ಬಿರುಕು ತುಟಿ, 
ಬಿರುಕು ಅಂಗುಳು, ಕೈ ಕಾಲುಗಳಲ್ಲಿ ಹೆಚ್ಚಿನ ಬೆರಳುಗಳು, ಹೃದಯದಲ್ಲಿ ಅಲ್ಪ 
ಸ್ವಲ್ಪ ದೋಷಗಳೇ ಮೊದಲಾದುವು ಪ್ರಾಪ್ತವಾಗುತ್ತವೆ. E ಗುಂಪಿನ ೧೭ನೆಯ 
ಕ್ರೋಮೋಸೋಮು ಹೆಚ್ಚುವರಿಯಾಗಿರುವವರಲ್ಲೂ ಮೇಲಿನ ಸಿಂಡೋಮುಗಳಂತೆ 
ಹಲವು ಅಸಾಮಾನ್ಯ ಲಕ್ಷಣಗಳು ತಲೆದೋರುತ್ತವೆ. ಅಂತಹ ವ್ಯಕ್ತಿಗಳನ್ನು 
ಸ್ವರ್ಚ್ - ವೇಬರ್ ಸಿಂಡೋಮ್ ( Sturge -Weber Syndrome) ಎಂದು 
ಕರೆಯಲಾಗಿದೆ. 

ಲಿಂಗನಿರ್ಧಾರಕಕೋಮೊಸೋಮುಗಳ ಆಧಿಕ್ಯ ಮತ್ತು ಕೊರತೆಗಳಿಂದಲೂ 
ಕೂಡ ಕೆಲವು ಬಗೆಯ ಸಿಂಡೋಮುಗಳು ಹುಟ್ಟುತ್ತಾರೆ. ಇವರಲ್ಲಿ ಕೈನ್ 
ಫೆಲ್ವರ್ ಸಿಂಡೋಮು ( Klinefelter's syndrome) ಮತ್ತು ಟರ್ನರ್ 
ಸಿಂಡೋಮು ( Turner's syndrome) ಗಳೆಂದು ಮುಖ್ಯವಾಗಿ ಎರಡು ವಿಧ. 
ಈ ಬಗೆಯ ಸಿಂಡೋಮುಗಳು ವೈದ್ಯಶಾಸ್ತ್ರಜ್ಞ ಹಾಗೂ ತಳಿವಿಜ್ಞಾನಿಗಳ 
ಗಮನಕ್ಕೆ ೧೯೪೨ರಿಂದಲೂ ಬಂದಿದ್ದರೂ , ಆ ವ್ಯಕ್ತಿಗಳಕ್ರೋಮೋಸೋಮುಗಳ 
ಅಧ್ಯಯನ ಪ್ರಾರಂಭವಾದದ್ದು ೧೯೫೯ರಲ್ಲಿ. ಇಂಗ್ಲೆಂಡಿನಫೋರ್ಡ್ ಮತ್ತು ಅವನ 
ಸಹಸಂಶೋಧಕರು ಆ ಸಿಂಡೋಮುಗಳಕ್ರೋಮೋಸೋಮು ಅಧ್ಯಯನಮಾಡಿ, 
ಅಂತಹ ಸಿಂಡೋಮುಗಳ ಉತ್ಪತ್ತಿ ಮತ್ತು ಮಾನವನಲ್ಲಿರುವ ಲಿಂಗ ನಿರ್ಧಾರದ 
ಸಂಯಂತ್ರವನ್ನು ವಿಶದಪಡಿಸಿದ್ದಾರೆ. 


ಮುಂದುವಸ್ಥೆಗಳಲ್ಲಿ ಸಿಂಡೋಮ್ಮ 


ತಳಿವಿಜ್ಞಾನ 

೧೨೨೩ 
ಕೈನ್‌ಫೆಲ್ವರ್ ಸಿಂಡೋಮುಗಂಡಾಗಿ ಕಾಣುವ ವ್ಯಕ್ತಿ, ಶೈಶವ ಹಾಗೂ 
ಬಾಲ್ಯಾವಸ್ಥೆಗಳಲ್ಲಿ ಸಾಮಾನ್ಯ ಗಂಡಿನ ಲಕ್ಷಣಗಳಿದ್ದರೂ , ಅವನ ಬೆಳವಣಿಗೆಯು 
ಮುಂದುವರಿದಂತೆ ಅವನ ವೃಷಣಗಳು ಸಮಾನುಪಾತದಲ್ಲಿ ಬೆಳೆಯುವುದಿಲ್ಲ. 
ಆದುದರಿಂದಲೇ ಅವು ವಯಸ್ಸಾದ ವ್ಯಕ್ತಿಯಲ್ಲಿಯೂ ಸಣ್ಣದಾಗಿರುತ್ತವೆ. ಅಲ್ಲದೆ, 
ಅಂತಹ ವೃಷಣಗಳಲ್ಲಿ ಶುಕ್ರಾಣುಗಳು ಉತ್ಪತ್ತಿಯಾಗುವುದಿಲ್ಲ. ಆದುದರಿಂದಲೇ 
ಅವನು ಬಂಜೆಯಾಗಿರುತ್ತಾನೆ. ಇದಲ್ಲದೆ ಅವನ ಮೇಧಾಶಕ್ತಿಯೂ ಕುಂದುತ್ತದೆ. 
ಮೇಲಾಗಿ ಪ್ರೌಢಾವಸ್ಥೆಯಲ್ಲಿ ಕೆಲವು ಸ್ತ್ರೀಯರ ಸ್ವಭಾವಸಿದ್ಧವಾದ ಲಕ್ಷಣಗಳೂ 
ಅವನಲ್ಲಿ ತಲೆದೋರುತ್ತವೆ. ಸ್ತನಗಳು ಮೂಡಿಹೊಮ್ಮುತ್ತವೆ; ಮುಖದಲ್ಲಿ ಗಡ್ಡ 
ಮೀಸೆಗಳು ಬೆಳೆಯುವುದಿಲ್ಲ. ಇದಕ್ಕೆ ಅವನ ರಕ್ತದಲ್ಲಿ ಆಂಡೊಜೆನ್ ಎಂಬ 
ಪ್ರದೀಪಕವು ಅಲ್ಪ ಪ್ರಮಾಣದಲ್ಲಿರುವುದೇ ಕಾರಣ, ಈ ಸಿಂಡೋಮುಗಳಿಗೆ 
ಆ೦ಡೊಜೆನ್ ನನ್ನು ಇಂಜೆಕ್ಟ್ ಮಾಡಿದರೆ ಗಂಡಸಿನ ಕೆಲವು ಆನುಷಂಗಿಕ ಲಕ್ಷಣ 
ಗಳು ಮೂಡುತ್ತವೆಯೇ ಹೊರತು, ಅವರು ಪೂರ್ಣ ಗಂಡಾಗಿ ಮಾರ್ಪಡಲಾರರು . 

ಕೈನ್‌ಫೆಲ್ಟರ್ ಸಿಂಡೋಮುಗಳ ಕ್ರೋಮೋಸೋಮುಗಳನ್ನು ಪರೀಕ್ಷಿಸಿದರೆ 
ಅವರಲ್ಲಿ ೪೭ ಕ್ರೋಮೋಸೋಮುಗಳು ಇರುವುದು ಕಂಡುಬರುತ್ತದೆ. ಸಾಮಾನ್ಯ 
ಗಂಡಸಿನಲ್ಲಿರಬಹುದಾದ ಕೋಮೊಸೋಮುಗಳಿಗಿಂತಲೂ ಒಂದು X ಕೊಮೊ 
ಸೋಮು ಹೆಚ್ಚಾಗಿರುತ್ತದೆ. ಅಂದರೆ ಅವರಲ್ಲಿ ೪೪ ಆಟೋಸೋಮುಗಳೂ , 
ಒಂದು Y ಕ್ರೋಮೊಸೋಮ ಮತ್ತು ಎರಡು X ಕ್ರೋಮೋಸೋಮುಗಳೂ 
ಇರುತ್ತವೆ. ಇವರ ಕ್ರೋಮೋಸೋಮು ಸೂತ್ರವನ್ನು ೨ n = ೪೪ + Xxy = ೪೭ 
ಎಂದು ನಿರೂಪಿಸಬಹುದು. 

ಟರ್ನರ್ ಸಿಂಡೋಮುಗಳು ಕೈನ್ ಫೆಲ್ಬರ್ ಸಿಂಡೋಮುಗಳಿಗಿಂತಲೂ 
ಹೆಚ್ಚು ಅಪರೂಪವಾಗಿರುತ್ತಾರೆ. ಜನಿಸಿದ ಐದುಸಾವಿರ ಮಕ್ಕಳಲ್ಲಿ ಒಂದುಕೈನ್ 
ಫೆಲ್ಟರ್ ಸಿಂಡೋಮುರೂಪುಗೊಂಡರೆ , ಹುಟ್ಟುವಮೂರುಸಾವಿರ ಹೆಣ್ಣು ಮಕ್ಕಳಲ್ಲಿ 
ಒಂದು ಟರ್ನರ್ ಸಿಂಡೋಮಾಗಿ ಬೆಳೆಯುವ ಸಂಭವವಿದೆಯೆಂದು ತಳಿವಿಜ್ಞಾನಿ 
ಗಳು ಅಂಕಿ ಅಂಶಗಳಿಂದ ಕಂಡುಹಿಡಿದಿದ್ದಾರೆ. ಟರ್ನರ್ ಸಿಂಡೋಮ್ ವ್ಯಕ್ತಿ 
ಗಳಿಗೆ ಬಾಹ್ಯ ಲಕ್ಷಣಗಳೆಲ್ಲವೂ ಹೆಣ್ಣಿನರೂಪ. ಇವರು ಸಾಮಾನ್ಯವಾಗಿ ಕುಬ್ಬ 
ರಾಗಿಯೇ ಬೆಳೆಯುತ್ತಾರೆ. ಇವರಲ್ಲನೇಕರಿಗೆ ಕುತ್ತಿಗೆಯ ಪಾರ್ಶ್ವದಲ್ಲಿ ಕಿವಿ ಮತ್ತು 
ಭುಜಗಳನ್ನು ಕೂಡಿಸುವಂತೆ ಒಂದು ಜಾಲವಿರುವುದು ವೈಶಿಷ್ಟ . ಇದಲ್ಲದೆ ಇವರ 
ಮೇಧಾಶಕ್ತಿಯೂ ಕುಂದಿರುತ್ತದೆ. ಇವರ ಅಂಡಾಶಯವು ಶೈಶವಾವಸ್ಥೆಯನ್ನು 
ದಾಟುವುದೇ ಇಲ್ಲ. ಅದರ ಪರಿಣಾಮವಾಗಿ ಅಂಡಾಶಯದಲ್ಲಿ ಎಷ್ಟೋ ಜೆನ್ 
ಎಂಬ ವಿಶಿಷ್ಟವಾದ ಹೆಣ್ಣಿನ ಪ್ರದೀಪಕವು ಸ್ರಾವವಾಗುವುದಿಲ್ಲ . ಆದುದರಿಂದಲೇ 
ಇವರು ಪ್ರೌಢಾವಸ್ಥೆಗೆ ಕಾಲಿಟ್ಟರೂ ಹೆಣ್ಣಿನ ವಿಶಿಷ್ಟವಾದ ಆನುಷಂಗಿಕ ಲಕ್ಷಣ 
ಗಳು ಇವರ ದೇಹದಲ್ಲಿ ತಲೆದೋರುವುದಿಲ್ಲ. ಸ್ತನಗಳು ಹೊಮ್ಮುವುದಿಲ್ಲ. ಇವರ 


೧೨೨೪ 


ಪ್ರಬುದ್ಧ ಕರ್ಣಾಟಕ 
ಮೊಲೆತೊಟ್ಟುಗಳು ಪರಸ್ಪರ ದೂರದಲ್ಲಿರುತ್ತವೆ. ಇವರು ಋತುಮತಿಯರಾಗು 
ವುದಿಲ್ಲ . ಇವರ ಅಂಡನಾಳ ಮತ್ತು ಗರ್ಭಕೊಶಗಳು ಪುಟಗೊಳ್ಳುವುದಿಲ್ಲ. 
ಟರ್ನರ್ ಸಿಂಡೋಮ್ ದೋಷಕ್ಕೆ ತುತ್ತಾದವರ ಕೋಮೋಸೋಮುಗಳನ್ನು 
ಪರೀಕ್ಷಿಸಿದರೆ, ಅವರಲ್ಲಿ ೪೬ಕ್ಕೆ ಬದಲಾಗಿ ೪೫ ಕ್ರೋಮೋಸೋಮುಗಳಿರುತ್ತವೆ. 
ಅಂದರೆ ೪೪ ಆಟೋಸೋಮುಗಳೊಡನೆ ಕೇವಲ ಒಂದು X ಕ್ರೋಮೋಸೋಮು 
ಸೇರಿರುತ್ತದೆ. ಇವರಕೊಮೊಸೋಮುಸೂತ್ರ ೨ n = ೪೪ + X = ೪೫. 

೧೯೫೯ರವರೆಗೂ ಇಲಿ, ಮಾನವ ಮೊದಲಾದ ಎಲ್ಲಾ ಪ್ರಾಣಿಗಳಲ್ಲೂ ಲಿಂಗ 
ನಿರ್ಧಾರದ ಸಂಯಂತ್ರವುಡೋಸೋಫಿಲ ಜಾತಿಯ ಹಣೋ ಣದಂತೆಯೇ ಇರುವು 
ದೆಂದು ಭಾವಿಸಲಾಗಿತ್ತು . ಈ ಹಣ್ಣೂ ಣದಲ್ಲಿ ಮೂರುಜೊತೆ ಆಟೊಸೋಮುಗಳು 
ಮತ್ತು ಎರಡು ಲಿಂಗಕೊಮೋಸೋಮುಗಳು ; ಒಟ್ಟು ಎಂಟು ಕೋಮೋಸೋಮು 
ಗಳಿರುತ್ತವೆ. ಮನುಷ್ಯನಲ್ಲಿರುವಂತೆಯೇ ಹೆಣ್ಣಿನಲ್ಲಿ ಎರಡು X ಕ್ರೋಮೋಸೋಮು 
ಗಳೂ ಮತ್ತು ಗಂಡಿನಲ್ಲಿ ಒಂದು X ಮತ್ತು ಒಂದು Y ಕ್ರೋಮೋಸೋಮು 
ಇದರಲ್ಲಿಯೂ ಇರುತ್ತವೆ. ತಳಿವಿಜ್ಞಾನದ ಹಾಗೂ ಅದರ ಲಾಲಾಗ್ರಂಥಿಯ 
ಕ್ರೋಮೋಸೋಮುಗಳ ಅಧ್ಯಯನದಿಂದ ಈ ನೊಣದ ಲಿಂಗನಿರ್ಧಾರದ 
ಸಂಯಂತ್ರವು ಸ್ಪಷ್ಟವಾಗಿದೆ. ಕೆಲವು ನೊಣಗಳಲ್ಲಿ ಒಮ್ಮೊಮ್ಮೆ ಅಸಾಮಾನ್ಯ 
ಕ್ರೋಮೋಸೋಮುಗಳ ಮಿಲನವಾಗುತ್ತದೆ. ಅಂತಹ ಸಂದರ್ಭ ಒಂದರಲ್ಲಿ Y 
ಕೊಟೊಸೋವಿಲ್ಲದ ಗಂಡುನೊಣಗಳನ್ನು ಗುರುತಿಸಲಾಗಿದೆ. ಆ ಬಗೆಯ ಗಂಡು 
ನೊಣದಲ್ಲಿ ಮೂರು ಜೊತೆ ಆಟೊಸೋಮುಗಳೂ ಮತ್ತು ಕೇವಲ ಒಂದು X 
ಕ್ರೋಮೋಸೋಮುಗಳೂ ಇರುತ್ತವೆ. ಆದರೆ ಈ ಗಂಡುನೊಣವು ಬಂಜೆಯಾಗಿರು 
ತದೆ. ಗಂಡು ಫಲವಂತವಾಗಬೇಕಾದರೆ Y ಕ್ರೋಮೋಸೋಮು ಅಗತ್ಯವೆಂದು 
ತಿಳಿದು ಬಂದಿದೆ. ಕೆಲವು ಹೆಣ್ಣು ನೊಣಗಳಲ್ಲಿ ಮೂರುಜೋಡಿ ಆಟೊಸೋಮು 
ಗಳೊಡನೆ ಎರಡು X ಮತ್ತು ಒಂದು Y ಕ್ರೋಮೋಸೋಮುಇರುವುದೂ ಉಂಟು. 
ಈ ನೊಣದಲ್ಲಿ Y ಕ್ರೋಮೋಸೋಮು ಇರುವುದರಿಂದ ಅದರ ಲೈಂಗಿಕ ಲಕ್ಷಣ 
ಗಳಲ್ಲಾಗಲೀ ಅಥವಾ ಫಲವಂತತೆಯಲ್ಲಾಗಲೀ ಯಾವ ಬಗೆಯ ದೋಷವೂ ಕಂಡು 
ಬರುವುದಿಲ್ಲ. ಇಂತಹ ಹಲವಾರು ಬಗೆಯ ನೊಣಗಳ ತಳಿವೈಜ್ಞಾನಿಕ ವಿಶ್ಲೇಷಣೆ 
ಯಿಂದ ಲಿಂಗನಿರ್ಧಾರದ ಸ೦ಯಂತ್ರವು ಈ ನೊಣದಲ್ಲಿ X ಮತ್ತು ಆಟೋಸೋಮು 
ಗಳ ಸಮತೋಲನದ ಮೇಲೆ ನಿಂತಿರುವುದಾಗಿ ಬ್ರಿಡ್ಡಸ್ ಎಂಬುವನು ೧೯೨೧ 
ರಲ್ಲಿಯೇ ವಿವರಿಸಿದ್ದನು. ಇದೇ ಬಗೆಯ ಲಿಂಗನಿರ್ಧಾರಕ ಸಂಯಂತ್ರವು ಎಲ್ಲಾ 
ಪ್ರಾಣಿಗಳಲ್ಲೂ ಏಕರೂಪಕವಾಗಿರುವುದೆಂದು ಜೀವಶಾಸ್ತ್ರಜ್ಞರು ನಂಬಿದ್ದರು. ಆದರೆ 
ಮನುಷ್ಯರಲ್ಲಿ ಕೈನ್ ಫಿಲ್ಟರ್ ಮತ್ತು ಟರ್ನರ್ ಸಿಂಡೋಮುಗಳಕೊಮೊ 
ಸೋಮುಗಳ ಪರಿಚಯವಾದ ಮೇಲೆ ಮೇಲಿನ ಅಭಿಪ್ರಾಯವನ್ನು ಬದಲಾಯಿಸ 
ಬೇಕಾಯಿತು, 


ತಳಿವಿಜ್ಞಾನ 

೧೨೨೫ 
ಟರ್ನರ್ ಮತ್ತು ಕೈನ್ ಫೆಲ್ವ‌ ಸಿಂಡೋಮುಗಳ ಕೋಮೊಸೋನು 
ಪರಿಚಯದಿಂದ X ಮತ್ತು Y ಕ್ರೋಮೋಸೋಮುಗಳೆರಡೂ ಲಿಂಗ ನಿರ್ಧಾರದ 
ಸಂಯಂತ್ರದಲ್ಲಿ ಭಾಗವಹಿಸುವುದೆಂದು ತಿಳಿದುಬರುತ್ತದೆ. ಸಾಮಾನ್ಯವಾಗಿ , ಸಸ್ತನಿ 
ಗಳಲ್ಲಿ X ಕ್ರೋಮೋಸೋಮು ಶ್ರೀ ಲಕ್ಷಣಗಳನ್ನು ಮೂಡಿಸುವ ಸಾಮರ್ಥ್ಯವನ್ನು 
ಪಡೆದಿರುತ್ತದೆ. ಇದರಿಂದಲೇ ಟರ್ನರ್ ಸಿಂಡೋಮಿನಲ್ಲಿ ಕೇವಲ ಒಂದು X 
ಕೋಮೊಸೋಮಿರುವುದರಿಂದ ಆ ವ್ಯಕ್ತಿ ಹೆಣ್ಣಾಗಿ ಬೆಳೆಯುತ್ತಾಳೆ. ಮತ್ತು 
ಮತ್ತೊಂದು X ಕ್ರೋಮೋಸೋಮಿನ ಲೋಪದಿಂದ ಸಹಜ ಸಾಮಾನ್ಯ ಹೆಣ್ಣಾಗಿ 
ಬೆಳೆಯಲಾರದೆದೋಷಪೂರ್ಣವಾಗಿ ಬೆಳೆಯುತ್ತಾಳೆ. XX - XY ಲಿಂಗ ನಿರ್ಧಾರದ 
ಸಂಯಂತ್ರವನ್ನು ಮಾನವನಲ್ಲಿ ಕೇವಲ ಒಂದು X ಕ್ರೋಮೋಸೋಮಿನಿಂದ 
ಕೂಡಿದ ಟರ್ನರ್ ಸಿಂಡೋಮು ಬಂಜೆಯಾಗಿರುತ್ತಾಳೆ. ಅದೇ ಬಗೆಯ ಲಿಂಗ 
ನಿರ್ಧಾರದ ಸಂಯಂತ್ರವಿರುವ ಹೆಣ್ಣು ಇಲಿಯಲ್ಲಿ ಒಂದು X ಕ್ರೋಮೋಸೋಮು 
ಲೋಪವಾಗಿದ್ದರೂ ಅದು ಫಲವಂತತೆಯಾಗಿರುತ್ತದೆ.) Y ಕ್ರೋಮೋಸೋಮಿನಲ್ಲಿ 
ಗಂಡಸು ಲಕ್ಷಣವನ್ನು ಮುದ್ರಿಸುವ ಶಕ್ತಿ ಸಾಮರ್ಥ್ಯವಿರುತ್ತದೆ. ಇದರಿಂದಲೇ 
ಕೈನ್ ಫೆಲ್ಬರ್‌ ಸಿಂಡೋಮುಗಂಡು ಲಕ್ಷಣಗಳನ್ನು ಪಡೆಯುತ್ತಾನೆ. ಅವನಲ್ಲಿ 
Y ಕ್ರೋಮೋಸೋಮು ಇರದಿದ್ದರೆ ಆ ವ್ಯಕ್ತಿ ಸಹಜ ಸಾಮಾನ್ಯ ಹೆಣ್ಣಾಗಿ ಬೆಳೆಯ 
ಬಹುದಾಗಿತ್ತು . ಈ ಸಿಂಡೋಮಿನಿಂದ ಮತ್ತೊಂದು ಅಂಶವು ದೃಢಪಡುತ್ತದೆ. XY 
ಕೋಮೋಸೋಮುಗಳಿಂದ ಕೂಡಿ ಸಹಜ ಸಾಮಾನ್ಯ ಗಂಡಾಗಿ ಬೆಳೆಯಬಹು 
ದಾದ ವ್ಯಕ್ತಿಯಲ್ಲಿ ಮತ್ತೊಂದು X ಸೇರಿದರೆ ಗಂಡು ಲಕ್ಷಣಗಳ ಜೊತೆಗೆ ಹೆಣ್ಣು 
ಲಕ್ಷಣಗಳೂ ಮೂಡಿಬರುತ್ತವೆ. ಅಂತೂ ಇದುವರೆಗೂ ಕೇವಲ ಆಟೋಸೋಮು 
ಗಳಿಂದ ಕೂಡಿದ ವ್ಯಕ್ತಿಯು ( ೨n = ೪೪ + 00) ದೊರೆತಿಲ್ಲ. ಮತ್ತು ೪೪ 
ಆಟೋಸೋಮುಗಳೂ ಒಂದು Y ಕ್ರೋಮೋಸೋಮಿನೊಡನಿರುವ ಸಂದರ್ಭವೂ 
(೨ = ೪೪ + Y ) ಕಂಡುಬಂದಿಲ್ಲ. ಪ್ರಾಯಶಃ ಈ ವ್ಯಕ್ತಿಗಳು ಬದುಕದಿರಬಹುದು. 
ಒಂದು ವ್ಯಕ್ತಿ ಬದುಕಬೇಕಾದರೆ ೪೪ ಆಟೊಸೋಮುಗಳೊಡನೆ ಒಂದು X 
ಕೋಮೊಸೋವಾದರೂ ಇರಬೇಕು. 
* X ಮತ್ತು Y ಕ್ರೋಮೋಸೋಮುಗಳ ಲಿಂಗ ನಿರ್ಧಾರಕ ಪಾತ್ರದ 
ಮಹತ್ವವು ಕೆಲವು ವಿಶೇಷ ಸಂದರ್ಭಗಳಲ್ಲೂ ದೃಢಪಟ್ಟಿದೆ. ಮೇಧಾಶಕ್ತಿಯಿಲ್ಲದ 
ಹಾಗೂ ಸಣ್ಣ ವೃಷಣಗಳಿಂದ ಕೂಡಿದ ಕೈನ್ ಫಿಲ್ಟರ್ ಸಿಂಡೋಮುಗಳಂತಹ 
ವರಲ್ಲಿ X ಕ್ರೋಮೋಸೋಮುಗಳ ಸಂಖ್ಯೆ ಎರಡಕ್ಕಿಂತಲೂ ಅಧಿಕವಾಗಿರಬಹುದು. 
ಕೆಲವರಲ್ಲಿ ೪೮ ( = ೪೪ + XXXY) ಅಥವಾ ೪೯ ( = ೪೪ + XXXXY ) 
ಕೋಮೋಸೋಮುಗಳಿರುತ್ತವೆ. ಸ್ತ್ರೀಯರಲ್ಲಿ X ಕ್ರೋಮೋಸೋಮುಗಳ ಆಧಿಕ್ಯ 
ದಿಂದ ಟರ್ನರ್ ಸಿಂಡೋಮುಗಳಂತೆಯೇ ದೋಷಪೂರ್ಣವಾಗಿರುತ್ತದೆ. ಕೆಲ 
ಹೆಂಗಸರಲ್ಲಿ ೪೭ ಕ್ರೋಮೋಸೋಮುಗಳು ( -- ೪೪ + XXX) ಇರುತ್ತವೆ. ಅಂತಹ 


೧೨೨೬ 

ಪ್ರಬುದ್ಧ ಕರ್ಣಾಟಕ 
ವರನ್ನು ಅತಿಯರೆಂದು ಕರೆಯಲಾಗಿದೆ. ಇನ್ನು ಕೆಲವರಲ್ಲಿ ೪೮ಕೋಮೊ 
ಸೋಮುಗಳು( = ೪೪ + XXXX ) ಇರುತ್ತವೆ. ಅಂತಹವರು ಅತ್ಯತಿ ಸ್ತ್ರೀಯರು. 

ಕೆಲವು ಟರ್ನರ್ ಸಿಂಡೋಮುಗಳಲ್ಲಿ ಸಹಜ ಸಾಮಾನ್ಯ ಹೆಂಗಸಿಗಿರುವಂತೆ 
೪೬ ಕೋಮೋಸೋಮುಗಳು ಇರುತ್ತವೆ. ಆದರೆ ಅಂತಹವರ ಕೊಮೊ 
ಸೋಮುಗಳನ್ನು ಎಚ್ಚರಿಕೆ ವಹಿಸಿ ಪರೀಕ್ಷಿಸಿದರೆ , ಒಂದು Xಕ್ರೋಮೋಸೋಮಿನಲ್ಲಿ 
ನ್ಯೂನತೆಯಿರುವುದು ಕಂಡುಬರುತ್ತದೆ. ಒಂದು X ಕ್ರೋಮೋಸೋಮುಪೂರ್ಣ 
ವಾಗಿದ್ದರೆ ಮತ್ತೊಂದು ಸ್ವಲ್ಪ ಭಾಗ/ ಭಾಗಗಳನ್ನು ಕಳೆದುಕೊಂಡು ಅಪೂರ್ಣ 
ನಾಗಿರುತ್ತದೆ. 

ಡೌನ್ ಸಿಂಡೋಮುಗಳಿಗೆ ಹೇಗೆ ತಾಯಿಯ ಅಸಾಮಾನ್ಯ ಅಂಡಾಣುಗಳು 
ಕಾರಣವೋ ಹಾಗೆಯೇ ಕೈನ್ ಫಿಲ್ಟರ್ , ಟರ್ನರ್ ಮತ್ತು ಇತರ ಸಿಂಡೋಮು 
ಹೆಣ್ಣಿನ 

ಗಂಡಿನಲ್ಲಿ 
44 ) 


ಕೈನ್‌ಫಿಲ್ಟರ್ ಬದುಕುವುದಿಲ್ಲ ಟರ್ನರ್ ಅತಿ 


ಚಿತ್ರ ೧ . ಹೆಣ್ಣಿನಲ್ಲಿ ಅಂಡಾಣುಗಳು ಉತ್ಪತ್ತಿಯಾಗುವಾಗ ಲಿಂಗಕ್ರೋಮೋಸೋಮುಗಳು 

ಅಸಾಮಾನ್ಯ ರೀತಿಯಲ್ಲಿ ವರ್ತಿಸಿದರೆ ಎರಡು ಬಗೆಯ ಅಂಡಾಣುಗಳು ಪ್ರಾಪ್ತವಾಗು 
ಇವೆ. ಗಂಡಿನಲ್ಲಿ ಶುಕ್ರಾಣುಗಳು ಉತ್ಪತ್ತಿಯಾಗುವಾಗ XYಕ್ರೋಮೋಸೋಮುಗಳು 
ಸಹಜ ಸಾಮಾನ್ಯ ರೀತಿಯಲ್ಲಿ ವರ್ತಿಸಿದರೆ , ಎರಡು ಬಗೆಯ ಶುಕ್ರಾಣುಗಳು ರೂಪು 
ಗೊಳ್ಳುತ್ತವೆ. ಎರಡು ಬಗೆಯ ಅಂಡಾಣುಗಳು ಎರಡು ವಿಧದ ಶುಕ್ರಾಣುಗಳಿಂದ 
ಗರ್ಭಾಂಕುರಗೊಂಡರೆ ವಿವಿಧ ರೀತಿಯ ಸಿಂಡೋಮುಗಳು ಹುಟ್ಟು ತ್ತಾರೆ: 


ತಳಿವಿಜ್ಞಾನ 

೧೨೨೭ 
ಗಳಿಗೂ ಅವೇ ಕಾರಣವೆಂದು ಕಳೆದ ನಾಲೈದುವರ್ಷಗಳವರೆಗೂ ಭಾವನೆಯಿತ್ತು . 
ಅಂದರೆ ಹೆಣ್ಣಿನಲ್ಲಿ ಅಂಡೋತ್ಪತ್ತಿಯಾಗುವಾಗ ಎರಡು X ಕ್ರೋಮೋಸೋಮು 
ಗಳು ಪರಸ್ಪರ ಬೇರ್ಪಡದೆ ಅವು ಒಟ್ಟಿಗೆ ಅಂಡಾಣುವನ್ನೋ ಅಥವಾ ಧ್ರುವ 
ಕೋಶಿಕವನ್ನೂ ಸೇರಬಹುದು. ಇಂತಹ ಆಕಸ್ಮಿಕ ಅಸಾಮಾನ್ಯ ಘಟನೆಯಿಂದ 
ಎರಡು ಬಗೆಯ ಅಂಡಾಣುಗಳು ನಿರ್ಮಾಣವಾಗುತ್ತವೆ ( ಚಿತ್ರ ೧) . ಒಂದು ಬಗೆ 
ಯಲ್ಲಿ ಕೇವಲ ೨೨ ಆಟೋಸೋಮುಗಳಿರಬಹುದು ; ಮತ್ತೊಂದರಲ್ಲಿ ೨೨ ಆಟೋ 
ಸೋಮುಗಳು ಮತ್ತು ಎರಡು X ಕ್ರೋಮೋಸೋಮುಗಳಿರಬಹುದು. ಎರಡನೆಯ 
ಗುಂಪಿನ ಅಂಡಾಣುವಿನೊಡನೆ Y ಕ್ರೋಮೊಸೋಮಿನಿಂದ ಕೂಡಿದ ಶುಕ್ರಾಣು 
ಬೆರೆತರೆ ಆ ಅಂಡಾಣುವಿನಿಂದ ಬೆಳೆಯುವುದು ಕೈನ್ ಫೆಲ್ವರ್ ಸಿಂಡೋಮ್ 
ಮತ್ತು ಅಂತಹದೇ ಆದ ಅಂಡಾಣುವಿನೊಡನೆ X ಕ್ರೋಮೋಸೋಮಿನಿಂದಕೂಡಿದ 
ಶುಕ್ರಾಣು ಬೆರೆತರೆ ಅದರಿಂದ ಅತಿ ಬೆಳೆಯುತ್ತಾಳೆ. ಕೇವಲ ಆಟೋಸೋಮು 
ಗಳಿಂದ ಕೂಡಿದ ಅಂಡಾಣುವು ಒಂದು X ಕ್ರೋಮೋಸೋಮಿನಿಂದ ಕೂಡಿದ 
ಶುಕ್ರಾಣುವಿನಿಂದ ಗಭಾ೦ಕುರಗೊಂಡರೆ ಅದು ಟರ್ನರ್ ಸಿಂಡೋಮಾಗಿ ರೂಪು 
ಗೊಳ್ಳುತ್ತದೆ ಮತ್ತು Y ಕ್ರೋಮೋಸೋಮನ್ನೊಳಗೊಂಡ ಶುಕ್ರಾಣುವಿನಿಂದ 
ಕೂಡಿದರೆ ಅದು ಬೆಳೆಯುವುದೇ ಇಲ್ಲ . 

ಆದರೆ ಇತ್ತೀಚಿನ ತಳಿವಿಜ್ಞಾನದ ಸಂಶೋಧನೆಗಳಿಂದ, ಆನುವಂಶಿಕ 
ವರ್ಣಾಂಧತೆಯನ್ನು ಕುಟುಂಬಗಳ ವಿಶ್ಲೇಷಣೆಯಿಂದ ಗಂಡಸಿನಲ್ಲಿಯೂ XY 
ಕ್ರೋಮೋಸೋಮುಗಳು ಶುಕ್ರಾಣುಗಳ ಉತ್ಪಾದನೆಯ ಕಾಲದಲ್ಲಿ ದೋಷಪೂರ್ಣ 
ವಾಗಿ ವರ್ತಿಸುವುದೇ ಕಾರಣವೆಂದು ತಿಳಿದುಬಂದಿದೆ. ಇಲ್ಲಿ ಆ ಕ್ರೋಮೋಸೋಮು 
ಗಳು ಪರಸ್ಪರ ಪ್ರತ್ಯೇಕಗೊಳ್ಳದೆ ಜೊತೆಗೂಡಿ ವರ್ತಿಸಿದರೆ ಎರಡು ಬಗೆಯ ಶುಕ್ರಾಣು 
ಗಳು ರೂಪುಗೊಳ್ಳುತ್ತವೆ ( ಚಿತ್ರ ೨ ). ಒಂದು ಬಗೆಯ ಶುಕ್ರಾಣುವಿನಲ್ಲಿ ಲಿಂಗ 
ಕೋಮೋಸೋಮುಗಳೆರಡೂ ( XY) ಇದ್ದರೆ ಮತ್ತೊಂದು ಬಗೆಯಲ್ಲಿ ಅವು ಲೋಪ 
ವಾಗಿರುತ್ತವೆ. ಸಹಜ ಸಾಮಾನ್ಯ ಅಂಡಾಣುವಿನೊಡನೆ XY ಕ್ರೋಮೋಸೋಮು 
ಗಳಿಂದ ಕೂಡಿದ ಶುಕ್ರಾಣು ಬೆರೆತರೆ ಅದುಕೈನ್ ಫಿಲ್ಟರ್ ಸಿಂಡೋಮಾಗಿಯೂ , 
ಲಿಂಗ ಕ್ರೋಮೋಸೋಮುಗಳಿಲ್ಲದ ಶುಕ್ರಾಣುವಿನೊಡನೆ ಕೂಡಿದರೆ ಟರ್ನರ್ 
ಸಿಂಡೋಮಾಗಿಯೂ ರೂಪುಗೊಳ್ಳುತ್ತವೆ. 

ಬಾಹ್ಯ ಲಕ್ಷಣಗಳಲ್ಲಿ ಸಾಮಾನ್ಯ ಗಂಡಸರಂತೆ ಕಾಣುವ ಕೆಲವು ಮಂದಿ 
ಗಂಡಸರಲ್ಲೂ ಕೈನ್ ಫೆಲ್ಟರ್ ಸಿಂಡೋಮುಗಳಿರುವಂತೆಯೇ ೪೭ ಕ್ರೋಮೊ 
ಸೋಮುಗಳಿರುವುದೆಂದು ೧೯೬೧ರಿಂದೀಚೆಗೆ ನಡೆದ ಸಂಶೋಧನೆಗಳು ದೃಢಪಡಿಸಿವೆ. 
ಈ ಜನರು ಪ್ರೌಢಾವಸ್ಥೆಗೆ ಬಂದಾಗ ಹೆಚ್ಚು ಎತ್ತರವಾಗಿ ( ೧೮೫ ಸೆಂ . ಮೀ .) 
ಬೆಳೆಯುತ್ತಾರೆ. ಇವರಕ್ರೋಮೋಸೋಮುಗಳನ್ನು ವಿಶ್ಲೇಷಿಸಿದರೆ ೪೪ ಆಟೋ 
ಸೋಮುಗಳೂ ಮತ್ತು XYY ಕ್ರೋಮೋಸೋಮುಗಳೂ ಇರುವಂತೆ ಕಂಡು 


೧೨೨೮ 

ಪ್ರಬುದ್ಧ ಕರ್ಣಾಟಕ 
ಬರುತ್ತದೆ. ಮಾನವ ಸಂದಣಿಯಲ್ಲಿ XYY ಗಳನ್ನುಳ್ಳ ಗಂಡಸರ ಹಾಗೂ XXY 
ಗಳನ್ನುಳ್ಳ ಕೈನ್ ಫಿಲ್ಟರ್ ಸಿಂಡೋಮುಗಳ ಅನುಪಾತ ಸುಮಾರು ೧೦ : ೧೩ 
ಇರುವಂತಿದೆ. XYY ಗಳಿಂದ ಕೂಡಿದ ಈ ಗಂಡಸರು ಹೆಚ್ಚು ಎತ್ತರವಾಗಿ ಬೆಳೆಯು 
ವುದೇ ಅಲ್ಲದೆ ಮನೋರೋಗಿಗಳಾಗಿರುತ್ತಾರೆ. ಅಲ್ಲದೆ ೧೯೬೪ರಿಂದೀಚೆಗೆ ನಡೆದ 
ಸಂಶೋಧನೆಗಳಿಂದ ಇಂತಹವರು ಚಪಲಚಿತ್ತರಾಗಿರುವುದೇ ಅಲ್ಲದೆ ಕೊಲೆಪಾತಕ 
ಪ್ರವೃತ್ತಿಯುಳ್ಳವರಾಗಿರುವರೆಂದು ಶಂಕಿಸಲಾಗಿದೆ. ಇದು ದೃಢಪಟ್ಟರೆ ಕೊಲೆ 
ಪಾತಕತನವು ಹಾಗೂ ಸಮಾಜ ವಿರೋಧ ಪ್ರವೃತ್ತಿಗಳು ಆನುವಂಶಿಕವಾಗಿರಲು 
ಸಾಧ್ಯವಿದೆ. 


ಹೆಣ್ಣಿನಲ್ಲಿ 


ಗಂಡಿನಲ್ಲಿ 


- 4 
X . 


ಟರ್ನರ್ ಸಿಂಡೋಮ್ ಕೈನ್ ಶೆಟ್ಟರ್ ಸಿಂಡೋಮ್ 
ಚಿತ್ರ ೨, ಹೆಣ್ಣಿನಲ್ಲಿ ಅಂಡೋತ್ಪತ್ತಿಯಾಗುವಾಗ ಲಿಂಗಕ್ರೋಮೋಸೋಮುಗಳು ಸಹಜ 
ಸಾಮಾನ್ಯ ರೀತಿಯಲ್ಲಿ ವರ್ತಿಸಿದರೆ ಒಂದೇ ಬಗೆಯ ಅಂಡಾಣುಗಳು ರೂಪುಗೊಳ್ಳುತ್ತವೆ. 
ಗಂಡಿನಲ್ಲಿ ಶುಕ್ರಾಣುಗಳು ರೂಪುಗೊಳ್ಳುವಾಗ X ಮತ್ತು Y ಕ್ರೋಮೋಸೋಮುಗಳು 
ಪರಸ್ಪರ ಬೇರ್ಪಡದೆ ಒಂದೇ ಧ್ರುವವನ್ನು ಹೊಕ್ಕರೆ ಎರಡು ಬಗೆಯ ಶುಕ್ರಾಣುಗಳು 
ಪ್ರಾಪ್ತವಾಗುತ್ತವೆ. ಅಂಡಾಣು ಶುಕ್ರಾಣುಗಳ ಮೇಳದಿಂದ ಟರ್ನರ್ ಮತ್ತು 
ಕೈನ್ ಫೆಲ್ಪ‌ ಸಿಂಡೋಮುಗಳು ಬೆಳೆಯುತ್ತಾರೆ. 


* ಲಿಂಗಕೊಮಾಟನ್ ” ಅಥವಾ “ ಬಾರ್‌ ವಸ್ತು ವಿನ ಮತ್ತು “ ನಗಾರಿ 
ಕೋಲುಗಳ ” ಅಧ್ಯಯನವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಸಹಾಯಕಾರಿ 


೧೨೨೯ 


ತಳಿವಿಜ್ಞಾನ 
ಯಾಗಿದೆ. ಇದರ ಸಹಾಯದಿಂದ ಮಾನವನಲ್ಲಿ ಹರಡಿರುವ ಕ್ರೋಮೋಸೋಮು 
ಗಳ ವೈಪರೀತ್ಯಗಳಿಗೆ ಸಂಬಂಧಿಸಿದ ಕೆಲವು ಆಜನ್ಮ ಕಾಯಿಲೆಗಳ (ಸಿಂಡೋಮ್) 
ಕಾರಣ ಮತ್ತು ಉಗಮವನ್ನು ವಿಶ್ಲೇಷಿಸುವ ಸಾಧ್ಯತೆಯಿದೆ. ಜನನೋತ್ತರ 
ಹಾಗೂ ಭೂಣಾವಸ್ಥೆಯ ಶಿಶುಗಳಲ್ಲಿ ಲೈಂಗಿಕಾವಸ್ಥೆಯನ್ನು ಕಂಡುಹಿಡಿಯುವ 
ಸೂಚನೆಯೂ ಈ ತಾಂತ್ರಿಕ ಕೌಶಲ್ಯದಲ್ಲಿ ಅಡಗಿದೆ. 

ಜೀವಕೋಶದ ನ್ಯೂಕ್ಲಿಯಸ್ಸಿನಲ್ಲಿ ಕಾಣುವ ಬಾರ್‌ ವಸ್ತುವಿನ ರೂಪೋ 
ತೃತಿಯ ಬಗ್ಗೆ ಇತ್ತೀಚಿನ ಸಂಶೋಧನೆಗಳು ಹೊಸ ಬೆಳಕನ್ನು ಚೆಲ್ಲಿವೆ. 
ಸಹಜ ಸಾಮಾನ್ಯ ಹೆಂಗಸರಲ್ಲಿ ಎರಡು ಕ್ರೋಮೋಸೋಮುಗಳ ಪೈಕಿ ಕೇವಲ 
ಒಂದು ರೂಪಾಂತರ ಹೊಂದಿ ಬಾರ್‌ ವಸ್ತುವಾಗಿ ಮಾರ್ಪಟ್ಟಿರುವುದೆಂದು ರೇಡಿಯೋ 
ಆಕ್ಟಿವ್ ಐಸೋಟೋಪುಗಳ ಬಳಕೆಯಿಂದ ತಿಳಿದುಬಂದಿದೆ, ಹಾಗೂ ದೃಢಪಟ್ಟಿದೆ. 
ಸಹಜ ಸಾಮಾನ್ಯ ಗಂಡಸಿನಲ್ಲಿ ಕೇವಲ ಒಂದು X ಕ್ರೋಮೋಸೋಮು ಇರುವುದ 
ರಿಂದಲೇ ಆ ವ್ಯಕ್ತಿಯ ಜೀವಕೋಶದಲ್ಲಿ ಬಾರ್‌ ವಸ್ತುವು ಲೋಪವಾಗಿರುತ್ತದೆ. 
ಕೇವಲ ಒಂದು X ಕ್ರೋಮೊಸೋಮಿನಿಂದ ಕೂಡಿರುವ ಟರ್ನರ್ ಸಿಂಡೋಮಿನ 
ಜೀವಕೋಶಗಳಲ್ಲಿಯೂ ಸಹಜ ಸಾಮಾನ್ಯ ಗಂಡಿಸಿನಲ್ಲಿರುವಂತೆ ಬಾರ್‌ ವಸ್ತುವು 
ಅಥವಾ ನಗಾರಿಕೋಲು ಕಾಣಬರುವುದಿಲ್ಲ . ಗಂಡುರೂಪದ ಕೈನ್‌ಫೆಲ್ಟರ್ 
ಸಿಂಡೋಮಿನಲ್ಲಿ ಸಹಜ ಸಾಮಾನ್ಯ ಹೆಣ್ಣಿನಂತೆ ಎರಡು X ಕ್ರೋಮೋಸೋಮು 
ಗಳಿರುವುದರಿಂದ ಅವನ ಜೀವಕೋಶದಲ್ಲಿ ಸಾಮಾನ್ಯ ಸ್ತ್ರೀಯರಲ್ಲಿರುವಂತೆ ಕೇವಲ 
ಒಂದು ಬಾರ್‌ ವಸ್ತುವನ್ನು ನೋಡಬಹುದು. ಎರಡು X ಕ್ರೋಮೋಸೋಮು 
ಗಳಿಗಿಂತಲೂ ಹೆಚ್ಚಾಗಿರುವ ಅತಿ ಸ್ತ್ರೀ (೪೪ + XXX) ಮತ್ತು ಅತ್ಯತಿಶ್ರೀ 
( ೪೪ + XXXX) ಯರಲ್ಲಿ ಕ್ರಮವಾಗಿ ಎರಡು ಮತ್ತು ಮೂರು ಬಾರ್‌ ವಸ್ತುಗಳನ್ನು 
ಕಾಣಬಹುದು. ಕೆಲವು ಅಸಾಮಾನ್ಯ ಸಿಂಡೋಮು ಲಕ್ಷಣದ ಗಂಡಸರಲ್ಲಿ ೪೮ 
( = ೪೪ + XXXY) ಮತ್ತು ೪೯ ( = ೪೪ + XXXXY ) ಕ್ರೋಮೋಸೋಮು 
ಗಳಿರುವ ಸನ್ನಿವೇಶಗಳಲ್ಲಿ ಕ್ರಮವಾಗಿ ಎರಡು ಮತ್ತು ಮೂರು X ಕ್ರೋಮೋ 
ಸೋಮುಗಳು ಬಾರ್‌ವಸ್ತುಗಳಾಗಿ ಪರಿವರ್ತನೆ ಹೊಂದಿರುವುದು ಕಂಡುಬರುತ್ತದೆ 
ಮತ್ತು ಅವರ ಬಿಳಿಯ ರಕ್ತ ಕಣಗಳ ಜೀವಕೋಶಗಳ ನ್ಯೂಕ್ಲಿಯಸುಗಳಲ್ಲಿ ಕ್ರಮ 
ವಾಗಿ ಎರಡು ಮತ್ತು ಮೂರು ನಗಾರಿಕೋಲುಗಳು ಕಾಣಬರುತ್ತವೆ. 

ಬಾರ್‌ ವಸ್ತುವಿನ ಅಧ್ಯಯನವು ಪರೋಕ್ಷವಾಗಿ ಲೈಯಾನ್ ಸಿದ್ಧಾಂತಕ್ಕೆ 
ಪುಷ್ಟಿ ಕೊಟ್ಟಿದೆ. ೧೯೬೧ರಲ್ಲಿ ಇಂಗ್ಲೆಂಡಿನ ಮೇರಿ ಲೈಯಾನ್ ( M . F. Lyon ) 
ಮತ್ತು ಅಮೆರಿಕಾದ ರಸೆಲ್ ( L . B. Russell) ಎಂಬುವರು ಪ್ರತ್ಯೇಕವಾಗಿ ಹೆಣ್ಣು 
ಸಸ್ತನಿಗಳಲ್ಲಿರುವ ಎರಡು X ಕ್ರೋಮೋಸೋಮುಗಳ ಪೈಕಿ ಒಂದು ಭ್ರೂಣಾವಸ್ಥೆ 
ಯಲ್ಲಿಯೇ ನಿಚ್ಚೇತನಗೊಂಡು ಬಾರ್‌ ವಸ್ತುವಾಗಿ ಮಾರ್ಪಡುತ್ತದೆ ಎಂದು ವಿವರಿಸಿ 
ದ್ದಾರೆ. ಈ ಕಾರಣದಿಂದ ಹೆಣ್ಣಿನ ದೇಹದ ಒಂದೊಂದು ಕೋಶಜಾಲದಲ್ಲೂ 


೧೨೩೦ 

ಪ್ರಬುದ್ಧ ಕರ್ಣಾಟಕ 
ಒಂದೊಂದು ತಂದೆಯಿಂದ ಬಂದುದೋ ಅಥವಾ ತಾಯಿಯಿಂದ ಬಂದುದೋ 
ನಿಚ್ಚೇತನಗೊಳ್ಳುವುದರಿಂದ X ಕ್ರೋಮೊಸೋಮಿನ ಮೊಸೇಕ್ ಅಥವಾ ಶಬಲ 
ಚಿತ್ರವು ವಿಶಿಷ್ಟವಾಗಿರುತ್ತದೆಯೆಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯ 
ವನು ಪುಷ್ಟಿಕರಿಸುವ ಸಾಕ್ಷಾಧಾರಗಳು ಇಲಿ ಮೊಲಗಳಲ್ಲಿ ದೊರೆತಿವೆ . 


ಜೀವರಾಸಾಯನಿಕ ತಳಿವಿಜ್ಞಾನ 
ಅಮೆರಿಕಾದೇಶದ ತಳಿವಿಜ್ಞಾನಿಯಾದ ಬೀಡಲ್ ಮತ್ತು ಜೀವರಸಾಯನಶಾಸ್ತ್ರಜ್ಞ 
ನಾದ ಟೀಟಮ್ ಎಂಬುವರು , ಜೊತೆಗೂಡಿ ರಾಸ್ತೋರ ಎಂಬ ಜಾತಿಯ 
ಬೂಷ್ಟಿ ನಮೇಲೆ ಎಕ್ಸ್ ಕಿರಣ ಮತ್ತು ಅತಿನೀಲ ಕಿರಣಗಳನ್ನು ಹಾಯಿಸಿ ಜೀನಿ 
ನಿಯಂತ್ರಿತ ಜೀವರಾಸಾಯನಿಕ ಪ್ರತಿಕ್ರಿಯೆಗಳ ಬಗ್ಗೆ ಎಂದು ಸಂಶೋಧನೆಯನ್ನು 
ಪ್ರಾರಂಭಿಸಿದರೋ ಅಂದೇ ಜೀವರಾಸಾಯನಿಕ ತಳಿವಿಜ್ಞಾನದ ಉದಯವಾಯಿತು. 
ಈ ಕ್ಷೇತ್ರದಲ್ಲಿ ನಡೆಸಿದ ಅವರ ಸಂಶೋಧನೆಯ ಫಲಿತಾಂಶ ಪ್ರಕಟವಾದದ್ದು 
೧೯೪೧ರಲ್ಲಿ . ಒಂದು ದೃಷ್ಟಿಯಲ್ಲಿ ಈ ಶಾಸ್ತ್ರವನ್ನು ಅಂಗಕ್ರಿಯಾತ್ಮಕ ತಳಿವಿಜ್ಞಾನ 
ವೆಂದೂ ( Physiological genetics ) ಕರೆಯಬಹುದು. ಜೀವಕೋಶದ ಒಳ 
ಮತ್ತು ಹೊರಗಿನ ಪರಿಸರದ ಘಟಕಗಳ ಮಧ್ಯೆ ಜರಗುವ ಜೀನಿ ಕಾರನಿರ್ವಹಣೆ 
ಮತ್ತು ಅದರ ಫಲವಾಗಿ ಪ್ರಕಟವಾಗುವ ಗುಣಲಕ್ಷಣಗಳಿಗೆ ಸಂಬಂಧಿಸಿದ್ದೇ 
ಅಂಗಕ್ರಿಯಾತ್ಮಕ ತಳಿವಿಜ್ಞಾನ, ಜೀವರಾಸಾಯನಿಕ ಮಟ್ಟದಲ್ಲಿ ಜೀನಿಕ್ರಿಯೆಯ 
ಬಗ್ಗೆ ಅಧ್ಯಯನ ನಡೆಸುವುದೇ ಜೀವರಾಸಾಯನಿಕ ತಳಿವಿಜ್ಞಾನ, 

ಪ್ರಥಮದಲ್ಲಿ ಪ್ರಾಯೋಗಿಕ ವಸ್ತುವಾಗಿ ಉಪಯೋಗಿಸಿದನ್ಯೂರಾಸ್ಪೋರದಲ್ಲಿ 
ಜೀನಿ ಕಾರದ ಬಗ್ಗೆ ಹೆಚ್ಚಿನ ಪರಿಚಯವಾಗಿದೆ. ಈ ಬೂಸ್ಟನ್ನು ಪ್ರಯೋಗ 
ಮಂದಿರದಲ್ಲಿ ಸುಲಭವಾಗಿ ಬೆಳಸಬಹುದು. ಸಕ್ಕರೆ, ಬೈಯೋಟಿನ್ ಎಂಬ ವಿಟಮಿನ್ 
ಮತ್ತು ಅಮೋನಿಯ ಹಾಗೂ ಸಾರಜನಕವಸ್ತುವಿನಿಂದ ಕೂಡಿದ ಲವಣಗಳನ್ನು 
ಆ ಜೀವಿಯು ಬೆಳೆಯುವ ಪರಿಸರದಲ್ಲಿ ಸೇರಿಸಿದರೆ, ಅಷ್ಟೇ ಸಾಕು . ಅದು ತನ್ನ 
ದೇಹದ ಬೆಳವಣಿಗೆಗೆ ಬೇಕಾದ ಪ್ಯೂರೀನ್ ಮತ್ತು ಪಿರಮಿಡೀನುಗಳನ್ನು ಹಾಗೂ 
ಪ್ರೋಟೀನ್ ಅಥವಾ ಸಸಾರಜನಕದ ಘಟಕಗಳಾದ ಸುಮಾರು ಇಪ್ಪತ್ತು 
ಅಮೀನೋ ಆಮ್ಲಗಳನ್ನು ತನ್ನ ಪರಿಸರದಿಂದ ಪಡೆದ ವಸ್ತುಗಳಿಂದ ಸಂಶ್ಲೇಷಿಸಿ 
ಕೊಳ್ಳುತ್ತದೆ. ಅಮೀನೋ ಆಮ್ಲಗಳು ಸಸಾರಜನಕವಸ್ತುವಿನ ನಿರ್ಮಾಣಕ್ಕೆ 
ಬೇಕಾದರೆ, ಪ್ಯೂರೀನು ಮತ್ತು ಪಿರಮಿಡೀನುಗಳು ಜೀವಕೋಶದಲ್ಲಿರುವ ನ್ಯೂ 
ಯಿಕ್ ಆಮ್ಲ ಗಳ ಸಂಶ್ಲೇಷಣೆಗೆ ಅಗತ್ಯ . 

ಸಹಜ ಸಾಮಾನ್ಯ ಬೂಸ್ಟಿನಲ್ಲಿ ಅಥವಾ ಬಯಲು ಜೀವಿಯಲ್ಲಿ ಪರಿಸರದಿಂದ 
ಪಡೆದ ಸಕ್ಕರೆ ಮತ್ತು ಸಾರಜನಕ ವಸ್ತುವಿನಿಂದ ಕೂಡಿವ ಲವಣಗಳು ಜೀವಿಯ 
ಚಯಾಪಚಯ ಕ್ರಿಯಾವಾಹಿನಿಯಲ್ಲಿ ಸೇರಿದಮೇಲೆ, ಅವು ಹಲವು ಘಟ್ಟಗಳನ್ನು 


ತಳಿವಿಜ್ಞಾನ 

೧೨೩೧ 
ಹಕ್ಕಿ ವಿವಿಧ ಬಗೆಯ ಅಮೀನೋ ಆಮ್ಲಗಳಾಗಿ ಪರಿವರ್ತನೆ ಹೊಂದುತ್ತವೆ. 
ಪರಿವರ್ತನೆಯ ಪ್ರತಿಯೊಂದು ಘಟ್ಟದಲ್ಲಿಯೂ ಒಂದೊಂದು ವಿಶಿಷ್ಟವಾದ 
ಎನ್ಜೈಮು ಅಥವಾ ಜೀವಾತ್ಮಕ ವೇಗವರ್ಧಕ ( Biological catalyst ) 
ಇದ್ದರೆ ಮಾತ್ರ ಕ್ರಿಯಾವಾಹಿನಿಯು ಅವಿಚ್ಛಿನ್ನವಾಗಿ ಮುಂದುವರಿಯುತ್ತದೆ. 
ಆದರೆ ಯಾವುದಾದರೊಂದು ಎನ್‌ಜೈಮು ಕ್ರಿಯಾವಾಹಿನಿಯ ಪಥದಲ್ಲಿ ಲೋಪ 
ವಾದರೆ ಅಥವಾ ದೋಷಪೂರ್ಣವಾಗಿದ್ದರೆ ಆ ಸ್ಥಳದಲ್ಲಿ ತಡೆಯುಂಟಾಗುತ್ತದೆ. 
ತತ್ಪರಿಣಾಮವಾಗಿ, ಉದ್ದೇಶಿತ ಅಮೀನೊ ಆಮ್ಲ ವು ಸಂಶ್ಲೇಷಣೆಗೊಳ್ಳುವುದೇ 
ಇಲ್ಲ. ಇದಲ್ಲದೆ, ಯಾವಕಡೆ ಕ್ರಿಯಾವಾಹಿನಿಯಲ್ಲಿ ತಡೆಯಾಯಿತೋ ಅಲ್ಲಿಯವರೆಗೆ 
ಸಂಶ್ಲೇಷಣೆಗೊಂಡ ವಸ್ತುವು ಜೀವಿಯ ದೇಹದಲ್ಲಿ ಸಂಗ್ರಹವಾಗುತ್ತಾ ಹೋಗುತ್ತದೆ. 
ಅಂತಹ ಜೀವಿಯು ಸಾಮಾನ್ಯವಾಗಿ ಬದುಕುವುದಿಲ್ಲ. ಅದು ಬದುಕಬೇಕಾದರೆ 
ಅದಕ್ಕೆ ಬೇಕಾದ ಅಂದರೆ ಅದು ಸಂಶ್ಲೇಷಿಸಿಕೊಳ್ಳಲಾಗದ ಅಮೀನೋ ಆಮ್ಲವನ್ನು 
ಅದಕ್ಕೆ ಒದಗಿಸಬೇಕು. ಆಗ ಮಾತ್ರ ಕ್ರಿಯಾವಾಹಿನಿಯ ತಡೆಯು ಕಣ್ಮರೆ 
ಯಾಗುತ್ತದೆ. 

ಬೀಡಲ್ ಮತ್ತು ಟೆಟನಮ್ ರವರು ತಮ್ಮ ಪ್ರಯೋಗ ಪರೀಕ್ಷೆಗಳಿಂದ ಆನು 
ವಂಶಿಕ ಘಟಕಗಳಾದ ಜೀನಿಗಳಿಗೂ ಮತ್ತು ಚಯಾಪಚಯ ಕ್ರಿಯಾ ವಾಹಿನಿಯ 
ಹಂತಗಳಲ್ಲಿ ಭಾಗವಹಿಸುವ ಎನ್‌ಜೈಮುಗಳಿಗೂ ಇರುವ ಸಂಬಂಧವನ್ನು ವಿವರಿಸಿ 
ದ್ದಾರೆ ; ಅಲ್ಲದೆ, ಆ ಸಸಾರಜನಕ ಸ್ವರೂಪದ ಎನ್‌ಜೈಮುಗಳ ವಿಶಿಷ್ಟತೆ ಮತ್ತು 
ಕೈವಾಡಗಳನ್ನು ಸ್ಪಷ್ಟಿಕರಿಸಿದ್ದಾರೆ. ವಿಕೃತಿಜನಕ ಕಾರಕಗಳಿಂದ ಜೀವಿಗಳಲ್ಲಿ 
ಬದಲಾವಣೆಗಳನ್ನು ಮೂಡಿಸಿದರೆ ಅರ್ಥಾತ್ ಅವುಗಳನ್ನು ವಿಕೃತಿಗೊಳಿಸಿದರೆ, 
ತತ್ಪರಿಣಾಮವಾಗಿ ಆಯಾಯ ಜೀವಿಗಳಿಗೆ ಸಂಬಂಧಿಸಿದ ಎನ್‌ಜೈಮುಗಳು ಲೋಪ 
ವಾಗುವುವೆಂದೂ ಅಥವಾ ಮಾರ್ಪಾಡಾಗುವುವೆಂದೂ ವಿವರಿಸಿದ್ದಾರೆ. ಈ 
ದೋಷದಿಂದ ಚಯಾಪಚಯ ಕ್ರಿಯಾವಾಹಿನಿಯಲ್ಲಿ ತಡೆಯುಂಟಾಗುವುದೆಂಬ 
ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ತಮ್ಮ ಮುಂದಿನ ಕೆಲವು ಸಂಶೋಧನೆಗಳಿಂದ 
ಜೀವಿಕಾರಕ್ಕೆ ಸಂಬಂಧಿಸಿದಂತೆ “ ಒಂದು ಜೀವಿಗೆ ಬಂದು ಎನ್‌ಜೈಮ್ ” ಎಂಬ 
ಸಿದ್ದಾಂತವನ್ನು ಮುಂದಿಟ್ಟಿದ್ದಾರೆ. 

ಚಯಾಪಚಯ ಕ್ರಿಯೆಯಲ್ಲಿ ಜೀನಿ ನಿರ್ದೇಶಿತ ಎನ್ಜೈ ಮುಗಳ ಪಾತ್ರದ 
ಮಹತ್ವವು ವಾಸ್ತವವಾಗಿ ಇಂಗ್ಲೆಂಡಿನ ವೈದ್ಯನಾದ ಆರ್ಕಿಬಾಲ್ಸ್ ಗೆರಾಡ್ 
( A . E . Garrod) ಎಂಬುವನಿಗೆ ಈ ಶತಮಾನದ ಆದಿಯಲ್ಲಿಯೇ ತಿಳಿದಿತ್ತು . 
ಇವನು ೧೯೦೯ರಲ್ಲಿ ಪ್ರಕಟಿಸಿದ Inborn Errors of Metabolism ಎಂಬ 
ಗ್ರಂಥದಲ್ಲಿ ಮನುಷ್ಯನ ಕೆಲವು ಆಜನ್ಮಕಾಯಿಲೆಗಳು ( ಆಲ್ಯಾಪ್ಟನ್ಯೂರಿಯ , ವರ್ಣ 
ಹೀನತೆ, ಪೆಂಟೋಸೂರಿಯ ಮತ್ತು ಸಿಬ್ಬನ್ನೂರಿಯ ) ಚಯಾಪಚಯ ಕ್ರಿಯಾ 
ದೋಷಗಳಿಗೆ ಕಾರಣವೆಂದು ವಿವರಿಸಿದ್ದಾನೆ. ಅಲ್ಲದೆ ಒಂದು ಹೆಜ್ಜೆ ಮುಂದೆ 


೧೨೩೨. 

ಪ್ರಬುದ್ಧ ಕರ್ಣಾಟಕ 
ಹೋಗಿ, ಸಹಜ ಸಾಮಾನ್ಯ ಮನುಷ್ಯನಲ್ಲಿರುವ ಜೀವಿಗಳು ಅಗತ್ಯವಾದ 
ಎನ್ ಜೈ ಮುಗಳನ್ನು ಉತ್ಪಾದಿಸುವುವೆಂದೂ ಮತ್ತು ವಿಕೃತಿಗೊಂಡ ಜೀನಿಗಳು 
ಎನ್ ಜೈ ಮುಗಳನ್ನು ಉತ್ಪಾದಿಸಲಾರವೆಂದೂ ಶಂಕಿಸಿದ್ದಾನೆ. ಆದರೆ ಇವನ 
ವೈಜ್ಞಾನಿಕ ಕೊಡುಗೆಯ ಆ ಕಾಲದ ತಳಿವಿಜ್ಞಾನಿಗಳ , ಜೀವರಸಾಯನ ಶಾಸ್ತ್ರಜ್ಞರ 
ಹಾಗೂ ಅಂಗಕ್ರಿಯಾಶಾಸ್ತ್ರಜ್ಞರ ಆಸಕ್ತಿಯನ್ನು ಕೆರಳಿಸಲಿಲ್ಲ . ಗ್ರೆಗೊರ್ ಮೆಂಡಲನ 
ಮಹಾಪ್ರಬಂಧ ಹೇಗೆ ಕಾರ್ಗತ್ತಲಿನಲ್ಲಿ ಸಮಾಧಿಯಾಯಿತೋ ಹಾಗೆಯೇ 
ಗೆರಾಡನ ಮಹಾ ಕಾಣಿಕೆಯೂ ಕಣ್ಮರೆಯಾಯಿತು. ಅಂತೂ ಇಂಗ್ಲೆಂಡಿನ 
J.B.S . ಹಾಲೇನ್ ಎಂಬ ವಿಜ್ಞಾನಿಯು ೧೯೪೨ರಲ್ಲಿ ಗೆರಾಡನ ಮಹಾಕೃತಿಯನ್ನು 
ಪುನರುತ್ಥಾನಗೊಳಿಸಿ ವಿಜ್ಞಾನ ಲೋಕದಲ್ಲಿ ಬೆಳಗಿಸಿದ್ದಾನೆ. 

ಅಂದಿನಿಂದ ಇಂದಿನವರೆಗೂ ಈಸ್ಟ್ , ನ್ಯೂರಾಸ್ಪೋರ ಅಲ್ಲದೆ ಕೆಲವು ವೈರಸು , 
ಬ್ಯಾಕ್ಟಿರಿಯಗಳಲ್ಲ , ಡೋಸೋಫಿಲಾದಲ್ಲಿಯೂ ಮತ್ತು ಮಾನವನಲ್ಲಿಯೂ 
ಜೀನಿಗಳಿಗೆ ಸಂಬಂಧಿಸಿದ, ಚಯಾಪಚಯ ಕ್ರಿಯಾವಾಹಿನಿಗಳಿಗೆ ಸಂಬಂಧಿಸಿದ 
ಅಧ್ಯಯನವು ಮುಂದುವರಿದಿದೆ. 


ಜೀನಿ … ಜೀನಿ- 6 


ಜೇನಿ- 7 


NH 


NH 


C = 0 


( ಜೇನಿ•4 NR 
1 ಜೀನಿ- 3 CH ) 
1 ಜೀನಿ- 2 HCN 
f, ಜೀನಿ- coaH 


CONH 


NH 


NH 
(CH ) 
HCNH₂ 

C004 
ಸಿಎಫ್ * 


(CH₂), 
HCNH 

соон 
ಅರ್ಜಿನ್ 


NH , 


ಆರ್ಜಿನೇಸ್ 


Co, Nithy 


» C = 0 . 
ಯೂರಿಯNH, 


ma 


ಚಿತ್ರ ೩. ಆರ್ನಿಫೈನ್ - ಸಿಟಲೀನ್ - ಆರ್ಜಿನೀನ್‌ಗಳ 

ಚಯಾಪಚಯ ಕ್ರಿಯಾಚಕ್ರ 


ಅಮೆರಿಕಾದ ಸರ್ಬ್ ಮತ್ತು ಹಾರೋವಿಟ್ಸ್ ಎಂಬುವರು ೧೯೪೪ರಲ್ಲಿ 
ನ್ಯೂರಾಸ್ತೆರವನ್ನು ವಿಕೃತಿಜನಕ ಕಾರಕಗಳಿಗೆ ಒಡ್ಡಿ , ಆರ್ಜಿನೀನ್ , ಸಿಟ್ರುಲೀನ್ 
ಮತ್ತು ಆರ್ನಿಫೈನ್ ವಿಕೃತಿಗಳನ್ನು ಪಡೆದಿದ್ದಾರೆ. ಈ ಆರ್ನಿಫೈನ್ ಚಕ್ರದಲ್ಲಿ 
ಏಳು ಜೀವಿಗಳು ಪಾಲ್ಗೊಳುವುವೆಂದು ಕಂಡು ಹಿಡಿದಿದ್ದಾರೆ ( ಚಿತ್ರ ೩). ಇಲ್ಲಿ 
ಒಂದೊಂದು ಜೀವಿಯು ಒಂದೊಂದು ವಿಶಿಷ್ಟವಾದ ಎನ್ ಜೈಮಿನ ಸಂಶ್ಲೇಷಣೆ 
ಯನ್ನು ನಿರ್ದೇಶಿಸುತ್ತದೆ. 7ನೆಯ ಜೀನಿಯು ವಿಕೃತಿಗೊಂಡರೆ ಅದಕ್ಕೆ 
ಸಂಬಂಧಿಸಿದ ಎನ್‌ಜೈಮು ಲೋಪವಾಗುವುದರಿಂದ ಅಥವಾ ದೋಷಪೂರ್ಣ 


ತಳಿವಿಜ್ಞಾನ 

೧೨೩೩ 
ವಾಗಿರುವುದರಿಂದ ಸಿಟ್ರುಲೀನು ಆರ್ಜಿನ್ ಆಗಿ ಪರಿವರ್ತನೆ ಹೊಂದುವುದಿಲ್ಲ . 
ತತ್ಪರಿಣಾಮವಾಗಿ ಆ ಬಗೆಯ ನ್ಯೂರಾಸ್ಪೋರವಿಕೃತಿಯು ಆರ್ಜಿನೀನನ್ನು ಪಡೆದಲ್ಲದೆ 
ಬೆಳೆಯುವುದೇ ಇಲ್ಲ. ಬಂದು ವೇಳೆ6ನೆಯ ಜೀನಿಯು ವಿಕೃತಿಗೊಂಡರೆ ಆ ಜೀನಿಗೆ 
ಸಂಬಂಧಿಸಿದ ಎನ್ ಜೈ ಮಿಲ್ಲದಿದ್ದರೆ ಕ್ರಿಯಾವಾಹಿನಿಯಲ್ಲಿ ತಡೆಯುಂಟಾಗುತ್ತದೆ ; 
ಆರ್ನಿಫೈನು ಸಿಟ್ರುಲೀನ್ ಆಗಿ ಮಾರ್ಪಡುವುದಿಲ್ಲ. ಈ ಗುಂಪಿನ ಜೀವಿಗಳು 
ಬೆಳೆಯಬೇಕಾದರೆ ಅವಕ್ಕೆ ಸಿಟಲೀನ್ ಅಥವಾ ಅದರ ಮುಂದಿನ ಹಂತದ್ದಾದ 
ಆರ್ಜಿನೀನನ್ನು ಒದಗಿಸಬೇಕು. ಹಾಗೆಯೇ 4 - ನೆಯ ಜೀನಿಯು ದೋಷಪೂರ್ಣ 
ವಾದರೆ ಆರ್ನಿಥೈನ್, ಸಿಟ್ರುಲೀನ್ ಮತ್ತು ಆರ್ಜಿನೀನ್‌ಗಳಲ್ಲಿ ಯಾವುದಾದ 
ರೊಂದನ್ನು ಜೀವಿಯ ಬೆಳವಣಿಗೆಗೆಕೊಡಲೇಬೇಕು. ಮೇಲಿನ ಚಿತ್ರದಲ್ಲಿ ಕಾಣು 
ವಂತೆ ಆರ್ನಿಫೈನು ಸಿಟ್ರುಲೀನ್ ಆಗಬೇಕಾದರೆ ಎರಡು ಜೀವಿಗಳಿಗೆ ಸಂಬಂಧಿಸಿದ 
ಎರಡು ವಿಶಿಷ್ಟವಾದ ಎನ್‌ಜೈಮುಗಳು ಇರಬೇಕೆಂದೆನಿಸುತ್ತದೆ. ಈ ಸಂಶೋಧನೆಯು 
ಸಸ್ತನಿಗಳ ಯಕೃತ್ತಿನಲ್ಲಿ ಜರುಗುವ ಆರ್ನಿಫೈನ್ - ಸಿಟ್ರುಲೀನ್ - ಆರ್ಜಿನೀನ್ 
ಆರ್ನಿಫೈನ್ನಿನ ಚಯಾಪಚಯ ಕ್ರಿಯಾಚಕ್ರವನ್ನು ಸ್ಪಷ್ಟಿಕರಿಸಿ ದೃಢಪಡಿಸಿರು 
ವುದೇ ಅಲ್ಲದೆ ಒಂದೊಂದು ಹಂತದಲ್ಲಿಯೂ ಒಂದೊಂದು ಎನ್‌ಜೈಮಿನ ಮಹತ್ತರದ 
ಪಾತ್ರವನ್ನು ಎತ್ತಿ ಹಿಡಿದಿದೆ. ಹೀಗೆ ಚಯಾಪಚಯ ಕ್ರಿಯೆಯಿಂದ ರೂಪುಗೊಂಡ 
ಆರ್ಜಿನೀನಿಗೆ ಎರಡು ಪಥಗಳು ತೆರೆದಿವೆ : ಒಂದು ಪಥದಲ್ಲಿ ಅದನ್ನು ಕರೆದೊಯ್ದರೆ 
ಅದು ಸಸಾರಜನಕ ಅಥವಾ ಪ್ರೊಟೀನಿನ ಸಂಶ್ಲೇಷಣೆಯ ಕಾರದಲ್ಲಿ ಪಾಲ್ಗೊಳ್ಳು 
ಇದೆ. ಇಲ್ಲದಿದ್ದರೆ, ಮತ್ತೊಂದು ಮಾರ್ಗದ ಬಾಗಿಲಿನಲ್ಲಿಯೇ ನಿಂತಿರುವ 
ಆರ್ಜಿನೇಸ್ ಎಂಬ ಎನ್‌ಜೈಮಿನ ( ಇದೂ ಕೂಡ ಯಾವುದೊ ಒಂದು ವಿಶಿಷ್ಟವಾದ 
ಜೀನಿಯ ನಿರ್ದೇಶನದಿಂದ ರೂಪುಗೊಂಡದ್ದು ) ಕೈಗೆ ಸಿಕ್ಕಿದರೆ ಅದು ಮತ್ತೆ 
ಆರ್ನಿಫೈನ್ ಮತ್ತು ಯೂರಿಯಾಗಳಾಗಿ ಮಾರ್ಪಡುತ್ತದೆ ಮತ್ತು ಆರ್ನಿಥನು 
ಮತ್ತೆ ಅದರ ಚಕ್ರವ್ಯೂಹದಲ್ಲಿ ಸೇರುತ್ತದೆ. 

ಫಿಂಚಾಮ್ ಮತ್ತು ಬಾಯಿಲೆನ್ ಎಂಬವರು ೧೯೫೭ರಲ್ಲ ಮತ್ತು 
ಡೊರೊತಿ ನ್ಯೂಮೇಯರ್‌ ಎಂಬವಳು ೧೯೬೨ರಲ್ಲ ನ್ಯೂರಾಸ್ಕೋರದ ಮೇಲೆ 
ನಡೆಸಿದ ಸಂಶೋಧನೆಗಳಿಂದ ಆರ್ಜಿನೀನಿನ ಕ್ರಿಯಾಪಥದಲ್ಲಿ ಮತ್ತೊಂದು ಹೊಸ 
ಅಂಶ ಹೊರಬಂದಿದೆ. arg- 1 ಮತ್ತು arg -10 ಎಂಬ ಎರಡು ಬಗೆಯ ಆರ್ಜಿ 
ನೀನ್ ವಿಕೃತಿಗಳಿಗೆ ಆರ್ಜಿನೀನನ್ನು ಒದಗಿಸಿದರೆ ಮಾತ್ರ ಅವು ಬೆಳೆಯುತ್ತವೆ. 
arg -1 ಜೀನಿಯು ೧ನೆಯ ಕ್ರೋಮೋಸೋಮಿನ ಮೇಲೂ arg -10 ಜೀನಿಯು 
= ನೆಯದರಮೇಲೂ ಉಪಸ್ಥಿತವಾಗಿವೆ. ಇವೆರಡರ ಅಂಗಕ್ರಿಯಾ ವಿಶೇಷವು 
ವಿಭಿನ್ನವಾಗಿರುತ್ತದೆ. ಇವರ ಸಂಶೋಧನೆಗಳ ವಿಶ್ಲೇಷಣೆಗಳಿಂದ ಇಲ್ಲಿ ಸಿಟುಲೀನು 
ನೇರವಾಗಿ ಆರ್ಜಿನೀನಾಗಿ ಪರಿವರ್ತನೆ ಹೊಂದುವುದಿಲ್ಲ. ಆದರೆ ಸಿಟಲೀನ್ - 
ಆರ್ಜಿನೀನ್ ಪಥಕ್ಕೆ ಅಸ್ಸಾರ್ಟಿಕ್ ಆಮ್ಲದಪ್ರವಾಹ ಬಂದು ಬೀಳುತ್ತದೆ. arg -1 
- 78 


ಪ್ರಬುದ್ಧ ಕರ್ಣಾಟಕ 
ಜೀನಿಯ ನಿರ್ದೆಶನದಿಂದ ಸಂಶ್ಲೇಷಣೆಗೊಂಡ ಸಿಂತೆಟೀಸ್ ಎಂಬ ಎನ್ಜೈಮಿನ 
ನೆರವಿನಿಂದ ಸಿಟ್ರುಲೀನ್ ಮತ್ತು ಅಸ್ಸಾರ್ಟಿಕ್ ಆಮ್ಲಗಳು ಪರಸ್ಪರ ಕೂಡಿಕೊಂಡು 
ಆರ್ಜಿನೋ ಸಕ್ಲಿನಿಕ್ ಆಮ್ಲ ವಾಗಿ ಮಾರ್ಪಾಟಾಗುತ್ತದೆ. ಈ ವಸ್ತು ಸಿಟ್ರುಲೀನ್ 
ಆರ್ಜಿನೀನ್ ಮಾರ್ಗದಲ್ಲಿ ಹೊಸದಾಗಿ ಸೃಷ್ಟಿಯಾಗತಕ್ಕದು. arg -10 ರಿಂದ 
ಸಂಶ್ಲೇಷಣೆಗೊಂಡ ಆರ್ಜಿನೋ ಸಕ್ಸಿನೇಸ್ ಎಂಬ ಎನ್ಜೈಮು ಆ ದಾರಿಯನ್ನು 
ಹೊಕ್ಕು ಆರ್ಜಿನೋ ಸಕ್ಲಿನಿಕ್ ಆಮ್ಲವನ್ನು ಆರ್ಜಿನೀನ್ ಮತ್ತು ಫುಮರಿಕ್ 
ಆಮ್ಲ ಗಳನ್ನಾಗಿ ಕತ್ತರಿಸುತ್ತದೆ. 

- ಕೆಲವು ವೇಳೆ ಕೇವಲ ಒಂದು ಜೀನಿಯು ವಿಕೃತಿಗೊಂಡರೂ , ಜೀವಿಯು 
ಬದುಕಬೇಕಾದರೆ ಒಂದಕ್ಕಿಂತಲೂ ಹೆಚ್ಚಾಗಿ ಪೋಷಕವಸ್ತುಗಳ ಅಗತ್ಯವಿರುವ 
ಸಂದರ್ಭಗಳೂ ಇವೆ. ನ್ಯೂರಾನ್ನೊರದಲ್ಲಿ ಹಾರೋವಿಟ್ಸ್ ಮತ್ತು ಅವನ ಸಂಗಡಿ 
ಗರು ೧೯೪೮ರಲ್ಲಿ ಕೇವಲ ಒಂದು ಜೀನಿಯು ವಿಕೃತಿಗೊಂಡರೆ , ಆ ವಿಕೃತಜೀವಿಗೆ 
ಹೋಮೊಸರೀನ್ ಅಥವಾ ಕ್ರಿಯೋನೀನ್ ಮತ್ತು ಮೆಥಿಯೋನೀನ್‌ಗಳೆರಡರ 
ಅಗತ್ಯವನ್ನು ವಿವರಿಸಿದ್ದಾರೆ. ಈ ಕ್ರಿಯಾವಾಹಿನಿಯ ಚಿತ್ರದಲ್ಲಿ ( ಚಿತ್ರ ೪) 
ಕಾಣುವಂತೆ ಹೋಮೋಸೆರೀನಿಗೆ ಎರಡು ದಾರಿಗಳಿವೆ. ಒಂದನೆಯ ದಾರಿಯಲ್ಲಿ 


ಸಿಸ್ಟೆನ್ಸಿ 


ಸ್ಟಥಯಾಮೀಸ್ 


ಪೋಮೊಸರೀನ = ತ್ರಿಯೋ ನೀನು ಪೋಮೊಮೆಥಿಯೋನೀನ್ 


ಚಿತ್ರ ೪, ತ್ರಿಯೋನೀನ್ ಮತ್ತು ಮೆಥಿಯೋನೀನ್ಗಳ ಚಯಾಪಚಯ ಕ್ರಿಯಾಪಥಗಳು. 


ಅದು ತ್ರಿ ಯೋನೀನಾಗಿ ಪರಿವರ್ತನೆ ಹೊಂದುತ್ತದೆ. ಅದು ಮತ್ತೊಂದು ಮಾರ್ಗ 
ವನ್ನು ಹೊಕ್ಕರೆ ಸಿಸ್ಟೈನ್ ದಾರಿಯನ್ನು ತಲಪಿ, ಅವೆರಡೂ ಒಂದು ವಿಶಿಷ್ಟವಾದ 
ಎನ್ಜೈಮಿನ ನೆರವಿನಿಂದ ಸಿಸ್ಟಥಯಾಮಿನ್ ಆಗಿ ಸಂಶ್ಲೇಷಣೆಗೊಳ್ಳತ್ತವೆ. ಅದೇ 
ಪಥ ಮುಂದುವರಿದಂತೆ ಅದು ಹೊಮೊಸರೀನ್ ಆಗಿ, ಕೊನೆಗೆ ಮೆಥಿಯೋನೀನ್ 
ಆಗಿ ಪರಿವರ್ತನೆ ಹೊಂದುತ್ತದೆ. ಆದರೆ ಜೀನಿ ವಿಕೃತಿಯ ಫಲವಾಗಿ ಆನುವಂಶಿಕ 
ತಡೆಯು ಹೋಮೊಸರೀನಿನ ನಿರ್ಮಾಣದ ಹಂತದಲ್ಲಿಯೇ ಸಂಭವಿಸಿದರೆ, ತ್ರಿಯೋ 
ನೀನಾಗಲೀ ಅಥವಾ ಸಿಸ್ಟಥಯಾಮಿನಾಗಲೀ ಸಂಶ್ಲೇಷಣೆಗೊಳ್ಳುವುದಿಲ್ಲ. 

- ಎಸ್ . ಆರ್ . ಗ್ರಾಸ್ ಎಂಬುವನು ೧೯೫೮ರಲ್ಲಿ ಒಂದು ಬಗೆಯ ನ್ಯೂರಾ 
ಸೌರ ವಿಕೃತಿಗೆ (arom -1) ಫಿನೈಲ್ ಅಲನೀನ್ , ಟೈರೊಸೀನ್, ಟ್ರಿಪ್ರೊಫೇನ್, 
ಮತ್ತು ಪ್ಯಾರ ಅಮೀನೋ ಬೆನ್ಜೋಯಿಕ್ ಆಮ್ಲಗಳ ಮಿಶ್ರಣದ ಅಗತ್ಯವನ್ನು 
ವಿವರಿಸಿದ್ದಾನೆ. ಈ ವಿಕೃತಿಯ ದೇಹದಲ್ಲಿ ಬಯಲು ಜೀವಿಯಲ್ಲಿ ದೊರಕದ 


ತಳಿವಿಜ್ಞಾನ 

೧೨೩೫ 
ಡೈಹೈಡ್ರಾಕ್ಸಿ ಶಿಕಿಮಿಕ್ ಆಮ್ಲದ ಡಿಹೈಡ್ರೆಸ್ ಮತ್ತು ಪ್ರೊಟೋಕ್ಯಾಟಿಚುಯಿಕ್ 
ಆಮ್ಲದ ಆಕ್ಸಿಡೇಸ್ ಎಂಬ ಎರಡು ಬಗೆಯ ಎನ್‌ಜೈಮುಗಳು ಕಂಡುಬರುತ್ತವೆ. 
ಸಹಜ ಸಾಮಾನ್ಯ ಜೀವಿಯ ದೇಹದಲ್ಲಿ ಸಂಶ್ಲೇಷಣೆಗೊಳ್ಳುವ ಹೈಡ್ರಾಕ್ಷಿ 
ಶಿಕಿಮಿಕ್ ಆಮ್ಲಕ್ಕೆ ಎರಡು ಚಯಾಪಚಯ ಕ್ರಿಯಾಪಥಗಳಿವೆ. ಅದು ಒಂದನೆಯ 
ಪಥದಲ್ಲಿ ಹೊಕ್ಕರೆ ಡಿಹೈಡ್ರೆಸ್ ಎಂಬ ಎನ್ಜೈಮಿನ ಸಹಾಯದಿಂದ 
ಪ್ರೋಟೋಕ್ಯಾಟೆ ಚುಯಿಕ್ ಆಮ್ಲವಾಗಿ ಬದಲಾಗುತ್ತದೆ. ಅದು ಮತ್ತೊಂದು 
ದಾರಿಯನ್ನು ಹಿಡಿದರೆ ರಿಡಕ್ಟೇಸ್ ಎಂಬ ಎನ್‌ಜೈವಿನ ಪ್ರಭಾವದಿಂದ 8ಕಿಮಿಕ್ 
ಆಮ್ಲ ವಾಗಿ ಮಾರ್ಪಡುತ್ತದೆ. ಈ ಶಿಕಿಮಿಕ್ ಆಮ್ಲವು ಮುಂದೆ ಯಾವುದೋ ಒಂದು 
ವಸ್ತುವಾಗಿ ಪರಿವರ್ತನೆ ಹೊಂದುತ್ತದೆ. ಆ ವಸ್ತುವಿಗೆ ನಾಲ್ಕು ಚಯಾಪಚಯ 
ಪಥಗಳಿವೆ . ಅದು ಒಂದೊಂದನ್ನು ಹೊಕ್ಕರೆ , ಕೊನೆಯಲ್ಲಿ ಪ್ರಪ್ರೊಫೇನ್ , 
ಟೈರೊಸೀನ್ , ಫಿನೈಲ್ ಅಲನೀನ್ ಅಥವಾ ಪ್ಯಾರ ಅಮೀನೋ ಬೆಂಜೋಯಿಕ್ 
ಆಮ್ಲಗಳಾಗಿ ಸಂಶ್ಲೇಷಣೆ ಗೊಳ್ಳುತ್ತದೆ. 

ಮತ್ತೊಂದು ಬಗೆಯ ನ್ಯೂರಾಸ್ತೋರದ ವಿಕೃತಿಯಲ್ಲಿ ಮತ್ತೊಂದು ಬಗೆಯ 
ಚಯಾಪಚಯದ ಕ್ರಿಯಾವಾಹಿನಿಯ ವೈಚಿತ್ರ ಕಂಡುಬಂದಿದೆ. ಈ ವಿಕೃತಿಗೆ 
ವೇಲೀನ್ ಮತ್ತು ಐಸೋಲೂಸೀನ್‌ಗಳೆರಡೂ ಬೇಕು. ಇಲ್ಲಿ ಇವೆರಡರ ಜೀವಾತ್ಮಕ 
ಸಂಶ್ಲೇಷಣೆಯ ಮಾರ್ಗಗಳು ಪ್ರತ್ಯೇಕವಾಗಿದ್ದರೂ ಅವುಗಳ ಕೊನೆಯ ನಾಲ್ಕು 
ಘಟ್ಟಗಳ ಪ್ರಕ್ರಿಯೆಗಳು ಒಂದೊಂದೇ ಬಗೆಯಾಗಿರುತ್ತವೆ. ಆದುದರಿಂದ 
ಒಂದೊಂದೇ ಬಗೆಯ ವಿಶಿಷ್ಟವಾದ ಎನ್ಜೈಮು ಇವೆರಡು ದಾರಿಗಳಲ್ಲೂ ಹೊಕ್ಕು 
ಚಯಾಪಚಯ ಕ್ರಿಯಾವಾಹಿನಿಗಳನ್ನು ಆವಿಚ್ಛಿನ್ನ ಗೊಳಿಸುತ್ತದೆ. 
- ನಮ್ಮ ದೇಹದಲ್ಲಿ ಜರಗುವ ಫಿನೈಲ್ ಅಲನೀನಿನ ಚಯಾಪಚಯ ಕ್ರಿಯಾ 
ಹಂತಗಳ ಬಗ್ಗೆ ಹೆಚ್ಚಿನ ಪರಿಚಯವಾಗಿದೆ. ಈ ಅಮೀನೋ ಆಮ್ಲವು ನಾವು 
ಸೇವಿಸುವ ಸಸಾರಜನಕ ವಸ್ತುವಿನಿಂದ ಕೂಡಿದ ಆಹಾರಗಳಲ್ಲಿ ಸೇರಿರುತ್ತದೆ, 
ಇಂತಹ ಆಹಾರವನ್ನು ಸೇವಿಸಿದರೆ ಅವು ಜೀರ್ಣವಾದಾಗ ಒಡೆದು ಹೋಗಿ 
ಅಮಿನೋ ಆಮ್ಲಗಳು ಬಿಡುಗಡೆಯಾಗುತ್ತವೆ. ಅಂತಹ ಇಪ್ಪತ್ತು ಅಮೀನೋ 
ಆನ್ನು ಗಳಲ್ಲಿ ಫಿನೈಲ್ ಅಲನೀನೂ ಒಂದು. ಇದು ರಕ್ತದ ಮೂಲಕ ದೇಹದ 
ಮೂಲಕ ದೇಹದಲ್ಲೆಲ್ಲಾ ಸಂಚರಿಸಿ ಜೀವಕೋಶಗಳನ್ನು ಹೊಗುತ್ತದೆ ; 
ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. 

ನಮ್ಮ ಜೀವಕೋಶವನ್ನು ಹೊಕ್ಕ ಫಿನೈಲ್ ಅಲನೀನಿಗೆ ಮೂರು ದಾರಿಗಳು 
ತೆರೆದಿರುತ್ತವೆ. ಅದು ನಮ್ಮ ಸಸಾರಜನಕದ ವಸ್ತುವಿನ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳ 
ಬಹುದು ; ಎರಡನೆಯ ದಾರಿಯನ್ನು ಪ್ರವೇಶಿಸಿದರೆ ಒಂದು ವಿಶಿಷ್ಟವಾದ 
ಎನ್ ಜೈಮಿನ ನೆರವಿನಿಂದ ಅದು ಟೈರೊಸೀನ್ ಎಂಬ ಮತ್ತೊಂದು ಅಮೀನೋ 
ಆಮ ವಾಗಿ ಮಾರ್ಪಡಬಹುದು ಅಥವಾ ಮೂರನೆಯ ದಾರಿಯಲ್ಲಿ ಸಾಗಿದರೆ ಅದು 


೧೨೩೬ 

ಪ್ರಬುದ್ಧ ಕರ್ಣಾಟಕ 
ವಿವಿಧ ಎನ್‌ಜೈ ಮುಗಳ ಪ್ರಭಾವದಿಂದ ಫಿನೈಲ್ ಪೈರನಿಕ್ ಆಮ್ಲ - > ಫಿನೈಲ್ 
ಲಾಸ್ಟಿಕ್ ಆಮ್ಲ > ಕೊನೆಗೆ ನೀರು ಮತ್ತು ಇಂಗಾಲ ಡೈಆಡುಗಳಾಗಿ 
ಪರಿವರ್ತನೆ ಹೊಂದಬಹುದು ( ಚಿತ್ರ ೫ ), ಫಿನೈಲ್ ಅಲನೀನಿನ ಮುಂದಿನ 
ಗತಿಯನ್ನು ನಿರ್ಧರಿಸತಕ್ಕವು ಜೀವಕೋಶದಲ್ಲಿರುವ ವಿಶಿಷ್ಟವಾದ ಎನ್ಜೈಮುಗಳು. 
ಟೈರೋಸೀನಿನ ಮುಂದಿನ ಭವಿಷ್ಯಕ್ಕೂ ಸೂಕ್ತವಾದ ಎನ್ ಜೈ ಮುಗಳ ನೆರವು 
ಬೇಕು ; ನಾಲ್ಕು ವಿವಿಧ ಎನ್‌ಜೈಮುಗಳ ನೆರವು ಬೇಕು. ಆ ನಾಲ್ಕು ವಿವಿಧ 
ಎನ್ ಜೈಮುಗಳು ಅದನ್ನು ನಾಲ್ಕು ವಿವಿಧ ದಾರಿಗಳಲ್ಲಿ ಕರೆದೊಯ್ಯುತ್ತವೆ. ಒಂದು 
ಸಸಾರಜನಕ ವಸ್ತುವಿನ ನಿರ್ಮಾಣ ಕಾಠ್ಯ ಕ್ಷೇತ್ರದೆಡೆಗೆ ಕರೆದೊಯ್ದರೆ, ಮತ್ತೊಂದು 
ಪ್ಯಾರ ಹೈಡ್ರಾಕ್ಸಿ ಫಿನೈಲ್ ಪೈವಿಕ್ ಆಮ್ಲ -> ಡೈಹೈಡ್ರಾಕ್ಸಿ ಫಿನೈಲ್ 
ಪೈವಿಕ್ ಆಮ್ಲ - ಹೋಮೋಜೆಂಟಸಿಕ್ ಆಮ್ಲ ( ಆಲ್ಯಾಪ್ಟಾನ್ ) > ಅಸೆಟೋ 
ಅಸೆಟಿಕ್ ಆಮ್ಲ - > ನೀರು ಮತ್ತು ಇಂಗಾಲದ ಡೈ ಆಕ್ಸೆಡ್ಗಳ ಕಡೆಗೆ ಕರೆ 
ದೊಯುತ್ತದೆ. ಮೂರನೆಯದು ಡೈಹೈಡ್ರಾಕ್ಸಿ ಫಿನೈಲ್ ಅಲನೀನ್ (ಡೋಪ) 
ಮೆಲಾನಿನ್ ವರ್ಣಕಗಳ ಕಡೆಗೂ ಮತ್ತು ನಾಲ್ಕನೆಯದು ಥೈರಾಕ್ಸಿನ್ ಮತ್ತು 
ಟೈಐಯೊಡೋ ಥೈರಾಕ್ಸಿನ್‌ನ ದಿಕ್ಕಿಗೂ ಕರೆದೊಯ್ಯುತ್ತದೆ. 


ಥೈರಾಕ್ಸಿನ್ ಮತ್ತು 


ಸಸಾರಜನಕ 


> # ಥೈರಾ 


* ಥೈರಾಕ್ಸಿನ್ 


* 2( ಎನಿಸಂ) ಟೈಐಯೋಜಿ 


ಫಿನೈಲ್ ಅಲನೀನ - .. →ಟೈರೋಸೀನ್ ಡೋಪಮೆಲಾನಿನ್ 

1( ಫಿನೈಲ್ ಕೆಟನ್ನೂರಿಯ ) | 3(ವರ್ಣಹೀನತೆ ) ವರ್ಣಕಗಳು 
ಫಿನೈಲ್ ಪೆರೂವಿಸ್ ಅಮ್ಮ ಪ್ಯಾರ ಹೈಡ್ರಾಕ್ಸಿ ಫಿನೈಲ್ 

ಪೆರೂವಿಕ್ ಆಮ್ಲ 
ಫಿನೈಲ್ ಲಾಕ್ಟಿಕ್ ಆಮ್ಲ 

3 4( ಟೈರೋಸಿನೋಸಿಸ್) 
ಆಲ್ಕಾಪಾನ್ 

→ 5(ಆಲ್ಕಾಪ್ಪನ್ನೂರಿಯ ) 
ಅಸೆಟೋ ಅಸೆಟಿಕ್ ಆಮ್ಲ 


ನೀರು+ ಇಂಗಾಲದ ಡೈಆಕ್ಷೆಡು ನೀರು+ ಇಂಗಾಲದ ಡೈಆಕ್ಷೆಡು 
ಚಿತ್ರ ೫ , ಮಾನವನಲ್ಲಿ ಜರುಗುವ ಫಿನೈಲ್ ಆಲನೀನಿನ ಚಯಾಪಚಯ ಕ್ರಿಯಾಹಂತಗಳಲ್ಲಿ 
ಐದು ಬೇರೆ ಬೇರೆ ಕಡೆ ಐದು ಎನ್ಜೈ ಮುಗಳ ಲೋಪದೋಷಗಳಿಂದ ಐದು ಬಗೆಯ 
ಆನುವಂಶಿಕ ಕಾಯಿಲೆಗಳುಂಟಾಗುತ್ತವೆ. 


ಮೇಲಿನ ಚಿತ್ರವನ್ನು ಗಮನಿಸಿದರೆ ಫಿನೈಲ್ ಅಲನೀನಿನ ಚಯಾಪಚಯ 
ಕ್ರಿಯಾಪಥಗಳ ವಿವಿಧ ಹಂತಗಳಲ್ಲಿ ಆವಶ್ಯಕವಾದ ಎನ್ಜೈಮುಗಳು ಲೋಪ 


ತಳಿವಿಜ್ಞಾನ 

೧೨೩೭ 
ವಾದರೆ ಫಿನೈಲ್ ಕೆಟನ್ನೂರಿಯ , ಕೆಟಿನಿಸಂ, ವರ್ಣಹೀನತೆ, ಟೈರೋಸಿನೋಸಿಸ್ 
ಮತ್ತು ಆಲ್ಯಾಪ್ಟನ್ನೂರಿಯ , ಎಂಬ ರೋಗಗಳು ತಲೆದೋರುವುವೆಂದು ತಿಳಿದು 
ಬಂದಿದೆ. ಈ ಬಗೆಯ ಆಜನ್ಮ ದೋಷಗಳಿಂದ ಕೂಡಿದ ಮಾನವ ಕುಟುಂಬದ 
ವಂಶಾವಳಿಗಳ ಅಧ್ಯಯನದಿಂದ ಇವು ಆನುವಂಶಿಕ ಕಾಯಿಲೆಗಳೆಂದು ಗುರುತಿಸ 
ಲಾಗಿದೆ. 

ಹಾರ್ಟಮನ್ ಎಂಬುವನು ೧೯೫೫ರಲ್ಲಿ ಮಾನವನ ಮತ್ತೊಂದು ಚಯಾಪ 
ಚಯ ಕ್ರಿಯಾವಾಹಿನಿಯಲ್ಲಿ ತಡೆಯುಂಟಾದರೆ ಗ್ಯಾಲಕ್ಟೋಸೀಮಿಯ ಎಂಬ ಅನು 
ವಂಶಿಕ ಕಾಯಿಲೆಯು ಪ್ರಾಪ್ತವಾಗುವುದೆಂದು ವಿವರಿಸಿದ್ದಾನೆ. ಈ ಕಾಯಿಲೆಗೆ 
ತುತ್ತಾದ ಮಕ್ಕಳಲ್ಲಿ ಒಂದು ಜೀನಿದೋಷದಿಂದ p - ಗ್ಯಾಲಕ್ಟೋಸ್ ಟ್ರಾನ್ಸ್ಫರೇಸ್ 
ಎಂಬ ಎನ್ಜೈಮು ಲೋಪವಾಗಿರುತ್ತದೆ. ಇದರಿಂದ ಅವರು ತೆಗೆದುಕೊಂಡ 
ಆಹಾರದಲ್ಲಿ ಗ್ಯಾಲಕ್ಟೋಸ್ ಸಕ್ಕರೆಯಿದ್ದರೆ, ಅದು ಗ್ರೂ ಕೊಸಾಗಿ ಪರಿವರ್ತನೆ 
ಹೊಂದುವುದಿಲ್ಲ . ಅದರ ದೆಸೆಯಿಂದ ಗ್ಯಾಲಕ್ಸೆಸುರಕ್ತದಲ್ಲಿ ಸಂಗ್ರಹವಾಗುವು 
ದರಿಂದ ಯಕೃತ್ತು , ಮಿದುಳು ಮತ್ತು ಕಣ್ಣುಗಳು ನಾಶವಾಗುತ್ತವೆ. 

ಮನುಷ್ಯನಿಗೆ ಬರುವ ವಿಲ್ಸನ್ ಕಾಯಿಲೆಯು ಜೀನಿವಿಕೃತಿಯ ಫಲವೆಂದು 
ಇತ್ತೀಚಿಗೆ ತಿಳಿದುಬಂದಿದೆ. ಈ ರೋಗಿಗಳು ತಾಮ್ರದಿಂದ ಕೂಡಿದ ರಕ್ತದ 
ಸಸಾರಜನಕ ವಸ್ತುವನ್ನು ( ಸೆರಲೊಪ್ಲಾಸ್ಮಿನ್ ) ಸಾಕಷ್ಟು ಪ್ರಮಾಣದಲ್ಲಿ ಸಂಶ್ಲೇಷಿಸಿ 
ಕೊಳ್ಳಲಾರರು. ಎನ್‌ಜೈಮಿನ ಲೋಪದಿಂದ ಅವರು ತೆಗೆದುಕೊಳ್ಳುವ ಆಹಾರ 
ದಲ್ಲಿ ತಾಮ್ರವಿದ್ದರೆ, ಅದು ರಕ್ತದಲ್ಲಿ ಸೇರಿಕೊನೆಗೆ ಮಿದುಳು, ಯಕೃತ್ತು ಮತ್ತಿತರ 
ಕೋಶಜಾಲಗಳಲ್ಲಿ ಸಂಗ್ರಹವಾಗಿ ಕೊನೆಗೆ ಈ ಕಾಯಿಲೆ ತಲೆದೋರುತ್ತದೆ. 

ಡೋಸೋಫಿಲ, ಎಫೆಸ್ಟಿಯಾ ಎಂಬ ಜಾತಿಯ ಕೀಟಗಳಲ್ಲಿ ಜೀನಿ ವಿಕೃತಿ 
ಗಳಿಂದ ಅರ್ಥಾತ್ ಎನ್ಜೈಮುಗಳ ಲೋಪದಿಂದ ವಿವಿಧ ವರ್ಣಕಗಳು ರೂಪು 
ಗೊಳ್ಳುವುದಿಲ್ಲವೆಂದು ಬೀಡಲ್ , ಎಪೂಸಿ, ಕಿಕಾವ ಮೊದಲಾದವರು ವಿವರಿಸಿ 
ದ್ದಾರೆ. ಇದು ಟ್ರಿಪ್ರೊಫೇನ್ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ್ದು . 
ಟ್ರಪ್ರೊಫೇನಿನ ಚಯಾಪಚಯ ಕ್ರಿಯಾಪಥದಲ್ಲಿ ( ಚಿತ್ರ ೬ ) ಅದು ಒಂದು ಹಂತ 
ದಲ್ಲಿ ಪರಿವರ್ತನಗೊಳದೇ ಹೋದರೆ, ಅದು ದೇಹದಲ್ಲಿ ಸಂಗ್ರಹವಾಗುವುದರಿಂದ 


ಅಪ್ರೊಫೇನ್ , ನ್ಯೂರೆನೀನ್ ಹೈಡ್ರಾಕ್ಸಿನ್ಯೂರೆನೀನಕಂದ್ರುಮಿತ್ರದ 


ಸಿಂಥನ| 
( ವರ್ಣಕ 


ಕ ಸಸಿಂಧೂರ 
{ ವರ್ಣತ ) 


ಕಡುಗೆಂಪು . 
( ವರ್ಣಕಗಳು) 
ಕೇಸರಿ ) 
( ವರ್ಣಕ 


ಚಿತ್ರ . ಡೋಸೋಫಿಲದಲ್ಲಿ ಟ್ರ ಪ್ರೊಫೇನಿನ ಚಯಾಪಚಯ ಕ್ರಿಯಾಪಥ, 


೧೨೩೮ 

ಪ್ರಬುದ್ಧ ಕರ್ಣಾಟಕ 
ಸಿಂಧೂರ ವರ್ಣದ ( Vermilion ) ಕಣ್ಣುಗಳು ರೂಪುಗೊಳ್ಳುತ್ತವೆ. ಮುಂದಿನ 
ಹಂತದ ವಸ್ತುವಾದ ಕೈ ನ್ಯೂರೆನೀನು ಹೈಡ್ರಾಕ್ಸಿ ಕೈನೂರೆನಿನ್ನಾಗಿ ಪರಿವರ್ತನೆ 
ಹೊಂದಿದ್ದರೆ, ಆ ಕೀಟದ ಕಣ್ಣುಗಳು ರಸಸಿಂಧೂರ ವರ್ಣಕ ( Cinnabar) ಗಳಿಂದ 
ಕೂಡಿರುತ್ತವೆ. ಹೀಗೆಯೇ ಹೈಡ್ರಾಕ್ಸಿ ಕೈನೂರೆನಿನ್ನಿನ ದಾರಿಯಲ್ಲಿ ತಡೆಯುಂಟಾ 
ದರೆ ಕಣ್ಣುಗಳಿಗೆ ಕೇಸರಿಬಣ್ಣ ಪ್ರಾಪ್ತವಾಗುತ್ತದೆ. 

ಜೀನಿ ಕ್ರಿಯೆಯ ಪ್ರಭಾವವು ಎಷ್ಟು ಮಹತ್ತರವಿದೆಯೆಂಬುದನ್ನು ಕುಡು 
ಗೋಲುಕೋಶದ ರಕ್ತಹೀನತೆ ( Sickle cell anemia ) ಎಂಬ ಕಾಯಿಲೆಗೆ 
ತುತ್ತಾದವರ ಅಧ್ಯಯನದಿಂದ ತಿಳಿದುಬಂದಿದೆ. ಈ ಕಾಯಿಲೆ ಮಾನವನ ಆನು 
ವಂಶಿಕ ರೋಗಗಳಲ್ಲಿ ಒಂದು, ಇದು ಸಾಮಾನ್ಯವಾಗಿ ಮಲೇರಿಯಾ ಪೀಡಿತ 
ಭೂಪ್ರದೇಶಗಳಲ್ಲಿ ವಾಸಿಸುವ ಆಫ್ರಿಕದ ನೀಗೋಗಳಲ್ಲಿ ಮಾತ್ರ ಕಂಡುಬರುತ್ತದೆ. 
ಆದರೂ ಆ ನೆಲೆಯಿಂದ ಅಮೇರಿಕಾ ದೇಶಗಳಿಗೆ ವಲಸೆಹೋದನೀಗೋಗಳಲ್ಲಿಯೂ 
ಆ ಕಾಯಿಲೆಯು ಅದೇ ಅನುಪಾತದಲ್ಲಿ ಕಂಡುಬರುತ್ತದೆ. 

ಈ ರೋಗದ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಮೂರು ಬಗೆಯ ಜನರನ್ನು 
ವಿಂಗಡಿಸಬಹುದು. ( ೧) ಆನೇಕ ಮಂದಿಯಲ್ಲಿ ಕೆಂಪುರಕ್ತ ಕಣಗಳು ಸಹಜಸಾಮಾನ್ಯ 
ರಲ್ಲಿರುವಂತೆ ದುಂಡುಬಿಲ್ಲೆಯ ಆಕಾರವಾಗಿರುತ್ತವೆ. ( ೨) ಕೆಲವರಲ್ಲಿ ಅವು 
ಕುಡುಗೋಲಾಕಾರವಾಗಿರುತ್ತವೆ. ಮತ್ತು (೩ ) ಉಳಿದವರಲ್ಲಿ ದುಂಡುಬಿಲ್ಲೆಯ 
ಹಾಗೂ ಕುಡುಗೋಲಾಕಾರದ ರಕ್ತ ಕಣಗಳು ಸುಮಾರು ಸಮಾನುಪಾತದಲ್ಲಿ 
ಇರುತ್ತವೆ. ಮೂರನೆಯ ಗುಂಪಿನ ಜನರು ಸಾಮಾನ್ಯರಂತೆ ಇರುತ್ತಾರೆ. ಇವರನ್ನು 
ಕುಡುಗೋಲು ಕೋಶದ ಲಾಕ್ಷಣಿಕರು (Sickle cell traits ) ಎಂದು ಕರೆಯ 
ಲಾಗಿದೆ. ಈ ಗುಣವಿಶೇಷಕ್ಕೆ ಒಂದು ಜೀವಿಯು ವಿಕೃತಿ ಹೊಂದಿರುವುದೇ ಕಾರಣ. 
ಎರಡನೆಯ ಗುಂಪಿನ ಜನರಲ್ಲಿ ಆ ಗುಣವಿಶೇಷಕ್ಕೆ ಸಂಬಂಧಿಸಿದ ಎರಡು ಜೀನಿ 
ಗಳು ವಿಕೃತಿ ಹೊಂದಿರುವುದರಿಂದ ರಕ್ತಹೀನರಾಗಿ ರೋಗವು ಉಗ್ರಾವಸ್ಥೆಯನ್ನು 
ಮುಟ್ಟಿರುತ್ತದೆ. ಈ ಗುಂಪಿನ ಜನರನ್ನು ಕುಡುಗೋಲುಕೋಶದ ರಕ್ತಹೀನರೆಂದು 
( Sickle cell anemics ) ಕರೆಯಬಹುದು . ಈ ಬಗೆಯ ವಿಕೃತಿ ರಕ್ತ ಕಣಗಳು 
ಆಮ್ಲಜನಕವನ್ನು ಅಲ್ಪ ಪ್ರಮಾಣದಲ್ಲಿ ಹೀರುವುದೇ ಈ ಕಾಯಿಲೆಗೆ ಕಾರಣ. 

ಇಂಗ್ಲೆಂಡಿನಲ್ಲಿ ಆಲಿಸನ್ ಎಂಬುವನು ೧೯೫೪ರಲ್ಲಿ ಈ ರೋಗವು ವ್ಯಾಪಕ 
ವಾಗಿರುವ ಪಶ್ಚಿಮ ಆಫ್ರಿಕದ ಜನರ ಮೇಲೆ ಸಂಶೋಧನೆ ನಡೆಸಿ ಕೆಲವು ಹೊಸ 
ಅಂಶಗಳನ್ನು ಹೊರಗೆಡಹಿದ್ದಾನೆ. ಈ ಕಾಯಿಲೆಯ ಅತ್ಯುಗ್ರತೆಗೆ ಬಲಿಯಾದವರು 
ಸಾಮಾನ್ಯವಾಗಿ ಪ್ರೌಢಾವಸ್ಥೆಗೆ ಬರುವ ಮೊದಲೇ ಸಾವನ್ನಪ್ಪುತ್ತಾರೆ ಆದರೆ 
ಕುಡುಗೋಲುಕೋಶದ ಲಾಕ್ಷಣಿಕನು ಮಲೇರಿಯಾ ರೋಗಕ್ಕೆ ಸಾಮಾನ್ಯರು 
ಸುಲಭವಾಗಿ ಬಲಿಯಾಗುವಂತೆ ಬಲಿಯಾಗಲಾರ. ಈ ಕಾರಣದಿಂದ ಆಲಿಸನ್ 
ಎಂಬುವನು ಕುಡುಗೋಲುಕೋಶದ ರಕ್ತಹೀನ ರೋಗವು ಒಂದು ದೃಷ್ಟಿಯಲ್ಲಿ 


ತಳಿವಿಜ್ಞಾನ 

೧೨೩೯ 
ಮಾನವ ಕುಲಕ್ಕೆ ಮಾರಕಸ್ವರೂಪಿಯಂತೆ ಕಂಡರೂ , ನೈಸರ್ಗಿಕ ಆಯ್ಕೆ ಅಥವಾ 
ಪ್ರಕೃತಿ ಕೈವಾಡದಲ್ಲಿ ವಿಜಯಿಯಾಗುವುದನ್ನು ನೋಡಿದರೆ , ಇದು ನಿಜವಾಗಿಯೂ 
ಮಾನವನಿಗೆ ಪ್ರಾಪ್ತವಾದ ಪ್ರಕೃತಿದೇವಿಯ ವರಪ್ರಸಾದ ಎಂದು ಬಗೆದಿದ್ದಾನೆ. 

ಇತ್ತೀಚಿನ ಸಂಶೋಧನೆಗಳಿಂದ ಕುಡುಗೋಲು ಕೋಶದ ರಕ್ತಹೀನತೆಗೆ 
ಸಂಬಂಧಿಸಿದ Si ಜೀನಿಯು ಬಹುರೂಪಿಯಾಗಿ ವಿಕೃತಿಗೊಂಡಿದೆಯೆಂದೂ ತತ್ಪರಿ 
ಣಾಮವಾಗಿ ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಎಂಬ ಸಸಾರಜನಕ 
ವಸ್ತುವಿನರೂಪುರಚನೆಗಳಲ್ಲಿ ವ್ಯತ್ಯಾಸಗಳು ಉಂಟಾಗಿವೆಯೆಂದೂ ತಿಳಿದುಬಂದಿದೆ. 
ನೊಬೆಲ್ ಪಾರಿತೋಷಕ ವಿಜೇತನಾದ ಪಾಲಿಂಗ್ ಮತ್ತು ಇಂಗ್ರಾಮ್ಸ್ , ಸ್ಮಿತ್ 
ಮೊದಲಾದವರ ಸಂಶೋಧನೆಗಳಿಂದ ಹದಿಮೂರು ಬಗೆಯ ಹೀಮೋಗ್ಲೋಬಿನ್ 
ಗಳನ್ನು ಗುರುತಿಸಬಹುದಾಗಿದೆ. ಉದಾಹರಣೆಗೆ, Hb ( A , S , C , G , F, E , 
D , L , DA , I, HO -, Q , P), ಈ ವಿಭಿನ್ನ ಹೀಮೋಗ್ಲೋಬಿನ್ನು ಗಳ 
ರಾಸಾಯನಿಕ ರಚನೆಗಳಲ್ಲಿ ಹುದುಗಿರುವ ಸೂಕ್ಷ್ಮತನು ವ್ಯತ್ಯಾಸಗಳನ್ನು ವಿದ್ಯುತ್ 
ಕಣ ಸಂಕಲನ ( Electrophoresis ) ದ ಸಹಾಯದಿಂದ ಕಂಡುಹಿಡಿಯಬಹುದು. 
ಹೀಮೋಗ್ಲೋಬಿನ್‌ಗಳನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಟ್ಟರೆ ಅವುಗಳ ಒಂದೊಂದರ 
ಚಲನೆ, ಬೇರೆ ಬೇರೆಯಾಗಿರುತ್ತದೆ. ಈ ವಿಭಿನ್ನ ಚಲನೆಗಳಿಗೆ ಅವುಗಳು ಬೇರೆ 
ಬೇರೆಯ ವಿದ್ಯುದಂಶ ( Electric charge) ಗಳಿಂದ ಕೂಡಿರುವುದೇ ಕಾರಣ . 

ಹೀಮೋಗ್ಲೋಬಿನ್‌ಗಳಲ್ಲಿರುವ ವಿವಿಧ ವಿದ್ಯುದಂಶಗಳ ವ್ಯತ್ಯಾಸಗಳಿಗೆ 
ಅವುಗಳಲ್ಲಿರುವ ಅಮೀನೋ ಆಮ್ಲ ಗಳ ಸರಪಳಿಯಲ್ಲಿ ಒಂದು ಅಥವಾ ಎರಡು 
ಆನ್ನು ಗಳು ಬದಲಾವಣೆಯಾಗಿರುವುದೇ ಕಾರಣವೆಂದು ಸಂಶೋಧನೆಗಳಿಂದ ತಿಳಿದು 
ಬಂದಿದೆ. ಒಂದು ಹೀಮೋಗ್ಲೋಬಿನ್ ಅಣುವಿನಲ್ಲಿ ನಾಲ್ಕು ಪ್ರತ್ಯೇಕವಾದ 
ಅಮೀನೋ ಆಮ್ಲಗಳ ಪಾಲಿಪೆಪ್ಟೆಡು ಸರಪಳಿಗಳಿವೆಯೆಂದು ದೃಢಪಟ್ಟಿದೆ: ಎರಡು 
ಅಲ್ಪ ಸರಗಳು ಮತ್ತು ಎರಡು ಬೀಟಾ ಸರಗಳು, ಪ್ರತಿ ಆಲ್ಪ ಸರದಲ್ಲೂ ೧೪೧ . 
ಅಮೀನೋ ಆಮ್ಲಗಳಿದ್ದರೆ ಪ್ರತಿ ಬೀಟಾ ಸರದಲ್ಲೂ ೧೪೬ ಅಮೀನೋ ಆಮ್ಲಗಳಿರು 
ಇವೆ. ೧೯೫೮ರಲ್ಲಿ ಹಂಟ್ ಮತ್ತು ಇಂಗ್ರಾಮ್ ಎಂಬವರು ಹದಿಮೂರು ಬಗೆಯ 
ಹೀಮೋಗ್ಲೋಬಿನ್‌ಗಳನ್ನು ವಿಶ್ಲೇಷಿಸಿ ಒಂದೊಂದರ ವ್ಯತ್ಯಾಸಕ್ಕೂ ಒಂದೊಂದು 
ಅಮೀನೋ ಆಮ್ಲವು ವ್ಯತ್ಯಾಸವಾಗಿರುವುದೆಂದು ಕಂಡಿಹಿಡಿದಿದ್ದಾರೆ. ಅವರು 
ವಿಶ್ಲೇಷಿಸಿರುವ ನಾಲ್ಕು ಬಗೆಯ ಹೀಮೋಗ್ಲೋಬಿನ್‌ಗಳ ಬೀಟಾ ಸರದಲ್ಲಿರುವ 
ಅಮೀನೋ ಆಮ್ಲಗಳ ಒಂದೊಂದು ಭಾಗವನ್ನು ಈ ಕೆಳಗೆ ನಿರೂಪಿಸಿದೆ. ಎರಡು 
ಅಮೀನೋ ಆಮ್ಲಗಳ ಸರಣಿಗಳಲ್ಲಿ ಆರನೆಯ ಸ್ಥಾನದ್ದು ವ್ಯತ್ಯಾಸ ಹೊಂದಿದ್ದರೆ 
ಮತ್ತೊಂದರಲ್ಲಿ ಏಳನೆಯ ಸ್ಥಾನದಲ್ಲಿ ಬದಲಾವಣೆಯಾಗಿರುತ್ತದೆ. 
- ಹೀಮೋಗ್ಲೋಬಿನ್ನು ಎನ್‌ಜೈಮಿನಂತೆ ಸಸಾರಜನಕ ವಸ್ತುವೇ ಹೊರತು 
ಅದರಂತೆ ಜೈವಿಕ ವೇಗವರ್ಧಕವಲ್ಲ. ಅದು ಸಸಾರಜನಕ ವಸ್ತುವಿನ ಸಂಶ್ಲೇಷಣಾ 


೧೨೪೦ 


ಪ್ರಬುದ್ಧ ಕರ್ಣಾಟಕ 


ಆಮೀನೋ ಆಮ್ಲಗಳು (ಕಮಾನುಕ್ರಮವಾಗಿ) 
ಹೀಮೋ 
ಗೊಬಿನ್ 1 2 3 4 5 6 7 8 

ವೇಲಿ - ಹಿಸ್ಸಿ - ಲೂಸಿ-ಿಯೆ -ಪೋಲಿ - ದ್ದು . ಆನ್ - ಗು , ಆನ್ನಿ ಸಿ 
ವೇಲಿ - ಹಿಸ್ಪಿ - ಲೂಸಿಯೊ ಪೋಲಿ- ವೇಲಿ - ಗು , ಆನ್ - ಲೈಸಿ 

ವೇಲಿ - ಹಿಸ್ಟಿ ಲೂಸಿ-ಿಯೊ ...ಪೋಲಿ ಲೈಸಿ - ಗು , ಆನ್ನಿ ಸಿ 
G ವೇಲಿ - ಹಿಸ್ಟಿ - ಲೂಸಿತೆಯೊ -ಪ್ರೊಲಿದ್ದು, ಆನ್ನು - ಗೋಸಿ - ಲೈಸಿ 
ಕಾಠ್ಯದಲ್ಲಿ ನೆರವು ನೀಡುವುದಿಲ್ಲ. ಜೀವಕೋಶದಲ್ಲಿ ಹೀಮೋಗ್ಲೋಬಿನ್ನಿನ 
ಅಮೀನೋ ಆಮ್ಲಗಳ ಸರವು ಜೀನಿ ನಿರ್ದೆಶನದಂತೆ ಸಂಶ್ಲೇಷಣೆಗೊಳ್ಳುವುದನ್ನು 
ನೋಡಿ ತಳಿವಿಜ್ಞಾನಿಗಳು “ ಒಂದು ಜೀವಿಗೆ ಒಂದು ಎನ್‌ಜೈಮು ” ಎಂಬ ಜೀನಿ 
ವಾದವನ್ನು “ ಒಂದು ಜೀವಿಗೆ ಒಂದು ಪಾಲಿಪೆಪ್ಟೆಡ್ ಸರ ” ವೆನ್ನುವುದು ಯೋಗ್ಯ 
ವೆಂದು ಅಭಿಪ್ರಾಯಪಟ್ಟಿದ್ದಾರೆ. 


ಬ್ಯಾಕ್ಟಿರಿಯ ತಳಿವಿಜ್ಞಾನ 
ಬ್ಯಾಕ್ಟಿರಿಯ ಮತ್ತು ವೈರಸುಗಳನ್ನೊಳಗೊಂಡ ಸೂಕ್ಷ್ಮಜೀವಿ ತಳಿವಿಜ್ಞಾನದ 
ಬೆಳವಣಿಗೆಯು ಕೇವಲ ಇತ್ತೀಚಿನದು. ಲೂರಿಯ ಮತ್ತು ಡೆಲ್ ಬೂಕ್ ಎಂಬು 
ವರು ೧೯೪೩ರಲ್ಲಿ ಪ್ರಥಮ ಬಾರಿಗೆ ಬ್ಯಾಕ್ಟಿರಿಯಾಗಳಲ್ಲೂ ತಮ್ಮ ಪ್ರಯೋಗ 
ಪರೀಕ್ಷೆಗಳ ಮೂಲಕ ವಿಕೃತಿತನವನ್ನು ತೋರಿಸುವುದರ ಮೂಲಕ ಬ್ಯಾಕ್ಟಿರಿಯ 
ತಳಿವಿಜ್ಞಾನಕ್ಕೆ ಅಸ್ತಿಭಾರವನ್ನಿಟ್ಟಂತಾಯಿತು. ಬ್ಯಾಕ್ಟಿರಿಯಾ ಲೋಕಕ್ಕೆ 
ಪ್ರವೇಶಿಸಿದ ತಳಿವಿಜ್ಞಾನಿಗಳನ್ನು ಯಾವುದೋ ಒಂದು ಅಗೋಚರ ಶಕ್ತಿ ಹೊಸ 
ಹೊನಲಿನಲ್ಲಿ ಕರೆದೊಯ್ದಿತು. ಈ ಜೀವರಾಶಿಯಲ್ಲಿ ಕೇವಲ ಆನುವಂಶಿಕ 
ನಿಯಮಗಳನ್ನು ಒರೆಹಚ್ಚಿ ಪರೀಕ್ಷಿಸಿದುದೇ ಅಲ್ಲದೆ, ಆನುವಂಶಿಕ ವಸ್ತು ( ಜೀನಿ) ವಿನ 
ರಚನೆ, ಜೀನಿಕಾರ , ಜೀನಿಯ ಸೂಕ್ಷರಚನೆ , ಅದರ ದ್ವಿಪ್ರತೀಕರಣ, ಜೀನಿಲೋಕದ 
ಭಾಷೆ - ಮೊದಲಾದ ಸಮಸ್ಯೆಗಳನ್ನು ಬಗೆಹರಿಸುವ ಸಂಶೋಧನೆಗಳೂ ಮುಂದು 
ವರಿದುವು. 

೧೯೪೪ರಲ್ಲಿ ಅಮೇರಿಕಾ ದೇಶದ ಅವರಿ , ಮ್ಯಾಕೈಯಾಡ್ ಮತ್ತು ಮೆಕಾರ್ಟಿ 
ಎಂಬುವರು ಹಾಗೂ ಸ್ಕಾಂಡಿನೇವಿಯದ ಲಾಂಗ್‌ವಡ್ - ನೀಲೈನ್ ಎಂಬುವನು 
ಹದಿನಾರು ವರ್ಷಗಳ ಹಿಂದೆಯೇ ಇಂಗ್ಲೆಂಡಿನ ಗ್ರಿಫಿತ್ ಎಂಬುವನು ನ್ಯೂಮೋನಿಯ 
ಕಾಯಿಲೆಗೆ ಕಾರಣವಾದ ಬ್ಯಾಕ್ಟಿರಿಯಾದ ಮೇಲೆ ಕೈಕೊಂಡ ಪ್ರಯೋಗ 
ಗಳನ್ನು ಪುನರಾವರ್ತಿಗೊಳಿಸಿದರು. ಅವೆರಿ ತಂಡದವರು ರೋಗಜನಕ ಶಕ್ತಿ 
ಹಾಗೂ ಉಗ್ರಗಾಮಿತನವನ್ನು ಬ್ಯಾಕ್ಟಿರಿಯಾಗಳಿಂದ ಡಿ - ಆಕ್ಸಿರೈಬೋ 
ನ್ಯೂಕ್ಲಿಯಿಕ್ ಆಮ್ಲವನ್ನು ( ಲಘುವಾಗಿ ಡಿಎನ್ಎ) ಬೇರ್ಪಡಿಸಿ ಹಾಗೂ ಶುದ್ಧಿ 


೧೨೪೧ 


ಕರಿಸಿ ರೋಗಜನಕ ಶಕ್ತಿ ಹಾಗೂ ಉಗ್ರಗಾಮಿತನವನ್ನು ಕಳೆದುಕೊಂಡ ಜೀವಂತ 
ವಿಕೃತಿ ಬ್ಯಾಕ್ಟಿರಿಯಾಗಳಿಗೆ ಕೊಟ್ಟರೆ, ಅವು ಮತ್ತೆ ರೋಗಜನಕ ವಸ್ತುವನ್ನೂ 
ಮತ್ತು ಉಗ್ರಗಾಮಿತನವನ್ನೂ ಗಳಿಸುತ್ತವೆಯೆಂದು ತೋರಿಸಿದರು. ಈ ಕ್ರಾಂತಿ 
ಕಾರಕ ಸಂಶೋಧನೆಯು ತಳಿವಿಜ್ಞಾನದ ಜಗತ್ತನ್ನೇ ಜಗ್ಗಿಸಿತು. ಅಂದಿನವರೆಗೂ 
ತಳಿವಿಜ್ಞಾನಿಗಳು ಕ್ರೋಮೋಸೋಮಿನಲ್ಲಿರುವ ಸಸಾರಜನಕವಸ್ತುವು ಆನುವಂಶಿಕ 
ವಸ್ತುವಿನ ನೆಲೆಯೆಂದು ಬಗೆದಿದ್ದರು. ಆದರೆ ಪುನರಾವರ್ತಿಗೊಳಿಸಿದ ಪ್ರಯೋಗ 
ಪರೀಕ್ಷೆಗಳಿ೦ದ, ನ್ಯೂಕ್ಲಿಯಸ್ ಮತ್ತು ಪ್ರೋಟಿಲಿಟಿಕ್ ಎನ್ ಜೈ ಮುಗಳ 
ಪರೀಕ್ಷೆಗಳಿಂದ ಮತ್ತು ಅತಿನೀಲ ಕಿರಣಗಳ ಹೀರಿಕೆಗೆ ಸಂಬಂಧಿಸಿದ ಅಧ್ಯಯನ 
ಗಳಿಂದ ಡಿಎನ್‌ಎ ಎಂಬ ರಾಸಾಯನಿಕ ವಸ್ತುವೇ ಆನುವಂಶಿಕ ವಸ್ತುವೆಂದು ಕೆಲವು 
ವರ್ಷಗಳಲ್ಲಿಯೇ ದೃಢಪಟ್ಟಿತು ; ಅಲ್ಲದೆ ಲೋಕಮಾನ್ಯವಾಯಿತು. ಇದಲ್ಲದೆ 
ಜೀನಿಯ ವಿಶಿಷ್ಟವಾದ ಎರಡು ಗುಣವಿಶೇಷಗಳು - ದ್ವಿಪ್ರತಿಗೊಳ್ಳುವಿಕೆ ಮತ್ತು 
ಆನುವಂಶಿಕ ನಿರ್ಧಾರಣ - ಡಿಎನ್ಎ ಅಣುವಿನಲ್ಲಿ ಹುದುಗಿರುವುದೆಂದು ಸ್ಪಷ್ಟ 
ವಾಯಿತು. 

ಮೇಲಿನ ಕ್ರಾಂತಿಕರ ಸಂಶೋಧನೆಯು ತಳಿವಿಜ್ಞಾನದ ಮತ್ತೆರೆಡು ಕ್ಷೇತ್ರ 
ಗಳ ಹೆಬ್ಬಾಗಿಲುಗಳನ್ನು ತೆರೆಯಿತು. ಒಂದು ದಿಶೆಯಲ್ಲಿ, ಜೀನಿಯು ಒಂದು 
ಬ್ಯಾಕ್ಟಿರಿಯಾದಿಂದ ಮತ್ತೊಂದಕ್ಕೆ ಸಾಗುವ ಸಂಯಂತ್ರದ ಅಧ್ಯಯನ, ಚಯಾಪ 
ಚಯ ಕ್ರಿಯಾಸರಣಿಯಲ್ಲಿ ಆನುವಂಶಿಕ ತಡೆಗಳಿಗೆ ಸಂಬಂಧಿಸಿದ ಸಂಶೋಧನೆ, 
ಸೂಕ್ಷ್ಮಜೀವಿಗಳ ಮೇಲೆ ವಿಕೃತಿಜನಕ ರಾಸಾಯನಿಕ ಹಾಗೂ ಭೌತಿಕ ವಸ್ತುಗಳ 
ಪ್ರಭಾವದ ಪ್ರಯೋಗಪರೀಕ್ಷೆಗಳೇ ಮೊದಲಾದವು ಮುಂದುವರಿದುವು. ಮತ್ತೊಂದು 
ದಿಕ್ಕಿನಲ್ಲಿ ಜೀನಿಯ ಸೂಕ್ಷ್ಮರಚನೆ, ನ್ಯೂಕ್ಲಿಯಿಕ್ ಆಮ್ಲಗಳನ್ನು ಅಣುಮಟ್ಟದಲ್ಲಿ 
ಅಧ್ಯಯನಮಾಡುವುದು, ಅವುಗಳ ರಚನೆ, ಗಾತ್ರ , ತೂಕ, ಸಸಾರಜನಕ 
ಸಂಶ್ಲೇಷಣೆಯಲ್ಲಿ ನ್ಯೂಕ್ಲಿಯಿಕ್ ಆಮ್ಲಗಳ ಪಾತ್ರ ಮತ್ತು ಅವುಗಳಲ್ಲಿ ಅಡಕ 
ವಾಗಿರುವ ಆನುವಂಶೀಯತೆಯ ಲಿಪಿ ಮತ್ತು ಸಂಕೇತಗಳ ಗೂಢಾರ್ಥಗಳ 
ಅಧ್ಯಯನಗಳಿಗೆ ಸಂಬಂಧಿಸಿದ ಸಂಶೋಧನೆ ಮುಂದುವರಿಯಿತು. 
- ಒಂದು ಕಾಲಕ್ಕೆ ಡಿಎನ್‌ಎ ಎಂಬ ರಾಸಾಯನಿಕ ವಸ್ತುವು ಆನುವಂಶಿಕ 
ವಸ್ತುವಾಗಿರದೆ, ವಿಕೃತಿಜನಕ ಕಾರಕದಂತೆ ವರ್ತಿಸುವುದೆಂಬ ಶಂಕೆಯೂ ತಲೆ 
ದೋರಿತ್ತು . ಆದರೆ ರೇಡಿಯೋ ಆಕ್ಟಿವ್ ವಸ್ತುಗಳನ್ನು ಬಳಸಿದ ಪ್ರಯೋಗ 
ಪರೀಕ್ಷೆಗಳಿಂದ ಈ ಶಂಕೆಯನ್ನು ತೊಡೆದು ಹಾಕಲಾಗಿದೆ. ರೇಡಿಯೋ ಆಕ್ಟಿವ್ 
ಫಾಸ್ಪರಸ್‌ನ ವಾತಾವರಣದಲ್ಲಿ ಬೆಳೆಸಿದ ಬ್ಯಾಕ್ಟಿರಿಯಾಗಳಿಂದ ಡಿಎನ್‌ಎಯನ್ನು 
ಪಡೆದು, ಅದನ್ನು ಪರಿವರ್ತನ ಪ್ರಯೋಗಗಳಲ್ಲಿ ಬಳಸಿದರೆ, ಅದು ಸ್ವೀಕೃತ 
ಬ್ಯಾಕ್ಟಿರಿಯದ ದೇಹದಲ್ಲಿ ನೆಲೆಗೊಳ್ಳುವುದನ್ನು ತೋರಿಸಬಹುದು. 
- S III ಟೈಪಿನ ನ್ಯೂಮೋನಿಯಾ ಬ್ಯಾಕ್ಟಿರಿಯಾಗಳಲ್ಲಿ ನಡೆಸಿದ ಪರಿವರ್ತನ 


3 


d{L 


೧೨೪೨ 


ಪ್ರಬುದ್ಧ ಕರ್ಣಾಟಕ 


ಹೊದಿಕೆಯ ಪ್ರಮಾಣವನ್ನು ದೇಹದ ಸು . 


ಪ್ರಯೋಗ ಪರೀಕ್ಷೆಗಳು ಕೆಲವು ಸ್ವಾರಸ್ಯಕರವಾದ ಸಂಗತಿಗಳನ್ನು ಹೊರಗೆಡಹಿವೆ. 
ಆ ಬ್ಯಾಕ್ಟಿರಿಯಾದಲ್ಲಿ ಉಗ್ರಗಾಮಿತನವು ದೇಹದ ಸುತ್ತಲೂ ಇರುವ ಸಸಾರಜನಕ 
ವಸ್ತುವಿನ ಹೊದಿಕೆಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಆ ಜೀವಿಯು ವಿಕೃತಿ 
ಗೊಂಡರೆ ಹೊದಿಕೆಯು ಮಾಯವಾಗಿ ಉಗ್ರಗಾಮಿತನವನ್ನು ಕಳೆದುಕೊಳ್ಳುತ್ತದೆ ; 
ಅಲ್ಲದೆ ಇವೆರಡು ಲಕ್ಷಣಗಳ ಮಧ್ಯೆ ವಿಕೃತಿ ಹೊಂದಿದ ಕೆಲವು ವಿಕೃತಿಗಳು 
ಮಧ್ಯವರ್ತಿಯ ಸಸಾರಜನಕ ವಸ್ತುವಿನ ಹೊದಿಕೆಯನ್ನು ಪಡೆದಿರುತ್ತವೆ. ಹೆಚ್ಚು 
ಪ್ರಮಾಣದ ಹೊದಿಕೆಯನ್ನು ೬ ಜೀವಿಯಿಂದ ಡಿಎನ್‌ಎ ವಸ್ತುವನ್ನು ಪಡೆದು ಕಡಿಮೆ 
ಪ್ರಮಾಣದ ಹೊದಿಕೆಯಿಂದ ಕೂಡಿರುವ ಜೀವಿಗಳಿಗೆ ಅದನ್ನು ಒದಗಿಸಿದರೆ ಅವು 
ಪರಿವರ್ತನೆ ಹೊಂದುತ್ತವೆ. ( ಚಿತ್ರ ೭). 


+ 91°N ನ ಡಿಎನ್ಎ. 


SI- M ನ ಡಿಎನ್‌ . 


+91-1ರ ಡಿಎನ್‌ 


+ S !j - 1ರ ಡಿಎನ್ 


. 


su-27ಡಿಎನ್ 


m - dಣವನ್ನು 


SU -NO 


+ SI- 2ಕಡಿಎನ್ 


ಚಿತ್ರ ೭. ಮಧ್ಯವರ್ತಿ ಸಸಾರಜನಕ ವಸ್ತುವಿಗೆ ಸಂಬಂಧಿಸಿದ ಪರಿವರ್ತನೆ. 


ಆನುವಂಶಿಕ ಪರಿವರ್ತನೆಯ ಮರ್ಮಧರ್ಮಗಳನ್ನು ನ್ಯೂಮೋನಿಯಾ ಗುಂಪಿನ 
ಬ್ಯಾಕ್ಟಿರಿಯಾಗಳಲ್ಲದೆ, ಹೀಮೋಫಿಲಿಸ್ ಇನ್ಫ್ರುಎಂಜೆ, ಎಸ್‌ಚೆರೀಷಿಯಾ 
ಕೋಲಿ, ಷಿಗೆಲ್ಲಾ ಪ್ಯಾರಡೈಸೆಂಟೀರಿಯೆ ಎಂಬ ಇತರ ಬ್ಯಾಕ್ಟಿರಿಯಾಗಳಲ್ಲೂ 
ಕಾಣಬಹುದು. 

- ಬ್ಯಾಕ್ಟಿರಿಯಾಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ವೈಶಿಷ್ಟ 
ವೆಂದು ಹಿಂದೆ ಎಲ್ಲ ಜೀವವಿಜ್ಞಾನಿಗಳೂ ನಂಬಿದ್ದರು. ಲೆಡರ್ ಬರ್ಗ್ ಮತ್ತು 
ಟೇಟಮ್ ಎಂಬುವರು ೧೯೪೬ರಲ್ಲಿ ಎಸ್ ಚೆರೀಷಿಯಾ ಬ್ಯಾಕ್ಟಿರಿಯಗಳಲ್ಲಿ ನಡೆಸಿದ 
ಸಂಶೋಧನೆಗಳಿಂದ ಲೈಂಗಿಕತೆಯನ್ನು ಕಂಡುಹಿಡಿದರು ಮತ್ತು ಎರಡು ಬ್ಯಾಕ್ಟಿರಿ 
ಯಾಗಳು ಪರಸ್ಪರ ಹತ್ತಿರ ಬಂದು ಜೋಡಿಗೂಡಿ, ಒಂದು ತನ್ನ ಆನುವಂಶಿಕ ವಸ್ತು 
ವನ್ನು ಮತ್ತೊಂದಕ್ಕೆ ಸಾಗಿಸುವ ಮರ್ಮವನ್ನು ವಿವರಿಸಿದರು. ಈ ಪ್ರಯೋಗದ 
ಮೂಲಕ ಬ್ಯಾಕ್ಟಿರಿಯಗಳಲ್ಲೂ ಹೆಣ್ಣು ಗಂಡೆಂಬ ಲಿಂಗಭೇದವಿರುವುದು ವ್ಯಕ್ತ 
ವಾಯಿತು. ಹಾಗೆ ಜೋಡಿಗೂಡಿರುವ ಬ್ಯಾಕ್ಟಿರಿಯಾಗಳ ಛಾಯಾಚಿತ್ರವನ್ನು 
ಎಲೆಕ್ಟ್ರಾನ್ ಸೂಕ್ಷದರ್ಶಿಯ ಸಹಾಯದಿಂದ ತೆಗೆದುಕೊಳ್ಳಬಹುದು. ಈ ಲೈಂಗಿಕ 
ಕೂಟಕ್ಕೆ ಸಂಯುನ( Conjugation ) ಎಂದು ಹೆಸರು. 

ಒಂದು ಬ್ಯಾಕ್ಟಿರಿಯಾವು ಗಂಡಾಗಬೇಕಾದರೆ ಅದರಲ್ಲಿ ಎಪಿಸೋಮ್ 


ತಳಿವಿಜ್ಞಾನ 

೧೨೪೩ 
( Episome) ಎಂಬ ಪರವಸ್ತುವು ಅದರ ಕೋಶದೇಹದಲ್ಲಿ ಸೇರಿರಬೇಕು. ಇದೇ 
ಗಂಡು ನಿರ್ಧಾರಕವಸ್ತು . ಗಂಡುಹೆಣ್ಣು ಗಳ ಈ ಲೈಂಗಿಕ ಕೂಟದಲ್ಲಿ ಗಂಡು 
ದಾನಿಯಂತೆ ವರ್ತಿಸಿ ತನ್ನಲ್ಲಿರುವ ಒಂದೇ ಒಂದುಕೋಮೊಸೋಮಿನ ಭಾಗವನ್ನು 
ಹೆಣ್ಣಿನ ದೇಹಕ್ಕೆ ವರ್ಗಾಯಿಸುತ್ತದೆ. ಸಾಮಾನ್ಯವಾಗಿ ಒಂದು ಗಂಟೆಯ ಕಾಲ 
ಜರಗುವ ಕೂಡಿಕೆಯ ಅವಧಿಯಲ್ಲಿ ಇಡೀ ಕ್ರೋಮೋಸೋಮು ಹೆಣ್ಣಿನ ದೇಹವನ್ನು 
ಪ್ರವೇಶಿಸುವುದಿಲ್ಲ. ಇದರಿಂದಲೇ ಕೋಮೋಸೋಮಿನ ಅತ್ಯಂತ ಕೊನೆಯಲ್ಲಿ 
ಉಪಸ್ಥಿತವಾಗಿರುವ ಎಪಿಸೋಮು ಹೆಣ್ಣಿನ ದೇಹವನ್ನು ಸೇರುವುದಿಲ್ಲ. ಹೆಣ್ಣು 
ಗಂಡಾಗಿ ಪರಿವರ್ತನೆ ಹೊಂದುವುದಿಲ್ಲ. ಕೂಡಿಕೆಯಿಂದ ಬೇರ್ಪಟ್ಟ ಗಂಡಿನಲ್ಲಿ 
ಕೋಮೋಸೋಮಿನ ಭಾಗ ಲೋಪವಾಗಿರುವುದರಿಂದ ಅದು ಸತ್ತು ಹೋಗುತ್ತದೆ. 
ಗಂಡು ಬ್ಯಾಕ್ಟಿರಿಯಾಗಳ ಅಲೈಂಗಿಕ ರೀತಿಯಲ್ಲಿ ವಿಭಜನೆ ಹೊಂದಿದಂತೆ ಅವುಗಳ 
ಲ್ಲಿರುವ ಎಪಿಸೋಮ ವಿಭಜನೆ ಹೊಂದುತ್ತದೆ ಮತ್ತು ಮರಿಗಳಲ್ಲಿ ಹಂಚಿಹೋಗು 
ತದೆ. ಬ್ಯಾಕ್ಟಿರಿಯಾದಲ್ಲಿ ಈ ಬಗೆಯ ಸಂತಾನೋತ್ಪತ್ತಿಯು ಸಂಯುಗ್ಯನವಾಗುವ 
ಸಂಭವಕ್ಕಿಂತ ಹೆಚ್ಚಾಗಿರುವುದರಿಂದ ಬ್ಯಾಕ್ಟಿರಿಯಾ ಸಂದಣಿಯಲ್ಲಿ ಗಂಡುಜೀವಿ 
ಗಳಿಗೆ ಕೊರತೆಯಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಎಪಿಸೋನನ್ನು ಹೊತ್ತ 
ಗಂಡಿನ ಇಡೀ ಕೋಮೋಸೋಮು ಹೆಣ್ಣಿನ ದೇಹವನ್ನು ಪ್ರವೇಶಿಸಲೂಬಹುದು. 
ಇಲ್ಲದಿದ್ದರೆ ಸಂಯುಗ್ಯನ ಕಾಲಾವಧಿಯಲ್ಲಿ ಗಂಡಿನ ಎಪಿಸೋಮು ಹೆಣ್ಣಿನ 
ಕೋಶದೇಹವನ್ನು ಸೇರಬಹುದು. ಇವೆರಡು ಸನ್ನಿವೇಶಗಳಲ್ಲೂ ಹೆಣ್ಣು 
ಬ್ಯಾಕ್ಟಿರಿಯವು ಗಂಡಾಗಿ ಮಾರ್ಪಡಬಲ್ಲುದು. 

ಕೇವಲ ಒಂದೇ ಜೀವಪ್ರಭೇದದ ಹೆಣ್ಣು ಗಂಡುಗಳನ್ನು ಬೆರೆಸಿ ಸಂಯುನ 
ವನ್ನು ಕಾಣಬಹುದಾದರೂ ಕೆಲವು ಪ್ರಯೋಗ ಪರೀಕ್ಷೆಗಳಿಂದ ಎರಡು ಬಗೆಯ 
ಜೀವಜಾತಿಗಳ ಮಿಶ್ರಣದಲ್ಲಿ ಲೈಂಗಿಕ ಕೂಡಿಕೆಯ ಸಾಧ್ಯತೆಗಳು ಕಂಡುಬಂದಿವೆ. 
ಎಸ್ ಚೆರೀಷಿಯಾ ಕೋಲಿ ಎಂಬ ಬ್ಯಾಕ್ಟಿರಿಯಾದೊಡನೆ ಹಿಗೆಲ್ಲ ಡೈ ಸೆಂಟೀರಿಯೆ 
ಯನ್ನಾಗಲೀ ಅಥವಾ ಸಾಲೊನೆಲ್ಲ ಟೈಫಿಮರಿಯನ್ನಾಗಲಿ ಕೂಡಿಸಿದರೂ , 
ಇಲ್ಲವೆ ಸೂಡೊಮೊನಾಸ್‌ ಮತ್ತು ಬ್ಯಾಸಿಲಸ್‌ಗಳ ಬೆರಕೆಯಲ್ಲಿಯೂ ಆನುವಂಶಿಕ 
ವಸ್ತುವನ್ನು ವಿನಿಮಯಮಾಡಿಸಬಹುದು. 

ಬ್ಯಾಕ್ಟಿರಿಯಾಗಳ ಸಂಯುಗ್ಯನ ಪ್ರಯೋಗ ಪರೀಕ್ಷೆಗಳಿಂದ ಕೊಮೊ 
ಸೊಮಿನ ರೂಪರೇಖೆಯನ್ನು ಊಹಿಸಬಹುದು. ಬ್ಯಾಕ್ಟಿರಿಯಾ ಜೀವಕೋಶದಲ್ಲಿ 
ನ್ಯೂಕ್ಲಿಯಸ್ಸನ್ನು ಕಾಣಬಹುದೇ ವಿನಃ ಕೋಮೊಸೋಮಿನ ಪರಿಚಯವಾಗುವು 
ದಿಲ್ಲ. ಆದರೆ, ಮೇಲಿನ ಸಂಶೋಧನೆಗಳಿಂದ ಈ ಜೀವಿಯಲ್ಲಿ ಜೀನಿ ಅಥವಾ 
ಆನುವಂಶಿಕ ಘಟಕಗಳು ಅವಿಚ್ಛಿನ್ನವಾದ ಒಂದು ಸರಮಾಲೆಯ ರೂಪದಲ್ಲಿ 
ಅಳವಡಿಸಿರುವುವೆಂದೂ ಮತ್ತು ಅದರ ಕ್ರೋಮೋಸೋಮು ವೃತ್ತಾಕಾರದಲ್ಲಿ 
ಇರಬಹುದೆಂದೂ ತಿಳಿದುಬರುತ್ತದೆ. 


00 


ဂမ္မ 

ಪ್ರಬುದ್ಧ ಕರ್ಣಾಟಕ 
ಜಿಂಡರ್ ಮತ್ತು ಲೆಡರ್‌ಬರ್ಗ ಎಂಬುವರು ೧೯೫೨ರಲ್ಲಿ ಸಾಲೊನೆಲ್ಲ 
ಟೈಫಿಮರಿಯಮ್ ಎಂಬ ಬ್ಯಾಕ್ಟಿರಿಯದ ಮೇಲೆ ಸಂಶೋಧನೆ ನಡೆಸಿ ಬ್ಯಾಕ್ಟಿರಿ 
ಯಾದ ಮತ್ತೊಂದು ಬಗೆಯ ಆನುವಂಶಿಕ ಪರಿವರ್ತನೆಯನ್ನು ಕಂಡುಹಿಡಿದಿದ್ದಾರೆ. 
ಅತ್ಯಂತ ಸೂಕ್ಷ್ಮತನವಾದ ವೈರಸುಗಳು ಒಂದು ಬ್ಯಾಕ್ಟಿರಿಯಾದಿಂದ ಜೀನಿಯನ್ನು 
ಮತ್ತೊಂದಕ್ಕೆ ವರ್ಗಾಯಿಸುವ ಕಾವ್ಯದಲ್ಲಿ ನೆರವಾಗುವುದೆಂದು ತಿಳಿದುಬಂದಿದೆ. 
ಕೆಲವು ಬಗೆಯ ವೈರಸುಗಳು ಬ್ಯಾಕ್ಟಿರಿಯಗಳಲ್ಲಿ ಪರತಂತ್ರ ಜೀವನ ನಡೆಸುತ್ತವೆ. 
ಈ ವೈರಸುಗಳು ಬ್ಯಾಕ್ಟಿರಿಯಾದ ಜೀವಕೋಶದಲ್ಲಿ ಬೆಳೆದು ಸಂಖ್ಯೆಯಲ್ಲಿ ವೃದ್ಧಿ 
ಯಾಗಿ ಆತಿಥೇಯನನ್ನೇ ಕೊಂದು ಹೊರಗೆ ಬರುತ್ತವೆ. ಮತ್ತೆ ಪರಿಸರದಲ್ಲಿ 
ಬ್ಯಾಕ್ಟಿರಿಯಾಗಳು ಸಿಕ್ಕಿದರೆ ತಮ್ಮ ಜೀವನ ಚಕ್ರವನ್ನು ಮುಂದುವರಿಸುತ್ತವೆ. 
ಹೀಗೆ ಅವು ಅತಿಥೇಯನ ದೇಹದಿಂದ ಹೊರಗೆ ಬರುವಾಗ, ಒಮ್ಮೊಮ್ಮೆ ಅತಿಥೇಯನ 
ಆನುವಂಶಿಕ ವಸ್ತುವಿನ ತುಣುಕನ್ನು ಹೊತ್ತು ತರುತ್ತವೆ. ಮತ್ತೊಂದು ಆತಿಥೇಯನ 
ದೇಹವನ್ನು ಹೊಕ್ಕಾಗ ಹಿಂದಿನ ಆತಿಥೇಯನ ಜೀನಿಸರದ ತುಣಕು ಹೊಸ 
ಆತಿಥೇಯನ ದೇಹವನ್ನು ಸೇರುತ್ತದೆ. ವೈರಸುಗಳು ಹೀಗೆ ಅತಿಥೇಯನ ಜೀನಿ 
ಗಳನ್ನು ಹೊತ್ತು ಸಾಗಿಸುವ ವಾಹಕಗಳಾಗಿ ವರ್ತಿಸುತ್ತವೆ. ಈ ಬಗೆಯ ಜೀನಿ. 
ಸಾಗಣೆಗೆ ಟ್ರಾನ್ಸ್ಡ ಕ್ಷನ್ ( Transduction ) ಎಂದು ಹೆಸರು. 
- ಎರಡು ಮುಖ್ಯವಾದ ಟ್ರಾನ್ಸ್ಡಕ್ಷನ್ ವಿಧಾನಗಳು ಬೆಳಕಿಗೆ ಬಂದಿವೆ : 
೧) ಸಾಮಾನ್ಯ ಟ್ರಾನ್ಸ್ ಡಕ್ಷನ್ ಮತ್ತು ೨) ವಿಶಿಷ್ಟ ಟ್ರಾನ್ಸ್ಡಕ್ಷನ್ . ಮೊದಲನೆಯ 
ವಿಧಾನದಲ್ಲಿ ವೈರಸುಗಳು ಬ್ಯಾಕ್ಟಿರಿಯಾ ಕ್ರೋಮೋಸೋಮಿನ ಯಾವುದಾದ 
ರೊಂದು ತುಣುಕನ್ನು ಹೊತ್ತು ತರಬಲ್ಲುವು. ಆದರೆ ಎರಡನೆಯ ವಿಧಾನದಲ್ಲಿ 
ಪಾತ್ರವಹಿಸುವ ವೈರಸ್ ವಾಹಕಗಳು ವಿಶಿಷ್ಟವಾದುವು. ಅವು ಆತಿಥೇಯನ 
ಕೋಶದೇಹವನ್ನು ಹೊಕ್ಕರೆ, ಆತಿಥೇಯನಕ್ರೋಮೋಸೋಮಿನ ಒಂದು ಗೊತ್ತಾದ 
ಭಾಗವನ್ನು ತರುತ್ತವೆ. ಈ ಬಗೆಯ ವೈರಸುಗಳಿಗೆ ಯಾವುದೋ ಒಂದು ನಿರ್ದಿಷ್ಟ 
ವಾದ ನೆಲೆಗೆ ಹಿಂತಿರುಗುವ ಜ್ಞಾಪಕಶಕ್ತಿ ಇರುವಂತೆ ಕಾಣಬರುತ್ತದೆ. ಆದುದ 
ರಿಂದಲೇ ಅವು ನೆಲೆಮಾಡಿಕೊಂಡು ನಿಂತ ಆತಿಥೇಯನಕ್ರೋಮೋಸೋಮಿನ ಭಾಗ 
ನನ್ನೇ ಹೊತ್ತು ತರುತ್ತವೆ. ಉದಾಹರಣೆಗೆ, ಸಿ ವೈರಸುಗಳ ಜೀನೋಮು( ಜೀನಿಸರ ) 
ಆತಿಥೇಯನಕೋಮೊಸೋಮಿನಲ್ಲಿರುವ ಗ್ಯಾಲಕ್ಟೋಸನ್ನು ಹುಳಿಗೊಳಿಸುವುದಕ್ಕೆ 
ಸಂಬಂಧಿಸಿದ ಜೀನಿಯ ಬಳಿಯೇ ಬೀಡುಬಿಡುತ್ತದೆ. ಅದು ತನ್ನ ಸಂತಾನೋ 
ತೃತಿಯ ಕಾಲದಲ್ಲಿ , ಆತಿಥೇಯನಕ್ರೋಮೊಸೋವನ್ನು ಧ್ವಂಸಗೊಳಿಸಿದ ಮೇಲೆ 
ನೆಲೆಕೊಟ್ಟ ಜೀನಿ ವಸ್ತುವನ್ನೇ ಬೇರುಸಹಿತ ಕಿತ್ತು ತನ್ನ ಬುಟ್ಟಿಗೆ ಹಾಕಿಕೊಂಡು 
ಹೊರಬರುತ್ತದೆ. ಹಾಗೆ ಕಿತ್ತು ತಂದ ವೈರಸು ಮತ್ತೊಂದು ಆತಿಥೇಯನ ಕೋಶ 
ದೇಹವನ್ನು ಹೊಕ್ಕರೆ ಒಂದರ ವಿಶಿಷ್ಟವಾದ ಜೀನಿಯು ಮತ್ತೊಂದಕ್ಕೆ ವರ್ಗಾಯಿಸಿ 
ದಂತಾಗುತ್ತದೆ, 


ತಳಿವಿಜ್ಞಾನ 

೧೨೪೫ 
ಹೀಗೆ ಒಂದು ಬ್ಯಾಕ್ಟಿರಿಯಾದ ಜೀನಿ ಅಥವಾ ಕ್ರೋಮೋಸೋಮಿನ 
ತುಣುಕು ವೈರಸಿನ ನೆರವಿನಿಂದ ಮತ್ತೊಂದು ಬ್ಯಾಕ್ಟಿರಿಯಾದ ಕೋಶದೇಹವನ್ನು 
ಹೊಕ್ಕಮೇಲೆ, ಅದು ಬ್ಯಾಕ್ಟಿರಿಯಾಕ್ರೋಮೋಸೋಮಿನ ಸಮಜಾತ ಭಾಗದೊಡನೆ 
ಜೋಡಿಗೂಡುತ್ತದೆ. ತದನಂತರ, ಅದು ಆತಿಥೇಯನ ಕ್ರೋಮೋಸೋಮಿನಲ್ಲಿ 
ಐಕ್ಯವಾಗಬಹುದು, ಇಲ್ಲವೆ ಹಾಗೆಯೇ ಸ್ವತಂತ್ರವಾಗಿ ಕೆಲಕಾಲ ಉಳಿಯಬಹುದು. 
ಹಾಗೆ ಹೊತ್ತ ಬ್ಯಾಕ್ಟಿರಿಯಾವು ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು 
ಮಾಡುತ್ತಾ ಹೋದರೆ ಬ್ಯಾಕ್ಟಿರಿಯ ದೇಹವು ಎರಡಾಗಿ ವಿಭಜನೆ ಹೊಂದುವುದೇ 
ಅದರ ಸಂತಾನೋತ್ಪತ್ತಿಯ ಕ್ರಮ - ಆತಿಥೇಯನ ದೇಹವನ್ನು ಹೊಕ್ಕ ಜೀನಿಯು 
ಎರಡು ರೀತಿಯಲ್ಲಿ ವರ್ತಿಸುತ್ತದೆ. ಒಂದನೆಯ ರೀತಿಯಲ್ಲಿ ಆತಿಥೇಯನ 
ಕೋಮೋಸೋಮು ದ್ವಿಪ್ರತಿಗೊಂಡಂತೆ ಆ ತುಣುಕೂ ದ್ವಿಪ್ರತಿಗೊಂಡು ಮರಿ 
ಬ್ಯಾಕ್ಟಿರಿಯಾಗಳಲ್ಲಿ ಹಂಚಿಹೋಗಬಹುದು. ಇದರಿಂದ ಬ್ಯಾಕ್ಟಿರಿಯಾ 
ಕಾಲೊನಿಯ ಮರಿಗಳಲ್ಲೆಲ್ಲಾ ಈ ತುಣುಕು ವ್ಯಾಪಿಸಿರುತ್ತದೆ. ಈ ಬಗೆಯನ್ನು 
ಸಂಪೂರ್ಣ ಟ್ರಾನ್ಸ್ಡ ಕ್ಷನ್ ( Complete Transduction) ಎಂದು ಕರೆಯ 
ಬಹುದು. ಮತ್ತೊಂದು ವಿಧಾನದಲ್ಲಿ ಆತಿಥೇಯನಕೋಮೊಸೋಮು ದ್ವಿಪ್ರತಿ 
ಗೊಂಡರೂ , ಪ್ರವೇಶಿಸಿದ ಬ್ಯಾಕ್ಟಿರಿಯಾ ಜೀನಿಯು ಹಾಗೆಯೇ ಉಳಿಯಬಹುದು. 
ಈ ಸಂದರ್ಭದಲ್ಲಿ ಬ್ಯಾಕ್ಟಿರಿಯಾದ ದೇಹವು ವಿಭಜನೆ ಹೊಂದಿದರೆ ಆ ತುಣುಕು 
ಒ೦ದು ಮರಿಯಲ್ಲಿ ಮಾತ್ರ ಆತಿಥೇಯನ ಮರಿಕ್ರೋಮೋಸೋಮಿನೊಡನೆ ಹಂಚಿ 
ಹೋಗುತ್ತದೆ. ಮುಂದಿನ ಪ್ರತಿ ಬ್ಯಾಕ್ಟಿರಿಯಾದ ವಿಭಜನೆಯಲ್ಲೂ ಆ ತುಣುಕು 
ಇದೇ ರೀತಿ ವರ್ತಿಸುತ್ತದೆ. ಇದರಿಂದಾಗಿ ಆ ತುಣುಕು ಕೇವಲ ಕೆಲವು 
ಬ್ಯಾಕ್ಟಿರಿಯಾಗಳಲ್ಲಿ ಉಳಿಯುತ್ತದೆ. ಈ ಬಗೆಯನ್ನು ಅಪೂರ್ಣ ಟ್ರಾನ್ಸ್ಡಕ್ಷನ್ 
( Abortive Transduction ) ಎಂದು ಕರೆಯಲಾಗಿದೆ. 

ಪರತಂತ್ರ ಜೀವಿಗಳಾದ ವೈರಸುಗಳು ಕೇವಲ ನ್ಯೂಕ್ಲಿಯೋ ಪ್ರೋಟೀನು. 
ರಾಸಾಯನಿಕ ರೀತಿಯಲ್ಲಿ ವಿಶ್ಲೇಷಿಸಿದರೆ ಅದರಲ್ಲಿ ಪ್ರೋಟೀನು ಮತ್ತು 
ನ್ಯೂಕ್ಲಿಯಿಕ್ ಆಮ್ಲ ಗಳಿರುವುದಾಗಿ ತಿಳಿದುಬಂದಿದೆ. ಇವುಗಳ ದರ್ಶನ ಮಾಡ 
ಬೇಕಾದರೆ ಸಾಮಾನ್ಯ ಸೂಕ್ಷ್ಮದರ್ಶಿಯು ನಿಷ್ಪ ಯೋಜಕ ; ಎಲೆಕ್ಟ್ರಾನ್ ಸೂಕ್ಷ್ಮ 
ದರ್ಶಿಯೇ ಬೇಕು. ಇದು ಬ್ಯಾಕ್ಟಿರಿಯವನ್ನು ಹೊಗುವಾಗ ಇಡೀ ದೇಹವೇ 
ನುಗ್ಗುವುದೇ ಎಂಬುದರ ಬಗ್ಗೆ ಹೆರ್ಷೆ ಮತ್ತು ಚೇಸ್ ಎಂಬುವರು ೧೯೫೨ರಲ್ಲಿ 
ಪ್ರಯೋಗ ಪರೀಕ್ಷೆಗಳ ಮೂಲಕ ವಿಶ್ಲೇಷಿಸಿ ಒಂದು ಕೌತುಕಕಾರಿ ಅಂಶವನ್ನು 
ಹೊರಗೆಡಹಿದ್ದಾರೆ. P32 ಮತ್ತು S35 ರೇಡಿಯೋ ಆಕ್ಟಿವ್ ಐಸೋಟೋಪುಗಳ 
ವಾತಾವರಣದಲ್ಲಿ ಬೆಳೆಸಿದ ವೈರಸುಗಳನ್ನು ಪ್ರಯೋಗದಲ್ಲಿ ಉಪಯೋಗಿಸಿದರೆ ಆ 
ವೈರಸಿನ ಡಿಎನ್‌ಎ ಎಂಬ ನ್ಯೂಕ್ಲಿಯಿಕ್ ಆಮ್ಲವುಮಾತ್ರ ಪ್ರವೇಶಿಸುತ್ತದೆಯೇ 
ಹೊರತು ಪ್ರೋಟೀನು ಅಥವಾ ಸಸಾರಜನಕ ವಸ್ತುವಿನ ಹೊದಿಕೆ ಒಳಗೆ ನುಗ್ಗು 


೧೨೪೬ 


ಪ್ರಬುದ್ಧ ಕರ್ಣಾಟಕ 


ವುದಿಲ್ಲವೆಂಬುದುನ್ನು ತೋರಿಸಿದ್ದಾರೆ. ಈ ಸಂಶೋಧನೆಯು ಆನುವಂಶಿಕ ವಸ್ತುವು 
ನ್ಯೂಕ್ಲಿಯಿಕ್ ಆಮ್ಲವೇ ಹೊರತು ಸಸಾರಜನಕ ವಸ್ತುವಲ್ಲವೆಂಬ ಅಂಶವನ್ನೂ 
ವ್ಯಕ್ತಪಡಿಸುತ್ತದೆ ಮತ್ತು ದೃಢಪಡಿಸುತ್ತದೆ. 


ಆಣುವಿಕ ತಳಿವಿಜ್ಞಾನ | 
ಸ್ವೀಡಿಷ್ ವಿಷೆರ್ ಎಂಬ ರಸಾಯನ ಶಾಸ್ತ್ರಜ್ಞನು ಜೀವಕೋಶದ 
ನ್ಯೂಕ್ಲಿಯಸಿನಲ್ಲಿರುವ ನ್ಯೂಕ್ಲಿಯಿಕ್ ಆಮ್ಲದ ಅಧ್ಯಯನವನ್ನು ೧೮೬೨ರಲ್ಲಿಯೇ 
ಪ್ರಾರಂಭಿಸಿದ್ದರೂ , ಆನುವಂಶೀಯತೆಯಲ್ಲಿ ಅದರ ಪಾತ್ರವನ್ನು ಅರ್ಥಮಾಡಿ 
ಕೊಳ್ಳಲು ಎಂಬತ್ತು ವರ್ಷಗಳು ಬೇಕಾಯಿತು. ಈ ಶತಮಾನದ ಆದಿಯಿಂದಲೂ 
ಆನುವಂಶೀಯತೆಯಲ್ಲಿಕೋಮೋಸೋಮುಗಳ ಪ್ರಮುಖ ಸ್ಥಾನವನ್ನು ಗಮನಿಸಿ, 
ಅದರಲ್ಲಿ ಜೀವಿಗಳು ಸರಮಾಲೆಯಂತೆ ಅಳವಡಿಸಿರುವುವೆಂದು ತಳಿವಿಜ್ಞಾನಿಗಳು 
ದೃಢಪಡಿಸಿದ್ದರು. ಜೀವಕೊಶದಲ್ಲಿರುವ ನ್ಯೂಕ್ಲಿಯಸನ್ನು ವಿಶ್ಲೇಷಿಸಿದರೆ ಅದರಲ್ಲಿ 
ಎರಡು ಬಗೆಯ ಪ್ರೋಟೀನುಗಳು ಮತ್ತು ಎರಡು ಬಗೆ ನ್ಯೂಕ್ಲಿಯಿಕ್ ಆಮ್ಲ ಗಳು 
ಇರುವುದು ಕಾಣಬರುತ್ತದೆ: ಒಂದು ಡಿ - ಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆಮ್ಲ 
( ಲಘುವಾಗಿ ಡಿಎನ್‌ಎ) ಮತ್ತೊಂದು ರೈಬೋ ನ್ಯೂಕ್ಲಿಯಿಕ್ ಆಮ್ಲ ( ಆರ್‌ಎನ್ಎ). 
ಇವೆರಡರ ಪೈಕಿ ಯಾವುದರಲ್ಲಿ ಜೀನಿಯ ನೆಲೆ ಇದೆ ಎಂಬುದು ಸುಸ್ಪಷ್ಟ 
ವಾಗುವುದಕ್ಕೆ ಮುಂಚೆ ಜೀನಿ ಸಿಂಹಾಸನವನ್ನು ಪ್ರೊಟೀನ್ ಅಥವಾ 
ಸಸಾರಜನಕವೇ ಆಕ್ರಮಿಸಿರುವುದೆಂದು ತಳಿವಿಜ್ಞಾನಿಗಳು ನಂಬಿದ್ದರು. ಆದರೆ 
ಹಲವು ನಿದರ್ಶನಗಳ ಬೆಳಕು ಬಿದ್ದ ಮೇಲೆ ಅವರಿಗೆ ಜೀನಿ ಗದ್ದುಗೆಯನ್ನೇರಿರುವುದು 
ಕೇವಲ ನ್ಯೂಕ್ಲಿಯಿಕ್ ಆಮ್ಲ ಗಳೇ ಎಂದು ತಿಳಿದು ಬಂತು . ಆರ್‌ಎನ್‌ಎ ಯು 
ಟೊಬಾಕೋ ಮೊಸೇಕ್ ವೈರಸಿನಲ್ಲಿ ಆನುವಂಶಿಕ ವಸ್ತುವಾಗಿ ವರ್ತಿಸಿದರೆ 
ಉಳಿದೆಲ್ಲಾ ಜೀವಿಗಳಲ್ಲಿ ( ಸಂಶೋಧನೆ ನಡೆಸಿದುವುಗಳಲ್ಲಿ ) ಡಿಎನ್ಎ ಯು 
ಆನುವಂಶಿಕ ವಸ್ತುವೆಂದು ದೃಢಪಟ್ಟಿದೆ. 
- ಅವೆರಿ ಮತ್ತು ಅವನ ಸಂಗಡಿಗರು ತಮ್ಮ ಕ್ರಾಂತಿಕಾರಕ ಸಂಶೋಧನೆಗಳಿಂದ 
ಡಿಎನ್‌ಎ ಯು ಅನುವಂಶಿಕವಸ್ತುವೆಂಬ ತೀರ್ಮಾನಕ್ಕೆ ಬಂದರು. ಅವರ 
ತೀರ್ಪನ್ನು ಅನುಮೋದಿಸಲು ಹಲವು ದಿಕ್ಕಿನಿಂದ ಸಾಕ್ಷಾಧಾರಗಳೂ ಬಂದುವು. 
ನಾಂದೇಲಿ ತಂಡದವರು ೧೯೪೮ರಲ್ಲಿ ಪ್ರಥಮ ಬಾರಿಗೆ ಡಿಎನ್ಎ ಯು ಒಂದು 
ಜೀವಪ್ರಬೇಧದಲ್ಲಿ ಸ್ಥಿರ ಹಾಗೂ ನಿರ್ದಿಷ್ಟ ಪ್ರಮಾಣದಲ್ಲಿರುವುದನ್ನು ತೋರಿಸಿದರು. 
ಡೇನಿಯಲ್ ಮಾಜಿಯಾ ಎಂಬವನು ಮಾನವನ ಕೋಶಜಾಲವನ್ನು ಕೃತಕವಾಗಿ 
ಬೆಳೆಸಿ, ಹಲವು ವಿಭಜನೆಯ ವಿವಿಧ ಹಂತಗಳಲ್ಲಿ ಡಿಎನ್‌ಎ ಯ ಪರಿಮಾಣವನ್ನು 
ವಿಶ್ಲೇಷಿಸಿ ಜೀವಕೋಶದಲ್ಲಿ ಡಿಎನ್ಎ ಯು ದ್ವಿಪ್ರತಿಗೊಂಡ ಐದು ಗಂಟೆಗಳ ಮೇಲೆ 
ಕೋಶ ವಿಭಜನೆ ಪ್ರಾರಂಭವಾಗುವುದೆಂದೂ , ವಿಭಜನೆ ಮುಕ್ತಾಯವಾದ ಮೇಲೆ 


ತಳಿವಿಜ್ಞಾನ 

೧೨೪೭ 
ಅದರ ಪರಿಮಾಣವು ಎಂಟು ಗಂಟೆಗಳವರೆಗೂ ಸ್ಥಾಯಿಯಾಗಿರುವುದೆಂದೂ , ಆದರೆ 
ಕೋಮೊಸೋಮಿನ ಸಸಾರಜನಕ ವಸ್ತುವಿನ ಪರಿಮಾಣದಲ್ಲಿ ವ್ಯತ್ಯಾಸವಿರುವುದೇ 
ಅಲ್ಲದೆ ನಿಯಮಿತವಾಗಿ ದ್ವಿಪ್ರತಿಗೊಳ್ಳುವುದಿಲ್ಲವೆಂದೂ ವಿವರಿಸಿದನು . ಸ್ನೇಲಿ ಮತ್ತು 
ಥಾಮ್ಸನ್ ಎಂಬುವರು ೧೯೫೫ರಲ್ಲಿ ಪ್ರತ್ಯೇಕವಾಗಿ ಡಿಎನ್ಎ ಯು ಇತರ 
ಕೋಶಿಕವಸ್ತುಗಳಂತೆ ಕೋಶಿಕೀಯ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸು 
ವುದಿಲ್ಲವೆಂದು ವ್ಯಕ್ತಪಡಿಸಿದರು. ಅಲ್ಲದೆ ಹಿಂದೆ ತಿಳಿಸಿದಂತೆ ವೈರಸುಗಳನ್ನು 
ರೇಡಿಯೋ ಆಕ್ಟಿವ್ ವಸ್ತುಗಳಿರುವ ಮಾಧ್ಯಮದಲ್ಲಿ ಬೆಳೆಸಿ, ಕೈಗೊಂಡ ಪ್ರಯೋಗ 
ಪರೀಕ್ಷೆಗಳೂ ಇದಕ್ಕೆ ಪ್ರತ್ಯಕ್ಷ ನಿದರ್ಶನ. ಅಲ್ಲದೆ, ಸೈಂಟ್ ಮತ್ತು ಅವನ ಸಹ 
ಸಂಶೋಧಕರು ೧೯೫೭ರಲ್ಲಿ P32 ಯಿಂದ ಕೂಡಿದ ವೈರಸುಗಳನ್ನು ತಳಿಮಿಶ್ರಣ 
ಪ್ರಯೋಗಗಳಲ್ಲಿ ಬಳಸಿ ಡಿಎನ್‌ಎಯು ಆನುವಂಶಿಕ ವಸ್ತುವೆಂದು ತೋರಿಸಿದರು. 
ಫ್ರಾಂಕೆಲ್ -ಕೊನ್ರಾಟ್ ಮತ್ತು ವಿಲಿಯಮ್ ಎಂಬುವರು ೧೯೫೫ರಲ್ಲಿ ಒಂದು 
ಟೊಬಾಕೋ ಮೊಸೇಕ್ ವೈರಸ್ಸಿನಿಂದ ಆರ್‌ಎನ್ಎ ಯನ್ನು ಮತ್ತೊಂದು 
ಟೊಬಾಗೋ ವೈರಸಿನ ಸಸಾರಜನಕದೊಡನೆ ಸೇರಿಸಿ ಒಂದು ಹೊಸ ಮಿಶ್ರತಳಿ 
ವೈರಸ್ಸನ್ನೇ ಸೃಷ್ಟಿಸಿದರು. 
* ಡಿಎನ್ಎಯು ಆನುವಂಶಿಕ ವಸ್ತುವೆಂದು ದೃಢಪಟ್ಟ ಮೇಲೆ ಅದರ ರಾಸಾಯ 
ನಿಕ ರಚನೆಯ - ಅಣುರಚನೆ, ತೂಕ, ಗಾತ್ರ ಮೊದಲಾದುವು - ಬಗ್ಗೆ ಸಂಶೋಧನೆ 
ಗಳು ತ್ವರಿತಗತಿಯಲ್ಲಿ ಮುನ್ನಡೆದುವು. ಡಿಎನ್ಎ ಮತ್ತು ಆರ್ ಎನ್ ಎ ಗಳ 
ಸ್ಥಾನಮಾನ, ರೂಪು, ರಚನೆ , ಕಾರನಿರ್ವಹಣೆ ಮೊದಲಾದುವುಗಳಲ್ಲಿ ವಿಶಿಷ್ಟತೆ 
ಗಳಿವೆ ಎಂಬುದು ತಿಳಿದುಬಂತು. ಡಿಎನ್‌ಎಯುಕ್ರೋಮೋಸೋಮುಗಳಲ್ಲಿ ಪ್ರಧಾನ 
ವಾಗಿ ಸೀಮಿತವಾಗಿದ್ದರೆ ಆರ್‌ಎನ್‌ಎಯು ಕೋಶಿಕದ್ರವ್ಯ , ರೈಬೋಸೋಮು ಮತ್ತು 
ನ್ಯೂಕ್ಲಿಯೋಲಸುಗಳಲ್ಲಿ ವ್ಯಾಪಕವಾಗಿರುವುದೆಂದು ದೃಢಪಟ್ಟಿತು. ಒಂದರಲ್ಲಿ 
ಫಾಲ್ಕನ್ ಎಂಬ ರಂಗನ್ನು ಹೀರುವ ಸಾಮರ್ಥ್ಯವಿದ್ದರೆ ಮತ್ತೊಂದರಲ್ಲಿ ಅದು 
ಲೋಪವಾಗಿರುವುದೆಂದೂ ಮತ್ತು ಡಿಎನ್ಎಯ ಅಣುಭಾರವು ಆರ್‌ಎನ್‌ಎಯದ 
ಕ್ಕಿಂತಲೂ ಬಹಳ ಹೆಚ್ಚಾಗಿರುವ ವೈಶಿಷ್ಟ್ಯಗಳು ಸ್ಪಷ್ಟವಾದುವು. 

೧೯೧೦ರ ವೇಳೆಗೆ ಡಿಎನ್‌ಎಯು ಬಹು-ನ್ಯೂಕ್ಲಿಯೋಟೈಡುಗಳಿಂದ ಕೂಡಿದ 
ಸರಮಾಲೆಯೆಂದು ತಿಳಿದುಬಂದಿತ್ತು . ಪ್ರತಿಯೊಂದು ನ್ಯೂಕ್ಲಿಯೋಟೈಡಿನಲ್ಲ 
ಒಂದು ಫಾಸ್ಪಾರಿಕ್ ಆಮ್ಲದ ಅಣು, ಒಂದು ಪೆಂಟೋಸ್ ಸಕ್ಕರೆ ( ಡಿಆಕ್ಸಿ 
ರೈಬೋಸ್) ಮತ್ತು ಒಂದು ಪ್ಯೂರೀನ್ ( ಎಡನೀನ್ ಅಥವಾ ಗ್ರಾನೀನ್ ) ಅಥವಾ 
ಸಿರಿಮಿಡೀನ್ ( ಸೈಟೋಸೀನ್ ಅಥವಾ ಥೈಮೀನ್) ಗಳಿರುತ್ತವೆ. ಆದರೆ ಆರ್ ಎನ್ 
ಎಯ ನ್ಯೂಕ್ಲಿಯೋಟೈಡು ಮೇಲಿನದಂತೆಯೇ ಇದ್ದರೂ ಥೈ ಮೀನಿಗೆ ಬದಲಾಗಿ 
ಯೂರಸಿಲ್ ಎಂಬ ಸಿರಿಮಿಡೀನೂ ಮತ್ತು ಡಿಆಕ್ಸಿರೈಬೋಸ್ ಸಕ್ಕರೆಗೆ ಬದಲಾಗಿ 
ರೈಬೋಸ್ ಸಕ್ಕರೆಯೂ ವಿಶಿಷ್ಟವಾದವು. 


೧೨೪೮ 


ಪ್ರಬುದ್ಧ ಕರ್ಣಾಟಕ 


49* 


ಡಿಎನ್ಎಅಣುವಿನರೂಪರೇಖೆದ್ವಯಸುರುಳಿಯಏಣಿ. 


orotototoho 


ಚಿತ್ರ ೮ : CC ನಾಟ್ಟನ್ - ಕ್ರಿ ರ್ಕ್‌ 2³ರ 
ಡಿಎನ್ಎ ಅಣುವಿನ ಸುರುಳಿಸೋಪಾನ 
ಅಥವಾ ದ್ವಿ ಸರ್ಪಿಲ. 


ಚಿತ್ರ ೯ : ( ವಾಟ್ಟನ್ - ಕ್ರಿಕರ ಮಾದರಿ 
ಯಂತೆ ಫಾಸ್ಟಾರಿಕ್ ಆಮ್ಲ (ವೃತ್ತಾಕೃತಿ) 
ಮತ್ತು ಪೆಂಟೋಸ್ ಸಕ್ಕರೆ ( ಪಂಚಕೋನಾ 
ಕೃತಿ) ಗಳು ಕೂಡಿ “ ಫಾಸ್ಪೇಟ್- ಸಕ್ಕರೆ ?? 
ತಂತುವಾಗಿರುವಿಕೆ ಮತ್ತು ಅಂತಹ ಎರಡು 
ತಂತುಗಳನ್ನು ಪರಸ್ಪರ ಕೂಡಿಸುವ ಅಡ್ಡ ಪಟ್ಟಿ 
ಪ್ರತ್ಯಾಮ್ಲ ಗಳಿಂದ ಸುರುಳಿ ಸೋಪಾನವಾಗಿರು 


ಡಿಎನ್ಎ ಅಣುವಿನಲ್ಲಿ ಮೇಲಿನ ರಾಸಾಯನಿಕ ಘಟಕಗಳು ಹೇಗೆ 
ಅಳವಡಿಸಿರಬಹುದೆಂಬುದನ್ನು ತಿಳಿಯಲು ವಾಟ್ಟನ್ ಮತ್ತು ಕ್ರಿಕ್ ಎಂಬುವರು 
೧೯೫೩ರಲ್ಲಿ ಆ ವಸ್ತುವಿಗೆ ಸಂಬಂಧಿಸಿದ ಸಂಶೋಧನಾ ಸಾಧನೆ ಮತ್ತು ಸಾಹಿತ್ಯ 


ತಳಿವಿಜ್ಞಾನ 


೧೨೪೯ 


ಗಳನ್ನು ಅಧ್ಯಯನಮಾಡಿ ಡಿಎನ್ಎ ಅಣುವಿನ ರಚನೆಯನ್ನು ಪ್ರಕಟಿಸಿ ಸಿದ್ದಾಂತ 
ವನ್ನು ನಿರೂಪಿಸಿದರು . ಇವರ ಸಿದ್ದಾಂತದ ದೃಷ್ಟಿಯಲ್ಲಿ ಆ ಅಣುವು ಬಂದು 
ಅತ್ಯಂತ ನೀಳವಾದ ನೂಕೈಯೋಟೈಡುಗಳ ಸುರುಳಿಸೋಪಾನ ಅಥವಾ 
ದ್ವಿಸರ್ಪಿಲ ( ಚಿತ್ರ -೮), ಒಂದು ಅತ್ಯಂತ ನೀಳವಾದ ಏಣಿಯನ್ನು ಸುರುಳಿಯೋಪಾದಿ 
ಯಲ್ಲಿ ಸುತ್ತಿದರೆ ಹೇಗೋ ಹಾಗೆ ಅದರ ರಚನೆ. ಏಣಿಯ ಪ್ರತಿಕಂಬ ಅಥವಾ 
ತಂತುವಿನಲ್ಲಿ ( ಚಿತ್ರ -೯) ಫಾಸ್ಟಾರಿಕ್ ಆಮ್ಲ ಮತ್ತು ಸಕ್ಕರೆಗಳು ಪಠ್ಯಾಯವಾಗಿ 
ಅಳವಡಿಸಿರುವುದೇ ಅಲ್ಲದೆ, ಅವು ಪರಸ್ಪರಕೂಡಿಕೊಂಡಿರುತ್ತವೆ. ಪ್ರತಿ ತಂತುವಿನ 
ಸಕ್ಕರೆ ಅಣುವಿನೊಂದಿಗೆ ಪ್ಯೂರೀನ್ ಮತ್ತು ಪಿರಿಮಿಡೀನು ಪ್ರತ್ಯಾಮ್ಲಗಳು 
ಕೂಡಿ ಒಳಕ್ಕೆ ಚಾಚಿರುತ್ತವೆ. ಮತ್ತು ಒಂದು ಪ್ಯೂರೀನಿನೊಡನೆ ಒಂದು 
ಪಿರಿಮಿಡೀನು ಜಲಜನಕ ಬಂಧಗಳ ಸಹಾಯದಿಂದ ಜೋಡಿಗೂಡಿರುತ್ತದೆ. ಈ 
ಕಾರಣದಿಂದಲೇ ಸುರುಳಿಸೋಪಾನದ ಕಂಬಗಳು ಸಮಾನಾಂತರವಾಗಿರುತ್ತವೆ. 
ಡಿಎನ್‌ಎ ರಚನೆಯ ಮಾದರಿಯಲ್ಲಿ ಎಡೆನೀನು ( A ) ಥೈ ಮೀನಿನೊಡನೆಯ ( T) 
ಮತ್ತು ಸೈಟೋಸೀನು ( C) ಗ್ರಾನೀನಿನೊಡನೆಯೂ ( G) ಜೊತೆಗೂಡುತ್ತದೆ. ಈ 
ವೈಶಿಷ್ಟ್ಯವನ್ನು ದೃಢಪಡಿಸಲು ವಿವಿಧ ಜೀವರಾಶಿಗಳ ಡಿಎನ್‌ಎ ಯ ರಾಸಾಯನಿಕ 
ಅಧ್ಯಯನಗಳಿಂದ ಬಂದಿರುವ ಫಲಿತಾಂಶಗಳೇ ಸಾಕ್ಷಿ . ಒಂದೊಂದರಲ್ಲಿ ನಾಲ್ಕು 
ಪ್ರತ್ಯಾಮ್ಲಗಳ ಶೇಕಡ ಪರಿಣಾಮವು ಬಹು ವ್ಯತ್ಯಾಸವಾಗಿದ್ದರೂ , ಎಡನೀನಿನ 
ಪರಿಮಾಣವು ಥೈಮೀನಿನ ಪರಿಮಾಣದಷ್ಟಿದ್ದರೆ, ಗ್ರಾನೀನಿನ ಪರಿಮಾಣವು 
ಸೈಟೋಸೀನಿನ ಪರಿಮಾಣಕ್ಕೆ ಸಮನಾಗಿರುತ್ತದೆ. 

ಪ್ರತ್ಯಾಮ್ಲಗಳ ವಿಶಿಷ್ಟ ಹಾಗೂ ವಿಚಿತ್ರ ವಿಧಾನದ ವಿನ್ಯಾಸದಲ್ಲಿ ಒಂದು 
ಸ್ವಾರಸ್ಯವಿದೆ. ಇಲ್ಲಿ ಒಂದು ಸರಪಳಿ ಮತ್ತೊಂದರ ಪೂರಕ. ಅಂದರೆ ಒಂದು 
ಶ್ರೇಣಿಯ ಪ್ರತ್ಯಾಮ್ಲಗಳ ಕ್ರಮಾನುಗತಿಯಿಂದ ಮತ್ತೊಂದರ ಪ್ರತ್ಯಾಮ್ಲಗಳ 
ಕ್ರಮಾನುಗತಿಯನ್ನು ತಿಳಿಯಬಹುದು : 


+ - A T C C GT A A G T T T C T A T C C G GT AA ........ 

| | | | | | | | | | | | | | | | | | | | | | | 
**** ** L VO VLI VVVIVIV VLL - + 


“ ವಾಟ್ಟನ್ - ಕ್ರಿ ಕ್ ” ರವರ ಡಿಎನ್ಎ ಅಣುವಿನ ಮಾದರಿಯು ಅಸಾಧಾರಣ 
ಹಾಗೂ ಅದ್ಭುತಮಯವಾಗಿದ್ದರೂ , ಜೀನಿ ವಿಕೃತಿ ಮತ್ತು ಜೀನಿ ದ್ವಿಪ್ರತಿಗೊಳ್ಳುವಿಕೆ 
ಯನ್ನು ಸುಲಭವಾಗಿ ವಿವರಿಸುವುದಾಗಿದ್ದರೂ , ಜೀವಜ್ಞಾನಿಗಳು ಹೊಸದರಲ್ಲಿ 
ಇದನ್ನು ಸುಲಭವಾಗಿ ಒಪ್ಪಲಿಲ್ಲ. ಎರಡು ಮೂರು ಲಕ್ಷಕ್ಕೂ ಹೆಚ್ಚು ನ್ಯೂಕ್ಲಿಯೊ 
ಟೈಡುಗಳಿಂದ ಕೂಡಿದ ಡಿಎನ್ಎ ಅಣುವು ತನ್ನ ಸುರುಳಿಯನ್ನು ಬಿಚ್ಚಿಕೊಂಡು, 
ಮರಿ ಶ್ರೇಣಿಯನ್ನು ಸಂಶ್ಲೇಷಿಸಿಕೊಂಡು ಮತ್ತೆ ಸುರುಳಿ ಸುತ್ತಿಕೊಳ್ಳುವುದು ಹೇಗೆ 


19 . 


೧೨೫೦ 

ಪ್ರಬುದ್ಧ ಕರ್ಣಾಟಕ 
ಸಾಧ್ಯವೆಂದು ಟೀಕಿಸಿದರು. ಅತ್ಯಂತ ಜಟಿಲಸ್ವರೂಪಿಯಾದ ಈ ಅಣುವು 
ಇಷ್ಟೊಂದು ಸರಳ ರೀತಿಯಲ್ಲಿ ಇರಲಾರದೆಂದು ಅಲ್ಲಗಳೆದರು . 

ಡಿಎನ್‌ಎ ಯ ದ್ವಿಸರ್ಪಿಲದ ಬಗ್ಗೆ ಟೀಕೆ ವಿರೋಧಗಳು ಏಳುತ್ತಿದ್ದಂತೆಯೇ 
* ವಾಟ್ಟನ್ - ಕ್ರಿಕ್ ” ರವರ ವಾದವನ್ನು ಅನುಮೋದಿಸುವ ಸಾಕ್ಷಾಧಾರಗಳು 
ಹೊರಬಿದ್ದು ವು . ಮಸಲ್ಸನ್ ಮತ್ತು ಅವನ ಸಹ ಸಂಶೋಧಕರು ೧೯೫೮ರಲ್ಲಿ 
ಎಸ್‌ಚೆರೀಷಿಯಾ ಬ್ಯಾಕ್ಟಿರಿಯಾಗಳನ್ನು ರೇಡಿಯೋ ಆಕ್ಟಿವ್ ಸಾರಜನಕ ವಾತಾ 
ವರಣದಲ್ಲಿ ಬೆಳೆಸಿ , ಮೂರು ನಾಲ್ಕು ಪೀಳಿಗೆಗಳ ಡಿಎನ್‌ಎಗಳನ್ನು ಅಧ್ಯಯನಮಾಡಿ 
ಆ ಅಣುವು ದ್ವಿಪ್ರತಿಗೊಳ್ಳುವ ರೀತಿ ನೀತಿಗಳನ್ನು ವಿವರಿಸಿದರು. ಟೀಯಲರ್ 
ಮತ್ತು ಅವನ ಸಂಗಡಿಗರು ೧೯೬೩ರಲ್ಲಿ ಸಸ್ಯದ ಕೋಮೋಸೋಮುಗಳಿಗೆ 
ರೇಡಿಯೋ ಆಕ್ಟಿವ್ ಜಲಜನಕವನ್ನು ಕೊಟ್ಟು ನಡೆಸಿದ ಸಂಶೋಧನೆಗಳಿಂದ 
ಮೆಸೆಲ್ಸನ್‌ರವರ ನಿರ್ಣಯವನ್ನು ಪುಷ್ಟಿಕರಿಸಿದರು. 

ವಾಟ್ಸನ್ , ಕ್ರಿಕ್ , ಡೆಲ್ ಬೂಕ್ ಮತ್ತು ಸೈಂಟ್ ಮೊದಲಾದವರು ಡಿ 
ಎನ್ಎ ಅಣುವು ದ್ವಿಪ್ರತಿಗೊಳ್ಳುವ ನೀತಿನಿಯಮಗಳನ್ನು ವಿವರಿಸಿದ್ದಾರೆ. ಈ 
ನಿಯಮದ ಪ್ರಕಾರ ದ್ವಿಪ್ರತಿಗೊಳ್ಳುವ ಕಾಲ ಸನ್ನಿಹಿತವಾದಾಗ ಈ ಸುರುಳಿ 
ಸೋಪಾನವು ಒಂದು ಕಡೆಯಿಂದ ಕ್ರಮವಾಗಿ ಬಿಚ್ಚಿ ಕೊಳ್ಳುತ್ತಾ ಹೋಗುತ್ತದೆ. 
ಹಾಗೆ ಬಿಡಿಯಾದ ಮೂಲಶ್ರೇಣಿಯ ಪ್ರತ್ಯಾಮ್ಲ ಗಳು ತಮ್ಮ ಸುತ್ತಮುತ್ತಲಿರುವ 
ನ್ಯೂಕ್ಲಿಯೋಟೈಡುಗಳ ಉಗ್ರಾಣದಿಂದ, ತಮಗೆ ಸೂಕ್ತ ಹಾಗೂ ಅನುಗುಣವಾದ 
ನೂಕೈಯೋಟೈಡುಗಳನ್ನು ಆಕರ್ಷಿಸುತ್ತವೆ. ಉದಾಹರಣೆಗೆ, ಎಡನೀನು 
ಥೈ ಮೀನನ್ನೂ , ಗ್ರಾನೀನು ಸೈಟೊಸೀನನ್ನೂ ಆಕರ್ಷಿಸುತ್ತವೆ. ಹಾಗೆಯೇ 
ಥೈ ಮೀನೂ ಮತ್ತು ಸೈಟೊಸೀನುಗಳೂ ಕೂಡ. ಹೀಗೆ ಮೂಲಶ್ರೇಣಿಯೊಡನೆ 
ಹೊಸ ಪೂರಕ ಶ್ರೇಣಿಯು ರೂಪುಗೊಂಡು ಡಿಎನ್ಎ ಅಣುವು ದ್ವಿಪ್ರತಿಗೊಳ್ಳುತ್ತದೆ. 

ಜೀವಕೋಶದಲ್ಲಿ ಅತ್ಯಂತ ಸರಳ ವಸ್ತುಗಳಿಂದ ನ್ಯೂಕ್ಲಿಯೋಟೈಡುಗಳು 
ನಿರ್ಮಾಣವಾಗುವುದರಿಂದ ಹಿಡಿದು ಡಿಎನ್ಎ ಅಣುವಿನ ಸಂಶ್ಲೇಷಣೆಯಾಗುವ 
ವರೆಗೆ ನಡೆಯುವ ಕಾಠ್ಯ ಚಟುವಟಿಕೆಗಳು ಪರಿಚಯವಾದ ಮೇಲೆ ಜೀವರಸಾಯನ 
ಶಾಸ್ತ್ರಜ್ಞರು ಮತ್ತು ತಳಿವಿಜ್ಞಾನಿಗಳು ಅವುಗಳನ್ನು ಪ್ರಾಯೋಗಿಕವಾಗಿ ಸಂಶ್ಲೇಷಿ 
ಸುವ ಕಾರದಲ್ಲಿ ನಿರತರಾದರು . ಕಳೆದ ೧೫ ವರ್ಷಗಳಿಂದೀಚೆಗೆ ವಿಜ್ಞಾನಿಗಳು 
ನ್ಯೂಕ್ಲಿಯೋಟೈಡುಗಳನ್ನು ಪ್ರಯೋಗಮಂದಿರದಲ್ಲಿ ಸಂಶ್ಲೇಷಿಸುವುದರಲ್ಲಿ ಸಿದ್ದಿ 
ಪಡೆದಿದ್ದಾರೆ. ಒಚಾವ ಮತ್ತು ಕೊರೆನ್ಬರ್ಗ್ ಎಂಬವರು ಪ್ರತ್ಯೇಕವಾಗಿ ಆರ್ 
ಎನ್ಎ ಮತ್ತು ಡಿಎನ್‌ಎ ಗಳನ್ನು ಅನುಕ್ರಮವಾಗಿ ನಿರ್ಮಾಣಗೊಳಿಸಿದ್ದಾರೆ. 
ಜೀವದ ಮೂಲವಾದ ಡಿಎನ್ಎಯನ್ನೇ ಪ್ರಾಯೋಗಿಕವಾಗಿ ಸೃಷ್ಟಿಸಿರುವುದು 
ವಿಸ್ಮಯಕಾರಿಯ ಸಾಧನೆಯೇ ಅಲ್ಲದೆ ಅದು ಉಜ್ವಲ ಭವಿಷ್ಯದಿಂದ ಕೂಡಿದೆ. 
ಕೃತಕವಾಗಿ ಸೃಷ್ಟಿಸಿದ ಡಿಎನ್ಎ ಯನ್ನು ಜೀವಕೋಶಗಳಿಗೆ ತುಂಬುವ ಸಾಧನೆಗಳು 


ತಳಿವಿಜ್ಞಾನ 


೧೨೫೧ 


ಸಿದ್ದಿಯನ್ನು ಪಡೆದರೆ ಜೀವನಿರ್ಮಾಣದ, ಜೀವವಿಕಾಸದ ಮತ್ತು ಮಾನವನ 
ಉಜ್ವಲಭವಿಷ್ಯದ ಸೂತ್ರಗಳು ವಿಜ್ಞಾನಿಗಳ ಕರಗತವಾದಂತೆಯೇ , 

ಜೀವಿಗಳ ಗುಣಲಕ್ಷಣಗಳನ್ನು ರೂಪಿಸುವಿಕೆ, ಎನ್‌ಜೈಮುಗಳೇ ಮೊದ 
ಲಾದ ಸಸಾರಜನಕ ವಸ್ತುಗಳ ಸಂಶ್ಲೇಷಣೆ ಮತ್ತು ಜೀವಕೋಶದಲ್ಲಿ ಜರುಗುವ 
ಕಾಠ್ಯ ಚಟುವಟಿಕೆ ಮೊದಲಾದುವುಗಳನ್ನು ಜೀನಿರೂಪದ ಡಿಎನ್‌ಎ ಎಂಬ 
ರಾಸಾಯನಿಕ ಅಣುವು ಹೇಗೆ ನಿರ್ದೇಶಿಸುತ್ತದೆ ಎಂಬುವುಸ್ಪಷ್ಟವಾಗುತ್ತಾ ಬಂದಿವೆ . 
ಈ ಸಸಾರಜನಕ ವಸ್ತುಗಳು ಅಸಂಖ್ಯಾತ ಅಮೀನೋ ಆಮ್ಲ ಗಳಿಂದ ಕೂಡಿ 
ರೂಪುಗೊಂಡಂತವು. ಡಿಎನ್‌ಎಯು ಸೀಮಿತವಾಗಿರುವುದು ನ್ಯೂಕ್ಲಿಯಸಿನ 
ಒಳಗೆ, ಕ್ರೋಮೋಸೋಮುಗಳಲ್ಲಿ, ಸಸಾರಜನಕ ವಸ್ತುವಿನ ಸಂಶ್ಲೇಷಣೆಯಾಗು 
ವುದು ನ್ಯೂಕ್ಲಿಯಸಿನ ಹೊರಗೆ, ಕೋಶಿಕ ದ್ರವ್ಯದಲ್ಲಿ ; ಮುಖ್ಯವಾಗಿ ಅತ್ಯಂತ 
ಸೂಕ್ಷ್ಮಕಣಗಳಂತಿರುವ ರೈಬೋಸೋಮುಗಳಲ್ಲಿ , ಅಸಂಖ್ಯಾತ ಸಸಾರಜನಕ 
ವಸ್ತುಗಳ ಪೈಕಿ ಇಂತಹದೇ ಆದ ಸಸಾರಜನಕವು ಸೃಷ್ಟಿ ಯಾಗಬೇಕಾದರೆ 
ಡಿಎನ್‌ಎಯು ಸಂದೇಶವನ್ನು ಕಳುಹಿಸಬೇಕು. ಅದರಂತೆ ಜೀವಕೋಶದಲ್ಲಿ 
ಸಸಾರಜನಕ ವಸ್ತುವಿನ ಸಂಶ್ಲೇಷಣೆಯಾಗಬೇಕು. ಈ ಜೀನಿ ಸಂದೇಶಗಳು 
ಜೀನಿ ಸಂಕೇತಸೂತ್ರ ಅಥವಾ ಜೀನಿಲಿಸಿ ( Genetic code) ಗಳ ರೂಪದಲ್ಲಿ 
ಡಿಎನ್ಎ ಅಣುವಿನಿಂದ ಸಸಾರಜನಕ ವಸ್ತುವಿನ ಸಂಶ್ಲೇಷಣಾ ಕ್ಷೇತ್ರಕ್ಕೆ 
ಸಾಗಬೇಕು. 

ಡಿಎನ್‌ಎಯ ಸಂದೇಶದಂತೆ ಸಸಾರಜನಕ ವಸ್ತುವು ಸಂಶ್ಲೇಷಣೆಯಾಗುವುದು 
ಆರ್‌ಎನ್ಎಗಳ ನೆರವಿನಿಂದಲೇ ಈ ಕಾವ್ಯದಲ್ಲಿ ಕಂಕಣ ಬದ್ಧರಾಗಿರುವ ಆರ್ 
ಎನ್‌ಎಗಳಲ್ಲಿ ಮೂರುವಿಧ: ( ೧) ದೂತ ಆರ್‌ಎನ್ಎ ( Messenger RNA), 
( ೨) ರೈಬೊಸೋಮಿನ ಆರ್‌ಎನ್‌ಎ ( Ribosomal RNA ) ಮತ್ತು ( ೩) ಕೋಶಿಕ 
ದ್ರವ್ಯದಲ್ಲಿ ವ್ಯಾಪಕವಾಗಿರುವ ವಾಹಕ ಆರ್‌ಎನ್‌ಎ ( Transfer RNA) ಈ 
ಒಂದೊಂದು ಆರ್‌ಎನ್ಎಯೂ ತನ್ನ ಗಾತ್ರ , ರಚನೆ, ತೂಕ ಮತ್ತು ಕರ್ತವ್ಯ 
ಗಳಲ್ಲಿ ವಿಶಿಷ್ಟವಾಗಿರುತ್ತದೆ. ಹಿಂದೆ ತಿಳಿಸಿದಂತೆ ಆರ್‌ಎನ್‌ಎಯಲ್ಲಿ ರೈಬೋಸ್ 
ಸಕ್ಕರೆ, ಮತ್ತು ಥೈಮೀನು ವಿಶಿಷ್ಟವಾಗಿರುವುದೇ ಅಲ್ಲದೆ, ಡಿಎನ್‌ಎಯ 
ದ್ವಿಸರ್ಪಿಲದ ಎರಡು ನ್ಯೂಕ್ಲಿಯೊಟೈಡುಗಳ ತಂತುಗಳಿಗೆ ಬದಲಾಗಿ ಅದರಲ್ಲಿ 
ಒಂದೇ ಒಂದು ತಂತು ಇರುತ್ತದೆ. 

ಡಿಎನ್‌ಎಯ ಯಾವುದೋ ಒಂದು ಭಾಗವು ಒಂದು ವಿಶಿಷ್ಟವಾದ ಸಸಾರ 
ಜನಕ ವಸ್ತುವಿನ ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತದೆಯೆಂದು ಇಟ್ಟುಕೊಳ್ಳೋಣ. 
ಅಂತಹ ಸಂದರ್ಭದಲ್ಲಿ ಮೊಟ್ಟಮೊದಲು ಒಂದು ದೂತ ಆರ್‌ಎನ್‌ಎಯು ನ್ಯೂಕ್ಕೆ 
ಯಸಿನಲ್ಲಿ ಸೃಷ್ಟಿಯಾಗುತ್ತದೆ. ಇದರ ಸೃಷ್ಟಿಯಾಗುವುದು ಡಿಎನ್ಎ ಅಣುವಿನ 
ನಿರ್ದಿಷ್ಟ ಭಾಗದ ಪಾಶ್ವದಲ್ಲಿಯೇ . ಆ ಡಿಎನ್ಎ ಅಣುವಿನ ದ್ವಿಸರ್ಪಿಲದ ತಂತು 


೧೨೫೨ 


ಪ್ರಬುದ್ಧ ಕರ್ಣಾಟಕ 


TTG 


AA 


TTA 


TGT 


AA 


SAAC 


GGCUTTG 


AAT 


CGC CC 
GCGAGG 


AC 


TTT 

HTTA 
AAA ATTT AAT 


ACA 


GGG 


* ಡಿಎನ್‌ ಸರ್ಜಲ 


UNG 


you 


GU GUUGGU 

| | 
.. . 


AC 


UUG 


CGC 


GGU UUU 


UUU 


UUU 


UUU 


UUA 


* 


' 


fre 


8 ದೂತ ಆರ್‌ಎನ್‌ಎ 


ಭೂತ ಆರ್‌ಎನ್ಎ 


VUA 


A UUGUGU GUU GGU ACA CGCGGU DU 


VUG 


UUG 


UCH 


GGU UUU 


AAC CCG 


UUU UUA 


| CÁC 


Ccc 


| 


| 


| 


| 


ಸೇರಿವಯ 


ಸಸಾರ ಜನಕ 


THR 


IHR PRO - LEULEULEUHVALHOysty , 


ವಾಹಕ ಆನ್‌ಬನ್ ಇ 


10000 


EvER. 


UGU 


UGU GUUGGUACA CGC GGU 


UUU 


UUU UUA 


CAC 


MC CCG UUGUUA UUGUGU GUU GOU 


ccc 


ಸೈಬೊಸೋಡು 


ಚಿತ್ರ ೧೦ , ಜೀವಕೋಶದಲ್ಲಿ ಸಸಾರಜನಕ ವಸ್ತುವಿನ ಸಂಶ್ಲೇಷಣೆಯ ರೇಖಾಹಂತಗಳು . 


ಗಳು ತಾತ್ಕಾಲಿಕವಾಗಿ ಸುರುಳಿ ಬಿಚ್ಚಿಕೊಂಡು ಬೇರ್ಪಡುತ್ತವೆ ಮತ್ತು ಅವುಗಳಲ್ಲಿ 
ಒಂದು ತಂತು ಪ್ರಮಾಣ ಫಲಕವಾಗುತ್ತದೆ. ಹಾಗೆ ಬೇರ್ಪಟ್ಟ ಒಂದು ತಂತುವಿನ 
ಪಾರ್ಶ್ವದಲ್ಲಿ ಆರ್‌ಎನ್‌ಎಗೆ ಸಂಬಂಧಿಸಿದ ನ್ಯೂಕ್ಲಿಯೋಟೈಡುಗಳು ಪೂರಕದ ಸರಣಿ 
ಯಂತೆ ಅಳವಡಿಸಿ ಒಂದು ಆರ್‌ಎನ್‌ಎಯ ತಂತುವುನಿರ್ಮಾಣವಾಗುತ್ತದೆ. ೧೦ 
ನೆಯ ಚಿತ್ರದಲ್ಲಿ ಕಾಣುವಂತೆ ದ್ವಿಸರ್ಪಿಲದ ಒಂದು ತಂತುವಿನಲ್ಲಿ T T G G G C 
A A C A AT A A C ಇತ್ಯಾದಿ ನ್ಯೂಕ್ಲಿಯೋಟೈಡುಗಳು ಅಳವಡಿಸಿದ್ದರೆ. 
ಆ ಡಿಎನ್‌ಎ ಪ್ರಮಾಣ ಫಲಕದ ತಂತುವಿನಿಂದ ( ಚಿತ್ರ ೧೦A ) ನಿರ್ಮಾಣ 
ನಾದ ದೂತ ಆರ್‌ಎನ್ಎ ಅಣುವಿನ ತಂತುವಿನಲ್ಲಿ A AC C C G U UG 
U U A U U G ಇತ್ಯಾದಿ ನ್ಯೂಕ್ಲಿಯೋಟೈಡುಗಳು ಅಳವಡಿಸಿರುತ್ತವೆ ( ಚಿತ್ರ 
೧೦B), ಅಂದರೆ, ಇಲ್ಲಿಯೂ ಒಂದು ಡಿಎನ್ಎ ಅಣುವು ದ್ವಿಪ್ರತಿಗೊಳ್ಳುವಾಗ ಹೊಸ 
ಡಿಎನ್ಎಯ ಒಂದು ತಂತುವು ನಿರ್ಮಾಣಗೊಳ್ಳುವಂತೆ ಇದ್ದರೂ ಧೈಮೀನಿಗೆ ( T) 
ಬದಲಾಗಿ ಯೂರಸಿಲ್ ( U) ನಿಂದ ಕೂಡಿದ ನ್ಯೂಕ್ಲಿಯೋಟೈಡುಗಳು ದೂತ ಆರ್ 
ಎನ್‌ಎಯಲ್ಲಿರುತ್ತವೆ. ದೂತ ಆರ್‌ಎನ್ಎಯು ಪೂರ್ಣವಾಗಿ ಸಂಶ್ಲೇಷಣೆಗೊಂಡ 
ಮೇಲೆ, ಅಂದರೆ ಮೂಲ ಡಿಎನ್‌ಎಯ ಸಂದೇಶವನ್ನು ಪಡೆದ ಮೇಲೆ, ಅದು 
ಡಿಎನ್‌ಎ ತಂತುವಿನಿಂದ ಬೇರ್ಪಡುತ್ತದೆ; ಡಿಎನ್‌ಎ ತಂತುಗಳು ಮತ್ತೆ ಸುರುಳಿ 


ತಳಿವಿಜ್ಞಾನ 


೧೨೫೩ 


ಸೋಪಾನದಂತೆ ಕೂಡುತ್ತವೆ. ದೂತ ಆರ್‌ಎನ್ಎಯು ಹೀಗೆ ಸಂದೇಶವನ್ನು 
ಹೊತ್ತು ನ್ಯೂಕ್ಲಿಯಸಿನ ಪೊರೆಯ ರಂಧ್ರಗಳ ಮೂಲಕ ಹಾಯು ಹೊರಬಂದು , 
ಕೋಶಿಕದ್ರವ್ಯದಲ್ಲಿರುವ ರೈಬೋಸೋಮುಗಳ ಮೇಲೆ ತಂಗುತ್ತದೆ ( ಚಿತ್ರ ೧೦C) 
ಸುರುಳಿ ಸುತ್ತಿದ ಜಡೆಪಿನ್ನು ಗಳಂತಿರುವ ವಾಹಕ ಆರ್‌ಎನ್‌ಎಗಳು ಜೀವಕೋಶದಲ್ಲಿ 
ರುವ ಅಮೀನೋ ಆಮ್ಲಗಳನ್ನು ಹೊತ್ತು ತಂದು ಡಿಎನ್‌ಎಯ ಸಂದೇಶಗಳಿಗೆ ಅನು 
ಸಾರವಾಗಿ ಅವುಗಳನ್ನು ಒಂದು ಸಾಲಿನಲ್ಲಿ ಜೋಡಿಸುತ್ತವೆ ( ಚಿತ್ರ ೧೦D ). ಜೀವ 
ಕೋಶದಲ್ಲಿರುವ ಕೆಲವು ವಿಶಿಷ್ಟವಾದ ಎನ್ಜೈಮುಗಳು ಹಾಗೆ ಹತ್ತಿರ ಬಂದ 
ಅಮೀನೋ ಆಮ್ಲಗಳನ್ನು ಪರಸ್ಪರ ಬಂಧಿಸುತ್ತವೆ. ಹೀಗೆ ಬಂಧನವಾಗುವಾಗ 
ಒಂದು ಅಮಿನೋ ಆಮ್ಲದ ಕಾರ್ಬಾಕ್ಸಲ್ ಗುಂಪು ಅದರ ಮುಂದಿನ ಆಮ್ಲ ದ 
ಅಮಿನೋ ಗುಂಪಿನೊಡನೆ ಕೂಡಿ ಸೆಪ್ಟೆಡ್ ಬಂಧನವೇರ್ಪಡುತ್ತದೆ. ಹೀಗೆ 
ಸಂಶ್ಲೇಷಣೆಗೊಂಡ ಸಸಾರಜನಕ ವಸ್ತುವು ರೈಬೋಸೋಮಿನಿಂದ ಬೇರ್ಪಟ್ಟು 
ಜೀವಕೋಶದ ಕಾಠ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ. 

ಪ್ರತಿಯೊಂದು ಸಸಾರಜನಕ ವಸ್ತುವು ನೂರಾರು ಅಮೀನೋ ಆಮ್ಲಗಳಿಂದ 
ಕೂಡಿದ್ದರೂ , ಅವುಗಳ ಒಂದೊಂದರ ಸ್ಥಾನಮಾನ ವಿಶಿಷ್ಟವಾದುದು. ಉದಾ 
ಹರಣೆಗೆ, ಹೀಮೋಗ್ಲೋಬಿನ್‌ನ ಅಣುವಿನಲ್ಲಿ ಅಲ್ಪ ಮತ್ತು ಬೀಟಾ ಸರಗಳಲ್ಲಿ 
ಕ್ರಮವಾಗಿ ೪೨೩ ಮತ್ತು ೪೩೮ ಪ್ರತ್ಯಾಮ್ಲಗಳನ್ನುಳ್ಳ ನ್ಯೂಕ್ಲಿಯೋಟೈಡುಗಳಿರು 
ಇವೆ (೧೨೩೯ನೆಯ ಪುಟ ನೋಡಿ). ಇಷ್ಟು ಉದ್ದವಾದ ಸಸಾರಜನಕ ವಸ್ತುವು 
ಸಂಶ್ಲೇಷಣೆಗೊಳ್ಳಬೇಕಾದರೆ ಅಷ್ಟೇ ಉದ್ದದ ದೂತ ಆರ್‌ಎನ್ಎಯ 
ಇರಬೇಕು. ದೂತ ಆರ್‌ ಎನ್‌ಎಯಲ್ಲಿ ಹುದುಗಿರುವ ಸಂದೇಶವನ್ನು ರೈಬೋ 
ಸೋಮಿನ ಹಾಗೂ ವಾಹಕ ಆರ್‌ಎನ್‌ಎಗಳು ಅರ್ಥಮಾಡಿಕೊಳ್ಳಬೇಕು. 
ಆಗಲೇ ಸಂದೇಶಕ್ಕೆ ತಕ್ಕಂತೆ ಸಸಾರಜನಕ ವಸ್ತುವಿನ ಸಂಶ್ಲೇಷಣೆಯಾಗುತ್ತದೆ. 
ನ್ಯೂಕ್ಲಿಯಿಕ್ ಆಮ್ಲದ ಭಾಷೆಯು ಸಸಾರಜನಕ ವಸ್ತುವಿನ ಭಾಷೆಯಾಗಿ 
ಪರಿವರ್ತನೆ ಹೊಂದುತ್ತದೆ. 

ಜೀವಕೋಶದ ಜಗತ್ತಿನಲ್ಲಿ ಪ್ರಚುರದಲ್ಲಿರುವ ಜೀವದ ಭಾಷೆಯನ್ನು ಈ 
ಮರ್ತ್ಯಲೋಕದ ವಿಜ್ಞಾನಿಗಳು ಅರ್ಥಮಾಡಿಕೊಳ್ಳುವ ಹಾದಿಯನ್ನು ಮೆಟ್ಟಿ 
ದ್ದಾರೆ. ಕೇವಲ ನಾಲ್ಕು ಲಿಪಿಗಳಿಂದ ಕೂಡಿದ ( A : ಎಡಿನೀನ್ , C : ಸೈಟೋಸೀನ್ 
G : ಗ್ರಾನೀನ್ ಮತ್ತು U : ಯುರಸಿಲ್ ಎಂಬ ಪ್ರತ್ಯಾಮ್ಲ ಗಳಿಂದ ಕೂಡಿದ 
ನ್ಯೂಕ್ಲಿಯೋಟೈಡುಗಳು) ಜೀವ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ತಳಿ 
ಶಾಸ್ತ್ರಜ್ಞರು ತರ್ಕಬದ್ಧವಾದ ಕೆಲವು ವಾದಗಳನ್ನು ಮುಂದಿಟ್ಟಿದ್ದಾರೆ. ಅವುಗಳಲ್ಲಿ 
ಕ್ರಿಕ್ ಎಂಬುವನು ಸೂಚಿಸಿರುವ ಸಿದ್ದಾಂತವು ಎಲ್ಲರ ಒಪ್ಪಿಗೆಯನ್ನೂ ಪಡೆದಿದೆ. 
ಅದರ ಪ್ರಕಾರ ಜೀವಿಯ ಸಸಾರಜನಕ ವಸ್ತುವಿನಲ್ಲಿ ಸುಮಾರು ೨೦ ಅಮೀನೋ 
ಆಮ್ಲಗಳಿರುವುದರಿಂದ, ಒಂದೊಂದು ಆಮ್ಲದ ಘಟಕದ ಸಂಕೇತವು ಮೂರು 


೧೨೫೪ 

ಪ್ರಬುದ್ಧ ಕರ್ಣಾಟಕ 
ಪ್ರತ್ಯಾಮ್ಲಗಳ ಲಿಪಿಗಳಿಂದ ಕೂಡಿರುತ್ತದೆ. ಉದಾಹರಣೆಗೆ UUU, CGC, 
GAU, GGC ಇತ್ಯಾದಿ. ಅಂತಹ ಒಂದು ತ್ರಿವಳಿ ಲಿಪಿಗೆಕೋಡಾನ್ ( Codon) 
ಎಂದು ಹೆಸರು. ನಾಲ್ಕು ಲಿಪಿಗಳಿಂದಕೂಡಿರುವ ಈ ಭಾಷೆಯಲ್ಲಿ ೬೪ಕೋಡಾನು 
ಗಳು ಇರುವ ಸಾಧ್ಯತೆಯಿದೆ. ಒಂದೊಂದು ತ್ರಿವಳಿ ಲಿಪಿಯೂ ಒಂದೊಂದು 
ಅಮೀನೋ ಆಮ್ಲದ ಸಂಕೇತಸೂತ್ರ, 

ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಮಿಲ್ಲರ್ , ಒಚಾವ, ನಿರೆನ್ಬರ್ಗ್, 
ಪೊನ್ನಂಪೆರು , ಬೊರಾನಾ ಮೊದಲಾದವರು ಆನುವಂಶಿಕ ಲಿಪಿಗಳನ್ನು ಅರ್ಥ 
ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೊಂದು ಅಮಿನೋ ಆಮ್ಲ ಕ್ಕೂ 
ಯಾವ ಯಾವ ತ್ರಿವಳಿಸೂತ್ರಗಳಿರುವುದೆಂಬುದನ್ನು ಕಂಡುಹಿಡಿಯುತ್ತಿದ್ದಾರೆ. 
ಇವರ ಪರಿಶೋಧನೆಗಳಿಂದ ಈ ಕೆಳಗಿನ ಅಂಶ ದೃಢಪಟ್ಟಿದೆ. ದೂತ ಆರ್‌ಎನ್ಎ 
ಯಲ್ಲಿ UUU ಎಂಬ ತ್ರಿವಳಿಲಿಪಿಗಳಿರುವ ಕಡೆಗಳಲ್ಲೆಲ್ಲಾ AAA ಎಂಬ ತ್ರಿವಳಿಲಿಪಿ 
ಯುಳ್ಳ ವಾಹಕ ಆರ್‌ಎನ್ಎಯು ಫಿನೈಲ್ ಅಲನೀನ್ ಎಂಬ ಆಮ್ಲ ವನ್ನೇ ಹೊತ್ತು 
ತಂದು ಅದನ್ನು ಅಲ್ಲಿ ನೆಲೆಗೊಳಿಸುತ್ತದೆ. ಹಾಗೆಯೇ CCC ಎಂಬಕೋಡಾನು 
ಗಳಿರುವ ಕಡೆ GGG ವಾಹಕ ಆರ್‌ಎನ್ಎಯು ಪೋಲೀನ್ ಅಮಿನೋ ಆಮ್ಲ 
ವನ್ನು ಪಾಲಿಸೆಸ್ಸೆಡು ಸರಪಳಿಯಲ್ಲಿ ಸ್ಥಾಪಿಸುತ್ತದೆ. ಅಂದರೆ ಒಂದೊಂದು 
ಕೋಡಾನಿಗೂ ಒಂದೊಂದು ವಿಶಿಷ್ಟವಾದ ವಾಹಕ ಆರ್‌ಎನ್‌ಎಯ ಸಂಗಾತಿಯು 
ಇರುತ್ತದೆ. ಹಾಗೆಯೇ ಅವು ಒಂದೊಂದೂ ವಿಶಿಷ್ಟವಾದ ಅಮೀನೋ ಆಮ್ಲವನ್ನು 
ಕರೆತರುವ ಕಾರಭಾರವನ್ನು ಹೊತ್ತಿರುತ್ತವೆ. 

ಒಂದೆರಡು ಕೋಡಾನುಗಳಿಗೆ ಉದಾಹರಣೆಗೆ, ಮೆಥಿಯೋನೀನ್ ಮತ್ತು 
ಟ್ರಪ್ರೊಫೇನ್‌ -ಕೇವಲ ಒಂದೊಂದೇ ಕೋಡಾನು ವಿಶಿಷ್ಟವಾಗಿರುವಂತಿದೆ. 
ಟ್ರಪ್ರೊಫೇನಿನ ಕೋಡಾನು ಕೇವಲ UGG , ದೂತ ಆರ್‌ಎನ್ಎಯ ಮೇಲೆ 
ಇಂತಹ ಸಂಕೇತಸೂತ್ರದ ಜೀನಿಲಿಪಿಗಳಿರುವ ಕಡೆಗಳಲ್ಲೆಲ್ಲಾ ತ್ರಿಪ್ರೊಫೇನ್ 
ಮಾತ್ರ ನೆಲೆಗೊಳ್ಳುತ್ತದೆ. ಆದರೆ ಹಲವು ಅಮೀನೋ ಆಮ್ಲ ಗಳಿಗೆ ಒಂದಕ್ಕಿಂತಲೂ 
ಹೆಚ್ಚಾದ ತ್ರಿವಳಿ ಜೀನಿಲಿಪಿಗಳಿರುವುವೆಂದು ವಿಜ್ಞಾನಿಗಳು ವಿವರಣೆ ಕೊಟ್ಟಿದ್ದಾರೆ. 
- ಮೂಲ ಡಿಎನ್ಎ ಅಣುವು ದ್ವಿಪ್ರತಿಗೊಳ್ಳುವಾಗ, ಅದರ ಪ್ರತ್ಯಾಮ್ ಗಳ 
ಕ್ರಮಾನುಗತಿಯಲ್ಲಿ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಬದಲಾವಣೆಗಳುಂಟಾಗಬಹುದು. 
ಅಥವಾ ತನ್ನ ಸಂದೇಶ ಸೂತ್ರವನ್ನು ದೂತ ಆರ್‌ಎನ್ಎಯಲ್ಲಿ ಮುದ್ರೆಯೊತ್ತು 
ವಾಗಲೂ ವ್ಯತ್ಯಾಸಗಳುಂಟಾಗಬಹುದು. ಅಂದರೆ ಒಂದು ಪ್ರತ್ಯಾಮ್ಲವು ಲೋಪ 
ನಾಗಬಹುದು ಅಥವಾ ಒಂದರ ಬದಲು ಮತ್ತೊಂದು ಹೊಸದಾಗಿ ಬರಬಹುದು. 
ಉದಾಹರಣೆಗೆ , " ಕವನ ” ಎಂಬ ಸಂಕೇತಸೂತ್ರವನ್ನು ಟೈಪುಮಾಡುವಾಗ 
ಕಕಾರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರವನ್ನು ಟೈಪು ಮಾಡಿದರೆ ಅವು ಅರ್ಥರಹಿತ 
ವಾಗಿರಬಹುದು (" ನವನ ”, “ ಖವನ ” ಇತ್ಯಾದಿ) ಅಥವಾ ಮತ್ತೊಂದು ಬಗೆಯ 


೧೨೫೫ 


ತಳಿವಿಜ್ಞಾನ 
ಅರ್ಥಸೂಚಕ ಪದವಾಗಬಹುದು ( ಭವನ , ಪವನ, ದವನ ಇತ್ಯಾದಿ). ಹೀಗೆಯೇ 
ತ್ರಿವಳಿಯ ಎರಡನೆಯ ಹಾಗೂ ಮೂರನೆಯ ಲಿಪಿಗಳು ಬದಲಾವಣೆ ಹೊಂದ 
ಬಹುದು. ಇಂತಹ ಬದಲಾವಣೆಗಳಿಂದ ಕೂಡಿದ ದೂತ ಆರ್‌ಎನ್‌ಎಗಳಲ್ಲಿ 
ಸಂದೇಶ ಸೂತ್ರದ ಅರ್ಥವೇ ಬೇರೆಯಾಗಿರುತ್ತದೆ. ತತ್ಪರಿಣಾಮವಾಗಿ ಸಸಾರಜನಕ 
ವಸ್ತುವಿನ ಸ್ವರೂಪವೇ ಬದಲಾವಣೆಯಾಗುತ್ತದೆ ; ( ವಿವಿಧ ರೂಪದ ಹೀರೋ 
ಗ್ಲೋಬಿನ್ : ೧೨೪೦ನೆಯ ಪುಟ ನೋಡಿ). ಅಥವಾ ನಿರ್ಮಾಣವಾಗಬೇಕಾಗಿದ್ದ 
ಸಸಾರಜನಕ ವಸ್ತುವು ಲೋಪವಾಗುತ್ತದೆ. 

ಫ್ರಾನ್ಸ್ ದೇಶದ ಜಾಕೋಬ್ ಮತ್ತು ಮೊನೋದ್ ಎಂಬುವರು ಜೀನಿಯ 
ಕ್ರಿಯಾ ಚಟುವಟಿಕೆಯನ್ನೇ ನಿಯಂತ್ರಿಸುವ ಒಂದು ಸಂಯಂತ್ರವನ್ನು ಒಂದು 
ಬ್ಯಾಕ್ಟಿರಿಯಾದಲ್ಲಿ ವಿವರಿಸಿದ್ದಾರೆ. ಅವರು ಆ ಜೀವಿಯಲ್ಲಿ ಮೂರು ಬಗೆಯ 
ಜೀವಿಗಳನ್ನು ಗುರುತಿಸಿದ್ದಾರೆ: ( ೧) ಸಂರಚನ ಜೀವಿಗಳು, (Structural genes ) 
( ೨) ಪ್ರಚಾಲಕ ಜೀನಿಗಳು ( Operons ) ಮತ್ತು (೩ ) ನಿಯಂತ್ರಕ ಜೀವಿಗಳು 
( Regulator genes ), ಸಂರಚನಜೀನಿಗಳು ದೂತ ಆರ್‌ಎನ್‌ಎಗಳನ್ನು ಸೃಷ್ಟಿಸಿ 
ಸಸಾರಜನಕ ವಸ್ತುವಿನ ಸಂಶ್ಲೇಷಣೆಗಾಗಿ ಸಂದೇಶವನ್ನು ಕಳುಹಿಸತಕ್ಕವು. ಇವು 
ಗಳ ಸಮೀಪದಲ್ಲಿಯೇ ಉಪಸ್ಥಿತವಾಗಿರುವ ಜೀವಿಗಳು ದೂತ ಆರ್‌ಎನ್ಎಯ 
ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತವೆ. ಇವು ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿ 
ಸುವ " ಸ್ವಿಚ್ ” ನಂತೆ ವರ್ತಿಸುತ್ತವೆ. ನಿಯಂತ್ರಕ ಜೀನಿಗಳು ಪ್ರಚಾಲಕ ಜೀನಿ 
ಗಳ ಕಾಠ್ಯ ಚಟುವಟಿಕೆಯನ್ನು ತಡೆಗಟ್ಟುವ ವಸ್ತುವನ್ನು ಉತ್ಪಾದಿಸಿ ಪ್ರಚಾಲಕ 
ಜೀನಿಯ ಸ್ವಿಚ್ಚನ್ನು ಆರಿಸುತ್ತವೆ. 

ಆನುವಂಶಿಕ ಘಟಕವಾದ ಜೀನಿಗೂ ಮತ್ತು ರಾಸಾಯನಿಕ ಘಟಕವಾದ 
ಡಿಎನ್ಎ ಅಣುವಿಗೂ ಇರುವ ಪರಸ್ಪರ ಸಂಬಂಧ ಮತ್ತು ಜೀನಿಯ ಸೂಕ್ಷ್ಮ 
ರಚನೆಗಳ ಬಗ್ಗೆ ಸಂಶೋಧನೆಗಳು ಜರುಗಿವೆ. ಮೋರ್ಗನ್ ಮೊದಲಾದ ವಿಚಾರ 
ಸಮ್ಮತ ತಳಿವಿಜ್ಞಾನಿಗಳ ದೃಷ್ಟಿಯಲ್ಲಿ ಜೀನಿಯು ಪುನರ್‌ ಸಂಯೋಜನ ವಿಕೃತಿ 
ಮತ್ತು ಕ್ರಿಯಾತ್ಮಕವಾದ ಒಂದು ಅತ್ಯಂತ ಸಣ್ಣ ಘಟಕ . ಆದರೆ ಇತ್ತೀಚಿನ 
ಹಲವಾರು ಸಂಶೋಧನೆಗಳಿಂದ ಕ್ರಿಯಾತ್ಮಕವಾದ ಆ ಸಣ್ಣ ಘಟಕದಲ್ಲಿಯೇ 
ಪುನರ್‌ ಸಂಯೋಜನೆಗಳು ( Recombinations ) ಉಂಟಾಗಿರುವ ನಿದರ್ಶನಗಳು 
ದೊರೆತಿವೆ. ಸೂಕ್ಷ್ಮಜೀವಿಗಳ ತಳವಿಜ್ಞಾನದ ಅಧ್ಯಯನದಿಂದ ಪುನರ್ 
ಸಂಯೋಜನೆಗೊಳ್ಳುವ, ವಿಕೃತಿಗೊಳ್ಳುವ ಹಾಗೂ ಕ್ರಿಯಾತ್ಮಕ ಸ್ವರೂಪದ 
ಘಟಕಗಳು ಬೇರೆ ಬೇರೆಯಾಗಿವೆಯೇ ಹೊರತು, ಒಂದೇ ಅಲ್ಲವೆಂಬುದು ದೃಢ 
ಪಟ್ಟಿದೆ. ಇದರಂತೆ ರೇಕಾನ್ ( Recon ), ಮೂಟಾನ್ ( muton ) ಮತ್ತು 
ಸಿಸ್ಸಾನ್ ( cistran) ಎಂಬ ಮೂರು ಬಗೆಯ ಘಟಕಗಳನ್ನು ಪ್ರತ್ಯೇಕಿಸಬಹುದು. 
ಈಕಾನ್ ಎಂಬುದು ಕೇವಲ ಒಂದು ಅಥವಾ ಎರಡು ನ್ಯೂಕ್ಲಿಯೋಟೈಡು 


೧೨೫೬ 


ಪ್ರಬುದ್ಧ ಕರ್ಣಾಟಕ 


ಜೋಡಿಗಳಿಂದ ಕೂಡಿದ ಒಂದು ಘಟಕ ,ಮೂಟಾನು ಒಂದು ಜೋಡಿಪ್ರತ್ಯಾಮ್ಲ 
ಗಳಿಂದ ಕೂಡಿದ ಡಿಎನ್ಎ ಅಣುವಿನ ಒಂದು ಭಾಗ. ಆದರೆ ರೇಕಾನ್ ಎನ್ನುವುದು 
ನೂರಕ್ಕಿಂತಲೂ ಹೆಚ್ಚು ನ್ಯೂಕ್ಲಿಯೋಟೈಡು ಜೋಡಿಗಳಿಂದ ಕೂಡಿರುವ ಒಂದು 
ಘಟಕ. 

ಅಂತೂ ತಳಿವಿಜ್ಞಾನದ ನಾಗಾಲೋಟದ ಮುನ್ನಡೆಯಲ್ಲಿ ಹಲವಾರು ಆನು 
ವಂಶಿಕ ತತ್ವಗಳು ಬೆಳಕಿಗೆ ಬಂದಿವೆ . ಇವುಗಳಿಂದ ಮಾನವ ಕಲ್ಯಾಣಕ್ಕೆ 
ಸಂಬಂಧಿಸಿದ ಹಲವಾರು ವೈದ್ಯಕೀಯ, ವ್ಯಾವಸಾಯಿಕ ಮತ್ತು ಸಾಮಾಜಿಕ 
ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ. ತಳಿವಿಜ್ಞಾನಿಯು ಜೀನಿಯ ರಾಸಾಯನಿಕ 
ವಸ್ತುವಿನ ರಹಸ್ಯಮಯ ಗರ್ಭವನ್ನು ಭೇದಿಸಿ, ಅದರ ಗುಪ್ತ ಗಾಮಿನಿಯಂತಿರುವ 
ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ. ಜೀವಸೃಷ್ಟಿಯ ರಹಸ್ಯಗಳನ್ನು 
ಕರಗತ ಮಾಡಿಕೊಂಡು ಸೃಷ್ಟಿ ಬ್ರಹ್ಮನಾಗುವ ಜಾಡನ್ನು ಮೆಟ್ಟಿದ್ದಾನೆ. ಇಂದಿನ 
ತಳಿವಿಜ್ಞಾನದ ಸಿದ್ದಿ ಸಾಧನೆಯ ಪ್ರಗತಿಯನ್ನು ಅಳೆಯಬೇಕಾದರೆ ಕಳೆದ 
ಹನ್ನೊಂದು ವರ್ಷಗಳಿಂದೀಚೆಗೆ ಅಂಗಕ್ರಿಯಾಶಾಸ್ತ್ರ ಮತ್ತು ವೈದ್ಯಶಾಸ್ತ್ರಕ್ಕೆ 
ಮೀಸಲಾಗಿಟ್ಟಿರುವ ನೊಬೆಲ್ ಪಾರಿತೋಷಕಗಳ ವಿತರಣೆಯನ್ನು ನೋಡಿದರೆ 
ಸಾಕು. ಹನ್ನೊಂದರಲ್ಲಿ ಐದು ಬಾರಿ ಈ ಕೆಳಕಂಡ ಪಾರಿತೋಷಕಗಳು 
ತಳಿವಿಜ್ಞಾನಿಗಳಿಗೆ ದೊರೆತಿವೆ. ಅದರಲ್ಲಿ ಹದಿನಾಲ್ಕು ಜನರು ಪಾಲುಗೊಂಡಿದ್ದಾರೆ, 


1958 ಡಾ|| ಜಾರ್ಜ್ ವೇಲ್ಸ್ ಬೀಡಲ್ (1903 - 

ಡಾ|| ಎಡ್ವರ್ಡ್ ಲಾರಿ ಟೀಟವರ್ ( 1909 - 
ಡಾ|| ಜೋಷುವ ಲೆಡರ್‌ಬರ್ಗ್‌ (1925 


) ಜೀವರಾಸಾಯನಿಕ ತಳಿ 
) ವಿಜ್ಞಾನದ ಪ್ರಗತಿ 

ಬ್ಯಾಕೀರಿಯಾಗಳ ಲೈಂಗಿಕತೆ 
ಮತ್ತು ತಳಿವಿಜ್ಞಾನ 


1959 ಡಾ|| ಆರ್ಥರ್ ಕೋರೆನ್ಬರ್ಗ್ ( 1918- 

ಡಾ || ಸೆವೆರೊ ಒಚಾವ 


) ಎ ಡಿಎನ್ಎ ಮತ್ತು ಆರ್ ಎನ್ ಎ 
) ಗಳ ರಸಾಯನಶಾಸ್ತ್ರದಲ್ಲಿ 
) ] ಸಾಧನೆ ಮತ್ತು ಸಿದ್ಧಿ 


) ಡಿಎನ್ಎ ಅಣು ರಚನೆಯ 


ವಿವರಣೆ 


1962 ಡಾ || ಜೇಮ್ಸ್ D , ನಾಟ್ಟನ್ (1928 - 

ಡಾ || ಫ್ರಾನ್ಸಿಸ್ H . C . ಕಿಕ್ (1961 

ಡಾ || ಮೌರಿಸ್ H . F , ವಿಲ್ಕಿನ್ಸ್ (1916 
1965 ಡಾ|| ಆಂದ್ರೆ ಲೈಫ್ ( 1912 

ಡಾ || ಫ್ರಾನ್ನ ಜಾಕೋಬ್ ( 1920 

ಡಾ|| ಜಾಕ್ಕೆ ಮೊನೋದ್ ( 1910 
1968 ಡಾ | ಹರಗೋಬಿಂದ್ ಖೋರಾನಾ ( 1922 - 

ಡಾ || ಮಾರ್ಷಲ್ W . ನಿರೆನ್ 
ಬರ್ಗ್ 

( 1927 
ಡಾ || ರಾಬರ್ಟ್ W , ಹೋಲೆ (1922 


| ಬ್ಯಾಕ್ಟಿರಿಯಾಗಳ ಲೈಂಗಿಕತೆ 
3 ಮತ್ತು ಜೀನಿಕಾರದ ಅಧ್ಯಯನ 


) ) ಸಸಾರಜನಕ ವಸ್ತು ನಿನ ಸಂಶೋಣೆ 
) { ಯಲ್ಲಿ ಜೀನಿಲಿಪಿಗಳ ಗೂಢಾ 
| ರ್ಥದ ಅಧ್ಯಯನ 


ತಳಿವಿಜ್ಞಾನ 


0992 


ಸಹಾಯಕ ಗ್ರಂಥಗಳು 
Beadle , G ., and M . Beadle., ( 1966) The Language of Life 
Braun , W ., ( 1966 ) BacterialGenetics 2nd Ed . 
Harris , H ., (1959 ) Human Biochemical Genetics. 
Hayes , W ., ( 1963 ) Geneties of Bacteria and Viruses. 
Hayes , W ., and R . C . Clowers . (Ed ), (1960 ) Microbial Genetics . 
Jacob , F . and E . L . Wollman ., (1961) Sexuality and Genetics in 

Bacteria , 
Johnson , W . H ., and W . C . Steere ., ( 1962 ) This is Life . 
Jukes, T. H ., ( 1963) “ The Genetic Code ” Am . Sc. 251 : 227- 245 . 
Lwoff, A ., ( 1962) Biological Orders , 
Mc Elroy , W . D ., and B . Glass. ( Ed ), ( 1956 ) The Chemical Basis 

of Heredity . 
Peacock , A . R ., and R . B ., Drysdale (1965 ) The Molecular Basis 

of Heredity . 
Sager, R ., and F . J. Ryan ., (1961) Cell Heredity . 
Simpson , G . G ., ( 1965) Life . 2nd Ed . 
Stern , C ., (1964 ) Principles of Human Genetics 
Sutton , H . E ., ( 1962) Genes, Heredity and Inherited Diseases . 
Wagner , R . P . and H . K . Mitchel., ( 1955) Genetics and 

Metabolism . 


ಭೂಮಿಯ ಮೇಲೆ ಜೀವಂತವಾಗಿ ಉಳಿಯುವುದರಲ್ಲಿ ಯಶಸ್ವಿಯಾಗುವ 
ಪ್ರತಿಯೊಂದು ಜೀವಿಗೂ ಲಕ್ಷಾಂತರ ಜೀವಿಗಳು ಉಳಿಯಲಾರದೆ ಗತಿಸಿಹೋಗು 
ಇವೆ. ಚಲ್ಲಾಪಿಲ್ಲಿ ಚದರಿಹೋಗುವ ಸಾವಿರಾರು ಬೀಜಗಳಲ್ಲಿ ಕೇವಲ ಒಂದು ಬೀಜ 
ಮೊಳೆತು ಸಸಿಯಾಗುತ್ತದೆ. ಇದನ್ನು ನೋಡಿದಾಗ ಇದರ ಹಿಂದೆ ಒಂದು 
ಕೈವಾಡವಿರಬಹುದೆಂದು ನಮಗನಿಸುವುದಿಲ್ಲ. ಒಂದು ಮೊಲವನ್ನು ಹೊಡೆಯ 
ಬೇಕೆಂದಿರುವ ಮನುಷ್ಯ ವಿಶಾಲವಾದ ಬಯಲಿನಲ್ಲಿ ನಿಂತು ಸಾವಿರಾರು ಬಂದೂಕ 
ಗಳನ್ನು ಸಾಧ್ಯವಿರುವ ಎಲ್ಲ ದಿಕ್ಕಿನಲ್ಲಿ ಹಾರಿಸಿದರೆ , ಬೀಗ ಹಾಕಿರುವ ಒಂದು 
ಕೊಠಡಿಯನ್ನು ಪ್ರವೇಶಮಾಡುವುದಕ್ಕಾಗಿ ಯಾವಯಾವುದೋ ಒಂದು ಸಾವಿರ 
ಬೀಗದಕೈಗಳನ್ನು ತಂದು ಒಂದೊಂದನ್ನೂ ಬೀಗದೊಳಕ್ಕೆ ಹಾಕಿ ತಿರುಗಿಸಿ ನೋಡಿ 
ದರೆ, ವಾಸಕ್ಕೆ ಒಂದು ಮನೆ ಬೇಕೆನಿಸಿದಾಗ ಒಂದು ದೊಡ್ಡ ನಗರವನ್ನೇ ನಿರ್ಮಿಸಿ 
ಒಂದನ್ನು ಹೊರತು ಉಳಿದೆಲ್ಲ ಮನೆಗಳನ್ನೂ ಪಾಳುಬೀಳಲು ಕೈ ಬಿಟ್ಟರೆ ಖಂಡಿತ 
ಅದನ್ನು ಉದ್ದೇಶಪೂರ್ವಕವೆಂದು ಯಾರೂ ಕರೆಯುವುದಿಲ್ಲ. ಅಷ್ಟೂ ಸಾಲದುದಕ್ಕೆ 
ಈ ವರ್ತನೆಯ ಹಿಂದೆ ತೀಕ್ಷವಾದ ಬುದ್ಧಿಶಕ್ತಿ ಅಡಗಿದೆ, ಅದಕ್ಕೆ ಅಗೋಚರ 
ಕಾರಣಗಳಿವೆ, ಶ್ರೇಷ್ಠ ವಾದ ವಿವೇಕದೃಷ್ಟಿ ಯೊಂದು ಇದನ್ನೆಲ್ಲಾ ನಡೆಸುತ್ತಿದೆ 
ಎಂದು ಯಾರೂ ಹೇಳಲಾರರು. 


- ಜೆ . ಡಬ್ಬು , ರ್ಎ ಸಲ್ಲಿವಾನ್ 


ಡಾ|| ಟಿ. ಎನ್. ರಾಮಚಂದ್ರರಾವ್ 
ಬಿ. ಎ . ಸತ್ಯನಾರಾಯಣರಾವ್ 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮ ಜೀವಿಗಳು 


ನಮ್ಮ ನಿತ್ಯಜೀವನದಲ್ಲಿ ಅನೇಕ ವಿಷಯಗಳು ನಮಗೆಗೋಚರವಾದರೂ ಅವುಗಳ 
ಬಗ್ಗೆ ಗಮನಕೊಡುವುದು ಮಾತ್ರ ಕಮ್ಮಿ , ಹಾಲು ಕಾಯಿಸಿ, ಆರಿಸಿ, ಹೆಪ್ಪು 
ಹಾಕಿದರೆ ಮೊಸರಾಗುವ ವಿಷಯ ಎಲ್ಲರಿಗೂ ತಿಳಿದಿದೆ. ದೋಸೆ ಅಥವಾ ಇಡ್ಲಿ 
ತಯಾರಿಸುವ ಹಿಟ್ಟು ಉಕ್ಕಿರುವುದು, ತೆಂಗಿನಕಾಯಿ ಹೋಳಿನ ಮೇಲೆ ಬೂಷ್ಟ 
ಕಟ್ಟುವುದು ಎಲ್ಲರ ಗಮನಕ್ಕೆ ಬಂದಿರುತ್ತದೆ. ಈ ಕಾರ್ಯಗಳೆಲ್ಲ ಕಣ್ಣಿಗೆ ಗೋಚರ 
ವಾಗದ , ಆದರೆ ಸೂಕ್ಷ್ಮದರ್ಶಕಗಳಿಂದ ಮಾತ್ರ ನೋಡಲು ಸಾಧ್ಯವಾಗುವ 
ಜೀವಿಗಳಿ೦ದ ಎಂದರೆ ಅನೇಕರಿಗೆ ಆಶ್ಚರ್ಯವಾಗಬಹುದು. 
- ಅಗೋಚರವಾದ ಸೂಕ್ಷ್ಮದರ್ಶಕ ಜೀವಿಗಳು ಮಾನವನ ಜೀವನದಲ್ಲಿ ಹಾಸು 
ಹೊಕ್ಕಾಗಿವೆ. ವಾಸಿಸುವ ಭೂಮಿಯಲ್ಲಿ, ಉಸಿರಾಡುವ ಗಾಳಿಯಲ್ಲಿ ತಿನ್ನುವ 
ಆಹಾರದಲ್ಲಿ, ನಮ್ಮ ಕರುಳಿನಲ್ಲಿ, ಹಲ್ಲುಗಳ ಮಧ್ಯೆ , ಗಂಟಲಿನಲ್ಲಿ , ನೀರಿನಲ್ಲಿ , 
ಕೊಳೆಯುತ್ತಿರುವ ಪದಾರ್ಥಗಳಲ್ಲಿ , ಅಷ್ಟೇಕೆ, ಎಲ್ಲೆಡೆಗಳಲ್ಲಿಯೂ ಈ ಜೀವಿಗಳು 
ಕಂಡುಬರುತ್ತವೆ. ಇವುಗಳಿಂದ ಮನುಷ್ಯನಿಗೆ ಎಷ್ಟು ಉಪಯೋಗಗಳಿವೆಯೋ 
ಅಷ್ಟೇ ತೊಂದರೆಗಳೂ ಇವೆ. ಭಯಾನಕರೋಗಗಳನ್ನು ೦ಟುಮಾಡುವ ಕೆಲಸವೂ 
ಈ ಜೀವಿಗಳದ್ದೆ ! ಅನೇಕ ರೋಗಗಳ ನಿವಾರಣೆಗೆ ಮದ್ರೂ ಈ ಜೀವಿಗಳೇ !! 
ಕೈಗಾರಿಕೆಯಲ್ಲಿ ಕ್ಲಿಷ್ಟ ರಾಸಾಯನಿಕಕ್ರಿಯೆಗಳನ್ನು ಸುಲಭವಾಗಿ , ಜಾಗ್ರತೆಯಾಗಿ 
ಕಾರ್ಯಗತ ಮಾಡುವ ಕೆಲಸವೂ ಈ ಜೀವಿಗಳಿಗೇ ಸೇರಿದ್ದು , ಅನುದಿನದ ಜೀವನ 
ದಲ್ಲಿ ಅನೇಕ ಉಪಯುಕ್ತ ಕೆಲಸಗಳನ್ನು ನಡೆಸುವ ಜವಾಬ್ದಾರಿಯೂ ಈ 
ಜೀವಿಗಳದ್ದೇ 

ಇಂತಹ ಜೀವಿಗಳ ಸ್ವರೂಪ, ಗಾತ್ರ , ಆಹಾರ, ಜೀವಿಸಲು ಬೇಕಾಗುವ 
ವಾತಾವರಣ , ಈ ಜೀವಿಗಳ ಉಪಯೋಗಇವುಗಳ ಪರಿಚಯ ಪಡೆಯುವ ಮೊದಲು 
ಈ ಶಾಸ್ತ್ರದ ಬೆಳವಣಿಗೆಯ ಬಗ್ಗೆ ಸೂಕ್ಷ್ಮ ಪರಿಚಯ ಪಡೆಯೋಣ. 

ಅನೇಕ ಶತಮಾನಗಳಿಂದ ಹಳೆಯ ನಂಬುಗೆಯೊಂದಿತ್ತು . ಕೊಳಕಿನಿಂದ , 


೧೨೬೦ 

ಪ್ರಬುದ್ಧ ಕರ್ಣಾಟಕ 
ಪ್ರಾಣಿಗಳೂ ಸಸ್ಯಗಳೂ ಕೊಳೆಯುವುದರಿಂದ, ನಾರುವುದರಿಂದ, ಜೀವಿಗಳು, 
ಹುಳು ಹುಪ್ಪಟೆಗಳು ಮತ್ತು ಪ್ರಾಣಿಗಳೂ ಸಹ ತಾವಾಗಿಯೇ ಉತ್ಪತ್ತಿಯಾಗುತ್ತ 
ವೆಂಬ ಸ್ವಯ೦ಜನನ ಸಿದ್ಧಾಂತಕ್ಕೆ ಬೆಂಬಲ ಇತ್ತು . ಅನೇಕ ವಿಜ್ಞಾನಿಗಳೂ ಈ 
ಸಿದ್ಧಾಂತಕ್ಕೆ ಬೆಂಬಲ ನೀಡಿದ್ದರು. ಹದಿಮೂರನೆ ಶತಮಾನದಲ್ಲಿ ರೋಗರ್‌ 
ಬೇಕನ್ ( Roger Bacon ) ಎಂಬಾತ ಅಗೋಚರ ಜೀವಿಗಳಿಂದ ಕಾಹಿಲೆ 
ಉಂಟಾಗುತ್ತದೆ ಎಂಬುದಾಗಿ ಊಹಿಸಿದ್ದ . ಹದಿನೇಳನೇ ಶತಮಾನದಲ್ಲಿ ಆಂಥೋನಿ 
ಫಾನ್ ಲೀವನ್ ಹೋಕ್ ( Anthony Van Leeuwenhoek ) ಎಂಬ ಡಚ್ 
ವ್ಯಾಪಾರಿಯೊಬ್ಬ ಮಾನವನ ಎಣಿಕೆಗೆ ಸಿಗದಿದ್ದ ಹೊಸ ಪ್ರಪಂಚಕ್ಕೆ ಮೊದಲ 
ಬಾರಿಗೆ ನಮ್ಮನ್ನು ಕರೆದೊಯ್ದ. ಆತನ ಸಾಧನ ಸೂಕ್ಷ್ಮದರ್ಶಕ. ಸ್ಪಷ್ಟವಾದ 
ಹಾಗೂ ' ಲೆನ್ಸಿನ' ವರ್ಧಕ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಮೂಲಕ ಸೂಕ್ಷ್ಮ 
ಜೀವಿಗಳ ಅಸ್ತಿತ್ವವನ್ನು ಹೊರಗೆಡಹಿದ. ಇದರ ಪರಿಣಾಮ ಸ್ವಯಂಜನನ 
(spontaneous generation ) ಸಿದ್ದಾಂತದ ಪತನ. ಈ ಸಿದ್ಧಾಂತವನ್ನು ಖಂಡಿ 
ಸಿದ ಇತರ ವಿಜ್ಞಾನಿಗಳು ರೆಡಿ ( Redi), ಸ್ಪಲಂರುನಿ (Spalianzani), ಶೀಲೆ 
(Scheele ), ಶ್ವಾನ (Schwann) ಮುಂತಾದವರು. ಇವರುಗಳ ಪ್ರಯೋಗ 
ಗಳಿಂದ ತಿಳಿದುಬಂದ ಅಂಶಗಳೆಂದರೆ, (೧) ಜೀವಂತ ಸೂಕ್ಷ್ಮಜೀವಿಗಳಿಲ್ಲದಂತೆ 
ಸಂಸ್ಕರಿಸಿದ ಯಾವ ಪದಾರ್ಥಗಳಿಂದಲೂ ಜೀವದ ಉತ್ಪತ್ತಿ ಅಸಾಧ್ಯ . ( ೨) 
ಇಂತಹ ಪದಾರ್ಥಗಳನ್ನು ಗಾಳಿಗೆ ತೆರೆದಿಟ್ಟರೆ ಜೀವಂತ ಪ್ರಾಣಿಗಳ ಸಂಪರ್ಕವಾಗಿ 
ಜೀವ ಉತ್ಪತ್ತಿಯಾಗುತ್ತದೆ. ಈ ಗಮನಾರ್ಹ ಅಂಶಗಳು ಫ್ರೆಂಚ್ ವಿಜ್ಞಾನಿ 
ಲೂಯಿ ಪಾಶ್ಚರನ ( Louis Pasteur ) ಅದ್ಭುತ ಸಂಶೋಧನೆಯಲ್ಲಿ ಕೊನೆ 
ಗೊಂಡುವು. ಹಣ್ಣಿನ ರಸವನ್ನು ಹುದುಗಿಸಿ ಆಲ್ನೋಹಾಲ್ ಎಂಬ ಮದ್ಯ 
ತಯಾರಿಸುತ್ತಿದ್ದಾಗ ಒಮ್ಮೊಮ್ಮೆ ಲ್ಯಾಕ್ಟಿಕ್ ಆಮ್ಲ (lactic acid) ಉತ್ಪತ್ತಿ 
ಯಾಗುತ್ತಿತ್ತು . ಪಾಸ್ಕರನ ಸೂಕ್ಷ್ಮದೃಷ್ಟಿ ಹಣ್ಣಿನರಸ ಹುದುಗುವಾಗ 
ಬೇಕಾಗುವ ಸೂಕ್ಷ್ಮಜೀವಿಗಳತ್ತ ಹೊರಳಿತು . ಯೀಸ್ಟ್ (yeast ) ಎಂಬ ಸೂಕ್ಷ್ಮ 
ಜೀವಿಯಿದ್ದರೆ ಆಲ್ಗೊಹಾಲ್ ಉತ್ಪತ್ತಿಯಾಗುತ್ತಿತ್ತು . ಈ ಜೀವಿಗಳಲ್ಲದೆ ಕೆಲವು 
ರೀತಿಯ ಬ್ಯಾಕ್ಟಿರಿಯಾ (bacteria ) ಗಳಿದ್ದಾಗ ಲ್ಯಾಕ್ಟಿಕ್ ಆಮ್ಲ ಉಂಟಾಗು 
ತಿತ್ತು . ಈ ಅದ್ಭುತ ಸಂಶೋಧನೆಯಿಂದ ಸ್ವಯಂಜನನ ಸಿದ್ಧಾಂತಕ್ಕೆ ಭಾರಿ ಪೆಟ್ಟು 
ಬಿದ್ದಿತು. ಹಣ್ಣಿನ ರಸವನ್ನು ೬೩°C ಉಷ್ಣಾಂಶಕ್ಕೆ ಕಾಯಿಸಿದರೆ , ಹಣ್ಣಿನ ನೈಜ 
ಕಂಪಿಗೆ ಧಕ್ಕೆ ಬರದೆ, ರಸದಲ್ಲಿರುವ ಬೇಡದ ಸೂಕ್ಷ್ಮಜೀವಿಗಳ ನಾಶವಾಗುತ್ತದೆ. 
ಈ ವಿಧಾನಕ್ಕೆ ಪ್ರಾಸ್ಟರೈಸೇರ್ಶ (pasteurisation) ಎಂದು ಹೆಸರು. ಈ ವಿಧಾನವು 
ಹಾಲು ಕೆಡದಂತೆ ಇರಲು ಇಂದಿಗೂ ಸಹಕಾರಿಯಾಗಿದೆ. ಪಾಸ್ಕರನ ಸಂಶೋಧನೆಯು 
ರೇಷ್ಮೆ ಹುಳುಗಳ ಕಾಹಿಲೆಯ ಬಗ್ಗೆ , ಜಾನುವಾರುಗಳಲ್ಲಿ ಕಂಡು ಬಂದ 
* ಆನ್‌ಥಾಕ್ಸ್ ' (anthrax ) ಕಾಹಿಲೆಯ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಿತು. 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 

೧೨೬೧ 
ಕೆಲವು ಬಗೆಯ ಸೂಕ್ಷ್ಮಜೀವಿಗಳೇ ಈ ಕಾಯಿಲೆಗಳಿಗೆ ಕಾರಣ ಎಂಬ ಅಂಶ ವ್ಯಕ್ತ 
ಪಟ್ಟ ಮೇಲೆ ಕಾಹಿಲೆಯನ್ನು ತಡೆಗಟ್ಟುವುದರ ಬಗ್ಗೆ ಪಾಸ್ಕರನು ಸಂಶೋಧನೆ 
ನಡೆಸಿದ. ಇದೇ ಸಮಯದಲ್ಲಿ ಜರ್ಮನಿಯ ವೈದ್ಯ ರಾಬರ್ಟ್ ಕೋಕ್ ( Robert 
Koch) ಆನ್‌ ಥಾಕ್ಸ್ ಬಗ್ಗೆ ಸಂಶೋಧನೆ ನಡೆಸುತ್ತ , ಈ ಕಾಹಿಲೆಯನ್ನುಂಟು 
ಮಾಡುವ ಸೂಕ್ಷ್ಮಜೀವಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯಲ್ಲಿ ನಿರತನಾಗಿದ್ದ . 
ಇವರೀರ್ವರ ಸಂಶೋಧನೆಗಳು ಸೂಕ್ಷ್ಮಜೀವಿಶಾಸ್ತ್ರದಲ್ಲಿ ಒಂದು ಮೈಲಿಗಲ್ಲು. 
ವ್ಯವಸಾಯ ಕ್ಷೇತ್ರದಲ್ಲಿ, ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ ಈ ವಿಜ್ಞಾನಿಗಳ 
ಸಂಶೋಧನೆಯ ಉಪಯೋಗಕಂಡುಬಂದಿತು. 

ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟಿರಿಯಾಗಳು ಗಾಳಿಯಲ್ಲಿರುವ ಸಾರಜನಕ 
ವನ್ನು ಇತರ ಮೂಲವಸ್ತುಗಳೊಡನೆ ಸೇರಿಸುವ ಹಾಗೂ ಸಸ್ಯಗಳ ಬೆಳವಣಿಗೆಗೆ 
ಬೇಕಾಗುವ ಆಹಾರವನ್ನಾಗಿ ಪರಿವರ್ತಿಸುವ ವಿಷಯವನ್ನು ವಿನೋಗ್ರಾ 
(Winogradsky ) ಎಂಬ ವಿಜ್ಞಾನಿ ೧೮೦೦ರಲ್ಲಿ ತಿಳಿಸಿದ. ಮಣ್ಣಿನ ಸಾರದ ಬೆಳ 
ವಣಿಗೆಗೆ ಸೂಕ್ಷ್ಮಜೀವಿಗಳು ಸಹಕಾರಿ ಎಂಬ ಅಂಶವನ್ನು ಬೈಜ‌ಇಂಕ್ 
( Beijerinck) ಎಂಬಾತ ೧೯೦೧ರಲ್ಲಿ ತಿಳಿಸಿದ. 

ಹುದುಗುವ ಕೆಲಸದಲ್ಲಿ ಬೇಕಾಗುವ ಶುದ್ಧ ಸೂಕ್ಷ್ಮಜೀವಿಗಳ ಆವಶ್ಯಕತೆ 
ಯನ್ನು ೧೮ನೆಯ ಶತಮಾನದ ಅಂತ್ಯದಲ್ಲಿ ಎಮಿಲ್ ಕ್ರಿಶ್ಚಿಯನ್ ಹ್ಯಾನ್ಸನ್ 
( Emil Christian Hansen) ಎಂಬಾತ ಹೇಳಿದ. ಇದರ ಫಲವಾಗಿ ಗಿಣ್ಣಿನ 
ತಯಾರಿಕೆಯಲ್ಲಿ, ಬೆಣ್ಣೆಯ ತಯಾರಿಕೆಯಲ್ಲಿ ಶುದ್ಧ ಸೂಕ್ಷ್ಮಜೀವಿಗಳ ಉಪಯೋಗ 
ವನ್ನು ಅಡಮೆಟ್ಸ್ (Adametz ) ಎಂಬ ಆಸ್ವಿಯಾದ ವಿಜ್ಞಾನಿ ಹಾಗೂ ಜರ್ಮನಿಯ 
ವೈಗ್ಮನ್ (Weigmann ) ಎಂಬ ವಿಜ್ಞಾನಿ ಪ್ರಯೋಗದಿಂದ ಸಿದ್ಧಾಂತ 
ಗೊಳಿಸಿದರು. ಇಪ್ಪತ್ತನೆಯ ಶತಮಾನದ ವೇಳೆಗೆ ಈ ಸೂಕ್ಷ್ಮಜೀವಿಗಳ ಬಗ್ಗೆ 
ಹೆಚ್ಚಿನ ಮಾಹಿತಿ ದೊರೆತಿದ್ದು ಸೂಕ್ಷ್ಮಜೀವಿಶಾಸ್ತ್ರದ ಬೆಳವಣಿಗೆಗೆ ಬಹು ಸಹಕಾರಿ 
ಯಾಗಿದೆ. 


ಪ್ರಯೋಗಶಾಲೆಯಲ್ಲಿ ಉಪಯುಕ್ತ ವಸ್ತುವಾಗಿ, ಆಹಾರ ಸಂಶೋಧನೆಯಲ್ಲಿ, 
ಔಷಧ ತಯಾರಿಕೆಯಲ್ಲಿ , ವ್ಯವಸಾಯ ಕ್ಷೇತ್ರದಲ್ಲಿ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ 
ಸೂಕ್ಷ್ಮಜೀವಿಗಳನ್ನು ಬಳಸಿ, ಅವುಗಳನ್ನು ಆಧುನಿಕ ಯುಗದ ಅಮೂಲ್ಯ 
ವಸ್ತುವನ್ನಾಗಿ ಪರಿಗಣಿಸಲಾಗುತ್ತಿದೆ. 

ಪ್ರಾಣಿಗಳೂ , ಸಸ್ಯಗಳೂ ಸಹಸ್ರಾರು ಕಣಗಳಿಂದ ಮಾಡಲ್ಪಟ್ಟಿವೆ. ವಿಕಾಸ 
ವಾದದ ರೀತ್ಯ ಅತ್ಯಂತ ಕೆಳಮಟ್ಟದಲ್ಲಿರುವ ಪ್ರಾಣಿವರ್ಗಕ್ಕೆ ಸೇರಿದ ಏಕಕಣಜೀವಿ 
*ಪ್ರೋಟೋಕ್ರೋಅ” ( Protozoa ) ಎಂದು ಪರಿಗಣಿಸಲಾಗಿದೆ. ಸಸ್ಯಗಳ ವರ್ಗಿ 
ಕರಣದಲ್ಲಿ ' ಥಾಲೋಫೈಟಾ' ( Thallophyta) ಎಂಬುದೂ ಒಂದು . ಇದರಲ್ಲಿ 
ಮೂರು ವಿಧ. ಆಲ್ಲ , ಲಿಚಿನ್ಸ್ ಮತ್ತು ಸಂಜೈ ( algae, lichens, fungi ). 


೧೨೬೨ 

ಪ್ರಬುದ್ಧ ಕರ್ಣಾಟಕ 
ಥಾಲೋಫೈಟಾ' ಗುಂಪಿನ ಗಿಡಗಳಲ್ಲಿ ಸಾಮಾನ್ಯ ಗಿಡಗಳಿಗಿರುವಂತೆ ಕಾಂಡ, 
ಬೇರು ಹಾಗೂ ಎಲೆಗಳಿರುವುದಿಲ್ಲ. ಸಂಜೆಗಳಲ್ಲಿ ಮೂರು ವಿಧ. 


ಸಸ್ಯಗಳು 


೪ ಥಾಲೋಫೈಟಾ 
( Thallophyta ) 


೩ ಹೈಂಜ್ಞೆ ( Fungi) 


೨ ಸೈ ರೋಮೈ ಸಿಟೀಸ್ 
(Schizomycetes) 
( ಬ್ಯಾಕ್ಟಿರಿಯಾ) 


೩ ನೈಜ ಫಂಜ್ಞೆ ( True Fungi ) 
ಯೋಮೈಸಿಟಿಸ್ ( Eumycetes ) 


ಸಸ್ಯವರ್ಗಕ್ಕೆ ಸೇರಿದ ಬ್ಯಾಕ್ಟಿರಿಯಾ ಹಾಗೂ ನೈಜಸಂಜೆಗಳಲ್ಲಿ ಅನೇಕ ಬಗೆಯ 
ಜೀವಾಣುಗಳಿವೆ. ಈ ಜೀವಿಗಳ ರೂಪ, ಗಾತ್ರ ಹಾಗೂ ಬೆಳವಣಿಗೆಯಲ್ಲಿ ಭಿನ್ನತೆ 
ಯಿದೆ. ಪ್ರತಿಯೊಂದು ವರ್ಗದಲ್ಲಿ ಸಹಸ್ರಾರು ಒಳಪಂಗಡಗಳಿವೆ . ಬ್ಯಾಕ್ಟಿರಿಯಾ 
ಏಕಕಣಜೀವಿ, ಫಂಜೆಗಳಲ್ಲಿ ಏಕಕಣ ಹಾಗೂ ಬಹುಕಣ ಜೀವಿಗಳಿವೆ. 
- ಹಾಲನ್ನು ಮೊಸರು ಮಾಡುವ ಕಾರ್ಯ ಬ್ಯಾಕ್ಟಿರಿಯಾ ನಡೆಸಿದರೆ , ಹಣ್ಣಿನ 
ರಸವನ್ನು ಮದ್ಯವನ್ನಾಗಿಸುವುದು ನೈಜ ಫಂಜೈ ಗುಂಪಿಗೆ ಸೇರಿದ ಯೀಸ್ಟ್ , ಈ 
ಸೂಕ್ಷ್ಮಜೀವಿಗಳು ನೋಡಲು ಸರಳವಾಗಿ ಕಂಡರೂ ರಾಸಾಯನಿಕ ಹಾಗೂ 
ಭೌತಿಕವಾಗಿ ಬಹಳ ಕ್ಲಿಷ್ಟ ರಚನೆಯಿಂದ ಕೂಡಿದವುಗಳು. 

ಸೂಕ್ಷ್ಮಜೀವಾಣುಗಳ ಬಗ್ಗೆ ಹೆಚ್ಚು ತಿಳಿಯುವ ಮುನ್ನ ಕಣದ ಸ್ವರೂಪದ 
ಪರಿಚಯ ಪಡೆಯುವುದು ಸೂಕ್ತ. ಪ್ರೋಟೋಪ್ಲಾಸಂ (protoplasm ) ಎಂಬುದು 
ಒಂದು ಬಗೆಯ ಬಣ್ಣವಿಲ್ಲದ ಜಿಗುಟಾದ ದ್ರವ್ಯ ; ಜೆಲ್ಲಿ ( jelly ) ಮಾದರಿಯ 
ಪಾರದರ್ಶಕ ದ್ರವ್ಯ . ಕೋಳಿಮೊಟ್ಟೆಯನ್ನು ಒಡೆದರೆ ಅದರಲ್ಲಿರುವ ಬೆಳ್ಳಗಿನ 
ದ್ರವವನ್ನು ಹೋಲುತ್ತದೆ. *ಪ್ರೊಟೋಪ್ಲಾಸಂ ' ದ್ರವದಲ್ಲಿ ಜೈನ ಹಾಗೂ 
ಅಜೈವ ( organic and inorganic ) ವಸ್ತುಗಳನೇಕವಿವೆ. ನೀರಿನ ಅಂಶ, ಲವಣ, 
ಸಸಾರಜನಕ ಪದಾರ್ಥವಾದ ಪ್ರೊಟೀನ್ , ರಾಸಾಯನಿಕ ಕಿಣ್ವಗಳು ಅಥವಾ 
ಎನ್‌ಜೈಮ್ ( enzymes ) ಗಳು, ಶರ್ಕರ ಪದಾರ್ಥ, ಕೊಬ್ಬು, ಇವುಗಳಿವೆ. ಈ 
ದ್ರವದಲ್ಲಿ ರಾಸಾಯನಿಕ ಕ್ರಿಯೆಗಳು ಜರುಗುವುವಲ್ಲದೆ, ಜೀವನಾಟಕವೇ ಇಲ್ಲಿ 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 

೧೨೬೩ 
ನಡೆಯುತ್ತದೆಂದರೆ ಉತ್ತೇಕೆಯಲ್ಲ. ಸುತ್ತಲ ವಾತಾವರಣದಿಂದ ವಸ್ತುವನ್ನು 
ತೆಗೆದುಕೊಂಡು ಉಪಯುಕ್ತವಾದ ಇತರ ಪದಾರ್ಥಗಳನ್ನು ರಚಿಸಿಕೊಳ್ಳುತ್ತದೆ 
ಈ ದ್ರವ. ವಸ್ತು ಹಾಗೂ ಶಕ್ತಿ ಇವುಗಳ ಪರಿವರ್ತನೆಯು ನಡೆಯುವುದೂ ಇಲ್ಲೇ . 
ಒಂದು ಪ್ರಾಣಿಯ ಫೋಟೋಪ್ಲಾಸಂ ಮತ್ತೊಂದರಕ್ಕಿಂತ ಭಿನ್ನವಾಗಿರುತ್ತದೆ 
ಇಂತಹ ಪ್ರೊಟೋಪ್ಲಾಸಂ ದ್ರವದ ವಿಶೇಷ ರೂಪವೇ ಕಣಗಳು. ಸೂಕ್ಷ್ಮದರ್ಶಕ 
ದಿಂದ ಮಾತ್ರ ಇಂತಹ ಕಣಗಳನ್ನು ನೋಡಲು ಸಾಧ್ಯ . ಸೂಕ್ಷ್ಮ ಜೀವಿ 
ಗಳು ಜೀವಂತವಾಗಿರಲು ಈ ದ್ರವ ಸಹಕಾರಿ. ಅನೇಕಬಾರಿ ಹಿರಿದು ಮಾಡಿ 
ಒಂದು ಕಣವನ್ನು ವೀಕ್ಷಿಸಿದಾಗ ಕಣದ ಸುತ್ತ ಪ್ರಾಕಾರವೊಂದಿದೆ. ಇದಕ್ಕೆ ಕಣದ 
ಪ್ರಾಕಾರ (cell wall) ಎನ್ನ ಬಹುದು ; ಇದರ ಒಳಗಡೆ ಮತ್ತೊಂದು ಪ್ರಾಕಾರ 
ವಿದೆ. ಇದಕ್ಕೆ ' ಸೈಟೋಪ್ಲಾಸ್ಮಿಕ್ ” ಪದರ ( cytoplasmic membrane) 
ಅಥವಾ ಕಣದ ಪದರ ( cell membrane) ಎಂದು ಹೆಸರು. ಕಣದ ಒಳಗೆ 
- ಸೈಟೋಪ್ಲಾಸಂ ' (cytoplasm) ಎಂಬ ದ್ರವವಿದೆ. ಈ ದ್ರವದಲ್ಲಿ ಮೈಟೋ 
FIoa003 (mitochondria ); Jos ty, co ( vacuoles ) ( 200 zuein 
ಒಂದು ಬಗೆಯ ದ್ರವವಿರುತ್ತದೆ) ; ನ್ಯೂಕ್ಲಿಯಸ್ (nucleus) ಅಥವಾ ಆಧಾರ 


ಆಧಾರ ಬಂದು 


ಆಧಾರ ಅಂದ್ರು . ರಾD | 

“ಸೈಟೋ ವಾನಂ 


- ಮೈಟೋಕಾಂಡ್ರಿಯ , 
ಕಣದ ಪದರ 

ಚಿತ್ರ ೧, ಕಣದ ಸ್ವರೂಪ 
ಬಿಂದು ಇವೇ ಮೊದಲಾದ ವಸ್ತುಗಳಿವೆ . ಈ ಆಧಾರಬಿಂದುವಿನಲ್ಲಿ 'ಕೊಮಾ 
ಟನ್ ' (chromatin ) ಎಂಬ ಜೀವಪದಾರ್ಥವಿದೆ. ಬಹಳ ಜಟಿಲವಸ್ತುಗಳಿಂದ 
ಕೂಡಿದ ಕಣದಲ್ಲಿ ಕೋಮಾಟಿಕ್ ವಸ್ತುವಿನಿಂದ 'ಕೋಮಸೋಮ್ ? 
(chromosomes) ಅಥವಾ * ವರ್ಣರೇಖೆ ' ಎಂಬ ಜೀವತಂತುವು ಉಂಟಾಗುತ್ತದೆ. 


೧೨೬೪ 

ಪ್ರಬುದ್ಧ ಕರ್ಣಾಟಕ 
ಕಣವು ವಿಭಜನೆ ಹೊಂದಿದಾಗ ಸಮವಾಗಿ ಒಡೆದು ಎರಡು ಭಾಗಗಳಾಗಿ ಈ 
ಜೀವಪದಾರ್ಥವು ಹಂಚಲ್ಪಡುತ್ತದೆ. ಆಧಾರಬಿಂದುವು ಕಣದ ಅತಿಮುಖ್ಯ ಅಂಗ. 
* ವಂಶಾಂಶ ' ( genes ) ಎಂಬ ವಂಶಪರಂಪರೆಯ ಸೂಚಿಯು ಇರುವುದು ಇಲ್ಲೇ . 
ಕಣದ ಕಾರ್ಯಚಟುವಟಿಕೆ ಹಾಗೂ ಸಂತಾನ ಅಧಿಕವಾಗಲು ಅತ್ಯಂತ ಸಹಕಾರಿ 
ಈ ಜೀವಬಿಂದು. ( ಚಿತ್ರ . ೧) 

ಪ್ರಾಣಿಗಳಂತೆ ಮತ್ತು ಸಸ್ಯಗಳಂತೆ ಈ ಕಣಗಳಿಗೂ ಜನನ ಮರಣಗಳುಂಟು. 
ಜೀವಕಣಗಳು ಮೂರು ಮುಖ್ಯ ಕಾರ್ಯಗಳಲ್ಲಿ ನಿರತವಾಗಿರುತ್ತವೆ. ಮೊದಲನೆಯ 
ದಾಗಿ ಸುತ್ತಲ ವಾತಾವರಣದಿಂದ ಆಹಾರ ದೊರಕಿಸಿಕೊಳ್ಳುವುದು ; ಎರಡನೆಯ 
ದಾಗಿ ತಾನು ನಾಶವಾಗದಂತೆ ರಕ್ಷಿಸಿಕೊಳ್ಳುವುದು ; ಮೂರನೆಯದಾಗಿ ಕಣಗಳ 
ಸಂಖ್ಯೆಯನ್ನು ವೃದ್ಧಿಗೊಳಿಸುವುದು. ಅಂದರೆ ವಂಶವನ್ನು ವೃದ್ಧಿಗೊಳಿಸಿದಂತೆ. 
ಇಂದು ಜೀವಂತ ಕಣಗಳು ಭೂಮಿಯಲ್ಲಿರಬೇಕಾದರೆ ಈ ಕಣಗಳ ಪೂರ್ವಜರು ಈ 
ಮೂರುಕಾರ್ಯಗಳನ್ನು ಯಶಸ್ವಿಯಾಗಿ ಸಾಧಿಸಿದ್ದರಿಂದಲೇ !! 

ಈ ಬ್ಯಾಕ್ಟಿರಿಯಾ : ಕಣದ ಸ್ವರೂಪವನ್ನು ತಿಳಿದಮೇಲೆ ಏಕಕಣಜೀವಿಯಾದ 
ಬ್ಯಾಕ್ಟಿರಿಯಾ ಸ್ವರೂಪ ತಿಳಿಯಬಹದು . ( ಚಿತ್ರ ೨), ಈ ಸೂಕ್ಷ್ಮಜೀವಿಯನ್ನು 


೧ ಪ್ಲಾಜೆಲಾ 


* ಕಣದ ಪ್ರಕಾರ 


ಕೋಶ . 


“ ಕಣದ ಪದರ 


* ಆಧಾರ ಬಂದು 


ಚಿತ್ರ ೨. ಬ್ಯಾಕ್ಟಿರಿಯಾ 


ಅವುಗಳ ರೂಪದಂತೆ ಐದು ಭಾಗವಾಗಿ ವಿಂಗಡಿಸಬಹುದು. ೧ . ಗೋಳಾಕಾರ 
ಅಥವಾ ಅಂಡಾಕಾರ, ಇದಕ್ಕೆ ಕಾಕಸ್ (coccus) ಎಂದು ಹೆಸರು . ೨. ಕಡ್ಡಿಯಾ 


ಮಾನವ ಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 


೧೨೬೫ 


ಕಾರ , ಇದಕ್ಕೆ ' ಬ್ಯಾಸಿಲಸ್ ' (bacillus ) ಎಂದು ಹೆಸರು. ೩. ಸುರುಳಿಯಾ 
ಕಾರ, ಇದಕ್ಕೆ 'ಸ್ಪೇರಲ ' (Spirillum) ಎಂದು ಹೆಸರು . ೪ . * ಕಾಮಾ ? 
ಮಾದರಿ, ಇದಕ್ಕೆ ' ವೈಬ್ರಿಯೋ ' ( vibrio ) ಎಂದು ಹೆಸರು. ೫ . ನೂಲಿನೆಳೆಯಂತೆ 
ಇರುವುದಕ್ಕೆ ಈ ಫಿಲಮೆಂಟಸ್ ' ( filamentous ) ಎಂದು ಹೆಸರು . ( ಚಿತ್ರ ೩ ) 


ఫిలమంటనే 


' ಸ್ವರಮ್ 


ಬ್ಯಾಸಿಲಸ್ 


werin 


99 . 
ವೈಬ್ರಿ 


ಚಿತ್ರ ೩, ವಿವಿಧ ರೂಪದ ಬ್ಯಾಕ್ಟಿರಿಯಾಗಳು 


ವಿವಿಧಾಕೃತಿಯ ಬ್ಯಾಕ್ಟಿರಿಯಾಗಳನ್ನು ಅಳೆಯಲು ಒಂದು ಮಾನವಿದೆ. ಇದಕ್ಕೆ 
* ಮೈಕ್ರಾನ್ ' ( micron) ಎಂದು ಹೆಸರು. ಒಂದು ಮೈಕ್ರಾನ್ ನ ಮಿಲಿ 
ಮೀಟರ್‌ಗೆ ಸಮ . ಇದನ್ನು ಎಂದು ಬರೆಯುತ್ತಾರೆ ; ' ಮ್ಯು ' ಎಂದು 
ಉಚ್ಚರಿಸುತ್ತಾರೆ. ಬ್ಯಾಕ್ಟಿರಿಯಾವನ್ನು ನೋಡಬೇಕಾದರೆ ಸೂಕ್ಷ್ಮದರ್ಶಕ 
ದಿಂದ ಮಾತ್ರ ಸಾಧ್ಯ . ಒಂದು ಮೈಕ್ರಾನ್ ವ್ಯಾಸವುಳ್ಳ ೨೫ , ೪೦೦ ಕಾಕೈಗಳನ್ನು 
ಒಂದರ ಪಕ್ಕದಲ್ಲಿ ಒಂದರಂತೆ ಜೋಡಿಸಿದರೆ ೧ ಅಂಗುಲ ಉದ್ದವಾಗುತ್ತದೆ ! 

ಬ್ಯಾಕ್ಟಿರಿಯಾಗಳು ವೃದ್ಧಿಯಾಗುವ ರೀತಿಗೆ ದ್ವಯವಿದಳನ ( binary 
fission ) ಎಂದು ಹೆಸರು . ಸೈಟೋಪ್ಲಾಸ್ಮಿಕ್ ಪದರವು ಬ್ಯಾಕ್ಟಿರಿಯಾ ಕಣದ 
ಕೇಂದ್ರದತ್ತ ಬೆಳೆದು ಕಣವನ್ನು ಇಬ್ಬಾಗಮಾಡುತ್ತದೆ. ಎರಡು ಭಾಗಗಳೂ ಬೇರೆ 
ಬೇರೆಯಾಗಿರಬಹುದು, ಇಲ್ಲವೇ ಒಂದಕ್ಕೊಂದು ಸೇರಿಕೊಂಡಿರಬಹುದು. ಜೀವಕಣ 
ವಿಭಾಗ ( mitosis ) ಎಂಬ ರೀತಿಯಲ್ಲಿ ಸಹ ಬ್ಯಾಕ್ಟಿರಿಯಾ ಕಣಗಳು ಎರಡು 
ಭಾಗಗಳಾಗಿ 'ಕೋಮಸೋಮ್ಸ್ ' ಎಂಬ ಜೀವ ತಂತುಗಳನ್ನು ಸಮವಾಗಿ 
ಪಡೆದಿರುತ್ತವೆ. ನಿರ್ಜಿವ ವಸ್ತುಗಳಿಂದ ಜೀವಕ್ಕನುಗುಣವಾದ ವಸ್ತುಗಳನ್ನು 
ತಯಾರಿಸಿಕೊಳ್ಳುವ ಅಸಾಧಾರಣ ಶಕ್ತಿಯುಳ್ಳ ಬ್ಯಾಕ್ಟಿರಿಯಾಗಳು ಅತಿ ಬೇಗ 

80 | 


ಮಾಡುತ್ತದೆ.ಎ 


ರಿಯಾ ಕಣದ 


ಬಹುದು, ಇಲ್ಲವೇ 


೧೨೬೬ 

ಪ್ರಬುದ್ಧ ಕರ್ಣಾಟಕ 
ವೃದ್ಧಿಗೊಳ್ಳುತ್ತವೆ. ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಬ್ಯಾಕ್ಟಿರಿಯಾ 
ಕಣವು ಎರಡಾಗುತ್ತದೆ. ಈ ಎರಡು ಬ್ಯಾಕ್ಟಿರಿಯಾಗಳು ಇನ್ನು ಇಪ್ಪತ್ತು ನಿಮಿಷ 
ಗಳಲ್ಲಿ ನಾಲ್ಲಾಗುತ್ತವೆ; ನಾಲ್ಕು ಎಂಟಾಗುತ್ತವೆ ; ಎಂಟು ಹದಿನಾರಾಗುತ್ತವೆ. 
ಅಂದರೆ ಕೇವಲ ಕೆಲವೇ ಗಂಟೆಗಳಲ್ಲಿ ಒಂದು ಬ್ಯಾಕ್ಟಿರಿಯಾ ಕಣವು ಲಕ್ಷಾಂತರ 
ಕಣಗಳನ್ನು ವೃದ್ಧಿಸಿರಬೇಕು. ಇದು ಲೆಕ್ಕಾಚಾರದಂತೆ ಸರಿ. ಆದರೆ ಈ ರೀತಿಯ 
ಬೆಳವಣಿಗೆಗೆ ಅನುಕೂಲವಾದ ವಾತಾವರಣವಿರುವುದಿಲ್ಲ . ಅದಕ್ಕೆ ಬೇಕಾದ ಆಹಾರ 
ವಸ್ತು ಕಡಮೆಯಾಗುವುದು ; ಅವುಗಳೇ ವಿಸರ್ಜಿಸಿದ ವಸ್ತುಗಳು ಶೇಖರವಾಗಿ 
ವಿಷವಾಗಬಹುದು ; ಸರಿಯಾದ ಉಷ್ಣಾಂಶವಿಲ್ಲದೆ ಬೆಳವಣಿಗೆಗೆ ಸಹಕಾರಿಯಾಗದೆ 
ನಾಶವಾಗಬಹುದು. 

ಅತ್ಯಲ್ಪ ಕಾಲದಲ್ಲಿ ಅದ್ಭುತವಾಗಿ ವೃದ್ಧಿಯಾಗುವುದರಿಂದಲೇ ಮಾನವನಿಗೂ 
ಬ್ಯಾಕ್ಟಿರಿಯಾಗಳಿಗೂ ಹೆಚ್ಚಿನ ಸಂಪರ್ಕ ಕಂಡುಬಂದಿರುವುದು. ಹಾಲು ಹಾಲಾ 
ಗಿರದೆ ಮೊಸರಾಗಬೇಕಾದರೆ ಉಪಯುಕ್ತ ಬ್ಯಾಕ್ಟಿರಿಯಾವನ್ನು , ಕೆಲವನ್ನೇ 
ಆದರೂ ಸಾಕು , ಮೊಸರಿನ ರೂಪದಲ್ಲಿ ' ಹೆಪ್ಪು ' ಹಾಕಬೇಕು. 
- ಕೆಲವು ಬ್ಯಾಕ್ಟಿರಿಯಾಗಳು ಶೀತಾಗಾರದ ವಾತಾವರಣದಲ್ಲಿ ವೃದ್ಧಿಯಾದರೆ 
ಮತ್ತೆ ಕೆಲವು ಅಧಿಕ ಉಷ್ಣಾಂಶಗಳನ್ನು ತಡೆಯಬಲ್ಲವು; ಸೂಕ್ತ ಉಷ್ಣಾಂಶ 
ವಿದ್ದರೆ ವೃದ್ಧಿಯಾಗಬಲ್ಲವು. ಸಾಮಾನ್ಯವಾಗಿ ಕಾಹಿಲೆ ಉಂಟುಮಾಡುವ 
ಬ್ಯಾಕ್ಟಿರಿಯಾಗಳು ಮನುಷ್ಯನ ದೇಹದ ಉಷ್ಣಾಂಶವನ್ನು (೩೭೨) ಅವಲಂಬಿಸಿರು 
ಇವೆ. ಅಧಿಕ ಉಷ್ಣಾಂಶಗಳನ್ನು ತಡೆಯಬಲ್ಲ ಬೆಸ್ಟೀರಿಯಾಗಳು ಅಂತರ್ಬೀಜ 
ಕಣವನ್ನು (internal endospores ) ಬೆಳಸಿಕೊಳ್ಳುತ್ತವೆ. ಸೂಕ್ತ ಉಷ್ಣಾಂಶ 
ವಿಲ್ಲದಿದ್ದಾಗ, ಆಹಾರ ಸಾಲದಾದಾಗ, ವಿಸರ್ಜಿತ ವಸ್ತು ಶೇಖರವಾಗಿ ಬ್ಯಾಕ್ಟಿರಿಯಾ 
ಜೀವಿಸಲು ಕಷ್ಟವಾದರೆ ಅಂತರ್ ಬೀಜಕಣವುಂಟಾಗುತ್ತದೆ. ಕಣದ ಪೊಟೋ 
ಪ್ಲಾಸಂ ದ್ರವವು ಸಂಕುಚಿತವಾಗಿ, ಸಣ್ಣದಾದ ಅಂಡಾಕಾರದ ರೂಪ ಹೊಂದು 
ತದೆ. ಇದರ ಸುತ್ತಲೂ ಅಭೇದ್ಯವಾದ ಪೊರೆಯುಂಟಾಗುತ್ತದೆ. ಇದಕ್ಕೆ ಬೀಜ 
ಕಣದ ಪದರ (Spore Wall ) ಎಂದು ಹೆಸರು. ಸೂಕ್ತವಾದ ವಾತಾವರಣ 
ಉಂಟಾದಾಗ ಬಾಕ್ಟಿರಿಯಾ ಕಣವಾಗಿ ಮಾರ್ಪಟ್ಟು ಪುನಃ ತನ್ನ ಕಾರ್ಯದಲ್ಲಿ 
ನಿರತವಾಗುತ್ತದೆ. ಇದಕ್ಕೆ ' ಮೊಳೆಯುವುದು ' ಅಥವ ' ಪುನರುತ್ಪಾದನೆ ? 
(germination ) ಎಂದು ಹೆಸರು. ಬೀಜಕಣವುಂಟಾದಾಗ ಬ್ಯಾಕ್ಟಿರಿಯಾಗಳು 
ಹೆಚ್ಚು ಉಷ್ಣಾಂಶವನ್ನು ತಡೆಯಬಲ್ಲವು. ರಾಸಾಯನಿಕ ವಸ್ತುಗಳ ಕ್ರಿಯೆಯ 
ಸಹ ಅವುಗಳ ಮೇಲಿರುವುದಿಲ್ಲ. ಒಣಗಿಸಿದರೂ ನಾಶವಾಗುವುದಿಲ್ಲ. ಸಾಮಾನ್ಯ 
ವಾಗಿ ಬ್ಯಾಕ್ಟಿರಿಯಾಗಳು ೭೦°C ಉಷ್ಣಾಂಶದಲ್ಲಿದ್ದರೆ ನಾಶವಾಗುತ್ತವೆ; ಆದರೆ 
ಬೀಜಕಣವುಂಟಾದಾಗ ೧೦೦°C ಇರುವ ಕುದಿಯುವ ನೀರಿನಲ್ಲಿ ಅನೇಕ ಗಂಟೆಗಳ 
ಕಾಲವಿಟ್ಟರೂ ನಾಶವಾಗುವುದಿಲ್ಲ. ಒಣಗಿದ ವಾತಾವರಣದಲ್ಲಿ ಬೀಜಕಣಗಳನ್ನು 


೧೨೬೭ 
ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
ನಲವತ್ತು ವರ್ಷಗಳಿಷ್ಟಿದ್ದರೂ ಏನೂ ಆಗದೆ ಇರುವುದು ಕಂಡುಬಂದಿದೆ. ನಾವು 
ಬೇಯಿಸಿ ಸೇವಿಸುವ ತರಕಾರಿಯಲ್ಲಿ ಇಂತಹ ಬೀಜಕಣ ಹೊಂದಬಲ್ಲ ಬ್ಯಾಕ್ಟಿರಿಯಾ 
ಗಳಿದ್ದರೆ ಆಹಾರವು ಕೆಲವು ಕಾಲದನಂತರ ಕೆಡುತ್ತದೆ; ಇಲ್ಲವೇ ಸೇವಿಸುವವರಿಗೆ 
ವಿಷಪ್ರಾಯವಾಗಬಲ್ಲದು. 
- ಮಾನವನ ಬೆಳವಣಿಗೆಗೆ, ಚಲನವಲನಕ್ಕೆ ಆಹಾರ ಅಗತ್ಯ . ಈ ಆಹಾರವು 
ಸಸ್ಯರೂಪ ಇಲ್ಲವೇ ಪ್ರಾಣಿಯಾಗಿರಬಹುದು. ಸಸ್ಯಗಳ ಬೆಳವಣಿಗೆಗೂ ಸಹ 
ಆಹಾರದ ಅವಶ್ಯಕತೆ ಇದೆ. ಗೊಬ್ಬರದಲ್ಲಿರುವ ರಾಸಾಯನಿಕ ವಸ್ತುಗಳೇ ಈ 
ಆಹಾರ. ಅಂತೆಯೇ ಸೂಕ್ಷ್ಮಜೀವಿಗಳಿಗೂ ಆಹಾರ ಅಗತ್ಯ . ಇಂಗಾಲಾಮ್ 
ದಲ್ಲಿರುವ ಇಂಗಾಲ, ಗಾಳಿಯಲ್ಲಿರುವ ಸಾರಜನಕ, ಆಮ್ಲ ಜನಕ ಇವುಗಳನ್ನು 
ಬಳಸಿ ಆಹಾರವನ್ನು ಉತ್ಪಾದಿಸಿಕೊಳ್ಳುವ ಶಕ್ತಿ ಕೆಲವು ಬ್ಯಾಕ್ಟಿರಿಯಾಗಳಿಗಿವೆ. 
ಎಲ್ಲ ಬ್ಯಾಕ್ಟಿರಿಯಾಗಳಿಗೂ ಗಾಳಿಯಲ್ಲಿರುವ ಆಮ್ಲ ಜನಕದ ಅವಶ್ಯಕತೆ ಇಲ್ಲ. 
ಕೆಲವಕ್ಕಂತೂ ಅದು ವಿನಾಶಕಾರಿಯಾಗಿಯೇ ಇರುತ್ತದೆ. ನಿರ್ಜಿವ ಸಾವಯವ 
ಪದಾರ್ಥಗಳಲ್ಲಿರುವ ಇಂಗಾಲ, ಸಾರಜನಕ ಇವುಗಳನ್ನು ಬಳಸಿಕೊಳ್ಳುವ 
ಬ್ಯಾಕ್ಟಿರಿಯಾಗಳೂ ಇವೆ. ಎಲ್ಲ ಸೂಕ್ಷ್ಮಜೀವಿಗಳಿಗೆ ಕೆಲವು ವಿಶಿಷ್ಟ ಗುಣಗಳಿವೆ. 
ಅತಿ ಶೀಘ್ರ ಬೆಳವಣಿಗೆ, ಹವ, ಋುತು ಇವುಗಳ ಪ್ರಭಾವವಿಲ್ಲದೆ ಬೆಳೆಯುವುದು ; 
ಅತಿ ಸೂಕ್ಷ್ಮಜೀವಿಗಳಾದ್ದರಿಂದ ಬೆಳವಣಿಗೆಗೆ ಹೆಚ್ಚಿನ ಮೇಲ್ಮ ಅವಶ್ಯಕತೆ ಇಲ್ಲ 
ದಿರುವುದು ; ಅತ್ಯಂತ ಕಡಿಮೆ ಬೆಲೆಯುಳ್ಳ ಅನುಪಯುಕ್ತ ಸಾವಯವ ವಸ್ತು 
ಗಳನ್ನು ಬಳಸಿಕೊಂಡು ಉಪಯುಕ್ತ ವಸ್ತುಗಳ ಉತ್ಪಾದನೆ ಮಾಡುವುದು ಇಲ್ಲವೇ 
ಸೃಷ್ಟಿಸುವುದು . ಸೂಕ್ಷ್ಮಜೀವಿಗಳಲ್ಲಿರುವ ಈ ವಿಶಿಷ್ಟ ಗುಣಗಳು ಮಾನವನನ್ನು 
ತನ್ನೆಡೆಗೆ ಎಳೆದುದು ; ತನ್ಮೂಲಕ ಮಾನವನಿಗೆ ಬೇಕಾದ ಅಗತ್ಯ ವಸ್ತುಗಳ 
ತಯಾರಿಕೆಗೆ ಸಹಾಯಕವಾದುದು. ಬ್ಯಾಕ್ಟಿರಿಯಾಗಳು ಹೇಗೆ ಕೈಗಾರಿಕಾ ಕ್ಷೇತ್ರ 
ದಲ್ಲಿ ಉಪಯೋಗವಾಗಿವೆ ಎಂಬುದನ್ನು ತಿಳಿಯೋಣ. 

ಆಹಾರವಸ್ತುಗಳ ಉತ್ಪಾದನೆಯಲ್ಲಿ ಬ್ಯಾಕ್ಟಿರಿಯಾಗಳ ಉಪಯೋಗವಿದೆ. 
ಉದಾಹರಣೆಗೆ ಹಾಲಿನ ಕೆನೆಯನ್ನು ಕೂಡಿಟ್ಟು ಕಡೆದರೆ ಅದರಲ್ಲಿರುವ ಕೊಬ್ಬು 
ಬೆಣ್ಣೆಯ ರೂಪದಲ್ಲಿ ಒತ್ತರಿಸಲ್ಪಡುತ್ತದೆ. ಹೀಗೆಕೂಡಿಟ್ಟ ಕೆನೆಯನ್ನು ಕಡೆಯುವ 
ಮುನ್ನ ಸೈಪ್ರೊಕಾಕಸ್ ಲ್ಯಾಕ್ಟಿ ಸ್ ( Streptococcus lactis) ಹಾಗೂ 
ಲೂಕೋನಾಸ್ಟಾಕ್ ಸಿಟೋವೊರಮ್ ( Leaconostoc Citrovorum ) ಅಥವಾ 
ಲೂಕೊನಾಸ್ಟಾಕ್ ಡೆಕ್ನಿ ಕಮ್ (L.euconoStoc dextranicum ) ಎಂಬ 
ವಿಶಿಷ್ಟ ಬ್ಯಾಕ್ಟಿರಿಯಾಗಳನ್ನು ಹೆಪ್ಪಿನ ರೂಪದಲ್ಲಿ ಹಾಕಿದರೆ ಒಳ್ಳೆಯ ಕಂಪನ್ನು 
ಕೊಡುವ ಬೆಣ್ಣೆ ದೊರಕುತ್ತದೆ. ಗಿಣ್ಣಿನ ತಯಾರಿಕೆಯಲ್ಲೂ ಸಹ ವಿಶಿಷ್ಟ 
ಬ್ಯಾಕ್ಟಿರಿಯಾಗಳನ್ನು ಬಳಸುತ್ತಾರೆ. ಉತ್ತಮವಾದ ಗಿಣ್ಣು ತಯಾರಿಕೆಗೆ 
ಸಹಕಾರಿಯಾಗಿ ಸ್ಪಷ್ಟೊಕಾಕಸ್ ಲ್ಯಾಕ್ಟಿಸ್ , ಸೈಪ್ರೊಕಾಕಸ್ ಕ್ರಿಮೊರಿಸ್ 


೧೨೬೮ 


ಪ್ರಬುದ್ಧ ಕರ್ಣಾಟಕ 


ಹಾಗೂ ಲ್ಯಾಕ್ರೋಬ್ಯಾಸಿಲಸ್ ಗುಂಪಿಗೆ ಸೇರಿದ ಬುಲ್‌ಗಾರಿಕಸ್ , ಹೆಲ್ವೆಟಿಕಸ್ 
(Lactobacillus lactis , L . bulgaricus, L. helveticus) au nie 
ಉಪಯೋಗಿಸುತ್ತಾರೆ. ಹಾಲಿನಿಂದ ತಯಾರಿಸಬಹುದಾದ ಇತರ ಆಹಾರವಸ್ತುಗಳ 
ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ. 

ಒಂದೇ ರೀತಿಯ ಬ್ಯಾಕ್ಟಿರಿಯಾಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಬಳಸಲು 
ಸಾಧ್ಯವಿಲ್ಲ. ಆಲಿವ್ , ಸಾವರ್ ಕ್ಯಾಟ್ ಮುಂತಾದ ತರಕಾರಿಯಿಂದ ತಯಾರಿಸುವ 
ಉಪ್ಪಿನಕಾಯಿಗಳಿಗೆ ಸಹಕಾರಿಯಾಗುವುದು ಲ್ಯಾಕ್ಟಿಕ್ ಆಮ್ಲ ಉತ್ಪಾದಿಸುವ 
ಬ್ಯಾಕ್ಟಿರಿಯಾಗಳು . 

* ಲ್ಯಾಕ್ಟಿ ಕ್ ಆಮ್ಲ (lactic acid) ದ ತಯಾರಿಕೆಯಲ್ಲಿ ಸಹ ಲ್ಯಾಕ್ಟೋ 
ಬ್ಯಾಸಿಲಸ್ ಗುಂಪಿಗೆ ಸೇರಿದ ಬ್ಯಾಕ್ಟಿರಿಯಾಗಳನ್ನು ಉಪಯೋಗಿಸುತ್ತಾರೆ. 
ಗಿಣ್ಣಿನ ತಯಾರಿಕೆಯಲ್ಲಿ ದೊರೆವ ' ವೈ (whey ) ಎಂಬ ಹಾಲಿನ ದ್ರವವನ್ನು 
ಈ ಕಾರ್ಯಕ್ಕೆ ಬಳಸುತ್ತಾರೆ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ (lactose ) ಎಂಬ 
ಸಕ್ಕರೆಯನ್ನು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಪರಿವರ್ತಿಸಲು ಲ್ಯಾಕ್ಟೋಬ್ಯಾಸಿಲಸ್ 
ಡೆಲ್ ಬುಕಿ ( Lactobacillus delbrucki ) ಎಂಬ ಬ್ಯಾಕ್ಟಿರಿಯಾವನ್ನು ವಿಶೇಷ 
ವಾಗಿ ಉಪಯೋಗಿಸುತ್ತಾರೆ. ಈ ಪರಿವರ್ತನೆಗೆ ಬೇಕಾಗುವ ಉಷ್ಣಾಂಶ ೫೦°C ; 
ಅಂದರೆ ಈ ಬ್ಯಾಕ್ಟಿರಿಯಾಗಳು ಸ್ವಲ್ಪ ಶಾಖವನ್ನು ತಡೆಗಟ್ಟಬಲ್ಲವು. ಈ 
ಉಷ್ಣಾಂಶದಲ್ಲಿ ಜೀವಿಸಲಾಗದ ಬ್ಯಾಕ್ಟಿರಿಯಾಗಳು , ಅನಪೇಕ್ಷಿಯ ಏಕಕಣ 
ಜೀವಿಗಳು ನಾಶವಾಗುವುವು. 

- ಹಾಲನ್ನು ಮೊಸರು ಮಾಡುವ ಬ್ಯಾಕ್ಟಿರಿಯಾಗಳು ವಿನಿಗರ್ ಅಥವಾ 
ಅಸಿಟಿಕ್ ಆಮ್ಲ ( vinegar- acetic acid ) ತಯಾರಿಕೆಗೆ ಬಳಸಲು ಬರುವುದಿಲ್ಲ. 
ಹಣ್ಣಿನ ರಸವು ಹುದುಗಿದಾಗ ಉಂಟಾಗುವ ಆಲೊಹಾಲ್ , ಅಸಿಟೋ ಬ್ಯಾಕ್ಟರ್‌ 
(aceto bacter ) ಎಂಬ ಸೂಕ್ಷ್ಮಜೀವಿಗಳ ಸಹಾಯದಿಂದ ಪರಿವರ್ತನೆಗೊಂಡು 
ವಿನಿಗರ್‌ ಅಥವಾ ಅಸಿಟಿಕ್ ಆಮ್ಲವಾಗುತ್ತದೆ. ಹಣ್ಣಿನ ರಸವಲ್ಲದೆ, ಸಕ್ಕರೆಯ 
ದ್ರಾವಣ ಅಥವಾ ವಿಶ್ಲೇಷಿತ ಶರ್ಕರ ಪದಾರ್ಥಗಳು ಹುದುಗುವುದರಿಂದಲೂ ಸಹ 
ವಿನಿಗರ್ ತಯಾರಿಸಬಹುದು. ಈ ಕಾರ್ಯಕ್ಕೆ ಬೇಕಾಗುವಉಷ್ಣಾಂಶ ೧೫ - ೩೪°C . 

- ಸೂಕ್ಷ್ಮಜೀವಿಗಳನ್ನು ಬಳಸುವಾಗ ಶುದ್ದ ತಳಿಗಳನ್ನು ಉಪಯೋಗಿಸಬೇಕು, 
ಮಿಶ್ರತಳಿಗಳಿದ್ದರೆ ದೊರಕುವ ವಸ್ತುವು ನಿಶ್ಚಿತ ವಸ್ತುವಾಗಿರಲು ಸಾಧ್ಯವಿಲ್ಲದಿರ 
ಬಹುದು. 

ಕೆಲವು ಬ್ಯಾಕ್ಟಿರಿಯಾಗಳು ನವ ವಸ್ತುಗಳನ್ನು ಸೃಷ್ಟಿಸುತ್ತವೆ. ಡೆಹ್ವಾನ್ 
( dextran ) ಎಂಬ ಪದಾರ್ಥದ ಉತ್ಪಾದನೆಯನ್ನು ಇಲ್ಲಿ ಉದಹರಿಸಬಹುದು. 
ಈ ಪದಾರ್ಥವನ್ನು ರಕ್ತಸಂಯೋಜನೆಯಲ್ಲಿ ಹಾಗೂ ಪ್ಲಾಸ್ಮಾ ಸಂಯೋಜನೆ 
ಯಲ್ಲಿ ಬಳಸುತ್ತಾರೆ. ಸಕ್ಕರೆಯನ್ನು ವಿಶ್ಲೇಷಣಗೊಳಿಸಿದಾಗ ಡೆಕ್ಕೊಸ್ 


೧೨೬೯ 
ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
(dextrose ) ಹಾಗೂ ಫ್ರಕ್ಟೋಸ್ (fructose ) ಎಂಬ ಸರಳರೂಪ ಸಕ್ಕರೆಗಳು 
ದೊರಕುತ್ತವೆ. ' ಲುಕೋನಾಸ್ಟಾಕ್ ಮೆಸಂಟರಾಕ್ಟ್ ' ( Leuconostoc 
mesenteroids) ಎಂಬ ಸೂಕ್ಷ್ಮಜೀವಿಯು ಈ ವಿಶ್ಲೇಷಣಕ್ಕೆ ಸಹಾಯ 
ವೆಸಗುತ್ತದೆ. ಹೀಗೆ ಉಂಟಾದ ಡೆಕ್ಕೊ . ಸ್ ಸಕ್ಕರೆಯ ಅಣುಗಳು ಒಂದರೊಡ 
ನೊಂದು ಸೇರಿ ಡೆಕ್ಕಾನ್ ಉತ್ಪತ್ತಿಯಾಗುತ್ತದೆ. ಸೂಕ್ಷ್ಮಜೀವಿಯು ಹೊರ 
ಸೂಸುವ ಕೆಲವು ವಿಶೇಷ ರಾಸಾಯನಿಕ ಕಿಣ್ವಗಳಿಂದ ಸಾಧ್ಯವಾಗುವ ಕಾರ್ಯ 
ವನ್ನು ಪ್ರಯೋಗಶಾಲೆಯಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ನಡೆಸಲು ಆಗುವುದಿಲ್ಲ. 

ಇವುಗಳಲ್ಲದೇ ಅನೇಕಕೈಗಾರಿಕಾ ವಸ್ತುಗಳನ್ನು ವಿಶಿಷ್ಟವಾದ ಬ್ಯಾಕ್ಟಿರಿಯಾ 
ಗಳ ಸಹಾಯದಿಂದ ಉತ್ಪಾದನೆ ಮಾಡಬಹುದು. ಕ್ಲಾ ಸ್ಟೇಡಿಯಂ ಅಸಿಟೋ 
ಬ್ಯೂಟಿಲಿಕಮ್ ( Clostridium acetobusylicum ) ಎಂಬ ಬ್ಯಾಕ್ಟಿರಿಯಾವು 
ಸಕ್ಕರೆ ಕಾರ್ಖಾನೆಯಲ್ಲಿ ದೊರಕುವ ಕಾಕಂಬಿ ( molasses) ಯಿಂದ ಅಸಿಟೋನ್, 
ಬ್ಯುಟಿನಾಲ್ ಎಂಬ ದ್ರಾವಕಗಳನ್ನು ಉತ್ಪಾದಿಸುತ್ತದೆ. ೨, ೩ -ಬ್ಯೂಟೀನ್‌ ಡಯಾಲ್ 
(2, 3-butanediol ), ಡೈಹೈಡ್ರಾಕ್ಸಿ ಅಸಿಟೋನ್ ( dihydroxy acetone), 
ಕಿಟೋ ಗುಲೋನಿಕ್ ಆಮ್ಲ ( keto gulonic acid ) ಮುಂತಾದ ರಾಸಾಯನಿಕ 
ವಸ್ತುಗಳನ್ನು ಉಪಯುಕ್ತ ಬ್ಯಾಕ್ಟಿರಿಯಾಗಳ ಸಹಾಯದಿಂದ ತಯಾರಿಸಬಹುದು. 
* ಸಿ ' ಅನ್ನಾಂಗ (ascorbic acid ) ತಯಾರಿಸಲು ಅಸಿಟೋ ಬ್ಯಾಕ್ಟರ್‌ ಸಬ್ 
ಆಕ್ಸಿಡನ್ಸ್ ( Acetobacter Suboxydans ) ಎಂಬ ಸೂಕ್ಷಾಣುಗಳನ್ನು ಬಳಸು 
ತ್ತಾರೆ. ಅಲ್ಲದೇ , ಆಹಾರದಲ್ಲಿ ಬಳಸುವ ಹಾಗೂ ಅನಿಮಿಯ ಕಾಹಿಲೆಗೆ ನಿವಾರಣಾ 
ಮುದ್ದಾದ ಕೋಬಾಲಮಿನ್ ( cobalamin ) ವಸ್ತುವನ್ನು ' ಸೈಪ್ರೊಮೈಸಿಸ್ 
ಓಲಿವಾಸಿಯಸ್ ' ( Streptomyces olivaceus) ಎಂಬ ಸೂಕ್ಷ್ಮಜೀವಿಯು 
ತಯಾರಿಸುತ್ತದೆ; ಅಲ್ಲದೇ ಪ್ರೊಪಿಯೋನಿ ಬ್ಯಾಕ್ಟಿರಿಯಂ ಫ್ರಾಯ್ ಡೆನ್‌ ರೈಷಿ 
(Propioni bacterium freudenreichi ) wow 253 , comoresevgd a 
ಸುತ್ತವೆ. 

ಆಧುನಿಕ ಯುಗವನ್ನು ರಾಸಾಯನಿಕ ಕಿಣ್ವಗಳ ಯುಗವೆಂದು ಕರೆಯ 
ಬಹುದು. ಬ್ಯಾಕ್ಟಿರಿಯಾಗಳಿಂದ ಹೊರಸೂಸುವ ಕೆಲವು ವಿಶಿಷ್ಟ ರಾಸಾಯನಿಕ 
ಕಿಣ್ವಗಳು (ಎನ್ ಜೈ ಮ್ ) ಕಾಗದ ಕಾರ್ಖಾನೆಗಳಲ್ಲಿ, ಬಟ್ಟೆ ತಯಾರಿಸುವ 
ಕಾರ್ಖಾನೆಗಳಲ್ಲಿ ಹಾಗೂ ಆಹಾರ ತಯಾರಿಕೆಯಲ್ಲಿ ಉಪಯೋಗವಾಗುತ್ತವೆ. 
* ಬ್ಯಾಸಿಲಸ್ ಸಟಲಿಸ್ ' ( Bacillus Subtilis ) ಎಂಬ ಸೂಕ್ಷ್ಮಜೀವಿಯು 
ಅಮೈಲೇಸ್ (amylase ) ಎಂಬ ರಾಸಾಯನಿಕ ಕಿಣ್ವವನ್ನು ಸೂಸುವುದಲ್ಲದೆ, 
ಪೊಟಯಸ್ ( proteus) ಎಂಬ ರಾಸಾಯನಿಕ ಕಿಣ್ವವನ್ನು ಹೊರಸೂಸುತ್ತದೆ. 
ಚರ್ಮ ಹದಗೊಳಿಸಲು, ಮಾಂಸವನ್ನು ಮೃದುಗೊಳಿಸಲು, ನೂಲನ್ನು ಹದಗೊಳಿ 
ಸಲು ಈ ರಾಸಾಯನಿಕ ಕಿಣ್ವಗಳು ಸಹಕಾರಿ, 


೧೨೭೦ 


ಪ್ರಬುದ್ಧ ಕರ್ಣಾಟಕ 
* ವೈವಿಧ್ಯಮಯ ಸೂಕ್ಷ್ಮಜೀವಿಗಳಿಗೆ ಆವಾಸಸ್ಥಾನ ಭೂಮಿಯಲ್ಲಿರುವ 
ಮಣ್ಣು , ಎಲ್ಲ ತರಹ ಮಣ್ಣಿನಲ್ಲೂ ಒಂದೇ ಬಗೆಯ ಸೂಕ್ಷ್ಮಜೀವಿಗಳಿರುವುದಿಲ್ಲ. 
ಮಣ್ಣಿನ ಆಮ್ಲತೆ, ನೀರಿನಂಶ, ಮಣ್ಣಿನಲ್ಲಿರಬಹುದಾದ ಆಹಾರ, ಗಾಳಿಯ ಅಂಶ 
ಮಾತ್ರವಲ್ಲದೆ ಇತರ ಅನಿಲಗಳ ಇರುವಿಕೆಯನ್ನೂ ಅನುಸರಿಸಿ ಸೂಕ್ಷ್ಮಜೀವಿಗಳು 
ವಾಸಿಸುತ್ತವೆ. ಕ್ಲಿಷ್ಟ ಸಾವಯವ ವಸ್ತುಗಳು ಭೂಮಿಯಲ್ಲಿರುತ್ತವೆ. ಕೆಲವು ವಿಶಿಷ್ಟ 
ಸೂಕ್ಷ್ಮಜೀವಿಗಳು ಕ್ಲಿಷ್ಟ ಸಾವಯವ ವಸ್ತುಗಳನ್ನು ಸರಳರೂಪಕ್ಕೆ ಪರಿವರ್ತಿಸುತ್ತವೆ. 
ಹೀಗೆ ಸರಳರೂಪಕ್ಕೆ ಬಂದ ವಸ್ತುಗಳು ಸಸ್ಯೆಗಳಿಗೆ ಆಹಾರವಾಗುತ್ತವೆ. ಹಾಗೂ 
ಅವುಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಉದಾಹರಣೆಗೆ, ಕ್ಲಿಷ್ಟ ಸಾವಯವ 
ವಸ್ತುವಾದ ಸಸಾರಜನಕ ಪದಾರ್ಥವಾದ ಪ್ರೋಟೀನು ಕ್ಲಾ ಸ್ವೀಡಿಯಂ ಹಿಸ್ಟೋಲಿಟ 
ಕಮ್ ಮತ್ತು ಕ್ಲಾ . ಸ್ಟೋರೋಜಿನಸ್‌ ( Clostridium histolyticum and Cl. 
sporogenes ) ಎಂಬ ಸೂಕ್ಷ್ಮಾಣು ಜೀವಿಗಳು ಹೊರಸೂಸುವ ಪ್ರೊಟಿಯೋಲಿಟಿಕ್ 
(proteolytic ) ರಾಸಾಯನಿಕ ಕಿಣ್ವಗಳ ಪ್ರಭಾವಕ್ಕೆ ಒಳಗಾಗಿ ಸರಳವಾದ 
ಅಮೈನೊ ಆಮ್ಲು ಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಇವುಗಳಲ್ಲದೆ ಬ್ಯಾಸಿಲಸ್ , 

e pelou Jo Joe's LotsPBS JOJ (Bacillus , Proteus and Pseudo 
monas ) ಗುಂಪುಗಳಿಗೆ ಸೇರಿದ ಅನೇಕ ಸೂಕ್ಷ್ಮಜೀವಿಗಳು ಸಹ ಪ್ರೊಟೀನ್ ವಸ್ತು 
ವಿಭಜಿಸುವ ರಾಸಾಯನಿಕ ಕಿಣ್ವಗಳನ್ನು ಹೊರಸೂಸುತ್ತವೆ. ಅಮೈನೊ ಆಮ್ಲ 
ಗಳು ಕೆಲವು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಬಲ್ಲದು, ಇಲ್ಲವೇ ಮತ್ತಿತರ 
ಸೂಕ್ಷ್ಮಾಣುಜೀವಿಗಳಿಂದ ವಿಭಜನೆ ಹೊಂದಿ ಸಾರಜನಕ ಬಿಡುಗಡೆ ಆಗಬಹುದು ; 
ಇಲ್ಲವೇ ಅಮೋನಿಯ ಅನಿಲ ಉತ್ಪತ್ತಿ ಆಗಬಹುದು. ಮಣ್ಣಿನಲ್ಲಿರುವ ನೈಟ್ರೋ 
ಸೊಮೊನಾಸ್‌ ಮತ್ತು ನೈಟ್ರೋಬಾಕ್ಟರ್ ( NitroSomonas and Nitrobactor ) 
ಸೂಕ್ಷ್ಮಜೀವಿಗಳ ಪ್ರಭಾವಕ್ಕೆ ಒಳಗಾಗಿ, ಅಮೋನಿಯ ಅನಿಲವು ನೈಟ್ರಸ್ ಆನ್ನು 
ವಾಗಿ ಪರಿವರ್ತನೆ ಹೊಂದುತ್ತದೆ. ನಂತರ ಉತ್ಕರ್ಷಣ ಹೊಂದಿ ನೈಟ್ರಿಕ್ ಆಮ 
ವಾಗುವುದು. ಹೀಗೆ ಉತ್ಪತ್ತಿಯಾದ ನೈಟ್ರಿಕ್ ಆಮ್ಲವು ಅಪಕರ್ಷಕ್ಕೊಳಗಾಗಿ 
ಅಮೋನಿಯವಾಗುತ್ತದೆ ; ಇಲ್ಲವೇ ಸಾರಜನಕ ಅನಿಲವಾಗುತ್ತದೆ. ಈ ಬಗೆಯ 
ಪರಿವರ್ತನೆಗೆ ಸಹಕಾರಿಯಾಗಿರುವ ಸೂಕ್ಷಾಣುಗಳು ಥಯೋಬ್ಯಾಸಿಲಸ್ 
ಡಿನೈಟ್ರಫಿಕನ್ಸ್ , ಮೈ ಕೊಕಾಕಸ್ ಡಿನೈಟ್ರಫಿಕನ್ಸ್ ( Thinbacillus denitrif 
cans, Micrococcus denitrificans ), ಸಾರಜನಕ ನೃತ್ಯ ಸಂಪೂರ್ಣವಾಗುತ್ತದೆ. 

ಗಾಳಿಯಲ್ಲಿ, ಭೂಮಿಯಲ್ಲಿ ಸಸಾರಜನಕ ಪದಾರ್ಥಗಳ ಉತ್ಪಾದನೆಯಲ್ಲಿ ಪಾಲು 
ಗೊಳ್ಳುತ್ತದೆ. 

ಅಂತೆಯೇ ಇಂಗಾಲ ಪ್ರಧಾನವಾದ ಸಾವಯವ ವಸ್ತುಗಳು ಅನೇಕ 
ಸೂಕ್ಷಾಣುಗಳು ಹೊರಸೂಸುವ ರಾಸಾಯನಿಕ ಕಿಣ್ವಗಳ ಪ್ರಭಾವಕ್ಕೆ ಒಳಗಾಗಿ 
ಸರಳವಸ್ತುಗಳಾಗಿ ಪರಿಣಾಮಗೊಳ್ಳುತ್ತವೆ. ಇಂಗಾಲ ವೃತ್ತ ಸಂಪೂರ್ಣಗೊಳ್ಳ 


೧೨೭೧ 
ಮಾನವಕಲ್ಯಾಣಕ್ಕಾಗಿಸೂಕ್ಷ್ಮಜೀವಿಗಳು 
ಬೇಕಾದರೆ ಬಿಡುಗಡೆಯಾದ ಇಂಗಾಲಾಮ್ಲವು ಮತ್ತೆ ಇಂಗಾಲ ಪ್ರಧಾನ ವಸ್ತು 
ಗಳಾಗಿ ಮಣ್ಣಿನಲ್ಲಿರುವ ಸೂಕ್ಷಾಣುಗಳು ಹೊರಸೂಸುವ ಕಿಣ್ವಗಳಿಂದ ರಾಸಾಯ 
ನಿಕ ಕ್ರಿಯೆಗೆ ಒಳಪಡುತ್ತವೆ. 
- ಸಾವಯವ ಪದಾರ್ಥಗಳಲ್ಲಿರುವ ಗಂಧಕವೂ , ಸಾರಜನಕ ಮತ್ತು ಇಂಗಾಲ 
ಗಳಂತೆ ಸೂಕ್ಷ್ಮಜೀವಿಗಳು ಹೊರಸೂಸುವ ರಾಸಾಯನಿಕ ಕಿಣ್ವಗಳಿಂದ ಸರಳ 
ವಸ್ತುಗಳಾಗುತ್ತದೆ. ಹೀಗೆ ಮಣ್ಣಿನ ಸಾರವನ್ನು ಬ್ಯಾಕ್ಟಿರಿಯಾಗಳು ಹೆಚ್ಚಿಸು 
ಇವೆ. ವ್ಯವಸಾಯ ಕ್ಷೇತ್ರದಲ್ಲಿ ಇವುಗಳ ಪಾತ್ರ ಹಿರಿದು . ಉತ್ತಮ ಸಾರವುಳ್ಳ , 
ವ್ಯವಸಾಯಕ್ಕೆ ಉಪಯುಕ್ತವಾದ ಮಣ್ಣು ಯಾರಿಗೆ ಬೇಡ ? 

ಬ್ಯಾಕ್ಟಿರಿಯಾಗಳ ಸ್ವರೂಪ, ಅವುಗಳಿಂದ ಮಾನವನಿಗಾಗುವ ಉಪಯೋಗ 
ಇವುಗಳ ಬಗ್ಗೆ ಪರಿಚಯ ಪಡೆದ ನಂತರ ಏಕಕಣ ಜೀವಿಯಾದ ಯೀಸ್ಟ್ ಬಗ್ಗೆ , 
ಅವುಗಳಿಂದ ಮಾನವನಿಗಾಗುವ ಉಪಯೋಗ ತಿಳಿಯಬಹುದು. 

ಬ್ರೆಡ್ ತಯಾರಿಕೆಯಲ್ಲಿ, ಮದ್ಯ ತಯಾರಿಕೆಯಲ್ಲಿ ಯೀಸ್ಟ್ ಸೂಕ್ಷ್ಮ 
ಜೀವಿಯು ಅಗತ್ಯ . ಅನಾದಿಕಾಲದಿಂದಲೂ ಅಗೋಚರವಾಗಿ ಈ ಏಕಕಣ 
ಜೀವಿಯು ಕಾರ್ಯನಿರತವಾಗಿ ಮದ್ಯ ತಯಾರಿಕೆಯಲ್ಲಿ ಸಹಾಯವೆಸಗಿದೆ. ಕಳೆದ 
ಶತಮಾನದಲ್ಲಿ ವಿಜ್ಞಾನ ಪ್ರಗತಿ ಹೊಂದಿದಂತೆ ನವ್ಯ ರೀತಿಯ ಪರಿಶೋಧನೆಯಿಂದ 
ಸಾಮಾನ್ಯ ಯೀಸ್ಟ್ ಜೀವಕಣದಲ್ಲಿ ಅದ್ಭುತ ಶಕ್ತಿ ಅಡಗಿರುವುದನ್ನು ಹೊರ 
ಗೆಡಹಲಾಗಿದೆ. ಯೀಸ್ಟ್ ಕಣಗಳಿಂದ ಶರ್ಕರ ಪದಾರ್ಥ, ಕೊಬ್ಬು ಮತ್ತು ಜೀವನಕ್ಕೆ 
ಅವಶ್ಯವಾದ ಸಸಾರಜನಕ ಪದಾರ್ಥಗಳ ಉತ್ಪಾದನೆಯಾಗಬಲ್ಲದು. ಅನ್ನಾಂಗ 
ಗಳನ್ನು , ರಾಸಾಯನಿಕ ಕಿಣ್ವಗಳನ್ನು ಉತ್ಪಾದಿಸಬಲ್ಲದು. ದೇಹಪೋಷಣೆಗೆ ಅಗತ್ಯ 
ವಾದ ಪೋಷಕ ಆಹಾರವನ್ನು ವೈದ್ಯಕೀಯ ಅಗತ್ಯಕ್ಕಾಗಿನೀಡಲು ಯಿಸ್ಟ್ ಜೀವ 
ಕಣವನ್ನು ಒಂದು ಪುಟ್ಟ ಪ್ರಯೋಗಶಾಲೆಯಾಗಿ ಪರಿವರ್ತಿಸಬಹುದು. ಬೇರೆ ಆಹಾರ 
ಪದಾರ್ಥಗಳಲ್ಲಿ ದೇಹಪೋಷಣೆಗೆ ಬೇಕಾದ ಭಾಗದ ಯಥೋಚಿತ ಅಭಾವವನ್ನು 
ಕಂಡುಹಿಡಿಯಲು ಯೀಸ್ಟ್ ಜೀವಕಣವನ್ನು ವಿಶ್ಲೇಷಕ ವಸ್ತು ( analytical tool ) 
ನನ್ನಾಗಿ ಉಪಯೋಗಿಸಬಹುದು. 
- ಯೀಸ್ಟ್ ಜೀವಕಣದಲ್ಲಿ ಪ್ರೋಟೋಪ್ಲಾಸಂ (protoplasm ), ನೀರಿನ 
ಅಂಶ, ಲವಣ , ಸಸಾರಜನಕ ಪದಾರ್ಥ, ರಾಸಾಯನಿಕ ಕಿಣ್ವಗಳು , ಶರ್ಕರ 
ಪದಾರ್ಥ, ಕೊಬ್ಬು , ಇವುಗಳಿವೆ. ಕಣದ ಪ್ರಾಕಾರ, ಕಣದ ಪದರ , ಸೈಟೋಪ್ಲಾಸಂ 
ದ್ರವದಲ್ಲಿ, ಮೈಟೋಕಾಂಡ್ರಿಯ , ಆಧಾರಬಿಂದು ಮುಂತಾದುವುಗಳೆಲ್ಲ ಇವೆ 
( ಚಿತ್ರ ೪ ). ಈ ಜೀವಿಗಳು ಸಹ ಎಲ್ಲೆಡೆಯಲ್ಲೂ ಇರುತ್ತವೆ. ಇವುಗಳು ಒಂದರಿಂದ 
ಐದು ಮೈು ಅಗಲ ಮತ್ತು ಇದರಿಂದ ಮುವತ್ತು ಮೈು ಅಥವ ಸ್ವಲ್ಪ ಜಾಸ್ತಿ 
ಉದ್ದವಾಗಿರುತ್ತವೆ. ಸಾಮಾನ್ಯವಾಗಿ ಅಂಡಾಕಾರವಾಗಿದ್ದರೂ , ಕೆಲವು ದುಂಡಾ 
ಗಿಯೂ , ಉದ್ದವಾಗಿಯೂ ಇರುತ್ತವೆ. ಅವುಗಳ ವಯಸ್ಸಿಗೆ ಹಾಗೂ ವಾತಾ 


೧೨೭೨ 


ಪ್ರಬುದ್ಧ ಕರ್ಣಾಟಕ 


ವರ್ಣರೇಖೆ 
ಆಥಾರ ಬಂದು 


ಕ್ರೋಮನ್ 


ಸೈಟೋಪ್ಲಾಸಂ - 

18 


+ ಕದ ಪ್ರಾಕಾರ 


ಕಣದ ಪದರ 


ಮೈಟೋಕಾಂಡ್ರಿಯ 
- ಆಧಾರ ಬಿಂದು ಪದರ . 


ಚಿತ್ರ ೪ . ಯೀಸ್ಟ್ ಕಣದ ಸ್ವರೂಪ 


ವರಣಕ್ಕೆ ಅನುಗುಣವಾಗಿ ಅವುಗಳ ರೂಪ ಹಾಗೂ ಗಾತ್ರ ಬದಲಾಗುತ್ತದೆ. ಇವುಗಳು 
೦ - ೪೭°C ವರೆಗಿನ ಉಷ್ಣಾಂಶವನ್ನು ತಡೆಯಬಲ್ಲದು. ಆದರೆ ೨೦ - ೩೦°Cನಲ್ಲಿ 
ಬೆಳೆಯುತ್ತವೆ. ರೋಗ ತರುವ ಯೀಸ್ಟ್ ಕಣಗಳ ಬೆಳವಣಿಗೆಗೆ ಮಾನವನ 
ದೇಹದ ಉಷ್ಣಾಂಶ (೩೭°C) ಬಹಳ ಅನುಕೂಲ. ಯೀಸ್ಟ್ ಸೂಕ್ಷ್ಮಜೀವಿಯ 
ಬೆಳವಣಿಗೆಗೆ ಆಮ್ಲಜನಕ ಆವಶ್ಯಕ. 
- ಹಣ್ಣಿನ ರಸವನ್ನಾಗಲೀ ಅಥವ ಸಕ್ಕರೆ ಇರುವ ಸಿಹಿಯಾದ ಯಾವ ದ್ರವ 
ವನ್ನಾಗಲೀ ಗಾಳಿಗೆ ತೆರೆದಿಟ್ಟರೆ ಅದು ಕಾಲಕ್ರಮೇಣ ಅನೇಕ ಬಗೆಯ ಮಾರ್ಪಾಟು 
ಹೊಂದುತ್ತದೆ. ಮಂದವಾಗುವುದು, ಗುಳ್ಳೆ ಬರುವುದು, ಘನವಸ್ತುವೊಂದು 
ಒತ್ತರಿಸುವುದು . ಬದಲಾದ ದ್ರಾವಣ ತನ್ನ ಮೊದಲಿನ ಸಿಹಿರುಚಿಯನ್ನು ಕಳೆದು 
ಕೊಂಡು, ತಿಳಿಯಾದ ಹೊಸರೂಪ ತಾಳುತ್ತದೆ. ಈ ಹೊಸ ವಸ್ತುವೇ ಆಲೋ 
ಹಾಲ್ ಎಂಬ ಮದ್ಯ, ದ್ರವದ ಮೇಲೆ ಉಂಟಾದ ತೆಳು ಪೊರೆಯೇ ಯೀಸ್ಟ್ , 
ಸಕ್ಕರೆಯನ್ನು ಆಲ್ಗೊಹಾಲ್ ಆಗಿ ಪರಿವರ್ತಿಸಲು ಸಹಾಯಮಾಡುವುದು . 

ಯೀಸ್ಟ್ ಧೂಳುಕಣದಲ್ಲಿ, ಗಾಳಿಯಲ್ಲಿ ಒಂದೆಡೆಯಿಂದ ಮತ್ತೊಂದೆಡೆಗೆ 
ಒಯ್ಯಲ್ಪಡುತ್ತದೆ. ಕೆಲವು ಬಗೆಯ ಯೀಸ್ಟ್ ಕಣಗಳು ಗಾಳಿಯ ಸಂಪರ್ಕ 
ವಿಲ್ಲದೆಯೇ ಜೀವಿಸಬಲ್ಲುವು, ಹಾಗೂ ಕಾರ್ಯ ಸಾಧಿಸಬಲ್ಲವು. ಇಂತಹವು 
ಗಳನ್ನು ಅವಾಯುಕಣ ಜೀವಿಗಳು (anaerobic ) ಎನ್ನ ಬಹುದು. 

ಕ್ಲಿಷ್ಟ ರಾಸಾಯನಿಕ ಬದಲಾವಣೆಗಳನ್ನು ಸರಳವಾಗಿ ತ್ವರಿತಗೊಳಿಸುವ 
ಕಾರ್ಯಕ್ಕೆ ಈ ಏಕಕಣ ಜೀವಿಗಳು ಹೊಂದಿರುವ ರಾಸಾಯನಿಕ ಕಿಣ್ವಗಳೇ ಕಾರಣ. 
ಎಲ್ಲ ಬಗೆಯ ಯೀಸ್ಟ್ ಕಣಗಳೂ ಹಣ್ಣಿನ ರಸವನ್ನು ಮದ್ಯವನ್ನಾಗಿ ಒಂದೇ ರೀತಿ 
ಯಲ್ಲಿ, ಒಂದೇ ಅಳತೆಯಲ್ಲಿ ಮಾಡಲಾರವು. ಕೆಲವಕ್ಕೆ ಹುದುಗಿಸುವ ಶಕ್ತಿ ಅಧಿಕ ; 
ಮತ್ತೆ ಕೆಲವಕ್ಕೆ ಕಡಿಮೆ . ಒಳ್ಳೆಯ ತಳಿಯನ್ನು ಆರಿಸಿ, ಶುದ್ಧವಾದ ಕಣಗಳನ್ನು 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 

೧೨೭೩ 
ಬೇರ್ಪಡಿಸಿ, ಬೆಳೆಸಲು ಅನುಗುಣವಾದ ಮೂಲವಸ್ತುಗಳನ್ನು ಒದಗಿಸಿದರೆ 
ಮನುಷ್ಯನಿಗೆ ಬೇಕಾದ ಅನೇಕ ಉಪಯುಕ್ತ ವಸ್ತುಗಳನ್ನು ತಯಾರಿಸಬಹುದು. 
ಉದಾ : ಕೈಗಾರಿಕೆಯಲ್ಲಿ ಅತಿ ಮುಖ್ಯವಾದ ವಸ್ತು ಆಲ್ಗೊಹಾಲ್ , ಸಕ್ಕರೆ 
ಕಾರ್ಖಾನೆಯಲ್ಲಿ ದೊರಕುವ ಕಾಕಂಬಿಯನ್ನು ಕಚ್ಚಾವಸ್ತುವನ್ನಾಗಿಟ್ಟು ಕೊಂಡು, 
ಸ್ಯಾಕರೋಮೈಸಿಸ್ ಸೆರವಿಸಿಯೆ ( Saccharomyces Cerevisiae) ಎಂಬ ಯೀಸ್ಟ್ 
ಕಣವನ್ನು ಶುದ್ಧವಾದ ಕಣವನ್ನು , ಉಪಯೋಗಿಸಿ, ಕಾಕಂಬಿಯಲ್ಲಿರುವ ಸಕ್ಕರೆ 
ಯನ್ನು ಆಲ್ಗೊಹಾಲ್ ಆಗಿ ಪರಿವರ್ತಿಸಬಹುದು. ಕಾಕಂಬಿಯೇ ಬೇಕೆಂದಿಲ್ಲ. 
ಶರ್ಕರ ಪದಾರ್ಥಗಳನ್ನು ಬಳಸಬಹುದು. ಪಿಷ್ಟ ಪದಾರ್ಥಗಳು , ಆಲೂಗೆಡ್ಡೆ , ಪಿಷ್ಟ 
ಸಂಪತ್ತುಳ್ಳ ಕಾಳುಗಳು ಸಹ ಆಲೋಹಾಲ್ ತಯಾರಿಕೆಗೆ ಸೂಕ್ತವಾದವುಗಳು. 
ಪಿಷ್ಟ ಪದಾರ್ಥವನ್ನು ವಿಶ್ಲೇಷಿಸಿ ಸಕ್ಕರೆ ತಯಾರಿಸಿ ನಂತರ ಯೀಸ್ಟ್ ಕಣಗಳ 
ನೆರವಿನಿಂದ ಆಲೋಹಾಲ್ ಉತ್ಪಾದಿಸಬಹುದು. ಹುದುಗುವಾಗ ಬರುವ 
ಇಂಗಾಲಾಮ್ಲವನ್ನು ಕೊಳವಿಗಳಲ್ಲಿ ಶೇಖರಿಸಬಹುದು. ಎರಡು ಮೂರು ದಿನಗಳ 
ನಂತರ ಬರುವ ಹುದುಗಿದ ದ್ರವವನ್ನು ಶೋಧಿಸಿ ಭಟ್ಟಿ ಇಳಿಸಿ , ನೀರಿನ ಅಂಶವನ್ನು 
ಕಡಿಮೆಮಾಡುವುದರಿಂದ ಆಿ ಹಾಲ್ ದೊರಕುತ್ತದೆ. ಹುದುಗಿಸಿದನಂತರ 
ದೊರಕುವ ವಸ್ತು ಪ್ರಾಣಿಗಳಿಗೆ ಉತ್ತಮವಾದ ಆಹಾರ. 

ಆಲ್ನೋಹಾಲ್ ಮಾತ್ರವಲ್ಲದೆ , ಬೀರ್‌ ( beer), ವೈನ್ ( wine), ಮೈ ಸ್ಕಿ 
(whisky) , ರಮ್ (rum) ಮುಂತಾದ ಮಾದಕದ್ರವಗಳ ತಯಾರಿಕೆಗೂ ಯೀಸ್ 


ಅಗತ್ಯ . 


* ಸಕ್ಕರೆಯನ್ನು ಹುದುಗಿಸುವಾಗ ಆಿ ಹಾಲ್ ಬದಲು ಗ್ಲಿಸರಾಲ್ 
( glycerol) ಎಂಬ ಸಿಹಿ ವಸ್ತುವನ್ನು ತಯಾರಿಸಬಹುದು. ಆದರೆ ಹುದುಗಿಸು 
ವುದರ ಮೇಲೆ ಹತೋಟಿ ಅಗತ್ಯ . ಗ್ಲಿಸರಾಲ್ ಔಷಧ ತಯಾರಿಕೆಯಲ್ಲಿ, 
ಟೈನೈಟ್ರೊಗ್ಲಿಸಿರಿನ್ ಎಂಬಸ್ಫೋಟಕ ವಸ್ತು ತಯಾರಿಕೆಯಲ್ಲಿ ಬಳಸುವ ವಸ್ತು . 

- ಬ್ರೆಡ್ ತಯಾರಿಕೆಗೆ ಬೇಕಾದ ಯೀಸ್ಟ್ ಕಣಗಳನ್ನು ಬೆಳೆಸಬಹುದು. 
ಶುದ್ದವಾದ ತಳಿಯಿಂದ ಬ್ರೆಡ್ ತಯಾರಿಸಿದರೆ ಒಳ್ಳೆಯ ಹಾಗೂ ಮಧುರ ವಾಸನೆ 
ಯುಳ್ಳ ಬ್ರೆಡ್ ದೊರಕುತ್ತದೆ. ಬ್ರೆಡ್ ತಯಾರಿಕೆಗೆಂದೇ ಯೀಸ್ಟ್ ಕಣವನ್ನು 
ಬೆಳೆಸುತ್ತಾರೆ. ಹಿಟ್ಟನ್ನು ನಾದಿಸಿ ಇಟ್ಟರೆ ಅದು ಉಬ್ಬಿ ಹಗುರವಾಗುವುದು. ಕೆಲವು 
ವೇಳೆ ತಯಾರಿಸಿದ ಬ್ರೆಡ್ ಹುಳಿಯಾಗುತ್ತದೆ. ಹೀಗಾಗಲು ಅಸಿಟೋ ಬ್ಯಾಕ್ಟರ್‌ 
ಶ್ಲೋಕೆ ಎಂಬ ಬ್ಯಾಕ್ಟಿರಿಯಾ ( Acetobacter clocae ) ಕಾರಣ . ಹಿಟ್ಟಿನಲ್ಲಿ 
ರುವ ಸಕ್ಕರೆಯನ್ನು ಅಥವಾ ಪಿಷ್ಟ ಪದಾರ್ಥವನ್ನು ಹುದುಗಿಸುವುದರಿಂದಲೇ ಈ 
ರೀತಿ ಆಗುವುದು . ಬ್ಯುಟರಿಕ್ ಆಮ್ಲ ( butyric acid) ತಯಾರಿಸುವ ಹಾಗೂ 
ಅಮಧುರ ವಾಸನೆ ಉಂಟುಮಾಡುವ ಬ್ಯಾಕ್ಟಿರಿಯಾಗಳ ಸಂಪರ್ಕ ಬಾರದಂತೆ 
ಹಿಟ್ಟನ್ನು ಹುದುಗಿಸಿದರೆ ಬಳ್ಳೆಯ ಬೆಡ್ ದೊರಕುತ್ತದೆ. ಇದಕ್ಕೆ ಯೀಸ್ಟ್ ಬೇಕು, 


೧೨೭೪ 

ಪ್ರಬುದ್ಧ ಕರ್ಣಾಟಕ 
ಹಾಗೂ ಇದರ ಬೆಳವಣಿಗೆಗೆ ಬೇಕಾದ ಆಹಾರಾಂಶವನ್ನು ಒದಗಿಸಬೇಕು. ಹೀಗೆ 
ಒದಗಿಸಿದಾಗ ಹಿಟ್ಟು ಉಬ್ಬು ತ್ತದೆ. ಕಾರಣ ಹಿಟ್ಟಿನಲ್ಲಿರುವ ಸಕ್ಕರೆಯು ಭಾಗಶಃ 
ಆಲ್ಗೊಹಾಲಾಗಿ ಪರಿವರ್ತನೆಯಾಗುತ್ತದೆ. ಇದರೊಂದಿಗೆ ಬರುವ ಇಂಗಾಲಾಮ್ಲವು 
ಹಿಟ್ಟನ್ನು ಉಬ್ಬಿಸುತ್ತದೆ. ಬ್ರೆಡ್ ತಯಾರಾಗುವಾಗ ಸುಡುತ್ತಾರಲ್ಲವೇ ? ಆಗ 
ಯೀಸ್ಟ್ ನಾಶವಾಗುವುದು. 

ಯೀಸ್ಟ್ ಜೀವಕಣವನ್ನು ರಾಸಾಯನಿಕವಾಗಿ ವಿಶ್ಲೇಷಿಸಿದರೆ ಶೇಕಡ ೧೩ 
ಭಾಗ ಪ್ರೊಟೀನ್, ೧೦ ಭಾಗ ಶರ್ಕರ ಪದಾರ್ಥಗಳು, ೧ರಿಂದ ೩ ಭಾಗ 
ಕೊಬ್ಬಿನಂಶ, ಲವಣ, ' ಬಿ ' ಅನ್ನಾಂಗಗಳು, ' ಜಿ ' ಅನ್ನಾಂಗ, ಎರ್ಗೋಸೈ 
ರಾಲ್ ( ergosterol ) ಎಂಬ ' ಡಿ ' ಅನ್ನಾಂಗದ ಮೂಲವಸ್ತುವೂ ಇರುವುದು 
ತಿಳಿದುಬರುತ್ತದೆ. ಅಂದರೆ ಯೀಸ್ಟನ್ನು , ' ಬಿ ' ಗುಂಪಿನ ಅನ್ನಾಂಗದ ಅಭಾವ 
ನಿದ್ದಾಗ, ಅವಶ್ಯಕತೆಯಿದ್ದರೆ ಅಥವಾ ಪ್ರೋಟೀನ್ ಕೊರತೆ ಇದ್ದರೆ ಉಪಯೋಗಿಸ 
ಬಹುದು ಎಂದಂತಾಯಿತು. ಟಾರುಲ ಉಟಲಿಸ್ ( Torula Utilis) ಎಂಬ 
ಯೀಸ್ಟ್ ಕಣವನ್ನು ಆಹಾರ ಯೀಸ್ಟ್ ಆಗಿ ಬೆಳಸುತ್ತಾರೆ, ಬಳಸುತ್ತಾರೆ. . 

ಎಂಡೊಮೈಸಿಸ್ ವೆರ್‌ನಾಲಿಸ್ ( Endomysis Vernalis ) ಹಾಗೂ 
ಓಸ್ಟೋರ ಲಾಕ್ಟಿಸ್ ( dospora Lactis ) ಎಂಬ ಯೀಸ್ಟ್ ಕಣಗಳನ್ನು 
ಕೊಬ್ಬಿನ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ. 

* ಬಿ ' ಅನ್ನಾಂಗಗಳು ದೊರಕುವ ಒಂದು ಗಣಿ ' ಲೀಸ್ಟ್ '. ಈ ಗುಂಪಿ 
ನಲ್ಲಿ ಇಪ್ಪತ್ತು ಗೊತ್ತಾದ ಅಥವಾ ಊಹಿಸಿರುವ ಅನ್ನಾಂಗಗಳಿವೆ. ಮಾನವನ 
ದೇಹಪೋಷಣೆಗೆ ಅಗತ್ಯವಾದ ' ಬಿ ' ಅನ್ನಾಂಗಗಳನ್ನು ಬಳಸಬೇಕಾದಾಗ 
ಒಣಗಿದ, ಜೀವರಹಿತ ಯೀಸ್ಟನ್ನು ಉಪಯೋಗಿಸಬಹುದು. ದೇಹಪೋಷಣೆಗೆ 
ಅಗತ್ಯವಾದ ಪದಾರ್ಥಗಳ ಅಭಾವದಿಂದ ಉಂಟಾದ ಕಾಹಿಲೆಯ ಲಕ್ಷಣಗಳನ್ನು 
ಸ್ಥಾಪಿಸಲು ಅನಂತರ ಈ ಕಾಹಿಲೆಯನ್ನು ತಡೆಗಟ್ಟಲು ಹಾಗೂ ವಾಸಿಮಾಡಲು 
ಬೇಕಾದ ಇತರ ಆಹಾರದೊಡನೆ ಅಪ್ರಧಾನ ವಸ್ತುವಾಗಿ ಬಳಸಲೂಬಹುದು. 
ಜೀವಶಾಸ್ತ್ರ ವಿಜ್ಞಾನದ ಮೂಲಾಧಾರವಾಗಿ ಲೀಸ್ಟನ್ನು ಉಪಯೋಗಿಸುತ್ತಾರೆ. 

ಸಸಾರಜನಕ ಪದಾರ್ಥಗಳು ವಿಶ್ಲೇಷಣ ಹೊಂದಿದಾಗ ಉಂಟಾಗುವ 
ಪದಾರ್ಥಗಳಿಗೆ ಅಮೀನೋ ಆಮ್ಲಗಳೆಂದು ಹೆಸರು. ಎಲ್ಲ ಸಸಾರಜನಕ 
ಪದಾರ್ಥವೂ ಒಂದೇ ಬಗೆಯ ಅಮೀನೊ ಆಮ್ಲಗಳನ್ನು ಕೊಡುವುದಿಲ್ಲ. ಈ 
ಅಮೀನೋ ಆಮ್ಲ ಗಳಲ್ಲಿ ಕೆಲವು ದೇಹಪೋಷಣೆಗೆ ಅಗತ್ಯ . ಇದಕ್ಕೆ ಅಗತ್ಯ 
ಅಮೀನೋ ಆಮ್ಲಗಳೆಂದು ಹೆಸರು. ಅನಗತ್ಯ ಆಮೀನೋ ಆಮ್ಲಗಳನ್ನು ದೇಹ 
ರೂಪಿಸುತ್ತದೆ. ಅಗತ್ಯ ಅಮೀನೋ ಆಮ್ಲ ಗಳಾದ ಲೈಸಿನ್ (Lysine) ಮತ್ತು 
ಟ್ರಪ್ರೊಫೇನ್ (tryptophane) ಎಂಬವುಗಳನ್ನು ಅಧಿಕ ಪ್ರಮಾಣದಲ್ಲಿ ಯೀಸ್ಟ್ 
ಪಡೆದಿದೆ. ಆದುದರಿಂದಲೇ ಯೀಸ್ಟನ್ನು ಆಹಾರದೊಡನೆ ಬಳಸಲು ಸೂಕ್ತವೆಂದು 
ಪರಿಗಣಿಸಲಾಗಿದೆ , 


೧೨೭೫ 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
ಕಾಗದ ತಯಾರಿಕೆಯಲ್ಲಿ ಮರದ ಹುಡಿಯನ್ನು ಕ್ಯಾಲ್ಸಿಯಂ ಬೈಸಲ್‌ ಫೈಟ್ 
( calcium bisuifte ) ಎಂಬ ಲವಣದೊಡನೆ ಬೇಯಿಸಿದಾಗ ಮರದಲ್ಲಿರುವ 
ಸೆಲುಲೋಸ್ ( cellulose ) ಎಂಬ ಕ್ಲಿಷ್ಟ ಶರ್ಕರ ಪದಾರ್ಥವನ್ನು ಬಿಟ್ಟು ಮಿಕ್ಕ 
ಎಲ್ಲ ವಸ್ತುಗಳೂ ವಿಲೀನಗೊಳ್ಳುತ್ತವೆ. ಸೆಲುಲೋಸ್ ಬೇರ್ಪಡಿಸಿದ ನಂತರ 
ದೊರಕುವ ದ್ರವದಲ್ಲಿ ಉಳಿದಿರುವ ಶರ್ಕರ ಪದಾರ್ಥವನ್ನು ಆಹಾರವನ್ನಾಗಿ ಬಳಸಿ 
ಕೊಂಡು ದಾರುಲೋಪ್ಪಿ ಸ್ ಯುಟಿಲಿಸ್ ( Torulopsis utilis) ಎಂಬ ಯೀಸ್ಟ್ 
ಕಣವು ಬೆಳೆಯಬಲ್ಲುದು. ಕಾಗದ ಕೈಗಾರಿಕೆಯಲ್ಲಿ ಸಾಕಷ್ಟು ದೊರಕುವ ಇಂತಹ 
ದ್ರವಕ್ಕೆ ಇತರ ಉಪಯುಕ್ತ ಲವಣಗಳನ್ನು ಬೆರಸಿ, ದಾರುಲಾಸ್ಥಿಸ್ ಯೀಸ್ಟ್ 
ಕಣವನ್ನು ಬೆಳೆಸಬಹುದು. ಕಳೆದ ಯುದ್ಧದಲ್ಲಿ ಜರ್ಮನರು ಅಧಿಕ ಪ್ರಮಾಣ 
ದಲ್ಲಿ ಈ ರೀತಿ ಬೆಳಸಿ ಆಹಾರದ ಅಭಾವವನ್ನು ಸ್ವಲ್ಪಮಟ್ಟಿಗೆ ಪರಿಹರಿಸಿಕೊಂಡರು. 
ಹೀಗೆ ಮಾಡದೆ ಕಾಗದ ಕೈಗಾರಿಕೆಯಲ್ಲಿ ಬರುವ ದ್ರವವನ್ನು ಹರಿಸಿಬಿಟ್ಟು ಉಪ 
ಯೋಗಿಸಲು ಯೋಗ್ಯವಾದ ನೀರಿನೊಡನೆ ಮಿಶ್ರಮಾಡುವುದರಿಂದ ನೀರು ಕೆಟ್ಟು 
ಹೋಗುತ್ತದೆ. ಕೊಳಕು ನೀರಿನಲ್ಲಿ ರೋಗಾಣು ಜೀವಿಗಳು ಬೆಳೆಯುತ್ತವೆ. ಈ 
ರೀತಿ ಆಗದಂತೆ ಅನುಪಯುಕ್ತ ದ್ರವವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. 

ಯೀಸ್ಟ್ , ಬೂಷ್ಟ , ಅಣಬೆ, ಶಿಲೀಂದ್ರ , ಭಂಗುರ ಮತ್ತು ನಾಯಿಕೊಡೆ 
ಈ ಗುಂಪಿಗೆ ಫಂಜೈ (fungi) ಎಂದು ಹೆಸರು. ಗಾತ್ರದಲ್ಲಿ , ಆಕಾರದಲ್ಲಿ 
ವೈವಿಧ್ಯಮಯವಾಗಿರುವ ನೂರಾರು ಜೀವಿಗಳನ್ನು ಇಲ್ಲಿ ಕಾಣಬಹುದು. ಸ್ಟ್ 
ಏಕಕಣ ಜೀವಿಯಾದರೆ, ನಾಯಿಕೊಡೆ ಬಹುಕಣ ಜೀವಿ. ಹಣ್ಣಿನ ಮೇಲೆ, 
ತರಕಾರಿಯ ಮೇಲೆ, ಬಟ್ಟೆಯ ಮೇಲೆ, ಚರ್ಮದ ಮೇಲೆ, ಕಾಳುಗಳ ಮೇಲೆ, 
ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಣುವ ಅನೇಕ ಬಗೆಯ ಬೂಷ್ಟುಗಳು ( mold ) 
ಈ ಗುಂಪಿಗೆ ಸೇರಿವೆ. ಫಂಜೆ ಕೆಲವು ಗಿಡಗಳಿಗೆ ಆಶ್ರಿತ ಜೀವಿಯಾದರೆ ಮತ್ತೆ 
ಕೆಲವು ಪ್ರಾಣಿಗಳಿಗೆ ಆಶ್ರಿತ, ಕೆಲವು ಭೂಮಿಯಲ್ಲಿನ ನಿರ್ಜಿವ ಸಾವಯವ 
ಪದಾರ್ಥಗಳನ್ನು ವಿಭಜಿಸುತ್ತವೆ. ಹೀಗೆ ವಿಭಜನೆಗೊಂಡ ವಸ್ತುಗಳು ಸಸ್ಯಗಳಿಗೆ 
ಆಹಾರವಾಗುತ್ತವೆ. 

ಸಾಮಾನ್ಯ ಗಿಡಗಳಿಗಿರುವಂತೆ ಕಾಂಡ, ಬೇರು ಹಾಗೂ ಎಲೆಗಳು ಸಂಜೈ ಗಳಿ 
ಗಿರುವುದಿಲ್ಲ. ಈ ಸಂಖ್ಯೆಗಳನ್ನು ಫಾಲೋಪೈಟ್ಸ್ ( Thallophytes ) ಎಂಬ 
ವರ್ಗಿಕರಣದಲ್ಲಿ ತಜ್ಞರು ಸೇರಿಸಿದ್ದಾರೆ. ಯೀಸ್ಟ್ ಏಕಕಣ ಜೀವಿಯಾದರೆ 
ಬೂಷ್ಟು ( mold ) ಅನೇಕ ಕಣಗಳನ್ನು ಹೊಂದಿರುತ್ತದೆ. ಬೂಷ್ಟುಗಳು 
ಮಾನವನಿಗೆ ಎಷ್ಟು ಉಪಯುಕ್ತವೋ ಅಷ್ಟೇ ಮಾರಕವೂ ಆಗಿದೆ. ಏಕಕಣ 
ಜೀವಿಯಾದ ಯೀಸ್ಟ್ ಬಳಸಲು ಯೋಗ್ಯ ; ಆದರೆ ಬಹುಕಣ ಜೀವಿಯಾದ 
ನಾಯಿಕೊಡೆ ಮಾದರಿಯ ಬೂಷ್ಟ ವಿಷ. 

ಬೂಷ್ಟಗಳು ಕವಲೊಡೆಯುತ್ತವೆ. ದೃಷ್ಟಿಗೆ ಗೋಚರವಾಗುವ ಆಧಾರ 


೨೭೬ 

ಪ್ರಬುದ್ಧ ಕರ್ಣಾಟಕ 
ಬಿಂದುವಲ್ಲದೆ, ವಿವಿಧ ಗಾತ್ರವುಳ್ಳ ಕಣದ ಪ್ರಾಕಾರ ಹಾಗೂ ಸೈಟೋಪ್ಲಾಸಂ 
ಬೂಷ್ಟದ ಕಣದಲ್ಲಿರುತ್ತದೆ. ಕವಲೊಡೆದ ತಂತುಗಳು ಒಂದರೊಡನೊಂದು 
ಹೆಣೆದುಕೊಂಡಿರುತ್ತವೆ. ಈ ಒಂದೊಂದು ತಂತುವಿಗೂ ಹೈಫಾ ( hypha ) ಎಂದು 
ಹೆಸರು . ಅನೇಕ ತಂತುಗಳ ಕ್ಲಿಷ್ಟ ರೂಪಕ್ಕೆ ಮೈಸಿಲಿಯಂ ( mycelium ) ಎಂದು 
ಹೆಸರು ( ಚಿತ್ರ ೫ ). 


. 


e. 


Pogos 


5 


26 


ಸ್ಪೇರುಗಳು 


, 


64 


M 


50 pocas 


ನಡುತಡಿಕೆಗಳಲ್ಲಿ 

ಚಿತ್ರ ೫, ಬೂಷ್ಟದ ಸ್ವರೂಪ 


ಈ ವರ್ಗದ ಸಸ್ಯಗಳು ಪುನರುತ್ಪಾದನೆಗಾಗಿ ರೂಪಿಸುವ ರಚನೆಗೆ ಸ್ಟೋರ್ 
(Spore ) ಅಥವಾ ಬೀಜಕಣ ಎಂದು ಹೆಸರು. ಬ್ಯಾಕ್ಟಿರಿಯಾ ಉತ್ಪಾದಿಸುವ 
ಬೀಜಕಣ ಫಂ ಬೀಜಕಣಕ್ಕಿಂತ ವಿಭಿನ್ನವಾಗಿದೆ. ಸಂಜೆಗಳ ಸಂತಾನ 
ಅಭಿವೃದ್ಧಿಗೆ ಅನೇಕ ವಿಧಗಳಿವೆ. ಜೀವಾಣು ವಿದಳನ (fission ), ಕುಡಿ ಒಡೆಯು 
ವುದು (budding), ಬೀಜಕಣ ರಚನೆ (spore formation) ಇವೇ ಆ ವಿಧಗಳು. 
ಹೀಗೆ ಆದಾಗ ಆಧಾರಬಿಂದುಗಳು ಹಂಚಲ್ಪಡುತ್ತವೆ. ಅನೇಕ ಬೀಜಕಣಗಳು 
ಉತ್ಪಾದನೆಯಾಗಿ ಎಲ್ಲೆಡೆಗೆ ಹರಡುತ್ತವೆ . ಒಂದೊಂದೂ ಬೇರೆ ಬೇರೆಯಾಗಿ 
ಬೆಳೆಯುತ್ತವೆ. 

ಬೂಷ್ಟಗಳು ಬೆಳೆಯಬೇಕಾದರೆ ಗಾಳಿ ಅವಶ್ಯಕ ; ನೀರಿನ ಅಂಶವೂ ಅವಶ್ಯಕ. 
ಬೆಳೆಯಲು ಯೋಗ್ಯ ಉಷ್ಣಾಂಶ ೨೦- ೩೦°C, 

ಬೂಷ್ಟಗಳು ಮಾನವನಿಗೆ ಉಪಯುಕ್ತವೂ ಮಾರಕವೂ ಆಗಿದೆ. ರೋಗ 
ಗಳನ್ನು ನಾಶಮಾಡಬಲ್ಲ, ಔಷಧಗಳ ಉತ್ಪಾದನೆಯಲ್ಲಿ, ಕೆಲವು ಬಗೆಯ ರಾಸಾಯ 
ನಿಕ ವಸ್ತುಗಳ ತಯಾರಿಕೆಯಲ್ಲಿ, ರಾಸಾಯನಿಕ ಕಿಣ್ವಗಳ ತಯಾರಿಕೆಯಲ್ಲಿ, 
ಬೂಷ್ಟಗಳನ್ನು ವಿಶಿಷ್ಟವಾಗಿ ಬಳಸುತ್ತಾರೆ. 

೧೯೨೩ರ ವರೆಗೆ ಸಿಟ್ರಿಕ್ ಆಮ್ಲ ( ನಿಂಬೆಹುಳಿ ಉಪ್ಪು ) ವನ್ನು , ಈ ಆಮ್ಲ 
ವನ್ನು ಹೊಂದಿರುವ ಹಣ್ಣಿನಿಂದ ತಯಾರಿಸುತ್ತಿದ್ದರು. ಈಗ ಸಕ್ಕರೆ (Sucrose) 
ಹಾಗೂ ಗ್ರೂಕೋಸ್( glucose) ಗಳನ್ನು ಬಳಸಿ, ಹುದುಗಿಸಿ ಸಿಟ್ರಿಕ್ ಆಮ್ಲವನ್ನು 
ತಯಾರಿಸುತ್ತಾರೆ. ಸಿಟ್ರಿಕ್ ಆಮ್ಲವುಔಷಧ ತಯಾರಿಕೆಯಲ್ಲಿ, ಬಣ್ಣದ ತಯಾರಿಕೆ 


೧೨೭೭ 
ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
ಯಲ್ಲಿ, ಶಾಯಿಯ ತಯಾರಿಕೆಯಲ್ಲಿ, ಆಹಾರಸಂಸ್ಕರಣದಲ್ಲಿ, ಕಂಪನ್ನು ಸೆರೆ 
ಹಿಡಿಯುವುದರಲ್ಲಿ ವಿಶೇಷವಾಗಿ ಉಪಯೋಗಿಸಲ್ಪಡುತ್ತದೆ. ಆಸ್ಪರ್‌ಜಿಲಸ್ 
ನೈಜರ್ ( Aspergillus niger ) ಎಂಬ ಬೂಷ್ಟವನ್ನು ಇದರ ತಯಾರಿಕೆಗೆ 
ಬಳಸುತ್ತಾರೆ. 

ಔಷಧಗಳ ತಯಾರಿಕೆಯಲ್ಲಿ ಗ್ರೂ ಕೊನಿಕ್ ಆಮ್ಲ ( gluconic acid ) 
ಅತಿ ಮುಖ್ಯವಾಗಿ ಬೇಕಾಗುವ ವಸ್ತು . ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಈ 
ಆನ್ ದ ಕ್ಯಾಲ್ಸಿಯಂ ಲವಣವನ್ನು ಉಪಯೋಗಿಸಲು ಯೋಗ್ಯವೆಂದು ಹೇಳುತ್ತಾರೆ. 
ಗ್ರೂ ಕೋಸನ್ನು ಗ್ರೂ ಕೊನಿಕ್ ಆಮ್ಲ ವಾಗಿ ಪರಿವರ್ತಿಸುವ ಕಾರ್ಯವನ್ನು 
ಆಸ್ಪರ್‌ಜಿಲಸ್ ನೈಜರ್ ( Aspergillus 11iger) ಎಂಬ ಬೂಷ್ಟವು ನೆರವೇರಿಸು 
ತದೆ. ಫು, ಮರಿಕ್ ಆಮ್ಲ ( fumaric acid ) ದ ತಯಾರಿಕೆಗೆ ರೈರೊಪಸ್ ನೈಗ್ರಿ 
ಕನ್ಸ್ ( RhizopUS Yiigricans ) ಎ೦ಬ ಬೂಷ್ಟವನ್ನು ಬಳಸಿದರೆ, ಕೋಜಿಕ್ 
ಆವು ( kojic acid) ದ ತಯಾರಿಕೆಗೆ ಆಸ್ಪ ರ್‌ ಜಿಲಿಸ್ ಸ್ಟೇನಸ್ ( Aspergillus 
flavus ) ಎಂಬ ಬೂಷ್ಟವನ್ನು ಉಪಯೋಗಿಸುತ್ತಾರೆ. ಹಣ್ಣಿನ ರಸವನ್ನು ಶೋಧಿ 
ಸಲುಕೋಜಿಕ್ ಆಮ್ಲವನ್ನು ಬಳಸುತ್ತಾರೆ. 

ಇಂದಿನ ಯುಗವನ್ನು ರಾಸಾಯನಿಕ ಕಿಣ್ವಗಳ ಯುಗವೆನ್ನ ಬಹುದು. 
ಬೂಷ್ಟಗಳು ಬೆಳೆಯುವಾಗ ಕೆಲವು ಉಪಯುಕ್ತ ರಾಸಾಯನಿಕ ಕಿಣ್ವಗಳನ್ನು 
ಹೊರಸೂಸುತ್ತವೆ. ಆಸ್ಪರ್‌ಜಿಲಸ್ , ಪೆನಿಸಿಲಿಯಂ ಮತ್ತು ರೈರೋಬಿಯಂ 
( Aspergillus , Penicillium and Rhizobium) ಗುಂಪಿಗೆ ಸೇರಿದ ವಿಶಿಷ್ಟ ಬೂಷ್ಟ 
ಗಳನ್ನು ಕಿಣ್ವಗಳ ಉತ್ಪಾದನೆಗೆಂದೇ ಬಳಸುತ್ತಾರೆ. ಅಮೈಲೇಸಸ್‌ (amylases ), 
ಇನ್ ವರೈಸ್ ( invertase ), ಪ್ರೋಟಿಯೇಸ್ ( protease), ಸೆಕ್ಸಿನೇಸ್ 
(pectinase ), 3 ; ese niso is egtof J (amylo glucosidase ) Jogos 
ರಾಸಾಯನಿಕ ಕಿಣ್ವಗಳನ್ನು ಆಹಾರಸಂಸ್ಕರಣ ಕಾರ್ಖಾನೆಗಳಲ್ಲಿ, ಚರ್ಮ, ಬಟ್ಟೆ 
ಹಾಗೂ ಹಣ್ಣಿನ ಸಂಸ್ಕರಣ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. 

ನಿರ್ದಿಷ್ಟ ಜೀವರಾಸಾಯನಿಕ ಕ್ರಿಯೆಗಳಿಗೆ ಅಗತ್ಯವಾಗಿ ರಾಸಾಯನಿಕ 
ಕಿಣ್ವಗಳು ಬೇಕು. ಜೀವಕಣಗಳ ಪ್ರತಿಯೊಂದು ಸುವ್ಯವಸ್ಥೆಯ ಕಾರ್ಯ 
ಗಳಲ್ಲೆಲ್ಲಾ ಈ ಕಿಣ್ವಗಳು ಅನುವಾಗುತ್ತವೆ. ಬೂಷ್ಟ ದಿಂದ ರಾಸಾಯನಿಕ ಕಿಣ್ಯ 
ಗಳನ್ನು ತಯಾರಿಸಬಹುದಾದ ಪ್ರಯತ್ನ ಮೊದಲಬಾರಿಗೆ ಟಾಕರ್ಮಿ ಎಂಬ 
ವಿಜ್ಞಾನಿಯಿಂದ ನಡೆಯಿತು. ಇಂದು ಅನೇಕ ಕೈಗಾರಿಕಾ ಸಂಸ್ಥೆಗಳು ಬೂಷ್ಟ 
ದಿಂದ ತಯಾರಿಸಿದ ಅಮೈಲೇಸಸ್‌ , ಪ್ರೊಟಯೇಸಸ್ , ಸೆಕ್ಸಿನೇಸಸ್ ಮುಂತಾದ 
ರಾಸಾಯನಿಕ ಕಿಣ್ವಗಳನ್ನು ಉತ್ಪಾದಿಸುತ್ತಿವೆ. 

ಆಸ್ಪರ್‌ಜಿಲಸ್ ಒರೈಝ ( Aspergillusory Zae ) ಎಂಬ ಬೂಷ್ಟದಿಂದ 
೨೨ ಬಗೆಯ ರಾಸಾಯನಿಕ ಕಿಣ್ವಗಳನ್ನೂ , ಆಸ್ಪರ್‌ಜಿಲಸ ನೈಜಿರ್ ( Aspergillus 
niger ) ಎಂಬ ಬೂಷ್ಟದಿಂದ ೨೦ ಬಗೆಯ ಕಿಣ್ವಗಳನ್ನೂ ತಯಾರಿಸಬಹುದೆಂದು 


೧೨೭೮ 

ಪ್ರಬುದ್ಧ ಕರ್ಣಾಟಕ 
ಟವರ್ ಎಂಬ ವಿಜ್ಞಾನಿಯು ಪಟ್ಟಿ ಮಾಡಿದ್ದಾನೆ. ರೈಬೋಪ್ಲೇವಿನ್ (ribo 
havin ) ಎಂಬ ' ಬಿ ' ಗುಂಪಿನ ಅನ್ನಾಂಗವನ್ನು ಯೀಸ್ಟ್ ಜೀವಕಣಗಳಲ್ಲದೆ, 
po ya Duo 62838 e 29 80 Tage (Clostridium acetobutylicum ) 
ಎಂಬ ಬ್ಯಾಕ್ಟಿರಿಯಾ ಸಹ ಉತ್ಪಾದಿಸುತ್ತದೆ. ಅಲ್ಲದೆ, ಎರಿಮೋಥೀಸಿಯಂ 
e Jo 23, (Eremothecium ashbyii ) JMs e Jo 23; 72 % ( Ashbya 
Gossypii ) ಎಂಬ ಜೀವಾಣುಗಳೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ರೈಬೋಪ್ಲೇವಿನ್ 
ಅನ್ನಾಂಗವನ್ನು ಉತ್ಪಾದಿಸುತ್ತವೆ ಎಂದು ಗೊತ್ತಾಗಿದೆ. 
* ಪೆನಿಸಿಲಿನ್ ಔಷಧದ ಉತ್ಪಾದನೆಯಲ್ಲಿ, ಪೆನಿಸಿಲಿಯಂ ನೊಟೀಟಮ್ 
ಕೈಸೋಜಿನಮ್ ( Penicillium notaturn chrysogenum ) ಎಂಬ ಸೂಕ್ಷ್ಮ 
ಜೀವಿಯನ್ನು ಬಳಸಿದಾಗ ಪ್ಯಾಂಟೊಥೆನಿಕ್ ಆಮ್ಲ (pantothenic acid ), 
ಬಯೋರ್ಟ (biotin ) ಹಾಗೂ ಸಿರಿಡಾರ್ಕ್ಸಿ (Pyridoxin ) ಎಂಬ ಅನ್ನಾಂಗ 
ಗಳೂ ದೊರಕುತ್ತವೆ. ಇವುಗಳಷ್ಟೇ ಅಲ್ಲದೆ ಒಣಗಿಸಿದ ಮೈಸಿಲಿಯಂನ್ನು ಕೋಳಿ 
ಆಹಾರವಾಗಿ ಉಪಯೋಗಿಸಬಹುದು. ಕೆಲವು ಬಗೆಯ ಬ್ಯಾಕ್ಟಿರಿಯಾಗಳು 
' ಸಿ ' ಅನ್ನಾಂಗವನ್ನು ಉತ್ಪಾದಿಸುತ್ತವೆ. 

* ಎ ' ಅನ್ನಾಂಗದ ಮೂಲವಸ್ತು ಕ್ಯಾರೋಟಿನಾಯ್ಡ್ ( carotenoids ). 
ವಿವಿಧ ರಾಸಾಯನಿಕ ರೂಪದಲ್ಲಿರುವ ಕ್ಯಾರೋಟಿನಾಯ್ಡ್ ಗಳಲ್ಲಿ ಕೆಲವು ದೇಹ 
ದಲ್ಲಿ ಪರಿವರ್ತನೆಯಾಗಿ ' ಎ ' ಅನ್ನಾಂಗವಾಗುತ್ತವೆ. ಇಂತಹ ಕ್ಯಾರೋಟಿ 
ನಾನ್ಸ್ ರೂಪವಸ್ತುಗಳನ್ನು ಅನೇಕ ಬಗೆಯ ಬ್ಯಾಕ್ಟಿರಿಯಾಗಳು, ಹೋಸ್ಟ್ 
ಹಾಗೂ ಬೂಷ್ಟ ಉತ್ಪಾದಿಸುತ್ತವೆ. 

ಎರೊಸ್ಟೆರಾಲ್ (ergosterol ) ಎಂಬ ರಾಸಾಯನಿಕ ವಸ್ತುವು ' ಡಿ ? 
ಅನ್ನಾಂಗದ ಮೂಲವಸ್ತು . ಇದು ಯೀಸ್ಟ್ ಜೀವಕಣಗಳಲ್ಲಿ, ಬೂಷ್ಟಗಳಲ್ಲಿ 
ಹಾಗೂ ಕೆಲವು ಬ್ಯಾಕ್ಟಿರಿಯಾಗಳಲ್ಲಿ ಕಂಡುಬರುತ್ತದೆ. ಪೆನಿಸಿಲಿನ್ ಉತ್ಪಾದನೆ 
ಯಲ್ಲಿ ಬಳಸುವ ಸೂಕ್ಷ್ಮಜೀವಿಗಳ ಮೈ ಸಿಲಿಯಾದಲ್ಲಿ ಎಷ್ಟೊಸ್ಟೆರಾಲ್ 
( ergosterol ) ಇರುವುದು ಕಂಡುಬಂದಿದೆ. ಪೆನಿಸಿಲಿನ್ ತಯಾರಿಕೆಯನಂತರ 
ಉಳಿಯುವ ಮೈಸಿಲಿಯನ್ನು ಶೇಖರಿಸಿ, ಎಲ್ಲೊ ಸ್ಟೆರಾಲ್ ಉತ್ಪಾದನೆಗೆ ಬಳಸ 
ಬಹುದು. ಎರೊಸ್ಟೆರಾಲನ್ನು ನೀಲಲೋಹಿತಾತೀತ ಕಿರಣಗಳ ಪ್ರಭಾವಕ್ಕೆ 
ಒಳಪಡಿಸಿದಾಗ ಉಂಟಾಗುವ ' ಡಿ ' ಅನ್ನಾಂಗವು ಔಷಧ ತಯಾರಿಕೆಯಲ್ಲಿ . 
ಹಾಗೂ ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತಿದೆ. 

ಶತಮಾನಗಳಿಗಿಂತ ಹಿಂದೆ ನಾ ಹುಆಂಗ್ ( ma huang) ಎಂಬ ಚೀನಾ 
ದೇಶದ ಗಿಡದಿಂದ ಎಸಿರ್ಡಿ (ephedrine) ಎಂಬ ಔಷಧವನ್ನು ತಯಾರಿಸು 
ತಿದ್ದರು. ಈಗ ಈ ವಿಧವನ್ನು ಬಳಸದೆ ರಾಸಾಯನಿಕ ಕ್ರಿಯೆಗಳಗನುಸಾರವಾಗಿ 
ತಯಾರಿಸುತ್ತಾರೆ. ಬೆಂರಾಲಿಹೈಡ್ ( benzaldehyde) ಎಂಬ ರಾಸಾಯನಿಕ 


೧೨೭೯ 


ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
ವಸ್ತುವನ್ನು ಯೀಸ್ಟ್ ಜೀವಕಣಗಳ ಸಹಾಯದಿಂದ ಮಧ್ಯಮ ರಾಸಾಯನಿಕ 
ವಸ್ತುವನ್ನು ತಯಾರಿಸುತ್ತಾರೆ. ನಂತರ ರಾಸಾಯನಿಕ ರೀತ್ಯ ಎಲ್ಲೊ ಸ್ಟೆರಾಲ್ 
ಆಗಿ ಪರಿವರ್ತಿಸುತ್ತಾರೆ. 

ಪಿತ್ತಜನಕಾಂಗದಲ್ಲಿರುವ ಆಮ್ಲಗಳು ( bile acids ), ಲೈಂಗಿಕ ಪ್ರಚೋದಕ 
ಸಾವಗಳು (Sex hormones), ' ಡಿ ' ಅನ್ನಾಂಗಗಳು - ಇವುಗಳ ರಾಸಾಯನಿಕ 
ರೂಪಗಳಲ್ಲಿ ಸಾಮ್ಯತೆ ಕಂಡುಬರುತ್ತದೆ. ಮೂಲ ರಾಸಾಯನಿಕ ರೂಪಗಳಲ್ಲಿ 
ಉತ್ಕರ್ಷಕ ಹಾಗೂ ಅಪಕರ್ಷಕ ರೀತ್ಯಾ ಸೂಕ್ತ ಬದಲಾವಣೆಮಾಡಲು ಕೆಲವು 
ಬಗೆಯ ಸೂಕ್ಷ್ಮಾಣು ಜೀವಿಗಳನ್ನು ಬಳಸುತ್ತಾರೆ. ಫೈವೋಬ್ಯಾಕ್ಟಿರಿಯಂ 
ಹೆಲ್ ವೋಲಂ ( Flavobacterium helvolum), ಅಸಿಟೋ ಬ್ಯಾಕ್ಟರ್‌ 
ಪಾಸ್ಪೋರಿಯನಂ ( Acetobacter Pastorianum ), ನೋಕಾರಿಯ ( No 
cardia ), ಆಲ್ಕಲಿಜಿನಸ್ ಫಿಕಾಲಿಸ್ ( Alcaligenes focalis) , ಫೈವೋ 
ಬ್ಯಾಕ್ಟಿರಿಯಂ ಡಿಹೈಡೋಜಿನನ್ಸ್ ( Flavobacterium dehydrogenans), 
ಯೀಸ್ಟ್ , ರೈಲ್ವಿಪಸ್ ಆಿರಸ್ ( RhizopUS arrhizUS), ರೈಝಿಪಸ್ 
ನೈಗ್ರಿಕನ್ಸ್ ( RizopUS nigricans ), ಸೈಪ್ರೊಮೈಸಿಸ್ ಫ್ರಾಡಿ ( Strepto 
myces fradiae ), e72 & FO JO S TOO ( Aspergillus niger) JuDogs 
ಸೂಕ್ಷ್ಮಜೀವಿಗಳು ಪ್ರಯೋಗಶಾಲೆಗಳಲ್ಲಿ ಕಷ್ಟ ಸಾಧ್ಯವಾದ ರಾಸಾಯನಿಕ 
ಬದಲಾವಣೆಗಳನ್ನು ಸರಳವಾಗಿ ನೆರವೇರಿಸುತ್ತವೆ. 

ಶರ್ಕರ ಪಿಷ್ಟ ಪದಾರ್ಥಗಳು ವಿಶ್ಲೇಷಿತವಾದಾಗ ಡೆರ್ಕ್ಸ್ ( dextrin ) 
ಮತ್ತು ಸಕ್ಕರೆಗಳು ದೊರೆಯುತ್ತವೆ. ಡೆರ್ಕ್ಸಿ ಎಂಬ ವಸ್ತುವು ಅಂಟಿನ ತಯಾ 
ರಿಕೆಯಲ್ಲಿ, ಬಟ್ಟೆ ಕಾರ್ಖಾನೆಗಳಲ್ಲಿ ಒಟ್ಟಿಗೆ ಹೊಳಪು ಕೊಡಲೋಸುಗ, ಹಣ್ಣಿನ 
ರಸವನ್ನು ಸ್ವಚ್ಛಗೊಳಿಸಲು ಹಾಗೂ ಔಷಧಗಳ ತಯಾರಿಕೆಯಲ್ಲಿ ಉಪಯೋಗಕ್ಕೆ 
ಬರುತ್ತದೆ. ಇನ್ನರೈಸ್ ( invertase ) ಎಂಬ ಕಿಣ್ವವು ಕಬ್ಬಿನ ಸಕ್ಕರೆಯನ್ನು 
ಸರಳ ರೂಪ ಗೂಕೋಸ್ ( glucose) ಮತ್ತು ಲೆವುಲೋಸ್ (levulose ) 
ಸಕ್ಕರೆಗಳಾಗೆ ವಿಶ್ಲೇಷಿಸುತ್ತದೆ. ವಿಶ್ಲೇಷಿತ ಸಕ್ಕರೆಯ ದ್ರಾವಣವು ಕ್ಯಾಂಡಿ 
( Candy ) ಎಂಬ ಸಿಹಿ ಪದಾರ್ಥದ ತಯಾರಿಕೆಗೆ ಸಹಕಾರಿ . ಪ್ರೋಟಿಯೇಸ್ 
( protease ) ಎಂಬ ರಾಸಾಯನಿಕ ಕಿಣ್ವವು ಸಸಾರಜನಕ ಪದಾರ್ಥವಾದ 
ಪ್ರೋಟೀನನ್ನು ವಿಶ್ಲೇಷಿಸುವುದರಲ್ಲಿ ಉಪಯೋಗಕ್ಕೆ ಬರುತ್ತದೆ. ಚರ್ಮವನ್ನು 
ಹದಗೊಳಿಸಲು, ಅಂಟಿನ ದ್ರವ ತಯಾರಿಕೆಯಲ್ಲಿ, ರೇಷ್ಮೆ ಬಟ್ಟೆಯ ತಯಾರಿಕೆ 
ಯಲ್ಲಿ , ಬೀರ್‌ ಎಂಬ ಮದ್ಯ ಪಾನೀಯವನ್ನು ಸ್ವಚ್ಛಗೊಳಿಸಲು ಈ ರಾಸಾಯನಿಕ 
ಕಿಣ್ವವನ್ನು ಬಳಸುತ್ತಾರೆ. 

ಹಣ್ಣಿನ ರಸವನ್ನು ಶುಭ್ರಗೊಳಿಸಲು ಸೆಕ್ಸಿನೇಸ್ (pectinase ) ಎಂಬ 
ರಾಸಾಯನಿಕ ಕಿಣ್ವವು ಸಹಕಾರಿ. ನಾರು ಬಟ್ಟೆಯಲ್ಲಿರುವ ಪ್ರೋಟೀನ್ ವಸ್ತು 
ವನ್ನು ವಿಶ್ಲೇಷಿಸಲು ಈ ರಾಸಾಯನಿಕ ಕಿಣ್ವವನ್ನು ಬಳಸುತ್ತಾರೆ. 


೧೨೮೦ 

ಪ್ರಬುದ್ಧ ಕರ್ಣಾಟಕ 
ಇವುಗಳಲ್ಲದೇ ಅನೇಕ ಬೂಷ್ಟ ಗಳು ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲವನ್ನು 
ಉತ್ಪಾದಿಸುತ್ತವೆ. ಕೆಲವು ಮೈಸಿಲಿಯಾಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಕೊಬ್ಬಿನ 
ಅಂಶವಿರುತ್ತದೆ. ಸೂಕ್ತ ವಾತಾವರಣ ಕಲ್ಪಿಸಿ, ಬೂಷ್ಟಗಳನ್ನು ಬೆಳಸಿ, ಕೊಬ್ಬನ್ನು 
ಶೇಖರಿಸಬಹುದು. ಇದರ ಉಪಯೋಗ ಇಂದಲ್ಲ ನಾಳೆ ಬಂದೀತು. ಬೂಷ್ಟ 
ಬೆಳೆಯುವಾಗ ಪ್ರೋಟೀನ್ ಉಳ್ಳ ಮೈ ಸಿಲಿಯಂ ಸಹ ಬೆಳೆಯುತ್ತದೆ. ಪ್ರಾಣಿಗಳಿ 
ಗಾಗಿ ಆಹಾರವನ್ನಾಗಿ ಬಳಸಲು ಎರಡನೆಯ ಮಹಾಯುದ್ದದಲ್ಲಿ ಜರ್ಮನರು 
ಬೂಷ್ಟಗಳನ್ನು ಬೆಳಸಿ ಆಹಾರ ತಯಾರಿಸುತ್ತಿದ್ದರು. ಸೋಯಾ ಅವರೆಯನ್ನು 
ಹುದುಗಿಸಿಸೋಯಾ ಸಾಸ್ (Soya sauce ) ಎಂಬ ಉಪಯುಕ್ತ ಆಹಾರವನ್ನು 
ಜರ್ಪಾ ಮತ್ತಿತರ ಪೂರ್ವ ಏಷ್ಯಾದಲ್ಲಿನ ಜನರು ಬಳಸುತ್ತಾರೆ. ಆಸ್ಪರ್‌ಜಿಲಸ್ 
ಫೈನಸ್ ( Aspergillus flavous ) ಎಂಬ ಬೂಷ್ಟ ಇದಕ್ಕೆ ಸಹಕಾರಿ. ಮೂಕರ್ 
ರೂಕ್ಸಿ ( Mucer Rouxii) ಎಂಬ ಬೂಷ್ಟವು ಅಕ್ಕಿಯನ್ನು ಹುದುಗಿಸಲು ಸಹ 
ಕರಿಸುತ್ತದೆ. 

ಕೆಲವು ಅಣಬೆಗಳು ತಿನ್ನಲು ಯೋಗ್ಯವಾದವುಗಳು. ಇದರಲ್ಲಿ ಸಾಕಷ್ಟು 
ಪ್ರಮಾಣದಲ್ಲಿ ಪ್ರೊಟೀನ್ ಇರುವುದಾಗಿ ಗೊತ್ತಾಗಿದೆ. 

* ಬಿ ' ಅನ್ನಾಂಗವಾದರೈಬೋಪ್ಲೆರ್ವಿ (riboflavin ) ತಯಾರಿಕೆಯಲ್ಲಿ, 
ಪೆನಿಸಿರ್ಲಿ ( penicillin ) ಉತ್ಪಾದನೆಯಲ್ಲಿ , ಗಿಬರಲಿನ್ ( gibberellin ) ಎಂಬ 
ಸಸ್ಯ ಹಾರ್ಮೋನ್ ತಯಾರಿಕೆಯಲ್ಲಿ ಹಾಗೂ ' ಎ ' ಅನ್ನಾಂಗಕ್ಕೆ ಪೂರ್ವಗಾಮಿ 
ಯಾದ ಬಿಟಾಕ್ಯಾರೋರ್ಟಿ ( B - carotene) ಎಂಬ ವಸ್ತುವಿನ ತಯಾರಿಕೆಯಲ್ಲಿ 
ವಿಶಿಷ್ಟ ಬೂಷ್ಟಗಳನ್ನು ಉಪಯೋಗಿಸುತ್ತಾರೆ. 

ಅನೇಕ ಫಂಜೈಗಳನ್ನೊಳಗೊಂಡ ಅಸಂಪೂರ್ಣ ಫಂಜೈ ( Fungi innpr 
fecti ) ಎಂಬ ಗುಂಪೊಂದಿದೆ. ಇವುಗಳ ಜೀವಚಕ್ರ (life cycle) ಅಪೂರ್ಣ, 
ಇವುಗಳಲ್ಲಿನ ಹೈಫೆಗಳಲ್ಲಿ ನಡುತಡಕೆಗಳನ್ನು ಕಾಣಬಹುದು. ( ಚಿತ್ರ ೫ ). 
'ಸೋರುಗಳು ಅಲೈಂಗಿಕವಾಗಿ ಉತ್ಪಾದವಾಗುತ್ತವೆ. ಆ ನೋ ಮೈ ಸಿಟಿಸ್ 
( Actinomycetes) ಎಂಬುದು ಈ ಗುಂಪಿಗೆ ಸೇರಿದೆ. ಇವುಗಳು ಬ್ಯಾಕ್ಟಿರಿಯಾ 
ಗಳಿಗಿರುವ ಕೆಲವು ಲಕ್ಷಣಗಳನ್ನೂ ಹಾಗೂ ನೈಜ ಫಂಜೈ ( true fungi) 
ಗಳಿಗಿರುವ ಕೆಲವು ಲಕ್ಷಣಗಳನ್ನು ಹೊಂದಿದ್ದು ಇವೆರಡಕ್ಕೂ ಒಂದು ಸೇತುವೆ 
ಯನ್ನು ನಿರ್ಮಿಸಿದಂತಿದೆ. ಇವುಗಳಲ್ಲಿ ಕೆಲವು ಮನುಷ್ಯನಿಗೆ ಹಾಗೂ ಪ್ರಾಣಿ 
ಗಳಿಗೆ ರೋಗ ಕಾರಕಗಳು. ಮತ್ತೆ ಕೆಲವು ಭೂಮಿಯಲ್ಲಿ ಹೇರಳವಾಗಿ ವ್ಯಾಪಕ 
ವಾಗಿ ಮಣ್ಣಿನಲ್ಲಿರುವ ಸಾರವನ್ನು ರಕ್ಷಿಸುತ್ತವೆ. 

ಮಣ್ಣಿನಲ್ಲಿರುವ ಸೂಕ್ಷಾಣುಗಳಿಂದ ನೂರಾರು ಬಗೆಯ ರೋಗ ನಿವಾರಣ 
ಶಕ್ತಿಯುಳ್ಳ ರಾಸಾಯನಿಕ ವಸ್ತುಗಳನ್ನು ತಯಾರಿಸಲಾಗಿದೆ. ಇವುಗಳಿಗೆ ಆ೦ಟಿ 
ಬಯಾಟಿಕ್ಸ್ ( antibiotics ) ಎನ್ನು ತ್ತಾರೆ. ಈಗಾಗಲೇ ಪರಿಚಿತವಾಗಿರುವ 


១១១ 
ಮಾನವಕಲ್ಯಾಣಕ್ಕಾಗಿ ಸೂಕ್ಷ್ಮಜೀವಿಗಳು 
ಪೆನಿಸಿಲಿನ್ ಎಂಬುದು ಪೆನಿಸಿಲಿನ್ ನೋಟೇಟಮ್ ( Penicillium notatum ) 
ಹಾಗೂ ಪೆನಿಸಿಲಿನ್ ಕೈಸೋಜಿನಮ್ ( Penicilliun chrysogenum ) ಎಂಬ 
ಬೂಷ್ಟದಿಂದ ಹೊರಸೂಸುವ ರಾಸಾಯನಿಕ ವಸ್ತು . ರೋಗ ಉಂಟು ಮಾಡುವ 
ರೋಗಾಣು ಜೀವಿಗಳನ್ನು ನಾಶಮಾಡಬಲ್ಲ ಶಕ್ತಿ ಹೊಂದಿರುವ ಪೆನಿಸಿಲಿನ್ ಕಂಡು 
ಹಿಡಿದವರು ನೊಬೆಲ್ ಬಹುಮಾನಿತ ಅಲೆಕ್ಸಾಂಡರ್‌ ಫೈಮಿಂಗ್ ( Alexander 
Flemming) ( ೧೮೭೬ - ೧೯೫೫). 

ಸೈಪ್ರೊಮೈಸಿಸ್ ಗ್ರೇಸಿಯಸ್ ( Streptomyces Griseus ) ಎಂಬ 
ಮಣ್ಣಿನಲ್ಲಿ ದೊರೆತ ಸೂಕ್ಷಾಣುವಿನಿಂದ ' ಸೈಪ್ರೊಮೈಸಿನ್ ' ( Streptormycin) 
ಎಂಬ ಅಮೂಲ್ಯ ರೋಗ ನಿರೋಧಕ ವಸ್ತುವನ್ನು ತಯಾರಿಸಲಾಗಿದೆ. ಇದು 
ಕ್ಷಯನಿವಾರಣ ಮದ್ದು . ಅಂತೆಯೇ ಸೈಪ್ರೊಮೈಸಿಸ್ ಗುಂಪಿಗೆ ಸೇರಿದ ಬೇರೆ 
ಬೇರೆ ಸೂಕ್ಷ್ಮಜೀವಿಗಳಿಂದ ಟೈಫಾಯಿಡ್ ಜ್ವರಕ್ಕೆ ಕಾರಣವಾದ ರೋಗಾಣು 
ಜೀವಿಗಳನ್ನು ತಡೆಗಟ್ಟಬಲ್ಲ ಕ್ಲೋರೋಮೈಸಿಟನ್ ( Chloromycetin ) 
ಎಂಬ ವಸ್ತುವನ್ನೂ , ಆರಿಯೋಮೈಸಿನ್ ( Aureomycin ), ಟಿಗ್ರಮೈಸಿನ್ 
( Terramycin ), ಮುಂತಾದರೋಗನಿವಾರಣ ಮದ್ದು ಗಳನ್ನೂ ತಯಾರಿಸಿದ್ದಾರೆ 
ತಯಾರಿಸುತ್ತಿದ್ದಾರೆ. ಬ್ಯಾಸಿಲಿಸ್ ಗುಂಪಿಗೆ ಸೇರಿದ ಜೀವಾಣುಗಳಿಂದ ( Bacillus) 
ಟೈರೋಥೈಸಿನ್‌ ( Tyrothricin ), ಬ್ಯಾಸಿಟ್ರಸಿನ್ ( Bacitricin ), ಪಾಲಿ ಕ್ಲಿನ್ 
(Polymyxin ) ಮುಂತಾದರೋಗನಿವಾರಣ ಮದ್ದುಗಳನ್ನೂ , ಸೈಪ್ರೊಮೈಸಿಸ್ 
( Streptomyces ) ಗುಂಪಿಗೆ ಸೇರಿದ ಜೀವಾಣುಗಳಿಂದ , ಎರಿಥೋಮೈಸಿನ್ 
( Erythromycin ), ಕಾರ್ಬೋಮೈಸಿನ್ ( Carbomycin ), ನಿಯೋಮೈಸಿನ್ 
( Neomycin ) ವಿಯೋಮೈಸಿನ್ ( Viyomycin) ಮುಂತಾದ ಹಲವಾರು ರೋಗ 
ನಿವಾರಣ , ಔಷಧಗಳನ್ನೂ ತಯಾರಿಸುತ್ತಿದ್ದಾರೆ. ಇನ್ನೂ ಉತ್ತಮವಾದ ಸರ್ವ 
ರೋಗನಿವಾರಣ ಮದ್ದುಗಳನ್ನು ತಯಾರಿಸಬಲ್ಲ ಸೂಕ್ಷಾಣುಗಳ ಬೇಟೆ ಸತತವಾಗಿ 
ನಡೆಯುತ್ತಿದೆ. 

ಸೂಕ್ತ ವಾತಾವರಣದಲ್ಲಿ ಬೆಳೆಯುತ್ತಿರುವ ಸೂಕ್ಷ್ಮಜೀವಾಣುಗಳಿಗೆ ಪ್ರತಿ 
ರೋಧಕ ವಾತಾವರಣವನ್ನು ಕಲ್ಪಿಸಿದಾಗ ಕೆಲವು ಜೀವಿಗಳು ಅದನ್ನು ಎದುರಿಸಿ. 
ನೂತನ ಶಕ್ತಿಯನ್ನು ಪಡೆಯುತ್ತವೆ. ಇಂತಹ ಜೀವಿಗಳು ಹೊರಸೂಸುವ 
ರಾಸಾಯನಿಕ ವಸ್ತುವು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿರುತ್ತದೆ. 
ಇಂತಹ ಪ್ರಯೋಗಗಳಿಂದ ನೂತನ ರಾಸಾಯನಿಕ ವಸ್ತುಗಳನ್ನು ಉತ್ಪಾದಿಸಿ 
ಮಾನವನ ಏಳಿಗೆಗೆ ಸಹಕಾರಿಯಾಗಬಲ್ಲ ಸೂಕ್ಷ್ಮಜೀವಿಗಳ ಪಡೆಯನ್ನೆ ಬೆಳೆಸ 
ಬಹುದು. ಕೈಗಾರಿಕಾ ಕ್ಷೇತ್ರದಲ್ಲಿ, ವ್ಯವಸಾಯ ಕ್ಷೇತ್ರದಲ್ಲಿ ಮಾನವನ ಉಪ 
ಯೋಗಕ್ಕೆ ಬೇಕಾಗಬಲ್ಲ ವಸ್ತು ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳ ನೆರವನ್ನು 
ಪಡೆಯಬಹುದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಹಿರಿದಲ್ಲವೆ ? 


09089 


ಪ್ರಬುದ್ಧ ಕರ್ಣಾಟಕ 


ಗ್ರಂಥಋಣ 
1) Microbiology - Michael J. Pelczar Jr . and Roger D . Reid 

McGraw Hill Book Co . Inc ., New York . 
2 ) An Introduction to Industrial Mycology - George Smith , 

Edward Arnold & Co . Ltd ., London . 
3) A World we do not see - Lev Potkov , 

Foreign Languages Publishing House , Moscow . 
4 ) Yeast - Ruth woods, 

Anheuser-Busch Inc ., Missouri. 
5 ) Introduction to the Bacteria - C . E . Clifton , 

McGraw -Hill Book Co. Inc., New York . 
6 ) Industrial Fermentation , Vols. 1 & 2 , Underkofler and 

Hickey , 1954 , Chemical Publishing Co. Inc. , New York . 


ಡಾ . ಅನುಪಮಾ ನಿರಂಜನ 


ಆಂಟಿಬಯೋಟಿಕ್ಸ್ 
ವಿಷಜೀವಾಣು ನಾಶಕಗಳು 


ಎರಡು ದಶಕಗಳಿಗೆ ಹಿಂದೆ: “ ನಮ್ಮ ಮಗನಿಗೆ ಟೈಫಾಮ್ಸ್ ಆಗಿದೆ. 
ಇನ್ನೇನಪ್ಪಾಗತಿ ? ” ಎಂದು ತಂದೆತಾಯಿಗಳು ಶೋಕತಪ್ತರಾಗಿ ತಲೆಯಮೇಲೆ 
ಕೈಹೊತ್ತು ಕುಳಿತುಕೊಳ್ಳುತ್ತಿದ್ದರು. ಟೈಫಾಯ್ಸ್ ಜ್ವರಎಂದರೆ ಅದರ ತೆಕ್ಕೆಯಿಂದ 
ಯಾರೂ ಬಿಡಿಸಿಕೊಂಡು ಬದುಕಲಾರರು ಎಂಬ ನಂಬಿಕೆ ಇದ್ದ ಕಾಲ ಅದು. 
ಅದಕ್ಕನುಗುಣವಾಗಿ ಆ ಕಾಹಿಲೆಯ ಕ್ರಿಮಿಗಳನ್ನು ನಾಶಮಾಡುವಂಥ ಪ್ರಬಲವಾದ 
ಯಾವ ಔಷಧಿಗಳೂ ಆಗ ಇರಲಿಲ್ಲ. ಹೀಗಾಗಿ ರೋಗಿಯ ತಂದೆತಾಯಿಗಳು 
ಮಾತ್ರವಲ್ಲ, ವೈದ್ಯರೂ ನಿಸ್ಸಹಾಯರಾಗಿ ನಿಟ್ಟುಸಿರುಬಿಡುತ್ತಿದ್ದರು. 

ಆದರೆ ಈಗ: ಮಗುವಿಗೆ ಟೈ ಫಾಮ್ ಆಗಿದೆ ಎಂದು ಯಾವ ತಂದೆತಾಯಿ 
ಗಳೂ ಹೆದರುವುದಿಲ್ಲ. ಇದೊಂದೇ ಕಾಹಿಲೆಯಲ್ಲ , ನ್ಯುಮೋನಿಯಾ, ಕ್ಷಯ , 
ಕರುಳು ಕಾಹಿಲೆಗಳು, ಮೂತ್ರಕೋಶದ ರೋಗಗಳು, ಮಿದುಳಿನ ಸಂಬಂಧವಾದ 
ತೊಂದರೆಗಳನ್ನು ಕೂಡ, ಯಶಸ್ವಿಯಾಗಿ ಔಷಧಿಗಳಿಂದ ವಾಸಿಮಾಡಲು ಸಾಧ್ಯ 
ವಾಗಿದೆ. ವೈದ್ಯಕೀಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿದ ಈ ಔಷಧ 
ಸಮುಚ್ಚಯದ ಹೆಸರು, ಆ೦ಟಿಬಯೋಟಿಕ್ಸ್ ಅಥವಾ ವಿಷಜೀವಾಣು ನಾಶಕಗಳು . 

ಆಂಟಿಬಯೋಟಿಕ್ಸ್ ಔಷಧಿಯನ್ನು ದೇಹದೊಳಗೆ ಸೇರಿಸಿದಾಗ ಅದು 
ನೇರವಾಗಿ ವಿಷಜೀವಾಣುಗಳನ್ನು ನಾಶಮಾಡಬಹುದು ಅಥವಾ ವಿಷಜೀವಾಣುಗಳ 
ವೃದ್ಧಿ ಮತ್ತು ಬೆಳವಣಿಗೆಯನ್ನು ತಡೆಗಟ್ಟಿ , ಅವು ದೇಹದ ರಕ್ಷಣಾಪಡೆಗೆ ಬಲಿಯಾಗು 
ವಂತೆ ಮಾಡಬಹುದು. ಇದಕ್ಕೆ ಕ್ರಮವಾಗಿ ವಿಷಜೀವಾಣುನಾಶಕಶಕ್ತಿ ಮತ್ತು 
ವಿಷಜೀವಾಣುವೃದ್ಧಿ ನಾಶಕಶಕ್ತಿ ಎಂದು ಕರೆಯಬಹುದು. 

ಇಂಥ ಪ್ರಬಲವಾದ ಶಕ್ತಿಯುಳ್ಳ ಆಂಟಿಬಯೋಟಿಕ್ ಗಳ ಉಗಮ ಶಿಲೀಂದ್ರ 
ಅಥವಾ ಬೂಷ್ಟು ಗಳಿಂದ ಹಲವು ರಾಸಾಯನಿಕ ವಿಧಾನಗಳಿಂದ ಕೂಡ 
ಆಂಟಿಬಯೋಟಿಕ್ಸ್ ಗಳನ್ನು ಈಗ ತಯಾರಿಸಬಹುದಾಗಿದೆ. 

ಮೊಟ್ಟ ಮೊದಲು ಕಂಡುಹಿಡಿಯಲ್ಪಟ್ಟ ಆ೦ಟಿಬಯೋಟಿಕನ ಹೆಸರು 
ಪೆನಿಸಿಲಿನ್ , ಅನಂತರ ೧೯೪೪ರಲ್ಲಿ ಸೈಪ್ರೊಮೈಸಿನ್ ಬೆಳಕಿಗೆ ಬಂತು. ಪೆನಿಸಿಲಿನ್ 
ಇಂದು ಜಗತ್ತಿನಲ್ಲೆಲ್ಲಾ ಹೆಚ್ಚು ಪ್ರಮಾಣದಲ್ಲಿ ಬಳಸಲ್ಪಡುತ್ತಿರುವ, ಕಡು 


೧೨೮೪ 

ಪ್ರಬುದ್ಧ ಕರ್ಣಾಟಕ 
ಬಡವರ ಕೈಗೂ ಎಟುಕುವಂಥ ಔಷಧಿ. ಇದು ಮುಖ್ಯವಾಗಿ ಗ್ರಾಂ ಪಾಸಿಟಿವ್ 
ಕ್ರಿಮಿಗಳನ್ನು ನಾಶಗೊಳಿಸುತ್ತದೆ. ಸೈಪ್ರೊಮೈಸಿನ್ ಗ್ರಾಂ ನೆಗೆಟಿವ್ ಕ್ರಿಮಿಗಳು 
ಹಾಗೂ ಕ್ಷಯದ ಕ್ರಿಮಿಗಳ ಮೇಲೆ ಪ್ರಭಾವ ಬೀರುವಂಥದು. ಆದರೆ ಇವುಗಳ 
ಪ್ರಭಾವ ಸೀಮಿತವಾಗಿದ್ದುದರಿಂದ, ಇನ್ನೂ ಹೆಚ್ಚು ಶಕ್ತಿಯುತವಾದ ಔಷಧಿ 
ಗಳಿಗಾಗಿ ಸಂಶೋಧನೆ ನಡೆಯಿತು. ಅದರ ಫಲವಾಗಿ ೧೯೪೮ರಲ್ಲಿ ಹಿರಿಯ 
ಪ್ರಭಾವಳಿಯಿರುವ ಆಂಟಿಬಯೋಟಿಕ್ ಗಳಾದ ಶ್ಲೋರೋಮ್ಮೆ ಸಿಟನ್ , ಆದ್ರೂ 
ಮೈಸಿನ್ ಗಳು ಕಂಡುಹಿಡಿಯಲ್ಪಟ್ಟು ವು . ಇವು ಗ್ರಾಂ ಪಾಸಿಟಿವ್ ಹಾಗೂ 
ಗ್ರಾಂ ನೆಗೆಟಿವ್ ಕ್ರಿಮಿಗಳನ್ನೇ ಅಲ್ಲದೆ ಇತರ ಕ್ರಿಮಿಗಳನ್ನೂ ನಾಶಮಾಡುವ 
ಶಕ್ತಿ ಪಡೆದಿದ್ದು ವು . ಇವುಗಳ ನಂತರ ಟಿರಾಮೈಸಿನ್ , ಲೆಡರ್ ಮೈಸಿನ್ ಮುಂತಾದ 
ಹಲವಾರು ಕಿರಿಯ ಪ್ರಭಾವಳಿಯ ಔಷಧಿಗಳು ಬಳಕೆಗೆ ಬಂದುವು. ಇಷ್ಟೇ ಅಲ್ಲದೆ 
ಬಾಯಿಯ ಮೂಲಕ ಕೊಡುವಂತಹ ಪೆನಿಸಿಲಿನ್ ಮಾತ್ರೆಗಳೂ , ಅಣಬೆರೋಗ 
ನಾಶಿನಿಯಾದ ಗ್ರಿಸೊಫಲ್ವಿಲ್ , ವೈಸ್ಟಾಂಟನ್‌ನಂತಹ ಆ೦ಟಿಬಯೋಟಿಕ್‌ಗಳೂ 
ಉಪಯೋಗಕ್ಕೆ ಒದಗಿದುವು. ಇವೆಲ್ಲವುಗಳ ಬಳಕೆಯಿಂದ ಜಗತ್ತಿನಲ್ಲಿ ಕಾಹಿಲೆ 
ಗಳಿಂದ ಆಗುವ ಸಾವು ನೋವು ಅತ್ಯದ್ಭುತ ರೀತಿಯಲ್ಲಿ ತಡೆಹಿಡಿಯಲ್ಪಟ್ಟಿವೆ. 
- ಜೀವವನ್ನು ಉಳಿಸುವ ಶಕ್ತಿಯಿರುವ ಈ ಸಂಜೀವಿನಿಗಳನ್ನು ಹದವರಿತು 
ಉಪಯೋಗಿಸುವುದು ಸೂಕ್ತ , ನೆಗಡಿ ಬಂದೊಡನೆ ಪೆನಿಸಿಲಿನ್ ಇಂಜೆಕ್ಷನ್ 
ತೆಗೆದುಕೊಳ್ಳುವವರೂ ಇದ್ದಾರೆ. ಇದು ಅನಗತ್ಯವಾದುದು. ಕಾಹಿಲೆಯ ಕ್ರಿಮಿ 
ಗಳು ಒಂದು ನಿಶ್ಚಿತವಾದ ಆ೦ಟಿಬಯೋಟಿಕ್‌ಗೆ ಪ್ರತಿಕ್ರಿಯೆ ತೋರಿಸುತ್ತವೆಂದು 
ತಿಳಿದರೆ ಮಾತ್ರ ಔಷಧವನ್ನು ಬಳಸಬೇಕು. ನೆಗಡಿ ಕೆಮ್ಮುಗಳಂತಹ ದಿನನಿತ್ಯದ 
ಸಣ್ಣ ಪುಟ್ಟ ಕಾಹಿಲೆಗೆ ಟೆರಾಮೈಸಿನ್‌ನಂತಹ ಪ್ರಭಾವಶಾಲೀ ಔಷಧಿಯ 
ಅಗತ್ಯವಿಲ್ಲ. ಒಂದೆರಡುದಿನ ಔಷಧಿ, ಮಾತ್ರೆ ಕೊಡುವುದರಿಂದ ಕೆಮ್ಮು ಖಂಡಿತ 
ಕಡಮೆಯಾಗಬಹುದು. ಈ ವಿಷಯಕವಾದ ಜ್ಞಾನವನ್ನು ವೈದ್ಯರುಗಳು ತಮ್ಮ 
ರೋಗಿಗಳಿಗೆ ಮನದಟ್ಟು ಮಾಡಿಸಬೇಕಾದುದು ಅವರ ಆದ್ಯ ಕರ್ತವ್ಯ . ಜೀವರಕ್ಷಕ 
ನಾದ ಪೆನಿಸಿಲಿನ್ನಿನ ಅನಗತ್ಯ ಬಳಕೆಯಿಂದ ಪ್ರತಿಸ್ಪಂದನ ಉಂಟಾಗಿ ಅದು ಜೀವಕ್ಕೆ 
ಮಾರಕವಾಗಲೂಬಹುದು. 
ಈ ಚಿಕಿತ್ಸೆ ಆರಂಭಿಸುವ ಮುನ್ನ ವೈದ್ಯ ರೋಗದ ಪತ್ತೆಹಚ್ಚಲೇ ಬೇಕು. 
ಸಾಧ್ಯವಾದೆಡೆ ರಕ್ತ ಪರೀಕ್ಷೆಗಳು ರೋಗಪತ್ತೆಗೆ ನೆರವಾಗಬಹುದು. ಇವೆರಡರ 
ಒತ್ತಾಸೆಯಿಂದಾಗಿ ನಿರ್ದಿಷ್ಟ ಆ೦ಟಿಬಯೋಟಿಕ್‌ಗಳನ್ನು ಉಪಯೋಗಿಸಿ ಉತ್ತಮ 
ಮಟ್ಟದ ಪರಿಣಾಮಗಳನ್ನು ನಿರೀಕ್ಷಿಸಬಹುದು. 

ಇಂದು ನಾವು ದಿನನಿತ್ಯ ಬಳಸುವ ಆಂಟಿಬಯೋಟಿಕ್ ಗಳ ವರ್ಣಮಾಲೆ 
ವಿಚಿತ್ರವಾಗಿದೆ. ಅವುಗಳ ಉಗಮ , ಬಳಕೆ, ವಿಷಪರಿಣಾಮಗಳು, ಉಪಯೋಗಗಳು, 
ಇವನ್ನೆಲ್ಲಾ ಸ್ಕೂಲವಾಗಿ ತಿಳಿಯುವುದು ಒಂದು ರೋಮಾಂಚಕಾರೀ ಅನುಭವ. 


ಆಂಟಿಬಯೋಟಿಕ್ಸ್ 


೧೨೮೫ 


ಪೆನಿಸಿಲಿನ್ 
ಇಂದು ವಿಶ್ವದಾದ್ಯಂತ ಉಪಯೋಗಿಸುತ್ತಿರುವ ಆಂಟಿಬಯೋಟಿಕ್ ಗಳಲ್ಲಿ 
ಪೆನಿಸಿಲಿನ್‌ಗೆ ಅಗ್ರಸ್ಥಾನ ಸಲ್ಲುತ್ತದೆ. ಇದನ್ನು ಸುಮಾರು ೧೯೪೪ರ ವೇಳೆಗೆ 
ಕಂಡುಹಿಡಿಯಲಾಯಿತು. ಕಂಡುಹಿಡಿದಾತ ಅಲೆಕ್ಸಾಂಡರ್‌ ಫೈಮಿಂಗ್ . 
ಪೆನಿಸಿಲಿನ್ ಅನೇಕ ವಿಷಾಣುಗಳನ್ನು ನಾಶಮಾಡುವ ಶಕ್ತಿ ಹೊಂದಿರುವುದರಿಂದ 
ಇಂದಿಗೂ ಅದು ಜನಪ್ರಿಯವಾಗಿಯೇ ಉಳಿದಿದೆ. ಅದರ ಪ್ರಭಾವ ಹಿರಿದು , ಬೆಲೆ 
ಕಡುಬಡವನಿಗೂ ನಿಲುಕುವಂಥದು. ದೇಹದಮೇಲೆ ಇದು ಬೇರೆ ಯಾವ ಕೆಟ್ಟ 
ಪರಿಣಾಮಗಳನ್ನೂ ಉಂಟುಮಾಡುವುದಿಲ್ಲ. ಆದರೆ ಪೆನಿಸಿಲಿನ್‌ಗೆ ಪ್ರತಿಸ್ಪಂದನ 
ಉಂಟಾದರೆ ಮಾತ್ರ ಬಲು ಅಪಾಯ . ಪೆನಿಸಿಲಿನ್ ಪ್ರಯೋಗಿಸಿದ ರೋಗಿಗಳಲ್ಲಿ 
ಪ್ರತಿಸ್ಪಂದನದ ಪ್ರಮಾಣ ಮೊದಲಿಗೆ ಬಹಳ ಕಡಮೆಯಿದ್ದರೂ , ಇತ್ತೀಚೆಗೆ ಅದರ 
ಸಂಖ್ಯೆ ಹೆಚ್ಚಾಗುತ್ತಿದೆ. ಏನೇ ಆಗಲಿ, ಪೆನಿಸಿಲಿನ್ ನಮ್ಮ ಜನರ ಆರೋಗ್ಯವನ್ನು 
ಕಾಪಾಡಲು ವಹಿಸಿದ ಪಾತ್ರ ಬಲು ಹಿರಿದು. 

ಪೆನಿಸಿಲಿನ್ನು ಸೈಪ್ರೊ ಕಾಕಸ್ , ನ್ಯೂಮೋಕಾಕಸ್ , ಮತ್ತು ಮೇಹರೋಗ 
ಗಳ ಕ್ರಿಮಿಗಳಿಗೆ ಸಿದೌಷಧಿ. ಆದರೆ ಸ್ಟಫಲೊಕಾಕಸ್ ಕ್ರಿಮಿಗಳ ಮೇಲೆ ಇದರ 
ಆಟ ನಡೆಯುವುದಿಲ್ಲ. ಯಾಕೆಂದರೆ ಮೇಲಿನ ಕ್ರಿಮಿಗಳು ಪೆನಿಸಿಲಿನೇಸ್ ಎಂಬ 
ರಾಸಾಯನಿಕ ಕಿಣ್ವವನ್ನು ಉತ್ಪತ್ತಿ ಮಾಡುತ್ತವೆ. ಈ ಕಿಣ್ಯ ಪೆನಿಸಿಲಿನ್ ಅನ್ನು 
ನಿರ್ವಿಯ್ರಗೊಳಿಸುವುದರಿಂದ ಅಂಥ ಕಾಹಿಲೆಗಳಲ್ಲಿ ಪೆನಿಸಿಲಿನ್ ನಿರುಪಯೋಗಿ, 

ಮೊಟ್ಟಮೊದಲಿಗೆ ಕಂಡುಹಿಡಿದ ಪೆನಿಸಿಲಿನನ್ನು ಚುಚ್ಚುಮದ್ದಿನ ಮುಖಾಂತರ 
ಮಾತ್ರ ಕೊಡಬೇಕಾಗಿತ್ತು . ಅದನ್ನು ಬಾಯಿಯ ಮೂಲಕ ಕೊಡುವ ಪ್ರಯತ್ನ ವೂ 
ನಡೆದಿತ್ತು . ಆದರೆ ಬೆನ್ ಸೈಲ್ ಪೆನಿಸಿಲಿನ್ ಜಠರದ ದ್ರಾವಕದಲ್ಲಿ ಪಟುತ್ವ ಕಳೆದು 
ಕೊಂಡಿತು . ಇದರಿಂದಾಗಿ ಹೊಸಬಗೆಯ ಪೆನಿಸಿಲಿನ್ ಗಳನ್ನು ( ಜಠರದ ದ್ರಾವಕ 
ದಲ್ಲಿ ಪಟುತ್ವ ಕಳೆದುಕೊಳ್ಳದಂಥವು) ಕಂಡುಹಿಡಿಯುವ ಪ್ರಯತ್ನ ನಡೆಯಿತು. 
೧೯೫೨ರಲ್ಲಿ ಅಂಥ ರಾಸಾಯನಿಕ ಪೆನಿಸಿಲಿನ್‌ಗಳೂ ಬೆಳಕಿಗೆ ಬಂದುವು. ಇವು 
ಜಠರದ ದ್ರಾವಕಕ್ಕೆ ಮತ್ತು ಸ್ಟಫಲೋಕಾಕಸ್ಗಳ ಪೆನಿಸಿಲಿನೇಸ್ ಕಿಣ್ವಕ್ಕೆ 
ಜಗ್ಗು ವುದಿಲ್ಲ. ಹೀಗಾಗಿ ಪೆನಿಸಿಲಿನ್ ಪ್ರಭಾವ ಇನ್ನೂ ಹೆಚ್ಚಾಯಿತು ಎಂದು 
ಹೇಳಬಹುದು. 

ಪೆನಿಸಿಲಿನ್‌ನಲ್ಲಿ ಹಲವಾರು ಬಗೆಗಳಿವೆ. 

ಬೆನ್ ಸೈಲ್ ಪೆನಿಸಿಲಿನ್‌ : ಇದನ್ನು ಕ್ರಿಸ್ಟಲೈನ್ ಪೆನಿಸಿಲಿನ್ ಎಂದೂ ಕರೆಯು 
ತ್ತಾರೆ. ಈ ಔಷಧಿಯನ್ನು ಸ್ನಾಯುವಿನ ಮುಖಾಂತರ ಚುಚ್ಚಿದಾಗ ಬಹುಬೇಗ 
ರಕ್ತದಿಂದ ಹೀರಿಕೊಳ್ಳಲ್ಪಟ್ಟು , ಸುಮಾರು ನಾಲ್ಕಾರು ಗಂಟೆಗಳೊಳಗೆಮೂತ್ರಪಿಂಡ 
ದಿಂದ ಹೊರಗೆ ವಿಸರ್ಜಿಸಲ್ಪಡುತ್ತದೆ. ಹೀಗಾಗಿ ಈ ಚುಚ್ಚು ಮದ್ದನ್ನು ದಿನಕ್ಕೆ 
ಎರಡುಬಾರಿಯಾದರೂ ಕೊಡಬೇಕಾದ ಪ್ರಸಂಗ , ರಕ್ತದಲ್ಲಿ ಇದರ ಮಟ್ಟ ಬಹು 


೧೨೮೬ 

ಪ್ರಬುದ್ಧ ಕರ್ಣಾಟಕ 
ಬೇಗ ಏರುವುದರಿಂದ ಅತ್ಯುಗ್ರ ಸೋಂಕುಗಳಿಗೆ (ಉದಾ : ಶ್ವಾಸಕೋಶಗಳ ಹುಣ್ಣು , 
ಹೃದಯದ ಹೊರಪೊರೆಯ ಸೋಂಕು ಇತ್ಯಾದಿ) ಇದು ವಿಶೇಷವಾಗಿ ಪರಿಣಾಮ 
ಕಾರಿ. ಆದರೆ ಮಿದುಳು, ಹೃದಯಾವರಣ, ಶ್ವಾಸಕೋಶಾವರಣ ಹಾಗೂ ಕೀಲಿ 
ನಾವರಣಗಳೊಳಗೆ ರಕ್ತದಿಂದ ಈ ಔಷಧಿ ಹೆಚ್ಚಿನಮಟ್ಟದಲ್ಲಿ ಪ್ರವೇಶಿಸುವುದಿಲ್ಲ 
ನಾದುರಿಂದ ಅವುಗಳ ಕಾಹಿಲೆಗಳಲ್ಲಿ ಸ್ನಾಯುಗಳ ಮುಖಾಂತರ ಚುಚ್ಚುಮದ್ದನ್ನು 
ಕೊಡುವುದರಿಂದ ಪ್ರಯೋಜನವಾಗುವುದಿಲ್ಲ. ಆದುದರಿಂದ ಕೀಲುಗಳ, ಹೃದಯ 
ಹಾಗೂ ಶ್ವಾಸಕೋಶಾವರಣ ಹಾಗೂ ಮಿದುಳಿನ ಕಾಹಿಲೆಗಳಲ್ಲಿ ಆಯಾ ಭಾಗ 
ಗಳಿಗೆ ನೇರವಾಗಿ ಈ ಚುಚ್ಚು ಮದ್ದನ್ನು ಕೊಡಬೇಕು. 

ಈ ಔಷಧಿಯನ್ನು ಬಾಯಿಯ ಮೂಲಕ ಕೊಟ್ಟಾಗ ಕರುಳು ಹಾಗೂ ಜಠರ 
ದಿಂದ ಸರಿಯಾಗಿ ಹೀರಿಕೊಳ್ಳಲ್ಪಡುವುದಿಲ್ಲ. ಆದುದರಿಂದ ಈ ಮಾರ್ಗ ಅನಪೇಕ್ಷ 
ಣೀಯ . ಪ್ರಮಾಣ : ೫ಲಕ್ಷ ಯೂನಿಟ್‌ಗಳಿಂದ ೧೦ ಲಕ್ಷ ಯೂನಿಟ್ ಗಳು. 

ಪೊಕೇನ್ ಪೆನಿಸಿಲಿನ್‌ : ಪೆನಿಸಿಲಿನನ್ನು ಪೊಕೇನ್ ಎಂಬ ಲವಣ 
ದೊಂದಿಗೆ ಬೆರಸುವುದರಿಂದ ಅದರ ಕಾರ್ಯಾವಧಿ ವಿಸ್ತರಿಸುತ್ತದೆ. ಈ ಔಷಧಿ 
ಯನ್ನು ಚುಚ್ಚು ಮದ್ದಾಗಿ ಕೊಟ್ಟಾಗ ಸುಮಾರು ೨೪ ಗಂಟೆಗಳವರೆಗೆ ರಕ್ತದಲ್ಲಿ 
ಅದರ ಮಟ್ಟ ಉಳಿದಿರುತ್ತದೆ. ಪ್ರಯೋಗಪ್ರಮಾಣ : ೩ ಲಕ್ಷ ಯೂನಿಟ್ ಗಳು. 

ಬೆನ್ ಸಧೀನ್ ಪೆನಿಸಿಲಿನ್‌ : ಇದರ ಕಾರ್ಯಾವಧಿ ಸುಮಾರು ಒಂದು 
ವಾರದಷ್ಟಿರುತ್ತದೆ. ಅಂದರೆ ೬ ಲಕ್ಷ ಯೂನಿಟ್‌ಗಳಷ್ಟು ಬೆನ್ಸಧೀನ್ ಪೆನಿಸಿಲಿ 
ನನ್ನು ಚುಚ್ಚು ಮದ್ದಿನ ಮುಖಾಂತರ ಕೊಟ್ಟಾಗ ಅದರ ಪ್ರಭಾವ ಒಂದು ವಾರದ 
ವರೆಗೆ ಇರುತ್ತದೆ. ಉಪದಂಶ ಮುಂತಾದ ಆನುಷಂಗಿಕ ಕಾಹಿಲೆಗಳಲ್ಲಿ ಇದು 
ತುಂಬಾ ಉಪಯುಕ್ತ . ಆದರೆ ತೀವ್ರರೀತಿಯ ಕಾಹಿಲೆಗಳಲ್ಲಿ (ಉದಾ: ಶ್ವಾಸ 
ಕೋಶದ ಉರಿಯೂತ, ಮೂತ್ರಪಿಂಡದ ಉರಿಯೂತ) ಪೊಕೇನ್ ಅಥವಾ 
ಬೆನ್ ಸೈಲ್ ಪೆನಿಸಿಲಿನ್‌ಗಳೇ ಇದಕ್ಕಿಂತ ಉತ್ತಮವಾದವುಗಳು . 

ಹೊಸ ಕೃತಕ ಪೆನಿಸಿಲಿನ್ ಗಳು : ಪೆನಿಸಿಲಿನ್ ಅನ್ನು ರಾಸಾಯನಿಕವಾಗಿ 
ಕೃತಕವಾಗಿ ಸೃಷ್ಟಿ ಮಾಡುವುದು ಸಾಧ್ಯವಾದುದರಿಂದ, ಹೊಸ ಬಗೆಯ 
ಪೆನಿಸಿಲಿನ್‌ಗಳು ಹುಟ್ಟಿಕೊಂಡುವು. ಈ ಔಷಧಿಗಳ ಮುಖ್ಯ ಆಕರ್ಷಣೆಯೆಂದರೆ 
ಇವನ್ನು ಬಾಯಿಯ ಮೂಲಕ ( ಮಾತ್ರೆಗಳರೂಪದಲ್ಲಿ ಕೊಡಬಹುದು. 
ಇವುಗಳು ಜಠರದ ಹೈಡೋಕ್ಲೋರಿಕ್ ಆಮ್ಲದಲ್ಲಿ ಕರಗುವುದಿಲ್ಲ ಮತ್ತು ಸ್ವ ಫಲೋ 
ಕಾಕಸ್ ಕ್ರಿಮಿಗಳ ಪೆನಿಸಿಲಿನೇಸ್ ಕಿಣ್ವ ಇವನ್ನು ಹಾಳುಮಾಡುವುದಿಲ್ಲ. ಹೀಗಾಗಿ 
ಈ ಹೊಸ ಪೆನಿಸಿಲಿನ್‌ಗಳು ತುಂಬಾ ಜನಪ್ರಿಯವಾಗುತ್ತಿವೆ. 

ಪೆನಿಸಿಲಿನ್ ' ನಿ ” : ಬೀಜಾಮ್ ಪ್ರಯೋಗಶಾಲೆಯವರು ೧೯೫೭ರ ವೇಳೆಗೆ 
ಹೊಸ ಪೆನಿಸಿಲಿನ್‌ಗಳನ್ನು ಬಳಕೆಗೆ ತಂದರು. ಇವುಗಳಲ್ಲಿ ಮೊದಲನೆಯದು 
ಪೆನಿಸಿಲಿನ್ - ವಿ , ಬಾಯಿಯ ಮೂಲಕ ೨೫೦ ಮಿಲಿಗ್ರಾಂನ ಒಂದು ಮಾತ್ರೆ 


ಆಂಟಿಬಯೋಟಿಕ್ಸ್ 

೧೨೮೭ 
ಕೊಟ್ಟಾಗ, ಅದರ ಪ್ರಭಾವ ಸ್ನಾಯುವಿನ ಮುಖಾಂತರ ಚುಚ್ಚಿದ ೨ ಲಕ್ಷ 
ಬೆನ್‌ಸೈಲ್ ಪೆನಿಸಿಲಿನ್ ಸರಿಸಮನಾಗಿತ್ತು . ಅಂಥ ಮಾತ್ರೆಯನ್ನು ನಾಲ್ಕು ಅಥವಾ 
ಆರು ಗಂಟೆಗಳಿಗೊಮ್ಮೆ ಕೊಟ್ಟು ಅನೇಕ ಸೋಂಕುಗಳನ್ನು ನಿವಾರಿಸಬಹುದು. 

ಪೆನಿಥಿಸಿಲಿನ್‌ : ಇದು ಪೆನಿಸಿಲಿನ್ ' ವಿ ' ಗಿಂತ ಹೆಚ್ಚು ಪ್ರಮಾಣದಲ್ಲಿ 
ಕರುಳಿನಿಂದ ಹೀರಿಕೊಳ್ಳಲ್ಪಡುವುದರಿಂದ ಅದಕ್ಕಿಂತ ಹೆಚ್ಚು ಪ್ರಭಾವಶಾಲಿ. 

ಆ೦ಸಿಸಿಲಿನ್‌ : ಇದು ೧೯೬೧ರ ವೇಳೆಗೆ ಕಂಡುಹಿಡಿಯಲ್ಪಟ್ಟಿತು. ಗ್ರಾಂ 
ನೆಗೆಟಿವ್ ಕ್ರಿಮಿಗಳ ಮೇಲೆ ಇದು ಅತ್ಯಂತ ಪರಿಣಾಮಕಾರಿಯಾದುದು. 
ಇನ್‌ಫ್ಲುಯೆಂಜಾ, ಟೈಫಾಯ್ಸ್ ಹಾಗೂ ಮೂತ್ರಪಿಂಡದ ಸೋಂಕಿನ ಕ್ರಿಮಿಗಳನ್ನು 
ಇದು ನಾಶಮಾಡಬಲ್ಲುದು. ಅಲ್ಲದೆ ಗ್ರಾಂ ಪಾಸಿಟಿವ್ ಕ್ರಿಮಿಗಳಮೇಲೂ 
ಇದು ಪರಿಣಾಮಕಾರಿ. ಆದರೆ ಆ೦ಸಿಸಿಲಿನ್ ಪೆನಿಸಿಲಿಸಿಸ್‌ ಕಿಣ್ವದಿಂದ ಪಟುತ್ವ 
ಕಳೆದುಕೊಳ್ಳುತ್ತದೆ. ಇದೊಂದು ತೊಂದರೆಯನ್ನು ದಾಟಿದರೆ , ಆ೦ಪಿನಿಸಿಲಿನ್‌ನ 
ಪ್ರಭಾವಳಿ ವಿಸ್ತಾರವಾಗಿರುವುದರಿಂದ, ಮುಂದೆ ಇದು ಹಿರಿಯ ಪ್ರಭಾವಳಿಯ 
ಆಂಟಿಬಯೋಟಿಕ್‌ಗಳನ್ನು ಮಾರಿಸುವುದರಲ್ಲಿ ಸಂದೇಹವಿಲ್ಲ. ಇದನ್ನು ಬಾಯಿಯ 
ಮೂಲಕ ಕೊಡಬಹುದಾದುದರಿಂದ ಎಲ್ಲ ವಯಸ್ಸಿನವರಿಗೂ ಇದು ಸೂಕ್ತ. 

ಮಥಿಸಿಲಿನ್‌ : ಇದು ಪೆನಿಸಿಲಿನೇಸ್ ಕಿಣ್ವದಿಂದ ನಿಷ್ಕ್ರಿಯಗೊಳ್ಳುವುದಿಲ್ಲ 
ವಾದುದರಿಂದ ಇದರ ಮುಖ್ಯ ಪರಿಣಾಮ ಸ್ಟಫಲೋಕಾಕಸ್ ಕ್ರಿಮಿಗಳ ಮೇಲೆ. 

ಕೊ ಕಾಸಿಲಿನ್‌ : ಇದೂ ಪೆನಿಸಿಲಿನೇಸ್ ಕಿಣ್ವಕ್ಕೆ ವಿರೋಧಸೂಚಿಸುತ್ತದೆ. 
ಬಾಯಿ ಅಥವಾ ಸ್ನಾಯುಗಳ ಮೂಲಕ ಇದನ್ನು ಕೊಡಬಹುದು. 


O 


ಪೆನಿಸಿಲಿನ್‌ನ ಉಪಯೋಗಗಳು 
ಜ್ವರ ಬಂದಾಗ “ ನನಗೊಂದು ಪೆನಿಸಿಲಿನ್ ಇಂಜೆಕ್ಷನ್ ಕೊಡಿ ಡಾಕ್ಟ ” ಎಂದು 
ರೋಗಿಗಳು ಕೇಳುವುದು ಸಾಧಾರಣವಾಗಿದೆ. ಆದರೆ ವೈದ್ಯರಾದವರು ಕಾಹಿಲೆಯ 
ಕ್ರಿಮಿ ಪೆನಿಸಿಲಿನ್‌ನಿಂದ ನಾಶವಾಗಬಲ್ಲದೇ ಎಂದು ನಿರ್ಧರಿಸಿದ ಹೊರತು ಆ 
ಚುಚ್ಚು ಮದ್ದನ್ನು ಕೊಡಬಾರದು. 
- ಸಾಧಾರಣವಾಗಿ ಗಂಟಲುನೋವಿಗೆ, ಗಳಗ್ರಂಥಿಯ ಉರಿಯೂತಕ್ಕೆ 
ಪೆನಿಸಿಲಿನ್ ಬಳಸುತ್ತಾರೆ. ಗಳಚರ್ಮರೋಗದ ಹಬ್ಬುವಿಕೆಯನ್ನು ತಪ್ಪಿಸಲಿಕ್ಕೂ 
ಇದು ಬಹು ಉತ್ತಮವಾದ ಔಷಧಿ , ಶ್ವಾಸನಾಳ ಹಾಗೂ ಶ್ವಾಸಕೋಶಗಳ 
ಉರಿಯೂತವಂತೂ ಈ ಚುಚ್ಚುಮದ್ದಿನಿಂದ ಬಹುಬೇಗ ವಾಸಿಯಾಗುತ್ತದೆ. 
ಮಧ್ಯ ಕಿವಿಯ ಉರಿಯೂತಕ್ಕೂ ಇದರ ಬಳಕೆ ಅವಶ್ಯ . ಸಂಧಿವಾತಜ್ವರ, 
ಮೂತ್ರಪಿಂಡದ ಉರಿಯೂತ ಇವುಗಳಿಗೆ ಪೆನಿಸಿಲಿನನ್ನು ಅನೇಕ ದಿನಗಳವರೆಗೆ 
ಉಪಯೋಗಿಸಬೇಕಾಗುತ್ತದೆ. ಕ್ರಿಮಿಗಳಿಂದುಂಟಾಗುವ ಹೃದಯಾವರಣದ 
ಉರಿಯೂತಕ್ಕಂತೂ ಇದನ್ನು ಬಿಟ್ಟರೆ ಬೇರೆ ಮದ್ದಿಲ್ಲ. ಬಹುಶಃ ಇಂದು 


೧೨೮೮ 


ಪ್ರಬುದ್ಧ ಕರ್ಣಾಟಕ 


ನಡೆಯುತ್ತಿರುವ ಎಲ್ಲ ಶಸ್ತ್ರಕ್ರಿಯೆಗಳಿಗೆ ಮುನ್ನ ಮತ್ತು ಅನಂತರ ಇಂದಿಗೂ 
ಪೆನಿಸಿಲಿನ್ ಅನ್ನೇ ಬಳಸುತ್ತಿದ್ದಾರೆ. 

ಮಿದುಳಿನ ಉರಿಯೂತಕ್ಕೆ ಪೆನಿಸಿಲಿನನ್ನು ಸ್ನಾಯುಗಳ ಮುಖಾಂತರ ಕೊಡು 
ವುದಲ್ಲದೆ, ಮಿದುಳು ಬಳ್ಳಿಯೊಳಗೂ ಕೊಡಬೇಕಾಗುತ್ತದೆ. ಉಪದಂಶ, ಶುಕ್ಲ 
ದೋಷ ಮುಂತಾದ ಮೇಹರೋಗಗಳು ಪೆನಿಸಿಲಿನ್‌ನಿಂದಾಗಿ ಇಂದು ಬಹುಮಟ್ಟಿಗೆ 
ಹಿಡಿತದಲ್ಲಿವೆ. ಹೀಗೆ ಪೆನಿಸಿಲಿನ್‌ನಿಂದ ನಮಗಾಗಿರುವ ಉಪಕಾರ ವರ್ಣಿಸಲಸದಳ. 


ಪ್ರತಿಸ್ಪಂದನ 
ಪೆನಿಸಿಲಿನನ್ನು ಹೆಚ್ಚು ಬಳಸಿದ ಹಾಗೆ ಪ್ರತಿಸ್ಪಂದನದ ಸಂಖ್ಯೆಯೂ ಹೆಚ್ಚುತ್ತಿದೆ. 
ಎಂದು ಹಿಂದೆಯೇ ಹೇಳಿದೆ. ಈ ಪ್ರತಿಸ್ಪಂದನದಲ್ಲಿ ಎರಡು ಬಗೆಗಳಿವೆ. ಒಂದು, 
ಚುಚ್ಚು ಮದ್ದನ್ನು ಕೊಟ್ಟ ಒಡನೆಯೇ ಉಂಟಾಗುವಂಥದು. ಎರಡನೆಯದು ನಿಧಾನ 
ವಾಗಿ ಕಾಣಿಸಿಕೊಳ್ಳುವಂಥ ಪ್ರತಿಸ್ಪಂದನ. . 
- ೧. ತೀವ್ರರೀತಿಯ ಪ್ರತಿಸ್ಪಂದನವಿರುವವರಿಗೆ ಚುಚ್ಚು ಮದ್ದನ್ನು ಕೊಟ್ರೊಡನೆ 
ಕುಸಿದು ಬೀಳುವಂತಾಗುತ್ತದೆ. ಮೈ ಬೆವರಿ, ನಾಡಿಯ ಮಿಡಿತ ಕುಂದಿ, ರೋಗಿ 
ಪ್ರಜ್ಞೆ ತಪ್ಪಬಹುದು. ಅನೇಕವೇಳೆ ಸಾವಿಗೀಡಾದ ಸಂದರ್ಭಗಳೂ ಇವೆ. 
ರೋಗಿ ಕುಸಿದೊಡನೆ ಅಡ್ರಿನಲಿನ್ ಇಂಜೆಕ್ಷನ್ ಕೊಡಬೇಕು. ಇದು ಹೆಚ್ಚು 
ಪ್ರಯೋಜನಕಾರಿಯಾಗದಿದ್ದರೆ, ಕಾರ್ಟಿಸೋನ್ ಇಂಜೆಕ್ಷನ್ ಕೊಡುವುದರಿಂದ 
ರೋಗಿಯ ಜೀವ ಉಳಿಸಲು ಸಾಧ್ಯವಾಗಬಹುದು. 

೨. ನಿಧಾನವಾಗಿ ಆಗುವ ಪ್ರತಿಸ್ಪಂದನದ ಚಿಹ್ನೆಗಳು ಚುಚ್ಚು ಮದ್ದು ಕೊಟ್ಟ 
ನಾಲ್ಕಾರು ಗಂಟೆಗಳ ಬಳಿಕ ಕಾಣಿಸಿಕೊಳ್ಳಬಹುದು. ಮೈ ಜುಮ್ ಜುಮ್ 
ಎನ್ನು ವ ಅನಿಕೆ, ಅನಂತರ ತಲೆ ತಿರುಗುವಿಕೆ, ವಾಂತಿಯಾಗುವಿಕೆ, ಮೈಮೇಲೆ 
ಗಂದೆಗಳು, ಜ್ವರ ಇವೆಲ್ಲವೂ ನಿಧಾನ ಪ್ರತಿಸ್ಪಂದನದ ಗುರುತುಗಳು. 

ಒಮ್ಮೆ ಪ್ರತಿಸ್ಪಂದನವಾದ ರೋಗಿಗೆ ಮತ್ತೊಮ್ಮೆ ಪೆನಿಸಿಲಿನ್‌ ಕೊಡಬಾರದು. 
ಅದರ ಬದಲಿಗೆ ಬೇರೆ ಬಗೆಯ ಆ೦ಟಿಬಯೋಟಿಕ್ ನೀಡುವುದು ಕ್ಷೇಮಕರ. 
ಸೈಪ್ರೊಮೈಸಿನ್ 
ಗ್ರಾ೦ ನೆಗೆಟಿವ್ ಕ್ರಿಮಿಗಳ ಮೇಲೆವಿಶೇಷ ಪರಿಣಾಮವನ್ನುಂಟುಮಾಡಬಹುದಾದ 
ಆ೦ಟಿಬಯೋಟಿಕ್ ಅನ್ನು ಕಂಡುಹಿಡಿಯಬೇಕೆನ್ನುವ ಸತತ ಪ್ರಯತ್ನದಿಂದಾಗಿ 
೧೯೪೪ರಲ್ಲಿ ಸೈಪ್ರೊಮೈಸಿನ್ ಬೆಳಕಿಗೆ ಬಂತು. ಈ ಔಷಧಿ ಕ್ಷಯದ ಕ್ರಿಮಿಗಳ 
ಮೇಲೆ ಅತ್ಯುಗ್ರ ಪರಿಣಾಮವನ್ನು ಬೀರಬಲ್ಲುದು. ಆದರೆ ಇದು ಎಂಟನೆಯ ನರ 
ಹಾಗೂ ಮೂತ್ರಪಿಂಡಗಳಿಗೆ ಅಪಾಯವನ್ನುಂಟುಮಾಡುತ್ತದೆ. ಅಲ್ಲದೆ ಕ್ರಿಮಿಗಳು 
ಈ ಔಷಧಿಗೆ ಬಲುಬೇಗ ವಿರೋಧವನ್ನು ಬೆಳೆಸಿಕೊಳ್ಳುತ್ತವೆ. 


ಆಂಟಿಬಯೋಟಿಕ್ಸ್ 

೧೨೮೯ 
ಇದೇ ಕಾರಣದಿಂದಾಗಿ ಸ್ಪಷ್ಟೊಮೈಸಿನ್ ಚುಚ್ಚು ಮದ್ದನ್ನು ಕ್ಷಯರೋಗಿಗೆ 
ಒಂಟಿಯಾಗಿ ಕೊಡಲೇಬಾರದು. ಕ್ರಿಮಿವೃದ್ಧಿ ನಾಶಕಗಳಾದ ಪಾಸ್ ಅಥವಾ 
ಐಸೊನಿಕ್ಸ್ ಔಷಧಗಳ ಜೊತೆಗೆ ಮಾತ್ರ ಸೈಪ್ರೊಮೈಸಿನ್ ಕೊಟ್ಟರೆ, ನಿರೀಕ್ಷಿಸಿದ 
ಫಲಿತಾಂಶಗಳು ದೊರಕುತ್ತವೆ. 

ಕ್ಷಯ ಮಾತ್ರವಲ್ಲದೆ ಬೇರೆ ಕೆಲವು ಕಾಹಿಲೆಗಳಲ್ಲಿಯೂ ಸೈ ಪ್ರೊಮೈಸಿನನ್ನು 
ಬಳಸುತ್ತಾರೆ. ಅವುಗಳಲ್ಲಿ ಮುಖ್ಯವಾದುವು ಹೃದಯಾವರಣದ ಉರಿಯೂತ, ಮಿದು 
ಳಿನ ಉರಿಯೂತ, ಮೂತ್ರಪಿಂಡ ಹಾಗೂ ನಾಳದ ಸೋಂಕು ಮತ್ತು ರಕ್ತಭೇಧಿ. 

ಅಪಾಯಗಳು : ಕಿವಿಗೆ ನರದೆಳೆಗಳನ್ನು ಸರಬರಾಜುಮಾಡುವ ಎಂಟನೆಯ 
ನರಕ್ಕೆ ಅಪಾಯವಾಗುವುದರಿಂದ, ತಲೆ ತಿರುಗು, ಆಯ ತಪ್ಪುವಿಕೆ ಮತ್ತು ಕಿವುಡು 
ಉಂಟಾಗುತ್ತದೆ. ಅನೇಕ ತಿಂಗಳುಗಳು ಸೈಪ್ರೊಮೈಸಿನನ್ನು ಉಪಯೋಗಿಸಿದಾಗ 
ಮಾತ್ರ ಇಂಥ ತೊಂದರೆ ಉದ್ಭವಿಸುತ್ತದೆ. ಇದರಿಂದ ಮೂತ್ರಪಿಂಡಗಳಿಗೂ 
ತೊಂದರೆಯಾಗುವ ಸಂಭವವುಂಟು. 

ಪ್ರತಿಸ್ಪಂದನ ಆಪರೂಪವಾದರೂ ಆಗೊಮ್ಮೆ ಈಗೊಮ್ಮೆ ತಲೆದೋರಬಹುದು. 
ಅಂಥ ರೋಗಿಗಳಿಗೆ ಸೈಪ್ರೊಮೈಸಿನ್ ಕೊಡದಿರುವುದು ಮೇಲು. ಒಂದುವೇಳೆ 
ಕೊಡಲೇ ಬೇಕಾದರೆ, ಕಾರ್ಟಿಸೋನ್ ನೆರಳಿನಲ್ಲಿ ನೀಡಬೇಕು. 
ಇತರ ಆಂಟಿಬಯೋಟಿಕ್‌ಗಳು 
ಪೆನಿಸಿಲಿನ್‌ಗೆ ಬದಲಾಗಿ ಉಪಯೋಗಿಸಬಲ್ಲಂತಹ ಆಂಟಿಬಯೋಟಿಕ್‌ಗಳ 
ಸಂಶೋಧನೆಗೆ ತೊಡಗಿದಾಗ, ೧೯೫೭ರಲ್ಲಿ ಎರಿಥೋಮೈಸಿನ್ ಕಂಡುಹಿಡಿಯ 
ಲ್ಪಟ್ಟಿತು. ಪ್ರಭಾವದಲ್ಲಿ ಪೆನಿಸಿಲಿನನ್ನು ಇದುಹೊಲಿದರೂ , ಮುಖ್ಯವಾಗಿ ಕ್ರಿಮಿಗಳ 
ವೃದ್ಧಿಯನ್ನು ತಡೆಗಟ್ಟುವ ಶಕ್ತಿ ಮಾತ್ರ ಇದಕ್ಕಿದೆ. ಎರಿಥೋಮೈಸಿನನ್ನು ಬಾಯಿಯ 
ಮೂಲಕ ಕೊಡುವುದರಿಂದ ರಕ್ತದಲ್ಲಿ ಇದರ ಮಟ್ಟ ನಿರೀಕ್ಷಿಸಿದಷ್ಟು ಕಂಡುಬರುವು 
ದರಿಂದ ಅನೇಕ ವ್ಯಾಧಿಗಳಲ್ಲಿ ಇದನ್ನು ನೀಡಬಹುದಾಗಿದೆ. ಸ್ವಫಲೊಕಾಕಸ್ 
ಕ್ರಿಮಿಗಳ ರೋಗಗಳಲ್ಲಿ ಮತ್ತು ಗಳಚರ್ಮರೋಗದಲ್ಲಿ, ಎರಿಥೋಮೈಸಿನ್ ತುಂಬಾ 
ಪ್ರಭಾವಶಾಲಿಯಾಗಿದೆ. 

ಬಹುಶಃ ಇದೇ ರೀತಿಯ ಶಕ್ತಿಯಿರುವ, ಆದರೆ ವಿಷಪರಿಣಾಮವುಂಟು 
ಮಾಡುವ ಹತ್ತಾರು ಆ೦ಟಿಬಯೋಟಿಕ್ ಗಳು ಬೆಳಕಿಗೆ ಬಂದಿವೆ. ಅವುಗಳಲ್ಲಿ ಮುಖ್ಯ 
ವಾದುವು, ಲಿ೦ಕೋಮೈಸಿನ್ , ನೋವೋಬಯೋಸಿನ್ , ಪ್ರೊಸಿಡಿನ್ , ವ್ಯಾನ್ 
ಕೊಮೈಸಿನ್ , ಕೆನಾಮೈಸಿನ್ , ಪಾಲಿಮಿಕ್ಸಿನ್ ಮತ್ತು ಪ್ಯಾರಮೋ ಮೈಸಿನ್ , 

ಇವುಗಳಲ್ಲಿ ನಿಯೋಮೈಸಿನ್ನ ಪ್ರಭಾವಳಿ ಹಿರಿದಾಗಿದೆ. ಹುಣ್ಣುಗಳ ಸೋ೦ಕು , 
ಚರ್ಮ ವ್ಯಾಧಿಗಳು ಹಾಗೂ ಸುಟ್ಟ ಗಾಯಗಳನ್ನು ವಾಸಿಮಾಡುವುದರಲ್ಲಿ ನಿಯೋ 
ಮೈಸಿನ್ ತುಂಬಾ ಸಹಾಯಕಾರಿ. ಕರುಳಿನಿಂದ ಇದು ಹೀರದೆ ಇರುವುದರಿಂದ, 
ಕರುಳಿನ ಕಾಹಿಲೆಗಳಿಗೆ, ಕರುಳಿನ ಶಸ್ತ್ರಕ್ರಿಯೆಗೆ ಇದರ ಬಳಕೆ ಅತ್ಯಗತ್ಯವಾಗಿದೆ, 


೧೨೯೦ 


ಪ್ರಬುದ್ಧ ಕರ್ಣಾಟಕ 


ಪಾಲಿಮಿಕ್ಸಿನ್ ಮೂತ್ರಕೋಶ ಹಾಗೂ ನಾಳಗಳ ಕಾಹಿಲೆಗೆ ತುಂಬಾ ಉಪ 
ಯೋಗಕರವಾಗಿದೆ. ಅದರಂತೆಯೇ ಕರುಳಿನ ಕಾಯಿಲೆಗಳಿಗೂ ಕೂಡ. 

ಈ ಎರಡು ಆ೦ಟಿಬಯೊಟಿಕ್‌ಗಳ ವಿಷಪರಿಣಾಮಗಳನ್ನು ತಪ್ಪಿಸಬಲ್ಲೆನಾದರೆ 
ನಾಳಿನ ಚಿಕಿತ್ಸೆಯಲ್ಲಿ ಇವಕ್ಕೆ ಉಜ್ವಲ ಭವಿಷ್ಯವಿದೆ. 


ಅಣಬೆರೋಗನಿರೋಧಕ ಆಂಟಿಬಯೋಟಿಕ್ ಗಳು : 
ಕ್ರಿಮಿನಾಶಕಗಳಾದ ಆಂಟಿಬಯೋಟಿಕ್ ಗಳು ಅಣಬೆರೋಗದ ಮೇಲೆ ಯಾವ 
ಪ್ರಭಾವವನ್ನೂ ಬೀರಲಾರವು. ಹಿರಿಯ ಪ್ರಭಾವಳಿಯ ಆ೦ಟಿಬಯೋಟಿಕ್‌ಗಳ 
ಉಪಯೋಗದ ಪರಿಣಾಮವಾಗಿ, ಕರುಳಿನ ಸಹಜ ಜೀವಾಣುಗಳು ನಾಶಹೊಂದಿ , 
ಅಣಬೆ ಬೆಳೆಯಲು ಸಹಾಯವಾಗುತ್ತದೆ. 

ಅಣಬೆ ನಿರೋಧಕ ಆಂಟಿಬಯೋಟಿಕ್ ಗಳಲ್ಲಿ ಮುಖ್ಯವಾದುವು ನೈಸ್ಟಾಟಿನ್ 
ಮತ್ತು ಸೋಫಲಿವಿನ್ . 
- ನೈ ಸ್ಟಾಟನ್ : ಬಾಯಿ , ಕರುಳು , ಹಾಗೂ ಯೋನಿಗಳ ಅಣಬೆರೋಗಕ್ಕೆ , 
ನೈಸ್ಟಾಟಿನ್ ಮಾತ್ರೆಗಳು ಒಳ್ಳೆಯವು. ಯೋನಿಯೊಳಗಿರಿಸಿಕೊಳ್ಳುವಂತಹ 
ಮೈಕೋಸ್ಟಾಟಿನ್ ಮಾತ್ರೆಗಳು, ಚರ್ಮಕ್ಕೆ ಹಚ್ಚ ಬಹುದಾದಂತಹ ಜೆಲ್ಲಿ ಹಾಗೂ 
ಮುಲಾಮುಗಳು ಸಹ ಈಗ ಬಳಕೆಯಲ್ಲಿವೆ . 

- ಸೋಫಲಿನಿನ್ : ಚರ್ಮ, ಉಗುರು ಹಾಗೂ ಬುರುಡೆಯ ಅಣಬೆ 
ರೋಗದ ಚಿಕಿತ್ಸೆಯಲ್ಲಿ ಸೋಫಲಿವಿನ್ ಮಾತ್ರೆಗಳು ಬಂಡಾಯವನ್ನೇ ಎಬ್ಬಿಸಿವೆ. 
ಎಂದು ಹೇಳಬಹುದು. ಆದರೆ ಈ ಮಾತ್ರೆಗಳನ್ನು ಹಲವು ತಿಂಗಳುಗಳವರೆಗೆ 
ಉಪಯೋಗಿಸಬೇಕಾಗುತ್ತದೆ. ಹಿಂದೆ ಈ ಕಾಹಿಲೆಗೆ ಯೋಗ್ಯ ಚಿಕಿತ್ಸೆಯೇ ಇರಲಿಲ್ಲ 
ವಾದುದರಿಂದ, ಇದು ಸ್ವಾಗತಾರ್ಹ. 


ಹಿರಿಯ ಪ್ರಭಾವಳಿಯ ಆ೦ಟಿಬಯೋಟಿಕ್‌ಗಳು 
ಪೆನಿಸಿಲಿನ್ ಹಾಗೂ ಸೈಪ್ರೊಮೈಸಿನ್‌ಗಳ ಪ್ರಭಾವ ಸೀಮಿತವಾಗಿದ್ದುದರಿಂದ, 
ಅವಕ್ಕೂ ಹೆಚ್ಚಿನ ಶಕ್ತಿಯುಳ್ಳ ಆಂಟಿಬಯೋಟಿಕ್ ಗಳಿಗಾಗಿ ಶೋಧ ನಡೆಯಿತು, 
ಅದರ ಫಲವಾಗಿ ೧೯೪೮ರಲ್ಲಿ ಕ್ಲೋರೋಮೈಸಿಟಿನ್ ಹಾಗೂ ಆರೊಮೈಸಿನ್ 
ಔಷಧಿಗಳು ಕಂಡುಹಿಡಿಯಲ್ಪಟ್ಟು ವು. ಇವುಗಳು ಗ್ರಾಂ ಪಾಸಿಟಿವ್ , ಗ್ರಾಂ 
ನೆಗೆಟಿವ್ , ವೈರಸ್‌ಗಳು ಹಾಗೂ ರಿಕೆಟ್ಸಿಯಾ ಕ್ರಿಮಿಗಳೆಲ್ಲದರ ಮೇಲೆ ನಾಶಕ 
ಶಕ್ತಿ ಹೊಂದಿದ್ದುದರಿಂದ ಅವುಗಳ ವಿಸ್ತಾರವಾದ ಪ್ರಭಾವಳಿಯನ್ನು ಅನುಲಕ್ಷಿಸಿ 
ಹಿರಿಯ ಪ್ರಭಾವಳಿಯ ಆಂಟಿಬಯೋಟಿಕ್‌ಗಳು ಎಂದು ಕರೆಯಲಾಯಿತು. ಇವನ್ನು 
ಇಂಜೆಕ್ಷನ್ ಮೂಲಕ ಮಾತ್ರವಲ್ಲದೆ, ಬಾಯಿಯ ಮೂಲಕವೂ ಕೊಡುವ ಸಾಧ್ಯತೆ 
ಯಿದ್ದು ದು ಇನ್ನೊಂದು ಅನುಕೂಲವಾಯಿತು, ಇವುಗಳಿಂದಾಗಿ ಪೆನಿಸಿಲಿನ್‌ನ 


ಆಂಟಿಬಯೋಟಿಕ್ಸ್ 

೧೨೯೧ 
ಉಪಯುಕ್ತತೆ ಕಡಮೆಯಾಯಿತೆಂದು ತಿಳಿಯಬಾರದು . ಪೆನಿಸಿಲಿನ್‌ನಿಂದಾಗಿ 
ಬಗ್ಗುವ ಕ್ರಿಮಿಗಳಿಗೆ ಅದನ್ನೇ ಈಗಲೂ ಬಳಸುತ್ತಾರೆ. 

ಈ ಆಂಟಿಬಯೋಟಿಕ್‌ಗಳಲ್ಲಿ ಮುಖ್ಯವಾದುವು, ಕ್ಲೋರೋಮೈಸಿಟಿನ್ , 
ಟೆರಾಮೈಸಿನ್ , ಅಕೊಮೈಸಿನ್ ಮತ್ತು ಲೆಡರ್‌ ಮೈಸಿನ್ , 

ಕ್ಲೋರೋಮೈಸಿಟನ್ : ಇದು ಮುಖ್ಯವಾಗಿ ಟೈಫಾಯ್ಸ್ ಜ್ವರದಲ್ಲಿ 
ಬಳಸಲ್ಪಡುತ್ತಿದೆ. ಈ ಔಷಧಿ ಕಂಡುಹಿಡಿಯುವ ಮುನ್ನ ಆ ಜ್ವರಕ್ಕೆ ಬೇರೆ ಯಾವ 
ಮದ್ದೂ ಇರಲಿಲ್ಲ. ರೋಗಿಯ ವಯಸ್ಸಿನ ಪ್ರಮಾಣದ ಮೇಲೆ ದಿನಕ್ಕೆ ೧ - ೨ 
ಗ್ರಾಂಗಳವರೆಗೆ ಈ ಔಷಧಿಯನ್ನು ಕ್ಯಾಪ್ಸೂಲ್ಗಳ ಮುಖಾಂತರ ನೀಡಬಹುದು. 

- ಮಿದುಳಿನ ಉರಿಯೂತ, ಮೂತ್ರಕೋಶದ ಸೋಂಕು , ಶ್ವಾಸನಾಳಗಳ ಉರಿ 
ಯೂತ ಹಾಗೂ ನಾಯಿಕೆಮ್ಮುಗಳಲ್ಲಿ ಕ್ಲೋರೋಮೈಸಿಟನನ್ನು ಉಪಯೋಗಿಸು 
ತ್ತಾರೆ. ಇದನ್ನು ಪೆನಿಸಿಲಿನ್ , ಸಲ್ಪನವೈಡ್ ಅಥವಾ ಟೆರಾಮೈಸಿನ್ ಜೊತೆ 
ಯಲ್ಲಿಯೂ ಕೊಡಬಹುದು. ಇದನ್ನು ಒಂದು ವಾರಕ್ಕಿಂತ ಹೆಚ್ಚು ಕೊಡಬಾರದು. 

ಕೆಟ್ಟ ಪರಿಣಾಮಗಳು : ಈ ಔಷಧಿ ತೆಗೆದುಕೊಳ್ಳುತ್ತಿರುವಾಗ ಕೆಲವರಿಗೆ 
ವಾಂತಿ , ಹೊಟ್ಟೆ ತೊಳಸಿಕೆ , ಭೇದಿ ಆಗಬಹುದು. ಬಹಳಕಾಲ ಕ್ಲೋರೋ 
ಮೈ ಸಿಟಿನ್ ನೀಡಿದರೆ, ಮೂಳೆಯ ಒಳಭಾಗ ಶಕ್ತಿಗುಂದಿ ರಕ್ತಕಣಗಳ ಉತ್ಪತ್ತಿಯೇ 
ನಿಲ್ಲಬಹುದು. ರಕ್ತದ ವಿಷಕಾಹಿಲೆಗಳೂ ಉಂಟಾಗುವ ಸಂಭವವುಂಟು. 

ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಗಳು : ಟೆರಾಮೈಸಿನ್ , ಆಕೆ 
ಮೈಸಿನ್ ಮತ್ತು ಲೆಡರ್ ಮೈಸಿನ್ , ಇವು ಈಗುಂಪಿನಲ್ಲಿ ಪ್ರಮುಖವಾದುವು. 
ಇವೆಲ್ಲವುಗಳೂ ಕ್ಯಾಪ್ಸೂಲ್‌ಗಳ ರೂಪದಲ್ಲಿ ದೊರಕುತ್ತವೆ. ಸಾಧಾರಣ ಸೋಂಕಿಗೆ 
೨೫೦ ಮಿ . ಗ್ರಾಂ . ನ ಕ್ಯಾಪ್ಸೂಲನ್ನು ಆರುಗಂಟೆಗೊಮ್ಮೆ ಕೊಟ್ಟರೆ ಸಾಕು . 
ಸೋಂಕು ವಿಷವಾವಸ್ಥೆಗೇರಿದ್ದರೆ ನಾಲ್ಕು ಗಂಟೆಗೊಮ್ಮೆ ನೀಡಬಹುದು, ಅಲ್ಲದೆ 
ಸ್ನಾಯುಗಳ ಮುಖಾಂತರ ಟೆರಾಮೈಸಿನ್ ಇಂಜೆಕ್ಷನ್ ಕೊಡಬಹುದು. ನಾಳದ 
ಮುಲಕ ಕೊಡುವ ರೆವೆರಿನ್ ( ಟೆರಾಮೈಸಿನ್ ) ಕೂಡ ಈಗ ದೊರಕುತ್ತದೆ. 

ಲೆಡರ್‌ ಮೈಸಿನ್ ಇತರ ಟಿಟ್ರಸೈಕ್ಲಿನ್ಗಳಿಗಿಂತ ಹೆಚ್ಚಿನ ರಕ್ತದ ಮಟ್ಟವನ್ನು 
ಗಳಿಸಿಕೊಳ್ಳುವುದರಿಂದ, ೩೦೦ ಮಿ . ಗ್ರಾಂ ಕ್ಯಾಪ್ಸೂಲನ್ನು ದಿನಕ್ಕೆರಡು ಬಾರಿ 
ಕೊಟ್ಟರೂ ಸಾಕು. 
- ಮೇಲಿನ ಔಷಧಿಗಳನ್ನು ಶ್ವಾಸನಾಳಗಳ ಸೋಂಕು, ನಾಯಿಕೆಮ್ಮು ಇವುಗಳಿಗೆ 
ಬಳಸುತ್ತಿದ್ದೇವೆ. ನಾಯಿಕೆಮ್ಮಿನ ಮೊದಲವಾರದಲ್ಲೇ ಈ ಔಷಧಿ ಆರಂಭಿಸಿದರೆ, 
ಅದರ ವಿಷಮತೆ ಬೇಗ ತಹಬಂದಿಗೆ ಬರುತ್ತದೆ. ಕರುಳಿನ ಕಾಯಿಲೆಗಳಿಗೆ, ಮೂತ್ರ 
ಕೋಶದ ಸೋಂಕಿಗೆ, ಅಲ್ಲದೆ ಟೈಫಸ್‌ ಜ್ವರ, ಲಿಂಫೋಗ್ರಾನ್ಯೂಲೋಮಾ 
ಮುಂತಾದ ಕಾಯಿಲೆಗಳನ್ನು ನಿವಾರಿಸಲು ಟೆಟ್ರಾಸೈಕ್ಲಿನ್ ಗಳು ಬಹು ಉಪಯುಕ್ತ . 

ಒಬ್ಬ ರೋಗಿಗೆ ಜ್ವರ ಕೆಮ್ಮು ಬಂದೊಡನೆ ಟೆರಾಮೈಸಿನ್ ಕೊಡುವುದು 


೧೨೯೨ 


ಪ್ರಬುದ್ಧ ಕರ್ಣಾಟಕ 


ಒಳ್ಳೆಯದಲ್ಲ . ಆ ಕಾಹಿಲೆ ಪೆನಿಸಿಲಿನ್‌ನಿಂದ ತಹಬಂದಿಗೆ ಬರುವುದಾದರೆ ಆ 
ಔಷಧಿಯನ್ನೇ ಉಪಯೋಗಿಸುವುದು ಸೂಕ್ತ. ಒಂದು ವೇಳೆ ಪೆನಿಸಿಲಿನ್ ಅಸಫಲ 
ವಾದರೆ, ಅಥವಾ ರೋಗಿ ಪೆನಿಸಿಲಿನ್‌ಗೆ ಪ್ರತಿಸ್ಪಂದನ ತೋರಿಸಿದರೆ, ಖಂಡಿತ 
ವಾಗಿಯೂ ಟೆರಾಮೈಸಿನ್ ಬಳಸಬೇಕು. 


ಕೆಟ್ಟ ಪರಿಣಾಮಗಳು 
ಸಾಧಾರಣವಾಗಿ ಈ ಔಷಧಿಗಳನ್ನು ಬಳಸುವುದರಿಂದ ವಾಂತಿ, ತೊಳಸುವಿಕೆ 
ಹಾಗೂ ಭೇದಿ ಉಂಟಾಗಬಹುದು. ಔಷಧಿಯ ಪ್ರಮಾಣ ಹೆಚ್ಚಾದಷ್ಟೂ ಈ 
ದುಷ್ಪರಿಣಾಮಗಳೂ ಹೆಚ್ಚುತ್ತವೆ. ಅಣಬೆರೋಗ ಬಂದರೂ ಬರಬಹುದು. 

ಕರುಳಿನ ಸಹಜ ಜೀವಾಣುಗಳು ಟೆಟ್ರಸೈಕ್ಲಿನ್‌ಗಳಿಂದ ನಾಶಹೊಂದುತ್ತವೆ. 
ಆದರೆ ಅಣಬೆರೋಗದ ಕ್ರಿಮಿಗಳು ಈ ಆಂಟಿಬಯೋಟಿಕ್‌ಗೆ ಬಗ್ಗು ವುದಿಲ್ಲವಾದುದ 
ರಿಂದ ಅವು ಒಂದಕ್ಕೆ ನಾಲ್ಕರಷ್ಟು ವೃದ್ಧಿಯಾಗುತ್ತವೆ. ಇದರಿಂದ ಕರುಳಿನ, 
ಬಾಯಿನ, ಹಾಗೂ ಯೋನಿಯ ಅಣಬೆರೋಗ ಉಂಟಾಗುತ್ತದೆ. ಈ ಅಣಬೆ 
ರೋಗದ ಕ್ರಿಮಿಗಳ ಜೊತೆಗೆ ಸ್ಟಫಲೋಕಾಕಸ್ ಕ್ರಿಮಿಗಳೂ ಬೆಳೆದುವೆಂದರೆ , 
ಕರುಳಿನ ಉರಿಯೂತ ಅಥವಾ ಶ್ವಾಸಕೋಶಗಳ ಉರಿಯೂತ ಉಂಟಾಗಿ ರೋಗಿಗೆ 
ವಿಷಮಸ್ಥಿತಿ ಉಂಟಾಗಬಹುದು. ಕರುಳಿನ ಸಹಜೀವಾಣುಗಳ ನಾಶದಿಂದ 
ದೇಹದಲ್ಲಿ ಬಿ - ಕಾಂಪ್ಲೆಕ್ಸ್ ಕೊರತೆಯುಂಟಾಗಿ ಬಾಯಿ ಹುಣ್ಣು , ಅಜೀರ್ಣ ಇತ್ಯಾದಿ 
ತಲೆದೋರಬಹುದು. 
- ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದು ಆ೦ಟಿಬಯೋಟಿಕ್ ಗಳ ಶಕೆ. ಜಗತ್ತಿನ 
ಪ್ರತಿಯೊಂದು ಕಾಹಿಲೆಗೂ ಒಂದಲ್ಲ ಒಂದು ಆಂಟಿಬಯೋಟಿಕ್‌ಗಳು ಇದ್ದೇ ಇವೆ. 
ಆದರೆ ಜೀವರಕ್ಷಕವಾದ ಈ ಔಷಧಿಗಳನ್ನು ಹದವರಿತು, ಅಗತ್ಯ ಬಿದ್ದಾಗ ಮಾತ್ರ 
ಬಳಸದೆ ಇದ್ದರೆ, ಇಂದಿನ ಕ್ರಿಮಿಗಳು ಇವೆಲ್ಲ ಔಷಧಿಗಳಿಗೂ ನಿರೋಧ ಬೆಳಿಸಿ 
ಕೊಳ್ಳುವ ಸಾಧ್ಯತೆಯಿದೆ. ಆಗ ವಿಚ್ಛಿದ್ರಕಾರಕ ಬಾಂಬುಗಳಿಗಿಂತ ಕ್ರಿಮಿಗಳ 
ಕಾಟದಿಂದಲೇ ಜೀವಕೋಟಿ ನಾಶವಾಗಬಹುದು. 

ಆಂಟಿಬಯೋಟಿಕ್‌ಗಳು ಮಾನವ ಕುಲಕ್ಕೆ ನೀಡಿದ ಸಹಾಯಹಸ್ತ ಅಪೂರ್ವ 
ವಾದುದು. ಅವುಗಳಿಂದಾಗಿ ಅಕಾಲಮರಣಕ್ಕೆ ತುತ್ತಾಗಬಹುದಾದ ಕೋಟ್ಯನು 
ಜೀವಿಗಳು ಬದುಕಿ ಉಳಿದಿದ್ದಾರೆ. ಆದರೆ ಅವನ್ನು ಅಮೃತವೆಂದು ಎಂದೂ 
ಭಾವಿಸಬಾರದು. ಅಮೃತ- ವಿಷಗಳ ಸಂಗಮ ಆಂಟಿಬಯೋಟಿಕ್ , ಅವುಗಳ 
ಒಳ್ಳೆಯ ಗುಣಗಳನ್ನು ಯೋಗ್ಯವಾಗಿ ಬಳಸಿದರೆ ಜೀವನ ಸಹ್ಯವೂ ಸುಂದರವೂ 
ಆಗುತ್ತದೆ. 


ಡಾ|| ಎ . ಸುಬ್ಬರಾವ್ 


ಹಾರ್ಮೋನುಗಳು 


“ ಹದಿನಾರು ವರ್ಷವಾದರೆ ಗಾರ್ದಭವೂ ರೂಪವತಿಯಾಗುತ್ತದೆ. ಅಲ್ಲಿಯವರೆಗೆ 
ಗಾರ್ದಭಗಳನ್ನು ಜ್ಞಾಪಕಕ್ಕೆ ತರುತ್ತಿದ್ದ ಹೆಣ್ಣು ಶೋಡಷ ವರ್ಷವಾದೊಡನೆ 
ಸ್ತ್ರೀಯಾಗಿ ಎಲ್ಲರ ಕಣ್ಣಿನ ಸೂಜಿಗಲ್ಲಾಗಿ ಮಾನವನಲ್ಲೂ ಸೌಂದರ್ಯವಿದೆ ಎಂದು 
ತೋರಿಸಿಕೊಡುತ್ತಾಳೆ. ಈ ರೀತಿ ಬದಲಾವಣೆ ಹೊಂದಲು , ಹೊಂದಿದ ಬದಲಾವಣೆ 
ಯನ್ನು ಮುಂದುವರಿಸಲು ದೇಹದಲ್ಲಿರುವ ಏರ್ಪಾಡಿನಲ್ಲಿ ಮುಖ್ಯ ಪಾತ್ರವಹಿಸುವ 
ರಸಾಯನ ವಸ್ತುಗಳೇ ಹಾರ್ಮೋನುಗಳು . ಕುಮಾರಿಯನ್ನು ಯುವತಿಯಾಗಿ 
ಮಾಡುವ ಕಾರ್ಯದಲ್ಲಿ ಪಾತ್ರವಹಿಸುವ ಹಾರ್ಮೋನುಗಳು ಲೈಂಗಿಕ ಹಾರ್ಮೋನು 
ಗಳ (Sex Hormones ) ಗುಂಪಿಗೆ ಸೇರಿದವು. ಹಾಗೆಯೇ ಬೇರೆಬೇರೆ ಕಾರ್ಯ 
ಗಳಿಗೆ ಬೇರೆಬೇರೆ ಹಾರ್ಮೋನುಗಳುಂಟು. ಮಿದುಳಿನ ಹಿಂಭಾಗದಲ್ಲಿರುವ 
ಪಿಟ್ಯುಟರಿಯಿಂದ, ಗಂಟಲಿನ ಎರಡೂ ಕಡೆ ಯಿರುವ ಥೈರಾಯ್ಡ್ ( Thyroid ) 
ಗ್ರಂಥಿಯಿಂದ, ಪ್ಯಾಂಕ್ರಿಯಾಸ್ ( Pancreas ) ಗ್ರಂಥಿಯಿಂದ, ಮೂತ್ರಜನಕಾಂಗದ 
ಮೇಲುಭಾಗದಲ್ಲಿರುವ ಗ್ರಂಥಿ (Suprarenal Glands) ಯಿಂದ........ಹೀಗೆ 
ಹಲವಾರು ಗ್ರಂಥಿಗಳಿಂದ ಹಾರ್ಮೋನುಗಳು ತಯಾರಾಗಿ ದೇಹದಲ್ಲಿನ ಅನೇಕ 
ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತವೆ. 
- ದೇಹದಲ್ಲಿ ಈ ಹಾರ್ಮೋನುಗಳನ್ನು ತಯಾರಿಸಿ ನೇರವಾಗಿ ರಕ್ತಕ್ಕೆ ಸ್ರವಿಸು 
ವುದಕ್ಕಾಗಿಯೇ ಇರುವ ಗ್ರಂಥಿಗಳುಂಟು. ಈ ಗ್ರಂಥಿಗಳಿಗೆ ನಾಳಗಳಿಲ್ಲ. ಆದುದ 
ರಿಂದ ಇವನ್ನು ನಿರ್ನಾಳ ಗ್ರಂಥಿ ( Ductless Glands ) ಎಂದು ಕರೆಯುತ್ತಾರೆ. 
ಇವುಗಳಿಂದ ತಯಾರಾಗಿ ರಕ್ತಕ್ಕೆ ನೇರವಾಗಿ ಬಿಡುಗಡೆಯಾಗುವ ಹಾರ್ಮೋನುಗಳ 
ಕಾರ್ಯಕ್ಷೇತ್ರ ಆ ಗ್ರಂಥಿಯಲ್ಲ, ದೇಹದ ಬೇರೆಬೇರೆ ಭಾಗಗಳು. ಈ ರೀತಿ ನಿರ್ನಾಳ 
ಗ್ರಂಥಿಗಳಿಂದ ಬಿಡುಗಡೆಯಾಗುವ ರಸಾಯನ ವಸ್ತುಗಳಿಗೆ ಹಾರ್ಮೋನುಗಳು 
ಎಂಬ ಹೆಸರು ಬಂದುದು ಗ್ರೀಕಿನ ಹಾರ್ಮೋನ್ ( Hormon) ಎಂಬ ಪದದಿಂದ. 
ಹಾಗೆಂದರೆ ಎಬ್ಬಿಸು, ಉತ್ತೇಜಿಸು ಎಂದರ್ಥ. ಈ ಅರ್ಥ ಹಾರ್ಮೋನಿನ ಎಲ್ಲ 
ಕೆಲಸಗಳನ್ನೂ ವಿವರಿಸುವುದಿಲ್ಲ. ಇವುಗಳ ಇನ್ನೊಂದು ಹೆಸರು “ ರಾಸಾಯನಿಕ 


೧೨೯೪ 

ಪ್ರಬುದ್ಧ ಕರ್ಣಾಟಕ 
ದೂತರು ” ( Chemical Messengers ) ಎಂದು. ಇಲ್ಲಿಯೂ ಅಷ್ಟೆ ; ಬರೀ ಆಜ್ಞೆ 
ಯನ್ನು ಸಕಾಲದಲ್ಲಿ ಹೊತ್ತು ತರುವ ಕಾರ್ಯವಷ್ಟೆ ಹಾರ್ಮೋನಿನ ಕೆಲಸವಲ್ಲ. 
ಈ ಎರಡು ಹೆಸರುಗಳು ಇವುಗಳ ಎರಡು ಮುಖಗಳನ್ನು ವಿವರಿಸಿ, ಅವುಗಳ ಕಾರ್ಯ 
ವ್ಯಾಪ್ತಿಯನ್ನು ತೋರಿಸುವುವು. 
- ವಿಕಸನದ ಏಣಿಯಲ್ಲಿ ಮೇಲಿನ ಹಂತಗಳಲ್ಲಿರುವ ಪ್ರಾಣಿಗಳಲ್ಲಿ ದೈಹಿಕ 
ಕ್ರಿಯೆಗಳು ಬುದ್ಧಿಯ ಮತ್ತು ಹಾರ್ಮೋನುಗಳ ಹತೋಟಿಗೆ ಒಳಪಟ್ಟಿರುತ್ತವೆ. 
ಹಾರ್ಮೊನುಗಳಲ್ಲಿ ಕೆಲವು ವಯೋಮಾನಕ್ಕೆ ಸರಿಯಾಗಿ ಬಿಡುಗಡೆಯಾದರೆ, 
ಉಳಿದವುಗಳ ಬಿಡುಗಡೆ ದೇಹದಲ್ಲಿನ ಕೆಲವು ರಸಾಯನವಸ್ತುಗಳ ಮಟ್ಟವನ್ನು 
ಅನುಸರಿಸಿದೆ. ಇವುಗಳ ಬಿಡುಗಡೆಯ ಮೇಲೆ, ಅಥವಾ ಕಾರ್ಯದ ಮೇಲೆ ಬೌದ್ಧಿಕ 
ಹತೋಟಿಯಿಲ್ಲ. ಅಂದರೆ ಮಾನವ ಈ ವಿಷಯದಲ್ಲಿ ಕೈ ಹಾಕಲಾರ. ಹಾರ್ಮೋನಿನ 
ಹತೋಟಿಪ್ರಕೃತಿ ಮಾಡಿಟ್ಟಿರುವ, ಮಾನವನ ಹತೋಟಿಗೆ ಹೊರತಾದ, ಸ್ವತಂತ್ರ 
ವಾಗಿ ಕೆಲಸ ಮಾಡಬಲ್ಲ ವ್ಯವಸ್ಥೆ , ಈ ರೀತಿಯ ಹಾರ್ಮೋನಿನ ಹತೋಟಉನ್ನತ 
ಮಟ್ಟದ ಪ್ರಾಣಿಗಳಲ್ಲಿ ಮಾತ್ರವಲ್ಲದೆ ಕೆಳಮಟ್ಟದ ಪ್ರಾಣಿಗಳಲ್ಲಿ ಇರುವುದನ್ನು 
ಕಂಡು ಹಿಡಿಯಲಾಗಿದೆ. ಬೆನ್ನೆಲುಬಿಲ್ಲದ ಪ್ರಾಣಿಗಳಲ್ಲಿಯೂ , ಕೀಟಗಳ ಮತ್ತು ಗಟ್ಟಿ 
ಹೊದಿಕೆಯುಳ್ಳ ಪ್ರಾಣಿಗಳಲ್ಲಿಯೂ ಹಾರ್ಮೋನುಗಳನ್ನು ಕಂಡುಹಿಡಿದು ಅಭ್ಯಸಿಸ 
ಲಾಗಿದೆ. ಕಡೆಗೆ ಸಸ್ಯಗಳಲ್ಲಿಯೂ ಹಾರ್ಮೋನಿನ ಹತೋಟಿ ಇರುವುದು ಕಂಡು 
ಬಂದಿದೆ. ಕೆಳಮಟ್ಟದ ಪ್ರಾಣಿಗಳಲ್ಲಿ ಒಂದೆರಡು ಹಾರ್ಮೋನುಗಳು ಇದ್ದರೆ, 
ವಿಕಾಸದ ಮೆಟ್ಟಲನ್ನು ಹತ್ತುತ್ತ ಹೋದಂತೆ ಹಾರ್ಮೋನುಗಳ ಸಂಖ್ಯೆ ಮತ್ತು 
ಪ್ರಭಾವ ಹೆಚ್ಚುತ್ತ ಹೋಗುವುದು ಕಂಡುಬರುತ್ತದೆ. ಒಂದೇ ವಿಧದ ಶಕ್ತಿಯಿರುವ, 
ವಿವಿಧ ಪ್ರಾಣಿಗಳಿಂದ ತಯಾರಾದ ಹಾರ್ಮೋನುಗಳು ಸಾಧಾರಣವಾಗಿ ಒಂದೇ 
ರೀತಿಯ ರಸಾಯನ ವಸ್ತುಗಳಾಗಿರುತ್ತವೆ. ಒಂದರಿಂದ ತಯಾರಾದ ಹಾರ್ಮೋನನ್ನು 
ಬೇರೆ ಪ್ರಾಣಿಗಳಿಗೆ ಕೊಟ್ಟಾಗಲೂ ಅದು ಅದರ ಕಾರ್ಯ ನಿರ್ವಹಣೆ ಮಾಡಬಲ್ಲುದು. 
ಉದಾಹರಣೆಗೆ ಸಿಹಿ ಮೂತ್ರರೋಗವನ್ನು ತಡೆಗಟ್ಟಬಲ್ಲ ಇನ್ನು ಲಿನ್ (Insulin ) 
ಇಲಿಯಲ್ಲಿ , ಮೊಲದಲ್ಲಿ, ಕುರಿಯಲ್ಲಿ , ದನದಲ್ಲಿ , ಕಡೆಗೆ ಮನುಷ್ಯನಲ್ಲಿ , ಎಲ್ಲವು 
ಗಳಲ್ಲಿಯೂ ತಯಾರಾಗಿ, ಒಂದರ ಇನ್ಸುಲಿನ್ ಇನ್ನೊಂದು ಪ್ರಾಣಿಯಲ್ಲಿ ಯೂ 
ಅದೇ ರೀತಿ ಸಿಹಿ ಮೂತ್ರರೋಗತಡೆಯುವ ಶಕ್ತಿಯನ್ನು ತೋರಿಸುತ್ತದೆ. ಹಾಗೆಯೇ 
ಉಳಿದ ಹಾರ್ಮೋನುಗಳೂ ಕೂಡ. ಆದುದರಿಂದಲೇ ಇನ್ಸುಲಿನ್ ಮುಂತಾದ 
ಹಾರ್ಮೋನುಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರು ಮಾಡಲು ಆಗದಿದ್ದರೂ , 
ಬೇರೆಬೇರೆ ಪ್ರಾಣಿಗಳಿಂದ ಪಡೆದು ಔಷಧ ರೂಪದಲ್ಲಿ ಉಪಯೋಗಿಸಲು ಸಾಧ್ಯ 
ವಾಗಿದೆ. ಈ ಹೆಚ್ಚು ಶಕ್ತಿಯುತ ವಸ್ತುಗಳನ್ನು ಔಷಧ ರೂಪವಾಗಿ ಉಪಯೋಗಿ 
ಸುವುದರಲ್ಲಿ ಸಹಜವಾಗಿಯೇ ಹೆಚ್ಚು ಎಚ್ಚರಿಕೆ ಆವಶ್ಯಕ. 


ಹಾರ್ಮೋನುಗಳು 


೧೨೯೫ 


ರು ಹಾರ್ಮೋನುಗಳು 
ದೇಹ ಸರಿಯಾಗಿ ಕೆಲಸ ಮಾಡಲು, ಹಲವಾರು ಕ್ರಿಯೆಗಳು ಸರಿಯಾದ ವೇಗದಲ್ಲಿ 
ಗೊತ್ತಾದ ಕಾಲದಲ್ಲಿ ನಡೆಯಬೇಕು. ಒಂದು ವಾದ್ಯವೃಂದದ ಸಂಗೀತ 
ಸೊಗಸಾಗಿರಬೇಕಾದರೆ, ಕಿವಿಗೆ ಆಪ್ಯಾಯಮಾನವಾಗಿರಬೇಕಾದರೆ ಎಲ್ಲಾ ವಾದ್ಯ 
ಗಳನ್ನೂ ಸರಿಯಾಗಿ ನುಡಿಸುವುದಲ್ಲದೆ, ಆ ವಾದ್ಯಗಳನ್ನು ಕ್ಷು ಪ್ರಕಾಲದಲ್ಲಿ ನುಡಿಸ 
ಬೇಕು, ಉಳಿದೆಲ್ಲ ವಾದ್ಯಗಳಿಗೂ ಹೊಂದಾಣಿಕೆ ಇರಬೇಕು. ಇವುಗಳೆಲ್ಲವೂ 
ವಾದ್ಯವೃಂದದ ನಾಯಕನು ಹೇಳಿದಂತೆ ನಡೆದರೇನೇ ವಾದ್ಯವೃಂದ ಸಂಗೀತವನ್ನು 
ಹೊರಹೊಮ್ಮಿಸುವುದು. ಇಲ್ಲದಿದ್ದರೆ ಅದು ಬರಿಯ ಶಬ್ದ ವೃಂದವಾಗುವುದು. 
ಇದರಂತೆಯೇ ಹಾರ್ಮೋನಿನ ಕೆಲಸಗಳೂ ಕೂಡ, ಇಲ್ಲಿಯೂ ಈ “ ಹಾರ್ಮೋನಿನ 
ವಾದ್ಯವೃಂದ ” ಕ್ಕೆ “ ನಾಯಕ ' ನುಂಟು. ಮಿದುಳಿನ ಹಿಂಭಾಗದಲ್ಲಿರುವ 
ಪಿಟ್ಯುಟರಿಯೆಂಬ ಗ್ರಂಥಿಯೇ ಈ ನಾಯಕ. ಇದು ಮಿದುಳಿನ ತಳಭಾಗಕ್ಕೆ ಅಂಟಿ 
ಕೊಂಡಿದ್ದು , ಸುಲಭವಾಗಿ ಯಾರ ಕೈಗೂ ಸಿಗದಂತೆ ಸುರಕ್ಷಿತವಾಗಿದೆ. ಇದನ್ನು 
ನೋಡಿದರೆ ಪ್ರಕೃತಿಯು ಇದರ ಪ್ರಾಮುಖ್ಯತೆಯನ್ನು ಅರಿತು ಬಹಳ ಎಚ್ಚರಿಕೆ 
ಯಿಂದ ಮುಚ್ಚಿಟ್ಟಂತಿದೆ. ಇದು ಸವಿಸುವ ಹಾರ್ಮೋನುಗಳ ಕೆಲಸ, ದೇಹದ 
ಉಳಿದ ಹಾರ್ಮೋನುಗಳ ತಯಾರಿಕೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದೇ 
ಆಗಿದೆ. ಈ ಕಾರ್ಯದೊಂದಿಗೆ, ನೇರವಾಗಿ ದೇಹದ ಕೆಲಸ ಕಾರ್ಯಗಳಲ್ಲಿ 
ಕೈ ಹಾಕಿ ಹೆಚ್ಚು ಕಡಿಮೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ 
ಉಂಟು. ಇದು ಹಾರ್ಮೋನುಗಳ ಯಜಮಾನನಾಗಿರಬಹುದು, ಆದರೆ 
ನಿರಂಕುಶಾಧಿಕಾರಿಯಲ್ಲ. ಪಿಟ್ಯುಟರಿಯು ಸ್ರವಿಸುವ ಹಾರ್ಮೋನುಗಳ ತಯಾರಿಕೆಯ 
ವಿಷಯದಲ್ಲಿ ಇದರ ಹತೋಟಿಯಲ್ಲಿ ಕೆಲಸ ಮಾಡುವ ಬೇರೆ ಬೇರೆ ಹಾರ್ಮೋನುಗಳ 
ಮಾತಿಗೂ ಬೆಲೆಯುಂಟು. ಉದಾಹರಣೆಗೆ, ಲೈಂಗಿಕ ಹಾರ್ಮೋನುಗಳು ಕಡಿಮೆ 
ಯಾಗಿದ್ದರೆ ಪಿಟ್ಯುಟರಿ ಹಾರ್ಮೋನುಗಳ ತಯಾರಿಕೆ ಹೆಚ್ಚುವುದು ; ಹಾಗೆಯೇ 
ಲೈಂಗಿಕ ಹಾರ್ಮೋನುಗಳ ಉತ್ಪತ್ತಿ ಹೆಚ್ಚಾದಾಗ ಪಿಟ್ಯುಟರಿ ಹಾರ್ಮೋನುಗಳ 
ತಯಾರಿಕೆ ಕಡಿಮೆಯಾಗುವುದು . 

- ಪಿಟ್ಯುಟರಿಯಲ್ಲಿ ಎರಡು ಸಾಲ (Lobes ) ಗಳುಂಟು. ಒಂದು ಪೂರ್ವ 
ಪಿಟ್ಯುಟರಿ ( Anterior Pituitary ), ಇನ್ನೊಂದು ಹಿಂಭಾಗದ ಪಿಟ್ಯುಟರಿ 
( Posterior Pituitary ), ಇವೆರಡನ್ನೂ ಸೇರಿಸುವ ಮಧ್ಯಭಾಗ ಯಾವರೀತಿಯ 
ಹಾರ್ಮೋನುಗಳನ್ನೂ ಸ್ರವಿಸುವುದಿಲ್ಲ ಎಂದು ಕಾಣುತ್ತದೆ. ಉಳಿದ ಎರಡರಲ್ಲಿ 
ಪೂರ್ವ ಪಿಟ್ಯುಟರಿಯೇ ಹಲವಾರು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತದೆ. 
ಅವುಗಳಲ್ಲಿ ಕೆಲವನ್ನು ಮಾತ್ರ ಶುದ್ಧ ಪಡಿಸಿ ಅವುಗಳ ಕ್ರಿಯಾವಿಶೇಷಗಳನ್ನು 
ಅಧ್ಯಯನ ಮಾಡಲಾಗಿದೆ. 

ಪಿಟ್ಯುಟರಿಯ ಹಾರ್ಮೋನುಗಳನ್ನು ಎರಡು ಗುಂಪುಗಳಾಗಿ ವಿಭಾಗ ಮಾಡ 


೧೨೯೬ 

ಪ್ರಬುದ್ಧ ಕರ್ಣಾಟಕ 
ಬಹುದು. ಮೊದಲನೆಯದು ಲೈಂಗಿಕ ಗುಂಪಿಗೆ ಸೇರಿದವುಗಳು, ಅಂದರೆ ಲೈಂಗಿಕ 
ಹಾರ್ಮೋನುಗಳು ತಯಾರಾಗುವಂತೆ ಅವುಗಳಿಗೆ ಸಂಬಂಧಪಟ್ಟ ಜೀವಕೋಶ 
ಸಮುದಾಯಗಳ ಬೆಳವಣಿಗೆ ಮುಂತಾದವುಗಳನ್ನು ನೋಡಿಕೊಳ್ಳುವ ಹಾರ್ಮೋನು 
ಗಳು . ಇವುಗಳನ್ನು ಗೊನಡೊ ಟ್ರೋಪಿನ್ಸ್ ( Gonadotropins) ಎಂದು ಕರೆಯು 
ತ್ತಾರೆ. ಎರಡನೆಯ ಗುಂಪು ಜೀವದ್ರವ್ಯ ಪರಿಣಾಮ ಕಾರ್ಯ ( Metabolism ) 
ದಲ್ಲಿ ಭಾಗವಹಿಸುವ ಹಾರ್ಮೋನುಗಳು . ಇವುಗಳು ನೇರವಾಗಿ ಬೆಳವಣಿಗೆಯಲ್ಲಿ 
ಯಾಗಲಿ ಅಥವಾ ಥೈರಾಯ್ಡ್ ( Thyroid) - ಗಂಟಲಿನ ಬಳಿ ಇರುವ ನಿರ್ನಾಳ 
ಗ್ರಂಥಿ ಮತ್ತು ಮೂತ್ರಜನಕಾಂಗದ ಮೇಲಿನ ಗ್ರಂಥಿಯಹೊರಮೈ ( Adrenal 
Cortex ) ಗಳ ಹಾರ್ಮೋನಿನ ತಯಾರಿಕೆಯನ್ನು ಉತ್ತೇಜಿಸುವುದರ ಮೂಲಕ 
ಜೀವದ್ರವ್ಯ ಪರಿಣಾಮಕ್ರಿಯೆಯಲ್ಲಿ ಪಾತ್ರವಹಿಸುತ್ತವೆ. 

ಪೂರ್ವ ಸಿಟ್ಟುಟರಿ ಸ್ರವಿಸುವ ಲೈಂಗಿಕ ಹಾರ್ಮೋನುಗಳಲ್ಲಿ ಮೊದಲನೆಯದು 
ಫಾಲಿಕಲ್ - ಅಂಡಾಶಯದಲ್ಲಿನ ಮತ್ತು ವೃಷಣದಲ್ಲಿನ ಜೀವಕೋಶಗಳ ವಿಶೇಷ 
ರಚನೆ - ಉತ್ತೇಜಿಸುವ ಹಾರ್ಮೋನು ( Follicle Stimulating Hormone 
ಅಥವಾ FSH) ; ಇನ್ನೊಂದು ಬ್ಯೂಟನೈಸಿಂಗ್ ಹಾರ್ಮೋನು (Leutanising 
Hormone ಅಥವಾ LH), ಈ LH ಮತ್ತು ಇನ್ನೊಂದು ಮಧ್ಯಂತರ ಜೀವಕೋಶ 
ಗಳ ಉತ್ತೇಜಕ ಹಾರ್ಮೋನು- (Interstitial Cell Stimulating Hormone 
ಅಥವಾ ICSH) ಎಂದು ಕರೆಯಲ್ಪಡುವ ಪೂರ್ವ ಪಿಟ್ಯುಟರಿಯ ಹಾರ್ಮೋನೂ 
ಒಂದೇ ಇರಬಹುದೆಂದು ಅಭಿಪ್ರಾಯ ಪಡಲಾಗಿದೆ. ಇವುಮೂರರ ಕಾರ್ಯೊದ್ದೇಶ 
ಒಂದೇ : ಗರ್ಭೋತ್ಪತ್ತಿ , ಇದಾಗಲು ಪುರಷ ಮತ್ತು ಸ್ತ್ರೀ ಬೀಜಾಣುಗಳು ಬೆಳೆದು 
ಬಿಡುಗಡೆಯಾಗಬೇಕು. ಅಲ್ಲದೆ ಪುರುಷ ಮತ್ತು ಸ್ತ್ರೀಯ ದೈಹಿಕ ರಚನೆ 
ಸರಿಯಾಗಿರಬೇಕು. FSH ಮತ್ತು LH ( ಅಥವಾ ICSH) ಜೊತೆ ಜೊತೆಯಾಗಿ 
ಕೆಲಸಮಾಡಿ ಈ ಕಾರ್ಯವನ್ನು ಸಿದ್ಧಿಸುತ್ತವೆ . ಸ್ತ್ರೀ ಬೀಜಾಣುವಿನ ತಯಾರಿಕೆಯ 
ವ್ಯವಸ್ಥೆ ಹೀಗಿದೆ : ಅಂಡಾಶಯದಲ್ಲಿ ಜೀವಕೋಶಗಳ ವಿಶೇಷ ರಚನೆಯುಂಟು. 
ಈ ಒಂದೊಂದು ರಚನೆ ಒಂದೊಂದು ಸ್ತ್ರೀ ಬೀಜಾಣುವನ್ನು ತಯಾರಿಸಬಲ್ಲುದು. 
ಇಂಥಾ ಜೀವಕೋಶರಚನೆ ( Overian Follicle ) ಯ ಬೆಳವಣಿಗೆ FSH ನಿಂದ 
ಉತ್ತೇಜನಗೊಂಡು ಪ್ರವರ್ಧಮಾನಕ್ಕೆ ಬರುತ್ತದೆ. ಅನಂತರ ಅಂಡ ವಿಸರ್ಜನೆ 
ಯಾಗುತ್ತದೆ. ಈ ರೀತಿಯ ಬೆಳವಣಿಗೆ ಮತ್ತು ಅಂಡವಿಸರ್ಜನೆ ಸುಮಾರು ೨೮ 
ದಿನಗಳಿಗೆ ಒಂದು ಮಾಸಿಕ ಚಕ್ರ ( Menstrual Cycle ) ದಲ್ಲಿ ಒಂದು 
ಬಾರಿ ಮಾತ್ರ ವಿಸರ್ಜನೆಯಾದ ಖಾಲಿ ಜಾಗದಲ್ಲಿ ಹೊಸರೀತಿಯ ಜೀವಕೋಶ 
ಗುಚ್ಛ ಬೆಳೆಯುತ್ತದೆ. ಇದನ್ನು ಕಾರ್ಪಸ್ ಲೂಟಿಯಂ ( Corpus luteum ) 
ಎಂದು ಕರೆಯುತ್ತಾರೆ. ಗಂಡಿನಲ್ಲಿಯೂ ಪುರುಷ ಬೀಜಾಣುಗಳ ತಯಾರಿಕೆಯ 
ವಿಶೇಷ ಜೀವಕೋಶಗಳ (Male germ cells ) ಬೆಳವಣಿಗೆಯನ್ನು FSH 


ಹಾರ್ಮೋನುಗಳು 


೧೨೯೭ 


ಉತ್ತೇಜಿಸುತ್ತದೆ. ICSH ಆದರೋ ಲೈಂಗಿಕ ಹಾರ್ಮೋನುಗಳನ್ನು ಸ್ರವಿಸುವ 
ವೃಷಣದಲ್ಲಿನ ಮಧ್ಯಂತರ ಜೀವಕೋಶಗಳ, ಹೆಣ್ಣಿನಲ್ಲಿ ಕಾರ್ಪಸ್ ಲೂಟಿಯಂಗಳ 
ಬೆಳವಣಿಗೆಯ ಜವಾಬ್ದಾರಿ ಹೊತ್ತಿದೆ. ಸಹಜವಾಗಿಯೇ ಈ ಗೊನಡೊ 
ಟ್ರೋಪಿನ್ಗಳ ಕೆಲಸ ಮಕ್ಕಳಲ್ಲಿ ಇಲ್ಲ. ಇವುಗಳ ಪ್ರಭಾವ ೧೦ - ೧೨ ವರ್ಷಗಳ 
ಅನಂತರ ಪ್ರಾರಂಭವಾಗುತ್ತದೆ. ಇವು ಹೀಗೆ ಹೆಣ್ಣು ಗಂಡುಗಳನ್ನು ಪ್ರಾಯಸ್ಥರ 
ನ್ನಾಗಿ ಮಾಡುವ ಕಾರ್ಯದಲ್ಲಿ ನೇರ ಪಾತ್ರವನ್ನು ವಹಿಸುತ್ತವೆ. 

ಈ ಹಾರ್ಮೋನುಗಳೇ ಅಲ್ಲದೆ ಹಾಲಿನ ಉತ್ಪತ್ತಿ ಚೋದಕ ಅಥವಾ 
ಪೋಲಾಕ್ಸಿನ್ ( Prolactin ) ಹಾರ್ಮೋನು ಕೂಡ ಪಿಟ್ಯುಟರಿಯಲ್ಲಿ ತಯಾರಾಗು 
ಇದೆ. ಇದು ಸಕಾಲದಲ್ಲಿ ಅಂದರೆ ಮಗು ಹುಟ್ಟುವ ಕಾಲಕ್ಕೆ ಸರಿಯಾಗಿ ಬಿಡುಗಡೆ 
ಯಾಗಿ ತಾಯಿಯಲ್ಲಿ ಎದೆಹಾಲು ಸವಿಸಲು ಉತ್ತೇಜಿಸುತ್ತದೆ. ಪಿಟ್ಯುಟರಿಯನ್ನು 
ಮರಿ ಹಾಕುವ ಕಾಲಕ್ಕೆ ಮುಂಚೆ ತೆಗೆದು ಹಾಕಿದರೆ ಆ ಪ್ರಾಣಿಗಳಲ್ಲಿ ನೈಜ ಮಾತೃ 
ಮಮತೆ ( Maternal Instinct ) ಇರುವುದಿಲ್ಲ . ಅಲ್ಲದೆ ಹಾಲು ಊಡುವುದು 
ಕಡಿಮೆಯಾಗುತ್ತದೆ. ಅಂಥ ಪ್ರಾಣಿಗಳಿಗೆ ಮತ್ತೆ ಈ ಹಾರ್ಮೋನನ್ನು ಚುಚ್ಚು 
ಮದ್ದಿನಮೂಲಕ ಕೊಟ್ಟಾಗ ಅವುಗಳಿಗೆ ಮತ್ತೆ ನೈಜ ಮಾತೃ ಮಮತೆ ಮೂಡು 
ತದೆ. ಹಕ್ಕಿಗಳಲ್ಲಿ ಈ ಪ್ರಯೋಗ ನಡೆಸಿದರೆ ಅವು ಹುಲ್ಲು, ಉಣ್ಣೆ ಮುಂತಾದ 
ಮೆದು ವಸ್ತುಗಳಿಂದ ಗೂಡುಕಟ್ಟುವುದೇ ಮೊದಲಾದ ಮಾತೃಸಹಜ ಪ್ರವೃತ್ತಿ 
ಯನ್ನು ತೋರಿಸುತ್ತವೆ. ಶಿಶುವಿಗೆ ಮೊಲೆ ಊಡುವುದರಿಂದ ಹೆಚ್ಚು ಹೆಚ್ಚು 
ಹಾರ್ಮೊನು ಬಿಡುಗಡೆಯಾಗುತ್ತದೆ. 

ಜೀವದ್ರವ್ಯ ಪರಿಣಾಮಕ್ರಿಯೆಯಲ್ಲಿ ಭಾಗವಹಿಸುವ ಪೂರ್ವ ಸಿಟ್ಟು 
ಟರಿಯಲ್ಲಿ ತಯಾರಾಗುವ ಹಾರ್ಮೋನುಗಳಲ್ಲಿ ಹೆಚ್ಚು ಪರಿಚಯವಾಗಿರುವುವು 
ಮೂರು. ಮೊದಲನೆಯದು ಮೂತ್ರಜನಕಾಂಗದ ಮೇಲಿರುವ ಗ್ರಂಥಿಯ (Supra 
renal gland) ಹೊರಮೈಯಿಂದ ಬರುವ ಕಾರ್ಟಿಕಲ್‌ ಹಾರ್ಮೋನುಗಳ 
ತಯಾರಿಕೆಯನ್ನು ಉತ್ತೇಜಿಸುತ್ತದೆ. ಇದನ್ನು ಅಡೆನೊ ಕಾರ್ಟಿಕೊ ಟೋಪಿಕ್ 
ಹಾರ್ಮೊನು ( Adreno Cortico Tropic Hormone ಅಥವಾ ACTH ) 
ಎಂದು ಕರೆಯುತ್ತಾರೆ. ಇನ್ನೊಂದು ಇದೇ ರೀತಿ ಥೈರಾಯ್ಡ್ ಗ್ರಂಥಿಯನ್ನು 
ಉತ್ತೇಜಿಸುವ ಥೈರೋಟೋಪಿಕ್ ( Thyrotropic ) ಹಾರ್ಮೊನು. ಮೂರನೆ 
ಯದು ಬೆಳವಣಿಗೆಯ ಹಾರ್ಮೋನು ( Growth Hormone). 

ಈ ಬೆಳವಣಿಗೆಯ ಹಾರ್ಮೋನು ಪ್ರೋಟೀನಿನ ಗುಂಪಿಗೆ ಸೇರಿದುದು. ಈ 
ಹಾರ್ಮೊನನ್ನು ಪರಿಶುದ್ಧರೂಪದಲ್ಲಿ ಪಡೆದು ಅದರ ರಸಾಯನಿಕ ಸ್ವರೂಪ 
ಮತ್ತು ಜೀವಕ್ರಿಯೆಯಲ್ಲಿ ಅದರ ಪರಿಣಾಮಕಾರಕಶಕ್ತಿ ಮುಂತಾದುವುಗಳನ್ನು 
ಪರೀಕ್ಷಿಸಲಾಗಿದೆ. ಇದನ್ನು ಪ್ರಾಣಿಗಳಿಗೆ ಕೊಟ್ಟಾಗ ಅವುಗಳ ದೇಹದಲ್ಲಿ 
ಪ್ರೊಟೀನಿನ ತಯಾರಿಕೆ ಹೆಚ್ಚಿ , ದೇಹದ ಎತ್ತರ , ತೂಕ, ಅಂದರೆ ಬೆಳವಣಿಗೆ ಹೆಚ್ಚು 


೨೨೯೮ 

ಪ್ರಬುದ್ಧ ಕರ್ಣಾಟಕ 
ವುದು. ಪ್ರಾಯಕ್ಕೆ ಬರದ ಪ್ರಾಣಿಗಳಿಗೆ ಕೊಟ್ಟರೆ ಅವುಗಳ ಮೂಳೆ ತುಂಬಾ 
ಉದ್ದವಾಗಿ ಬೆಳೆಯುವುದು. ಕಾರಣಾಂತರದಿಂದ ಈ ಹಾರ್ಮೋನು, ಮನುಷ್ಯ 
ಪ್ರಾಯಕ್ಕೆ ಬರುವುದಕ್ಕೆ ಮುಂಚೆಯೇ ಹೆಚ್ಚು ತಯಾರಾದರೆ ಆತ ತೀರ ಎತ್ತರವಾಗಿ 
ಬೆಳೆದು ರಾಕ್ಷಸ ದೇಹಿಯಾಗುವನು. ಹಾಗೆಂದ ಮಾತ್ರಕ್ಕೆ ಅವನ ಎಲ್ಲಾ 
ಅಂಗಾಂಗಗಳೂ ಸರಿಯಾದ ಪ್ರಮಾಣದಲ್ಲಿ ಇರುವುವೆಂದಾಗಲಿ , ಅಥವಾ ಅವನಲ್ಲಿ 
ಮಾಂಸಖಂಡಗಳು ಹೆಚ್ಚು ವುವೆಂದಾಗಲಿ ಅಲ್ಲ. ಆತನಿಗೆ ರಾಕ್ಷಸಾಕೃತಿ ಇದ್ದಿತೇ 
ವಿನಃ ರಾಕ್ಷಸ ಶಕ್ತಿಯಿರುವುದಿಲ್ಲ . ಪ್ರಾಯಕ್ಕೆ ಬಂದಮೇಲೆ ಈ ಬೆಳವಣಿಗೆಯ 
ಹಾರ್ಮೋನಿನ ಬಿಡುಗಡೆ ಹೆಚ್ಚಾದರೆ ಮುಖದಲ್ಲಿ -ಮೂಗು, ಗಲ್ಲ , ಚರ್ಮ 
ಗಳಲ್ಲಿ ಅನೇಕ ಬದಲಾವಣೆಗಳಾಗಿ ಅಕ್ಟೋಮೆಗಲಿ ( Acromegaly ) ಎಂಬ 
ಕುರೂಪತನ ಬರುವುದು . 

ಈ ಹಾರ್ಮೋನಿನ ತಯಾರಿಕೆ ಕಡಿಮೆಯಾದರೆ ಬೆಳವಣಿಗೆ ಇಲ್ಲದೆ ದೇಹ 
ಕುಳಾಗಿ , ಲೊರೇನ್ (Lorain ) ರೀತಿಯ ಅಥವಾ ಪ್ರಾಲಿಕ್ ( Frohlich ) 
ರೀತಿಯ ಕುಬ್ಬ ತನ ಬರುವುದು . ಮೊದಲನೆಯದರಲ್ಲಿ ದೇಹದ ಎಲ್ಲ ಅಂಗಾಂಗಗಳ 
ಪ್ರಮಾಣ ಸರಿಯಾಗಿದ್ದು ಅಂತಹವರು ಬುದ್ದಿ ಯಲ್ಲಿಯೂ ಸಾಮಾನ್ಯರನ್ನೇ 
ಹೋಲುತ್ತಾರೆ. ಫ್ರಾಲಿಕ್ ರೀತಿಯ ಕುಬ್ಬರ ರೀತಿಯೇ ಬೇರೆ. ಅವರಿಗೆ ಅತಿ 
ನಿದ್ದೆ , ಆಲಸ್ಯ ; ಕೊಬ್ಬು ಅತಿಯಾಗಿ ಸೇರಿ ಭಾರವಾದ ದೇಹವುಳ್ಳವರಾಗಿರುತ್ತಾರೆ. 
ಚಾರ್ಲ್ಸ್ ಡಿಕನ್ಸ್ರವರ “ ಪಿಕ್ನಿಕ್ ಪೇಪರ್ ನಲ್ಲಿ ಬರುವ “ ಬೊಜ್ಜು ಹುಡುಗ ” 
( Fat Boy) ಈ ಗುಂಪಿಗೆ ಸೇರಿದವನು. 

- ಬೆಳವಣಿಗೆಯ ಹಾರ್ಮೋನಿನ ಕಾರ್ಯಕ್ಷೇತ್ರ ವಿಶಾಲವಾದುದು . ಇದರ 
ಕಾರ್ಯವ್ಯಾಪ್ತಿ ಎಲ್ಲ ಅಂಗಾಂಗಗಳಿಗೂ ಹರಡಿದೆ. ಇದುಪ್ರೊಟೀನಿನ ತಯಾರಿಕೆ 
ಯಲ್ಲ ಕಾರ್ಬೋಹೈಡ್ರೆಟ್, ಕೊಬ್ಬು ಮತ್ತು ಅದರ ಗುಂಪಿಗೆ ಸೇರಿದ ರಸಾಯನ 
ವಸ್ತುಗಳ ಜೀವದ್ರವ್ಯ ಪರಿಣಾಮ ಕಾರ್ಯದಲ್ಲಿ ಭಾಗವಹಿಸುತ್ತದೆ. ಆದುದ 
ರಿಂದಲೇ ಈ ಹಾರ್ಮೋನಿನ ಅಭಾವ ಅಥವ ಅತಿ ಉತ್ಪತ್ತಿಯ ಪರಿಣಾಮ ತುಂಬಾ 
ಗುರುತರ. 

ಪೂರ್ವ ಪಿಟ್ಯುಟರಿಯ ಈ ಎಲ್ಲ ಹಾರ್ಮೋನುಗಳೂ ಪೊಟೀನಿನ ಗುಂಪಿಗೆ 
ಸೇರಿದ ರಸಾಯನ ವಸ್ತುಗಳು . ಆದುದರಿಂದಲೇ ಅವುಗಳನ್ನು ಬೇರ್ಪಡಿಸುವುದು, 
ಶುದ್ಧಪಡಿಸುವುದು ಮತ್ತು ಅವುಗಳ ರಸಾಯನ ಗುಣ ವಿಶೇಷಗಳ ಪರಿಚಯ 
ತುಂಬಾ ಕಷ್ಟ ಸಾಧ್ಯವಾಗಿದೆ. 


ಹಿಂದಣ ಪಿಟ್ಯುಟರಿಯ ಹಾರ್ಮೋನುಗಳು 
ವಾಸೊಪ್ರೆಸಿನ್ (vasopressin ) ಮತ್ತು ಆಕ್ಸಿಟೋಸಿನ್ ( oxytocin ), ಇವೆರಡು 
ಹಾರ್ಮೋನುಗಳು ಹಿಂದಣ ಪಿಟ್ಯುಟರಿ ( posterior pituitary ) ಯಲ್ಲಿ ತಯಾರಾದ 


ಹಾರ್ಮೋನುಗಳು 


೧೨೯೯ 


ಹಾರ್ಮೋನುಗಳು. ಇವು ಪ್ರೋಟೀನಿನ ಗುಂಪಿಗೆ ಸೇರಿಲ್ಲವಾದರೂ , ಪ್ರೊಟೀನಿನಲ್ಲಿ 
ರುವ ಅಮೈನೋ ಆಮ್ಲಗಳಿಂದಲೇ ರಚಿತವಾಗಿವೆ. ಎರಡರಲ್ಲಿಯೂ ಎಂಟು ಅಮೈನೊ 
ಆಮ್ಲ ಗಳಿದ್ದು ಅವುಗಳ ನಡುವೆ ಹೆಚ್ಚು ವ್ಯತ್ಯಾಸವಿಲ್ಲ. ಆದರೂ ಈ ಎರಡು 
ಹಾರ್ಮೋನುಗಳ ಕೆಲಸ ತೀರ ಭಿನ್ನವಾದವು. ಮೊದಲನೆಯದಾದ ವಾಸೊಪ್ರೆಸಿನ್ನು 
ಮೂತ್ರದಲ್ಲಿ ಹೆಚ್ಚು ನೀರು ಹೋಗುವುದನ್ನು ತಡೆಗಟ್ಟುತ್ತದೆ. ಅದಕ್ಕೋಸ್ಕರವೇ 
ಇದನ್ನು ಆ೦ಟಡೈಯುರೆಟಿಕ್ ಹಾರ್ಮೋನು( Anti- diuretic Fiormone ಅಥವಾ 
ADH) ಎಂದು ಕರೆಯುತ್ತಾರೆ. 

ಮೂತ್ರ ಸಿದ್ಧವಾಗುವ ಮಾರ್ಗ ಎರಡು ಮೆಟ್ಟಲಿನದು . ಮೊದಲನೆಯದು 
ರಕ್ತದಲ್ಲಿನ ಪ್ರೊಟೀನನ್ನು ಬಿಟ್ಟು ಉಳಿದೆಲ್ಲ ವಸ್ತುಗಳೊಂದಿಗೆ ನೀರು ಮೂತ್ರ 
ಜನಕಾಂಗದಲ್ಲಿನ ವಿಶೇಷ ಪೊರೆಯನ್ನು ಹಾದುಹೋಗಿ, ಸೋಸಿಬಂದ ದ್ರಾವಣ 
( Glomerular filtrate ) ಆಗುವುದು . ಅನಂತರ ಈ ಸೋಸಿಬಂದ ದ್ರಾವಣದಲ್ಲಿನ 
ದೇಹಕ್ಕೆ ಬೇಕಾದ ವಸ್ತುಗಳನ್ನು , ಬೇಕಾಗುವಷ್ಟನ್ನು ಹೇರಿಕೊಂಡು ಮತ್ತೆ ರಕ್ತಕ್ಕೆ 
ಕಳುಹಿಸುವುದು. ಹೀರಿಕೊಳ್ಳದೆ ಉಳಿಯುವುದೇ ಮೂತ್ರವಾಗಿ ಹೊರಗೆ ಹೋಗು 
ವುದು. ಹೀಗೆಹೀರಿಕೊಳ್ಳುವ ವಸ್ತುಗಳಲ್ಲಿ ಗೂ ಕೋಸುನೂರಕ್ಕೆ ನೂರುಪಾಲು, 
ನೀರು ನೂರಕ್ಕೆ ತೊಂಬತ್ತೆಂಟು ಪಾಲು ಹೀರಿಕೊಳ್ಳುವುದು ಸರಿಯಾದ ಪ್ರಮಾಣ 
ದಲ್ಲಿ , ಸರಿಯಾದ ವೇಗದಲ್ಲಿ ನಡೆಯಲು ವಾಸೊಪ್ರೆಸಿನ್ ಬೇಕು. ಇದೇನಾದರೂ 
ಕಡಿಮೆಯಾದರೆ ನೀರು ಹೀರಿಕೊಳ್ಳುವುದು ಕಡಿಮೆಯಾಗಿ ಮೂತ್ರದಲ್ಲಿ ನೀರು 
ಹೆಚ್ಚು ಹೋಗಿ ಅತಿಮೂತ್ರರೋಗ( Diabetic Insipidus ) ವಾಗುವುದು. 
- ಆಕ್ಸಿಟೋಸಿನ್ ಹಾರ್ಮೋನು ಮೃದುಸ್ಸಾ ಯುಗಳು ಸಂಕುಚಿತಗೊಳ್ಳುವಂತೆ 
ಮಾಡುತ್ತದೆ. ಗರ್ಭಸ್ಥ ಶಿಶು ಗರ್ಭಕೋಶದಿಂದ ಈಚೆಗೆ ಬರಲು ಈ ರೀತಿಯ 
ಕ್ರಿಯೆ ಆವಶ್ಯಕ. ಆದುದರಿಂದ ಇದರ ಮುಖ್ಯ ಕೆಲಸ ಶಿಶುವಿನ ಜನನ ಕಾರ್ಯ 
ದಲ್ಲಿ . ಇದರ ಇನ್ನೊಂದು ಕ್ರಿಯೆ ಎದೆಯ ಹಾಲನ್ನು ಬಿಡುಗಡೆ ಮಾಡಿ ಹೊರ 
ಚಿಮ್ಮಿಸುವುದು . 

ಈ ಎರಡು ಹಾರ್ಮೋನುಗಳ ಅಣುರಚನಾ ಸಾದೃಶ್ಯತೆ- ಒಂದೊಂದರಲ್ಲಿ 
ಇರುವ ಎಂಟು ಅಮೈನೊ ಆಮ್ಲ ಗಳಲ್ಲಿ ಆರು ಎರಡರಲ್ಲಿಯೂ ಇವೆ - ಒಂದು 
ಹಾರ್ಮೋನಿಗೆ ಇನ್ನೊಂದರ ಶಕ್ತಿ ಇರುವಂತೆ ಮಾಡಿದೆ. 

ಪ್ರೋಟೀನುಗಳನ್ನು ಪ್ರಯೋಗಶಾಲೆಯಲ್ಲಿ ಇದುವರಿವಿಗೂ ಕೃತಕವಾಗಿ 
ತಯಾರಿಸಿಲ್ಲ. ಚೈನಾದೇಶದವರು ಇನ್ಸುಲಿನನ್ನು ತಯಾರಿಸಿದ್ದಾರೆಂದು ಇತ್ತೀಚಿನ 
ವದಂತಿ. ಆದರೆ ಎಂಟು ಅಮೈನೋ ಆಮ್ಲಗಳುಳ್ಳ ವಾಸೊಪ್ರೆಸಿನ್ನಿನ ಸಂಶ್ಲೇಷಣೆಯ 
ಪ್ರಯತ್ನದಲ್ಲಿ ಯಶಸ್ವಿಯಾದವರು ಡು ವಿನಿಯಾಡ್ ( du Vigneaud) ಎಂಬು 
ವರು. ಅವರಿಗೆ ಈ ಸಾಧನೆಗಾಗಿ ನೊಬೆಲ್ ಪಾರಿತೋಷಕ ಕೊಡಲಾಗಿದೆ . 


೧೩೦೦ 

ಪ್ರಬುದ್ಧ ಕರ್ಣಾಟಕ 
ಪ್ಯಾಂಕ್ರಿಯಾಸ್‌ನ ಹಾರ್ಮೋನುಗಳು 
ಹೆಚ್ಚು ವಿವರವಾಗಿ ಅಭ್ಯಸಿಸಿರುವ ಹಾರ್ಮೋನುಗಳಲ್ಲಿ ಇನ್ಸುಲಿನ್ ಒಂದು. 
ಇದನ್ನು ತಯಾರಿಸುವ ನಿರ್ನಾಳ ಗ್ರಂಥಿ ಮೇದೊಜೀರಕ ಅಥವಾ ಪ್ಯಾಂಕ್ರಿಯಾಸ್ 
( Pancreas ). ಈ ಗ್ರಂಥಿ ಜೀರಕ ರಸವನ್ನು ತಯಾರಿಸುವುದರೊಂದಿಗೆ ಎರಡು 
ಹಾರ್ಮೋನುಗಳನ್ನು ತಯಾರಿಸಿ ಬಿಡುಗಡೆ ಮಾಡುತ್ತದೆ. ಮೊದಲನೆಯದು, ಸಿಹಿ 
ಮೂತ್ರರೋಗವನ್ನು ತಡೆಗಟ್ಟಬಲ್ಲ ಇನ್ನು ಲಿನ್ . 

ಪ್ಯಾಂಕ್ರಿಯಾಸ್ ಜೀರಕ ರಸಗಳನ್ನು ಸ್ರವಿಸುವುದಲ್ಲದೆ ಬಾಕಿ ಜೀವಕಾರ್ಯ 
ಗಳಲ್ಲಿಯೂ ಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದನ್ನು ಎಪ್ಪತ್ತೇಳು ವರ್ಷಗಳ 
ಹಿಂದೆ ಕಂಡುಹಿಡಿದ ಕೀರ್ತಿ ಮೇರಿಂಗ್ ಮತ್ತು ಮಿಂಕೊ ( Mehring ಮತ್ತು 
Minkowski) ಯವರಿಗೆ ಸಲ್ಲತಕ್ಕುದು. ಅವರು ನಾಯಿಗಳಲ್ಲಿ ಈ ಮೇದೋ 
ಜೀರಕಾಂಗವನ್ನು ಶಸ್ತ್ರ ಚಿಕಿತ್ಸೆಯ ಮೂಲಕ ತೆಗೆದುಹಾಕಿ ಆ ನಾಯಿಗಳನ್ನು 
ಪರೀಕ್ಷಿಸಿದಾಗ ಅವು ಸಿಹಿಮೂತ್ರರೋಗದ ಲಕ್ಷಣಗಳಾದ, ಅತಿಮೂತ್ರ, ಸಕ್ಕರೆ 
ಹೋಗುವುದು , ರಕ್ತದಲ್ಲಿ ಬ್ಲೂಕೋಸ್ ಹೆಚ್ಚುವುದು , ಬಾಯಾರಿಕೆ , ಮುಂತಾದುವು 
ಗಳನ್ನು ಹೊಂದಿರುವುದು ಕಂಡುಬಂದಿತು. ಈ ಪ್ರಯೋಗದಿಂದ ಪ್ಯಾಂಕ್ರಿಯಾಸಿಗೂ 
ದೇಹದಲ್ಲಿನ ಗ್ರೂ ಕೋಸಿನ ಪರಿಣಾಮಕ್ರಿಯೆಗೂ ಇರುವ ನಿಕಟ ಸಂಬಂಧ ಹೊರ 
ಬಿತ್ತು . ಈ ರೋಗವನ್ನು ಹತೋಟಿಯಲ್ಲಿಡಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಉತ್ತರ 
ಕಂಡು ಹಿಡಿದವರು, ಬ್ಯಾ೦ಟಿಂಗ್ ಮತ್ತು ಬೆಸ್ಟ್ ( Banting ಮತ್ತು Best). 
ಇವರು ೧೯೨೧ರಲ್ಲಿ ಪ್ಯಾಂಕ್ರಿಯಾಸನ್ನು ಶೀತಮಾಡಿ ನೀರಿನೊಂದಿಗೆ ಅರೆದುಶೋಧಿಸಿ 
ಬಂದ ದ್ರಾವಣವನ್ನು ಚುಚ್ಚು ಮದ್ದಿನ ಮೂಲಕ ರೋಗಿಗೆ ಕೊಟ್ಟರು. ಅದರಿಂದ 
ರಕ್ತದಲ್ಲಿನ ಗ್ಲಕೋಸಿನ ಮಟ್ಟ ಕಡಿಮೆಯಾಯಿತಲ್ಲದೆ ಮೂತ್ರದಲ್ಲಿ ಗ್ರೂ ಕೋಸು 
ಹೋಗುವುದೂ ನಿಂತಿತು. ಉಳಿದ ಲಕ್ಷಣಗಳಾದ ಅತಿಮೂತ್ರ, ಅತಿಬಾಯಾರಿಕೆ 
ಮುಂತಾದುವುಗಳೂ ಕಡಿಮೆಯಾಗುವುವು ಎಂಬುದನ್ನು ಅವರು ಕಂಡುಹಿಡಿದರು. 
ಡಯಾಬಿಟೀಸ್‌ ರೋಗದ ಕರಾಳ ನೃತ್ಯವನ್ನು ತಡೆಹಿಡಿದು ಸಾವಿನ ದವಡೆಯಿಂದ 
ಲಕ್ಷಾಂತರ ರೋಗಿಗಳನ್ನು ಬಿಡುಗಡೆ ಮಾಡಿದರು. ಸಹಜವಾಗಿಯೇ ಇಂಥ 
ಮಹತ್ಸಾಧನೆಗಾಗಿ ಅವರಿಗೆ ನೊಬೆಲ್ ಪಾರಿತೋಷಕವನ್ನು ಕೊಡಲಾಯಿತು. 

- ಅನಂತರದ ಪ್ರಗತಿ ತುಂಬಾ ಹೆಚ್ಚು ವೇಗದಲ್ಲಿ ನಡೆಯಿತು. ಪ್ಯಾಂಕ್ರಿಯಾಸಿ 
ನಲ್ಲಿದ್ದ ಈ ರಸಾಯನವಸ್ತುವನ್ನು ಬೇರ್ಪಡಿಸುವುದೂ ಶುದ್ಧ ಮಾಡುವುದೂ , 
ಇಂಜರ್ಕ್ಷ ಮೂಲಕ ಕೊಡಬಹುದಾದಷ್ಟು ಪರಿಶುದ್ದ ರೂಪಕ್ಕೆ ತರುವುದೂ ಬಹಳ 
ಕಷ್ಟ ಕ್ರಿಯೆಗಳಾದರೂ ಅತ್ಯಲ್ಪ ಕಾಲದಲ್ಲಿಯೇ ನಡೆದು ಐದಾರು ವರ್ಷಗಳಲ್ಲಿಯೇ 
ಇನ್ಸುಲಿನನ್ನು ಪರಿಶುದ್ದ ಹರಳಿನ ರೂಪದಲ್ಲಿ ಪಡೆಯುವಂತಾಯಿತು. ಅದರ 
ಗುಣ ರೂಪಗಳ ಪರಿಚಯ ಈಗ ಸ್ಪಷ್ಟವಾಗಿದೆ. 


ಹಾರ್ಮೋನುಗಳು 


೧೩೦೧ 


ಇನ್ಸುಲಿನ್ ಪ್ಯಾಂಕ್ರಿಯಾಸ್‌ನ ವಿಶೇಷ ಜೀವಕೋಶಗಳಲ್ಲಿ ( Islets of 
Langerhans) ತಯಾರಾಗುತ್ತದೆ. ಈ ಜೀವಕೋಶಗಳಲ್ಲಿ ಎರಡು ಗುಂಪಿದೆ. 
ಮೊದಲನೆಯದನ್ನು ಗ್ರೀಕ್ ಅಕ್ಷರಮಾಲೆಯ ಆಲ್ಬ ಎಂದೂ , ಎರಡನೆಯದನ್ನು 
ಬೀಟಾ ಎಂದೂ ಕರೆಯಲಾಗಿದೆ. ಬೀಟಾ ಜೀವಕೋಶಗಳೇ ಈ ಹಾರ್ಮೋ 
ನನ್ನು ತಯಾರಿಸುವುದು. ಈ ಜೀವಕೋಶಗಳನ್ನು ಮಾತ್ರ ನಾಶಪಡಿಸುವ 
ಅಲೆಕ್ಟ್ರಾನ್ ( Alloxan ) ಎಂಬ ರಸಾಯನ ವಸ್ತುವನ್ನು ದೇಹಕ್ಕೆ ಕೊಟ್ಟರೆ ಸಿಹಿ 
ಮೂತ್ರರೋಗದ ಎಲ್ಲಾ ಲಕ್ಷಣಗಳೂ ಪ್ರಾಯೋಗಿಕ ಪ್ರಾಣಿಗಳಲ್ಲಿ ಕಂಡುಬರುತ್ತವೆ. 

- ಇನ್ಸುಲಿನ್ ಸಾಕಷ್ಟು ಇಲ್ಲದಿದ್ದರೆ ರಕ್ತದಲ್ಲಿನ ಗ್ರೂ ಕೋಸು ಉಳಿದ ಜೀವ 
ಕೋಶಗಳಿಗೆ ಹೋಗುವುದು ಕಡಿಮೆಯಾಗುತ್ತದೆ. ಅಲ್ಲದೆ ಯಕೃತ್ತಿನಲ್ಲಿನ 
ಗೈಕೊಜನ್ ಒಡೆದು ನ್ಯೂಕೋಸು ಆಗಿ ರಕ್ತಕ್ಕೆ ಬರುವುದು ಹೆಚ್ಚುತ್ತದೆ. ರಕ್ತ 
ದಲ್ಲಿನ ಗ್ರೂ ಕೋಸಿನ ಮಟ್ಟ ಹೆಚ್ಚಿ ಅದು ಮೂತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ. 
ಗ್ರೂ ಕೋಸುತಾನೂ ಹೋಗುವುದಲ್ಲದೆ ಹೆಚ್ಚು ಹೆಚ್ಚು ನೀರನ್ನೂ , ಉಪ್ಪುಗಳನ್ನೂ 
ಎಳೆದುಕೊಂಡು ಹೋಗುತ್ತದೆ. ಶಕ್ತಿಗಾಗಿ ನ್ಯೂ ಕೋಸನ್ನು ನಂಬಿರುವ ಜೀವಕೋಶ 
ಗಳು ಪ್ರೋಟೀನಿನ ಅಣುಗಳನ್ನು ಉಪಯೋಗಿಸಲು ಪ್ರಾರಂಭಿಸುತ್ತವೆ. ದೇಹದಲ್ಲಿ 
ಗ್ರೂ ಕೋಸಿನ ಪಾತ್ರ ಹಿರಿದು. ಆ ವಸ್ತುವಿನ ವಿಲೇವಾರಿಯಲ್ಲಿ, ಬಳಸುವುದರಲ್ಲಿ 
ಏರುಪೇರಾದರೆ ಅದರಿಂದ ದೇಹದಲ್ಲಿ ಒಂದು ರೀತಿಯ ಆಂದೋಳನವಾಗುತ್ತದೆ; 
ಉಳಿದೆಲ್ಲ ರಸಾಯನ ಕ್ರಿಯೆಗಳ ಮೇಲೂ ಅದರ ಪ್ರಭಾವ ನೇರವಾಗಿಯಾಗಲೀ , 
ಪರೋಕ್ಷವಾಗಿಯಾಗಲಿ ಬೀಳುತ್ತದೆ. ದೇಹ, ಶಕ್ತಿಗಾಗಿ ಕೂಡಿಟ್ಟ ಕೊಬ್ಬನ್ನು 
ಉಪಯೋಗಿಸಬೇಕಾಗುತ್ತದೆ. ಕೊಬ್ಬಿನಲ್ಲಿರುವ ಫ್ಯಾಟಿ ಆಮ್ಲ ( Fatty acid ) 
ಸಾಧಾರಣವಾಗಿ ಉತ್ಕರ್ಷಣಹೊಂದಿ ಅಸಿಟೇಟ್ ( Acetate ) ಎಂಬ ಎರಡೇ 
ಇಂಗಾಲದ ಪರಮಾಣು ಇರುವ ವಸ್ತುವಾಗಿ, ಅನಂತರ ಸಂಪೂರ್ಣವಾಗಿ 
ಉತ್ಕರ್ಷಣ ಹೊಂದಿ ಇಂಗಾಲಾಮು ಆಗಬೇಕು. ಹೀಗೆ ಆಗಲು ತಕ್ಕ ವ್ಯವಸ್ಥೆ 
ಇದೆ. ಈ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಗೂಕೋಸಿನ ಉತ್ಕರ್ಷಣಕಾರ್ಯವನ್ನು 
ಅವಲಂಬಿಸಿದೆ. ಗೂ ಕೋಸಿನ ಪರಿಣಾಮ ಕ್ರಿಯೆ ಸರಿಯಾಗಿ ನಡೆಯದೆ ಇರುವಾಗ 
ಈ ಅಸಿಟೇಟಿನ ಉತ್ಕರ್ಷಣ ಕಡಿಮೆಯಾಗುತ್ತದೆ. ಹೀಗೆ ಇನ್ನು ಲಿನ್ನಿನ ಅಭಾವದಲ್ಲಿ 
ಅಸಿಟೇಟಿನ ತಯಾರಿಕೆ ಮಾತ್ರ ಹೆಚ್ಚಿ , ಬಳಕೆ ಕಡಿಮೆಯಾಗಿ, ಅಸಿಟೇಟಿನ ಮಟ್ಟ 
ಹೆಚ್ಚುತ್ತದೆ. ಅಷ್ಟೇ ಅಲ್ಲದೆ ಅಸಿಟೇಟುಗಳು ಸೇರಿ ಬೇಡದ ವಸ್ತುಗಳಾಗುತ್ತವೆ. 
ಅವುಗಳಲ್ಲಿ ನೀರಿನಲ್ಲಿ ಕರಗದ ಕೊಲೆಸ್ಟೆರಾಲ್ ( Cholesterol) ಒಂದು. ಇದು 
ರಕ್ತದಲ್ಲಿ ಇರಬೇಕಾದ ಮಟ್ಟಕ್ಕಿಂತ ಹೆಚ್ಚಿ , ಬರಬರುತ್ತಾ ರಕ್ತನಾಳದಲ್ಲಿನ ಸ್ಥಿತಿ 
ಸ್ಥಾಪಕ ಶಕ್ತಿ ( Elasticity ) ಕಡಿಮೆಯಾಗುವುದಲ್ಲದೆ ನಾಳದ ಅಗಲ ಕಡಿಮೆ 
ಯಾಗಿ, ರಕ್ತ ಹರಿಯಲು ಹೆಚ್ಚು ಒತ್ತಡ ಬೇಕಾಗುವಂತೆ ಮಾಡುತ್ತದೆ. ಕಡೆಗೆ 
ಆ ನಾಳ ಮುಚ್ಚಿಕೊಂಡು ಆ ಅಂಗಕ್ಕೆ ರಕ್ತ ಸಂಚಾರವಿಲ್ಲದೆ ಅದು ನಾಶವಾಗ 


೧೩೦೨ 

ಪ್ರಬುದ್ಧ ಕರ್ಣಾಟಕ 
ಬಹುದು. ಆ ಅಂಗ ಹೃದಯವಾದರೆ ತಕ್ಷಣವೇ ಹೃದಯ ವಿಕಾರದಿಂದ ಜೀವ 
ನಾಶವೂ ಸಾಧ್ಯ . ಈ ರೀತಿಯ ಪ್ರಕ್ರಿಯೆಗಳ ತೀವ್ರತೆ ಇನ್ಸುಲಿನ್ನಿನ ಅಭಾವ 
ಎಷ್ಟು , ಎಷ್ಟು ಕಾಲದಿಂದ ಇದೆ ಎಂಬುದನ್ನನುಸರಿಸುತ್ತದೆ. ಇನ್ಸುಲಿನ್ನಿನ ಅಭಾವ 
ತೀರಹೆಚ್ಚಿದಾಗ, ಪರಿಸ್ಥಿತಿ ತೀರ ಕೆಟ್ಟು ಅಸಿಟೇಟಿನ ಮಟ್ಟ ಹೆಚ್ಚಿ , ಅಸಿಟೇಟಿನ 
ಅಣುಗಳು ಸೇರಿಕೊಂಡು ಅಸಿಟೋ ಅಸಿಟಿಕ್ ಆಮ್ಲ (Aceto acetic acid ) 
ಮತ್ತು ಅಸಿಟೋನ್ ( Acetone) ಗಳಾಗುತ್ತವೆ. ಈ ವಸ್ತುಗಳು ದೇಹಕ್ಕೆ ತುಂಬಾ 
ಅಪಾಯಕಾರಿ. 

ಇನ್ಸುಲಿನ್ ಒ೦ದು ಪ್ರೊಟೀನು. ಇದರ ಅಣುರಚನೆಯ ವಿವರಗಳನ್ನು 
ಕಂಡುಹಿಡಿಯಲಾಗಿದೆ. ಇತ್ತೀಚೆಗೆ ಸ್ಯಾಂಗರ್ (Sanger ) ಎಂಬ ಆಕ್ಸ್‌ಫರ್‌ನ 
ವಿಜ್ಞಾನಿ ಅದರ ಅಣುವಿನಲ್ಲಿ ಯಾವ ಯಾವ ಅಮೈನೋ ಆಮ್ಲಗಳು ಇವೆ, ಅವುಗಳ 
ಅನುಕ್ರಮ (Sequence ) ಏನು ಎಂಬುದನ್ನು ಕಂಡುಹಿಡಿದು ನೊಬೆಲ್ ಪಾರಿ 
ತೋಷಕವನ್ನು ಪಡೆದನು. ಇದರ ಅಣುರಚನೆಯ ಪೂರ್ಣ ಚಿತ್ರ ಗೊತ್ತಿದ್ದರೂ 
ಇದು ಹೇಗೆ ಕೆಲಸಮಾಡುತ್ತದೆ, ಅದರ ಅಣುವಿನಲ್ಲಿ ಇಷ್ಟೊಂದು ಅಮೈನೊ 
ಆಮ್ಲಗಳ ಮಾಲೆಯಿದೆಯಲ್ಲ ಅವೆಲ್ಲವೂ ಬೇಕೊ , ಅಥವಾ ಅಣುವಿನ ಯಾವುದಾದ 
ರೊಂದು ಭಾಗ ಸಾಕೊ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ದೊರಕಿಲ್ಲ. ಹಾಗೆಯೇ 
ಇದು ಕೆಲಸಮಾಡುವ ಮಾರ್ಗ ಯಾವುದು ಎಂಬುದೂ ಗೊತ್ತಿಲ್ಲ. ಅದನ್ನು 
ಕಂಡುಹಿಡಿಯುವುದಕ್ಕಾಗಿ ರಾಶಿರಾಶಿ ಪ್ರಯತ್ನಗಳು ನಡೆಯುತ್ತಿವೆ. ಕೋಸು 
ಉತ್ಕರ್ಷಣ ಹೊಂದಲು ಮೊದಲನೆಯ ಹೆಜ್ಜೆ ಗ್ರೂ ಕೋಸಿನ ಫಾಸ್ಪೇಟು ( Glucose 
Phosphate) ಆಗಬೇಕು, ಇದು ತಯಾರಾಗಲು ಒಂದು ಎಂಜೈಮು (Enzyme) 
ಬೇಕು, ಪೂರ್ವ ಪಿಟ್ಯುಟರಿಯ ಹಾರ್ಮೋನು ಈ ಎಂಜೈಮಿಗೆ ಕೈ ಬೇಡಿ ಹಾಕಿಟ್ಟು 
ಕೊಂಡಿರುತ್ತದೆ, ಇನ್ಸುಲಿನ್ ಈ ಬೇಡಿ ಬಿಚ್ಚಿ ಗೂಕೋಸುದೇಹದ ಕಾರ್ಯಗಳಲ್ಲಿ 
ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಎಂಬುದು ಕೆಲವರ ಅಭಿಪ್ರಾಯ . 
ಈ ರೀತಿ ಇರಬಹುದೆಂದು ಹೇಳಲು ಸಾಕಷ್ಟು ಪುರಾವೆ ಸಿಕ್ಕರೂ ಇದೇ ಇರಬೇಕು 
ಎಂಬುದಕ್ಕೆ ಸಾಕ್ಷಿ ಇನ್ನೂ ಸಿಕ್ಕಿಲ್ಲ. ಇನ್ನು ಕೆಲವರ ಅಭಿಪ್ರಾಯ ಹೀಗಿದೆ : ಈ 
ಹಾರ್ಮೋನು ಜೀವಕೋಶದ ಹೊರ ಮೈಯಿನ ( membrane) ಗುಣ ಬದಲಾವಣೆ 
ಮಾಡಿ , ಗ್ಲಕೋಸು ಅದರ ಮೂಲಕ ಜೀವಕೋಶಕ್ಕೆ ಹೋಗಲು ಅನುಕೂಲ 
ಮಾಡಿಕೊಡುತ್ತದೆ. ಇನ್ನು ಲಿನ್ ಸಾಕಾದಷ್ಟು ಇಲ್ಲದಿದ್ದರೆ ಕೋಸುಜೀವ 
ಕೋಶಗಳಿಗೆ ಹೋಗದೆ ರಕ್ತದಲ್ಲಿಯೇ ಉಳಿಯುತ್ತದೆ. ಈ ವಿವರಣೆಯೂ ಅಷ್ಟು 
ತೃಪ್ತಿಕರವಾಗಿಲ್ಲ. 

ಇನ್ಸುಲಿನ್ ಪ್ರೋಟೀನಿನ ಗುಂಪಿಗೆ ಸೇರಿದ ವಸ್ತುವಾದುದರಿಂದ ಅದನ್ನು 
ಬಾಯಿಯ ಮೂಲಕ ಆಹಾರದಂತೆಯೇ ತೆಗೆದುಕೊಂಡರೆ ಅದು ಜೀರ್ಣವಾಗಿ 
ಬಿಡುತ್ತದೆ. ಆದುದರಿಂದ ಈ ಸಿಹಿ ಮೂತ್ರರೋಗಿಗಳು ”” ಇದನ್ನು ಇಂಜೆಕ್ಷನ್ 


ಹಾರ್ಮೋನುಗಳು 


೧೩೦೩ 


ಮೂಲಕವೇ ತೆಗೆದುಕೊಳ್ಳಬೇಕು: ತೆಗೆದುಕೊಂಡ ಸ್ವಲ್ಪ ಹೊತ್ತಿನಲ್ಲಿಯೇ ಅದು 
ರಕ್ತಕ್ಕೆ ಹೋಗಿ ತನ್ನ ಕೆಲಸಮಾಡಿ ತನ್ನ ಶಕ್ತಿಯನ್ನು ಬಹುಭಾಗ ಕಳೆದುಕೊಂಡು 
ಬಿಡುತ್ತದೆ. ಆದುದರಿಂದ ಇನ್ಸುಲಿನ್ ರಕ್ತದಲ್ಲಿ ಹೆಚ್ಚು ಹೊತ್ತು ಇರಲು ಸಾಧ್ಯವಿಲ್ಲ . 
ಹೀಗಾಗಿ ಪದೇ ಪದೇ ಇನ್ನು ಲಿನ್ನಿನ ಇಂಜೆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. 
ಆದುದರಿಂದ ಇನ್ಸುಲಿನ್ ಅನ್ನು ನಿಧಾನವಾಗಿ ಮಾಂಸಖಂಡಗಳು ಹೀರಿಕೊಳ್ಳು 
ವಂತೆ, ಅದನ್ನು ಬೇರೆಪ್ರೋಟೀನಿನ ಮತ್ತು ಸತುವಿನೊಂದಿಗೆ ಸೇರಿಸಿ ಔಷಧವನ್ನು 
ತಯಾರಿಸಿರುತ್ತಾರೆ. ಇತ್ತೀಚೆಗೆ ಇನ್ನು ಲಿನ್ ರೀತಿ ಕೆಲಸಮಾಡುವ, ಬಾಯಿಯ 
ಮುಖಾಂತರ ಗುಳಿಗೆಗಳ ರೂಪದಲ್ಲಿ ತೆಗೆದುಕೊಳ್ಳಬಲ್ಲ ಔಷಧಿ ಕಂಡುಹಿಡಿದಿದ್ದಾರೆ. 

ಸುಮಾರು ನೂರು ಮಿಲಿಲೀಟರು ರಕ್ತದಲ್ಲಿ ನೂರು ಮಿಲಿಗ್ರಾಂನಷ್ಟು 
ಗ್ಲಕೋಸು ಇರಬೇಕು. ಇದಕ್ಕಿಂತ ತೀರ ಕಡಿಮೆಯಾದರೆ ತುಂಬಾ ತೊಂದರೆ. 
ಅದರಲ್ಲಿಯೂ ಮಿದುಳು ಈ ಕೊರತೆಗೆ ತುಂಬಾ ಸೂಕ್ಷ , ಗ್ಲಕೋಸಿನ ಮಟ್ಟ 
ತುಂಬಾ ಕಡಿಮೆಯಾದರೆ ಜ್ಞಾನ ತಪ್ಪಿ ಹೋಗಬಹುದು. ಅದಕ್ಕೋಸ್ಕರವೇ ಸಿಹಿ 
ಮೂತ್ರರೋಗಿಗಳು ಹೆಚ್ಚು ಇನ್ಸುಲಿನ್ ಅನ್ನು ಮನೆಯಲ್ಲಿ ತೆಗೆದುಕೊಂಡು 
ಆಫೀಸಿಗೋ ಕೆಲಸಕ್ಕೋ ಹೊರಟು ದಾರಿಯಲ್ಲಿ ಜ್ಞಾನ ತಪ್ಪಿ ಬಿದ್ದು ಬಿಡುವು 
ದುಂಟು. ಅಂಥವರು ಅವರ ಜೇಬಿನಲ್ಲಿ ಒಂದಷ್ಟು ಗೂ ಕೋಸನ್ನೂ , ತಾವು 
ಸಿಹಿಮೂತ್ರರೋಗಿಯೆಂಬ ವಿಷಯವನ್ನು ಬರೆದಿಟ್ಟ ಕಾಗದವನ್ನೂ ಇಟ್ಟುಕೊಂಡಿರ 
ಬೇಕು. ಈ ರೀತಿಯ ಪ್ರಮಾದವಾದಾಗ ದಾರಿಯಲ್ಲಿ ಹೋಗುವವರು ಗೂಕೋಸು 
ನುಂಗಿಸಿ ಅಪಾಯವಾಗದಂತೆ ನೋಡಿಕೊಳ್ಳಲು ಸಾಧ್ಯ . ಇಲ್ಲದಿದ್ದರೆ ಯಾವ 
ಕಾರಣದಿಂದ ಜ್ಞಾನ ತಪ್ಪಿದೆ ಎಂಬುದನ್ನು ಕಂಡುಹಿಡಿಯಲು ತುಂಬಾ ಹೊತ್ತು 
ಹಿಡಿದು ಅಷ್ಟರಲ್ಲಿಯೇ ಪ್ರಾಣಕ್ಕೆ ಅಪಾಯವಾಗಬಹುದು. 

ಗೂ ಕಗಾನ ( Glucagon ) ಎಂಬುದು ಪ್ಯಾಂಕ್ರಿಯಾಸ್‌ ಸ್ರವಿಸುವ 
ಇನ್ನೊಂದು ಹಾರ್ಮೋನು. ಇದನ್ನು ಕಂಡುಹಿಡಿದುದೂ ಇತ್ತೀಚೆಗೆ, ಇದರ ಶಕ್ತಿ 
ಇನ್ನು ಲಿನ್ನಿಗೆ ತದ್ವಿರುದ್ಧ . ಇದನ್ನು ದೇಹಕ್ಕೆ ಕೊಟ್ಟರೆ ರಕ್ತದಲ್ಲಿನ ಗ್ಲಕೋಸಿನ 
ಮಟ್ಟ ಹೆಚ್ಚಾಗುತ್ತದೆ. ಹಾಗೆಂದರೆ ಇನ್ನು ಲಿನನ್ನು ಎದುರಿಸುವ ಶಕ್ತಿಯಿದೆ ಎಂದಲ್ಲ . 
ಇದು ಯಕೃತ್ತಿನಲ್ಲಿನ ಗೈಕೊಜನ್ ಒಡೆದು ಗೂ ಕೋಸು ಆಗುವ ರಸಾಯನ 
ಕಾರ್ಯದಲ್ಲಿ ಉತ್ತೇಜಕದಂತೆ ಕೆಲಸ ಮಾಡುವುದು. ಈ ಹಾರ್ಮೋನು ಪ್ಯಾ೦ಕ್ರಿ 
ಯಾಸ್‌ನಲ್ಲಿನ ಆಿ ಜೀವಕೋಶಸಮುದಾಯದಿಂದ ಸ್ರವಿಸಲ್ಪಡುತ್ತದೆ. ಇದೂ 
ಒಂದು ಪೊಟೀನು, ಇದರ ಅಣುವಿನಲ್ಲಿನ ಅಮೈನೋ ಆಮ್ಲಗಳು ಯಾವ ಕ್ರಮ 
ದಲ್ಲಿವೆ ಎಂಬುದನ್ನೂ ಕಂಡುಹಿಡಿಯಲಾಗಿದೆ. 
ಥೈರಾಯ್ಡ್ ಗ್ರಂಥಿಯ ಹಾರ್ಮೋನು 
ದೇಹದ ಬೆಳವಣಿಗೆ ಅನೇಕ ರಸಾಯನ ಕಾರ್ಯಗಳನ್ನು ಅವಲಂಬಿಸಿದೆ. ಅವು 


೧೩೦೪ 

ಪ್ರಬುದ್ಧ ಕರ್ಣಾಟಕ 
ಗಳಲ್ಲಿ ದೇಹದಲ್ಲಿನ ಉತ್ಕರ್ಷಕ ರಸಾಯನ ಕಾರ್ಯವೂ ಒಂದು. ಈ ಕ್ರಿಯೆ 
ಯಿಂದ ಶಕ್ತಿ ಸಂಚಯನವಾಗುತ್ತದೆ. ಈ ಶಕ್ತಿ ದೇಹದ ಕೆಲಸಕ್ಕೆ ಮತ್ತು 
ರಸಾಯನ ವಸ್ತುಗಳ ತಯಾರಿಕೆಗೆ ಬೇಕಾಗುವ ಶಕ್ತಿಯನ್ನು ಒದಗಿಸುತ್ತದೆ. 
ಥೈರಾಯ್ಡ್ ಗ್ರಂಥಿ, ತಾನು ತಯಾರಿಸುವ ಥೈರಾಕ್ಸಿನ್ ( Thyroxine) 
ಹಾರ್ಮೋನಿನ ಮುಖಾಂತರ ಈ ಶಕ್ತಿ ಸಂಚಯನ ಕಾರ್ಯದಲ್ಲಿ ಪಾತ್ರವಹಿಸುತ್ತದೆ. 

ಈ ಗ್ರಂಥಿ ಇರುವುದು ಶ್ವಾಸನಾಳದ ಎರಡು ಕಡೆ. ಇದು ಪ್ರವಿಸುವ 
ಹಾರ್ಮೋನು, ಥೈರಾಕ್ಸಿನ್ , 

ಪೊಟಿನಿನ ಅಮೈನೊ ಆಮ್ಲ ಗಳ ಗುಂಪಿಗೆ 
ಸೇರಿದುದು . ಅಂತಹ ಅಮೈನೋ ಆಮ್ಲ ಗಳಲ್ಲಿ ಟೈರೊಸೀನ್ ( Tyrosine) 
ಎಂಬುದು ಒಂದು. ಈ ಟೈರೊಸೀನ್ ಹಲವಾರು ರಸಾಯನ ಬದಲಾವಣೆಹೊಂದಿ 
ಅಯೊಡೀನಿನೊಂದಿಗೆ (Iodine) ಸೇರಿ ಥೈರಾಕ್ಸಿನ್ ಆಗುವುದು. ಆದುದರಿಂದಲೇ 
ಊಟದಲ್ಲಿ ಪರಿಶುದ್ಧ ಅಡಿಗೆ ಉಪ್ಪು - ಸೋಡಿಯಂ ಕ್ಲೋರೈಡು (Sodium 
chloride) - ಮಾತ್ರ ಇದ್ದರೆ ಸಾಲದು. ಐಯೊಡೈಡ್ (Iodide ) ಕೂಡ 
ಇರಬೇಕು. ಐಯೊಡೈಡಿಗೂ ಥೈರಾಯ್ಡ್ ಗ್ರಂಥಿಗೂ ತುಂಬಾ ಸ್ನೇಹ. ನಾವು 
ಆಹಾರದಲ್ಲಿ ತೆಗೆದುಕೊಂಡ ಐಯೊಡೈಡು ಹೆಚ್ಚು ಭಾಗ ಈ ಗ್ರಂಥಿಯಲ್ಲಿ ಸಾಂದ್ರೀ 
ಕರಿಸಿ ಥೈರಾಕ್ಸಿನ್ ತಯಾರಿಕೆ ಸಾಧ್ಯವಾಗುವುದು. ಈ ಗ್ರಂಥಿಯಲ್ಲಿ ಥೈರಾಕ್ಸಿನ್ 
ಅಲ್ಲದೆ ಅಯೋಡಿನ್ ಹೊಂದಿದ ಆಮೈನೊ ಆಮ್ಲ ಗಳ ಗುಂಪಿಗೆ ಸೇರಿದ ಇನ್ನೊಂದು 
ರಸಾಯನ ವಸ್ತುವೂ ಉಂಟು. ಅದನ್ನು ಟ್ರಿಅಯೊಡೊ ಥೈರೋನೀನ್ 
( Triodo thyronine) ಎಂದು ಕರೆಯುತ್ತಾರೆ. ಈ ವಸ್ತು ವಿಗೂಥೈರಾಕ್ಸಿನ್ 
ಹಾರ್ಮೋನಿನ ಶಕ್ತಿಯುಂಟು. ಇವೆರಡೂ ಥೈರಾಯಮ್ಸ್ ನಲ್ಲಿಯ ಥೈರೊಗ್ಗಾ 
ಬ್ಯುಲಿನ್ ( Thyroglobulin ) ಎಂಬ ಪ್ರೊಟೀನಿನಲ್ಲಿರುತ್ತವೆ. 
- ಈ ಹಾರ್ಮೋನಿನ ತಯಾರಿಕೆ ಐಯೊಡೈಡ್ ನ ಸರಬರಾಜನ್ನು ಅವಲಂಬಿಸಿದೆ. 
ಇದು ಆಹಾರದಲ್ಲಿ ಸಾಕಷ್ಟು ಇರದಿದ್ದರೆ ಈ ಗ್ರಂಥಿಯೇ ದೊಡ್ಡದಾಗಿ ಇರುವ 
ಐಯೊಡೈಡ್ ಎಲ್ಲವನ್ನೂ ಸಾಂದ್ರೀಕರಿಸಲು ಪ್ರಯತ್ನ ಮಾಡುತ್ತದೆ. ಈ ತರಹದ 
ಪರಿಸ್ಥಿತಿ ಹೆಚ್ಚು ಕಾಲವಿದ್ದರೆ ಈ ಗ್ರಂಥಿ ತುಂಬಾ ದೊಡ್ಡದಾಗಿ ಗಳಗಂಡ ( Goitre ) 
ಆಗುವುದು. ಗಳಗಂಡ ರೋಗಕ್ಕೆ ಕಾರಣ ಅಯೋಡೀನಿನ ಅಭಾವ ವೊಂದೇ ಅಲ್ಲ, 
ಬೇರೆ ಬೇರೆ ವಿಷ ವಸ್ತುಗಳೂ ಕಾರಣವಾಗಬಹುದು. ಅವುಗಳಲ್ಲಿ ಮುಖ್ಯವಾದು 
ವುಗಳು ಗಂಧಕವನ್ನು ಹೊಂದಿದ ಥಿ ಯುರಾಸಿಲ್ ( Thiouracil ), ಥಯೊ 
ಯೂರಿಯಾ ( Thiourea) ಮುಂತಾದುವುಗಳು. ಈ ರೀತಿಯ ವಸ್ತುಗಳು ಕೆಲವು 
ಆಹಾರಗಳಲ್ಲಿಯೂ ಉಂಟು. ಟರ್‌ ನಿಪ್ ( Turnip ) ನಲ್ಲಿರುವ ಗಳಗಂಡ ತರುವ 
ರಸಾಯನ ವಸ್ತು ( Goitrogen) ಥಯೋಯೂರಿಯಾದ ಸಮೀಪ ಬಂಧು. 

- ಅಯೊಡೀನಿನ ಮತ್ತು ಥೈರಾಯ್ಡ್ ಗ್ರಂಥಿಯ ನಿಕಟ ಸಂಬಂಧದ ಕಾರಣ 
ಗಳಗಂಡ ಸ್ಥಳಿಕ ವ್ಯಾಧಿ ( Endemic ) ಯಾಗಿದೆ. ಅಂಥ ಪ್ರದೇಶಗಳಲ್ಲಿ ಸಾಧಾರಣ 


ಹಾರ್ಮೋನುಗಳು 


೧೩೦೫ 


ವಾಗಿ ಐಯೊಡೀನ್ ನೀರಿನಲ್ಲಿ ಇರುವುದಿಲ್ಲ. ಅಲ್ಲದೆ ಅಲ್ಲಿಯ ಜನ ಗಳಗಂಡ 
ತರುವ ವಸ್ತುಗಳನ್ನು ಹೊಂದಿರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಬಹುದು. 
ಅಡುಗೆಯ ಉಪ್ಪಿನೊಂದಿಗೆ ಐಯೊಡೈಡನ್ನು ಸೇರಿಸಿಕೊಳ್ಳುವುದರಿಂದ ಗಳಗಂಡ ಈ 
ರೀತಿಯ ಸ್ಥಳಿಕ ಖಾಯಿಲೆಯಾಗಿ ಬರಲು ಸಾಧ್ಯವಿಲ್ಲ. 

ಆದರೆ ಎಲ್ಲಾ ಖಾಯಿಲೆಗಳಂತೆಯೇ ಈ ಹಾರ್ಮೋನಿನ ತಯಾರಿಕೆ ಹೆಚ್ಚು 
ಅಥವಾ ಕಡಿಮೆಯಾಗಿ ರೋಗಗಳಿಗೆ ಕಾರಣವಾಗಬಹುದು. ಹೆಚ್ಚು ಹಾರ್ಮೋನು 
ಆದ ಖಾಯಿಲೆಯಲ್ಲಿ ( Hyperthyroidism ) ರೋಗಿಯ ಆಧಾರ ಜೀವದ್ರವ್ಯ 
ಪರಿಣಾಮ ವೇಗ* (Basal Metabolic Rate ಅಥವಾ BMR) ಹೆಚ್ಚಾಗುತ್ತದೆ. 
ಅಂದರೆ ದೇಹದ ಶಕ್ತಿಯ ಖರ್ಚು ಹೆಚ್ಚುತ್ತದೆ. ಆದುದರಿಂದ ಅಂತಹ ರೋಗಿಗಳ 
ತೂಕ ಕಡಿಮೆಯಾಗುತ್ತದೆ. ಆತ ಸುಲಭ ಉದ್ರೇಕ, ಮೇಲುಸಿರುಗಳಿಂದ ನರಳು 
ತ್ತಾನೆ. ಆತನ ಕಣ್ಣಿನ ಗುಡ್ಡೆಗಳು ಮುಂದೆ ಬರುತ್ತವೆ. 

- ಇದರ ವಿರುದ್ಧದ ಪರಿಸ್ಥಿತಿ ಈ ಹಾರ್ಮೋನಿನ ತಯಾರಿಕೆ ಕಡಿಮೆಯಾದಾಗ 
ಇರುತ್ತದೆ. ಈ ಪರಿಸ್ಥಿತಿ ಮಕ್ಕಳಲ್ಲಿಯಂತೂ ಬಹಳ ಹಾನಿಕರ. ಹುಟ್ಟಿದ ಮೊದಲು 
ಮೂರು ನಾಲ್ಕು ತಿಂಗಳು ವ್ಯತ್ಯಾಸ ತೋರಿಬರದೆ ಇದ್ದರೂ ಅನಂತರ ಆ ಮಗುವಿನ 
ಚರ್ಮ ಹಳದಿಯಾಗಿ ಒಡೆದು ಒರಟಾಗುತ್ತದೆ. ಅನಂತರ ಬೆಳವಣಿಗೆ ನಿಂತು 
ಕುಳ್ಳನಾಗುತ್ತಾನೆ, ವಯಸ್ಸಿಗೆ ತಕ್ಕಂತೆ ಬುದ್ದಿಯು ಬೆಳೆಯದೆ ಹೆಡ್ಡನಾಗುತ್ತಾನೆ. 
ಈ ಪರಿಸ್ಥಿತಿಯನ್ನು ಕ್ರಿಟನಿಸಂ ( Critinism ) ಅಥವಾ ಗಂಡಮಾಲೆಗೂಡಿದ 
ಕುರೂಪಿ ಹೆಡ್ಡತನ ಎಂದು ಕರೆಯುತ್ತಾರೆ. ಬೆಳೆದವರಲ್ಲಿ ಯಾವ ಕಾರಣದಿಂದ 
ಲಾದರೂ ಹಾರ್ಮೋನಿನ ತಯಾರಿಕೆ ಕಡಿಮೆಯಾದ ಪರಿಸ್ಥಿತಿ ( Hypothroi 
dism) ಆದರೆ ಆಗ ಮಿಕ್ಸಡೀಮ (Myxoedema) ಎಂಬ ಇನ್ನೊಂದು ಖಾಯಿಲೆ 
ಬರುತ್ತದೆ. ಅಂಥವರ BMR ಕಡಿಮೆಯಾಗಿ, ಬೊಜ್ಜು ಬಂದು ಮೈಯ ತೂಕ 
ಹೆಚ್ಚುತ್ತದೆ. ಕೈ ಮತ್ತು ಮುಖ ಊದಿಕೊಂಡ ಹಾಗಾಗುತ್ತವೆ, ಮುಖದ ಚರ್ಮ 
ದಪ್ಪಗೆ ಆಗುತ್ತದೆ. 

* ಈ ಮೇಲೆ ಹೇಳಿದ ಖಾಯಿಲೆಯನ್ನು ನಿವಾರಿಸುವುದು ಅಸಾಧ್ಯವಲ್ಲ. 
ಹೆಚ್ಚು ಸ್ರಾವದಿಂದ ಉಂಟಾಗಿರುವ ಖಾಯಿಲೆಯನ್ನು ಶಸ್ತ್ರ ಚಿಕಿತ್ಸೆಯಿಂದ ಸ್ವಲ್ಪ 
ಗ್ರಂಥಿಯನ್ನು ತೆಗೆಯುವುದರ ಮೂಲಕ ಅಥವಾ ಥೈರಾಕ್ಸಿನ್‌ನ ತಯಾರಿಕೆಯನ್ನು 
ಕಡಿಮೆ ಮಾಡುವ ಔಷಧಗಳ ಮೂಲಕ ನಿವಾರಿಸಬಹುದು. ಐಯೊಡೀನ್ 
ಹೊಂದಿದ ಪ್ರೊಟಿನನ್ನು ಕೊಡುವುದರ ಮೂಲಕ ಅಲ್ಪ ಸ್ರಾವದ ಖಾಯಿಲೆಯನ್ನು 


* ಪ್ರಾಣಿ ವಿಶ್ರಾಂತಿ ಹೊಂದುತ್ತಿರುವಾಗ ಅತ್ಯಗತ್ಯ ಕ್ರಿಯೆಗಳಿಗೆ - ಹೃದಯ ಕ್ರಿಯೆ 
ಶ್ವಾಸಸೋಚ್ಛಾಸ ಮುಂತಾದವು - ಒಂದು ಘಂಟೆಗೆ, ಒಂದು ಚದರ ಮೀಟರ ದೇಹದ 
ಹೊರಮೈಗೆ ಬೇಕಾಗುವ ಶಕ್ತಿ , 


೧೩೦೬ 

ಪ್ರಬುದ್ಧ ಕರ್ಣಾಟಕ 
ಹೋಗಲಾಡಿಸಬಹುದು. ಆದರೆ ಈ ಹಾರ್ಮೋನು ಹೇಗೆ ಕೆಲಸ ಮಾಡುತ್ತದೆ 
ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. 

ದೇಹದಲ್ಲಿ ಉರ್ಷಕ ಕ್ರಿಯೆಯಿಂದ ಶಕ್ತಿ ಬಿಡುಗಡೆಯಾಗುವುದೂ , ಈ 
ರೀತಿ ಬಿಡುಗಡೆಯಾದ ಶಕ್ತಿಯನ್ನು ಶಾಖವಾಗಲು ಬಿಡದೆ ರಸಾಯನ ಶಕ್ತಿಯನ್ನಾಗಿ 
ಹಿಡಿದಿಟ್ಟು ಕೊಳ್ಳುವ ವ್ಯವಸ್ಥೆಯಿರುವುದೂ ಸರಿಯಷ್ಟೆ . ಈ ಶಕ್ತಿ ಸಂಚಯನ 
ವ್ಯವಸ್ಥೆಯಲ್ಲಿ ಥೈರಾಕ್ಸಿನ್ ಕೆಲಸಮಾಡುತ್ತದೆ. ಉತ್ಕರ್ಷಣ ಮತ್ತು ಶಕ್ತಿ 
ಸಂಚಯನ ಇವೆರಡರ ನಡುವಣ ಸಂಬಂಧವನ್ನು ತೆಗೆದುಹಾಕುವುದೇ ಅದರ 
ಕಾರ್ಯವೆನ್ನುವುದಕ್ಕೆ ಕೆಲವು ಸಾಕ್ಷ್ಯಗಳಿವೆ . ಆದರೆ ಕೆಲವು ಬೇರೆ ಬೇರೆ ವಸ್ತು 
ಗಳಿಗೂ ಈ ಹಾರ್ಮೋನಿನ ಶಕ್ತಿಯಿಲ್ಲದಿರುವ ವಸ್ತುಗಳಿಗೂ ಇದೇಶಕ್ತಿ 
ಇರುವುದು ಕಂಡುಬಂದಿದೆ. ಆದುದರಿಂದ ಈ ಹಾರ್ಮೋನಿನ ಕೆಲಸ ಇದೊಂದೇ 
ಇರಲಾರದು. 
ಪ್ಯಾರಾಥೈರಾಯ್ಡ ಗ್ರಂಥಿಯ ಹಾರ್ಮೋನು 
ಪ್ಯಾರಾ ಥೈರಾಯ್ಡ್ ಗ್ರಂಥಿ (Parathyroid gland) ಗೂ ಥೈರಾಯ 
ಗ್ರಂಥಿಗೂ ನಿಕಟ ಸಂಬಂಧ. ಎರಡು ಇರುವುದೂ ಒಂದರ ಪಕ್ಕದಲ್ಲಿ ಒಂದು . 
ಆದರೆ ಪ್ಯಾರಾಥೈರಾಯ್ಡ್ ಗ್ರಂಥಿಯಾದರೋ ಕಣ್ಣಿಗೂ ಕಾಣದಷ್ಟು ಸಣ್ಣದು. ಈ 
ಗ್ರಂಥಿಯ ಒಟ್ಟು ತೂಕನೂರರಿಂದ ಇನ್ನೂರು ಮಿಲಿಗ್ರಾಂ. ಆದುದರಿಂದಲೇ 
ಮೊದಮೊದಲು ಥೈರಾಯ್ಡ್ ಗ್ರಂಥಿಯನ್ನು ಶಸ್ತ್ರಕ್ರಿಯೆಯಿಂದ ತೆಗೆಯುವಾಗ 
ಗೊತ್ತಿಲ್ಲದೆ ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನೂ ತೆಗೆದುಬಿಡುತ್ತಿದ್ದರು. ತೆಗೆಯು 
ವಾಗ ಗೊತ್ತಾಗದಿದ್ದರೂ ತೆಗೆದಮೇಲೆ ದೇಹಕ್ಕೆ ಅದರಿಂದಾಗುವ ಪರಿಣಾಮದಿಂದ 
ಅದರ ಇರುವಿಕೆಯನ್ನು ಕಂಡುಹಿಡಿಯಲಾಯಿತು. ಅದನ್ನು ಆಕಸ್ಮಿಕವಾಗಿ 
ತೆಗೆದಾಗ ಅದಿರುವಾಯು, ಕಡೆಗೆ ಸಾವು ಉಂಟಾಗುವುದನ್ನು ನೋಡಿದರೆ ಅದರ 
ಕೆಲಸದ ಪ್ರಾಮುಖ್ಯತೆ ಗೊತ್ತಾಗುತ್ತದೆ. ಇದನ್ನು ೧೯೨೫ರಲ್ಲಿಯೇ ಕಂಡು 
ಹಿಡಿದಿದ್ದರೂ ಈಗಲೂ ಈ ಗ್ರಂಥಿಯ ಹಾರ್ಮೋನ್‌, ಪ್ಯಾರಾಥೈರಾಯ್ಡ್ 
ಹಾರ್ಮೋನಿನ , ಎಲ್ಲ ಗುಣಗಳ ಪರಿಚಯ ಆಗಿಲ್ಲ. ಶುದ್ದ ರೂಪದಲ್ಲಿ ಅದನ್ನು 
ತಯಾರಿಸಲು ಆಗಿಲ್ಲ. ಅದು ಅತ್ಯಲ್ಪ ಪ್ರಮಾಣದಲ್ಲಿ ಇರುವುದೇ ಅದಕ್ಕೆ ಕಾರಣ . 

ಇದು ಕ್ಯಾಲ್ಸಿಯಂ ಮತ್ತು ಫಾಸ್ಪೇಟು (Phosphate ) ಗಳನ್ನೊಳಗೊಂಡ 
ರಸಾಯನಕ್ರಿಯೆಗಳಲ್ಲಿ ಪಾತ್ರವಹಿಸುತ್ತದೆ. ಈ ಹಾರ್ಮೋನು ಕಡಿಮೆಯಾದರೆ 
ರಕ್ತದಲ್ಲಿನ ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾಗಿ ಅದಿರುವಾಯು ( Tetany ) ಗೆ ಕಾರಣ 
ವಾಗುತ್ತದೆ. ಇಂಜೆಕ್ಷನ್ ಮೂಲಕ ಈ ಹಾರ್ಮೋನನ್ನು ಕೊಟ್ಟಾಗ ರಕ್ತದಲ್ಲಿನ 
ಕ್ಯಾಲ್ಸಿಯಂ ಮಟ್ಟ ಹೆಚ್ಚಿ ಫಾಸ್ಟೇಟಿನ ಮಟ್ಟ ಕಡಿಮೆಯಾಗುತ್ತದೆ. ಇದು 
ಮೂತ್ರಜನಕಾಂಗದಲ್ಲಿ ಫಾಸ್ಟೇಟಿನ ಮರುಹೀರಿಕೆ (Reabsorption ) ಯನ್ನು 


ಹಾರ್ಮೋನುಗಳು 


೧೩೦೭ 


ಅಡ್ಡಿ ಪಡಿಸುವುದರಿಂದ ರಕ್ತದಲ್ಲಿನ ಫಾಸ್ಪೇಟಿನ ಮಟ್ಟವನ್ನು ಕಡಿಮೆ ಮಾಡ 
ಬಹುದು ಎಂದು ಊಹಿಸಲಾಗಿದೆ. ಮೂಳೆಯಮೇಲೂ ಇದರ ಪರಿಣಾಮ 
ಇದೆಯೆಂದು ಕಂಡುಬಂದಿದೆ. 


ಮೂತ್ರಜನಕಾಂಗದ ಮೇಲಿನ ಗ್ರಂಥಿಯ ಹಾರ್ಮೋನುಗಳು 
ಮೂತ್ರಜನಕಾಂಗದ ಮೇಲಿನ ಗ್ರಂಥಿ (Suprarenal glands) ಯಲ್ಲಿ ಎರಡು 
ಭಾಗ ಉಂಟು : ಮಧ್ಯದ ಮೆಡುಲ್ಲಾ ( Adrenal Medulla ) ಮತ್ತು ಹೊರ 
ಗಡೆಯ ಕಾರ್ಟೆಕ್ಸ್ ( Cortex ), ಮೊದಲನೆಯದರಿಂದ ಅಡ್ರಿನಲೀನ್ ( Adrena 
line), ಅದರ ಒಡನಾಡಿ ನಾರ್ ಅಡ್ರಿನಲೀನ್ ( Noradrenaline) ಎಂಬ ಎರಡು 
ಹಾರ್ಮೋನುಗಳೂ , ಕಾರ್ಟೆಕ್ಸ್ ಭಾಗದಿಂದ ಹಲವಾರು ಹಾರ್ಮೋನುಗಳೂ 
ಉತ್ಪತ್ತಿಯಾಗುತ್ತವೆ. 

ಕಥಾನಾಯಕಿ ಕಥಾನಾಯಕನನ್ನು ಪ್ರಥಮಬಾರಿ ನೋಡಿದಾಗ ಆಗುವ 
ಬದಲಾವಣೆಗಳನ್ನು ಕವಿಗಳು “ ಕೆನ್ನೆ ಕೆಂಪಾಯಿತು ; ಆ ಕೆಂಪು ಕಮಲ, 
ಕಣಿಗಲೆ ಮುಂತಾದ ಹೂಗಳ ಕೆಂಪಿನಂತಿತ್ತು ” ಎಂದೆಲ್ಲ ವರ್ಣಿಸಿ ಕಾವ್ಯಸೃಷ್ಟಿ 
ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ನಾಯಕನಿಗೆ ಆದರೋಮಾಂಚನ, ಹೃದಯದ 
ಡವಡವೆಗಳ ಮೇಲೂ ಕಾವ್ಯರಚನೆ ನಡೆದಿದೆ. ಈ ಕಾವ್ಯಕ್ಕೆ ಕಾರಣವಾದ 
ಕೆಂಪು,ರೋಮಾಂಚನ, ಹೃದಯದ ಡವಡವ, ಇವೆಲ್ಲಕ್ಕೂ ಕಾರಣ ಈ ಸಂದರ್ಭಕ್ಕೆ 
ತಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಬಿಡುಗಡೆಯಾದ ಅಡ್ರಿನಲೀನ್ ಹಾರ್ಮೋನು. 

- ಈ ಅಡ್ರಿನಲೀನಿನ ಅಣುರಚನೆಯನ್ನು ನೋಡಿದರೆ ಇದು ಪ್ರೋಟೀನಿನಲ್ಲಿರುವ 
ಟೈರೊಸೀನ್ ಎಂಬ ಅಮೈನೊ ಆಮ್ಲ ದಂತೆ ಇರುವುದು ಕಂಡುಬರುತ್ತದೆ. 
ಅಡ್ರಿನಲೀನ್ ತಯಾರಿಕೆ ಟೈರೋಸೀಸ್ನಿಂದಲೆ . ಹೀಗೆ ಈ ಅಮೈನೊ ಆಮ್ಲ 
ಅಡ್ರಿನಲೀನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ತಯಾರಿಕೆಗೆ ಪ್ರಾರಂಭದ 
ವಸ್ತು ಆಗಿದೆ . 

ಅಡ್ರಿನಲೀನನ್ನು ತುರ್ತುಪರಿಸ್ಥಿತಿಯ ಹಾರ್ಮೋನು (Emergency 
Hormone) ಎಂದು ಕರೆಯುತ್ತಾರೆ. ಏಕೆಂದರೆ ತುರ್ತುಪರಿಸ್ಥಿತಿಯ ಸಂದರ್ಭ 
ಗಳನ್ನು ಎದುರಿಸಲು ದೇಹವನ್ನು ಸಿದ್ಧ ಮಾಡುವುದೇ ಇದರ ಕೆಲಸ, ನೀವು ದಾರಿ 
ಯಲ್ಲಿ ಹೋಗುತ್ತಿದ್ದಾಗ ಎದುರಿಗೆ ಒಂದು ಹುಲಿ ಬಂದಿತೆನ್ನಿ . ಆಗ ಏನು ಮಾಡು 
ತೀರಿ ? ಅದನ್ನೆಲ್ಲ ಬರಿಯುವ ಆವಶ್ಯಕವಿಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಒಬ್ಬ 
ಧೈರ್ಯಸ್ಥ ಏನು ಮಾಡುತ್ತಾನೆ? ಓಡಿಹೋಗುತ್ತಾನೆ. ಓಡಲು ಅವನಿಗೆ ಶಕ್ತಿ 
ಬೇಕು. ಶಕ್ತಿಗಾಗಿ ಗ್ರೂಕೋಸು ಬೇಕು ಮತ್ತು ಆಮ್ಲಜನಕವನ್ನು ಹೊತ್ತು ರಕ್ತ 
ಅವನ ಕಾಲುಗಳಿಗೆ ಹೆಚ್ಚು ಹೋಗಬೇಕು, ಅಡ್ರಿನಲೀನ್ ಮಾಡುವುದಾದರೂ 


3 ರ 


( Blushಶುಚಿತಗೊಳ್ಳಲಿ 


೧೩೦೮ 

ಪ್ರಬುದ್ಧ ಕರ್ಣಾಟಕ 
ಇದೇ ಮೊದಲು ಚರ್ಮದ ಹತ್ತಿರ ಇರುವ ರಕ್ತನಾಳಗಳನ್ನು ಒತ್ತಿ ಎಲ್ಲ ರಕ್ತವೂ 
ದೊಡ್ಡ ದೊಡ್ಡ ರಕ್ತನಾಳಗಳಲ್ಲಿ ಹೋಗುವಂತೆ ಮಾಡಿ ರಕ್ತದ ಸರಬರಾಜನ್ನು 
ಹೆಚ್ಚಿಸುತ್ತದೆ. ಯಕೃತ್ತಿನಲ್ಲಿರುವ ಕೈಕೊಜನ್ ಎಂಬ ವಸ್ತು ನ್ಯೂಕೋಸು 
ಆಗಲು ಬೇಕಾದ ಫಾಸ್ಫಾರಿಲೇಸ್ (Phasphorylase ) ಎಂಬ ನಿದ್ದೆ ಮಾಡು 
ತಿದ್ದ ಎಂಜೈಮನ್ನು ಎಬ್ಬಿಸಿ, ಉತ್ತೇಜಿಸಿ ರಕ್ತದಲ್ಲಿ ಗ್ಲಕೋಸಿನ ಮಟ್ಟ 
ಹೆಚ್ಚಿಸಲು ಕಾರಣವಾಗುತ್ತೆ . ಅಡ್ರಿನಲೀನಿನ ಒಡನಾಡಿ ನಾರ್ ಅಡ್ರಿನಲೀನ್ 
ಇದೇ ರೀತಿ ಲೋನುರಕ್ತನಾಳಗಳನ್ನು ಒತ್ತಿ ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ. 
ಗ್ಯೂ ಕೋಸನ್ನು ರಕ್ತದಲ್ಲಿ ಹೆಚ್ಚಿಸುವ ಶಕ್ತಿ ಇದಕ್ಕೆ ಇಲ್ಲ. ರೋಮಾಂಚನ, 
ಮುಖ ವಿವರ್ಣವಾಗುವುದು ( Blushing), ಇವೆಲ್ಲಕ್ಕೂ ಕಾರಣ ಈ ಪರಿಸ್ಥಿತಿಯಲ್ಲಿ 
ಚರ್ಮದಲ್ಲಿನ ಲೋವರಕ್ತನಾಳಗಳು ಸಂಕುಚಿತಗೊಳ್ಳುವುದೇ ಆಗಿದೆ. 
- ಮೂತ್ರಜನಕಾಂಗದ ಮೇಲಿನ ಗ್ರಂಥಿಯ ಹೊರಮೈಯಿಂದ ಬಿಡುಗಡೆ 
ಯಾಗುವ ಹಾರ್ಮೋನುಗಳು ಹಲವಾರು. ಅವುಗಳನ್ನು ಅವುಗಳ ಕ್ರಿಯಾವಾಪ್ತಿ 
ಯನ್ನನುಸರಿಸಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೆಯ 
ಗುಂಪಿನ ಹಾರ್ಮೋನುಗಳು ರಕ್ತದಲ್ಲಿನ ಗ್ರೂ ಕೋಸಿನ ಮಟ್ಟವನ್ನು ಹೆಚ್ಚಿಸುವ 
ಶಕ್ತಿಯನ್ನು ಪಡೆದಿರುವುವು. ಎರಡನೆಯ ಗುಂಪುಸೋಡಿಯಂ, ಪೊಟ್ಯಾಸಿಯಂ 
ಉಪ್ಪುಗಳ ಮಟ್ಟವನ್ನು ಸರಿಯಾದಷ್ಟು ಇಡುವ ಕಾರ್ಯಭಾರವನ್ನು ಹೊಂದಿರು 
ಇವೆ. ಈ ಗ್ರಂಥಿಯ ಹಾರ್ಮೋನುಗಳಲ್ಲಿ ಮುಖ್ಯವಾದುವುಗಳು ಕಾರ್ಟಿಸೋನ್ 
( Cortisone) ಕಾರ್ಟಿಸಾಲ್ ( Cortisol), ಕಾರ್ಟಿಕೊಸ್ಟೆರೋನ್ ( Corti 
costerone) ಮತ್ತು ಆಲ್ಗೊಸ್ಟೆರೋನ್ ( Aldosterone), ಡಿ ಆಕ್ಸಿ ಕಾರ್ಟಿ 
ಕೊಸ್ಟೆರೋನ್ ( Deoxycorticosterone ) ಮುಂತಾದುವು. ಈ ಹಾರ್ಮೋನುಗಳ 
ಬಿಡುಗಡೆ ಪೂರ್ವ ಪಿಟ್ಯುಟರಿಯ ಹಾರ್ಮೋನಿನ ಹತೋಟಿಯಲ್ಲಿರುತ್ತದೆ. 

ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲವಣಗಳು ದೇಹದಲ್ಲಿನ ಎಲ್ಲಾ 
ಕಡೆಯೂ ಇರುತ್ತವೆ. ಇವು ಒಂದು ಕಡೆ ಹೆಚ್ಚಾದರೆ ಆಕಡೆ ನೀರು ಹೆಚ್ಚಾಗಿ 
ಹರಿಯುತ್ತದೆ. ಆದುದರಿಂದ ದೇಹದಲ್ಲಿ ನೀರಿನ ಹಂಚಿಕೆ ಈ ಲವಣಗಳ ಮಟ್ಟ 
ವನ್ನು ಅವಲಂಬಿಸಿದೆ. ಇದೂ ಅಲ್ಲದೆ ಪೊಟ್ಯಾಸಿಯಂ ಹೆಚ್ಚಾದರೆ ಅದು ವಿಷದಂತೆ 
ಕೆಲಸ ಮಾಡುವುದು. ಈ ಕಾರಣಗಳಿಂದ ಈ ಕಾರ್ಟಿಕಲ್‌ ಹಾರ್ಮೋನುಗಳ 
ಹೊಣೆ ಹೆಚ್ಚು . ಹಾರ್ಮೋನಿನ ತಯಾರಿಕೆ ಕಡಿಮೆಯಾದಾಗ ಸೋಡಿಯಂ 
ಮೂತ್ರದ ಮೂಲಕ ಹೆಚ್ಚು ಹೊರಟು ಹೋಗಿ ಪೊಟ್ಯಾಸಿಯಂ ಮಾತ್ರ ಉಳಿದು, 
ದೇಹ ಅಡಿಸನ್ ( Addison ) ಖಾಯಿಲೆಯಿಂದ ನರಳಬೇಕಾಗಬಹುದು. ಈ 
ಖಾಯಿಲೆಯನ್ನು ಅಡಿಸನ್ ಎಂಬುವರು ೧೮೫೫ರಲ್ಲಿಯೇ ವಿವರಿಸಿದರು. 
“ ಅನೀಮಿಯಾ, ಶಕ್ತಿಗುಂದಿದ ಹೃದಯ , ಸುಸ್ತು , ದುರ್ಬಲತೆ, ಚರ್ಮದ ಬಣ್ಣದಲ್ಲಿ 
ವಿಚಿತ್ರ ಬದಲಾವಣೆ, ಕಡಿಮೆಯಾದ ರಕ್ತದ ಒತ್ತಡ, ಸೋಡಿಯಂ ಮತ್ತು 


೧೩೦೯ 


ಹಾರ್ಮೋನುಗಳು 
ಕ್ಲೋರೈಡುಗಳು ಮೂತ್ರದಲ್ಲಿ ಹೆಚ್ಚು ಹೊರಟು ಹೋಗುವುದು ” ಎಂಬುದಾಗಿ ಈ 
ಖಾಯಿಲೆಯನ್ನು ಅವರು ವಿವರಿಸಿದ್ದರು. ಈಗ ಈ ರೋಗಕ್ಕೆ ಕಾರಣ ಕಾರ್ಟಿಕಲ್ 
ಹಾರ್ಮೋನುಗಳ ತಯಾರಿಕೆ ಕಡಿಮೆ ಅಥವಾ ಇಲ್ಲದೇ ಇರುವುದು ಎಂಬುದು 
ಸ್ಪಷ್ಟವಾಗಿದೆ. ಅಂತಹ ರೋಗಿಗಳಿಗೆ ಡಿ ಆಕ್ಸಿ ಕಾರ್ಟಿಕೊಸ್ಟೆರೋನ್ ಕೊಡು 
ವುದರಿಂದ ಖಾಯಿಲೆ ವಾಸಿಯಾಗುತ್ತದೆ. 

ಇನ್ನೊಂದು ರೀತಿಯ ಖಾಯಿಲೆ ಈ ಹಾರ್ಮೋನುಗಳು ಹೆಚ್ಚು ತಯಾರಾದಾಗ 
ಬರುತ್ತವೆ. ಕುಷಿ೦ಗ್ ಸಿನ್‌ಡೊಮ್ ( Cushing Syndrome) ಈ ರೀತಿ ಬಂದ 
ಖಾಯಿಲೆ. ಈ ಖಾಯಿಲೆಯಲ್ಲಿ ತೂಕ ಅತಿಯಾಗಿ ಹೆಚ್ಚುವುದು, ಮೂತ್ರದಲ್ಲಿ 
ನ್ಯೂಕೋಸು ಹೋಗುವುದು , ಮಳೆಯಲ್ಲಿ ಬದಲಾವಣೆಗಳಾಗುವುದು. ಇದೂ 
ಅಲ್ಲದೆ ಅನೇಕ ಬಾರಿ ಗ್ರಂಥಿಯಲ್ಲಿ ಗೆಡ್ಡೆ ( Tumour ) ಬಂದಾಗ ಹೆಣ್ಣಿಗೆ ಗಂಡಿನ 
ಲಕ್ಷಣಗಳು ( Hirsutism ) ಬರುತ್ತವೆ. ಇದಕ್ಕೆ ಕಾರಣ ಕಾರ್ಟಿಕಲ್‌ ಹಾರ್ಮೋನು 
ಗಳಿಗೂ ಲೈಂಗಿಕ ಹಾರ್ಮೋನುಗಳಿಗೂ ಇರುವ ಅಣುರಚನಾ ಸಾದೃಶ್ಯತೆ. ಗೆಡ್ಡೆ 
ಬೆಳೆದಾಗ ಅದರ ಹಾರ್ಮೋನಿನಂತೆಯೇ ಇರುವ ಪುರುಷ ಲೈಂಗಿಕ ಹಾರ್ಮೋನು 
ಗಳನ್ನು ಬಿಡುಗಡೆ ಮಾಡುವುದರಿಂದ ಆಕೆ ಪುರುಷಲಕ್ಷಣಗಳಾದ ಗಡ್ಡ , ಮೀಸೆ, 
ರೋಮರಚನೆ ಮುಂತಾದುವುಗಳನ್ನು ಪಡೆಯುವಳು. ಗೆಡ್ಡೆಯನ್ನು ಶಸ್ತ್ರಚಿಕಿತ್ಸೆ 
ಯಿಂದ ತೆಗೆದುಹಾಕಿದರೆ ಈ ಖಾಯಿಲೆ ವಾಸಿಯಾಗುವುದು , 

ಈ ಹಾರ್ಮೋನುಗಳು ಯಾವರೀತಿ ಕೆಲಸ ಮಾಡುತ್ತವೆ ಎಂಬುದು ಸರಿ 
ಯಾಗಿ ಗೊತ್ತಿಲ್ಲದಿದ್ದರೂ ಔಷಧದ ರೂಪದಲ್ಲಿ ಅವುಗಳ ಬಳಕೆ ತುಂಬಾ ಹೆಚ್ಚಾಗು 
ತಿದೆ. ಸಂಧಿವಾತರೋಗ-ರುಮ್ಯಾಟಿಸಂ ( Rheumatism) ಮುಂತಾದ ಖಾಹಿಲೆ 
ಗಳಿಗೆ ಇದೇ ಸಿದೌಷದ. ಇದನ್ನು ಆಸ್ತ್ರ ತಡೆಯಲೂ ಉಪಯೋಗಿಸುತ್ತಾರೆ. 
ಲೈಂಗಿಕ ಹಾರ್ಮೋನುಗಳು 
ಗಂಡನ್ನು ಗಂಡಾಗಿಯೂ ಹೆಣ್ಣನ್ನು ಹೆಣ್ಣಾಗಿಯೂ ಮಾಡಲು , ಮತ್ತು ಆ ಮೇಲೆ 
ಗಂಡುತನ ಅಥವಾ ಹೆಣ್ಣು ತನವನ್ನು ಉಳಿಸಿಕೊಂಡು, ಪ್ರಕೃತಿಕೊಟ್ಟ ಕೆಲಸವನ್ನು 
ಸರಿಯಾಗಿ ಮಾಡಲು ಬೇಕಾದ ಏರ್ಪಾಟಿನ ಜವಾಬ್ದಾರಿ ಹೊತ್ತರಸಾಯನ ವಸ್ತು 
ಗಳು ಲೈಂಗಿಕ ಹಾರ್ಮೋನುಗಳು . ಈ ಲೈಂಗಿಕ ಹಾರ್ಮೋನುಗಳ ವಿವರಣೆ, 
ಸ್ರವಿಸುವ ಗ್ರಂಥಿ, ಹೆಸರು, ಅದರ ಕೆಲಸಗಳನ್ನು ಮುಂದಿನ ಪುಟದಲ್ಲಿರುವ ಪಟ್ಟಿಯಲ್ಲಿ 
ಕೊಟ್ಟಿದೆ. 

ಕಾವ್ಯಜೀವನಕ್ಕೂ ನೈಜಜೀವನಕ್ಕೂ ವ್ಯತ್ಯಾಸಗಳಿವೆ. ಕಾವ್ಯಜೀವನದಲ್ಲಿ 
ಮೊದಲನೆಯದು ಕಡೆಯದಾಗಿಯ ಕಡೆಯದು ಮೊದಲನೆಯದಾಗಿಯೂ ಇರಲು 
ಸಾಧ್ಯ , ಪಿಕಾಸೋನ ಚಿತ್ರದಂತೆ ಚಿತ್ರವಿಚಿತ್ರವಾಗಿದ್ದರೂ ಅದು ಹೇಳಬೇಕಾದು 
ದನ್ನು , ತೋರಬೇಕಾದುದನ್ನು ತೋರಬಲ್ಲುದು. ಅಲ್ಲಿ ಅನುಕ್ರಮಕ್ಕೆ ಅಷ್ಟೊಂದು 
ಬೆಲೆಯಿಲ್ಲ. ಆದರೆ ನೈಜ ಜೀವನದಲ್ಲಿ ಅನುಕ್ರಮ ಬದಲಾಯಿಸಿದರೆ ಆಗುವ ಹಾನಿ 


೧೩೧೦ 


ಪ್ರಬುದ್ಧ ಕರ್ಣಾಟಕ 


ಲೈಂಗಿಕ ಹಾರ್ಮೋನುಗಳ ಪಟ್ಟಿ 

(Sex Hormones ) 


ವೃಷಣ 


ಹೆಸರು ಸವಿಸುವ ಗ್ರಂಥಿ 

ಕೆಲಸ 
1 , ಟೆಸ್ಟಸ್ಟೆರೋನ್ 

ಪುರುಷ ಬಾಹ್ಯ ಲಕ್ಷಣಗಳ, ಆನುಷಂಗಿಕ 
( Testasterone ) ( Testes ) ಲೈಂಗಿಕ ಅಂಗಗಳ ( Sex accessory 

organs) ಬೆಳವಣಿಗೆ ; ಪ್ರೊಟೀನಿನ 

ತಯಾರಿಕೆ . 
2. ಈಸ್ಟೋನ್ ಸ್ತ್ರೀ ಅಂಡಾಶಯ - ಸ್ತ್ರೀ ಬಾಹ್ಯ ಲಕ್ಷಣಗಳ , ಆನುಷಂಗಿಕ 

( Estrone) (ovaries ) ಲೈಂಗಿಕ ಅಂಗಗಳ ಬೆಳವಣಿಗೆ ; ಗರ್ಭ 
ಮತ್ತು 

ಕೋಶದ ಒಳಗೋಡೆಯ ಬೆಳವಣಿಗೆ ; 
ಈಸ್ಟಡಯಾಲ್ 

ಮೂಳೆಯ ಮತ್ತು ಕೊಬ್ಬಿನ ಜೀವದ್ರವ್ಯ 
(Estradiol) 

ಪರಿಣಾಮ ಕ್ರಿಯೆ ( Metabolism). 
3. ಪ್ರೊಜೆಸ್ಟೆರೋನ್ 

* ಗರ್ಭಕೋಶದ ಒಳಗೋಡೆಯ ಬೆಳವ 
( Progesterone) ( corpus leutium) ಣಿಗೆ ; ಗರ್ಭದ ಬೆಳವಣಿಗೆ ; ಸ್ತ್ರೀ ಬೀಜಾಣು 

ಎಂಬ ಸೀ ಬಿಜಾಣ | ವಿಸರ್ಜನೆಯ ನಿರೋಧಕ. 
ವಿಸರ್ಜನೆಯ ನಂತರ 
ಬೆಳೆಯುವ ವಿಶೇಷ 

ಜೀವಕೊಶ ಗುಚ್ಛ 
4. ಪೂರ್ವ ಪಿಟ್ಯುಟರಿ | ಭೂಣಪೋಷಣ ಪ್ರಾಯಸ್ಥವಾಗದ ಪ್ರಾಣಿಗಳನ್ನು ಬೆದೆಗೆ 
ರೀತಿಯ ಹಾರ್ಮೋನು ಶಲಾಕಕೋಶ ತರುವ ಶಕ್ತಿ ; ಕಾರ್ಪಸ್ ಲೂಟಿಯಂ 
(Anterior ( Placenta ) ಉತ್ತೇಜಕ . 
Pituitary like 

Hormone ) | 
5 , ಅಡೆನೊಸ್ಟೆರೋನ್ ಅಡ್ರಿನಲ್ ಗ್ರಂಥಿಯ ಟೆಸ್ಟಸ್ಟೆರೋನಿನಂತೆ, 

(Adreno ಹೊರಮೈ 
sterone ) 

( Adrenal 
Cortex ) 


ಟ 


ಟಿ 


ಹಿರಿದು. ಸರ್ಕಸ್ಸಿನ ಮೇಲೆ ಹಾರಾಡುವ ಆಟ ” ದಲ್ಲಿ ಒಂದು ಕಡೆಯಿಂದ ಹಾರಿ 
ಬಂದವನನ್ನು ಇನ್ನೊಂದು ಕಡೆಯಿಂದ ಬಂದವನು ಹಿಡಿದುಕೊಳ್ಳುತ್ತಾನೆ. ಕೇವಲ 
ಒಂದು ಸೆಕಂಡು ವ್ಯತ್ಯಾಸವಾದರೂ ಮೊದಲಿನವನು ನೆಲದ ಮೇಲೆ ಬಿದ್ದು 
ಅಪಾಯಕ್ಕೆ ತುತ್ತಾಗುತ್ತಾನೆ. ಈ ಆಟದಲ್ಲಿರುವಂತೆಯೇ ಲೈಂಗಿಕ ಬದಲಾವಣೆ 
ಗಳಲ್ಲಿಯೂ ಆಯಾಯ ಕಾಲದಲ್ಲಿ ಕ್ಲುಪ್ತವಾಗಿ ನಿರ್ದಿಷ್ಟ ರಸಾಯನ ಬದಲಾವಣೆ 
ಗಳು ನಡೆಯಬೇಕು. ಈ ಬದಲಾವಣೆಗಳನ್ನು ಸಕಾಲದಲ್ಲಿ ನಡೆಸುವ ಹೊಣೆ 
ಪಿಟ್ಯುಟರಿಯ ಗೊನಡೋಟ್ರೋಪಿನ್ ಮತ್ತು ಈ ಲೈಂಗಿಕ ಹಾರ್ಮೋನುಗಳದ್ದು . 


ಹಾರ್ಮೋನುಗಳು 


ဂဂဂ 


ಈ ಹಾರ್ಮೋನುಗಳು ಒಂದೇ ರಸಾಯನ ಗುಂಪಿಗೆ ಸೇರಿದವುಗಳಾಗಿವೆ. 
ಗುಂಪಿನ ಹೆಸರು ರಾಮ್ಸ್ ( Steroid ) ಎಂದು. ಈ ಗುಂಪಿನಲ್ಲಿ ಈ 
ಹಾರ್ಮೋನುಗಳಲ್ಲದೆ ಮೂತ್ರಜನಕಾಂಗದ ಮೇಲಿನ ಗ್ರಂಥಿ ಸ್ರವಿಸುವ 
ಹಾರ್ಮೋನುಗಳೂ , ರಿಕೆಟ್ಸ್ ರೋಗ ನಿರೋಧಕ " ಡಿ ” ವಿಟಮಿನ್ನೂ ಪಿತ್ತರಸ 
ದಲ್ಲಿನ ಬೈಲ್ ( Bite ) ಉಪ್ಪುಗಳೂ , ಕೊಲೆಸ್ಟೆರಾಲ್ ಮುಂತಾದುವುಗಳೂ ಇವೆ. 
ಅಣು ರಚನೆಯಲ್ಲಿ ಅತಿ ಸ್ವಲ್ಪ ಬದಲಾವಣೆಯಾದರೂ ಅವುಗಳ ಜೀವಗುಣ ಶಕ್ತಿ 
ಯಲ್ಲಿ ಇಷ್ಟೊಂದು ಬದಲಾವಣೆಯಾಗುವುದನ್ನು ನೋಡಿದರೆ ದೇಹದ ಯಂತ್ರ 
ಎಷ್ಟು ಸೂಕ್ಷ್ಮ ಎಂಬುದು ಅರಿವಿಗೆ ಬರುತ್ತದೆ. 

ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ಸುಗಮವಾಗಿ ಆಗಲು ಪ್ರಕೃತಿ ಒಂದು ದೊಡ್ಡ 
ವ್ಯವಸ್ಥೆ ಏರ್ಪಡಿಸಿದೆ. ಮೊದಲನೆಯದು ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ ಪ್ರಾಯಕ್ಕೆ 
ಬರಲು ಆಗಬೇಕಾದ ದೈಹಿಕ ಬದಲಾವಣೆ, ಎರಡನೆಯದು ಪುರುಷ ಮತ್ತು ಸ್ತ್ರೀ 
ಬೀಜಾಣುಗಳ ತಯಾರಿಕೆ, ಮೂರನೆಯದು ಸ್ತ್ರೀಯಲ್ಲಿ ಪುರುಷ ಬೀಜಾಣು 
ಗರ್ಭಧರಿಸಿ ಅದನ್ನು ಪೋಷಿಸಲು ಬೇಕಾದ ವಿಶೇಷ ವ್ಯವಸ್ಥೆ . ಅನಂತರ ತಾಯಿ 
ತನದ ಜವಾಬ್ದಾರಿಯನ್ನು ನಡೆಸಲು ಏರ್ಪಾಡು . ಈ ಎಲ್ಲಾ ಕಾರ್ಯಗಳನ್ನೂ 
ಪೂರ್ವ ಪಿಟ್ಯುಟರಿಯ ಹಾರ್ಮೋನುಗಳೂ ಲೈಂಗಿಕ ಹಾರ್ಮೋನುಗಳೂ ನಡೆಸಿ 
ಕೊಡುತ್ತವೆ. 
- ಪುರುಷ ಲೈಂಗಿಕ ಹಾರ್ಮೋನು ವೃಷಣದಲ್ಲಿ ತಯಾರಾಗುತ್ತದೆ. ಇದರ 
ಕೆಲಸ ಪುರುಷಲಕ್ಷಣಗಳಾದ ಗಡ್ಡ ಮೀಸೆ, ಮಾಂಸಖಂಡಗಳ ರಚನೆ, ಮಾನಸಿಕ 
ಬದಲಾವಣೆ ಮುಂತಾದವುಗಳನ್ನು ನೋಡಿಕೊಳ್ಳುವುದು. ವೃಷಣಗಳು ಸುಮಾರು 
ಹನ್ನೊಂದು ವರ್ಷದವರೆಗೂ ಬೆಳೆಯದೆ ಸುಮಾರು ಒಂದು ಗ್ರಾಂನಷ್ಟು ಇರುತ್ತವೆ. 
ಅನಂತರ ಬಾಲಕ ಪ್ರೌಢಾವಸ್ಥೆಗೆ ಬರುವಹೊತ್ತಿಗೆ, ಅಂದರೆ ೧೬ - ೧೭ ವರುಷಗಳ 
ಹೊತ್ತಿಗೆ ವೇಗವಾಗಿ ಬೆಳೆದು ೧೫ ಗ್ರಾಂನಷ್ಟು ಆಗುತ್ತವೆ. ವೃಷಣದ ಬೆಳವಣಿಗೆ, 
ವೀರ್ಯಸಾಗಿಸುವ ನಾಳಗಳ ಮತ್ತು ಅದಕ್ಕೆ ಸಂಬಂಧಪಟ್ಟ ಜೀವಕೋಶಗಳ 
ಬೆಳವಣಿಗೆ ಪೂರ್ವ ಪಿಟ್ಯುಟರಿಯ FSH ಮತ್ತು ISCH ಗೊನಡೋಟ್ರೋಪಿನ್ 
ಗಳಿಂದ ಆಗುತ್ತದೆ. ಪ್ರಾಯಕ್ಕೆ ಬರುವಾಗ ಆಗುವ ದೈಹಿಕ , ಮಾನಸಿಕ ಬದಲಾವಣೆ 
ವೃಷಣ ಸ್ರವಿಸುವ ಟೆಸ್ಟಸ್ಟೆರೋನಿನ ಹತೋಟಿಯಲ್ಲಿದೆ. ಪ್ರಾಯಕ್ಕೆ ಬರುವ 
ಮೊದಲೇ ಹಿಡಮಾಡಿದರೆ ( Castrate) ಈ ಹಾರ್ಮೋನು ಇಲ್ಲದೆ ಈ ಬದಲಾವಣೆ 
ಗಳು ಆಗುವುದಿಲ್ಲ. ಆತನಮೂಳೆಯ ಬೆಳವಣಿಗೆಯು ನಿಲ್ಲದೆ ಅವನು ಎತ್ತರವಾಗು 
ತಾನೆ, ದಪ್ಪಗಾಗುತ್ತಾನೆ. ಆದರೆ ಗಂಟಲಿನ ಬದಲಾವಣೆ ಆಗುವುದಿಲ್ಲ , ಶಿಶು 
ಬೆಳೆಯದೆ ಹಾಗೇ ಉಳಿಯುತ್ತದೆ. ಪ್ರೌಢನಾದಮೇಲೆ ಹಿಡಮಾಡಿದರೆ ಬದಲಾವಣೆ 
ಗಳು ಅಷ್ಟಿಲ್ಲ. ಆದರೂ ಟೆಸ್ಟಸ್ಟೆರೋನಿನ ತಯಾರಿಕೆಯಿಲ್ಲದೆ ಮೇಲೆ ಹೇಳಿದ 
ಪುರುಷಲಕ್ಷಣಗಳು ಕಡಿಮೆಯಾಗುತ್ತವೆ. ಜನನನಿಯಂತ್ರಣದಲ್ಲಿ ಅನುಸರಿಸುವ 


೧೩೧೨ 

ಪ್ರಬುದ್ಧ ಕರ್ಣಾಟಕ 
ಶಸ್ತ್ರಕ್ರಿಯೆಯಲ್ಲಿ ಕೇವಲ ವೀರ್ಯಸಾಗಿಸುವ ನಾಳಗಳನ್ನು ಕತ್ತರಿಸುವುದರಿಂದ 
ಟೆಸ್ಟಸ್ಟಿರೋನಿನ ತಯಾರಿಕೆ ಮೊದಲಿನಂತೆಯೇ ಇರುತ್ತದೆ. ಪುರುಷಲಕ್ಷಣಗಳಲ್ಲಿ 
ಯಾವ ಬದಲಾವಣೆಯೂ ಆಗುವುದಿಲ್ಲ. ಈ ಶಸ್ತ್ರಕ್ರಿಯೆ ವೀರ್ಯದಲ್ಲಿ ಮತ್ತೆಲ್ಲ 
ವಸ್ತುಗಳು ಇದ್ದರೂ ಪುರುಷಬೀಜಾಣು ಇರದಂತೆ ಮಾಡುತ್ತದೆ. 

ಮಾಸಿಕ ಚಕ್ರ ( Menstrual Cycle ) ಸಂತಾನೋತ್ಪತ್ತಿ ಕಾರ್ಯದಲ್ಲಿನ 
ಒಂದುಭಾಗ, ಈ ಚಕ್ರದಕಾಲ ಸುಮಾರು ೨೫ - ೨೮ ದಿನಗಳು. ರಜೋ 
ದರ್ಶನವಾದ ೫ - ೬ ದಿನಗಳಾದಮೇಲೆ ಪ್ರಾರಂಭವಾದ ಗರ್ಭಕೋಶದ ಗೋಡೆ 
ಗಳಲ್ಲಿ ( Endometrium) ಬದಲಾವಣೆಗಳು ಈಸ್ಕೊನನ್ನು ಅವಲಂಬಿಸುತ್ತವೆ. 
ಹಾಗೆಯೇ ಈಸ್ಟೋನು ಅಂಡಾಶಯದ ಬೆಳವಣಿಗೆಯಲ್ಲಿ ಪಾತ್ರವಹಿಸುತ್ತದೆ. 

ಬಿಜಾಣು ಬಿಡುಗಡೆಯಾದಮೇಲೆ ಬೆಳೆದು ಕಾರ್ಪಸ್ ಲೂಟಿಯಂ ಪ್ರೊಜೆಸ್ಟೆ 
ರೋನನ್ನು ಬಿಡುಗಡೆಮಾಡುತ್ತದೆ. ಈ ಹಾರ್ಮೋನು ಈಸ್ಟೋನಿನೊಂದಿಗೆ ಗರ್ಭ 
ಕೋಶದ ಗೋಡೆಗಳ ಮೇಲೆ ಪ್ರಭಾವಬೀರಿ ಮಾಸಿಕ ಚಕ್ರವನ್ನು ನಡೆಸಿಕೊಂಡು 
ಹೋಗುತ್ತವೆ. ಗರ್ಭಧಾರಣೆಯಾದರೆ ಗರ್ಭಕೋಶದ ಒಳಗೋಡೆ ಇನ್ನೂ ಬೆಳೆದು 
ಭೂಣಪೋಷಣ ಶಲಾಕಾಕೋಶ - ಪ್ಲಸೆಂಟಾ (placenta ) ಆಗುತ್ತದೆ. ಅದೂ 
ಪ್ರೊಜೆಸ್ಟೆರೋನನ್ನು ಸ್ರವಿಸಲು ಪ್ರಾರಂಭಮಾಡುತ್ತದೆ. ಭ್ರೂಣ ಶಿಶುವಾಗಿ 
ಜನನಕ್ಕೆ ಸಿದ್ದವಾಗುವವರೆಗೂ ಪ್ರೊಜೆಸ್ಟೆರೋನಿನ ತಯಾರಿಕೆ ನಿಲ್ಲದಂತೆ ನಡೆಯು 
ತದೆ. ಜನನವಾಗುವುದಕ್ಕೆ ಮುಂಚೆ ಅದರ ಕಾರ್ಯ ಮುಗಿಯುತ್ತದೆ. ಜನನ 
ಕಾರ್ಯಕ್ಕೆ , ಮತ್ತು ತಾಯಿಯ ಎದೆಯ ಹಾಲು ಚಿಮ್ಮುವುದಕ್ಕೆ ಆಕ್ಸಿಟೋಸಿನ್ 
ಮತ್ತು ಪ್ರೊಲಾಕ್ಸಿನ್‌ಗಳ ಆವಶ್ಯಕತೆಯ ಬಗ್ಗೆ ಹಿಂದೆಯೇ ಹೇಳಿದೆ. 

ಪ್ಲಸೆಂಟಾ ಪೂರ್ವ ಪಿಟ್ಯುಟರಿ ರೀತಿಯ ಹಾರ್ಮೊನನ್ನು ( Anterior 
Pituitary Like, APL ) ಸ್ರವಿಸುತ್ತದೆ. ಈ ಹಾರ್ಮೋನು ಕಾರ್ಪಸ್ ಲೂಟಿಯಂನ 
ಬೆಳವಣಿಗೆಯನ್ನು ಉತ್ತೇಜಿಸುವುದಲ್ಲದೆ ಪ್ರಾಯಸ್ಥವಾಗದ ಇಲಿಗಳನ್ನು ಬೆದೆಗೆ 
( Heat ) ತರುವ ಶಕ್ತಿಯನ್ನು ಹೊಂದಿರುತ್ತದೆ. ಪ್ಲಸೆಂಟಾ ಗರ್ಭವತಿಯರಾದ 
ಮೇಲೆ ಬರುವುದರಿಂದ ಈ ಹಾರ್ಮೋನು ಗರ್ಭವತಿಯರ ಮೂತ್ರದಲ್ಲಿ ಮಾತ್ರ 
ಇರುತ್ತದೆ. ಈ ಹಾರ್ಮೋನು ಮೂತ್ರದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು 
ಪರೀಕ್ಷಿಸಿ ಗರ್ಭಧಾರಣೆಯಾಗಿರುವುದನ್ನು ಕಂಡುಹಿಡಿಯಬಹುದು. 

ಗರ್ಭಧಾರಣೆಯಾದಮೇಲೆಸ್ತ್ರೀ ಬೀಜಾಣು ಬಿಡುಗಡೆಯಾಗುವುದಿಲ್ಲ. ಇದಕ್ಕೆ 
ಕಾರಣ ವಿಪುಲವಾಗಿ ಬಿಡುಗಡೆಯಾಗುತ್ತಿರುವಪ್ರೊಜೆಸ್ಟೆರೋನ್,ಪ್ರೊಜೆಸ್ಟೆರೋನಿನ 
ಬೀಜಾಣು ವಿಸರ್ಜನ ನಿರೋಧಕ ಶಕ್ತಿಯನ್ನು ಸಂತಾನ ನಿಯಂತ್ರಣದ 
“ ಮಾತ್ರೆ ” ವಿಧಾನದಲ್ಲಿ ಉಪಯೋಗಿಸಿಕೊಳ್ಳಲಾಗಿದೆ. ಆದರೆ ಪ್ರೊಜೆಸ್ಟೆ 
ರೋನನ್ನು ಕೊಟ್ಟರೆ ಅದು ಕೆಲವು ಬೇಡದ ಪ್ರಭಾವಗಳನ್ನೂ ಬೀರುವುದರಿಂದ 
ಅದನ್ನು “ ಮಾತ್ರೆ ” ವಿಧಾನದಲ್ಲಿ ಬಳಸಲು ಆಗುವುದಿಲ್ಲ. ಆದರೆ ಸ್ತ್ರೀಬೀಜಾಣು 


ಹಾರ್ಮೋನುಗಳು 


೧೩೧೩ 


ಬಿಡುಗಡೆಯಾಗದಂತೆ ತಡೆಯುವ, ಆದರೆ ದೇಹದ ಉಳಿದ ಕ್ರಿಯೆಗಳ ಮೇಲೆ 
ಪರಿಣಾಮವಿಲ್ಲದ ಔಷಧಗಳನ್ನು ಕಂಡುಹಿಡಿಯಲಾಗಿದೆ. ಅವುಗಳಲ್ಲಿ ನಾರ್ 
ಎಥಿನೋಡೆಲ್ ( Norethynodrel) ಎಂಬುದು ಒಂದು. ಇದು ಪೂರ್ವ ಸಿಟ್ಟು 
ಟರಿಯ , ಅಂಡಾಶಯ ಉತ್ತೇಜಿಸುವ FSHನ ಕಾರ್ಯವನ್ನು ತಡೆಗಟ್ಟಬಹುದು. 
ಹಾಗೆಯೇ ಅಂಡಾಶಯದ ಮೇಲೆ ನೇರವಾಗಿ ಪರಿಣಾಮ ಬೀರಲೂ ಬಹುದು. 
ಉಳಿದ ಹಾರ್ಮೋನುಗಳು 
ಮೇಲೆ ಹೇಳಿದ ಹಾರ್ಮೋನುಗಳಲ್ಲದೆ ಇನ್ನೂ ಕೆಲವಾರು ಹಾರ್ಮೋನುಗಳು ಪ್ರಾಣಿ 
ಗಳಲ್ಲಿ ಉಂಟು. ಜೀರ್ಣಕಾರಕ ರಸಗಳ ಬಿಡುಗಡೆಯಲ್ಲಿ ಪಾತ್ರ ವಹಿಸುವ ಸೆಕ್ರಿಟನ್ 
(Secretin ) ಕರುಳಿನಿಂದ ತಯಾರಾಗಿ ಪ್ಯಾಂಕ್ರಿಯಾಸ್ ಗ್ರಂಥಿಯು ಜೀರಕ ರಸ 
ವನ್ನು ಸ್ರವಿಸುವಂತೆ ಉತ್ತೇಜಿಸುತ್ತದೆ. ಇದಲ್ಲದೆ ಇನ್ನು ಮೂರು ಹಾರ್ಮೋನು 
ಗಳು ಪ್ಯಾ೦ಕ್ರಿ ಯೊಜೈಮಿನ್ (PancreoZymin ), ಕೊಲೆಸಿಸ್ಟೋಕೈನಿನ್ 
(Cholesystokinin ) Jobs NO& B8871 , iso e Jon ( Enterogastrone ) 
ಇವೆಯೆಂದು ಕಂಡುಹಿಡಿದಿದ್ದಾರೆ. ಇವು ಕ್ರಮವಾಗಿ , ಪ್ಯಾಂಕ್ರಿಯಾಸಿನ ಜೀರ್ಣ 
ರಸದಲ್ಲಿನ ಎಂಜೈಮಿನ ಮಟ್ಟವನ್ನು ಹೆಚ್ಚಿಸುವ, ಪಿತ್ತರಸ ಸುರಿಸುವಂತೆ ಮಾಡುವ 
ಮತ್ತು ಜಠರದ ಚಲನೆಯನ್ನು ಹಿಡಿದಿಡುವ ಕಾರ್ಯವನ್ನು ಮಾಡುತ್ತವೆ. ಇವೂ 
ಅಲ್ಲದೆ ಇನ್ನೂ ಬೇರೆಬೇರೆ ಮುಖ್ಯ ಕಾರ್ಯಗಳಲ್ಲಿ ಇದೇ ರೀತಿಯ ಪಾತ್ರವಹಿಸುವ 
ಹಾರ್ಮೋನುಗಳು ಇವೆಯೆಂದು ಊಹಿಸಲಾಗಿದೆ. 

ಬೆನ್ನೆಲುಬಿಲ್ಲದ ಪ್ರಾಣಿಗಳ ವರ್ಗಕ್ಕೆ ಸೇರಿದ ಕೀಟಗಳಲ್ಲಿ ಮತ್ತು 
ಗಡಸು ಹೊದಿಕೆಯುಳ್ಳ ಪ್ರಾಣಿ, ಅಥವಾ ವಲ್ಕವಂತ ( crustacea ) ಗಳಲ್ಲಿ 
ಹಾರ್ಮೋನಿನ ಹತೋಟ ವ್ಯವಸ್ಥೆಯಿದೆ. ಕೀಟಗಳಲ್ಲಿ ಮೊಟ್ಟೆ ಯು ಮರಿಹುಳು 
( Larva), ಪೊರೆ ಹುಳು ( pupa) ಅವಸ್ಥೆಗಳನ್ನು ದಾಟಿ ರೂಪ ಪರಿವರ್ತನೆ ಹೊಂದಿ 
ವಯಸ್ಕ ಚಿಟ್ಟೆ ಯಾಗುವುದಷ್ಟೆ . ಈ ಬದಲಾವಣೆಗಳು ಗಂಟಲಿನ ಮುಂಭಾಗದ 
ಮತ್ತು ತಲೆಯಲ್ಲಿನ ಕಾರ್ಪಸ್ ಅಲ್ಲೇ ಟಂ ( Corpus allatum) ಗಳಿಂದ 
ಪ್ರವವಾಗುವ ಹಾರ್ಮೋನುಗಳ ಹತೋಟಿಯಲ್ಲಿವೆ. ಗಂಟಲಿನ ಮುಂಭಾಗದ 
ಪ್ರೊಥೆರಾಸಿಕ್ ಗ್ರಂಥಿ (Prothoracic gland) ಸವಿಸುವ ಎಕ್ ಡೈಸೊನ್ 
( Ecdysone) ರೂಪ ಪರಿವರ್ತನೆಗೆ ( Metamorphosis ) ಬೇಕು. ಈ ಹಾರ್ಮೊ 
ನನ್ನು ರೇಷ್ಮೆ ಹುಳಗಳಿಂದ ಪಡೆಯಲಾಗಿದೆ. ಇದರ ರಾಸಾಯನಿಕ ಸ್ವರೂಪ 
ವಿವರವಾಗಿ ತಿಳಿದಿಲ್ಲ . 
ಸಸ್ಯಗಳಲ್ಲಿನ ಹಾರ್ಮೋನುಗಳು 
ಸಸ್ಯಗಳಲ್ಲಿ ಹಾರ್ಮೋನುಗಳನ್ನು ಫೈಟೊ ಹಾರ್ಮೋನ್ (Phytohormone) 
ಎಂದು ಕರೆಯುತ್ತಾರೆ. ಮೊದಮೊದಲು ಬೆಳವಣಿಗೆಯನ್ನು ಉತ್ತೇಜಿಸುವ 

83 


೧೩೧೪ 

ಪ್ರಬುದ್ಧ ಕರ್ಣಾಟಕ 
ವಸ್ತುಗಳಿಗೆ ಮಾತ್ರ ಈ ಹೆಸರನ್ನು ಕೊಟ್ಟರೂ ಅನಂತರ ಇದೇ ಹೆಸರು ಒಂದೆಡೆ 
ಬಿಡುಗಡೆಯಾಗಿ ಇನ್ನೊಂದು ಜೀವಕೋಶ ಸಮುದಾಯದ ಮೇಲೆ ಪ್ರಭಾವ 
ಬೀರುವ ಎಲ್ಲಾ ವಸ್ತುಗಳಿಗೂ ಬಂತು. 

೧೯ನೆಯ ಶತಮಾನದಲ್ಲಿಯೇ ಎಲೆ ಅಥವಾ ಕಾಂಡ ಬೆಳಕನ್ನು ಅನುಸರಿಸಿ 
ಬಾಗುವುದು ( Phototropism ), ಬೇರು ಗುರುತ್ವವನ್ನು ಅನುಸರಿಸಿ ಬಾಗುವುದು 
( Geotropism ) ಇವೆಲ್ಲದರ ಪರಿಶೀಲನೆ ನಡೆದಿತ್ತು . ಈ ರೀತಿಯ ನಡವಳಿಕೆಗೆ 
ಕಾರಣ ಚಿಗುರಿನ ಅಥವಾ ಬೇರಿನ ಒಂದು ಪಕ್ಕದಲ್ಲಿ ಜೀವಕೋಶ ಇನ್ನೊಂದು 
ಪಕ್ಕದಲ್ಲಿರುವ ಜೀವಕೋಶಗಳಿಗಿಂತ ಹೆಚ್ಚು ಉದ್ದವಾಗುವುದು . ಈ ರೀತಿ 
ಜೀವಕೋಶಗಳನ್ನು ಉದ್ದ ಮಾಡುವ ಕಾರ್ಯವನ್ನು ಪ್ರಚೋದಿಸುವ ವಸ್ತು 
ಗಳನ್ನು ಆನ್ಲೈನ್ (Auxin ) ಎಂದು ಕರೆಯುತ್ತಾರೆ. ಈ ರಸಾಯನ ವಸ್ತುಗಳಲ್ಲಿ 
ಹೆಚ್ಚು ಪರಿಚಯವಾಗಿರುವ ಹಾರ್ಮೋನು ಇಂಡೋಲ್ ಅಸಿಟಿಕ್ ಆಮ್ಲ ( Indole 
acetic acid ). ಈ ವಸ್ತುಗಳಿಗೆ ಈ ರೀತಿಯ ಜೀವಕೋಶಲಂಬನ ಉತ್ತೇಜಕ ಶಕ್ತಿ 
ಯಲ್ಲದೆ ಜೀವಕೋಶ ಬೆಳೆದು ಎರಡಾಗಿ ಸಂತಾನ ವೃದ್ಧಿಯಾಗುವ ಕಾರ್ಯ 
ದಲ್ಲಿಯೂ ಪಾತ್ರ ವಹಿಸುವ ಶಕ್ತಿಯುಂಟು. ಇವು ಸಸ್ಯಗಳ ಶ್ವಾಸೋಚ್ಛಾಸ 
( Respiration ) ಮತ್ತು ಉತ್ಕರ್ಷಕ ಕ್ರಿಯೆಗಳನ್ನು ಉತ್ತೇಜಿಸುವುದರಿಂದ ಮೇಲೆ 
ಹೇಳಿದ ಹಾರ್ಮೋನಿನ ಶಕ್ತಿ ಪಡೆದಿರುತ್ತವೆ ಎಂದು ಹೇಳಲಾಗಿದೆ. ಹೀಗೆಯೇ ಹೂ 
ಬಿಡುವಂತೆ ಮಾಡುವ ಹಾರ್ಮೋನು ಫ್ಲಾರಿಜನ್ಸ್ ( Florigens), ಗಾಯವಾದಾಗ 
ಗಂಟು ಕಟ್ಟಿದ ಚರ್ಮ (Scar tissue) ಬೆಳೆಸುವ ಗಾಯದ ಹಾರ್ಮೋನು 
(Wound Hormone), ಬೂಷ್ಟಿನಿಂದ (Fungus ) ಪ್ರತ್ಯೇಕಿಸಿದ ಗಿಬ್ಬರಿಲಿಕ್ 
ಆಮ್ಮ ಮುಂತಾದುವುಗಳು ಇವೆ. ಆದುದರಿಂದ ಸಸ್ಯಗಳಲ್ಲಿಯೂ ಹಾರ್ಮೋನಿನ 
ಪಾತ್ರ ಪ್ರಾಣಿಗಳಲ್ಲಿ ಇರುವಷ್ಟೆ ಮುಖ್ಯವಾದುದು. 

ಇಷ್ಟೆಲ್ಲಾ ಪರಿಶೋಧನೆ ನಡೆದರೂ ಹಾರ್ಮೋನುಗಳ ಪೂರ್ಣ ರೂಪದ 
ಪರಿಚಯ ಇನ್ನೂ ಆಗಿಲ್ಲ . ಇದನ್ನು ನೋಡಿದರೆ ಮಿದುಳನ್ನು ಮಾನವನಿಗೆ 
ಕೊಟ್ಟು ಕೈ ಸುಟ್ಟುಕೊಂಡ ಪ್ರಕೃತಿ ತನ್ನ ಬತ್ತಳಿಕೆಯಲ್ಲಿನ ಅತಿ ಮುಖ್ಯ ರಹಸ್ಯ 
ಗಳಲ್ಲೊಂದಾದ ಹಾರ್ಮೋನಿನ ರಹಸ್ಯವನ್ನು ಮಾನವನ ಅಧಿಕಾರಕ್ಕೆ ಕೊಡದೆ 
ತಾನೇ ಇರಿಸಿಕೊಳ್ಳಲು ಯತ್ನಿಸುತ್ತಿದ್ದಾಳೆ ಅನ್ನಿಸುತ್ತದೆ. ಆದರೆ ಸದ್ಯಕ್ಕೆ ಇಲ್ಲ. 
ದಿದ್ದರೂ ಮಾನವನ ಬುದ್ದಿಯ ಕಬಂಧ ಬಾಹು ಆ ರಹಸ್ಯವನ್ನೂ ತನ್ನ 
ಹತೋಟಿಗೆ ಒಳಪಡಿಸಿಕೊಳ್ಳದೆ ಬಿಡುವುದಿಲ್ಲ. 


ಡಾ || ಜೆ. ವಿ. ಶಂಕರ್ 
ಬಿ. ಎಸ್. ನರಹರಿರಾನ್ 
ಬಿ. ಎ . ಸತ್ಯನಾರಾಯಣರಾವ್ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 


(Food Science and Technology) 


ಇತಿಹಾಸದ ಆದಿಯಿಂದ ಆಹಾರ ಸಂಗ್ರಹಣೆ ಹಾಗೂ ಸಂಸ್ಕರಿಸುವ ಮೂಲಭೂತ 
ವಿಧಾನಗಳ ಪರಿಚಯ ಮಾನವನಿಗಿದೆ. ಉದಾಹರಣೆಗೆ , ಕ್ರಿ . ಪೂ . ೪೦೦೦ದ 
ವೇಳೆಗೆ ಧಾನ್ಯ ಹಿಟ್ಟು ಮಾಡುವ, ಬ್ರೆಡ್ ತಯಾರಿಸುವ ಮತ್ತು ನಾನಾ ಬಗೆಯ 
ಮಾದಕ ಪಾನೀಯಗಳನ್ನು ತಯಾರಿಸುವ ಕಲೆ ಪ್ರಪಂಚದ ವಿವಿಧ ಕಡೆಗಳಲ್ಲಿ 
ಬಳಕೆಗೆ ಬಂದುವು. ಹೊಗೆಯ ಸಹಾಯದಿಂದ ಮೀನು ಮಾಂಸ, ಸಂರಕ್ಷಣೆ 
ಮತ್ತು ಹಣ್ಣು ತರಕಾರಿಗಳನ್ನು ಸೂರ್ಯನ ಶಾಖದಿಂದ ಒಣಗಿಸಿ ಕೂಡಿಡುವ 
ಬಗೆ ಅನಾದಿಕಾಲದಿಂದ ಇದೇ ರೀತಿ ಜಗತ್ತಿನ ಹಲವು ದೇಶಗಳಲ್ಲಿ ಆಚರಣೆಯಲ್ಲಿದೆ. 


ಚೀನಾದೇಶದ ಜನತೆ ಮೆಡಿಟರೇನಿಯನ್ ನಾಗರಿಕತೆಯ ಉಗಮದಪೂರ್ವದ 
ಕಾಲದಲ್ಲಿಯೇ ಮ್ಯಾಕರೋನಿ ( ಶಾವಿಗೆ ಬಗೆಯ ವಸ್ತುಗಳು) ತಯಾರಿಸುವ ಕಲೆ 
ಯಲ್ಲಿ ನಿಷ್ಣಾತರಾಗಿದ್ದರು. ಭಾರತೀಯರು ಹಾಲಿನಿಂದ ' ಖೋವ' ತಯಾರಿಸುವ 
ವಿಧಾನವನ್ನು ಶತಮಾನಗಳ ಹಿಂದೆಯೇ ಅರಿತಿದ್ದರೆಂದು ತಿಳಿದು ಬರುತ್ತದೆ. 
ಪ್ರಾಚೀನಕಾಲದಿಂದ ಗಿಣ್ಣು ( ಚೀಸ್ ) ತಯಾರಿಕೆಯ ವಿಧಾನ ಪರಿಚಯ 
ವಿದ್ದುದೇನೋನಿಜ ; ಆಧುನಿಕ ಕಾಲದ ಜನತೆಯ ಅಭಿರುಚಿಗನುಗುಣವಾಗಿ ಈ 
ವಿಧಾನ ಬೇರೆ ಕೆಲವು ಸಾಂಪ್ರದಾಯಿಕ ಆಹಾರವಸ್ತುಗಳು ರೂಪುಗೊಳ್ಳುವಂತೆ , 
ಈಗ ಪರಿಷ್ಕೃತ ಹೊಂದಿ ಬಳಕೆಯಲ್ಲಿದೆ. 

ಹುದುಗಿಸುವ ( Fermentation ) ಕಲೆಗೂ ಪ್ರಾಚೀನ ಇತಿಹಾಸವಿದೆ. ಆದರೆ 
ಹದಿನೆಂಟನೆಯ ಶತಮಾನದಲ್ಲಿ ಫಿಷರ್ (Fischer ) ಮತ್ತು ಬುಕ್ ನ‌ ( Buchner) 
ಎಂಬ ವಿಜ್ಞಾನಿಗಳು ನಡೆಸಿದ ಪರಿಶೋಧನೆಗಳ ಫಲವಾಗಿ ಪ್ರಥಮ ಬಾರಿಗೆ 


ဂဂ 

ಪ್ರಬುದ್ಧ ಕರ್ಣಾಟಕ 
ಆಧುನಿಕ ವೈಜ್ಞಾನಿಕ ಹಿನ್ನೆಲೆ ಹುದುಗುವ ಕಲೆಗೆ ದೊರಕಿತು. ಯೀಸ್ಟ್ ಜೀವಿ 
ಯಲ್ಲಿ ಕಿಣ್ವಗಳಿರುವುದನ್ನು ಈ ವಿಜ್ಞಾನಿಗಳು ಪ್ರಥಮ ಬಾರಿಗೆ ಕಂಡುಹಿಡಿದುದ 
ರಿಂದ ಇಂತಹ ಸದವಕಾಶ ಮೂಡಿಬಂದಿತು. 

- ಕುಟ್ಟಣೆ (Pestle & Mortar ), ಹುದುಗಿಸಲು ಬಳಸುವ ಮರದ ಪೀಪಾಯಿ 
ಗಳು, ಕಡಗೋಲು ಮತ್ತು ಎಣ್ಣೆ ತೆಗೆಯುವ ಗಾಣಿ ಸಾಂಪ್ರದಾಯಿಕವಾಗಿ 
ಬೆಳೆದುಬಂದಿರುವ ಕೆಲವು ಪ್ರಮುಖ ಆಹಾರ ಯಂತ್ರೋಪಕರಣಗಳಾಗಿವೆ. 
ಹತ್ತೊಂಬತ್ತನೆಯ ಶತಮಾನದ ಕೈಗಾರಿಕಾ ವಿಪ್ಲವದ ಫಲವಾಗಿ ಭಾರಿ ಪ್ರಮಾಣ 
ದಲ್ಲಿ ಆಹಾರ ಸಂಸ್ಕರಿಸುವ ವಿಧಾನಗಳು ಹಾಗೂ ಯಂತ್ರೋಪಕರಣಗಳು ಬಳಕೆಗೆ 
ಬಂದುವು. ಕ್ರಿ .ಶ. ೧೮೮೦ರಲ್ಲಿ ಉರುಳೆ ಯಂತ್ರಗಳ ( Roller milling) ನೆರವಿ 
ನಿಂದ ಧಾನ್ಯಗಳನ್ನು ಹಿಟ್ಟು ಮಾಡುವ ವಿಧಾನ ಪ್ರಾರಂಭವಾಯಿತು. 

ಹದಿನೆಂಟನೆಯ ಶತಮಾನದಲ್ಲಿಯೇ ಬಿಸಿಗಾಳಿಯ ಸಹಾಯದಿಂದ ಕೆಲವು 
ಆಹಾರವಸ್ತುಗಳನ್ನು ಜಲರಹಿತಮಾಡಿ ಒಣಗಿಸುವ ವಿಧಾನ ಜನ್ಮತಾಳಿತು . 
ಇತ್ತೀಚಿನ ಕೆಲವು ವರ್ಷಗಳಿಂದ ಆಹಾರವಸ್ತುಗಳನ್ನು ಘನೀಕರಣ ( Freezing) 
ಕ್ರಿಯೆಗೊಳಪಡಿಸಿ ಅನಂತರ ಜಲರಹಿತಮಾಡುವ ವಿಧಾನ ಬಳಕೆಗೆ ಬಂದಿದೆ. 
ಡಬ್ಬಿಗಳಲ್ಲಿ ಅಥವಾ ಸೀಸೆಗಳಲ್ಲಿ ಸಂಸ್ಕರಿಸಿದ ಆಹಾರವನ್ನು ಸಂಗ್ರಹಿಸುವ ಬಗೆ 
ಹದಿನೆಂಟನೆಯ ಶತಮಾನದಲ್ಲಿ ಪ್ರಾರಂಭವಾಯಿತು. ಕ್ರಿ . ಶ. ೧೮೭೭ ರಲ್ಲಿ 
ಅರ್ಜಂಟೈನಾ ದೇಶದಿಂದ ಪ್ರಥಮಬಾರಿಗೆ ಮಾಂಸದ ಖಾದ್ಯ ವಸ್ತುಗಳನ್ನು ಡಬ್ಬಿ 
ಗಳಲ್ಲಿ ಈ ರೀತಿ ಸಂಸ್ಕರಿಸಿ ರಫ್ತು ಮಾಡಲಾಯಿತು. 

ಆಳವಾದ ಸಮುದ್ರ ಪ್ರದೇಶಗಳಿಂದ ಅಧಿಕ ಪ್ರಮಾಣದಲ್ಲಿ ಮೀನು 
ಹಿಡಿಯುವ ಕಾರ್ಯಕ್ರಮ ಇತ್ತೀಚಿನ ವರ್ಷಗಳಲ್ಲಿ ಆಚರಣೆಗೆ ಬರುತ್ತಿದೆ. ಇಂತಹ 
ಮೀನನ್ನು ಘನೀಕರಣ ( Freezing) ಕ್ರಿಯೆಗೆ ಒಳಪಡಿಸಿ, ದೀರ್ಘಕಾಲ ಸಂರಕ್ಷಿಸುವ 
ಆಧುನಿಕ ವಿಧಾನ ಬಹುಪಾಲು ಮೀನಿನ ಅಪರಿಮಿತ ಸರಬರಾಜಿನ ಪರಿಸ್ಥಿತಿ 
ಯನ್ನವಲಂಬಿಸಿದೆ. 

ಸಾಂಪ್ರದಾಯಿಕವಾಗಿ ಬೆಳೆದು ಬಂದ, ವೈಜ್ಞಾನಿಕ ಹಿನ್ನೆಲೆಯ ಪರಿಚಯ 
ವಿಲ್ಲದಿರುವ ಆಹಾರ ಸಂಗ್ರಹಣೆ ಹಾಗೂ ಸಂಸ್ಕರಣೆಯ ಪದ್ಧತಿಗಳನ್ನು ಹದಿನೆಂಟು 
ನೆಯ ಹಾಗೂ ಹತ್ತೊಂಬತ್ತನೆಯ ಶತಮಾನದಲ್ಲಿ ಪ್ರಥಮ ಬಾರಿಗೆ ವೈಜ್ಞಾನಿಕ 
ವಿಶ್ಲೇಷಣೆಗೆ ಒಳಪಡಿಸಲಾಯಿತು. ಇವುಗಳಲ್ಲಡಕವಾಗಿರುವ ಮೂಲಭೂತ ತತ್ವ 
ಗಳು, ಅವುಗಳ ಪರಸ್ಪರ ಪ್ರತಿಕ್ರಿಯೆ ಮತ್ತು ಸಾಮೂಹಿಕ ಪ್ರಭಾವಗಳನ್ನು 
ಅಧ್ಯಯನ ಮಾಡಿದಾಗ ನೂತನ ವಿಜ್ಞಾನ ಕ್ಷೇತ್ರವಾದ ಆಹಾರ ವಿಜ್ಞಾನ ಜನ್ಮ 
ತಾಳಿತು. ಅನಂತರ ಕಾಲ ಕಳೆದಂತೆ ಆಹಾರ ವಿಜ್ಞಾನ ಹಾಗೂ ತಂತ್ರಶಾಸ್ತ್ರದ 
ರೂಪುರೇಖೆಗಳು ವಿಶಾಲ ವ್ಯಾಪ್ತಿ ಪಡೆಯುವಂಥ ಪರಿಶೀಲನೆಗಳನ್ನು ವಿಜ್ಞಾನಿಗಳು 
ಮುಂದುವರಿಸಿದರು. ರಸಾಯನಶಾಸ್ತ್ರ , ಜೀವಶಾಸ್ತ್ರ , ಇಂಜಿನಿಯರಿಂಗ್ ಹಾಗೂ 


೧೩೧೭ 
ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 
ಕೈಗಾರಿಕಾ ಸಂಘಟನೆಗೆ ಆವಶ್ಯಕವಾದ ವಿಷಯಗಳ ಆನ್ವೇಷಣೆಗಳನ್ನು ಆಹಾರ 
ಸಂಗ್ರಹಣೆ, ಸಂಸ್ಕರಣೆ ಹಾಗೂ ಬಳಕೆಗಳಿಗೆ ಅನ್ವಯಿಸಿದಾಗ ಆಹಾರ ವಿಜ್ಞಾನ 
ಜನ್ಮ ತಾಳುತ್ತದೆ. ಆಹಾರ ವಿಜ್ಞಾನ ಹಾಗೂ ಆಹಾರ ತಂತ್ರಶಾಸ್ತ್ರ ಪರಸ್ಪರ 
ಪೂರಕ ವಿಷಯಗಳು. ಇವುಗಳ ನಡುವೆ ಅತ್ಯಂತ ನಿಕಟಸಂಬಂಧವಿದೆ. ಅಶ್ವಿನಿ 
ದೇವತೆಗಳಂತಿರುವ ಇವುಗಳನ್ನು ಆಧುನಿಕ ದೃಷ್ಟಿಯಿಂದ ಸಂಪೂರ್ಣವಾಗಿ ಎರಡು 
ನಿರ್ದಿಷ್ಟವಾದ ಸ್ವತಂತ್ರ ಕ್ಷೇತ್ರಗಳೆಂದು ಹೇಳುವುದು ಅಷ್ಟು ಸುಲಭವಲ್ಲ. ಆದುದ 
ರಿಂದ ಇಲ್ಲಿ ಈ ಎರಡು ಕ್ಷೇತ್ರಗಳನ್ನು ಒಂದುಗೂಡಿಸಿ ವಿವರಿಸಲಾಗಿದೆ. 

ಕಳೆದ ಮೂವತ್ತು ವರ್ಷಗಳಿಂದ ಆಹಾರ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದಿರುವ 
ಪರಿಶೋಧನೆಗಳು ಅಪರಿಮಿತ. ಅದರಂತೆಯೇ ಈ ಕ್ಷೇತ್ರದ ವ್ಯಾಪ್ತಿ ಹಾಗೂ ಬಾಹುಳ್ಯ 
ವಿಸ್ತರಿಸುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಮಕ್ಕಳ, ರೋಗಿಗಳ ಮತ್ತು ವೃದ್ಧರ 
ಆಹಾರ ಪದ್ಧತಿಯ ಅಧ್ಯಯನವನ್ನು ಈ ಪೈಕಿ ರೂಪುಗೊಂಡಿರುವ ಆಹಾರ 
ವಿಜ್ಞಾನದ ನೂತನ ಉಪಕ್ಷೇತ್ರವೆಂದು ಈಗ ಪರಿಗಣಿಸಿರುವುದನ್ನು ಹೇಳಬಹುದು. 
ವ್ಯಾಪ್ತಿ ಮತ್ತು ಕಾರ್ಯಕ್ಷೇತ್ರಗಳು | 
ಸಾಕಷ್ಟು ಪ್ರಮಾಣದಲ್ಲಿ ಪುಷ್ಟಿದಾಯಕ, ಸುರಕ್ಷಿತ ಹಾಗೂ ರುಚಿಯಾದ ಆಹಾರ 
ವನ್ನು ಜಗತ್ತಿನ ಜನತೆಗೆ ಸರಬರಾಜು ಮಾಡುವ ಕಾರ್ಯ ಆಹಾರ ವಿಜ್ಞಾನದ 
ಆದ್ಯ ಕರ್ತವ್ಯವಾಗಿದೆ. ತೀವ್ರ ರೀತಿಯ ಕೈಗಾರಿಕಾ ಪ್ರಗತಿಯ ಫಲವಾಗಿ 
ಸಂಪದ್ಭರಿತವಾದ ಹಲವು ಪಾಶ್ಚಾತ್ಯ ದೇಶಗಳ, ಅದರಲ್ಲೂ ಅಮೆರಿಕಾದ 
ಸಂಯುಕ್ತ ಸಂಸ್ಥಾನಗಳ ಜನತೆಯ ಆಹಾರ ಪದ್ದತಿಯಲ್ಲಿ ಗಮನಾರ್ಹ ಬದಲಾವಣೆ 
ಗಳು ಬೆಳಕಿಗೆ ಬಂದಿವೆ. ಕ್ಷಿಪ್ರವಾಗಿ ಅಡುಗೆ ಮಾಡಬಹುದಾದ, ಅಪೇಕ್ಷಿತ ಬಣ್ಣ , 
ಹಿತವಾದ ವಾಸನೆ, ರುಚಿ ಮತ್ತು ಮೃದುತ್ವಗಳಿಂದ ಕೂಡಿರುವ ಆಹಾರ ವಸ್ತು 
ಗಳನ್ನು ಅಲ್ಲಿ ಹೆಚ್ಚು ಹೆಚ್ಚಾಗಿ ಜನಗಳು ಅಪೇಕ್ಷಿಸುತ್ತಾರೆ. ಇಂತಹ ಆಹಾರ 
ವಸ್ತುಗಳ ರುಚಿ ಹಾಗೂ ಸ್ವೀಕಾರಾರ್ಹತೆಯ ಗುಣಲಕ್ಷಣಗಳ ನೂತನ ಮೌಲ್ಯ 
ಗಳು ಅಲ್ಲಿ ರೂಪುಗೊಳ್ಳುತ್ತಿವೆ. 

ನಾಗಾಲೋಟದಿಂದ ಏರುತ್ತಿರುವ ಜನಸಂಖ್ಯೆಗೆ ಸಾಕಷ್ಟು ಪ್ರಮಾಣದಲ್ಲಿ 
ಆಹಾರ ಪೂರೈಕೆ ಮಾಡುವುದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟಗಳ ಬೃಹತ್ 
ಸಮಸ್ಯೆಯಾಗಿದೆ. ಇಂತಹ ದೇಶಗಳಲ್ಲಿ ಆಧುನಿಕ ವೈಜ್ಞಾನಿಕ ವಿಧಾನಗಳನ್ನು 
ಆಹಾರ ಸಂಗ್ರಹಣೆ ಮತ್ತು ಸಂಸ್ಕರಣೆಗೆ ಬಳಸಿ ಅಲ್ಲಿ ದೊರೆಯುವ ಆಹಾರ 
ಪೋಲಾಗದಂತೆ ಕಾಪಾಡಿಡುವುದು ಅತ್ಯಗತ್ಯವಾಗಿದೆ. ತೀವ್ರ ಮಟ್ಟದಪ್ರೋಟೀನ್ 
ಅಭಾವ ಇಂತಹ ದೇಶಗಳ ಜನಗಳ ಆಹಾರದಲ್ಲಿದೆ ; ಅದರಲ್ಲೂ ಪ್ರಾಣಿಜನ್ಯ 
ಪ್ರೋಟೀನ್ ಸರಬರಾಜು ತೀರ ಕೆಳಮಟ್ಟದಲ್ಲಿದೆ. ಈ ಗಭೀರ ಸಮಸ್ಯೆಯನ್ನೆ ದುರಿ 
ಸಲು ಪ್ರೋಟೀನ್‌ವರ್ಗದ ವಸ್ತುಗಳ ನೂತನ ಮೂಲಗಳನ್ನು ಶೋಧನೆ ಮಾಡ 
ಲಾಗುತ್ತಿದೆ. ಸಸ್ಯಮೂಲಪ್ರೊಟೀನ್ ವಸ್ತುಗಳು ಈ ಪೈಕಿ ಪ್ರಮುಖವಾಗಿವೆ , 


೧೩೧೮ 

- ಪ್ರಬುದ್ಧ ಕರ್ಣಾಟಕ 
ಸಸ್ಯ ಅಥವಾ ಪ್ರಾಣಿ ಮತ್ತು ಅವುಗಳ ಉತ್ಪನ್ನಗಳನ್ನು ನಾವು ಆಹಾರವಾಗಿ 
ಬಳಸುತ್ತೇವೆ. ಆಹಾರ ವಿಜ್ಞಾನವನ್ನು ಪರಿಣಾಮಕಾರಿಯಾಗಿ ಮಾನವ 
ಕಲ್ಯಾಣಕ್ಕೆ ಬಳಸಬೇಕಾದರೆ, ಇಂತಹ ಆಹಾರ ವಸ್ತು ಜನ್ಮದಿಂದ ಸೇವನೆಗೆ 
ಸಿದ್ಧವಾಗುವವರೆಗೆ ಎಲ್ಲ ಹಂತಗಳಲ್ಲೂ ಅದರ ವೈಜ್ಞಾನಿಕ ವಿಶ್ಲೇಷಣೆ, ಸಂಸ್ಕರಣೆ , 
ಪೌಷ್ಟಿಕಾಂಶಗಳು, ಹಾಗೂ ಬಳಕೆಯ ಕ್ರಮಗಳ ಮೌಲ್ಯಗಳನ್ನು ನಾವು ಅರಿತಿರ 
ಬೇಕು. ಈ ಕಾರ್ಯಕ್ರಮದಲ್ಲಿ ರಸಾಯನಶಾಸ್ತ್ರ , ಜೀವರಸಾಯನಶಾಸ್ತ್ರ 
( Biochemistry ), ಸೂಕ್ಷಾಣು ಜೀವಿಶಾಸ್ತ್ರ ( Microbiology ), ಇಂಜಿನೀಯ 
ರಿಂಗ್ ಮುಂತಾದ ವೈಜ್ಞಾನಿಕ ಕ್ಷೇತ್ರಗಳ ನೆರವು ಹಾಗೂ ಪರಸ್ಪರ ಹೊಂದಾಣಿಕೆ 
ಬೇಕಾಗುತ್ತದೆ. 

ಆಹಾರ ಧಾನ್ಯಗಳು ಹಾಗೂ ಶೀಘ್ರವಾಗಿ ಕೆಡುವ ಹಣ್ಣು , ತರಕಾರಿ, 
ಮೀನು, ಮಾಂಸ, ಕೋಳಿಮೊಟ್ಟಿ ಮುಂತಾದ ಆಹಾರವಸ್ತುಗಳ ಸಂಗ್ರಹಣೆ 
ಮತ್ತು ಸಂರಕ್ಷಣೆ , ಫಲಸಾರ ಹಾಗೂ ಹುದುಗಿಸಿದ ಪಾನೀಯಗಳು, ಪುಷ್ಟಿದಾಯಕ 
ವಾಗಿ ಅಧಿಕ ಪ್ರಮಾಣದಲ್ಲಿ ಪ್ರೊಟೀನ್ ಪಡೆದಿರುವ ಪೋಷಕ ಆಹಾರವಸ್ತುಗಳ 
ನಿರ್ಮಾಣ ಮತ್ತು ಭವಿಷ್ಯದ ನೂತನ ಆಹಾರವಸ್ತುಗಳ ಶೋಧನೆ - ಇವು 
ಇತ್ತೀಚಿನ ವರ್ಷಗಳಲ್ಲಿ ಆಹಾರ ವಿಜ್ಞಾನ ಪ್ರಮುಖವಾಗಿ ಸೇವೆ ಸಲ್ಲಿಸುತ್ತಿರುವ 
ಕ್ಷೇತ್ರಗಳಾಗಿವೆ. 
ಆಹಾರ ಸಂಸ್ಕರಣೆ ಮತ್ತು ಸಂರಕ್ಷಣೆ 
(Food Processing and Preservation ) 
ಜಗತ್ತಿನ ಹಲವು ರಾಷ್ಟ್ರಗಳು ಇಂದು ಆಹಾರ ಸರಬರಾಜಿನ ವಿಷಯದಲ್ಲಿ ಪರಸ್ಪರಾ 
ವಲಂಬಿಗಳಾಗಿವೆ . ಉತ್ಪಾದನೆಯ ಏರುಪೇರುಗಳು ಮತ್ತು ಜನಸಂಖ್ಯೆಯ 
ಏರುವಿಕೆ ಬಹುಪಾಲು ಇದಕ್ಕೆ ಕಾರಣವಾಗಿದೆ. ಹಿಂದೆಂದೂ ಇಲ್ಲದಷ್ಟು ಬೃಹತ್ 
ಪ್ರಮಾಣದಲ್ಲಿ ಇಂದು ಅನೇಕ ರಾಷ್ಟ್ರಗಳ ನಡುವೆ ಆಹಾರದ ಮಾರಾಟ ನಡೆಯು 
ತಿದೆ. ಈ ದೃಷ್ಟಿಯಿಂದ , ಅಮೆರಿಕಾದ ಸಂಯುಕ್ತ ಸಂಸ್ಥಾನ ಜಗತ್ತಿನಲ್ಲಿ ಆಹಾರ 
ವನ್ನು ಇತರ ರಾಷ್ಟ್ರಗಳಿಗೆ ಅತ್ಯಧಿಕಪ್ರಮಾಣದಲ್ಲಿ ಸರಬರಾಜು ಮಾಡುವ 
ರಾಷ್ಟ್ರಗಳ ಪೈಕಿ ಪ್ರಥಮಸ್ಥಾನ ಗಳಿಸಿದೆ. ಉತ್ಪಾದನೆಯಾದ ದೇಶದಿಂದ ಆಹಾರ 
ಈ ಸಂದರ್ಭದಲ್ಲಿ ಬಹುದೂರ ಪ್ರಯಾಣಮಾಡಿ ಬೇರೊಂದು ದೇಶದ ಜನತೆಯ 
ಬಳಕೆಗೆ ಸಿದ್ಧವಾಗಿರಬೇಕು. ದೂರಸಾಗಾಣಿಕೆ, ವಿವಿಧ ಹವಾಮಾನದ ವೈಪರೀತ್ಯ 
ಗಳು ಹಾಗೂ ದೀರ್ಘಕಾಲದ ಸಂಗ್ರಹಣೆಯ ಪ್ರಭಾವಕ್ಕೆ ಈ ರೀತಿ ಆಹಾರ 
ಒಳಗಾಗಬೇಕಾಗಿದೆ. 

- ಆಹಾರ ವಸ್ತುಗಳನ್ನು ಸೂಕ್ತರೀತಿ ಸಂಸ್ಕರಿಸಿದರೆ ಅವು ಹೆಚ್ಚು ಕಾಲ 
ಸುರಕ್ಷಿತವಾಗಿರಬಲ್ಲವು, ಇಲ್ಲದಿದ್ದಲ್ಲಿ ಅವು ಕಂದುಬಣ್ಣ ಪಡೆದು ಸೇವನೆಗೆ 


೧೩೧೯ 
ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 
ಅನರ್ಹವಾಗುತ್ತವೆ. ಎಣ್ಣೆ , ತುಪ್ಪಗಳಿಂದ ಬೇಯಿಸಿದ ಅಥವಾ ಕರಿದ ಆಹಾರ 
ವಸ್ತುಗಳು , ಬ್ರೆಡ್ ಮತ್ತು ಆ ಬಗೆಯ ಖಾದ್ಯ ಪದಾರ್ಥಗಳು ಕೆಲ ಕಾಲದನಂತರ 
ಗಮಟುವಾಸನೆ ಹೊರಸೂಸುತ್ತವೆ ; ಹಣ್ಣಿನಿಂದ ಸಂಸ್ಕರಿಸಿದ ವಸ್ತುಗಳಾದರೋ 
ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇದೇರೀತಿ ಹಲವಾರು ಖಾದ್ಯ ವಸ್ತುಗಳು ಅಹಿತ 
ಬದಲಾವಣೆಗೆ ಒಳಗಾಗುತ್ತವೆ. ವಿಟಮಿನ್‌ಗಳು ಹಾಗೂ ಅಮೈನೊ ಆಮ್ಲು ಗಳು 
ನಷ್ಟವಾಗುವುದರಿಂದ ಆಹಾರದ ಪೌಷ್ಟಿಕಾಂಶಗಳ ಗುಣಲಕ್ಷಣಗಳಿಗೆ ಧಕ್ಕೆ 
ಬರುತ್ತದೆ. ಸೂಕ್ತ ರೀತಿ ಆಧುನಿಕ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು 
ಇಂತಹ ಆಹಾರವಸ್ತುಗಳ ಸಂಗ್ರಹಣೆ ಹಾಗೂ ಸಂಸ್ಕರಣೆ ಮಾಡಲು ಈಗ 
ಸಾಧ್ಯವಾಗಿದೆ. ಕೆಲವುವೇಳೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದ ವಿಧಾನಗಳನ್ನು 
ಸುಧಾರಿಸಿ ಸೂಕ್ತರೀತಿ ಅಳವಡಿಸಿಕೊಳ್ಳುವ ಪದ್ಧತಿಯೂ ಆಚರಣೆಯಲ್ಲಿದೆ. 

ನಿರ್ದಿಷ್ಟ ಕಾಲದಲ್ಲಿ ಅಧಿಕಪ್ರಮಾಣದಲ್ಲಿ ದೊರೆಯುವ ಹಣ್ಣು ತರಕಾರಿ 
ಗಳನ್ನು ಸೂಕ್ತರೀತಿ ಸಂಸ್ಕರಿಸಿ ಹೆಚ್ಚು ಕಾಲ ಸಂರಕ್ಷಿಸಬಹುದು. ಇಂತಹ 
ಸಂದರ್ಭದಲ್ಲಿ ಆಹಾರ ವಸ್ತುವಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶಮಾಡಿ, 
ಅದರಲ್ಲಿನ ಕಿಣ್ವಗಳನ್ನು ನಿಸ್ಸತ್ವಗೊಳಿಸಲು ಶಾಖದ ಬಳಕೆ ಅಗತ್ಯವಾಗಿದೆ. 
ಹಣ್ಣು ತರಕಾರಿಗಳನ್ನು ಉಪ್ಪು, ಸಕ್ಕರೆ ಮತ್ತು ಆನ್ನು ಗಳು ಹಾಗೂ ಕೆಲವು 
ನಿರ್ದಿಷ್ಟ ರಾಸಾಯನಿಕ ವಸ್ತುಗಳ ನೆರವಿನಿಂದ ಹಣ್ಣಿನರಸ, ರಸಾಯನ, 
ಸಿಹಿ ಹಳಕುಗಳು (ಕ್ಯಾ೦ಡಿ), ಉಪ್ಪಿನಕಾಯಿಯಂತಹ ಆಕರ್ಷಕ ಹಾಗೂ ರುಚಿ 
ಯಾಗಿರುವ ಉತ್ಪನ್ನಗಳನ್ನು ತಯಾರಿಸಿ ದೀರ್ಘಕಾಲ ಸಂಗ್ರಹಣೆ ಮಾಡಬಹುದು. 
ಮೀನು ಮತ್ತು ಮಾಂಸವನ್ನು ಸಹ ಕೆಲವುವೇಳೆ ಇದೇರೀತಿ ಡಬ್ಬಿಗಳಲ್ಲಿ ಹದಮಾಡಿ 
ಸಂಗ್ರಹಿಸಿಡಲು ಸಾಧ್ಯವಿದೆ. ಯಂತ್ರಗಳ ನೆರವಿನಿಂದ ಇಂತಹ ವಿಧಾನಗಳನ್ನು 
ಕಾರ್ಯಗತಮಾಡಲು ಇತ್ತೀಚಿನ ವರ್ಷಗಳಲ್ಲಿ ಸಾಧ್ಯವಾಗಿದೆ. ಡಬ್ಬಿಗಳಲ್ಲಿ 
ಅಥವಾ ಸೀಸೆಗಳಲ್ಲಿ ಸಂಸ್ಕರಿಸಿದ ಆಹಾರಸಂಗ್ರಹಣೆ , ಶೀತಾಗಾರಗಳ ಬಳಕೆ , 
ರಾಸಾಯನಿಕ ವಸ್ತುಗಳಿಂದ ಆಹಾರ ಸಂಸ್ಕರಿಸುವುದು , ಆಹಾರವನ್ನು ಜಲರಹಿತ 
ನಾಗಿ ಮಾಡಿ ಒಣಗಿಸಿಡುವುದು - ಇವು ಆಧುನಿಕ ಆಹಾರ ಸಂಸ್ಕರಣೆಯ ಪ್ರಮುಖ 
ಬೆಳವಣಿಗೆಗಳಾಗಿವೆ. 

ಕ್ಯಾನಿಂಗ್ : ನಿಕೊಲಾಸ್ ಅಪ್ಪೆರ್ತ್ ( Nicholas Appert ) ಎಂಬಾತ 
ಕ್ರಿ . ಶ. ೧೮೧೦ರಲ್ಲಿ ಪ್ರಥಮಬಾರಿಗೆ ಡಬ್ಬಿಗಳಲ್ಲಿ ಆಹಾರವನ್ನು ಸಂಸ್ಕರಿಸಿ 
ಕೂಡಿಡುವ ವಿಧಾನವನ್ನು ಕಂಡುಹಿಡಿದನು. ಈಗಾಗಲೇ ವಿಶ್ವದಾದ್ಯಂತ ವ್ಯಾಪಕ 
ವಾಗಿ ಬಳಕೆಯಲ್ಲಿರುವ ಜನಪ್ರಿಯ ಆಹಾರ ಸಂಸ್ಕರಣೆಯ ವಿಧಾನವಾಗಿ ಇದು 
ಖ್ಯಾತಿ ಪಡೆದಿದೆ. 

ಭಾರಿಪ್ರಮಾಣದಲ್ಲಿ ಈಗ ವಿಶ್ವದ ಹಲವೆಡೆ ಲೋಹದ ಡಬ್ಬಿಗಳನ್ನು ಈ 
ಕಾರ್ಯಕ್ಕೆ ಬಳಸಲಾಗುತ್ತಿದೆ. ತವರ ( Tin ) ದಿಂದ ತಯಾರಿಸಿದ ಅಥವಾ ಉಕ್ಕಿನ 


೧೩೨೦ 

ಪ್ರಬುದ್ಧ ಕರ್ಣಾಟಕ 
ಮೇಲೆ ತವರದ ಲೇಪವುಳ್ಳ ಡಬ್ಬಿಗಳು ಈ ಕಾರ್ಯಕ್ಕೆ ಹೆಚ್ಚು ಬಳಕೆಯಲ್ಲಿವೆ . 
ಇಂತಹ ಡಬ್ಬಿಗಳ ಒಳಭಾಗ ತುಕ್ಕು ಹಿಡಿಯದಂತೆ ಮಾಡುವ ನಿರೋಧ ಕ್ರಮ 
ವೊಂದಿದೆ. ಸಂಸ್ಕರಿಸಿದ ಆಹಾರವನ್ನು ಡಬ್ಬಿಯಲ್ಲಿ ತುಂಬಿ ಶಾಖದ ನೆರವಿನಿಂದ 
ಒಳಗಿರುವ ಗಾಳಿ ಹೊರದೂಡಿ ಈ ರೀತಿ ಮಾಡಬಹುದು. ಡಬ್ಬಿಗಳ ಒಳಪದರಗಳಿಗೆ 
ಗಂಧಕ ಅಥವಾ ಆನ್ನು ನಿರೋಧಿಸುವ ಲೇಪವೊಂದನ್ನು ಕೊಟ್ಟರೆ ಹಲವು ಬಗೆಯ 
ಆಹಾರವಸ್ತುಗಳನ್ನು ಸುಲಭವಾಗಿ ಕೆಡದಂತೆ ಸಂಗ್ರಹಿಸಬಹುದು. 

ಹಣ್ಣು ಮತ್ತು ತರಕಾರಿಗಳನ್ನು ರಕ್ಷಿಸಲು ಹೊಸವಿಧಾನಗಳು ಆಚರಣೆಗೆ 
ಬರುತ್ತಿವೆ. ಗಂಧಕದ ಡೈ ಆಕ್ಸೆಡ್ ಅಥವಾ ಬೆಂಜೋಯಿಕ್ ಆಮ್ಲ (Benzoic 
acid ) ವನ್ನು ನಿಯತ ಪ್ರಮಾಣದಲ್ಲಿ ಬೆರೆಸಿ ಹಣ್ಣಿನರಸವನ್ನು ಹೆಚ್ಚು ಕಾಲ ರಕ್ಷಿಸ 
ಬಹುದು. ಶಾಖದ ನೆರವಿನಿಂದಲೂ ಈ ರೀತಿ ಮಾಡಬಹುದು. ಬೇರೆಬೇರೆ ದೇಶ 
ಗಳಲ್ಲಿ ಇಂತಹ ಹಲವಾರು ಬಗೆಯ ರಕ್ಷಣಾ ರಾಸಾಯನಿಕ ವಸ್ತುಗಳ ( Chemical 
Preservatives ) ನ್ನು ಬಳಸುತ್ತಾರೆ. ಇವುಗಳ ಉಪಯೋಗ ಸಹ ಕಾನೂನಿಗೆ 
ಒಳಪಟ್ಟಿದೆ. ಹಣ್ಣಿನರಸಗಳನ್ನು ಕೆಡಿಸುವ ಸೂಕ್ಷ್ಮಜೀವಿಗಳನ್ನು ನಾಶಮಾಡುವುದು 
ಅಥವಾ ನಿಸ್ಸತ್ವಗೊಳಿಸುವುದೇ ಈ ರಕ್ಷಣಾವಸ್ತುಗಳ ಗುರಿಯಾಗಿದೆ. 

ತರಕಾರಿ, ಮೀನು, ಮಾಂಸ ಇವುಗಳನ್ನು ಡಬ್ಬಿಗಳಲ್ಲಿಟ್ಟು ಶಾಖದಿಂದ ಒಳ 
ಗಿರುವ ವಾಯುವನ್ನು ಹೊರದೂಡಿ, ಮುಚ್ಚಳ ಮುಚ್ಚಿ , ಒತ್ತಡದ ವಾತಾವರಣದಲ್ಲಿ 
ಆಧಿಕ ಉಷ್ಣಾಂಶ ಹಾಗೂ ಗೊತ್ತಾದ ಕಾಲದವರೆಗೆ ಹದಮಾಡಿದರೆ ಸೂಕ್ಷ್ಮಜೀವಿ 
ಗಳು ಅಥವಾ ಅವುಗಳ ಬೀಜಕಣಗಳು (Spores ) ನಾಶವಾಗುತ್ತವೆ. ಆದರೆ ಈ 
ರೀತಿ ಮಾಡಿದಾಗ ಅಧಿಕ ಉಷ್ಣದ ಪ್ರಭಾವದಿಂದ ಆಹಾರದ ರುಚಿ ಮತ್ತು ಬಣ್ಣ 
ಸಹ ಬದಲಿಸಬಹುದು. ಇದನ್ನು ತಡೆಗಟ್ಟಲು ಹೆಚ್ಚಿನ ಉಷ್ಣಾಂಶ ಮತ್ತು ಅತಿ 
ಪ್ರಕಾಲ ( high temperature and short time) ಈ ಕಾರ್ಯ ಕ್ಕೆ ಬಳಸುವ 
ವಿಧಾನವೊಂದನ್ನು ಫ್ರಾನ್ಸ್ ದೇಶದಲ್ಲಿ ಈಗ ಬಳಸಲಾಗುತ್ತಿದೆ. ಡಬ್ಬಿಗಳಲ್ಲಿರುವ 
ಆಹಾರ ವಸ್ತುಗಳನ್ನು ನೇರವಾಗಿ ಉರಿ ಬಳಿ ಕೊಂಡೊಯ್ದು ಅತಿ ಹೆಚ್ಚಿನ 
ಉಷ್ಣತೆಯನ್ನು ಅತಿ ಕ್ಷಿಪ್ರ ಕಾಲ ಒದಗಿಸಿ ಹದಮಾಡಲಾಗುತ್ತದೆ. ಇದರ 
ಪರಿಣಾಮವಾಗಿ ಆಹಾರದ ವಾಸನೆ, ಬಣ್ಣ ಮತ್ತು ಪೌಷ್ಟಿಕಾಂಶಗಳಿಗೆ ಹಾನಿ 
ಯಾಗುವುದಿಲ್ಲ . 

ಆಂಟಿಬಯೋಟಿಕ್ಸ್ ( Antibiotics ) ವರ್ಗದ ಕೆಲವು ರಾಸಾಯನಿಕ ವಸ್ತು 
ಗಳನ್ನು ಬಳಸಿ ಕಡಮೆ ಉಷ್ಣಾಂಶದಲ್ಲಿ ಮಾಂಸ, ತರಕಾರಿ ಮುಂತಾದ ಆಹಾರ 
ವಸ್ತುಗಳನ್ನು ಡಬ್ಬಿಗಳಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸುವ ವಿಧಾನ ಬಳಕೆಗೆ ಬರುತ್ತಿದೆ. 

ಶೀತೀಕರಣ ( Refrigeration ) : ಶೀಘ್ರವಾಗಿ ಕೆಡುವ ಹಣ್ಣು ತರಕಾರಿ 
ಗಳು, ಮೀನು, ಮಾಂಸ , ಕುಕ್ಕುಟವರ್ಗದಉತ್ಪನ್ನಗಳು (Poultry products ), 
ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಶೀತಿಕರಣ ಕ್ರಿಯೆಯ ನೆರವಿನಿಂದ ದೀರ್ಘ 


೧೩೨೧ 
ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 
ಕಾಲ ಸಂಗ್ರಹಿಸಿಡಲು ಸಾಧ್ಯವಿದೆ. ಶೀತಾಗಾರಗಳು ( Cold Stores / Rooms), 
ಶೀತಕಗಳು ( Refrigerators), ಶೀತೀಕರಣ ವ್ಯವಸ್ಥೆಯಿರುವ ರೈಲ್ವೆ ವ್ಯಾಗನ್‌ಗಳು , 
ಟ್ರಕ್‌ಗಳು ಮತ್ತು ಹಡಗಿನ ಸಂಗ್ರಹ ಕೊಠಡಿಗಳು - ಇವು ಪ್ರಧಾನವಾಗಿ ಈ 
ವ್ಯವಸ್ಥೆ ಯಿಂದ ಭಾರಿ ಪ್ರಮಾಣದಲ್ಲಿ ಇಂತಹ ವಸ್ತುಗಳ ಸಂಗ್ರಹಣೆ ಹಾಗೂ 
ಸಾಗಾಣಿಕೆಗೆ ದಾರಿಮಾಡಿಕೊಟ್ಟಿವೆ. ಶೀತೀಕರಣಕ್ರಿಯೆ ಪ್ರಥಮವಾಗಿ ಮೀನಿನ 
ಸಂಗ್ರಹಣೆಗಾಗಿ ಬಳಕೆಗೆ ಬಂದಿತು. ಆಳವಾದ ಸಮುದ್ರದಿಂದ ಸಂಗ್ರಹಿಸಿದ 
ಮೀನುಗಳನ್ನು ಕತ್ತರಿಸಿ, ಮಂಜುಗಡ್ಡೆಯಿಂದ ಅವನ್ನು ಆವರಿಸಿ ಹಡಗುಗಳಲ್ಲಿ 
ಸಂಗ್ರಹಿಸಿಡುವ ಕಾರ್ಯ ನಡೆಯುತ್ತಿದೆ. ಸಣ್ಣ ಸಣ್ಣ ಮೀನುಗಳನ್ನು ಕತ್ತರಿ 
ಸದೇ ಹಾಗೆ ಸಂಗ್ರಹಿಸುವುದೂ ಆಚರಣೆಯಲ್ಲಿದೆ. ಸೀಗಡಿ ಮೀನು (Shrimps) 
ಗಳನ್ನು ಆಯ್ದು , ತಲೆ ಕತ್ತರಿಸಿ, ಚೆನ್ನಾಗಿ ನೀರಿನಲ್ಲಿ ತೊಳೆದು, ಈರೀತಿ ಮಾಡ 
ಬಹುದು, ಸಂಸ್ಕರಿಸಲು ಅಥವಾ ಮಾರಾಟ ಮಾಡುವ ಮುನ್ನ ಮೀನುಗಳನ್ನು 
೩೫°F ಉಷ್ಣತೆಯಿರುವ ಕೊಠಡಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ. 

ಮಾಂಸದ ಸಂಗ್ರಹಣೆ ಹಾಗೂ ಸಾಗಾಣಿಕೆಗೆ ಮಂಜುಗಡ್ಡೆ ನೆರವು ಅಗತ್ಯ 
ವಾಗಿದೆ. ಏಕೆಂದರೆ ಮಾಂಸದ ಉಷ್ಣತೆಯನ್ನು ತ್ವರಿತವಾಗಿ ಕಡಮೆಮಾಡದಿದ್ದಲ್ಲಿ 
ಅದರ ತೂಕ ಹಾಗೂ ಗುಣ ಲಕ್ಷಣಗಳಿಗೆ ಧಕ್ಕೆ ಬರುತ್ತದೆ. ೩೨- ೩೪°F ಉಷ್ಣತೆ 
ಮತ್ತು ಶೇಕಡ ೯೦ - ೯೫ ತೇವಾಂಶವಿರುವೆಡೆ ಮಾಂಸವನ್ನು ಸಂಗ್ರಹಿಸಿದಲ್ಲಿ ಶೀಘ್ರ 
ವಾಗಿ ಮಾರುಕಟ್ಟೆಗೆ ಕಳುಹಿಸಬೇಕು. ಇಂತಹ ಮಾಂಸವನ್ನು ಹೆಚ್ಚು ದಿವಸಗಳು 
ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕಿಡುವುದು ಸಾಧ್ಯವಿಲ್ಲ. ಈರೀತಿ ಪರಿಸ್ಥಿತಿ ಸುಧಾರಿ 
ಸಲು ಮಾಂಸವನ್ನು ೧°F ಶೈತ್ಯದಲ್ಲಿ ಘನೀಕರಣ ಕ್ರಿಯೆಗೆ ಒಳಪಡಿಸಬೇಕಾಗು 
ತದೆ. ಶೀತಕಗಳಲ್ಲಿ ಅಥವಾ ಆ ವ್ಯವಸ್ಥೆಯಿರುವೆಡೆ ಮಾಂಸ ಸಂಗ್ರಹಿಸಲು ಅಲ್ಲಿ 
ರುವ ತೇವಾಂಶವನ್ನು ಹತೋಟಿಯಲ್ಲಿಡಬೇಕಾಗಿದೆ. ಇಲ್ಲವಾದರೆ ತೇವಾಂಶ 
ಹೆಚ್ಚಾಗಿರುವ ವಾತಾವರಣದಲ್ಲಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಯಾಗಿ ಅಂತಹ 
ಮಾಂಸ ಬಳಕೆಗೆ ಅನುಪಯೋಗಿಯಾಗಬಹುದು. 

ಹಣ್ಣು ತರಕಾರಿಗಳನ್ನು ದೀರ್ಘಕಾಲ ಕಾಪಾಡಲು ಶೀತೀಕರಣ ಕ್ರಿಯೆ 
ಬಳಸುವಾಗ ನಿಯತಮಟ್ಟದ ಉಷ್ಣತೆ ಹಾಗೂ ತೇವಾಂಶವಿರುವಂತೆ ವ್ಯವಸ್ಥೆ 
ಯಿರಬೇಕು. ಪ್ರತಿಯೊಂದು ಇಂತಹ ವಸ್ತುವಿಗೂ ಪ್ರತ್ಯೇಕ ಹಾಗೂ ವಿಶಿಷ್ಟವಾದ 
ನಿಯಮಗಳಿವೆ. ಹಣ್ಣು ತರಕಾರಿಗಳ ಪೌಷ್ಟಿಕಾಂಶ, ರುಚಿ ಹಾಗೂ ವ್ಯಾಪಾರೀ 
ದರ್ಜೆ ಕಡಮೆಯಾಗದಂತೆ, ಸೂಕ್ಷ್ಮಜೀವಿಗಳು ಇವುಗಳಲ್ಲಿ ಮನೆಮಾಡಿ ಬೆಳೆಯ 
ದಂತೆ, ಸೂಕ್ತರೀತಿಯ ವ್ಯವಸ್ಥೆಯನ್ನು ಇಂತಹ ಸಂದರ್ಭದಲ್ಲಿ ಗೊತ್ತು ಮಾಡು 
ವುದು ಅತ್ಯಗತ್ಯವಾಗಿದೆ. ಬಾಳೆಹಣ್ಣು , ಸೇಬು, ಕಿತ್ತಳೆ ಹಣ್ಣುಗಳು ಹಾಗೂ 
ಆಲೂಗೆಡ್ಡೆಯನ್ನು ಭಾರಿಪ್ರಮಾಣದಲ್ಲಿ ಈ ವಿಧಾನದಿಂದ ಸಂಗ್ರಹಿಸಲಾಗುತ್ತಿದೆ. 

ಕುಕ್ಕುಟವರ್ಗದ ಉತ್ಪನ್ನಗಳನ್ನು ಮಂಜುಗಡ್ಡೆಯ ಆವರಣದಲ್ಲಿರುವಂತೆ 


೧೩೨೨ 

ಪ್ರಬುದ್ಧ ಕರ್ಣಾಟಕ 
ಶೀತಕಗಳಲ್ಲಿ ಸಂಗ್ರಹಿಸಿದಾಗ ಒಂದುವಾರಕ್ಕೂ ಹೆಚ್ಚು ಕಾಲ ಅವುಗಳು ಸುರಕ್ಷಿತ 
ವಾಗಿರುತ್ತವೆ. ಇವು ಸೂಕ್ಷ್ಮಜೀವಿಗಳ ಉಪಟಳಕ್ಕೆ ಅನಂತರ ಒಳಗಾಗುವ 
ಸಂಭವವುಂಟು. ಆದುದರಿಂದ ನೀರು ಮಂಜುಗಡ್ಡೆಯಾಗುವ ಶೈತ್ಯದಲ್ಲಿ ತ್ವರಿತ 
ರೀತಿ ಘನೀಕೃತ ಕ್ರಿಯೆಗೆ ಇವುಗಳನ್ನು ಒಳಪಡಿಸಿದಾಗ ದೀರ್ಘಕಾಲ ಸುರಕ್ಷಿತ 
ವಾಗಿರುತ್ತವೆ. ಅಮೆರಿಕಾದೇಶದಲ್ಲಿ ಇಂತಹವಸ್ತುಗಳನ್ನು ಪ್ಯಾಕ್ ಮಾಡಿ ಭಾರಿ 
ಪ್ರಮಾಣದಲ್ಲಿ ಮಾರಾಟಮಾಡಲಾಗುತ್ತಿದೆ. 

ಕೋಳಿಮೊಟ್ಟೆಗಳನ್ನು ೨೯ - ೩೦°F ಉಷ್ಣತೆಯಲ್ಲಿ ಸಂರಕ್ಷಿಸಬಹುದು. ಆದರೆ 
ತೇವಸಂಗ್ರಹಣೆ ಮತ್ತು ಅದರಿಂದಾಗುವ ಬೂಷ್ಟು ಗಳ ಬೆಳವಣಿಗೆ ತಪ್ಪಿಸಲು 
೫೦ -೬೦°F ಉಷ್ಣತೆ ಹಾಗೂ ಶೇಕಡ ೭೦ - ೮೦ ತೇವಾಂಶವಿರುವೆಡೆ ಸಂಗ್ರಹಿಸ 
ಬಹುದು. ಕೆಲವುವೇಳೆ ಕೋಳಿಮೊಟ್ಟೆಗಳನ್ನು ತಂಪುಮಾಡಲು ಇಂತಹ 
ವಾತಾವರಣದ ನೆರವು ಬೇಕಾಗುತ್ತದೆ. 

ಹಾಲನ್ನು ೩೮°F ಉಷ್ಣತೆಯಿರುವಂತೆ ತಂಪುಮಾಡುವ ಪದ್ಧತಿ ಈಗ ಬಳಕೆ 
ಯಲ್ಲಿದೆ. ಶೀತೀಕರಣ ವ್ಯವಸ್ಥೆಯಿರುವ ಡಬ್ಬಗಳಲ್ಲಿ ಅಥವಾ ಬ್ಯಾಂಕ್ ( Tank ) 
ಗಳಲ್ಲಿ ಹಾಲನ್ನು ಸಂಸ್ಕರಿಸುವ ಯಂತ್ರಗಳಿಗೆ ಒಯ್ಯಬಹುದು. ಅನಂತರ 
ಹಾಲನ್ನು ಚೆನ್ನಾಗಿ ಕುದಿಸಿ, ತಂಪುಮಾಡಿ, ಸೀಸೆಗಳಲ್ಲಿ ಅಥವಾ ವಿಶೇಷ ಬಗೆಯ 
ಸಾಧನಗಳಲ್ಲಿ ತುಂಬಬಹುದು. ಸರಬರಾಜು ಪೂರ್ಣವಾಗುವವರೆಗೆ ಇಂತಹ 
ಹಾಲನ್ನು ೩೦ - ೪೦°F ಉಷ್ಣತೆಯಿರುವ ಕೊಠಡಿಗಳಲ್ಲಿ ಕೂಡಿಡಲಾಗುತ್ತದೆ. 
ಬೆಣ್ಣೆ ತಯಾರಿಕೆ, ಗಿಣ್ಣು ( ಚೀಸ್) ಹದಮಾಡುವುದು ಹಾಗೂ ಮಂಜುಗಡ್ಡೆ 
ಯನ್ನು ಉತ್ಪಾದನೆಮಾಡಲು ಶೀತೀಕರಣ ಕ್ರಿಯೆಯ ನೆರವು ಬೇಕಾಗುತ್ತದೆ. 
ಮೇಣ ದ್ರವಗಳಿಂದ ಹಣ್ಣು ತರಕಾರಿಗಳ ಸಂರಕ್ಷಣೆ 
ಪ್ಯಾರಾಫಿನ್ ಅಥವಾ ಸಸ್ಯಮೂಲ ಮೇಣಗಳ ನೆರವಿನಿಂದ, ಶೀತೀಕರಣ 
ವ್ಯವಸ್ಥೆಯ ನೆರವಿಲ್ಲದೇ ಹಣ್ಣು ತರಕಾರಿಗಳನ್ನು ಹೆಚ್ಚು ಕಾಲ ಸುರಕ್ಷಿತವಾಗಿಡ 
ಬಹುದು. ಭಾರತದಲ್ಲಿ ಹೆಚ್ಚಿನಪ್ರಮಾಣದಲ್ಲಿ ದೊರೆಯುವ ಕಬ್ಬಿನಮೇಣದಿಂದ 
ಅಥವಾ ಅದರೊಡನೆ ಬೇರೆ ಇತರ ಮೇಣಗಳನ್ನು ಮಿಶ್ರಮಾಡಿ ಇಂತಹ ಮೇಣ 
ದ್ರವ ತಯಾರಿಸಬಹುದು. ಬೂಷ್ಟುಗಳ ಹಾನಿ ತಪ್ಪಿಸಲು ಬೂಷ್ಟು ನಾಶಕ 
ರಾಸಾಯನಿಕ ವಸ್ತುಗಳನ್ನು ಇಂತಹ ದ್ರವಗಳೊಡನೆ ಸೇರಿಸಬಹುದು. ಸರಳ 
ವಾಗಿರುವ ಈ ವಿಧಾನಕ್ಕೆ ಹೆಚ್ಚು ವೆಚ್ಚ ತಗಲುವುದಿಲ್ಲ. ಇದನ್ನು ಲಾಭದಾಯಕ 
ವಾಗಿ ಹಣ್ಣು ತರಕಾರಿಗಳನ್ನು ಬೆಳೆಯುವ ಪ್ರದೇಶಗಳಲ್ಲಿ ಬಳಸಿಕೊಳ್ಳಬಹುದು. 

ಸಸ್ಯಗಳ ಬೆಳವಣಿಗೆಯನ್ನು ಹತೋಟಿಯಲ್ಲಿಡುವ ಕೆಲವು ನಿರ್ದಿಷ್ಟ 
ರಾಸಾಯನಿಕ ವಸ್ತುಗಳಿವೆ. ಕಟಾವಿಗೆ ಮುನ್ನ ಅಥವಾ ಅನಂತರ ಇವುಗಳನ್ನು 
ಹಣ್ಣು ತರಕಾರಿಗಳ ಮೇಲೆ ಸಿಂಪಡಿಸಿದಾಗ ಹೆಚ್ಚು ಕಾಲ ಅವು ಸುರಕ್ಷಿತವಾಗಿರು 
ಇವೆ. 


ರಾಸಾಯನಿಕವನಕ್ಕೆ 
ಹೆಚ್ಚು ವೆಚ್ಛರ್ತಪ್ರದೇಶಗಳ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 


ගල 


ಕೋಳಿಮೊಟ್ಟೆಗಳನ್ನು ಬೂಷ್ಟು ನಾಶಕ ರಾಸಾಯನಿಕ ವಸ್ತುಗಳನ್ನೊಳ 
ಗೊಂಡಿರುವ ಲೇಪಗಳ ನೆರವಿನಿಂದ ಹೆಚ್ಚು ಕಾಲ ಮನೆಮಟ್ಟದಲ್ಲಿ ಶೀತೀಕರಣ 
ವ್ಯವಸ್ಥೆಯ ನೆರವಿಲ್ಲದೆ ಕೆಡದಂತೆ ಕಾಪಾಡಬಹುದು. 


ಜಲಾಂಶ ತೆಗದು ಒಣಗಿಸುವಿಕೆ 
( Dehydration ) 
ಕ್ಷಿಪ್ರವಾಗಿ ಕೆಡದ ಆಹಾರವಸ್ತುಗಳನ್ನು ಒಣಗಿಸಿ ಎಂದರೆ ಅವುಗಳಲ್ಲಿರುವ ತೇವಾಂಶ 
ವನ್ನು ಬಹುಭಾಗ ಹೊರದೂಡಿ ಹೆಚ್ಚು ಕಾಲ ರಕ್ಷಿಸುವುದು ಪುರಾತನ ಕಲೆ 
ಯಾಗಿದೆ. ಸರಳರೀತಿಯ ಬಳಕೆ , ಸಂಗ್ರಹಣೆ ಮತ್ತು ಸಾಗಾಣಿಕೆಗೆಉತ್ಪನ್ನಗಳನ್ನು 
ಅನುಕೂಲಮಾಡಿಕೊಡುವ ಸೌಲಭ್ಯ ಈ ವಿಧಾನಕ್ಕಿದೆ. 

ಆಹಾರ ವಸ್ತುವಿನತೂಕ ಹಾಗೂ ಗಾತ್ರವು ಗಮನಾರ್ಹ ರೀತಿಯಲ್ಲಿ ಇದರಿಂದ 
ಕಡಿಮೆಯಾಗುತ್ತದೆ. ಆದರೆ ಪೌಷ್ಟಿಕಾಂಶಗಳು ಮತ್ತು ಆಹಾರದ ಸ್ವೀಕಾರಾರ್ಹತೆ 
ಮಾತ್ರ ಇದರಿಂದ ಗಮನಾರ್ಹ ರೀತಿ ಕಡಿಮೆಯಾಗುವುದಿಲ್ಲ. ಈ ಕಾರ್ಯಕ್ರಮ , 
ಎಂದರೆ ಒಣಗಿಸುವ ಕಾರ್ಯ ಫಲಪ್ರದವಾಗಬೇಕಾದರೆ , ಆಹಾರ ವಸ್ತುವನ್ನು 
ಸೂಕ್ತರೀತಿ, ಹಲವು ನಿಯಮಗಳನ್ನ ನುಸರಿಸಿ ಹದಮಾಡಬೇಕು. ಯಾವಾಗಲೂ 
ಉತ್ತಮ ದರ್ಜೆಯ ವಸ್ತುಗಳನ್ನು ಮಾತ್ರ ಈ ಕಾರ್ಯಕ್ಕೆ ಉಪಯೋಗಿಸಬೇಕು' 
ನೀರಿನಲ್ಲಿ ಹಣ್ಣು ಅಥವಾ ತರಕಾರಿಯನ್ನು ಚೆನ್ನಾಗಿ ತೊಳೆದು , ಅವಶ್ಯವಿದ್ದರೆ 
ಸಿಪ್ಪೆ ತೆಗೆದು, ಸಣ್ಣ ಚೂರುಗಳಾಗಿಮಾಡಿ, ಕುದಿಯುವ ನೀರಿನಲ್ಲಿ ಕೆಲವು ನಿಮಿಷ 
ಗಳ ಕಾಲ ಅದ್ದಿ , ಅನಂತರ ಹೊರತೆಗೆದು ತಂಪುಮಾಡಬೇಕು. ಆಮೇಲೆ ಗಂಧಕದ 
ಡೈ ಆಕ್ಸೆಡ್ ( ಗಂಧಕ ಉರಿಸಿ ಉತ್ಪತ್ತಿ ಮಾಡಿದ ಅನಿಲ) ಅಥವಾ ಅದನ್ನೊಳ 
ಗೊಂಡಿರುವ ಸೂಕ್ತರಾಸಾಯನಿಕ ವಸ್ತುವಿನ ದ್ರಾವಣದಿಂದ ಹದಮಾಡಿ, ಸೂಕ್ತ 
ರೀತಿಯ ಒಣಗಿಸುವ ಯಂತ್ರಗಳಲ್ಲಿ ಅವುಗಳನ್ನಿಟ್ಟು ನಿರ್ದಿಷ್ಟ ಕಾಲ ಒಣಗಿಸಬೇಕು. 
ಪ್ರತಿಯೊಂದು ಹಣ್ಣು , ತರಕಾರಿ, ಮತ್ತು ಮೀನು ಮತ್ತು ಮಾಂಸವರ್ಗದ ವಸ್ತು 
ಗಳಿಗೂ ಒಣಗಿಸುವ ಕ್ರಿಯೆ ಹಾಗೂ ಅದರ ಪೂರ್ವಭಾವಿ ಹಂತಗಳಲ್ಲಿ ಅನುಸರಿಸ 
ಬೇಕಾದ ನಿರ್ದಿಷ್ಟ ನಿಯಮಗಳನ್ನು ಗೊತ್ತು ಮಾಡಲಾಗಿದೆ. 

ಒಣಗಿಸುವ ವಿಧಾನಗಳು ಹಲವು. ವಿಪುಲವಾಗಿ ಸೂರ್ಯನಶಾಖವಿರುವೆಡೆ 
ಸುಲಭವಾಗಿ ಈ ಶಕ್ತಿ ಬಳಸಿ ಆಹಾರವಸ್ತುಗಳನ್ನು ಒಣಗಿಸಬಹುದು. ಆದರೆ ಈ 
ಕಾರ್ಯಕ್ಕೆ ಶ್ರಮ ಹಾಗೂ ಕೆಲವು ವೇಳೆ ಕಾರ್ಮಿಕರ ನೆರವು ಅಗತ್ಯವಾಗಿದೆ. 

- ಹಣ್ಣಿನ ಮತ್ತು ತರಕಾರಿಗಳ ಚೂರುಗಳನ್ನು ಟನಲ್ ಡೈಯಿಂಗ್ ( Tunnel 
Drying) ವಿಧಾನದಿಂದ ಒಣಗಿಸಿ ಅನಂತರ ದೊಡ್ಡ ಡಬ್ಬಗಳಲ್ಲಿ ( Bins) ಅಥವಾ 
ಪ್ರೊಯಿಡೈಜ್ಡ್ ( Fluidized bed drying) ಬೆಡ್ ಡ್ರೈಯಿಂಗ್ ವಿಧಾನದಿಂದ 
ಒಣಗಿಸಬಹುದು, ಆಲೂಗಡ್ಡೆಯ ಚೂರುಗಳನ್ನು ನ್ಯೂ ಮಾಟಿಕ್ ಡ್ರೈಯಿಂಗ್ 


೧೩೨೪ 

ಪ್ರಬುದ್ಧ ಕರ್ಣಾಟಕ 
( Pneumatic drying) ವಿಧಾನದಿಂದ ಒಣಗಿಸಬಹುದು. ಎರಡು ಕಾದ ಡ್ರಂಗಳ 
ನೆರವಿನಿಂದ ಒಣಗಿಸುವ ವಿಧಾನಕ್ಕೆ ' ಢಂ ಡ್ರೈಯಿಂಗ್ ” ( Drum Drying) 
ಎಂಬ ಹೆಸರಿದೆ. ಇಂತಹ ಕಾದ ಡ್ರಂಗಳ ನಡುವೆ ಇರುವ ಅತ್ಯಂತ ಕಿರಿದಾದ 
ಪ್ರದೇಶದಿಂದ ಹಣ್ಣು ತರಕಾರಿಗಳ ರಸ, ತಿರುಳು ಅಥವಾ ಮಿಶ್ರಣ ಹಾದುಹೊಗು 
ವಂತೆ ಮಾಡಿದಾಗ, ಇವು ಜಲರಹಿತವಾಗಿ ಒಣಗಿದ ರೂಪ ಪಡೆಯುತ್ತವೆ. ಕೆನೆ 
ತೆಗೆದ ಹಾಲುಪುಡಿ, ನೈಪುಡಿ ( Whey Powder), ಹಣ್ಣಿನ ಪದರಗಳು , ಆಲೂಗಡ್ಡೆ 
ಅಥವಾ ಗೆಣಸಿನ ಫಲಕಗಳನ್ನು ಈ ರೀತಿ ತಯಾರಿಸಬಹುದು. ಕೋಳಿಮೊಟ್ಟೆ, 
ಹಾಲು ಮತ್ತು ಸಾಂದ್ರಗೊಳಿಸಿದ ಟೀ , ಕಾಫಿ ದ್ರವಗಳನ್ನು ತುಂತುರು ವಿಧಾನದಿಂದ 
ಒಣಗಿಸುವ ಯಂತ್ರ ( Spray Drier ) ದ ನೆರವಿನಿಂದ ಒಣಗಿಸಿ , ಪುಡಿರೂಪದಲ್ಲಿ 
ಪಡೆಯಬಹುದು. ಅತಿಸೂಕ್ಷ್ಮ ರೀತಿ ಚೆನ್ನಾಗಿ ಮಿಶ್ರವಾಗಿರುವಕೋಳಿಮಾಂಸ 
ಒಣಗಿಸಲು ಸಹ ಈ ವಿಧಾನ ಬಳಸಬಹುದು. 

ಘನೀಕರಣ ಕ್ರಿಯೆಯಿಂದ ವಸ್ತುವಿನ ತೇವದ ಅಂಶವನ್ನು ಘನರೂಪಕ್ಕೆ 
ಮಾರ್ಪಡಿಸಿ ಕೆಲವು ಆಹಾರ ವಸ್ತುಗಳನ್ನು ಒಣಗಿಸುವ ವಿಧಾನವೊಂದು ಇತ್ತೀಚಿನ 
ವರ್ಷಗಳಲ್ಲಿ ಆಚರಣೆಗೆ ಬಂದಿದೆ. ಹಣ್ಣಿನ ರಸದ ಅತಿಸೂಕ್ಷ್ಮವಾದ ವಾಸನೆಯ 
ಅಂಶಗಳು ನಾಶವಾಗದಂತೆ ಹಣ್ಣಿನ ರಸದ ಪುಡಿಗಳನ್ನು ತಯಾರಿಸಬಹುದಾದ 
ವಿಧಾನಕ್ಕೆ ಶೂನ್ಯಕ್ರಿಯೆಯಿಂದ ಒಣಗಿಸುವ ವಿಧಾನ ( Vaccum Drying) ಎಂಬ 
ಹೆಸರಿದೆ. ವಸ್ತುವಿನ ಮೃದುತ್ವ ಹಾಗೂ ವಾಸನೆಗೆ ಧಕ್ಕೆ ಬರದಂತಹ ಒಣಗಿಸುವ 
ಮತ್ತೊಂದು ನವೀನ ವಿಧಾನವೆಂದರೆ ಫೋಜನ್ ಡಿಹೈಡೇಷನ್ (Frozen 
Dehydration). 

ಫೋನ್ ಮಾಬ್ ಡ್ರೈಯಿಂಗ್ ( Foam Mat Drying) ಎಂಬ 
ಅತ್ಯಾಧುನಿಕ ವಿಧಾನದಿಂದ ಹಣ್ಣು , ತರಕಾರಿ, ಹಾಲು, ಮಾಂಸ, ಕಾಫಿ , ಟೀ 
ಮುಂತಾದ ಸಾಂದ್ರದ್ರವಗಳಿಂದ ಉತ್ತಮ ದರ್ಜೆಯ ಪುಡಿಗಳನ್ನು ಪಡೆಯಬಹುದು. 

ಧಾನ್ಯಗಳನ್ನು ಸಂಸ್ಕರಿಸಿ ಸಂಗ್ರಹಿಸುವ ಬಗೆ (Processing and 
Preservation of Food Grains ) : ಜಗತ್ತಿನ ಅರ್ಧಕ್ಕೂ ಹೆಚ್ಚಿನ ಜನರ 
ಪ್ರಧಾನ ಆಹಾರ ಅಕ್ಕಿಯಾಗಿದೆ. ಅಕ್ಕಿ ಬಳಸುವ ಮುನ್ನ ಹೊಟ್ಟು ಹಾಗೂ 
ತವಡು ಬೇರ್ಪಡಿಸಬೇಕಾಗಿದೆ. ಭತ್ತವನ್ನು ಮನೆ ಮಟ್ಟದಲ್ಲಿ ಅಥವಾ ವ್ಯಾಪಾರೀ 
ಮಟ್ಟದಲ್ಲಿ ಕೊಟ್ಟಣಗಳಲ್ಲಿ ಕುಟ್ಟಿ ಅಕ್ಕಿ ಪಡೆಯುವ ವಿಧಾನ ಸಾಂಪ್ರದಾಯಿಕವಾಗಿ 
ಬೆಳೆದು ಬಂದಿದೆ. ಆದರೆ ಈ ರೀತಿ ದೊರೆಯುವ ಅಕ್ಕಿಯ ಇಳುವರಿ ಬಹು ಕಡಿಮೆ . 
ಇದಲ್ಲದೆ ಇದನ್ನು ಹೆಚ್ಚು ಕಾಲ ಸಂಗ್ರಹಿಸುವುದು ಸುಲಭ ಸಾಧ್ಯವಲ್ಲ. 
ಕೊಟ್ಟಣಗಳ ಸ್ಥಾನವನ್ನು ಈಗ ಅಕ್ಕಿ ಗಿರಣಿಗಳು ಆಕ್ರಮಿಸಿಕೊಂಡಿವೆ. ಹಲವು 
ಸಾವಿರ ಇಂತಹ ಅಕ್ಕಿಗಿರಣಿಗಳು ಬಹು ಹಳೆಯ ಮಾದರಿಯದಾಗಿವೆ. ಇವುಗಳನ್ನು 
ಸುಧಾರಿಸುವ ಪ್ರಯತ್ನಗಳು ಈಗ ನಡೆದಿವೆ. ರಬ್ಬರ್‌ ಸೆಲರ್ ಗಳನ್ನು ಇಂತಹ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೨೫ 
ಯಂತ್ರಗಳಲ್ಲಿ ಜೋಡಿಸಿದಾಗ ಅಕ್ಕಿಯ ಇಳುವರಿ ಗಮನಾರ್ಹ ಪ್ರಮಾಣದಲ್ಲಿ 
ಹೆಚ್ಚುತ್ತದೆ. ಅಕ್ಕಿ ತವುಡಿನಿಂದ ಎಣ್ಣೆ ತೆಗೆಯಲು ಈಗ ಸಾಧ್ಯವಾಗಿದೆ. ಎಣ್ಣೆ 
ತೆಗೆದ ತವಡು ದನಕರುಗಳಿಗೆ ಉತ್ತಮ ಆಹಾರವಾಗಿದೆ. ಕುದುಪಲು ಅಕ್ಕಿ 
ಬೆಣತಕ್ಕಿ ( Raw rice) ಗಿಂತ ಹೆಚ್ಚು ಪುಷ್ಟಿದಾಯಕ; ಇದನ್ನು ಸೇವಿಸುವ 
ಪ್ರಮಾಣವೂ ಕಡಿಮೆ . ಆದುದರಿಂದ ಕುದುಪಲು ಅಕ್ಕಿಯನ್ನು ತಯಾರಿಸಿದರೆ, 
ಭಾಗಶಃ ಅಕ್ಕಿ ಉತ್ಪಾದನೆ ಹೆಚ್ಚಿದಂತಾಗುತ್ತದೆ. ದೋಷಗಳಿಂದ ಕೂಡಿದ 
ಸಾಂಪ್ರದಾಯಿಕರೀತಿ ಕುದುಪಲು ಅಕ್ಕಿ ತಯಾರಿಸುವ ವಿಧಾನವನ್ನು ಈಗ ಉತ್ತಮ 
ಗೊಳಿಸಲಾಗಿದೆ. ಇದನ್ನನುಸರಿಸಿ ಅಪೇಕ್ಷಿತ ಗುಣಲಕ್ಷಣಗಳಿರುವ ಕುದುಪಲು ಅಕ್ಕಿ 
ತಯಾರಿಸಬಹುದು. 

ಬ್ರೆಡ್ , ಬಿಸ್ಕತ್ , ಮ್ಯಾಕರೋನಿ ಮುಂತಾದ ವಸ್ತುಗಳನ್ನು ಪ್ರಪಂಚದ 
ವಿವಿಧ ದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ತಯಾರಿಸಲಾಗುತ್ತಿದೆ. ಇವುಗಳು ಗೋಧಿ 
ಉತ್ಪನ್ನಗಳು, ಈಗಾಗಲೇ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯಾಗಿರುವ ಹಿಟ್ಟಿನ 
ಗಿರಣಿ ಉದ್ದಿಮೆ ಇದಕ್ಕೆ ಆಧಾರವಾಗಿದೆ. 

ಮೆಕ್ಕೆ ಜೋಳವನ್ನು ತೇವವಿರುವಂತೆ ಹಿಟ್ಟು ಮಾಡಿದರೆ ( Wet - milling) 
ಪಿಷ್ಟ ವಸ್ತು ( Starch ) ಹಾಗೂ ' ಗ್ರೂಕೋಸ್ ' ಸಕ್ಕರೆ ದೊರೆಯುತ್ತದೆ. ಅಷ್ಟಾಗಿ 
ಉತ್ತಮ ದರ್ಜೆಯ ಧಾನ್ಯಗಳೆಂದು ಹೆಸರುಪಡೆಯದೇ ಹೋಗಿರುವ ರಾಗಿ ,ಜೋಳ 
ಮುಂತಾದುವುಗಳನ್ನು ಬಳಸಿ ಈಗ ಸುಧಾರಿತ ಹಾಗೂ ಉತ್ತಮ ಬಗೆಯ ಹಿಟ್ಟು 
ಗಳನ್ನು ಪಡೆಯಬಹುದು. ಈ ರೀತಿ ಮಾಡಲು ಈ ವಿಧಾನ ಬೇಕಾಗುತ್ತದೆ. 

ಧಾನ್ಯಗಳನ್ನು ಉತ್ತಮಗೊಳಿಸಲು ಪೌಷ್ಟಿಕಾಂಶಗಳನ್ನು ಸೇರಿಸುವುದು , 
ಹೆಚ್ಚು ಪರಿಶ್ರಮವಿಲ್ಲದೆ ತಕ್ಷಣ ತಯಾರಿಸಬಹುದಾದ ಇಡ್ಲಿ ,ದೋಸೆ, ಜಾಮೂನು 
ಹಿಟ್ಟುಗಳ ತಯಾರಿಕೆ ಧಾನ್ಯ ಸಂಸ್ಕರಣೆಯ ಇತ್ತೀಚಿನ ಬೆಳವಣಿಗೆಗಳಾಗಿವೆ . 

ಧಾನ್ಯ ಸಂರಕ್ಷಣೆ ( Grain Preservation or Storage of Food 
grains ) : ಕೀಟಗಳು , ಬೂಷ್ಟು , ಇಲಿ ಹೆಗ್ಗಣಗಳ ಹಾವಳಿಯ ಫಲವಾಗಿ ಹೆಚ್ಚಿನ 
ಪ್ರಮಾಣದಲ್ಲಿ ಆಹಾರಧಾನ್ಯಗಳು ನಷ್ಟವಾಗುತ್ತಿವೆಯೆಂಬ ಅಂಶ ಇತ್ತೀಚಿನ ವರ್ಷ 
ಗಳಲ್ಲಿ ಸ್ಪಷ್ಟವಾಗಿ ತಿಳಿದುಬಂದಿದೆ. ನಷ್ಟವಾಗುವ ಧಾನ್ಯಗಳನ್ನು ಉಳಿಸಿದರೆ, 
ನಮ್ಮ ಆಹಾರದ ಸರಬರಾಜು ಹೆಚ್ಚಿ , ಅಭಾವ ದೂರವಾಗುವ ಸಂಭವವಿದೆ. 
ಧಾನ್ಯಗಳ ಸಂಗ್ರಹಣೆ, ಸಾಗಾಣಿಕೆ ಹಾಗೂ ವಿವಿಧ ಹಂತಗಳಲ್ಲಿ ಇಂತಹ ಪೀಡೆ 
ಗಳಿಂದ ನಷ್ಟವಾಗುತ್ತದೆಯೆನ್ನುವುದು ನಿಜ. ಆದರೆ ಇಂತಹ ಪೀಡೆಗಳಿಂದ 
ಉದ್ಭವಿಸುವ ಹಾನಿಕಾರಕ ನಂಜುಂಟುಮಾಡುವ ಜೈವಿಕವಸ್ತುಗಳು ಮತ್ತು 
ಮೃತದೇಹದ ಭಾಗಗಳಿಂದ ಧಾನ್ಯದ ಗುಣ ಲಕ್ಷಣಗಳು , ಪೌಷ್ಟಿಕಾಂಶಗಳು ಮತ್ತು 
ವ್ಯಾಪಾರಿದರ್ಜೆಗೆ ಹಾನಿಯಾಗುತ್ತವೆ. 

ಪ್ರಗತಿಪಥದಲ್ಲಿರುವ ಮುಂದುವರಿದ ದೇಶಗಳಲ್ಲಿ ಆಹಾರ ಸಂಗ್ರಹಣೆ 


ನ್ನು ನೇರವಾಗಿ ಇದಕ್ಕೆ ಮುಂಚದಿದೆ. ಆದರೆ ಇಂ 


೧೩೨೬ 

ಪ್ರಬುದ್ಧ ಕರ್ಣಾಟಕ 
ಸುವ್ಯವಸ್ಥಿತ ಹಾಗೂ ಆಧುನಿಕ ರೀತಿಯದಾಗಿದೆ. ಭಾರಿ ಪ್ರಮಾಣದ ಇಂತಹ 
ಸಂಗ್ರಹಣೆಯ ಅವಧಿಯಲ್ಲಿ ಶತ್ರುನಿರ್ಮೂಲನ ಅಥವಾ ನಿರೋಧಕ ಏರ್ಪಾಡಿರು 
ಇದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಇದಕ್ಕೆ ತೀರವಿರುದ್ದ ವೆನಿಸುವ 
ಪರಿಸ್ಥಿತಿಯಿದೆ. 

ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಬಹುಪಾಲು ಧಾನ್ಯವನ್ನು ಹಳ್ಳಿಗಳಲ್ಲಿ 
ಮಣ್ಣು , ಒಣಹುಲ್ಲು ಅಥವಾ ಬಿದಿರಿನ ರಚನೆಗಳಲ್ಲಿ ಸಂಗ್ರಹಿಸಲಾಗುತ್ತಿದೆ. 
ಸಿಮೆಂಟ್ ಕಾಂಕ್ರೀಟ್ ನೆಲ ಹಾಗೂ ಮೇಲ್ಯಾವಣಿಯಿರುವ ಕೊಠಡಿಗಳಲ್ಲಿ ಅಥವಾ 
ಧಾನ್ಯ ಸಂಗ್ರಹಣೆಗೆಂದೇ ಮೀಸಲಾಗಿರಿಸಿದ ಉತ್ತಮ ಬಗೆಯ ಕೊಠಡಿಗಳಲ್ಲಿ ಸಂಗ್ರ 
ಹಿಸುವುದು ಹಲವು ವೇಳೆ ಕಂಡುಬರುತ್ತದೆ. ಭೂಮಿಯಲ್ಲಿರುವ ಗುಳಿಗಳಲ್ಲಿ ಧಾನ್ಯ 
ಸಂಗ್ರಹಿಸುವುದೂ ಸುಪರಿಚಿತ ನಿಧಾನವಾಗಿದೆ. ಗೋಣಿಚೀಲಗಳಲ್ಲಿ ವ್ಯಾಪಕರೀತಿ 
ಧಾನ್ಯ ಕೂಡಿಡುವುದು ಎಲ್ಲರಿಗೂ ತಿಳಿದಿದೆ. 

* ಬಿನ್ ' ( ದೊಡ್ಡ ಡಬ್ಬಗಳು ) ಗಳಲ್ಲಿ ಧಾನ್ಯ ಸಂಗ್ರಹಿಸಿದಾಗ ಕೀಟಗಳು ಮತ್ತು 
ಇಲಿಹೆಗ್ಗಣಗಳು ಪ್ರವೇಶಿಸದಂತೆ ತಡೆಗಟ್ಟಲು ಸಾಧ್ಯವಿದೆ. ಆದರೆ ಇಂತಹ ಧಾನ್ಯ 
ದಲ್ಲಿ ಯಾವರೀತಿಯ ಕೀಟಗಳೂ ಇದಕ್ಕೆ ಮುಂಚೆಯೇ ಮನೆಮಾಡಿರಕೂಡದು. 
ಆದರೆ ' ಬಿನ್ ' ಗಳನ್ನು ನೇರವಾಗಿ ನೆಲದಮೇಲೆ ಇಟ್ಟಾಗ, ಸಮೀಪದಲ್ಲಿ ತೇವಾಂಶ 
ಸಂಗ್ರಹಿತವಾಗಿದ್ದರೆ, ಧಾನ್ಯಗಳಿಗೆ ಬೂಷ್ಟು ಬರಬಹುದು. 
- ಭತ್ಯ , ಬೇಳೆಗಳು ಹಾಗೂ ಜೋಳ ಮುಂತಾದ ಆಹಾರಧಾನ್ಯಗಳಿಗೆ ಗದ್ದೆ , 
ಹೊಲಗಳಿಂದಲೇ , ಎಂದರೆ ಪೈರು ಬೆಳೆಯುವ ಕಾಲ ಅಥವಾ ತದನಂತರದ ಅವಧಿ 
ಯಲ್ಲಿ ಕೀಟಗಳು ಅಥವಾ ಬೂಷ್ಟು ಬಂದಿರಬಹುದು. ಆದರೆ ಬಹುಪಾಲು ಅವು 
ಧಾನ್ಯದ ಸಂಗ್ರಹಣೆಯ ಅವಧಿಯಲ್ಲಿ ಕಾಣಿಸಿಕೊಳ್ಳುವ ಸಂಭವವೇ ಹೆಚ್ಚಾಗಿದೆ. 

ಕಳೆದವರುಷ ಧಾನ್ಯ ಸಂಗ್ರಹಣೆಯ ಕಾಲದಲ್ಲಿ ಅಳಿದುಳಿದ ಕೀಟಗಳಿಂದ 
ಹೊಸವರ್ಷದ ಧಾನ್ಯಸಂಗ್ರಹಣೆಯ ಕಾಲದಲ್ಲಿ ತೊಂದರೆಯಾಗುವುದೂ ಉಂಟು. 
ಧಾನ್ಯ ಸಂಗ್ರಹಣೆಯ ಕಾಲದಲ್ಲಿ ಆಗಿಂದಾಗ್ಗೆ ಕೆಲವು ಚೀಲಗಳನ್ನು ಹೊರಕ್ಕೆ 
ಒಯ್ಯುವುದು ಮತ್ತು ಹೊರಗಿನಿಂದ ಹೊಸಚೀಲಗಳನ್ನು ತಂದು ಕೂಡಿಡುವ 
ಕಾರ್ಯ ನಡೆಯುತ್ತಲೇ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಹೊರಗಿನಿಂದ ಬರುವ 
ಕೀಟಗಳಿಂದ ಧಾನ್ಯವನ್ನು ರಕ್ಷಿಸಬೇಕಾಗಿದೆ. 

ಮರಳು , ಬೂದಿ, ಹುಲ್ಲು, ಮತ್ತು ಕೆಲವು ಬೀಜಗಳು ಮುಂತಾದ ಹಲವು 
ವಸ್ತುಗಳನ್ನು ಧಾನ್ಯದೊಡನೆ ಸೇರಿಸಿ ಅವುಗಳನ್ನು ಹೆಚ್ಚು ಕಾಲ ದಾಸ್ತಾನು 
ಮಾಡುವ ಸಾಂಪ್ರದಾಯಿಕ ಪದ್ದತಿ ಗತಕಾಲದಿಂದ ನಮ್ಮಲ್ಲಿ ಬೆಳೆದುಬಂದಿದೆ. 

ಸಾವಯವ ರಾಸಾಯನಶಾಸ್ತ್ರ ( organic chemistry ) ಪ್ರಗತಿ ಹೊಂದಿ 
ದಂತೆ ವಿಜ್ಞಾನಿಗಳು ಸೃಜಿಸಿರುವ ಹಲವಾರು ನೂತನ ಕೀಟನಾಶಕ ವಸ್ತುಗಳು 
ಮಾರುಕಟ್ಟೆಗೆ ಬರಲು ಪ್ರಾರಂಭವಾಯಿತು. ಈ ಪೈಕಿ ಡಿ. ಡಿ. ಟಿ. (DDT), 
ಬಿ . ಹೆಚ್ . ಸಿ. (BHC) ಮತ್ತು ಮಾಲಥಯಾನ್ ( Malathion) ಪ್ರಮುಖ 


೧೩೨೭ 


9 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 
ವಾಗಿವೆ. ಇಂತಹ ಕೀಟನಾಶಕವಸ್ತುಗಳನ್ನು ಚೀಲಗಳ ಮೇಲೆ ಧೂಳಿನಂತೆ ನಿರ್ದಿಷ್ಟ 
ರೀತಿಯಲ್ಲಿ ಸಿಂಪಡಿಸಿದಾಗ ಸುತ್ತಮುತ್ತಲಿನ ಆವರಣದಿಂದ ಕೀಟಗಳ ಆಗಮನ 
ನಿರೋಧಿಸಲು ಸಾಧ್ಯವಾಗುತ್ತದೆ. ಗೋಣಿಚೀಲಗಳ ಹೊರಪದರವನ್ನು ಕೆಲವು 
ಕೀಟನಾಶಕ ವಸ್ತುಗಳ ತೆಳುಲೇಪದಿಂದ ಕೀಟನಿರೋಧಕ ಶಕ್ತಿ ಪಡೆವಂತೆ ಮಾಡ 
ಬಹುದು. ಧಾನ್ಯವನ್ನು ರಾಶಿಯಾಗಿ ತುಂಬಿದಾಗ ಅಂತಹ ಕೊಠಡಿಯನ್ನು 
ಧೂಪದ ಕ್ರಿಯೆಗೆ ಒಳಪಡಿಸಬೇಕಾಗಿದೆ. ಧಾನ್ಯದ ಚೀಲಗಳನ್ನು ತುಂಬಿರುವ 
ಉಗ್ರಾಣ ಮತ್ತು ಮಳಿಗೆಗಳಲ್ಲಿ ಇದರ ಅಗತ್ಯವಿದೆ. ವಾಯು ಲವಲೇಶವೂ 
ವಿನಿಮಯವಾಗದಂತೆ ಧೂಪನಕ್ರಿಯೆ ನಡೆಸುವ ರಚನೆಗಳು ಅಥವಾ ಕೊಠಡಿಗಳು 
ನಿರ್ಮಾಣವಾಗಬೇಕು. ಮೀಥೈಲ್ ಬೋಮೈಡ್ ( Methyl Bromide), 
ಫಾಸ್ಟೀನ್ (Phosphine ), ಮೀಥೈಲ್ ಪ್ರೋಮೈಡ್- ಎಥಿಲಿನ್ ಡೈ ಟ್ರೋಮೈಡ್ 
ಮಿಶ್ರಣ ( Mixture of Methyl Bromide and Ethylene di Bromide), 
ಎಥಿಲಿನ್ ಡೈಕ್ಲೋರೈಡ್ ( Ethylene dichloride), ಕಾರ್ಬನ್ ಟಿಟ್ರಕ್ಲೋರೈಡ್ 
( Carbon tetrachloride ) - ಇವು ಪ್ರಮುಖವಾದ ಕೆಲವುಧೂಪನ ರಾಸಾಯನಿಕ 
ವಸ್ತುಗಳು . 

ರಾಸಾಯನಿಕ ಕೀಟನಾಶಕ ವಸ್ತುಗಳು ಹಾಗೂ ಧೂಪನ ವಸ್ತುಗಳನ್ನು 
ಮಿತಿಯಿಲ್ಲದೆ ಬಳಸಿದಂತಹ ಆಹಾರವಸ್ತುಗಳನ್ನು ಸೇವಿಸಿದ ಪ್ರಾಣಿಗಳ ಮತ್ತು 
ಮನುಷ್ಯರ ಆರೋಗ್ಯಕ್ಕೆ ತೊಂದರೆಯಾಗಬಹುದು. ಇವುಗಳನ್ನು ಬಳಸಬೇಕಾದ 
ಇತಿ ಮಿತಿಗಳು , ವಿಧಾನ ಹಾಗೂ ಕಾರ್ಯಕರ್ತರು ಅನುಸರಿಸಬೇಕಾದ ರಕ್ಷಣಾ 
ನಿಯಮಗಳನ್ನು ರೂಪಿಸುವುದು ಅತ್ಯಗತ್ಯವೆಂದು ಇಲ್ಲಿ ಹೇಳುವುದು ಅನುಚಿತವಾಗ 
ಲಾರದು . 

- ಹಲವು ಬಗೆಯ ಇಲಿ ಪಾಷಾಣಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. 
ಇವುಗಳನ್ನು ಸಹ ಬಹಳ ಎಚ್ಚರಿಕೆಯಿಂದ ಬಳಸಿ ಪ್ರಾಣಿಗಳು ಹಾಗೂ ಮನುಷ್ಯರಿಗೆ 
ತೊಂದರೆಯಾಗದಂತೆನೋಡಿಕೊಳ್ಳಬೇಕು. ಇದು ಭಾಗಶಃ ಈ ಸಮಸ್ಯೆಗೆ ಪರಿಹಾರ 
ನಾಗುತ್ತದೆ. ಇಲಿಗಳ ವಾಸಸ್ಥಳ, ಚರಿತ್ರೆ , ಜೀವನಕ್ರಮ , ಪಾಷಾಣಗಳ ಪ್ರತಿ 
ಕ್ರಿಯೆ - ಇಂತಹ ವಿಷಯಗಳ ಸಮಗ್ರ ಅಧ್ಯಯನದಿಂದ ಈ ಸಮಸ್ಯೆಗೆ ಪೂರ್ಣ 
ಪರಿಹಾರ ಇನ್ನೂ ದೊರೆಯಬೇಕಾಗಿದೆ. 

: ಹುದುಗಿಸುವುದು ( Fermentation ) : ಅನಾದಿಕಾಲದಿಂದ ಪರಿಚಿತ 
ವಾಗಿರುವ ದ್ರವ್ಯ ಮದ್ಯ , ಇದು ಸೋಮರಸ, ಮಧುರಸ ಎಂದು ಪ್ರಾಚೀನಗ್ರಂಥ 
ಗಳಲ್ಲಿ ಉಕ್ತವಾಗಿದೆ. ಹುದುಗಿಸುವುದು ಕಲೆಯಷ್ಟೇ ವಿಜ್ಞಾನವೂ ಹೌದು. 
ಕಣ್ಣಿಗೆ ಅಗೋಚರವಾದ ಸೂಕ್ಷ್ಮಜೀವಿಗಳ ಸಹಾಯದಿಂದ ಒಂದು ವಸ್ತುವನ್ನು 
ಬೇರೆರೂಪಕ್ಕೆ ಪರಿವರ್ತಿಸುವುದನ್ನು ಸ್ಕೂಲವಾಗಿ ಹುದುಗಿಸುವುದು ಎನ್ನಬಹುದು. 
ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವ ಸೌಲಭ್ಯ ಇಲ್ಲದಾಗ ಹೆಚ್ಚಿಗೆ ಉತ್ಪತ್ತಿ 


೧೩೨೮ 

ಪ್ರಬುದ್ಧ ಕರ್ಣಾಟಕ 
ಯಾದ, ಶೀಘ್ರವಾಗಿ ನಾಶವಾಗುವ ಹಣ್ಣನ್ನು ಹುದುಗಿಸಿ, ಮದ್ಯ ತಯಾರಿಸಿ 
ಬಹಳ ಕಾಲ ರಕ್ಷಿಸಬಹುದು. ದ್ರಾಕ್ಷಿ ಹಣ್ಣಿನಿಂದ ಈ ರೀತಿ ' ವೈನ್ ” (Wine) 
ಮದ್ಯ ತಯಾರಿಸುತ್ತಾರೆ. ಹುದುಗು ಒಂದು ಕಲೆ ಎಂದೆನಷ್ಟೆ ; ವೈಜ್ಞಾನಿಕ 
ತಿಳುವಳಿಕೆ ಹೆಚ್ಚಿದಂತೆಲ್ಲ ಹುದುಗುವುದರಲ್ಲಿ ಉಂಟಾಗುವ ರಾಸಾಯನಿಕಕ್ರಿಯೆಯ 
ಬಗ್ಗೆ ಹೆಚ್ಚಿನ ಜ್ಞಾನ ಬೆಳೆಯಿತು. ' ಯಿಸ್ಟ್ ' ( Yeast) ಎಂಬ ಸೂಕ್ಷ್ಮ 
ಜೀವಿಯು ದ್ರಾಕ್ಷಿಹಣ್ಣಿನಲ್ಲಿರುವ ಸಕ್ಕರೆಯನ್ನು " ಆಲ್ಗೊಹಾಲ್ ' ಆಗಿ ಪರಿ 
ವರ್ತಿಸುತ್ತದೆ. ಈ ಪರಿವರ್ತನೆಗೆ ಆವಶ್ಯಕವಾದ ಕಿಣ್ವಗಳು ' ಯಿಸ್ಟ್ ' ಜೀವಿ 
ಯಲ್ಲಿವೆ . ಇತರ ಸೂಕ್ಷ್ಮಜೀವಿಗಳ ಸಹಾಯದಿಂದ " ಆಲ್ಗೊಹಾಲ್ ' ಅಲ್ಲದೆ 
* ವಿನಿಗರ್‌ ' ಎಂಬ ದ್ರವವನ್ನು ತಯಾರಿಸಬಹುದು. ' ವಿನಿಗರ್ ' ಅಥವಾ ದುರ್ಬಲ 
ಅಸಿಟಿಕ್ ಆಮ್ಲವನ್ನು ಆಹಾರಕ್ಕೆ ಹುಳಿ ರುಚಿಕೊಡಲು ಹುಣಸೆಹಣ್ಣಿನ ಬದಲು 
ಹಲವು ದೇಶಗಳಲ್ಲಿ ಉಪಯೋಗಿಸುತ್ತಾರೆ. 

ಹಾಲು ಮೊಸರಾಗುವಾಗಲು, ಗಿಣ್ಣು ತಯಾರಿಸುವಾಗಲು, ಇಡ್ಲಿ ಹಾಗೂ 
ದೋಸೆ ಹಿಟ್ಟು ಉಬ್ಬುವಂತಾಗಲು ಸೂಕ್ಷ್ಮಜೀವಿಗಳ ಸಹಾಯ ಅಗತ್ಯ . 
ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಆಹಾರ ಉತ್ಪಾದನೆಯಲ್ಲಿ ಬೇಕಾಗುವ ಮಧ್ಯ 
ವರ್ತಿ ಕಾರ್ಯ ಚಟುವಟಿಕೆಗಳಿಗೆ ಬಳಸಬಹುದು. ಅನೇಕವೇಳೆ ಆಹಾರವು 
ದೇಹದಲ್ಲಿ ಸಂಪೂರ್ಣವಾಗಿ ಪಚನವಾಗುವುದಿಲ್ಲ. ಜೀರ್ಣಗೊಳಿಸುವ ಶಕ್ತಿ 
ದೇಹದಲ್ಲಿ ಕೆಲವು ವೇಳೆ ಕುಂದಿದಾಗ ಈ ರೀತಿ ಆಗುತ್ತದೆ. ಹೀಗಾದಾಗ ಭಾಗಶಃ 
ಪಚನಗೊಳಿಸಿದ ಆಹಾರ ಸೇವನೆಯ ಅಗತ್ಯ ಮೂಡುತ್ತದೆ. ಈ ಸಂದರ್ಭದಲ್ಲಿ 
ಭಾಗಶಃ ಪಚನಗೊಳಿಸಿದ ಅಹಾರ ತಯಾರಿಸಲು ಸೂಕ್ಷ್ಮಜೀವಿಗಳನ್ನು 
ಬಳಸುತ್ತಾರೆ. 

ಇಡ್ಡಿ ಯ ಮೃದುತ್ವಕ್ಕೆ ಮತ್ತು ಮಧುರ ವಾಸನೆಗೆ ಹುದುಗು ಸಹಕಾರಿ. 
ಸೂಕ್ಷ್ಮಜೀವಿಗಳ ಸಹಕಾರವಿಲ್ಲದಿದ್ದರೆ ಉಬ್ಬಿದ ಇಡ್ಲಿಗೆ ಬದಲು ಗಟ್ಟಿಯಾದ, 
ಹಿತವಾದ ರುಚಿ ಮತ್ತು ಮೃದುತ್ವವಿಲ್ಲದ ಇಡ್ಲಿ ದೊರಕುತ್ತಿತ್ತು . ಬ್ರೆಡ್ 
ತಯಾರಿಸುವಾಗಲೂ ' ಯೀಸ್ಟ್ ' ಜೀವಿಗಳ ಚಟುವಟಿಕೆಯಿಂದ ಗೋಧಿಯಲ್ಲಿರುವ 
ಸಕ್ಕರೆ ವಿಭಜನೆಯಾಗಿ ಇಂಗಾಲಾಮ್ಲ ಉತ್ಪತ್ತಿಯಾಗುತ್ತದೆ. ಪ್ರಾಚೀನ ಪದ್ದತಿ 
ಯಾದ ಹುದುಗುವಿಕೆಯ ವೈಶಿಷ್ಟ್ಯವೆಂದರೆ ಇಡ್ಡಿ ಹಾಗೂ ಬ್ರೆಡ್ಡಿನಂತಹ ಉತ್ತಮ 
ಪೋಷಕಾಂಶಗಳನ್ನೊಳಗೊಂಡ ಆಹಾರ ತಯಾರಿಕೆಯೇ ಆಗಿದೆ. 

- ಕೆಲವು ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಬೆಳೆಸಿ ಪೌಷ್ಟಿಕಾಂಶಗಳನ್ನು 
ಪಡೆಯುವ ವಿಧಾನಗಳು ವಿಜ್ಞಾನಿಗಳಿಗೆ ಈಗ ತಿಳಿದುಬಂದಿವೆ. ಅಮೈನೋ 
ಆಮ್ಲಗಳು ಹಾಗೂ ಪ್ರೊಟೀನ್ ಈ ಪೈಕಿ ಪ್ರಮುಖವಾಗಿವೆ. 

ಆಹಾರದಲ್ಲಿ ನಂಜು ಉಂಟುಮಾಡುವ ವಸ್ತುಗಳು ( Toxins in 
Foods) : ಅನೇಕ ವೇಳೆ ಕೆಲವು ಬಗೆಯ ಸೂಕ್ಷ್ಮಜೀವಿಗಳು ಸೂಕ್ತ ತೇವಾಂಶ 


00 


0 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೨೯ 
ವುಳ್ಳ ವಸ್ತುಗಳ ಮೇಲೆ ಬೆಳೆದು ಒಂದು ಬಗೆಯ ನಂಜನ್ನು ಹೊರಸೂಸುತ್ತವೆ. 
ಬ್ರೆಜಿಲ್ ನಿಂದ ಆಮದುಮಾಡಿಕೊಂಡ ಕಡಲೆಕಾಯಿಯನ್ನು ಒಂದು ಸಲ 
ಇಂಗ್ಲೆಂಡ್ ದೇಶದ ಪ್ರಯೋಗಶಾಲೆಯೊಂದರಲ್ಲಿ ಬಾತುಗಳಿಗೆ ಆಹಾರವಾಗಿ 
ಕೊಡಲಾಯಿತು. ಇದರ ಪರಿಣಾಮವಾಗಿ ಆ ಬಾತುಗಳೆಲ್ಲಾ ಮರಣಹೊಂದಿ 
ದುವು. ತೀವ್ರ ಸಂಶೋಧನೆಯನಂತರ ಕಡಲೆಕಾಯಿಯಲ್ಲಿ “ ಆಸ್ಪರ್‌ಜಿಲಸ್ 
ಫೋನಸ್ ' ( Aspergillus lowus ) ಎಂಬ ಹೆಸರುಬೂಷ್ಟು ಬೆಳೆದಾಗ 
ಇಂತಹ ನಂಜು ಉತ್ಪಾದನೆಯಾಗುವುದಾಗಿ ತಿಳಿದುಬಂದಿತು. ಈ ನಂಜುಕೋಳಿ, 
ಬಾತು, ಹಂದಿ, ಕರು , ಆಡು, ಇಲಿಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. 
ಕೋಳಿ, ಬಾತು, ಅದರಲ್ಲೂ ಎಳೆಯ ಪ್ರಾಣಿಗಳಿಗೆ ಇದು ಮಾರಕ ; ಆದರೆ ವಯಸ್ಕ 
ಮನುಷ್ಯರಿಗೆ ಇದರಿಂದ ಹಾನಿಯಾಗುವ ವಿಷಯ ,ಇದುವರೆವಿಗೆ ತಿಳಿದಿಲ್ಲ. ಎಳೆಯ 
ಮಕ್ಕಳ ಮೇಲೆ ಸಹ ಇದು ಹಾನಿಕಾರಕವಾಗಬಹುದು. ಕಡಲೆಕಾಯಿಯನ್ನು 
ಆಹಾರವಸ್ತುವಾಗಿ ಉಪಯೋಗಿಸುವಾಗ, ಪೌಷ್ಟಿಕ ಆಹಾರ ವಸ್ತುಗಳನ್ನು 
ಇದರಿಂದ ತಯಾರಿಸುವಾಗ, ಉತ್ತಮದರ್ಜೆಯ ಬೂಷ್ಟು ರಹಿತ ಕಡಲೆಕಾಯಿ 
ಬೀಜವನ್ನು ಬಳಸುವುದು ಅಗತ್ಯವಾಗಿದೆ. 

ಬೂಷ್ಟು ತೆಗೆದರೂ ಕಡಲೆಕಾಯಿಯಲ್ಲಿ ನಂಜು ಉಳಿದು , ತಯಾರಿಸಿದ 
ಆಹಾರ ಅಥವಾ ಬೀಜವನ್ನು ಹಾಗೇ ಸೇವಿಸಿದಾಗ ನಂಜಾಗಬಹುದು. * ಅಸ್ಸರ್‌ 
ಜಲಸ್ ಫೋನಸ್ ' ಅಲ್ಲದೆ ಪೆನಿಸಿಲಿಯಂ ಗುಂಪಿಗೆ ಸೇರಿದ ಬೂಷ್ಟು ಗಳೂ ಈ 
ಬಗೆಯ ನಂಜನ್ನು ತಯಾರಿಸಬಲ್ಲವು ಎಂದು ತಿಳಿದು ಬಂದಿದೆ. ನಂಜನ್ನು 
ಉತ್ಪತ್ತಿ ಮಾಡುವ ಬೂಷ್ಟು ಗಳನ್ನೆಲ್ಲಾ ಶೋಧಿಸಿ, ಪತ್ತೆ ಹಚ್ಚುವುದು ಅಗಾಧವಾದ 
ಕಾರ್ಯವಾಗಿದೆ. ಆದರೆ ಇದು ಅಗತ್ಯವಾದುದು. ತೀವ್ರ ವೇಗದಲ್ಲಿ ಈ ದಿಸೆಯಲ್ಲಿ 
ಪ್ರಯೋಗಗಳು ಮುಂದುವರಿಯುತ್ತಿವೆ. 

ಆಹಾರ ಉತ್ಪಾದನೆಯಲ್ಲದೆ ಅನೇಕ ಔಷಧಕೆಳ ತಯಾರಿಕೆಯಲ್ಲೂ ಸಹ 
ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಬಳಸುತ್ತಾರೆ. ಬ್ಯಾಕ್ಟಿರಿಯಾ ಹಾಗೂ 
ಬೂಷ್ಟು ಗಳನ್ನು ಸೂಕ್ತ ವಾತಾವರಣದಲ್ಲಿ ಬೆಳೆಸಿ ಕಿಣ್ವಗಳನ್ನು ತಯಾರಿಸುತ್ತಾರೆ. 
ಈ ಕಿಣ್ವಗಳು ಆಹಾರ ಉತ್ಪಾದನೆಯಲ್ಲಿ, ಕೈಗಾರಿಕಾವಸ್ತುಗಳ ತಯಾರಿಕೆಯಲ್ಲಿ, 
ಔಷಧಿಗಳನ್ನು ರೂಪಿಸುವುದರಲ್ಲಿ ಹೆಚ್ಚು ಹೆಚ್ಚಾಗಿ ಬಳಕೆಗೆ ಬರುತ್ತಿವೆ. 

- ಆಹಾರವನ್ನು ಪ್ಯಾಕ್ ಮಾಡುವುದು ( Packing of Foods ): ಉತ್ಪತ್ತಿ 
ಯಾದ ದವಸಧಾನ್ಯಗಳನ್ನು ಗೋಣಿಚೀಲಗಳ ಬದಲು ಪಾಲಿಎಥಿಲಿನ್ ಎಂಬ 
ಪ್ಯಾಕ್ ಮಾಡುವ ವಸ್ತುವಿನಿಂದ ತಯಾರಿಸಿದ ಚೀಲಗಳಲ್ಲಿ ಅಥವಾ ಇಂತಹ 
ಒಳಪದರ ಹೊಂದಿರುವ ಗೋಣಿಚೀಲಗಳಲ್ಲಿ ಸಂಗ್ರಹಿಸಬಹುದು. ಇದರಿಂದ 
ಇಂತಹ ಆಹಾರ ಆಕರ್ಷಕ ಹಾಗೂ ಸುರಕ್ಷಿತರೀತಿಯಲ್ಲಿ ಹೆಚ್ಚು ಕಾಲ ಉಳಿಯು 


ಇದೆ. 


೧೩೩೦ 

ಪ್ರಬುದ್ಧ ಕರ್ಣಾಟಕ 
ಮಾರಾಟ ಮಾಡುವ ಯಾವ ಬಗೆಯ ಆಹಾರವಾಗಲೀ ಆಕರ್ಷಣೀಯವಾದ 
ಮೇಲುಹೊದಿಕೆ ಹೊಂದಿರದಿದ್ದರೆ ಅದು ಜನರನ್ನು ಆಕರ್ಷಿಸುವುದಿಲ್ಲ. ಶೀಘ್ರವಾಗಿ 
ನಾಶವಾಗುವ ಹಣ್ಣು ತರಕಾರಿಗಳಿಗೂ , ಒಣಗಿಸಿದ ಪದಾರ್ಥಗಳಿಗೂ ಹಾಕುವ 
ಇಂತಹ ಹೊದಿಕೆ ಒಳಗಿನ ಆಹಾರವನ್ನು ರಕ್ಷಿಸುವಂತಿರಬೇಕು, ಪಾರದರ್ಶಕ ಕವಚ 
ವಾಗಿ ಹೊರಗಿನಿಂದಕೊಳ್ಳುವ ಆಹಾರ ಕಾಣುವಂತಿದ್ದರೆ ಇಂತಹ ಪ್ಯಾಕ್ ಮತ್ತಷ್ಟು 
ಆಕರ್ಷಕವಾಗಿರುತ್ತದೆ. ಪ್ಯಾಕ್ ಮಾಡುವ ವಸ್ತುವಿನ ಮೇಲೆ ಅಂದವಾದ ಮುದ್ರಣ 
ವಿರಬೇಕು. ಇಲ್ಲಿ ಆಹಾರವನ್ನು ಉಪಯೋಗಿಸುವ ಕ್ರಮ , ಮತ್ತು ಆಹಾರಾಂಶ 
ಗಳನ್ನು ನಮೂದಿಸಿರಬೇಕು. ಇಂತಹ ಪ್ಯಾಕ್ ಮಾಡುವ ವಸ್ತುಗಳಿಗೆ ಕೆಲವು 
ವಿಶಿಷ್ಟ ಗುಣಲಕ್ಷಣಗಳಿರಬೇಕು. ಒಳಗಿರುವ ವಸ್ತುಗಳು ಈ ವಸ್ತುವಿನೊಡನೆ 
ಯಾವ ವಿಧವಾದ ರಾಸಾಯನಿಕ ಕ್ರಿಯೆಗೂ ಒಳಗಾಗಬಾರದು. ಹವ ಬದಲಾವಣೆ 
ಯಿಂದ ಪ್ಯಾಕ್ ಮಾಡುವ ವಸ್ತುಗಳು ಸಂಕುಚಿತವಾಗುವ ಇಲ್ಲವೇ ಹಿಗ್ಗುವ 
ಗುಣಗಳನ್ನು ಹೊಂದಿರಬಾರದು. ಪ್ಯಾಕ್ ಮಾಡಿದ ಆಹಾರವು ಸಾಧ್ಯವಾದ 
ಮಟ್ಟಿಗೆ ಮೊದಲಿನ ಗುಣ ಲಕ್ಷಣಗಳನ್ನು ಬಹಳಕಾಲ ಉಳಿಸಿಕೊಂಡರೆ ಅಂತಹ 
ಪ್ಯಾಕಿಂಗ್ ವಸ್ತುವು ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತದೆ. 

ಗಾಜಿನ ಸೀಸೆಗಳು, ಅಲ್ಯೂಮಿನಿಯಂ, ಕಾಗದ, ಮೇಣ ಲೇಪಿಸಿದ ಕಾಗದ, 
ನೀರು ಹೀರದ ಕಾಗದ, ಲೋಹದ ಡಬ್ಬಗಳು ಮುಂತಾದುವುಗಳ ಬಳಕೆ ಅನೇಕ 
ದಶಕಗಳಿಂದ ಇದೆ. ಈಚೀಚೆಗೆ ಉತ್ತಮ ಪ್ಯಾಕಿಂಗ್ ಗುಣ ಲಕ್ಷಣಗಳಿರುವ 
ಪಾಲಿಎಥಿಲಿನ್ , ಪಾಲಿಅಮೈಡ್, ಪಾಲಿಎಸ್ಟರ್‌, ಸ್ಥಯೋಫಿಲಂ, ಪಾಲಿಸ್ಟೈರೀನ್ , 
ಪಾಲಿ ವಿನೈಲ್ , ಸೆಲುಲೆಟ್ ಫಿಲಂ, ಸೆಲ್ಲುಲೋಸ್ ಅಸಿಟೇಟ್ ಮುಂತಾದುವು 
ಹೆಚ್ಚು ಹೆಚ್ಚು ಬಳಕೆಗೆ ಬರುತ್ತಿವೆ. ಈ ಬಗ್ಗೆ ತೀವ್ರ ಸಂಶೋಧನೆ ನಡೆದಿದೆ, 
ನಡೆಯುತ್ತಿದೆ. 

ಆಹಾರಗಳ ಸ್ವೀಕಾರಾರ್ಹತೆ( Acceptability of Foods ) : ನೈಸರ್ಗಿಕ 
ಆಹಾರವಾಗಲೀ , ನೂತನ ರೀತಿ ಸೃಜಿಸಿದ ಆಹಾರಗಳಾಗಲೀ , ಅದು ಜನಗಳಿಗೆ 
ಆಕರ್ಷಕ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿ ಸ್ವೀಕಾರಾರ್ಹವಾಗಿರಬೇಕು. 
ಅಪೇಕ್ಷಿತ ವರ್ಣ, ವಾಸನೆ, ಮೃದುತ್ವ ಮತ್ತು ರುಚಿಯಿಂದ ಕೂಡಿ ಬಳಕೆದಾರರಿಗೆ 
ಸೇವಿಸಬೇಕೆಂಬ ಆಶಯ ಮೂಡುವಂತಿರಬೇಕು. ಪ್ರಾದೇಶಿಕ, ಸಾಮಾಜಿಕ , 
ಆರ್ಥಿಕ ಹಾಗೂ ಸಾಂಸ್ಕೃತಿಕ ಪ್ರಜ್ಞೆಗನುಗುಣವಾಗಿ ಒಂದು ದೇಶದ ಆಹಾರ 
ಸ್ವೀಕಾರಾರ್ಹತೆಯ ಮೌಲ್ಯಗಳು ನಿರ್ಧರವಾಗುತ್ತವೆ. 

ಆಹಾರದ ಮೂಲಭೂತ ಗುಣ ಲಕ್ಷಣಗಳಲ್ಲಿ ವಾಸನೆಯೂ ಒಂದಾಗಿದೆ. 
ವಸ್ತುವಿನಲ್ಲಡಕವಾಗಿರುವ, ವಾಯುವಿನಲ್ಲಿ ತ್ವರಿತವಾಗಿ ಲೀನವಾಗುವ ರಾಸಾ 
ಯನಿಕ ಅಂಶಗಳಿಂದ ಇದು ಉದ್ಭವಿಸುತ್ತದೆ. ಶಾಖ , ಸೂರ್ಯನ ಬೆಳಕು ಹಾಗೂ 
ರಾಸಾಯನಿಕ ವಸ್ತುಗಳಿಂದ ಇವು ನಾಶವಾಗುತ್ತವೆ. ಆಹಾರಕ್ಕೆ ಅಪೇಕ್ಷಿತ ವಾಸನೆ 


೧೩೩೧ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 
ಯನ್ನು ನೀಡಲು ಅನತಿಕಾಲದಿಂದ ಸಂಬಾರುಪದಾರ್ಥಗಳನ್ನು ಬಳಸಲಾಗುತ್ತಿದೆ. 
ನಾಗರೀಕತೆ ಬೆಳೆದಂತೆ ಜೀವನಕ್ರಮಗಳಲ್ಲಿ ವ್ಯತ್ಯಾಸವಾಗುತ್ತಾ ಬಂದು, ಪಾಶ್ಚಿ 
ಮಾತ್ಯ ರಾಷ್ಟ್ರಗಳಲ್ಲಿ ವಾಸನೆಯ ಮೌಲ್ಯಗಳು ರೂಪುಗೊಳ್ಳುತ್ತಿವೆ. ಸಾವಯವ 
ರಸಾಯನಶಾಸ್ತ್ರ ಮತ್ತು ವಿಶ್ಲೇಷಣ ರಸಾಯನಶಾಸ್ತ್ರ ( Analytical Chemi 
stry ) ಗಳ ಪ್ರಗತಿಯ ಫಲವಾಗಿ ಸಂಬಾರು ಹಾಗೂ ಇತರ ಕೆಲವು ಆಹಾರ 
ವಸ್ತುಗಳಲ್ಲಿನ ವಾಸನೆ ಉಗಮಕ್ಕೆ ಕಾರಣವಾದ ರಾಸಾಯನಿಕ ಘಟಕಗಳನ್ನು 
ಶೋಧಿಸಿ ಅವುಗಳ ರಾಸಾಯನಿಕ ರಚನೆ ನಿರ್ಧರಿಸುವ ಕಾರ್ಯ ಸಾಧ್ಯವಾಗಿದೆ. 
ಕೆಲವುವೇಳೆ ಇಂತಹ ರಾಸಾಯನಿಕ ವಸ್ತುಗಳನ್ನು ಸೃಜಿಸಲೂ ಸಾಧ್ಯವಾಗಿದೆ. 
ಈ ವಿಷಯದಲ್ಲಿ ಪ್ರಯೋಗಗಳು ಮುಂದುವರಿಯುತ್ತಲೂ ಇವೆ. ಆಹಾರ 
ವಸ್ತುಗಳ ವಾಸನೆ, ಸೂಕ್ಷ್ಮವಾದ ರುಚಿ, ಮೃದುತ್ವ ಅಥವಾ ರಚನೆಯ ಗುಣ 
ಲಕ್ಷಣಗಳ ಅಧ್ಯಯನ ಮುಂದುವರಿದು ಈಗ ' ಸೆನ್ಸರಿ ಎವಾಲ್ಯುಯೇಷನ್ ? 
(Sensory Evaluation ) ಎಂಬ ನೂತನ ಆಹಾರಪರೀಕಾ ಹಾಗೂ ಸ್ವೀಕಾರಾ 
ರ್ಹತೆಯ ಕ್ರಮ ರೂಪುಗೊಂಡಿದೆ. 

ಆಹಾರದ ಪೌಷ್ಟಿಕಾಂಶಗಳು ( Nutrients in Food) : ನಮ್ಮ ಅನು 
ದಿನದ ಆಹಾರದಲ್ಲಿ ಸಾಕಷ್ಟು ಶರ್ಕರ ಪಿಷ್ಟಾದಿಗಳು, ಸಸಾರಜನಕಾಂಶಗಳು 
ಹಾಗೂ ಮೇದಸ್ಸು ಇರಬೇಕು. ಇದರೊಡನೆ ಪೋಷಕಾಂಶಗಳಾದ ಲವಣ , 
ಅನ್ನಾ೦ಗಳೂ , ನೀರೂ ಇರಬೇಕು. ಸೂಕ್ತ ಪ್ರಮಾಣದಲ್ಲಿ ಆಹಾರಾಂಶಗಳಿದ್ದರೆ 
ಸಮತೂಕದ ಆಹಾರವನ್ನು ತ್ತಾರೆ. ಪೌಷ್ಟಿಕ ಆಹಾರದ ಅಗತ್ಯ ಎಲ್ಲರಿಗೂ ಇದೆ. 
ಪ್ರೊಟೀನ್ ವಿಭಜನೆಯಾದಾಗ ಅಮೈನೋ ಆಮ್ಲಗಳು ಬರುತ್ತವೆ. ಕೆಲವು 
ಇಂತಹ ಆಮ್ಲು ಗಳು ದೇಹದಲ್ಲಿ ಉತ್ಪತ್ತಿಯಾಗುತ್ತವೆ. ಕೆಲವನ್ನು ದೇಹ ಉತ್ಪತಿ 
ಮಾಡಲಾರದು. ದೇಹದ ಬೆಳವಣಿಗೆಗೆ ಹಾಗೂ ಆರೋಗ್ಯಕ್ಕೆ ಅತ್ಯಗತ್ಯವಾದ 
ಇಂತಹ ಅಮೈನೋ ಆಮ್ಲಗಳನ್ನು ಬೇರೊಂದು ರೀತಿ ಸೇರಿಸಿ ಆಹಾರವನ್ನು ಬಲ 
ಪಡಿಸಿ ಬಳಸಬೇಕಾಗುತ್ತದೆ. ಕೆಲವು ವೇಳೆ ಇತರ ಆಹಾರಗಳ ಸೇವನೆಯಿಂದ 
ಇದನ್ನು ಸರಿತೂಗಿಸಬಹುದು. ಇದರಂತೆಯೇ ಲವಣಗಳು ಮತ್ತು ವಿಟಮಿನ್ 
ಗಳನ್ನು ಆಹಾರದ ಅಥವಾ ಸೂಕ್ತರೀತಿ ಆಹಾರಗಳ ಬಳಕೆಯಿಂದ ಸರಬರಾಜು 
ಮಾಡಿ ಅಭಾವ ಪೂರೈಸಬಹುದು. ವಿಟಮಿನ್ ಹಾಗೂ ಲವಣಗಳನ್ನು ಪುಷ್ಟಿಕರಿಸಿದ 
ನೂತನ ಆಹಾರಗಳ ರಚನೆಯಲ್ಲಿ ಪ್ರೊಟೀನ್‌ನೊಡನೆ ಸೇರಿಸಲೂಬಹುದು. 
ಆದರೆ ಬಹುಪಾಲು ಪ್ರೋಟೀನ್ ಅಭಾವದಿಂದ ಆಗುವ ಹಾನಿಯೇ ಹೆಚ್ಚು . 
ಪ್ರೊಟೀನ್ ಆಹಾರಗಳ ತಯಾರಿಕೆಗೆ ಎಣ್ಣೆ ಬೀಜಗಳ ಹಾಗೂ 
ದ್ವಿದಳ ಧಾನ್ಯಗಳ ಬಳಕೆ 


ನಮ್ಮ ದೇಹದ ತೂಕದ ಶೇಕಡ ೧೮ ಪ್ರೋಟೀನ್ ರೂಪದಲ್ಲಿದೆ. ದೇಹದಪ್ರೊಟೀನ್ 


೧೩೩೨ 

ಪ್ರಬುದ್ಧ ಕರ್ಣಾಟಕ 
ನಾವು ತಿನ್ನುವ ಆಹಾರದ ಸಸಾರಜನಕಾಂಶಗಳಿಂದ ರಚನೆಯಾಗುತ್ತದೆ. 
ಆರೋಗ್ಯವಾಗಿರುವ ವಯಸ್ಕರಿಗೆ ದಿನಂಪ್ರತಿ ೬೫ ಗ್ರಾಂ ಪ್ರೊಟೀನ್ ಅಗತ್ಯವೆಂದು 
ಅಂದಾಜು ಮಾಡಲಾಗಿದೆ. ಪೌಷ್ಟಿಕಾಂಶಗಳ ಸರಬರಾಜಿನ ದೃಷ್ಟಿಯಿಂದ ವಿಶೇಷ 
ಆಸ್ಥೆ ವಹಿಸಬೇಕಾದ ಶಿಶುಗಳು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, 
ರೋಗಪೀಡಿತರು ಹಾಗೂ ಗಾಯಗೊಂಡವರಿಗೆ ಇದು ಇನ್ನೂ ಹೆಚ್ಚಿನ ಪ್ರಮಾಣ 
ದಲ್ಲಿ ಬೇಕಾಗಿದೆ. 
- ಅಕ್ಕಿ , ಗೋಧಿ ವರ್ಗದ ಧಾನ್ಯಗಳು ಜಗತ್ತಿನ ಪ್ರೋಟೀನ್ ಸರಬರಾಜು 
ಮಾಡುವ ಪ್ರಮುಖ ಆಹಾರಗಳಾಗಿವೆ . ಆದರೆ , ಅವು ನಮಗೆ ಆವಶ್ಯಕವಿರುವಷ್ಟು 
ಪ್ರಮಾಣ ಹಾಗೂ ಗುಣಲಕ್ಷಣಗಳಿರುವಪ್ರೋಟೀನ್ ನೀಡಲಾರವು. ಆದುದರಿಂದ 
ಈ ಅಭಾವ ಪೂರೈಸಲು ಉತ್ತಮ ಬಗೆಯ ಪ್ರೋಟೀನ್ ಭರಿತ ಆಹಾರ ವಸ್ತು 
ಗಳಾದ ಹಾಲು, ಮೀನು, ಮಾಂಸ, ಕೋಳಿ ಮೊಟ್ಟೆಗಳನ್ನು ನಾವು ನಮ್ಮ ನಿತ್ಯದ 
ಊಟದೊಡನೆ ಸೇವಿಸಬೇಕಾಗಿದೆ. 

ಪ್ರಾಣಿ ಜನ್ಯ ಪ್ರೊಟೀನ್‌ ಬಳಕೆ ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯಲ್ಲಿದೆ. 
ಅಮೆರಿಕಾ ದೇಶದಲ್ಲಿ ಇದು ದಿನಂಪ್ರತಿ ೭೦ ಗ್ರಾಂನಷ್ಟಿದ್ದರೆ, ನಮ್ಮ ದೇಶದಲ್ಲಿ ಈ 
ಪ್ರಮಾಣ ಕೇವಲ ೫ ಗ್ರಾಂ ಆಗಿದೆ. ಜಗತ್ತಿನ ಕೇವಲ ಶೇಕಡ ೨೫ ರಷ್ಟು ಜನತೆ 
ಮಾತ್ರ ದಿನಂಪ್ರತಿ ೩೦ ಗ್ರಾಂ ಪ್ರೊಟೀನ್‌ ಸೇವಿಸುವುದಾಗಿ ಗೊತ್ತಾಗಿದೆ. 
- ಪ್ರೊಟೀನ್ ಅಭಾವಕ್ಕೆ ಎಲ್ಲ ವರ್ಗದ, ಎಲ್ಲ ವಯಸ್ಸಿನ ಜನಗಳು ತುತ್ತಾಗುವ 
ಸಂಭವವಿದೆ. ಆದರೆ ಇದರ ಉಗ್ರರೂಪವನ್ನು ಮಕ್ಕಳು, ಬಾಣಂತಿ ಹಾಗೂ 
ಗರ್ಭಿಣಿ ಸ್ತ್ರೀಯರು ಮತ್ತು ಅಲ್ಲಾದಾಯವುಳ್ಳ ಕುಟುಂಬಗಳಲ್ಲಿ ಕಾಣುತ್ತೇವೆ. 
* ಕ್ಯಾಸಿಯಾರ್ಕ‌್ರ ' ಎಂಬ ಇಂತಹ ರೋಗಕ್ಕೆ ಅವರು ಒಳಗಾಗಬಹುದು. ಈ 
ರೋಗ ಅದರಲ್ಲೂ ಹೆಚ್ಚು ಧಾನ್ಯವನ್ನು ಪ್ರಧಾನ ಆಹಾರವಾಗಿ ಬಳಸುವವರಲ್ಲಿ 
ಕಾಣಬಹುದು. ದಕ್ಷಿಣ ಅಮೆರಿಕಾ, ಮಧ್ಯ ಅಮೆರಿಕಾ , ವೆಸ್ಟ್ ಇಂಡೀಸ್ , 
ಆಫ್ರಿಕಾ, ಮಧ್ಯಪ್ರಾಚ್ಯ ಹಾಗೂ ಆನ್ನೇಯ ಏಷ್ಯಾ ಪ್ರದೇಶಗಳು , ಭಾರತ, ಚೀನಾ 
ದೇಶಗಳಲ್ಲಿ ವ್ಯಾಪಕ ರೀತಿ ಪ್ರೊಟೀನ್ ಅಭಾವ ರೋಗರುಜಿನಗಳು ಮನೆ 
ಮಾಡಿವೆ. ಇಂತಹ ಪ್ರದೇಶಗಳಲ್ಲಿ ಮಕ್ಕಳ ಮತ್ತು ಶಿಶುಗಳ ಮರಣ ಸಂಖ್ಯೆಯ 
ಪ್ರಮಾಣ ಇದರಿಂದ ಹೆಚ್ಚಾಗಿರುತ್ತದೆ. 
- ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿವರ್ಗದ ಪ್ರೊಟೀನ್ ಉತ್ಪಾದನೆ ಮಾಡ 
ಬೇಕಾದುದು ನಿಜ. ಆದರೆ ಇದರಿಂದ ಪ್ರೋಟೀನ್ ಅಭಾವ ಸಮಸ್ಯೆಗೆ ಭಾಗಶಃ 
ಪರಿಹಾರ ದೊರೆಯುತ್ತದೆ! ಆದುದರಿಂದ ಸಸ್ಯಮೂಲ ಪ್ರೋಟೀನ್ ಶೋಧನೆ 
ಅತ್ಯಗತ್ಯವಾಗಿದೆ. ಹತ್ತಿ ಬೀಜ, ಸೋಯಬೀನ್, ಕಡಲೆಕಾಯಿ , ಎಳ್ಳು , ತೆಂಗಿನ 
ಕಾಯಿ ಮತ್ತು ಬಹುತೇಕ ದ್ವಿದಳ ಧಾನ್ಯಗಳಲ್ಲಿ ( ಬೇಳೆಗಳಲ್ಲಿ ಪ್ರೊಟೀನ್ 
ಅಧಿಕ ಪ್ರಮಾಣದಲ್ಲಿದೆ. ಇವುಗಳನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ 
ಪ್ರೋಟೀನ್ ಅಭಾವ ನೀಗಿಸುವ ಅವಕಾಶವಿದೆ. 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೩೩ 
ಸಿಪ್ಪೆ ಹಾಗೂ ಎಣ್ಣೆ ತೆಗೆದ ಹತ್ತಿ ಬೀಜದಲ್ಲಿ ಶೇಕಡ ೪೦ - ೪೫ರಷ್ಟು ಪ್ರೋಟೀನ್ 
ದೊರೆಯುತ್ತದೆ. ಸೂಕ್ತ ರೀತಿ ಇದನ್ನು ಸಂಸ್ಕರಿಸಿ , ಹಾನಿಕಾರಕ ವಸ್ತುಗಳಿಂದ 
ದೂರಮಾಡಿ, ಅಧಿಕ ಪ್ರಮಾಣದಲ್ಲಿ ಪ್ರೊಟೀನ್ ಹೊಂದಿರುವ ಪೋಷಕ ಆಹಾರ 
ವಸ್ತುವೊಂದನ್ನು ದಕ್ಷಿಣ ಅಮೆರಿಕಾದಲ್ಲಿ ತಯಾರಿಸಲಾಗಿದೆ. ಜನಪ್ರಿಯತೆ ಗಳಿಸಿ, 
ವ್ಯಾಪಕವಾಗಿ ಈ ಆಹಾರ ಅಲ್ಲಿ ಬಳಕೆಯಲ್ಲಿದೆ. ' ಕ್ಯಾಷಿಯಾರ್ಕ‌್ರ ' ರೋಗದಿಂದ 
ತೀವ್ರವಾಗಿ ನರಳುವ ಮಕ್ಕಳು ಸಹ ಈ ಆಹಾರದ ಸೇವನೆಯಿಂದ ಗುಣಹೊಂದುವ 
ರೆಂದು ಪ್ರಯೋಗಗಳಿಂದ ನಿರ್ಧರಿಸಲಾಗಿದೆ. 
- ಸೋಯಾಬೀನ್ ಜಪಾನ್ ದೇಶದ ಜನಜೀವನದ ಹಾಸುಹೊಕ್ಕಾಗಿ ಬೆಳೆದು 
ಬಂದಿದೆ. ಇದರಿಂದ ತಯಾರಿಸಿದ ಖಾದ್ಯ ವಸ್ತುಗಳು ಅವರಿಗೆ ಬಹುಪ್ರಿಯವಾಗು 
ಇವೆ. ಟೋಫು( 

ಸೋಯಾಬೀನ್ ಮೊಸರು), ಮಿಸೊ (ಸೋಯಾಬೀನ್ ಮತ್ತು 
ಅಕ್ಕಿಯನ್ನು ಬೆರೆಸಿ ಹುದುಗಿಸಿದ ಉತ್ಪನ್ನ ) ಮತ್ತು ಸೋಯು(ಸೋಯಾಸಾಸ್ ) 
ಇವುಗಳನ್ನು ಈ ಗುಂಪಿನ ಪ್ರಧಾನ ಉತ್ಪನ್ನಗಳಾಗಿ ಉದಹರಿಸಬಹುದು. ೧೯೬೨ 
ರಲ್ಲಿ ಜಪಾನಿನ ಜನತೆ ದಿನಂಪ್ರತಿ ಸೇವಿಸುವ ೭೧ ಗ್ರಾಂ ಪ್ರೊಟೀನ್ ಪೈಕಿ ೭ ಗ್ರಾಂ 
ಸೋಯಾಬೀನ್ ಉತ್ಪನ್ನಗಳಿಂದ ದೊರೆಯಿತೆಂದರೆ ಅದರ ಜನಪ್ರಿಯತೆಗೆ ಬೇರೆ 
ಸಾಕ್ಷಿ ಬೇಕೇ ? ಸೋಯಾ ಹಾಲನ್ನು (ವಿಟಸಾಮ್V ita Soy) ಸೀಸೆಗಳಲ್ಲಿ 
ತುಂಬಿ ಹಾಂಕಾಂಗ್ ನಗರದಲ್ಲಿ ಅಂಗಡಿಗಳಲ್ಲಿ ಮಾರಲಾಗುತ್ತದೆ. 

- ಕೆನೆತೆಗೆದ ಹಾಲುಪುಡಿ, ಪೂರ್ಣವಾಗಿ ತೈಲವಿರುವ ಕಡಲೆಕಾಯಿ ಹಿಟ್ಟು 3 
ಮತ್ತು ಬೇರೆ ಕೆಲವು ವಸ್ತುಗಳನ್ನು ಬೆರೆಸಿ ' ಪ್ರೊನ್ಯೂಟ್ರೋ ' ಎಂಬ ಸಾಂದ್ರ 
ಪ್ರೊಟೀನ್ ಆಹಾರವನ್ನು ಆಫ್ರಿಕಾದಲ್ಲಿ ರೂಪಿಸಲಾಗಿದೆ. 

ಕಡಲೆಕಾಯಿ ಬೆಳೆ ಅಧಿಕವಾಗಿರುವ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಭಾರತ 
ಅಗ್ರಸ್ಥಾನ ಪಡೆದಿದೆ. ಆದುದರಿಂದ ಪ್ರೋಟೀನ್ ಅಭಾವ ಪೂರೈಸಲು ನಮ್ಮ 
ದೇಶದಲ್ಲಿ ಕಡಲೆಕಾಯಿ ಬಳಸುವ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ. ಎಣ್ಣೆ 
ತೆಗೆದ ಕಡಲೆಕಾಯಿ ಹಿಂಡಿಯಲ್ಲಿ ಶೇಕಡ ೪೦ - ೪೨ ರಷ್ಟು ಸೇವಿಸಲು ಯೋಗ್ಯವಾದ 
ಪ್ರೊಟೀನ್ ಇದೆ. ಮೈಸೂರಿನಲ್ಲಿರುವ ಕೇಂದ್ರ ಆಹಾರ ಸಂಶೋಧನಾಲಯದಲ್ಲಿ 
ಉತ್ತಮ ದರ್ಜೆಯ , ಸೇವಿಸಲು ಯೋಗ್ಯವಾದ ಕಡಲೆಕಾಯಿ ಹಿಟ್ಟು ತಯಾರಿಸುವ 
ವಿಧಾನ ಕಂಡುಹಿಡಿಯಲಾಗಿದೆ. ಮಲ್ಟಿಪರ್ಪಸ್ ಫುಡ್ (Multi -Purpose Food) 
ಎಂಬ ಪೋಷಕ ಆಹಾರವೊಂದನ್ನು ಕಡಲೆಕಾಯಿ ಹಿಟ್ಟು , ಕಡಲೆಬೇಳೆ ಹಿಟ್ಟು 
ಮತ್ತು ಇತರ ಪೋಷಕಾಂಶಗಳನ್ನು ಬೆರಸಿ ಅಲ್ಲಿ ತಯಾರಿಸಲಾಗಿದೆ. ಈ ಅಧಿಕ 
ಪ್ರಮಾಣದಪ್ರೋಟೀನ್ ಪೋಷಕ ಆಹಾರ ವಸ್ತುವನ್ನು ಎಲ್ಲ ವಯಸ್ಸಿನ ಜನಗಳೂ 
ಬಳಸಬಹುದು. 

ಕಡಲೆಕಾಯಿ ಹಿಟ್ಟನ್ನು ಬೇರೆ ಕೆಲವು ವಸ್ತುಗಳೊಡನೆ ಬೆರಸಿ, ತುಂತುರು 
ವಿಧಾನ ಬಳಸಿ ಒಣಗಿಸುವ ಯಂತ್ರದ ಸಹಾಯದಿಂದ ಪುಡಿ ರೂಪಕ್ಕೆ ಮಾಡಿದಾಗ 


ಕಡಲೆಕಾಯಿ 2 


ಪ್ರಮಾಣದ ಉಷಕಾಂಶಗಳ 


ಪ್ರಬುದ್ಧ ಕರ್ಣಾಟಕ 
ತಾಯಿಯ ಹಾಲು ಬಿಡಿಸಿದ ಮಕ್ಕಳಿಗೆ ಉತ್ತಮ ವರ್ಗದ ಪೋಷಕ ಆಹಾರ ವಸ್ತು 
ವಾಗುತ್ತದೆ. 

ಪರಿಶುದ್ಧ ರೂಪದಲ್ಲಿ ಸಾಂದ್ರ ಪ್ರೊಟೀನ ( Protein Isolate ) ನ್ನು ಕಡಲೆ 
ಕಾಯಿಯಿಂದ ಪಡೆಯುವ ವಿಧಾನವನ್ನು ಈಗರೂಪಿಸಲಾಗುತ್ತಿದೆ. ಈ ವಸ್ತುವನ್ನು 
ಚಾಕಲೇಟ್, ಬಿಸ್ಕತ್ ಮತ್ತು ಮಕ್ಕಳ ಆಹಾರ ತಯಾರಿಕೆಯಲ್ಲಿ ಬಳಸಬಹುದು. 
ಕೆಸೀನ್ ( Casein ) ಬದಲು ಕಡಲೆಕಾಯಿ ಸಾಂದ್ರ ಪ್ರೊಟೀನ್ ಬಳಸಿ ಕಡಿಮೆ 
ಪ್ರಮಾಣದ ಮೇದಸ್ಸಿರುವ ಮತ್ತು ನಾವು ಸಾಮಾನ್ಯವಾಗಿ ' ಟೋನ್ಸ್ ' ( Toned) 
ಹಾಲೆಂದು ಕರೆಯುವಂತಹ ' ಲ್ಯಾಕ್ ಟೋನ್ ” ( Lactone) ಎಂಬ ಹಾಲನ್ನು 
ತಯಾರಿಸಲಾಗಿದೆ. 

- ಎಣ್ಣೆ ಬೀಜಗಳು ಅಧಿಕ ಪ್ರಮಾಣದಲ್ಲಿ ದೊರೆಯುವುದೇನೋ ನಿಜ . ಆದರೆ 
ಅವುಗಳಲ್ಲಿರುವ ಪ್ರೋಟೀನ್ ದರ್ಜೆ ಪ್ರಾಣಿಜನ್ಯ ಪ್ರೊಟೀನ್‌ನಷ್ಟು ಉತ್ತಮ 
ವಾಗಿರುವುದಿಲ್ಲ . ಅತ್ಯಗತ್ಯ ಅಮೈನೋ ಆಮ್ಲ ಅಥವಾ ಆನ್ನು ಗಳು ಇವುಗಳಲ್ಲಿರ 
ದಿರುವುದೇ ಇದಕ್ಕೆ ಕಾರಣ. ಉದಾಹರಣೆಗೆ ಸೋಯಾಬೀನ್‌ನಲ್ಲಿ ವಿಥಿಯೊನೈನ್ 
ಅಭಾವವಿದ್ದರೆ, ಹತ್ತಿ ಬೀಜದಲ್ಲಿ ಲೈಸಿನ್ ಮತ್ತು ಥಿಯೊನಿನ್ ಹಾಗೂ ಕಡಲೆ 
ಕಾಯಿಯಲ್ಲಿ ಮಿಥಿಯೊನೈನ್ , ಲೈಸೀನ್, ಥಿಯೊನಿನ್ ಮಿತಿಗೊಳಿಸುವ 
ಅಮೈನೋ ಆಮ್ಲಗಳಾಗಿವೆ ; ಎಂದರೆ ಇವುಗಳ ಅಭಾವ ನೀಗಿಸಲು ಪರಿಹಾರ 
ಹುಡುಕಬೇಕಾಗಿದೆಯೆಂದಾಯಿತು. ಎರಡು ವಸ್ತುಗಳನ್ನು , ಎಂದರೆ ಎಣ್ಣೆ ಬೀಜ 
ಗಳನ್ನು ಈ ದೃಷ್ಟಿಯಿಂದ ಪೂರಕವಾಗುವಂತೆ ಚುನಾಯಿಸಿ ಮಿಶ್ರಮಾಡಿದರೆ 
ಪ್ರೋಟೀನ್ ದರ್ಜೆ ಸುಧಾರಿಸಬಹುದು. ಉತ್ತಮ ವರ್ಗದ ಧಾನ್ಯದ ತಳಿಗಳ 
ನೆರವಿನಿಂದ ಜೋಳ ಅಥವಾ ಗೋಧಿಯಂತಹ ಧಾನ್ಯದಲ್ಲಿ ಅಮೈನೋ ಆಮ್ಲ 
ವೊಂದನ್ನು ಹೆಚ್ಚಿಸಲು ಸಾಧ್ಯವಿದೆ. ಲೈಸಿನ್ ಅಧಿಕ ಪ್ರಮಾಣದಲ್ಲಿರುವ ಮೆಕ್ಕೆ 
ಜೋಳದ ತಳಿ ಈಗಾಗಲೇ ಬಹುಪಾಲು ಎಲ್ಲರಿಗೂ ತಿಳಿದಿದೆ. ಹಲವು ಎಣ್ಣೆ 
ಬೀಜಗಳಲ್ಲಿರುವ ಪ್ರೊಟೀನ್ ಪೂರ್ಣವಾಗಿ ಪ್ರಭಾವ ಬೀರದಂತೆ ತಡೆಹಿಡಿಯುವ 
ಕೆಲವು ರಾಸಾಯನಿಕ ವಸ್ತುಗಳಿರುತ್ತವೆ. ಈ ರೀತಿಸೋಯಾಬೀನ್‌ನಲ್ಲಿ ಹೀನ 
ಗ್ಲುಟೆನಿನ್ ( Haemaglutenin ) ಮತ್ತು ಟ್ರಸ್ಟಿನ್ ( Trypsin ) ನಾಶಕ ವಸ್ತು 
ಗಳಿದ್ದರೆ, ಹತ್ತಿ ಬೀಜದಲ್ಲಿ ಗಾಸಿಪಾಲ್ ( Gossypol ) ಎಂಬ ನಂಜುಂಟು 
ಮಾಡುವ ಹಾನಿಕಾರಕ ರಾಸಾಯನಿಕ ವಸ್ತುವಿದೆ. ಸೂಕ್ತರೀತಿ ಸಂಸ್ಕರಿಸು 
ವುದರಿಂದ ಇಂತಹ ವಸ್ತುಗಳನ್ನು ನಿರ್ಮೂಲ ಮಾಡಬಹುದು. ಅನಂತರ ಹದ 
ಮಾಡಿದ ವಸ್ತುಗಳಿಂದ ಪೋಷಕ ಆಹಾರ ವಸ್ತುಗಳನ್ನು ತಯಾರಿಸಬಹುದು. 

ಪೋಷಕ ಆಹಾರ ವಸ್ತುಗಳು ರುಚಿಕರವಾಗಿರಬೇಕು; ಅಪೇಕ್ಷಿತ ರೀತಿಯ 
ವರ್ಣ, ವಾಸನೆ ಹಾಗೂ ಮೃದುತ್ವದಿಂದ ಕೂಡಿರಬೇಕು. ಇವುಗಳ ಬೆಲೆಯೂ 
ಸಹ ಬಹುಪಾಲು ಜನತೆಗೆ ನಿಲುಕುವಂತಿದ್ದರೆ ಇವು ಹೆಚ್ಚು ಜನಪ್ರಿಯತೆ ಪಡೆ 
ಯುತ್ತವೆ. 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೩೫ 
ಪ್ರೊಟೀನ್ ಬಳಕೆಯ ಅತ್ಯಂತ ಸ್ವಾರಸ್ಯ ಬೆಳವಣಿಗೆಯೊಂದಿದೆ. ಕೇವಲ 
ಸಸ್ಯಮೂಲಪ್ರೊಟೀನ್ ವಸ್ತುಗಳಿಂದ ಮಾಂಸವನ್ನು ಹೋಲುವ ಆಹಾರ ರಚನೆ 
ಯಾಗಿರುವುದು ಸೋಜಿಗವೆನ್ನಲಾಗದೆ ? 
ಆಹಾರ ವಸ್ತುಗಳ ನೂತನ ಮೂಲಗಳಶೋಧನೆ 
(Sources of new Foods) 
ಈಗ ನಾವು ಬಳಸುತ್ತಿರುವ ಸಾಂಪ್ರದಾಯಿಕ ಆಹಾರವಸ್ತುಗಳು ಏರುತ್ತಿರುವ 
ಜನಸಂಖ್ಯೆಯ ಪೂರೈಕೆಗೆ ಮುಂಬರುವ ದಶಕಗಳಲ್ಲಿ ಸಾಲದೇ ಹೋಗಬಹುದೆಂಬ 
ಭೀತಿ ಈಗಾಗಲೇ ಮೂಡಿದೆ. ಈ ದೃಷ್ಟಿಯಿಂದ ನೂತನ ಆಹಾರ ಮೂಲಗಳ 
ಶೋಧನೆ ಅಗತ್ಯವೆನಿಸಿದೆ. ಈ ಪೈಕಿ ಸೊಪ್ಪು ಸದೆಗಳು , ಆಲ್ಕ ( ನೀರಿನಲ್ಲಿ ಬೆಳೆಯುವ 
ಒಂದು ಸಸ್ಯ ) ಮತ್ತು ಕೆಲವು ಸೂಕ್ಷ್ಮ ಜೀವಿಗಳನ್ನು ಕುರಿತ ಅಧ್ಯಯನ ಗಮನಾರ್ಹ 
ವಾಗಿದೆ. 

ಕೊರೆಲಾ ( Chlorella ) ಎಂಬುದು ನೀರಿನಲ್ಲಿ ಬೆಳೆಯುವ ಒಂದು ವಿಧವಾದ 
ಪಾಚಿ, ಆದರ್ಶ ವಾತಾವರಣದಲ್ಲಿ ಇದನ್ನು ಬೆಳೆಸಲು ಸಾಧ್ಯವಿದೆ. ಇಂತಹ 
ಸಂದರ್ಭದಲ್ಲಿ ಅದು ಸೂರ್ಯನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿ 
ಸುತ್ತದೆ. ಭೂಮಿಯ ಮೇಲೆ ಬೆಳೆಯುವ ಸಸ್ಯಗಳಿಗೆ ಈ ಶಕ್ತಿ ಕೇವಲ ಶೇಕಡ 
೨ರಷ್ಟು ಇದ್ದರೆ, ಇದರ ಹತ್ತು ಪಾಲು, ಎಂದರೆ ಶೇಕಡ ೨೦ರಷ್ಟು ನೀರಿನಲ್ಲಿ 
ಬೆಳೆಯುವ ಸಸ್ಯಗಳಿಗಿದೆ. ೬೨೦೦ ಚ . ಅಡಿ ಪ್ರದೇಶದಲ್ಲಿ ' ಕೋರೆಲಾ ' ವ್ಯವಸಾಯ 
ಮಾಡಿದರೆ ೫ -೬ ಜನರಿರುವ ಸಂಸಾರದಪ್ರೊಟೀನ್ ಪೂರೈಕೆಯಾಗುತ್ತದೆಯೆಂದು 
ಅಂದಾಜು ಮಾಡಲಾಗಿದೆ. ಆದರೆ ಈ ' ಕೊರೆಲಾ ' ಬಳಸುವ ಮುನ್ನ ಅದರ 
ಕಪ್ಪು ಮಿಶ್ರಿತ ಹಸಿರು ವರ್ಣ ಹಾಗೂ ಅಹಿತವಾಸನೆ ನಿರ್ಮೂಲ ಮಾಡಬೇಕಾಗಿದೆ. 
ಮದ್ಯ ತಯಾರಿಕೆಗೆ ಅಗತ್ಯವಾದ ' ಯೀಸ್ಟ್ ' ಜೀವಿಗಳು ಆಹಾರವಾಗಲೂ 
ಸಾಧ್ಯವಿದೆ. " ಫುಡ್ ಯೀಸ್ಟ್ ' ಎಂಬ ಈ ವಸ್ತುವಿನಲ್ಲಿ ಕಡಲೆಕಾಯಿಗಿಂತ ಅಧಿಕ 
ಪ್ರಮಾಣದಲ್ಲಿ ಪ್ರೊಟೀನ್ ಅಂಶವಿದೆ. 

ಸೇವಿಸಲು ಅರ್ಹವಾದ ಪ್ರೋಟೀನ್ ಈಗ ಎಲೆ ಸೊಪ್ಪುಗಳಿಂದಲೂ ಪಡೆಯ 
ಬಹುದು. ಒಂದು ಎಕರೆ ಪ್ರದೇಶದಲ್ಲಿ ಉತ್ಪನ್ನವಾಗುವ ಕುದುರೆ ಮಸಾಲೆ 
ಸೊಪ್ಪು ( Lucerne) ೬೦೦ ಪೌಂ , ಪ್ರೊಟೀನ್ ನೀಡಬಲ್ಲುದು. ಆದರೆ ಇದೇ 
ಪ್ರಮಾಣದ ಭೂಮಿಯಲ್ಲಿ ಉತ್ಪನ್ನವಾಗುವ ಮಾಂಸ , ಹಾಲು ಮತ್ತು ಸೋಯಾ 
ಬೀನ್ ಗಳಿಂದ ನಮಗೆ ದೊರೆಯುವ ಪ್ರೊಟೀನ್ ಪ್ರಮಾಣ ಕೇವಲ ೪೩ , ೭೭ 
ಮತ್ತು ೪೫೦ ಪೌಂಡುಗಳಾಗಿರುತ್ತದೆ ಎಂಬುದು ಗಮನಾರ್ಹವಾಗಿದೆ. 
ಸೈನಿಕರ ಆಹಾರವಸ್ತುಗಳು 
(Defence Foods) 
ಸೈನಿಕರು ಸಂಗ್ರಾಮಕಾಲದಲ್ಲಿ ಆಧುನಿಕ ಜೀವನದ ಸೌಲಭ್ಯಗಳಿಂದ ಬಹುಕಾಲ 


೧೩೩೬ 

ಪ್ರಬುದ್ಧ ಕರ್ಣಾಟಕ 
ದೂರವಾಗಿರುತ್ತಾರೆ. ಸುವ್ಯವಸ್ಥಿತ ಅಡುಗೆ ಹಾಗೂ ಭೋಜನ ಶಾಲೆಗಳು ಅವರ 
ಶಿಬಿರಗಳಲ್ಲಿರುವುದಿಲ್ಲ. ಆದರೆ ಅವರು ಮಾನಸಿಕ ಕೇಶ, ಉದ್ವಿಗ್ನತೆ ಹಾಗೂ 
ದೈಹಿಕ ಶ್ರಮಕ್ಕೆ ಒಳಗಾಗಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಸರಬರಾಜಾ 
ಗುವ ಆಹಾರ ಪೌಷ್ಟಿಕಾಂಶಗಳಿಂದ ಕೂಡಿದ್ದರೆ ಮಾತ್ರ ಸಾಲದು. ಅದು 
ರುಚಿಯಾಗಿ ಮತ್ತು ಹಿತವಾಗಿದ್ದು ಅವರ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ 
ನೀಡುವಂತಿರಬೇಕು. ಇದಲ್ಲದೆ ಶತ್ರುಗಳೊಡನೆ ಸಂಗ್ರಾಮದಲ್ಲಿ ಹೊಡೆದಾಡಲು 
ಅಸಾಧಾರಣ ಶಕ್ತಿ ,ಸೈರ್ಯ, ಸಾಮರ್ಥ್ಯ ದೊರಕಿಸಿಕೊಡಬೇಕು. 

ಪ್ರಥಮ ವಿಶ್ವಸಂಗ್ರಾಮದ ಅವಧಿಯಲ್ಲಿ ಸೈನಿಕರ ಬಹುಪಾಲು ಆಹಾರ 
ಡಬ್ಬಿಗಳಲ್ಲಿ ಸಂಗ್ರಹಿಸಿದ ರೂಪದಲ್ಲಿತ್ತು . ಎರಡನೆ ಸಂಗ್ರಾಮದವೇಳೆಗೆ ಈ 
ಪರಿಸ್ಥಿತಿ ಬದಲಾಯಿಸಿ, ಒಣಗಿಸಿದ ಆಹಾರವಸ್ತುಗಳು ಈ ಸ್ಥಾನ ಆಕ್ರಮಿಸಿದುವು. 

ಹಗುರವಾದ ತೂಕ, ತ್ವರಿತವಾಗಿ ಅಡುಗೆ ಮಾಡುವ ಅಥವಾ ನೇರವಾಗಿ 
ಸೇವಿಸುವ ಸೌಲಭ್ಯ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿರುವ ಸೈನಿಕರ ಆಹಾರ 
ವಸ್ತುಗಳು ದೀರ್ಘಕಾಲ ಕೆಡದಂತೆ ಸಂಗ್ರಹಣೆಗೆ ಯೋಗ್ಯವಾಗಿರಬೇಕು. ಸೂಕ್ತ 
ರೀತಿಯಲ್ಲಿ ಪ್ಯಾಕ್‌ ಮಾಡಿರುವ ಇಂತಹ ವಸ್ತುಗಳು ಸಾಗಾಣಿಕೆ ಮತ್ತು ಹವಾಮಾನ 
ವೈಪರೀತ್ಯದ ಪ್ರಭಾವದಿಂದ ದೂರವಾಗಿರಬೇಕು. ಸಂಕುಚಿತಗೊಳಿಸಿದ ಉದ್ದ 
ವಾಗಿರುವ ಆಹಾರದ ಚೂರುಗಳು, ಸಾಂಬಾರು ಪುಡಿಗಳು, ಘನೀಕರಣ ಕ್ರಿಯೆ 
ಗೊಳಗಾದ ಆಹಾರವಸ್ತುಗಳು , ಒಣಗಿಸಿದ, ಆದರೆ ಸಿದ್ಧಗೊಳಿಸಿದ ಭೋಜನ 
ಪ್ಯಾಕೆಟ್ ಗಳು ಈಗ ಬಳಕೆಯಲ್ಲಿರುವ ಪ್ರಮುಖ ಸೈನಿಕ ಆಹಾರಗಳಾಗಿವೆ. 

ದೀರ್ಘಕಾಲ ಕೆಡದ ಚಪಾತಿ, ಪರೋಟ, ಜಲರಹಿತ ಪಲಾವ್ ( Pulav ) 
ಮತ್ತು ಖಿಚಡಿ (Khitchdi) ಭಾರತೀಯ ಸೈನಿಕರಿಗೆ ಆಹಾರವಾಗಿ ಕೊಡಲಾಗು 
ತಿದೆ. ಪರ್ವತ ಪ್ರದೇಶಗಳಲ್ಲಿ, ಅದರಲ್ಲೂ ಅತ್ಯುನ್ನತ ಪರ್ವತ ಪ್ರದೇಶಗಳಲ್ಲಿ 
ಸೈನಿಕರು ಸಂಗ್ರಾಮದಲ್ಲಿ ತೊಡಗಬೇಕಾದಾಗ ವಿಶೇಷ ಬಗೆಯ ಆಹಾರವಸ್ತುಗಳು 
ಬೇಕಾಗುತ್ತವೆ. ತಕ್ಷಣ ಬೇಯುವ ಅಕ್ಕಿ , ಬೇಳೆ, ತರಕಾರಿ ಮತ್ತು ಮಾಂಸವನ್ನು 
ಅವರಿಗೆ ಸರಬರಾಜುಮಾಡಲಾಗುತ್ತಿದೆ. ಇದಲ್ಲದೆ ಬೇಯಿಸಿದ ಮಾಂಸವನ್ನು 
ಘನೀಕರಣಕ್ರಿಯೆಗೆ ಒಳಪಡಿಸಿ , ಅದರಲ್ಲಿರುವ ಜಲಾಂಶ ಹೊರದೂಡಿಸಿ ಉದ್ದವಾದ 
ಆದರೆ ಗಟ್ಟಿಯಾಗಿರುವ ಮಾಂಸದ ತುಣುಕುಗಳನ್ನು ತಯಾರಿಸಿ ಇವರಿಗೆ ನೀಡ 
ಲಾಗುತ್ತಿದೆ. ವಸ್ತುವಿನ ಮೂಲವಾಸನೆ ಕೆಡದಂತೆ ಅದು ದೀರ್ಘಕಾಲ 
ಉಳಿದಿರುತ್ತದೆ. ದೀರ್ಘಕಾಲ ಸಂಗ್ರಹಣೆಯನಂತರ ಆವಶ್ಯಕತೆಯಿದ್ದಾಗ ತ್ವರಿತ 
ವಾಗಿ ಅಡುಗೆಮಾಡಿ ಸೇವಿಸುವ ಸೌಲಭ್ಯ ಈ ವಸ್ತುವಿಗಿದೆ. ಈ ವರ್ಗದ ಸೈನಿಕರಿಗೆ 
ರುಚಿ ಹಾಗೂ ಹಿತವಾಗಿರುವ ಆಹಾರವೆಂದು ಇದು ಪರಿಗಣಿಸಲ್ಪಟ್ಟಿದೆ. 

ನಿರ್ಜನವಾದ ಪ್ರದೇಶಗಳಲ್ಲಿ ಹಲವು ಕಾಲ ಒಂಟಿಯಾಗಿ ಜೀವನ ಸಾಗಿಸ 
ಬೇಕಾದ ತುರ್ತುಸನ್ನಿವೇಶ ಕೆಲವು ವೇಳೆ ನೌಕಾ ಹಾಗೂ ವಿಮಾನದಳದ ಸೈನಿಕರ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೩೭ 
ಪಾಲಿಗೆ ಲಭಿಸುತ್ತದೆ. ಇಂತಹ ವಿಷಮಪರಿಸ್ಥಿತಿಯನ್ನೆ ದುರಿಸಲು ಅವರ ಬಳಿ 
ಸದಾ ಕಾಲವೂ ಸಿದ್ದವಾಗಿರುವ ಆಹಾರದ ಪ್ಯಾಕೆಟ್ ಗಳು ಇರುತ್ತವೆ. ಇದನ್ನು 
* ಜೀವದಾನಿ ಆಹಾರ ' ಎಂದು ಪರಿಗಣಿಸಲಾಗಿದೆ. ಉದ್ದವಾಗಿ, ಗಟ್ಟಿಯಾಗಿರುವ 
ಇಂತಹ ಮೂರು ತುಣುಕುಗಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಪ್ಯಾಕ್‌ ಮಾಡಿರು 
ತ್ತಾರೆ. ಒಂದು ದಿವಸದ ಆಹಾರವನ್ನು ಈ ಒಂದು ಪೆಟ್ಟಿಗೆಯಲ್ಲಿನ ವಸ್ತುಗಳು 
ಆತನಿಗೆ ಸರಬರಾಜು ಮಾಡುತ್ತವೆ. ಪ್ರತಿಯೊಂದು ಇಂತಹ ತುಣುಕು ವಿಭಿನ್ನ 
ಆಹಾರವಸ್ತುಗಳ ಮಧುರ ಸಂಮಿಲನದಿಂದ ಜನ್ಮತಾಳಿರುತ್ತದೆ. ಸಕ್ಕರೆ, ಹಣ್ಣು , 
ಚಾಕಲೇಟ್ ಮತ್ತು ಆಹಾರಕ್ಕೆ ಸೂಕ್ತ ವಾಸನೆ ನೀಡುವ ವಸ್ತುಗಳನ್ನು ಇದರಲ್ಲಿ 
ಸೇರಿಸಲಾಗಿದೆ. ಹಸಿವಿನಿಂದ ಕಂಗಾಲಾಗಿರುವ ಸೈನಿಕನನ್ನು ತುರ್ತುಪರಿಸ್ಥಿತಿಯಲ್ಲಿ 
ಜೀವಂತ ಉಳಿಸಲು ಇದು ಉತ್ತಮ ರೀತಿಯಲ್ಲಿ ಸಹಾಯಮಾಡುತ್ತದೆ. 


ವಿಕಿರಣ ಕ್ರಿಯೆಯಿಂದ ಆಹಾರ ಸಂರಕ್ಷಣೆ 
( Food Preservation by Radiation ) 
ಎರಡನೆಯ ವಿಶ್ವಸಂಗ್ರಾಮ ಮುಗಿದ ಸ್ವಲ್ಪ ಕಾಲದಲ್ಲಿಯೇ ಅಮೆರಿಕಾದ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಪರಮಾಣುಶಕ್ತಿಯನ್ನು ಶಾಂತಿಯುತ ಬಳಕೆಗಾಗಿ ಅಳವಡಿಸುವ 
ಪ್ರಯತ್ನಗಳು ಪ್ರಾರಂಭವಾದವು. ಆಹಾರವಸ್ತುಗಳನ್ನು ಸಂರಕ್ಷಿಸಲು ವಿಕಿರಣ 
ಕ್ರಿಯೆಯ ಬಳಕೆ ಈ ಪೈಕಿ ಪ್ರಮುಖವಾದ ಕಾರ್ಯಕ್ರಮವಾಯಿತು. ಆಹಾರ 
ಸಂರಕ್ಷಣೆಗೆ ಇಲೆಕ್ಟ್ರಾನ್ ( Electron ), ನ್ಯೂಟ್ರಾನ್ ( Neutron), ಗ್ರಾಮ 
( Gamma) ಮತ್ತು ಕ್ಷಕಿರಣಗಳು ಅಥವಾ ಎಕ್ಸ್‌ ಗಳನ್ನು ಬಳಸಬಹುದು. ಆದರೆ 
ಕೋಬಾಲ್ಟ್ ೬೦ ಸಾಧನದ ಮೂಲಕ ಉತ್ಪನ್ನವಾಗುವ ಗ್ಯಾಮ ಕಿರಣಗಳು ಈ 
ಕೆಲಸಕ್ಕೆ ಉತ್ತಮವೆನಿಸಿವೆ. ಆಲ್ಪ ಮತ್ತು ಬೀಟ ಕಿರಣಗಳಿಗಿಂತ ಇವು ಆಳವಾಗಿ 
ಹಾಗೂ ವ್ಯಾಪಕವಾಗಿ ಆಹಾರವಸ್ತುವನ್ನು ಪ್ರವೇಶಿಸುವ ಶಕ್ತಿ ಹೊಂದಿರುವುದೇ 
ಇದಕ್ಕೆ ಕಾರಣವಾಗಿದೆ. ವಿಕಿರಣದ ಪ್ರಮಾಣ ನಿರ್ಧರಿಸಲು ಮೂಲಮಾನ 
ವೊಂದಿದೆ. ಇದಕ್ಕೆ ರಾಡ್ ( Rad) ಅಥವಾ ರೆಪ್ ( Rep) ಎಂದು ಹೆಸರು. 

- ವಿಕಿರಣ ಕ್ರಿಯೆಗೆ ಒಳಪಡಿಸಿದಾಗ ಆಹಾರವಸ್ತುವಿನಲ್ಲಿ ಆಯಾಣು (Ion ) 
ಅಥವಾ ಕಂಪನಾ ಕಣಗಳು ಅಥವಾ ಉದ್ರೇಕಗೊಂಡ ಅಣುಗಳು ( Exicited 
molecules ) ಸಿದ್ದವಾಗುತ್ತವೆ. ಇವು ಅತಿ ಹೆಚ್ಚಿನ ಪಟುತ್ವ ಹೊಂದಿರುತ್ತವೆ. 
ಆದುದರಿಂದ ಈ ರೀತಿ ಸಂಸ್ಕರಿಸಿದ ಆಹಾರ ಹಲವು ಜೈವಿಕ ಹಾಗೂ ರಾಸಾಯನಿಕ 
ಕ್ರಿಯೆಗಳ ಪ್ರಭಾವದಿಂದ ದೀರ್ಘಾವಧಿ ಸಂರಕ್ಷಣೆಗೆ ಸಿದ್ದವಾಗುತ್ತವೆ. 

ಆಹಾರವಸ್ತುಗಳನ್ನು ಕೆಡಿಸುವ ಕೆಲವು ಕೀಟಗಳನ್ನು ಕೆಲವು ವೇಳೆ ತಕ್ಷಣ 
ವಿಕಿರಣ ಕ್ರಿಯೆಯಿಂದ ನಿರ್ಮೂಲ ಮಾಡಬಹುದು. ಇಲ್ಲವೇ ಕೆಲವು ಕಾಲದ 
ನಂತರ ಇಂತಹ ಪರಿಸ್ಥಿತಿ ಉದ್ಭವಿಸುವುದೂ ಉಂಟು , ಸಂಗ್ರಹಣೆ ಕಾಲದಲ್ಲಿ 


૦૧૭ 

ಪ್ರಬುದ್ಧ ಕರ್ಣಾಟಕ 
ಆಹಾರಧಾನ್ಯಗಳನ್ನು ಕೆಡಿಸುವ ಟ್ರಬೊಲಿಯಂ ಕ್ಯಾಪ್ಟನೀಯಂ ( Tribolium 
Castaneum ) ಎಂಬ ಕೀಟವನ್ನು ನಾಶಮಾಡಲು ಅದನ್ನು ೧೦ , ೦೦೦ ರೆಪ್ 
ಪ್ರಮಾಣದ ವಿಕಿರಣ ಕ್ರಿಯೆಗೊಳಪಡಿಸಬೇಕು. ಆಹಾರದಲ್ಲಿ ಸೂಕ್ಷ್ಮಜೀವಿಗಳನ್ನು 
ನಾಶಮಾಡಲು ೦ . ೨-೧ M ರೆಪ್ ಪ್ರಮಾಣದ ವಿಕಿರಣ ಕ್ರಿಯೆಯ ಮಟ್ಟ ಸಾಕಾಗಿದೆ. 
ಈ ವಿಧಾನಕ್ಕೆ ರೇಡಿಯೋ ಪ್ಯಾಸ್ಸುರೈಸೇಷನ್ ( Radio Pasteurisation ) ಎಂದು 
ಹೆಸರು . ಆದರೆ ಈ ವಿಧಾನ ಬಳಸಿದಾಗ ಬೇರೆ ಎಲ್ಲಾ ಸೂಕ್ಷ್ಮಜೀವಿಗಳಿಗಿಂತ 
ಅಧಿಕ ಪ್ರಮಾಣದಲ್ಲಿ ' ಯೀಸ್ಟ್' ಜೀವಿಗಳು ಉಳಿಯುತ್ತವೆ. ಇದರ ಫಲವಾಗಿ 
ಇಂತಹ ಆಹಾರವಸ್ತುಗಳಲ್ಲಿ ಅಹಿತ ವಾಸನೆ ಕಾಣಿಸಿಕೊಳ್ಳುತ್ತದೆ. 

ಆಹಾರದಲ್ಲಿ ನಂಜುವಸ್ತುಗಳನ್ನು ಉತ್ಪತ್ತಿ ಮಾಡುವ ಕ್ಲಾಡಿಯಂ 
ಬೊಟ್ಟುಲಿನಮ್ ( Clostridium Botulinum) ಎಂಬ ಹಾನಿಕಾರಕ ಸೂಕ್ಷ್ಮ 
ಜೀವಿಯನ್ನು ಮಾಂಸದಲ್ಲಿ ನಾಶಮಾಡಲು ೬ rep ಪ್ರಮಾಣದಲ್ಲಿ ಈ ಶಕ್ತಿ ಬಳಸ 
ಬೇಕಾಗಿದೆ. ಆದರೆ ಇದರಿಂದ ಉತ್ಪತ್ತಿಯಾದ ನಂಜುವಸ್ತುಗಳನ್ನು ನಾಶ 
ಮಾಡಲು ಈ ಪ್ರಮಾಣ ೯ repಗೆ ಏರುತ್ತದೆ. ಇದೇ ರೀತಿ ಸಾಲ್ಮೊನೆಲಾ 
(Salmonella ) ಮತ್ತು ಟ್ರೆಕಿನೆಲ್ಲಾ ( Trichinella)ಎಂಬ ಹಾನಿಕಾರಕ ಸೂಕ್ಷ್ಮ 
ಜೀವಿಗಳನ್ನು ಈ ಕ್ರಿಯೆಯಿಂದ ನಾಶಮಾಡಬಹುದು. 
- ಹಣ್ಣು ತರಕಾರಿಗಳನ್ನು ದೀರ್ಘಕಾಲ ಸಂರಕ್ಷಿಸಲು ವಿಕಿರಣ ಕ್ರಿಯೆ ನೆರವು 
ನೀಡುತ್ತದೆ. ಆಲೂಗೆಡ್ಡೆ ಮತ್ತು ಈರುಳ್ಳಿ ಮೊಳಕೆ ಬರದಂತೆ ಈ ರೀತಿ ತಡೆಗಟ್ಟ 
ಬಹುದು. ಚೆರಿ ಮತ್ತು ಸೇಬುಹಣ್ಣುಗಳನ್ನು ಈ ಕ್ರಿಯೆಗೊಳಪಡಿಸಿ ಗುಣಲಕ್ಷಣ 
ಗಳಿಗೆ ಧಕ್ಕೆ ಬರದಂತೆ ದೀರ್ಘಕಾಲ ಸಂಗ್ರಹಿಸಬಹುದು. ಆದರೆ ಇಂತಹ ಸಂಸ್ಕರಿಸಿದ 
ಹಣ್ಣು ತರಕಾರಿಗಳ ಮೃದುತ್ವ ಹಾಗೂ ಭೌತ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳು 
ಕಾಣಿಸಿಕೊಳ್ಳುವ ಸಂಭವವಿದೆ. ಇದರಿಂದ ಇವುಗಳ ಸ್ವೀಕಾರಾರ್ಹತೆಯ ಪ್ರಶ್ನೆ 
ಉದ್ಭವಿಸಬಹುದು. 

* ವಿಕಿರಣ ಕ್ರಿಯೆಯ ಫಲವಾಗಿ ಕಾಣಿಸಿಕೊಳ್ಳುವ ಬದಲಾವಣೆಗಳು ಹಲವು, 
ಕ್ರೋಮೋಸೋಮುಗಳು, ಪೌಷ್ಟಿಕಾಂಶ, ರುಚಿ, ಮೃದುತ್ವ , ವಾಸನೆ ಮತ್ತು 
ಭೌತ ಲಕ್ಷಣಗಳು ಈ ಪೈಕಿ ಪ್ರಮುಖವಾಗಿವೆ. 

ಇಂತಹ ಆಹಾರವಸ್ತುಗಳನ್ನು ಬಳಸುವ ಮುನ್ನ ಆರೋಗ್ಯಕ್ಕೆ ಹಾನಿ 
ಯಾಗದಂತೆ ನೋಡಿಕೊಳ್ಳಬೇಕು. ಮಾನವನ ಬೌದ್ಧಿಕ ಪ್ರತಿಭೆಗೆ ಇದು 
ಎಟುಕದ ಸಮಸ್ಯೆಯೇನೂ ಆಗಿಲ್ಲ. 


ಗಗನಯಾನದ ಆಹಾರಗಳು 
(Space Foods) 
ಕಳೆದ ಹತ್ತು ವರ್ಷಗಳಲ್ಲಿ ಹಲವಾರು ಗಗನಯಾನ ಪ್ರಯೋಗಗಳು ಪ್ರಾರಂಭ 


ಆಹಾರ ವಿಜ್ಞಾನ ಮತ್ತು ಆಹಾರ ತಂತ್ರಶಾಸ್ತ್ರ 

೧೩೩೯ 
ವಾಗಿವೆ. ಚಂದ್ರಗ್ರಹದಮೇಲೆ ಮಾನವನನ್ನು ಇಳಿಸುವಂತೆ ಮಾಡುವುದೇ ಈ 
ಕಾರ್ಯಕ್ರಮದ ಅಂತಿಮ ಗುರಿಯಾಗಿದೆ. ತುರ್ತಿನ ಪರಿಸ್ಥಿತಿ ಹಾಗೂ ಅಸಾಧಾರಣ 
ಸನ್ನಿ ವೇಶಗಳಲ್ಲಿ ಗಗನಯಾನಿಗಳು ಚಾಕಚಕ್ಯತೆ ಮತ್ತು ಅತ್ಯುನ್ನತ ಮಟ್ಟದಲ್ಲಿ 
ಕಾರ್ಯೋನ್ಮುಖರಾಗಬೇಕಾಗಿದೆ. ಆದುದರಿಂದ ಇವರಿಗೆ ವಿಶೇಷ ಬಗೆಯ ಆಹಾರ 
ಗಳ ಆವಶ್ಯಕತೆಯಿದೆ. ಇವು ಹೆಚ್ಚು ಪುಷ್ಟಿದಾಯಕ ಹಾಗೂ ಶಕ್ತಿಯುತವಾಗಿರ 
ಬೇಕಲ್ಲದೆ ಅಪೇಕ್ಷಿತ ರೀತಿಯ ರುಚಿ ಹಾಗೂ ವಾಸನೆಗಳಿಂದ ಕೂಡಿರಬೇಕು. 
ತೂಕ, ಗಾತ್ರ ಮತ್ತು ಪ್ಯಾಕೇಜಿಂಗ್ ದೃಷ್ಟಿಯಿಂದ ಇಂತಹ ಸಿದ್ಧಗೊಳಿಸಿದ 
ಆಹಾರ ಅತ್ಯಂತ ಕಿರಿಯ ಗಾತ್ರ ಹೊಂದಿರಬೇಕು. 

* ಮರ್ಕ್ಯುರಿ ' ನೌಕಾಯಾನದಲ್ಲಿ ಪ್ರೋಟೀನ್, ಮೇದಸ್ಸು , ಸಕ್ಕರೆ, ಹಣ್ಣು 
ಮತ್ತು ಬೀಜಗಳ ಮಧುರ ಮಿಶ್ರಣವನ್ನು “ಚೂಯಿಂಗ್ ಗಮ್ ' ನಂತೆ ಬಾಯಿ 
ಯಲ್ಲಿಟ್ಟುಕೊಂಡು ಅಗಿದು ರಸಾಸ್ವಾದನೆಮಾಡುವಂತೆ ಸೃಜಿಸಲಾಯಿತು. ಇದರ 
ಜತೆಗೆ ಮಾಂಸ ಮತ್ತು ಹಣ್ಣಿನ ರಸಗಳ ದ್ರವಸಾರವನ್ನು ಮತ್ತು ಮಾಲ್ಡ್ ಮಿಶ್ರ 
ಹಾಲಿನ ಗುಳಿಗೆಗಳನ್ನು ಅತ್ಯಂತ ಹಗುರವಾಗಿರುವ ಲೋಹದ ಕಳಚಿಕೊಳ್ಳುವ 
ಸಣ್ಣ ನಳಿಕೆಗಳಲ್ಲಿ ಸರಬರಾಜು ಮಾಡಲಾಯಿತು. ಹೆಚ್ಚು ಕಾಲ ಇಂತಹ ನೌಕಾ 
ಯಾನ ಮುಂದುವರಿಸಬೇಕಾದಾಗ ಉದ್ಭವಿಸುವ ಆಹಾರ ಸರಬರಾಜಿನ ಸಮಸ್ಯೆ 
ವಿಜ್ಞಾನಿಗಳಿಗೆ ಸವಾಲಿನಂತಿದೆ. 

ಜೆಮಿನಿ ನೌಕಾಯಾನ ೧೪ ದಿವಸಗಳವರೆಗೆ ಮುಂದುವರಿಯಬೇಕಾಯಿತು. 
ಈ ಸಂದರ್ಭದಲ್ಲಿ ಒಣಗಿಸಿದ ಆಹಾರವಸ್ತುಗಳನ್ನು ವ್ಯಾಪಕವಾಗಿ ಬಳಸ 
ಲಾಗಿತ್ತು . ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಲು ನೌಕೆಯಲ್ಲಿದ್ದ 
ಇಂಧನಕೋಶ ( Fuel cell) ನೆರವು ನೀಡಿತು . ಸುಲಭವಾಗಿ ಅಗಿಯಲು ಸಿದ್ದ 
ವಾಗಿರುವ ಒಣಗಿಸಿದ ಆಹಾರದ ತುಣುಕುಗಳನ್ನು ನೀರಿನಲ್ಲಿ ಪುನಃ ನೆನೆಸಿ ಬಳಸ 
ಬಹುದಾಗಿತ್ತು . ಕೆಲವುವೇಳೆ ಮಾತ್ರ ಈ ರೀತಿ ಮಾಡದೆ ನೇರವಾಗಿ ಸೇವಿಸುವ 
ಸೌಲಭ್ಯವೂ ಇತ್ತು . ಸಕ್ಕರೆಯಲ್ಲಿ ಘನೀಭೂತಗೊಳಿಸಿದ ಹಣ್ಣಿನ ಚೂರುಗಳು, 
ಸಾಸೇಜ್ ಪಾಟೀಸ್ (Sansage Patties ), ಮೀನಿನ ಸಲಾಡ್ , ಚೀಸ್ 
ಸ್ಯಾಂಡ್‌ವಿಚ್ , ಆಪ್ರಿಕಾಟ್ ಪುಡಿಂಗ್ , ಕಿತ್ತಳೆ- ದ್ರಾಕ್ಷಿರಸದ ಪಾನೀಯ , ಹದ 
ಗೊಳಿಸಿದ ಹುರಿದ ದನದ ಮಾಂಸ, ಟೋಸ್ಟ್ ಬ್ರೆಡ್ ತುಣುಕುಗಳು , ಅನಾನಸ್ 
ಹಣ್ಣಿನ ಟೀ , ಆಲೂಗಡ್ಡೆ , ಸೂಪ್ , ಸೇಬುಸಾಸ್ , ಅಗಿಯುವ ಚಿಕನ್ ತುಣುಕು 
ಗಳು ಜೆಮಿನಿ ನೌಕಾಯಾನದಲ್ಲಿ ಸರಬರಾಜಾದ ವಿವಿಧ ಆಹಾರವಸ್ತುಗಳಾಗಿದ್ದವು. 
ಉತ್ತಮ ರೀತಿಯ ಹಾಗೂ ಆಧುನಿಕ ಆಹಾರವಸ್ತುಗಳನ್ನು ಸೃಜಿಸಲು ಪರಿಶೋಧನೆ 
ಗಳು ತೀವ್ರವೇಗದಲ್ಲಿ ಮುಂದುವರಿಯುತ್ತಿವೆ. 


ದಿಟ, ಇದೊಂದಚ್ಚರಿ 

ಅಚ್ಚರಿ ಎನೆ ಅಚ್ಚರಿ 
ಕುವರಿ ಇವಳು ಏನು ತಿಂದರೂ ಅದು 
ಕುವರಿ ಇವಳೆ ಆಗಿ ಬಿಡುತದಲ್ಲರೀ 


ಮೂಲ: ವಾಲ್ಟರ್ ಡಿ ಲಾ ಮೇರ್ 


ಆನುವಾದ : ಪು . ತಿ . ನ. 


ಡಾ || ಎಂ . ಸಿರ್ಸಿ 
ಜಿ , ಟ , ನಾರಾಯಣರಾವ್ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


ವ್ಯಾಧಿಗಳಲ್ಲಿ ಎರಡು ವಿಧ - ದೇಹಕ್ಕೆ ಸಂಬಂಧಿಸಿದವು ದೈಹಿಕವ್ಯಾಧಿಗಳು ; 
ಮನಸ್ಸಿಗೆ ಸಂಬಂಧಿಸಿದವು ಮಾನಸಿಕವ್ಯಾಧಿಗಳು , ಔಷಧಿಗಳ ಪ್ರತ್ಯಕ್ಷ ಅನುಪತ್ಯ 
ದಿಂದ ದೈಹಿಕವ್ಯಾಧಿಗಳ ಉಪಶಮನಕ್ರಮ ಹಿಂದಿನಿಂದಲೂ ರೂಢಿಯಲ್ಲಿ ಬಂದಿದೆ. 
ಮಾನಸಿಕ ವ್ಯಾಧಿಗಳ ಬಗ್ಗೆ ಇಂತಹ ನೇರವಾದ ಮಾರ್ಗ ದೊರೆತಿರಲಿಲ್ಲ. ಮನಸ್ಸಿನ 
ಮೇಲೆ ಪರಿಣಾಮ ಬೀರುವ ಔಷಧಿಗಳ ಸಂಶೋಧನೆ ಸಾಕಷ್ಟು ಆಗದಿದ್ದುದು 
ಇದಕ್ಕೆ ಕಾರಣ . ಹೀಗಾಗಿ ಸಾಮಾನ್ಯ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ದೈಹಿಕ 
ವ್ಯಾಧಿಗಳಿಗೆ ಲಭಿಸಿರುವಷ್ಟು ಗಮನ ಮಾನಸಿಕ ವ್ಯಾಧಿಗಳಿಗೆ ಸಿಗಲಿಲ್ಲ. ಈಚೆಗೆ 
ಮನಸ್ಸು ಮತ್ತು ವರ್ತನೆಗಳೆರಡರ ಮೇಲೂ ಪರಿಣಾಮಕಾರಿಗಳಾಗುವ ಪ್ರಬಲ 
ಔಷಧಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಕಿಗೆ ಬಂದಿವೆ . ಹಿಂದಿನ ಚಿತ್ರವು ಈಗ 
ಬದಲಾಗಿದೆ. ಮನಸ್ಸಿನ ಖಾಯಿಲೆಗಳು ವೈದ್ಯಕೀಯ ಕ್ಷೇತ್ರದಿಂದ ಹೊರಗಾದಂಥವು 
ಎಂದು ಇನ್ನು ಮೇಲೆ ತಿಳಿಯುವಂತಿಲ್ಲ. 

ಮನಸ್ಸಿನ ವ್ಯಾಧಿ ನಿದಾನ ಬಲು ಕ್ಲಿಷ್ಟವಾದ ಕಲೆ. ಒಂದೇ ತರಹದ ಲಕ್ಷಣ 
ಗಳಿರುವ ಸಂದರ್ಭದಲ್ಲಿ ಪರಿಣತರು ವ್ಯಾಧಿ ನಿದಾನದ ವಿಚಾರದಲ್ಲಿ ಒಮ್ಮತಕ್ಕೆ 
ಬರುವುದು ಅಪೂರ್ವ. ಹೀಗಿರುವಾಗ ಸಾಮಾನ್ಯರು ಅಥವಾ ಮಾನಸಿಕ ಕ್ಷೇತ್ರದಲ್ಲಿ 
ಪರಿಣತಿ ಪಡೆಯದ ಇತರ ವಿಜ್ಞಾನಿಗಳು ಈ ವ್ಯಾಧಿಗಳ ವಿಚಾರದಲ್ಲಿ ಗೊಂದಲ 
ಕ್ರೀಡಾಗುವುದು ಆಶ್ಚರ್ಯವಲ್ಲ . 


ಮಾನಸಿಕವ್ಯಾಧಿ ನಿದಾನ 
ಮಾನಸಿಕವ್ಯಾಧಿ ನಿದಾನವನ್ನು ಕುರಿತು ಹಿಂದೆ ಏನೂ ಚಿಂತನೆ ನಡೆಯಲೇ ಇಲ್ಲ. 
ಎಂದು ಅರ್ಥವಲ್ಲ. ಪ್ರಾಚೀನಕಾಲದ ಹಲವಾರು ಉಲ್ಲೇಖಗಳಲ್ಲಿ ನಾನಾ 
ವಿಧದ ಚಿಕಿತ್ಸಾ ಕ್ರಮಗಳು, ಅವುಗಳಿಗೆ ಲಭಿಸಿರುವ ಯಶಸ್ಸು , ಇವುಗಳ ವರದಿ 
ಇವೆ. ದೇವತೆಗಳ ಅನುಗ್ರಹ ಸಂಪಾದನೆಗಾಗಿ ಯಜ್ಞ , ದಾನ, ಇತ್ಯಾದಿ ; ಆಹಾರ 


೧೩೪೨ 

ಪ್ರಬುದ್ಧ ಕರ್ಣಾಟಕ 
ಸೇವನೆಯಲ್ಲಿ ಸಂಪೂರ್ಣ ನಿರಾಹಾರದವರೆಗೂ ಸಾಧಿಸಿದ ಕಡುನಿಯಂತ್ರಣ ; 
ಸ್ವಂತ ಮನಸ್ಸಿನ ಮೇಲೆಪ್ರಭಾವ ಬೀರಲು ದೈಹಿಕ ಚಟುವಟಿಕೆಗಳ ಮೇಲೆ ಹಿಡಿತ : 
ಗಿಡಮೂಲಿಕೆಗಳ ಸೇವನೆಯಿಂದ ಸ್ವಂತ ಮನಸ್ಸಿನ ಮೇಲಾಗುವ ಪರಿಣಾಮ ; 
ಇವುಗಳಿಂದ ಮನಸ್ಸಿನ ರಚನೆ, ಚಟುವಟಿಕೆಗಳನ್ನು ಕುರಿತು ತಿಳಿವಳಿಕೆ ಪಡೆಯಲು 
ಮಾಡಿದ ಪ್ರಯತ್ನ - ಇವೇ ಮುಂತಾದುವು ಹಿಂದಿನಿಂದಲೂ ಮಾನಸಿಕ ವ್ಯಾಧಿಗಳ 
ವಿಚಾರದಲ್ಲಿ ಮನುಷ್ಯನಿಗಿದ್ದ ಕುತೂಹಲಕ್ಕೆ ನಿದರ್ಶನಗಳು, 

ಆದುದರಿಂದ ಆಧುನಿಕ ಯುಗದಲ್ಲಿ ಔಷಧಿಗಳ ಮೂಲಕ ನಡೆಸಿರುವ 
ಮಾನಸಿಕ ವ್ಯಾಧಿ ನಿದಾನ , ಚಿಕಿತ್ಸೆ , ನಿಯಂತ್ರಣ ಕ್ರಮಗಳು ಹೊಸತೇನೂ ಅಲ್ಲ . 
ಈ ಸಂಶೋಧನೆಗಳಲ್ಲಿ ಇದೂ ಒಂದು ಹೊಸಮಾರ್ಗ, ನೂತನ ಸಮರ್ಥ ಚಿಕಿತ್ಸಾ 
ಕ್ರಮಗಳಿಂದ ಈ ಸಂಶೋಧನೆಗಳಿಗೆ ಹೆಚ್ಚಿನಪ್ರೋತ್ಸಾಹ ದೊರೆತಂತಾಗಿದೆ. 

ಇಂದು ಮಾನಸಿಕವ್ಯಾಧಿಗಳನ್ನು ದೈಹಿಕವ್ಯಾಧಿಗಳಂತೆಯೇ ಔಷಧಿ ಪ್ರಯೋಗ 
ಗಳಿ೦ದ ಗುಣಪಡಿಸಬಹುದು. ಈ ಔಷಧಿಗಳ ವಿವಿಧ ಪರಿಣಾಮಗಳ ಅಭ್ಯಾಸ 
ದಿಂದ ಮಾನಸಿಕವ್ಯಾಧಿ ನಿದಾನಕ್ರಮದಲ್ಲಿಯೇ ಹೊಸತೊಂದು ಮಾರ್ಗ ನಿರ್ಮಾಣ 
ವಾಗಿದೆ. ಮನಸ್ಸನ್ನು ಜೀವರಸಾಯನಶಾಸ್ತ್ರದ ( Biochemistry ) ಪರಿಮಿತಿಯಲ್ಲಿ 
ಅಭ್ಯಸಿಸಲು ಸಾಧ್ಯವಿದೆ ಎಂದು ಗೊತ್ತಾಗಿದೆ. 

- ಮನಸ್ಸನ್ನೂ , ( ಮನುಷ್ಯನ ವರ್ತನೆಯನ್ನೂ ಪ್ರಭಾವಗೊಳಿಸುವ ಔಷಧಿ 
ಗಳು ಹಲವಾರು ಇವೆ. ಇವುಗಳನ್ನು (i) ಸೈಕೊಟೋಮಿಮೆಟಿಕ್ಸ್ (Pyschotomi 
metics) ( ii) ಸೈಕೋಮೋಟಾರ್ ಉತ್ತೇಜನಕಾರಿ (Psychomotor 
stimulants) ಗಳು ಅಥವಾ ನರಶಕ್ತಿ ವರ್ಧಕ ( energisers) ಗಳು ಮತ್ತು (iii) 
ಶಮನಕಾರಿ ( Tranquilizers ) ಗಳು ಎನ್ನುವ ಮೂರು ಮುಖ್ಯ ವಿಭಾಗಗಳಾಗಿ 
ವಿಂಗಡಿಸಿ ಅಭ್ಯಸಿಸಬಹುದು. 


೧. ಸೈಕೊಟೊಮಿಮೆಟಿಕ್ ಕಾರಕಗಳು 
ಇವುಗಳನ್ನು ಸೇವಿಸಿದ ವ್ಯಕ್ತಿಯ ಮನಸ್ಸು ವ್ಯತ್ಯಸ್ತವಾಗಿ ಅವನಲ್ಲಿ ನಿಜವಾದ 
ಮಾನಸಿಕ ವ್ಯಾಧಿಯ ಲಕ್ಷಣಗಳು ಕಾಣಿಸಿಕೊಳ್ಳುವುವು - ಇವು ಒಂದು ಬಗೆಯ 
ಮಾನಸಿಕ ವಿಕಲ್ಪ ಉಂಟುಮಾಡುವ ಔಷಧಿಗಳು. ಹಾಗಿದ್ದರೂ ಈ ವಿಕಲ್ಪ 
ಸ್ಥಿತಿಗಳ ಉದ್ಬವನೆ ಇವುಗಳ ಒಂದೇ ಅಥವಾ ಮುಖ್ಯ ಗುಣವಲ್ಲ. ಅವು ಉಂಟು 
ಮಾಡುವ ಮಾನಸಿಕ ವಿಕಲ್ಪ ಸ್ಥಿತಿಯು ಮನಸ್ಸಿನ ರಚನೆ, ವರ್ತನೆಗಳ ಅಭ್ಯಾಸಕ್ಕೆ 
ಒಂದು ಉತ್ತಮವಾದ ಮಾರ್ಗವಾಗಿದೆ. 

ಇತರ ಅನೇಕ ಔಷಧಿಗಳೂ ಸಹ, ದೊಡ್ಡಪ್ರಮಾಣದಲ್ಲಿ ಸೇವಿಸಿದಾಗ, 
ದೇಹ ಮತ್ತು ಮನಸ್ಸುಗಳ ಮೇಲೆ ಪರಿಣಾಮ ಬೀರುತ್ತವೆ. ಈ ಪರಿಣಾಮ 
ಎಷ್ಟೋಸಲ ಸೈಕೊಟೊಮಿಮೆಟಿಕ್ ಪರಿಣಾಮವನ್ನೇ ಹೋಲುವುದುಂಟು. ಆದುದ 


6 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೪೩ 


ರಿಂದ ಸೈ ಕೊಟೊಮೆಟಿಕ್ ಕಾರಕಗಳ ವ್ಯಾಖ್ಯೆಯನ್ನು ಸ್ಪಷ್ಟ ಪಡಿಸುವುದು 
ಅಗತ್ಯ . ಸ್ಕೂಲವಾಗಿ ಹೀಗೆ ವಿವರಿಸಬಹುದು. .. 

" ಸೈಕೊಟೋಮಿಮೆಟಿಕ್ ಕಾರಕಗಳು ದೇಹದ ಸ್ವತಂತ್ರ ನರವ್ಯವಸ್ಥೆಯ 
( Autonomic Nervous System ) ಮೇಲೆ ವಿಶೇಷ ಪರಿಣಾಮ ಬೀರದೇ ಅಥವಾ 
ಅವುಗಳ ಅಮಲು ಏರುವಂತೆ ಮಾಡದೇ , ಭಾವನೆ, ಪರಿಶೀಲನೆ, ಮನೋಭಾವ 
ಮತ್ತು ಕೆಲವು ವೇಳೆ ನಿಲುವುಗಳಲ್ಲಿ ವ್ಯತ್ಯಾಸ ಉಂಟುಮಾಡುವುವು. ಇಂತಹ 
ಕಾರಕಗಳನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸುವುದರಿಂದ ಭ್ರಮೆ, ನೆನಪಿನಲ್ಲಿ ಶೈಥಿಲ್ಯ , 
ಮಂಕು ಮತ್ತು ಕೆಲವುವೇಳೆ ವೇತನಾಜಡತೆ ಸಹ ತಲೆದೋರಬಹುದಾದರೂ ಈ 
ಪ್ರತಿಕ್ರಿಯೆಗಳು ಕಾರಕಗಳ ಮುಖ್ಯ ಲಕ್ಷಣವೇನೂ ಅಲ್ಲ. ” 

ಮಾರ್ಫಿನ್ ( Morphine), ಕೊಕೇನ್ ( Cocaine) ಅಟೋಸೀನ್ ( Atro 
pine) ಮತ್ತು ಇವುಗಳಿಂದ ಉತ್ಪನ್ನವಾಗುವ ಇತರ ಔಷಧಿಗಳು , ಹಾಗೂ ಸ್ಪರ್ಶ 
ಜ್ಞಾನ ನಿರೋಧಿಗಳೂ ( Anaesthetics ), ವೇದನಾ ಪ್ರತಿಬಂಧಿಗಳೂ ( Analge 
sics), ನಿದ್ರಾಜನಕಗಳೂ ಮೇಲಿನ ವ್ಯಾಖ್ಯೆಯ ಪ್ರಕಾರ ಸೈಕೊಟೊಮಿಮೆಟಿಕು 
ಗಳಲ್ಲ. ಇವುಗಳನ್ನೆಲ್ಲಾ ಬಿಟ್ಟ ರೂ ವ್ಯಾಖ್ಯೆಯ ಒಳಗೆ ಬರುವ ಔಷಧಿಗಳ ಸಂಖ್ಯೆ 
ವಿಪರೀತವಾಗಿಯೇ ಇದೆ. ಅರುಟೆಕ್ ( Aztec ) ಮತ್ತು ಅಸ್ಸಾರ್ಸಿ ( Assassin ), 
ಕರೀಬ್ ( Carib ) ಮತ್ತು ಬರ್ಸೆ‌್ರ ಕರ್ ( Berserker ) ನಾಗರೀಕತೆಗಳಲ್ಲೂ 
ಸೈಬೀರಿಯಾ ಮತ್ತು ಚೈನಾ, ಭಾರತ ಮತ್ತು ಆಫ್ರಿಕಾ ಮುಂತಾದ ಹಲವಾರು 
ದೇಶಗಳ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಹುದುಗಿರುವ ಈ ಔಷಧಿಗಳ ಸಂಖ್ಯೆ ವಿದ್ವಾಂಸರ 
ಲೆಕ್ಕಕ್ಕೂ ಸಿಕ್ಕದಷ್ಟಿದೆ. ಇವೆಲ್ಲವೂ ವನಸ್ಪತಿ ಜನ್ಯಗಳೇ . ಇವುಗಳಲ್ಲದೆ ಇಂದು 
ಸಂಯೋಗ ತಯಾರಿಕೆಯ ಕಾರಕಗಳೂ ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯುತ್ತಿವೆ. 
ದೇಹ ಮತ್ತು ಮನಸ್ಸುಗಳ ಮೇಲೆ ಈ ಕಾರಕಗಳು ಉಂಟುಮಾಡುವ ಪರಿಣಾಮ 
ಗಳು, ಆ ಪರಿಣಾಮಗಳ ಪರಸ್ಪರ ಸಂಬಂಧ, ಇವುಗಳ ವಿಚಾರ ಇಲ್ಲಿಯವರೆಗೂ 
ಹೆಚ್ಚು ತಿಳಿದಿಲ್ಲ. ಈ ಮಾರ್ಗದಲ್ಲಿ ಸಾಕಷ್ಟು ವರದಿ ಸಂಗ್ರಹವಾಗಬೇಕಾಗಿದೆ 
ಮತ್ತು ತನ್ಮೂಲಕ ದೇಹ, ಮನಸ್ಸುಗಳ ಪರಸ್ಪರ ಸಂಬಂಧದ ವೈಜ್ಞಾನಿಕ ಅಭ್ಯಾಸ 
ಇನ್ನೂ ನಡೆಯಬೇಕಾಗಿದೆ. 


S 


ಸೈಕೊಟೊಮಿಮೆಟಿಕ್ ಕಾರಕಗಳ ಪ್ರಭಾವಗಳು 
ಸೋಫೋನಿಯಾ ( Schizophrenia ) ಎನ್ನು ವ ಮನಸ್ಸಿನ ಖಾಯಿಲೆ ( ಒಂದು 
ವಿಧದ ಹುಚ್ಚು !) ಸಾಮಾನ್ಯವಾಗಿ ವ್ಯಕ್ತಿಗಳು ಪ್ರಾಯಪ್ರಬುದ್ಧರಾಗುವಾಗ 
( ೧೬- ೨೦ ವರ್ಷ ) ಬರುವುದುಂಟು. ಸೈಕೊಟೊಮಿಮೆಟಿಕ್ ಕಾರಕಗಳ ಪ್ರಯೋಗ 
ದಿಂದ ಆರೋಗ್ಯವಂತರಲ್ಲಿಯೂ ಸಹ ಈ ಖಾಯಿಲೆಯ ಲಕ್ಷಣಗಳನ್ನುಂಟುಮಾಡ 
ಬಹುದು. 


ဂစ္ 


ಪ್ರಬುದ್ಧ ಕರ್ಣಾಟಕ 


ಮನಸ್ಸಿನ ಚಿಕಿತ್ಸಾ ಕ್ರಮದಲ್ಲಿ LSD ( Lysergic acid diethylamide ) 
ಎನ್ನು ವ ಕಾರಕವನ್ನು ಪ್ರಯೋಗಿಸುವುದರಿಂದ ಮನಸ್ಸಿನಲ್ಲಿರುವ ಸುಪ್ತ ಭಾವನೆ 
ಗಳು ಪ್ರಕಟಿತವಾಗುವುವು. ಇದರಿಂದ ಚಿಕಿತ್ಸೆ ನಡೆಸುವುದು ಸುಲಭ. 

ಮನಶ್ಯಾಸ್ತ್ರವನ್ನು ಮತ್ತು ಮನೋರೋಗದ ಚಿಕಿತ್ಸಾ ಕ್ರಮಗಳನ್ನು 
ಅಭ್ಯಸಿಸುವವರಿಗೆ ಈ ಕಾರಕಗಳು ಬಹಳ ಸಹಕಾರಿ. ಆರೋಗ್ಯಕರವಾಗಿರುವ 
ಮನಸ್ಸಿನ ಸ್ಥಿತಿಗತಿಗಳನ್ನು ಅರಿಯಲು ಈ ಕಾರಕಗಳು ( ಸ್ವಂತ ಸೇವನೆ ಮಾಡು 
ವುದರ ಮೂಲಕ) ಸಹಾಯಕವಾಗುವುವು. ಈ ಕಾರಕಗಳು ಸಮಾಜದ ನೈತಿಕ 
ಮತ್ತು ಮತೀಯ ಅಭಿಪ್ರಾಯಗಳ ಮೇಲೆಯೂ ಪ್ರಭಾವ ಬೀರಬಲ್ಲುವು. 


ಮನೋವಿಕಾರದ ಮಾದರಿ 
ಔಷಧಿಗಳ ಪ್ರಯೋಗದಿಂದ ಇತರರ ಮನಸ್ಸಿನಮೇಲೆ ಏನು ಪರಿಣಾಮ 
ವಾಗುವುದೆಂದು ನಮಗೆ ತಿಳಿಯುವುದು ಕಷ್ಟ . ಅವರ ಹೇಳಿಕೆಯ ಅಥವಾ 
ವರ್ತನೆಯ ಮೇಲೆಯೇ ಈ ತಿಳಿವಳಿಕೆಯನ್ನು ಸಂಗ್ರಹಿಸಬೇಕು. ಆದರೆ 
ಇವು ನಿಷ್ಕಷ್ಟವಾದ ಒಂದು ಸೂತ್ರವನ್ನು ನೀಡಲಾರವು. ಆದುದರಿಂದ 
ಮನೋವಿಕಾರದ ಮಾದರಿಯನ್ನು ಸ್ವಂತ ಪ್ರಯೋಗದಿಂದಲೇ ನಿರ್ಮಿಸಬೇಕು. 
ಇದಕ್ಕೆ ಮಿಗಿಲಾದ ಮಾರ್ಗ ಬೇರೆ ಇಲ್ಲ. ಮೊರೆಲ್ ಎನ್ನು ವವರು ಒಂದು ಶತಮಾನ 
ಕ್ಕಿಂತಲೂ ಹಿಂದೆಯೇ ಈ ದಾರಿ ತುಳಿದರು. ಅವರು ತಮ್ಮ ವಿದ್ಯಾರ್ಥಿಗಳಿಗೆ 
ಗಾಂಜಾ ಸೇವನೆ ಮಾಡಿಸಿ ಮನೋವಿಕಾರಗೊಂಡ ವ್ಯಕ್ತಿಗಳು ಎಂಥ ಪ್ರಪಂಚ 
ದಲ್ಲಿರುವರೆನ್ನು ವುದನ್ನು ತಿಳಿಯಪಡಿಸಿದರು. 

ಮನಸ್ಸಿನಮೇಲೆ ಆಧುನಿಕ ಔಷಧಿಗಳ ಪರಿಣಾಮ ಅರಿಯಬೇಕಾದರೂ 
ಇರುವ ಮಾರ್ಗ ಮೊರೆಲ್‌ನದೇ - ಸ್ವಂತ ಪ್ರಯೋಗ. ಇಂತಹ ಪ್ರಯೋಗಶೀಲ 
ವ್ಯಕ್ತಿ , ಪ್ರಯೋಗದಿಂದ ಎಷ್ಟೋಸಲ ಒದಗುವ ಪ್ರತಿಕೂಲ ಸನ್ನಿವೇಶಗಳನ್ನೂ , 
ಅಪಾಯಗಳನ್ನೂ ಎದುರಿಸಲು ಮತ್ತು ಅನುಭವಿಸಲು ಸಿದ್ಧನಾಗಿರಬೇಕು. 
ಅಜ್ಞಾತ ಕ್ಷೇತ್ರಗಳಿಗೆ ವೈಮಾನಿಕರು ಕುತೂಹಲದಿಂದ ಧಾವಿಸುವ ದಿಟ್ಟತನ ಅವನಲ್ಲಿ 
ಬರಬೇಕು. ಎಂತಹ ಪ್ರಾಜ್ಞರಿಗೂ ಇಂತಹ ಮಾರ್ಗದಲ್ಲಿ ಅಪಾಯ ಸಂಭವಿಸ 
ಬಹುದು. ಆದರೆ ಕುತೂಹಲಿಯು ಹಿಂದಿನಂತೆ ಇಂದೂ ಬಲು ಕಿರಿಯ ಬಹುಮಾನ 
ಗಳಿಗಾಗಿ ಅತಿ ದೊಡ್ಡ ಸಾಹಸ ಕೈಗೊಂಡುದಕ್ಕೆ ನಿದರ್ಶನಗಳಿವೆ. 

- ರಾಸಾಯನಿಕ ದ್ರವ್ಯಗಳ ಪ್ರಯೋಗ ಮಾಡದೇ ಮನೋವಿಕಾರ ಉಂಟು 
ಮಾಡುವ ಇತರ ಪ್ರಯತ್ನಗಳು ಮೊದಲಿನಿಂದಲೂ ನಡೆದಿವೆ . ಆವರಣದ ವ್ಯತ್ಯಾಸ 
ಅಥವಾ ವಿಶೇಷರೀತಿಯ ಆವರಣದ ನಿರ್ಮಾಣದಿಂದ ಮಾನಸಿಕ ವಿಕಲ್ಪ ಉಂಟು 
ಮಾಡಬಹುದು. ಉದಾಹರಣೆಗೆ, ವಿಪರೀತ ವೇಗದ ಪ್ರಯಾಣಕಾಲದಲ್ಲಿ ಅತಿ 
ಕ್ಷಿಪ್ರ ವೇಳೆಯಲ್ಲಿಯೇ ಮನುಷ್ಯನಲ್ಲಿ ಮನೋದೈಹಿಕ ಮತ್ತು ಮನೋರಾಸಾಯನಿಕ 
ವ್ಯತ್ಯಾಸ ಉಂಟಾಗುತ್ತದೆ. 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


ဂရု 


ಕಲಿಜದ ( Liver ) ಕೆಲಸವನ್ನು ಇಂತಹ ಪ್ರಸಂಗ ಕುಂಠಿತಗೊಳಿಸುವುದರಿಂದ 
ಮನೋವಿಕಾರವಾಗುವುದು . ಸಾಮಾನ್ಯ ಪರಿಸ್ಥಿತಿಯಲ್ಲಿ ದೇಹದಲ್ಲಿ ಸ್ವಾಭಾವಿಕ 
ವಾಗಿ ಉತ್ಪನ್ನವಾಗುವ ಹಲವಾರು ರಾಸಾಯನಿಕಗಳು ಕಲಿಜದ ಮೂಲಕ ಶುದ್ದಿ 
ಕೃತವಾಗುವುವು. ಆದರೆ ಮೇಲೆ ವಿವರಿಸಿದ ಕ್ಷಿಪ್ರವೇಗದ ಪ್ರಯಾಣಕಾಲದಲ್ಲಿ 
ಗಗನಗಾಮಿಗಳು ಗುರುತ್ವಾಕರ್ಷಣಕ್ಷೇತ್ರದಿಂದ ದೂರವಾದಾಗ , ಗಗನದುಡಿಗೆಯ 
ಭಾರದ ಒತ್ತಡ ಜಾಸ್ತಿಯಾದಾಗ, ಕಲಿಜದ ಕ್ರಿಯಾಶೀಲತೆ ಕಡಮೆಯಾಗುವುದು . 
ಹೀಗಾಗಿ ರಾಸಾಯನಿಕಗಳು ಶುದ್ದೀಕೃತವಾಗದೆ ದೇಹದಲ್ಲಿಯೇ ಉಳಿಯುವುವು. 
ಇದರಿಂದ ಮನೋವಿಕಾರ ಉಂಟಾಗುವುದು . 

ಮಾದಕದ್ರವ್ಯ ಸೇವನೆ, ಮಿತಿಮೀರಿಕಾಫಿ ಪಾನ , ಹೊಗೆಸೊಪ್ಪು ತಿನ್ನುವುದು 
ಇವೆಲ್ಲ ಮನಸ್ಸಿನಮೇಲೆ ಕೆಟ್ಟ ಪರಿಣಾಮ ಬೀರಬಲ್ಲವು. 
- LSD - 25 ಔಷಧಿಯ ಪ್ರಯೋಗಇನ್ನೂ ಪ್ರಾರಂಭಾವಸ್ಥೆಯಲ್ಲಿದೆ. ಮಾನಸಿಕ 
ರೋಗ ಚಿಕಿತ್ಸೆಯಲ್ಲಿ ಈ ಔಷಧಿ ತುಂಬ ಉಪಕಾರಿಯಾಗುವ ಸಂಭವವಿದೆ. ಕೆಲವು 
ಆಸ್ಪತ್ರೆಗಳಲ್ಲಿ ದೀರ್ಘಕಾಲದ ನರಸಂಬಂಧ ವ್ಯಾಧಿಗಳಿಂದ ನರಳುತ್ತಿರುವವರಿಗೆ 
ಇದನ್ನು ಕೊಟ್ಟು ಪರಿಣಾಮಗಳನ್ನು ಪರೀಕ್ಷಿಸುತ್ತಿದ್ದಾರೆ. ಇಂತಹ ಅನುಭವ 
ವೈದ್ಯರಿಗೆ ಮಾನಸಿಕರೋಗದ ಚಿಕಿತ್ಸೆಯಲ್ಲಿ ಸಹಾಯಕವಾಗುತ್ತದೆ. 
* ಕೊಟೊಮಿನೆಟಿಕ್ ಕಾರಕಗಳ ಪ್ರಯೋಗದಿಂದ ವ್ಯಕ್ತಿಯ ಅನುಭೂತಿ 
ಶಕ್ತಿಯನ್ನು (ಉತ್ತಮ ಗುಣಗಳ ಮೊತ್ತ) ವೃದ್ಧಿಗೊಳಿಸುವುದು ಸಾಧ್ಯವಿದೆ. 

ಎಲ್ಲ ಹೊಸ ಚಿಕಿತ್ಸಾ ಕ್ರಮಗಳೂ ಪ್ರಾರಂಭದಲ್ಲಿ ಉತ್ತಮ ಫಲಿತಾಂಶ 
ನೀಡುತ್ತವೆ. ಆದುದರಿಂದ ಅವುಗಳ ನಿಜವಾದ ಯೋಗ್ಯತೆಯನ್ನು ಅಳೆಯುವಾಗ 
ಜಾಗರೂಕತೆಯಿಂದ ಮುಂದುವರಿಯಬೇಕು. 


ಮನೋವಿಕಾರದ ಮಾದರಿ ಮತ್ತು ಚಿಕಿತ್ಸಾಕ್ರಮ 
ಕಾರಕಗಳ ಪ್ರಯೋಗದಿಂದ ಉತ್ಪನ್ನವಾಗುವ ಮನೋವಿಕಾರವನ್ನು ಅವುಗಳನ್ನು 
ಗುಣಪಡಿಸುವ ಔಷಧಿಗಳ ಪರೀಕ್ಷೆಗೆ ಉಪಯೋಗಿಸಬಹುದು. ಮೆಸ್ಕಲೀನ್ 
( Mescaline) ಎನ್ನುವ ಕಾರಕವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸೇವನೆಗೆ 
ಕೊಡಲಾಯಿತು. ಇದರಿಂದ ಅವರಲ್ಲಿ ಒಂದು ವಿಧವಾದ ಮನೋವಿಕಾರದ 
ಛಾಯೆಗಳು ಕಂಡುಬಂದುವು. ಸೋಡಿಯಂ ಸಕ್ಸಿನೇಟ್ ( Sodium Succinate ) 
ಎನ್ನು ವ ಔಷಧಿಯನ್ನು ಅವರಿಗೆ ಕುಡಿಸಿದಾಗ ಮೊದಲು ಕಾಣಿಸಿದ ಮನೋ 
ವಿಕಾರದ ಲಕ್ಷಣಗಳು ಸ್ವಲ್ಪಮಟ್ಟಿಗೆ ಕಡಮೆಯಾದುವು. 

LSD - 25ರಿಂದ ಒದಗುವ ಮನೋವಿಕಾರವನ್ನು ಕ್ರೋರ್‌ಪ್ರೆಮೆಜಿನ್ 
( Chlorpromazine), ಎಜಾಸೈಕ್ಲೋನಾಲ್ ( Azacyclonal), ನಿಕೊಟಿನಿಕ್ ಅನ್ನು 
( Nicotinic acid ) ಮತ್ತು ರೆಸರ್ಪಿನ್ (Reserpine) ಪೂರ್ವಸ್ಥಿತಿಗೆ ತರುವುವು. 

85 


೧೩೪೬ 


ಪ್ರಬುದ್ಧ ಕರ್ಣಾಟಕ 


ಮನೋವಿಕಾರವನ್ನು ಕಡಿಮೆಮಾಡುವ ಕ್ರಮವನ್ನು ತಿಳಿಯುವುದು ಹೇಗೆ 
ಅಗತ್ಯವೋ ಹಾಗೆಯೇ ಯಾವ ಕಾರಣಗಳಿಂದ ಅದು ಉಲ್ಬಣಗೊಳ್ಳುವುದು ಎಂದು 
ತಿಳಿಯುವುದೂ ಅಗತ್ಯ . ಉದಾಹರಣೆಗೆ ಗಾಂಜಾ ಪ್ರಯೋಗದಿಂದ ಉಂಟಾಗುವ 
ಮನೋವಿಕಾರ ಸ್ಥಿತಿ ಮತ್ತು ಸೋಫೆನಿಯಾ ವ್ಯಾಧಿಗ್ರಸ್ಥರ ಮನಸ್ಥಿತಿ 
ಅಟೊರ್ಸೀ ಸೇವನೆಯಿಂದ ಉಲ್ಬಣಗೊಳ್ಳುತ್ತದೆ. 


ಸೈಕೊಟೊಮಿನೆಟಿಕ್ ಕಾರಕಗಳು ಮತ್ತು ಮನಶ್ಯಾಸ್ತ್ರ 
ಚಿತ್ತಭ್ರಮೆ , ವಿಕಲ್ಪ , ಭ್ರಾಂತಿ ಮುಂತಾದ ಮನಸ್ಸಿನ ನಾನಾಪರಿಸ್ಥಿತಿಗಳ ಬಗ್ಗೆ 
ನಮ್ಮ ತಿಳಿವಳಿಕೆಗಳನ್ನು ಸೈಕೊಟೋಮಿಮೆಟಿಕ್ ಕಾರಕಗಳ ಉಪಯೋಗದಿಂದ 
ವರ್ಧಿಸಬಹುದು. ಈ ಜಾತಿಯ ಕೆಲವು ಔಷಧಿಗಳನ್ನು ಸೇವಿಸಿದವರು ತಾತ್ಕಾಲಿಕ 
ವಾಗಿ ಮಹಾತ್ಮರ ಮನೋಭಾವದ ಅನುಭವವನ್ನು ಅಂದರೆ ಅನುಭೂತಿ ಶಕ್ತಿ , 
ಸಕಲ ಪ್ರಾಣಿವರ್ಗವನ್ನೂ ಸಮಾನವಾಗಿ ಆತ್ಮೀಯತೆಯಿಂದಲೂ ವಿಶ್ವಾಸದಿಂದಲೂ 
ನೋಡುವ ಗುಣ - ಸ್ವಲ್ಪ ಕಾಲ ಪಡೆದಿರುವುದಾಗಿ ತಿಳಿದುಬಂದಿದೆ. 

ಈ ವರ್ಗದ ಕೆಲವು ಔಷಧಿಗಳು ಮನಸ್ಸಿನಲ್ಲಿ ಶೂನ್ಯತೆಯನ್ನು ಎಂಟು 
ಮಾಡುವ ಗುಣ ಹೊಂದಿವೆ. ಆದುದರಿಂದ ಇವುಗಳ ಪ್ರಯೋಗದಿಂದ ವ್ಯಕ್ತಿಗಳಿಗೆ 
ಶೂನ್ಯತೆ ಉಂಟಾಗುವುದೆಂದರೇನು, ಇದರ ಕಾರಣವೇನು ಎಂಬ ಅಂಶಗಳನ್ನು 
ಪರಿಶೀಲಿಸಲು ಸಾಧ್ಯವಿದೆ. 


ಅನುಭವದ ಅನ್ವೇಷಣೆ 
ಮನೋವಿಕಾರದ ಲಕ್ಷಣವನ್ನು ತಿಳಿಸುವುದು ಮೇಲೆ ವಿವರಿಸಿದ ಕಾರಕಗಳ ಗುಣ 
ವಾದರೂ ಬೇರೆ ವಿಧದ ಪ್ರಯೋಗದಿಂದಲೂ ಅವುಗಳ ಲಕ್ಷಣಗಳನ್ನು ತಿಳಿಯಲು 
ಪ್ರಯತ್ನಿಸಬೇಡವೆ ? ಇಂತಹ ಪ್ರಯತ್ನಗಳು ನಡೆದಿವೆ - ಬೇರೆ ಹಲವಾರು ಔಷಧಿ 
ಗಳ ಸೇವನೆ, ಕಠಿಣ ದೇಹದಂಡನೆಯಿಂದ ಉಗ್ರತಪಸ್ಸಿನ ಆಚರಣೆ, ಕತ್ತಲೆಯಲ್ಲಿ 
ಏಕಾಂಗಿಯಾಗಿ ದೀರ್ಘಕಾಲ ವಾಸ, ಮಂತ್ರಾಲಯಗಳಲ್ಲಿನ ಹೋಮಧ್ಯಮ 
ದಲ್ಲಿಯೇ ಧ್ಯಾನ, ದೀರ್ಘಕಾಲದ ಉಪವಾಸಾಚರಣೆ - ಇವೆಲ್ಲ ದಾರಿಗಳ ಮೂಲಕ 
ಶತಮಾನಗಳಿಂದ ಮನುಷ್ಯನು ಕೆಲವು ಬೆಲೆಯುಳ್ಳ ಅನುಭವಗಳನ್ನು ಸಂಗ್ರಹಿಸಿ 
ಕೊಂಡು ಪೋಷಿಸಿಕೊಂಡು ಬಂದಿರುತ್ತಾನೆ. 

ಮನಸ್ಸು , ಅನುಭವ ( Mind and Experience ) ಪರಸ್ಪರ ಅತ್ಯಂತ 
ನಿಕಟಾನುವರ್ತಿಗಳು, ಅನುಭವವನ್ನು ಅಳೆಯುವುದು ಮತ್ತು ಬೇಕಾದ ಒಂದು 
ಮಿತಿಗೆ ಒಳಪಡಿಸುವುದು ಸಾಧ್ಯವಾಗಿರುವುದರಿಂದ, ಮನೋರೋಗವೈದ್ಯರು ಮತ್ತು 
ಮನಶ್ಯಾಸ್ತ್ರಜ್ಞರು ಮನಸ್ಸಿಗಿಂತಲೂ ಅನುಭವದ ಕಡೆಗೆ ಹೆಚ್ಚು ಪ್ರಾಧಾನ್ಯ ನೀಡಿ 
ದ್ದಾರೆ. ವಿವಿಧ ಅನುಭವ ಉಂಟುಮಾಡುವ ಕಾರಕಗಳ ವರದಿಯನ್ನು ಹ್ಯಾಬ್ಲಾಕ್ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೪೭ 


ಎಲ್ಲಿ ಸ್ , ಆಲ್ಲ ಸ್ ಹಕ್ಸ್ಲೀ ಮುಂತಾದ ಮನಶ್ಯಾಸ್ತ್ರ ಪಂಡಿತರು ಉಲ್ಲೇಖಿಸಿ 
ದ್ದಾರೆ. ಇವರೆಲ್ಲರೂ ಅನುಭವದ ಬೆಲೆಯನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾರೆ. 
ಸ್ವಂತ ಪ್ರಯೋಗದಿಂದ ಅನುಭವ ಗಳಿಸಿದ ಕೆಲವು ವ್ಯಕ್ತಿಗಳಿಗೆ ಅದು ಭಯಪ್ರದ 
ವಾಗಿದೆ, ಇನ್ನು ಕೆಲವರಿಗೆ ಅತಿ ಸುಂದರವಾಗಿದೆ. ಅನುಭವದ ಬಹ್ವಂಶ ವರ್ಣನಾ 
ತೀತವೆಂದು ಎಲ್ಲರೂ ಹೇಳಿದ್ದಾರೆ. 

ಹೀಗೆ ಮನಸ್ಸನ್ನು ಬೇರೊಂದು ಅವಸ್ಥೆಗೆ ಒಯ್ಯುವ ಕ್ರಮ ಹೊಸತೇನೂ 
ಅಲ್ಲ. ವೇದಾಂತ ಮತ್ತು ಕೆಲವೆಡೆ ವಿಜ್ಞಾನದ ಬೆಳವಣಿಗೆಗೂ ಈ ಪ್ರಯತ್ನ 
ಗಳಿಂದ ಪ್ರಯೋಜನವಾಗಿದೆ. ಯೋಗ ಮುಂತಾದ ಸಾಧನೆಯ ಮಾರ್ಗಗಳು 
ಹೀಗಾಗಿ ಹುಟ್ಟಿದೆ. ಪವಾಡ ಪುರುಷರು ಅಥವಾ ಯೋಗಿಗಳು ಮನಸ್ಸಿನ 
ಅತೀಂದ್ರಿಯಾವಸ್ಥೆಯನ್ನು ಅನುಭವಿಸಿದ್ದಾರೆ. ಇಂಥ ಕ್ರಮ ನಮಗೆ ಈಗ 
ತಿಳಿದಿರುವ ತರ್ಕಶಾಸ್ತ್ರ ಮುಂತಾದುವುಗಳ ಒರೆಗಲ್ಲಿನಲ್ಲಿ ಆಭಾಸವೆಂದು ತೋರಿ 
ದರೂ , ಅಸಾಧ್ಯವೆಂದೆನಿಸಿದರೂ , ಅದು ಉಂಟೆಂಬುದು ನಿಜ. ಅದಕ್ಕೆ ಸಾಕಷ್ಟು 
ಗಮನವೀಯಬೇಕು. 

ನಾನು ಎನ್ನುವಂಥಾದ್ದು ಬ್ರಹ್ಮನ ಒಂದು ಸ್ವರೂಪವೋ ಅಥವಾ 
ಯಾವುದೋ ಒಂದು ಆರ್ಥಿಕ ಸಾಮಾಜಿಕವ್ಯವಸ್ಥೆಯ ಮೊತ್ತವೋ ಅಥವಾ ವಿಶ್ವ 
ವ್ಯವಸ್ಥೆಯ ಒಂದು ಅಂಗವೋ ಅಥವಾ ಬರೇ ಯಾಂತ್ರಿಕವಾಗಿ ಕ್ರಿಯೆ - ಪ್ರತಿ 
ಕ್ರಿಯೆ ನಿರ್ವಹಿಸುವಂತಹ ಒಂದು ವ್ಯವಸ್ಥೆಯೊ , ಇವೆಲ್ಲ ಅಂಶಗಳೂ ವಿಶೇಷ 
ಅಭ್ಯಾಸಮಾಡಬೇಕಾದವುಗಳೇ ! 

ನಾವಿರುವ ಲೋಕದ ಮೇಲೆ ನಮ್ಮ ನಂಬಿಕೆಗಳು ತುಂಬ ಪ್ರಭಾವ 
ಬೀರುವುವು. ಈ ಲೋಕ ಸ್ವಲ್ಪ ಮಟ್ಟಿಗೆ ನಾವು ಹೇಗೆ ನಿರ್ಮಿಸುತ್ತೇವೋ ಹಾಗೆ 
ಇರುತ್ತದೆ. ನಮ್ಮ ಮನಸ್ಸಿನಲ್ಲಿ ಲೋಕದ ಚಿತ್ರ ಒಂದುಸಲ ಅಜ್ಯೋತಿ 
ನೆಲೆನಿಂತರೆ ಅದನ್ನು ಪುನಃ ಬದಲಾಯಿಸುವುದೇ ಸ್ವಲ್ಪ ಕಷ್ಟ ದ ಸಂಗತಿ. ಕೆಲವು 
ಔಷಧಿಗಳ ಪ್ರಯೋಗದಿಂದ ಮತ್ತು ಯೋಗಾಭ್ಯಾಸ ಮುಂತಾದ ಕ್ರಮಗಳಿಂದ 
ಮನಸ್ಸು ವ್ಯತ್ಯಾಸಗೊಂಡು ಮೂಲಭೂತ ಕಲ್ಪನೆಗಳು ಮಾಯವಾಗಿ ಲೋಕ 
ವನ್ನು ಪುನಃ ಸರಳರೀತಿಯಿಂದ ನೋಡಲು ಸಾಧ್ಯವಾಗುವುದು . 

ಮನಃಪರಿವರ್ತನೆಯಿಂದ ಅನಾಗರಿಕ, ಕುತಂತ್ರ , ದುಷ್ಟ ಮತ್ತು ವಿಲಾಸ 
ಪ್ರಿಯ ದಾನವನನ್ನು ಸುಸಂಸ್ಕೃತ ಸತ್ಯಾನ್ವೇಷಕ ಕ್ರಿಯಾಶೀಲ ಮಾನವನನ್ನಾಗಿ 
ಮಾಡಲು ಸಾಧ್ಯವಿದೆ. 

ಮನಷ್ಯನ ಮೇಲೆ ಸೈಕೊಟೆಮಿಮೆಟಿಕ್ ಪರಿಣಾಮ ಬೀರಬಲ್ಲ ಪದಾರ್ಥ 
ಗಳು ಅಣಬೆಗಳಲ್ಲಿಯೂ ಇತರ ಕೆಲವು ಸಸ್ಯ ವಿಶೇಷಗಳಲ್ಲಿಯೂ ಇರುವುವು 
ಎಂದು ಮೊದಲು ತಿಳಿದಿತ್ತು . ಮನಸ್ಸಿನ ಮೂಲಸ್ಥಿತಿಯನ್ನೇ ಇವು ವ್ಯತ್ಯಾಸ 
ಗೊಳಿಸಲು ಶಕ್ತವಾಗಿರುವುವು ಎನ್ನುವುದನ್ನು ಅರಿತಿದ್ದ ವೈದ್ಯರು, ಮಾಂತ್ರಿಕರು , 


OD 


೧೩೪೮ 


ಪ್ರಬುದ್ಧ ಕರ್ಣಾಟಕ 


- CH₂CH₂ N mez 


( 


4G N 


N. - ಮಿಕ್ಕೆಲ್' ಟ್ರಕ್ಷಮೇನ್ 


N . N - ಡೈಮೀಥೈಲ್ ಟ್ರಸ್ಟ ಮೀನ್ 


CH₂ CH₂ NM22 


ಬಫೋಟೆನಿನ್ 


2K 


CHz CHe NH M2 


ಸೈಲೋಸೈಬಿನ್ 


ಹರ್ನಲೀನ್ 


೬೩ 


/ 


_ fsQ 


Meo 


a 


CH₂ CH₂ NH₂ 


ಮೆಸ್ಕಲೀನ್ 


Meo 


O Me 


CONEt2 


LSD - 25 ( ಲೈ ಸರ್ಜಿಕ್ ಆಮ್ಲದ 

ಥೈಈಥೈಲ್ ಅಮೈಡ್) 


` f+ 2 


ಸೈಕೋಮಿನುಟಕ್ ಔಷಧಗಳು 


ಮಾಟಗಾರರು ಮುಂತಾದವರು ಈ ತಿಳಿವಳಿಕೆಯನ್ನು ಹಲವಾರು ವೇಳೆ ದುರುಪ 
ಯೋಗ ಪಡಿಸಿರುವುದೂ ಉಂಟು. ಈ ಔಷಧಿ ಸೇವಿಸಿದಂತಹ ವ್ಯಕ್ತಿ ಜಾಗೃತ 
ಸ್ಥಿತಿಯಲ್ಲಿದ್ದರೂ ಕಾಲ ಮತ್ತು ಸ್ಥಳಗಳ ಅರಿವನ್ನು ಕಳೆದುಕೊಂಡಿರುತ್ತಾನೆ. 
ಇಂಥವನ ಅನುಭವ ಸಾರಾಯಿ , ಮಾರ್ಫಿನ್ ಮುಂತಾದುವುಗಳನ್ನು ಸೇವಿಸಿ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೪೯ 


ಪ್ರಜ್ಞಾಹೀನರಾದವರ ಅನುಭವಕ್ಕಿಂತ ಬೇರೆಯಾದುದು. ಸೈಕೊಟೊಮೆಟಿಕ್ 
ಸೇವನೆ ಮಾಡಿದವನಿಗೆ ವಿವಿಧ ವರ್ಣವಿನ್ಯಾಸ ಸುಳಿದಂತೆ ಭಾಸವಾಗುವುದುಂಟು. 

ಪಿಷ್ಟ ಡೀನಿಯ ಪೆರಿಗಿನ (Piptodina perigrina) ಎನ್ನು ವುದು ಬಾಳು 
ಬಿಡುವ ಒಂದು ಜಾತಿಯ ಸಸ್ಯ . ಇದರ ಬೀಜಗಳಲ್ಲಿ N , N - ಡೈಮೀಥೈಲ್ 
ಟಿಪ್ಪಮೀನ್ ( N, N- dimethyl tryptamine ) ಎನ್ನುವ ಭ್ರಾಂತಿಕಾರಕ 
ರಾಸಾಯನಿಕ ದ್ರವ್ಯವಿದೆ. ಇದರ ಪುಡಿಯನ್ನು ಒಂದು ಕೊಳವೆಯ ಮೂಲಕ 
ಸ್ವಲ್ಪ ಪ್ರಮಾಣದಲ್ಲಿ ಮೂಸಿದರೆ ಭ್ರಾಂತಿ ಉಂಟಾಗುವುದು. ಅಧಿಕ 
ಪ್ರಮಾಣದಲ್ಲಿ ಇದು ತೀಕವಾದ ಉನ್ಮಾದವನ್ನೇ ಉಂಟುಮಾಡಬಹುದು. 
ದಕ್ಷಿಣ ಅಮೆರಿಕದ ಕೆರಿಬಿರ್ಯ ದ್ವೀಪದ ಮತ್ತು ಒರಿನೋಕೋ ಪ್ರದೇಶದ ಆದಿ 
ವಾಸಿಗಳು ಈ ಬೀಜಗಳ ಪುಡಿಯನ್ನು ನಶ್ಯದ ರೂಪದಲ್ಲಿ ಸೇವಿಸುತ್ತಿದ್ದರು. 
ಕೊಹೋಬಾಅಥವಾನೋವೋ ಎಂದು ಈ ಚೂರ್ಣದ ಹೆಸರು. 

ಬಫೋಟಿನಿನ್ (Bufotenin ) ಎನ್ನುವ ರಾಸಾಯನಿಕ ದ್ರವ್ಯ ಇನ್ನೊಂದು 
ಸಸ್ಯದಲ್ಲಿ ದೊರೆಯುತ್ತದೆ. ಕೆಲವು ಜಾತಿಯ ಕಪ್ಪೆಗಳ ಗ್ರಂಥಿಗಳಲ್ಲಿಯೂ ಇದು 
ಸಂಗ್ರಹಿತವಾಗಿರುವುದು ಅಚ್ಚರಿಯ ಸಂಗತಿ. ಪ್ರಾಚೀನ ಚೀನೀಯರಿಗೆ ಈ ಸಂಗತಿ 
ತಿಳಿದಿತ್ತು . ಅವರ ಭಾಷೆಯಲ್ಲಿ ಅದರ ಹೆಸರು ಶಾನ್ ಸೂ ( Chan Su), ಅನುನಿಟ 
ಮಪ್ಪ (Amanita mappa) ಎಂಬ ಅಣಬೆಯಲ್ಲೂ ಇದು ದೊರೆಯುವುದು. 

ನಾಯಿ ಕೊಡೆಗಳು ಭ್ರಾಂತಿಕಾರಕ ರಾಸಾಯನಿಕಗಳನ್ನು ಒಳಗೊಂಡಿವೆ. 
ಮೆಕ್ಸಿಕೊ ಮತ್ತು ಮಧ್ಯ ಅಮೆರಿಕ ದೇಶಗಳಲ್ಲಿ ಮನಸ್ಸಿನ ಮೇಲೆ ಪರಿಣಾಮ 
ಬೀರಲು ನಾಯಿಕೊಡೆಗಳನ್ನು ಹಿಂದಿನ ಕಾಲದಿಂದಲೂ ಉಪಯೋಗಿಸುತ್ತಿದ್ದರು. 
ಇವುಗಳಲ್ಲಿರುವ ಸೈಲೋಸೈಬಿನ್ ( Psilocybin ) ಎನ್ನು ವ ರಾಸಾಯನಿಕವನ್ನು 
ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಸೈಕೊಟೋಮಿಮೆಟಿಕ್ ಪರಿಣಾಮ ಉಂಟಾಗು 
ವುದು. 

ದಕ್ಷಿಣ ಅಮೆರಿಕದ ಮೂಲ ನಿವಾಸಿಗಳು ಅಯಾಹೌಸಿಯ ( Ayahausea), 
ಯಾಗೆ ( Yage ), ಹೌಂಟೊ ( Haunto ) ಎಂಬ ಹೆಸರುಗಳಿಂದ ಕರೆಯುವ ಸಸ್ಯ 
ಒಂದಿದೆ. ಸೆಗನನಮ್ ಹರ್ಮಲಾ (Peganum harmala ) ಎನ್ನು ವುದು ಅದರ 
ಶಾಸ್ತ್ರೀಯ ಹೆಸರು. ಹರ್ನಲಿ್ರ ( Harmaline) ವಿಭಾಗದ ಬಲು ತೀಕ 
ಸ್ವರೂಪದ ಸಸ್ಯಕ್ಷಾರ ಇದರಲ್ಲಿದೆ. ಈ ಸಸ್ಯದ ಕಷಾಯ ಕುಡಿಸುವುದರಿಂದ 
ಹುಚ್ಚು ಅಥವಾ ಉನ್ಮಾದ ಸ್ಥಿತಿಯನ್ನು ಬರಿಸಬಹುದು. ಇದನ್ನು ಟೆಲಿಪರ್ತೈ 
( Telepathine ) ಎಂದೂ ಕರೆಯುವುದುಂಟು. 

ರಿವಿಯಾ ಕೊರಿಂಬೋಸಾ ( Rived corymbosa) ಅಥವಒಲಿಯುಕಿ 
( Otoliuqui ) ಎನ್ನು ವುದರ ಬೀಜಗಳಿಂದ ತಯಾರಿಸಿದ ಆಸವಕ್ಕೆ ಸೈ ಕೊಟೆಮಿ 
ಮೆಟಿಕ್ ಗುಣಗಳಿವೆಯೆಂದು ಅರಟಿಕ್ ಜನಾಂಗಕ್ಕೆ ತಿಳಿದಿತ್ತು . 


೧೩೫೦ 

ಪ್ರಬುದ್ಧ ಕರ್ಣಾಟಕ 
ಆಫ್ರಿಕಾದ ಕುರುಚಲು ಗಿಡ ಟಬರಾಂತ ಇಬೊಗಾ( Tabarantha iboga ). 
ಇದರ ಬೇರಿನ ತೊಗಟೆ ಕೇಂದ್ರ ನರವ್ಯವಸ್ಥೆಯ ಮೇಲೆ ಪರಿಣಾಮಕಾರಿಯಾಗುವು 
ದೆಂಬುದು ಆಫ್ರಿಕಾ ನಿವಾಸಿಗಳಿಗೆ ತಿಳಿದ ವಿಷಯ . 

ಪಾಪಾಸು ಕಳ್ಳಿಯ ಒಂದು ವಿಭಾಗವಾದ ಲೆಫೊಫೋರಾ ವಿಲಿಯಂಸ್ಯೆ 
( Laphophora williamsii) ಅಥವ ಪಿಯೋಟಿ( Peyote ) ಅಥವ ಮೆಸ್ಕಲ್ 
( Mescal ) ಎನ್ನು ವುದು ಅತಿ ಪ್ರಧಾನವಾದ ಸೈಕೊಟೋಮಿಯೆಟಿಕ್ , ದಪ್ಪವಾದ 
ಈ ಕಳ್ಳಿಯ ಎಲೆಗಳ ತುಂಡುಗಳನ್ನು ಒಣಗಿಸಿ ಅವುಗಳನ್ನು ಹಬ್ಬ ಕೋಲಗಳಲ್ಲಿ 
ಚಿತ್ತಭ್ರಾಂತಿಯುಂಟುಮಾಡಲು ಮೆಕ್ಸಿಕೊ ಮುಂತಾದೆಡೆಗಳಲ್ಲಿ ಮೂಲವಾಸಿಗಳು 
ಉಪಯೋಗಿಸುತ್ತಿದ್ದರು. ಇವರ ಪಂಥವನ್ನು ಪಿಯೋಟಿಜಂ (Peyotism ) ಎಂದು 
ಕರೆಯುತ್ತಾರೆ. ಈ ಸಸ್ಯದಲ್ಲಿನ ಔಷಧಿಯ ಸತ್ವಕ್ಕೆ ಮೆಸ್ಕಲಿನ್ ( Mescaline) 
ಎಂದು ಹೆಸರು . ಇದರ ಪ್ರಯೋಗದಿಂದ ಸ್ವಲ್ಪ ಅಹಿತಕರವಾದ ಪರಿಣಾಮ 
ಮೊದಲಿಗೆ ಆಗುವುದು . ಆದರೆ ಒಂದೆರಡು ಗಂಟೆಗಳನಂತರ ವ್ಯಕ್ತಿ ಜಾಗ್ರತಾವಸ್ಥೆ 
ಯಲ್ಲಿಯೂ ಸುಂದರ ಹಗಲುಗನಸುಗಳನ್ನು ಕಾಣುತ್ತಿರುತ್ತಾನೆ. ತನ್ನ ತನದ 
ಆರಿವು ಮರೆತುಹೋಗುವುದು ಮತ್ತು ಕಾಲದ ಪ್ರಜ್ಞೆ ಮರೆಯುವುದೂ ಉಂಟು. 
ಇತರ ಜ್ಞಾನೇಂದ್ರಿಯಗಳಿಗೆ ಮಂಕು ಕವಿಯುವುದು ಸಹ ಉಂಟು. ಮೆಸ್ಕಲಿನ್ 
ಪರಿಣಾಮಗಳನ್ನು ಕುರಿತು ಬೇಕಾದಷ್ಟು ವಿವರಗಳು ಲಿಖಿತವಾಗಿವೆ . ಹಕ್ಸ್ಲೀ 
ಎಂಬ ಚಿಂತಕನು ಈ ಔಷಧಿಯನ್ನು ತನ್ನ ಮೇಲೆಯೇ ಪ್ರಯೋಗಿಸಿ ಸಂಗ್ರಹಿಸಿದ 
ಅನುಭವವನ್ನು ಎರಡು ಪ್ರಬಂಧಗಳಲ್ಲಿ ವಿವರಿಸಿದ್ದಾನೆ. 

ಇದುವರೆಗೆ ಗೊತ್ತಿರುವ ಸೈಕೊಟೆಮಿಟಿಕ್ ಗಳಲ್ಲಿ ಅತ್ಯಂತ ಶಕ್ತಿಯುತ 
ವಾದದ್ದು LSD - 25 ( Lysergic acid diethylamide), ಬಲು ಅಲ್ಪ ಪ್ರಮಾಣ 
ದಲ್ಲಿಯೂ ( ೦.೦೨ ರಿಂದ ೦. ೦೫ mg) ಈ ಔಷಧಿ ಶೀಘ್ರ ಪರಿಣಾಮಕಾರಿ ಮತ್ತು 
ತೀವ್ರತರವಾದ ಸೈಕೊಟೋಮಿಯೆಟಿಕ್ ಪರಿಣಾಮಗಳನ್ನು ಉಂಟುಮಾಡುವುದು. 
ಇದು ಎರ್ಗಟ್ (Ergot ) ನಲ್ಲಿ ದೊರೆಯುವ ಲೈಸರ್ಜಿಕ್ ಆಮ್ಲದಿಂದ ( Lyser 
gic acid) ತಯಾರು ಮಾಡಿರುವ ಸಂಯೋಗ ವಸ್ತು . 

ಶಕ್ತಿಯುತವಾದ ಸೈಕೊಟೊಮಿಮೆಟಿಕುಗಳು ನಿಸರ್ಗದಲ್ಲಿ ವಿಪುಲವಾಗಿ ಹರ 
ಡಿವೆ - ಸಸ್ಯಗಳಿಂದ, ಅಣಬೆಗಳಿಂದ, ಹಾವಸೆಯಿಂದ, ಪ್ರಾಣಿಮೂಲದಿಂದ ಇವು 
ಗಳನ್ನು ಪಡೆಯಬಹುದು. ಈಚಿನ ಅನ್ವೇಷಣೆಗಳು ಭ್ರಾಂತಿಕಾರಕ ರಾಸಾಯನಿಕ 
ದ್ರವ್ಯಗಳನ್ನು ಜನಕವಸ್ತುಗಳಿಂದ ಪ್ರತ್ಯೇಕಿಸುವುದು ಸಾಧ್ಯ ಎಂದು ತೋರಿಸಿ 
ಕೊಟ್ಟಿವೆ. ಸಂಶೋಧಕರಿಗೆ ಇದು ಒಂದು ದೊಡ್ಡ ಲಾಭ. ಇದರ ಮೂಲಕ ಅವರು 
ಮಿದುಳಿನ ಅವ್ಯವಸ್ಥೆಯನ್ನು ಕುರಿತು ಆಳವಾಗಿ ಅಭ್ಯಸಿಸುವುದು ಸುಲಭವಾಗಿದೆ. 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೫೧ 


೨ . ಸೈಕೋಮೋಟಾರ್ ಉತ್ತೇಜನಕಾರಿಗಳು 

ಇವು ಮಾನಸಿಕ ಚಿಕಿತ್ಸಾ ಕ್ರಮದಲ್ಲಿ ಬಳಕೆಯಲ್ಲಿರುವ ಎರಡನೇ ವಿಧದ 
ಔಷಧಿಗಳು. ಇವುಗಳಿಗೆ ನರಶಕ್ತಿವರ್ಧಕಗಳು ( Energisers), ಮಾನವಿರೋಧಿ 
ಗಳು ( Antidepressants ) ಎಂಬ ಹೆಸರುಗಳೂ ಇವೆ. ಕೇಂದ್ರ ನರಮಂಡಲವನ್ನು 
ಉತ್ತೇಜನಗೊಳಿಸಿ ಮಾನತೆಯ ಲಕ್ಷಣವನ್ನು ನಿವಾರಿಸಲು ಪ್ರಯೋಗಿಸುವ ಔಷಧಿ 
ಗಳಿವು. ಇವು ಹೃದಯರಕ್ತನಾಳದ ಮೇಲಾಗಲೀ , ಹಸಿವಿನ ಮೇಲಾಗಲೀ , 
ವಿಶೇಷ ಪರಿಣಾಮವನ್ನು ಬೀರದೆ ಕೇಂದ್ರ ನರಮಂಡಲದ ಚಟುವಟಿಕೆಯನ್ನು 
ವರ್ಧಿಸಲು ಶಕ್ತವಾಗಿವೆ . ಹೀಗಾಗಿ ಅವು ಮನುಷ್ಯ ಸೇವನೆಗೆ ಅರ್ಹವಾಗಿವೆ . 
ಅವು ಉದ್ವೇಗಕಾರಿಗಳಲ್ಲ, ನಿದ್ರಾನಾಶಕಗಳೂ ಅಲ್ಲ. ಈ ಔಷಧಿಗಳು ವೈದ್ಯರ 
ದೈನಂದಿನ ಕಾರ್ಯಗಳಲ್ಲಿ ಬಹು ಪ್ರಯೋಜನಕಾರಿಗಳಾಗಿವೆ. ಮಾನತೆಯು 
ಹಲವಾರು ಕಾರಣಗಳಿಂದ ಬರುವುದು. ಅಂಗಾಂಗಗಳ ಆಲಸ್ಯ , ದಣಿವಿನ ವಿವಿಧ 
ರೂಪಗಳು, ನಿರಂತರವ್ಯಾಧಿ, ರೋಗದಿಂದ ಚೇತರಿಸಿಕೊಳ್ಳುತ್ತಿರುವ ಸ್ಥಿತಿ, ವೃದ್ದಾ 
ಸ್ಯದ ಬಲಹೀನತೆಯ ಮನಃಸ್ಥಿತಿ- ಈ ಪರಿಸ್ಥಿತಿಗಳಲ್ಲಿ ಮಾನತೆ ತೋರುವುದುಂಟು. 
ಅತಿಯಾದ ಔಷಧಿ ಮತ್ತು ಶಮನಕಾರಿಗಳ ಸೇವನೆಯಿಂದ ಒದಗುವ ಸಂಕಟ ; 
ಇಹಲೋಕದಲ್ಲಿ ಯಾವ ಹಂಬಲವೂ ಉಳಿಯದೆ ನಿರುತ್ಸಾಹಿಗಳಾಗಿರುವ ವೃದ್ಧರ 
ಮಾನತೆ ; ಸೊಫೊನಿಯಾ ಎನ್ನು ವ ಒಂದು ವಿಧದ ಮಾನಸಿಕ ರೋಗ 
ದಿಂದ ನರಳುತ್ತಿರುವ ಮನಃಸ್ಥಿತಿ ; ನರ ದೌರ್ಬಲ್ಯದಿಂದ ಮಾತನಾಡಲಾಗದ 
ವ್ಯಕ್ತಿಗಳ ಮೂಕಸಂಕಟ - ಇವುಗಳ ನಿವಾರಣೆಗೆ ನರಶಕ್ತಿವರ್ಧಕ ಔಷಧಿಗಳ 
ಸೇವನೆ ಬಹಳ ಪ್ರಯೋಜನಕಾರಿಯಾಗಿದೆ. 

- ಅವುಗಳ ರಾಸಾಯನಿಕ ರಚನೆ ಮತ್ತು ಪ್ರತಿಕ್ರಿಯೆಗಳ ಅವಲೋಕನದಿಂದ 
ಈ ಔಷಧಿಗಳನ್ನು ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸುವುದು ಸಾಧ್ಯವಿದೆ. 

ಮೀಥೈಲ್ ಫೆನಿಡೇಟ್ (Methyl Phenidate ) ಅಥವಾ ರಿಟಾಲಿನ್ 
(Ritalin ), ಪಿಪಡಾಲ್ (Pipradol) ಅಥವಾ ಮೆರಟ್ರನ್ ( Meratran) 
ಎಂಬುವು ಸಿಪರಿಡೀನ್ (Piperidine) ಎನ್ನು ವುದರ ಜನ್ಯಗಳು, ಮಿದುಳಿನಲ್ಲಿ 
ಜಾಗ್ರತಾವಸ್ಥೆಯನ್ನು ಕಾಯ್ದಿಡುವ ( Reticular formation ) ಭಾಗದ ಮೇಲೆ 
ಈ ಔಷಧಿಗಳು ಪ್ರಭಾವ ಬೀರಿ ಕೇಂದ್ರ ನರವ್ಯವಸ್ಥೆಯನ್ನು ಚುರುಕುಗೊಳಿಸುತ್ತವೆ. 
- ಮ್ಯಾನತಾ ವಿರೋಧಿಯಾಗಿ ಉಪಯೋಗದಲ್ಲಿರುವ ಇನ್ನೊಂದು ರಾಸಾಯನಿಕ 
Dous assego ( Imipramine ) e PJJ 83853 ger ( Tofranil). eviiso,e 
ನ್ಯಾದ ಸ್ಥಿತಿಯಲ್ಲಿರುವವರಲ್ಲಿ ಅನೇಕ ವೇಳೆ ತಲೆದೊರುವ ಮ್ಯಾನತೆಗೆ, ಸ್ತ್ರೀಯರಲ್ಲಿ 
ಋತು ಸಂಬಂಧ ಕಾಲದಲ್ಲಿ ತಲೆದೋರುವ ಮಾನತೆಗೆ ಈ ಔಷಧಿ ಕೊಡಬಹುದು. 
ಇದರ ಕಾರ್ಯನಿರ್ವಹಣೆ ಕ್ರಮ ರಿಟಾಲಿನ್ ಕ್ರಮಕ್ಕಿಂತ ಬೇರೆಯಾದುದು. 


೧೩೫೨ 


ಪ್ರಬುದ್ಧ ಕರ್ಣಾಟಕ 


C 


= 0 ) 


ಮೀಥೈಲ್ ಫೆನಿಡೇಡ್ 
(ರಿಟಾಲಿನ್) 


OCH3 


OH 


ಏಪ್ರಡಾಲ್ 
(ಮೆರಟ್ರನ್ ) 


NH 


-CH₂ CH₂ 


CH₃ 


ಇಮಿಪ್ರೆಮೀನ್ 
(ಟೊಫಾನಿಲ್ ) 


CH₂ CH₂ CH₂ _ N 


Ć - NHNH - CH CH3 


CHs ' 


ಇಷ್ಟೊನಿಯಜಿಡ್ 
( ಮರ್ಸಿಲಿಡ್ ) 


- CH , NHÖCH2 CH2 - NHNH 


ನಯಲಮೈಡ್ 
(ನಯಮಿಡ್) 


HNH - CO 


ಐಸೋಕಾರ್ಬಾಕ್ಸಸೈಡ್ 
( ಮರ್‌ ಪ್ಲಾನ್) 


ಫೆನೆಲ್ಸೀನ್ 
( ನಾರ್ಡಿಲ್ ) 


- CH2 CH2 - NHNH2 


CH2 CH - NHNH2 


ಫೆನಿಸೀನ್ 
( ಕಾಟ್ರನ್) 


CH3 


ಸೈಕೋಮೋಟಾರ್ ಉತ್ತೇಜನಾಕಾರಿಗಳು 
ಮಿದುಳಿನ ಚಟುವಟಿಕೆಗಳನ್ನು ಅಲ್ಲಿರುವ ಹಲವಾರು ರಾಸಾಯನಿಕಗಳು ನಿಯಂತ್ರಿ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೫೩ 


ಸುತ್ತವೆ. ಸೆರೊಟೊನಿನ್ (Serotonin ) ಮತ್ತು ನಾರ್ ಎಪಿನೆಫ್ರಿನ್ ( Nor -epi 
nephrine) ಇವುಗಳಲ್ಲಿ ಮುಖ್ಯವಾದುವು. ಸೆರೊಟೊನಿನ್‌ನ ಕ್ರಿಯೆಯನ್ನು 
ಇಮಿಪ್ರೆಮೀನ್ ಕುಂಠಿತಗೊಳಿಸಿ ನಾ‌ ಎಪಿನೆಫೀನ್‌ನ ಕ್ರಿಯೆಯನ್ನು ತ್ವರಿತ 
ಗೊಳಿಸುವುದೆಂದು ನಂಬಲಾಗಿದೆ. ಇದರಿಂದ ಮಾನತೆ ತಗ್ಗು ವುದು . 

ಪೆಗನನ್ ಹರ್ಮಲ ( Peganum harmala) ಎನ್ನು ವ ಗಿಡದ ಬೀಜ 
ಮತ್ತು ಬೇರುಗಳಿಂದ ದೊರೆಯುವ ಸಸ್ಯಕ್ಷಾರಗಳಿಗೆ ಕೇಂದ್ರ ನರವ್ಯವಸ್ಥೆಯನ್ನು 
ಉದ್ರೇಕಗೊಳಿಸುವ ಶಕ್ತಿ ಇದೆಯೆಂದು ಬಲು ಹಿಂದಿನ ಕಾಲದಲ್ಲಿಯೇ ತಿಳಿದಿತ್ತು . 
ಆದರೆ ಇದು ಹೇಗೆ ವರ್ತಿಸುವುದು ಎಂದು ಮಾತ್ರ ಆಗ ಯಾರಿಗೂ ತಿಳಿದಿರಲಿಲ್ಲ . 
ಅದರ ಬೀಜಗಳಲ್ಲಿದ್ದ ಹರ್ಮಲ ಸಸ್ಯಕ್ಷಾರಗಳು ಈ ಉದ್ರೇಕ ಉಂಟುಮಾಡುವುವು 
ಎಂದು ನಂಬಿದ್ದರು. ಇವು ಇನ್ನೊಂದು ಜಾತಿಯ ಮಾನತಾ ವಿರೋಧಿಗಳ 
ಬಳಗಕ್ಕೆ ಸೇರಿವೆ. ಮಿದುಳಿನಲ್ಲಿರುವ ಮಾನೋ ಅಮೀನ್ ಆಕ್ಸಿಡೇಸ್ ( Mono 
amine oxidase, MAO) ಎಂಬ ವೇಗವರ್ಧಕಗಳ ( Enzymes) ಕ್ರಿಯೆಗೆ ತಡೆ 
ಮಾಡಿ ಇವು ತಮ್ಮ ಕಾರ್ಯವೆಸಗುವುವು. ಮಿದುಳಿನಲ್ಲಿ ಸಾಮಾನ್ಯವಾಗಿ ಉತ್ಪನ್ನ 
ವಾಗುತ್ತಲೇ ಇರುವ ಉತ್ತೇಜನಾ ಕಾರಕ ದ್ರವ್ಯಗಳನ್ನು MAO ವೇಗವರ್ಧಕಗಳು 
ಅವುಗಳ ಕಾರಾನಂತರ ನಾಶಗೊಳಿಸುತ್ತಲೇ ಇರುವುವು. MAO ಕ್ರಿಯೆಗೆ ತಡೆ 
ಒಡ್ಡಿದರೆ ಉತ್ತೇಜನಾಕಾರಕಗಳು ನಾಶವಾಗದೆ ವೃದ್ಧಿಸುವುವು ; ಇದರಿಂದ ಒಂದು 
ಬಗೆಯ ಉನ್ನತ ಮನೋಭಾವ ತಲೆದೋರುವುದು. ಈ ಕ್ರಿಯೆ ಹರ್ಮಲ ಸಸ್ಯ 
ಕ್ಷಾರಗಳಿಂದ ಆಗುವುದು. ಆದರೆ ಅವುಗಳ ಪ್ರತಿಕ್ರಿಯೆ ನಂಜಿನಿಂದ ಕೂಡಿರು 
ವುದರಿಂದ ದೀರ್ಘಕಾಲದ ಚಿಕಿತ್ಸೆಗೆ ಇವು ಹಿತಕರವಲ್ಲ. 

ದೀರ್ಘಕಾಲದ ಸಂಶೋಧನೆಯ ಫಲವಾಗಿ MAO ಗೆ ವಿರೋಧವಾಗಿ 
ವರ್ತಿಸುವ ಹಲವಾರು ರಾಸಾಯನಿಕ ತಯಾರಿಕೆಗಳು ಸಾಧ್ಯವಾಗಿವೆ. ಅವುಗಳಲ್ಲಿ 
ಚಿಕಿತ್ಸೆಗಾಗಿ ಉಪಯೋಗವಾಗುವ ಕೆಲವು ಔಷಧಿಗಳು ಎಟ್ರಸ್ಟಮೀನ್ 
( Etryptamine), ಟ್ರನೈಲ್ ಪೈ ಪೊ ಮೀನ್ ( Trany1 Cypromine) ಮತ್ತು 
ಸೆರಗಿಲೀನ್ ( Peragyline), 

ಕ್ಷಯರೋಗದ ಕ್ರಿಮಿಗಳನ್ನು ನಾಶಮಾಡುವ ಶಕ್ತಿ ಇದ್ದುದರಿಂದ ಇನ್ನೊ 
ನಿಯಜಿಡ್ (Iproniazid ) ಎನ್ನು ವ ಔಷಧಿಯನ್ನು ಮೊದಲು ಕ್ಷಯರೋಗದ 
ಚಿಕಿತ್ಸೆಯಲ್ಲಿ ಉಪಯೋಗಿಸಲಾಯಿತು. ಇದರ ಸೇವನೆ ಮಾಡಿದ ರೋಗಿಗಳು 
ಬೇರೆ ಔಷಧಿ ಸೇವನೆ ಮಾಡಿದವರಿಗಿಂತ ಹೆಚ್ಚು ಹರ್ಷಯುತರಾಗಿದ್ದುದು ಕಂಡು 
ಬಂತು. ಅವರಲ್ಲಿ ಮ್ಯಾನತೆ ಅಥವಾ ಶೀಘ್ರ ಕೋಪಿತ್ವದ ಲಕ್ಷಣ ಎಳ್ಳಷ್ಟೂ 
ಕಾಣಿಸಲಿಲ್ಲ. ಕ್ಷಯರೋಗದ ವಿರೋಧ ಈ ಔಷಧಿ ಯಶಸ್ಸು ಗಳಿಸಲಿಲ್ಲ. ಆದರೆ 
ಇದರ ಹರ್ಷದಾಯಕ ಗುಣದಿಂದ ಇದನ್ನು ಮಾನಸಿಕ ರೋಗ ಚಿಕಿತ್ಸೆಯ ಕ್ಷೇತ್ರಕ್ಕೆ 
ವರ್ಗಾಯಿಸಲಾಯಿತು. ಮುಂದೆ ಈ ಕ್ಷೇತ್ರಕ್ಕೆ ಬಂದ ನಯಲಮೈಡ್ ( Niala 


೧೩೫೪ 

ಪ್ರಬುದ್ಧ ಕರ್ಣಾಟಕ 
mide), ಐಸೋಕಾರ್ಬಾಕ್ಸಸೈಡ್ (isocarboxazide ), ಫೆನೆಲ್ಸೀನ್ (Phenel 
zine ) ಮತ್ತು ಫೆನಿಸೀನ್ (Pheniprazine) ಔಷಧಿಗಳು ಇದೇ ವರ್ಗದವು. 
- MAO - ವಿರೋಧೀ ಔಷಧಿಗಳ ಸಂಶೋಧನೆ ಈ ಕಳೆದ ದಶಕದ ಅತ್ಯ 
ಮೂಲ್ಯ ಸಂಶೋಧನೆಗಳಲ್ಲಿ ಒಂದಾಗಿದೆ. ನರದೌರ್ಬಲ್ಯದಿಂದ ಸದಾ ದುಃಖ 
ಗಳಾಗಿರುವಂತಹ ವ್ಯಕ್ತಿಗಳಿಗೆ ಈ ಔಷಧಿಗಳಿಂದ ಪ್ರಯೋಜನ ಕಂಡುಬಂದಿದೆ. 

೩. ಶಮನಕಾರಿಗಳು ( Tranquilizers) . 
ಶಮನಕಾರಿಗಳ ಆಗಮನ ಬಲು ಮುಖ್ಯವಾದದ್ದು . ನಿರ್ಲಿಪ್ತತೆ ಎನ್ನುವ 
ಮಾನಸಿಕ ಪರಿಸ್ಥಿತಿಯ ಅರಿವು ಪುರಾತನ ಕಾಲದಿಂದಲೂ ಗೊತ್ತಿತ್ತು . ಮನಸ್ಸಿನ 
ಪೂರ್ಣಶಾಂತಿ ಮತ್ತು ಭಾವಸ್ಥೆರ್ಯವನ್ನು ಸೂಚಿಸಲು ' ನಿರ್ಲಿಪ್ತತೆ' ಪದ 
ವನ್ನು ಗ್ರೀಕ್ ತತ್ವಶಾಸ್ತ್ರಜ್ಞರು ಉಪಯೋಗಿಸುತ್ತಿದ್ದರು. ಮನಸ್ಸಿಗೆ ಇಂತಹ 
ಸ್ಥಿತಿಯನ್ನು ತರಿಸುವ ಔಷಧಿಗಳ ಸಮೂಹಕ್ಕೆ ಶಮನಕಾರಿಗಳು, ಶಾಂತಿ ಪ್ರೇರಕ 
ಗಳು ಮುಂತಾದ ಬಗೆಬಗೆಯ ಹೆಸರುಗಳಿವೆ. ಇವು ರೂಢಿಯಲ್ಲಿರುವ ಶಾಮಕ 
ಔಷಧಿಗಳಂತೆ ಮಾನಸಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸದೆ, ಭಾವೋದ್ವೇಗ 
ವನ್ನು ಸ್ಥಿಮಿತಗೊಳಿಸಬಲ್ಲವು. ಶಾಮಕ ಔಷಧಿಗಳು ಉಂಟುಮಾಡುವ ಪರಿ 
ಸ್ಥಿತಿಗೆ ಪೂರ್ಣ ಭಿನ್ನವಾದ ಶಾಂತತೆ ಈ ಔಷಧಿಗಳಿಂದ ತಲೆದೋರುವುದು. 
ಇವು ಮನಸ್ಸಿನ ಪರಿಶೀಲನಾಶಕ್ತಿಯ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ. 
ದೇಹದ ಸ್ವಾಭಾವಿಕವಾದ ನಿರಿಚ್ಚಾ ಪ್ರತಿಕ್ರಿಯೆಗಳನ್ನು ವ್ಯತ್ಯಾಸಗೊಳಿಸುವುದಿಲ್ಲ. 
ಸ್ವಲ್ಪ ಜೋಂಪು ಬಂದಂತೆ ಮಾಡಬಹುದು ಅಷ್ಟೆ . ಅತಿಯಾದ ಚಟುವಟಿಕೆ ಇರುವ 
ಉದ್ವೇಗಕಾರೀ ವ್ಯಕ್ತಿಗಳನ್ನು , ಮನಸ್ಸಿನಲ್ಲಿ ಗೊಂದಲ ಉಂಟುಮಾಡದೆ, 
ಆಲಸ್ಯ , ತೂಕಡಿಕೆಗಳನ್ನು ತರದೆ, ಸ್ವಾಭಾವಿಕತೆಗೆ ಒಯ್ಯುವ ಗುಣ ಇವುಗಳಿಗೆ 
ಉಂಟು. 

ಮಾನಸಿಕ ವ್ಯಾಧಿ ನಿದಾನ ಕ್ರಮದಲ್ಲಿ ೧೯೫೩ ಒಂದು ದೊಡ್ಡ ಮೈಲುಗಲ್ಲು. 
ಆ ವರ್ಷ ಬಳಕೆಗೆ ಬಂದ ರಿಸರ್ಪಿನ್ ( Reserpine) ಮತ್ತು ಕೌರ್‌ಪೊಮೆ 
ಜೀನ್ ( Chlorpromazine) ಎಂಬ ಎರಡು ಔಷಧಿಗಳು ನಿದಾನ ಕ್ರಮದಲ್ಲಿ 
ಒಂದು ಆಂದೋಳನವನ್ನೇ ಉಂಟುಮಾಡಿದುವು. ರೆಸರ್ಪಿನ್‌ನ ಗುಣಗಳು 
ಮೊದಲೇ ತಿಳಿದಿದ್ದುದರಿಂದ ಅದನ್ನು ಹೊಸದು ಎನ್ನುವಂತಿಲ್ಲ . ಸರ್ಪಗಂಧಿ 
( RauWolfa serpentina) ಎನ್ನು ವ ಸಸ್ಯದಿಂದ ಬೇರ್ಪಡಿಸಿದ ರಾಸಾಯನಿಕ 
ರೆಸರ್ಪಿನ್ , ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ರಕ್ತದ ಒತ್ತಡವನ್ನು 
ಹಿಡಿತದಲ್ಲಿಡಲು, ಉದ್ವೇಗ ಪರಿಸ್ಥಿತಿಯನ್ನು ಶಮನಗೊಳಿಸಲು ಇದನ್ನು ಉಪ 
ಯೋಗಿಸುತ್ತಿದ್ದರು. ೧೯೫೩ರಲ್ಲಿ ಸರ್ಪಗಂಧಿಯ ದೃತಿ ಪಾಶ್ಚಾತ್ಯ ದೇಶಗಳಲ್ಲಿ 
ಬಳಕೆಗೆ ಬರುವ ಮೊದಲು ಈ ಔಷಧಿಯ ವಿಚಾರ ಅಲ್ಲಿ ಏನೂ ತಿಳಿದಿರಲಿಲ್ಲ. 


೧೩೫೫ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


OCHg 


OCHz 


- OCH₃ 


, 


ರೆಸರ್ಪಿನ್ 


H₃CO 


TOCH₃ 


OCha 


ಕೌರ್‌ಪ್ರೊಮೆಜೀನ್ 


CH₂ CH₂ CH₂ - 


CH₃ 
CH₂ 


ಮೆಪ್ರೊಬಮೇಟ್ 
(ಮಿಲ್ ಟೌನ್ , ಇ. ನಿಲ್ ) 


CH₂ CH₂ CH3 
NH2 - C - Q - CH2 - - CH2 - 0 - 2 - NH2 

CH3 0 
NHCHE 


N 


= 


= 


I 


CH2 


ಸ್ಟೋರ್ ಡಯಾಜೆಸಾಕ್ಸೆಡ್ 
( ಲಿಬ್ರಿಯಂ) 


= N ' 


-- - > 


CH CH: 


ಬೆನಜೀನ್ 


p = C - Q -- CH CH: 


" Chin CH3 
ಶಮನಕಾರಿಗಳು 


ಸ್ವತಂತ್ರ ನರವ್ಯವಸ್ಥೆಗೆ ಸಂಬಂಧಿಸಿದ ಖಾಯಿಲೆ, ಉದ್ವೇಗ ಪರಿಸ್ಥಿತಿ, 
ಒತ್ತಡದ ಮನಃಸ್ಥಿತಿ ಮುಂತಾದುವನ್ನು ಶಮನಗೊಳಿಸಲು ರೆಸರ್ಪಿನ್ ಪ್ರಯೋಗ 
ಫಲಪ್ರದವಾಗಿದೆ. ಕಠಿಣ ಶ್ರಾ೦ತಿಯ ಸನ್ನಿವೇಶದಲ್ಲಿ ರೆಸರ್ಪಿನ್ , ರೋಗಿಯ 
ಅಸಂಬದ್ದ ಕ್ರಿಯೆಗಳನ್ನು ಸರಿಪಡಿಸಲು ಸಹಾಯಕವಾಗಿದೆ. ಶಿಸೊಫೊನಿಯಾ, 
ಬುದ್ಧಿ ವಿಕಲ್ಪ ಮತ್ತು ಅದರಿಂದ ಉಂಟಾಗಿರುವ ದೇಹದ ಸಂಪೂರ್ಣ ಜಡತ್ವ , ಈ 
ಎಲ್ಲ ಪರಿಸ್ಥಿತಿಗಳಲ್ಲಿ ರೆಸರ್ಪಿನ್ ಪ್ರಯೋಗ ಒಳ್ಳೆ ಪರಿಣಾಮ ಉಂಟುಮಾಡಿದೆ . 
ಪ್ರಯೋಗಾನಂತರ ಇಂತಹ ವ್ಯಾಧಿಗ್ರಸ್ತರಲ್ಲಿ ಒಂದು ಶಾಂತಪರಿಸ್ಥಿತಿ, ಹೆಚ್ಚಿನ 


೧೩೫೬ 


ಪ್ರಬುದ್ಧ ಕರ್ಣಾಟಕ 
ಚಟುವಟಿಕೆ, ಜನರಲ್ಲಿ ಬಳಕೆ ಮತ್ತು ಹರ್ಷ, ಇವನ್ನು ಕಾಣಲಾಗಿದೆ. 
ಆದರೆ ಒಮ್ಮೊಮ್ಮೆ ರೆಸರ್ಪಿನ್ ಉಂಟುಮಾಡುವ ಶಾಂತ ಪರಿಸ್ಥಿತಿ ಮಿತಿಮೀರಿ 
“ ಪೂರ್ಣ ಶಾಂತಿ ” ಬರುವುದೂ ಉಂಟು ! ಅಂತಹ ವೇಳೆಯಲ್ಲಿ ವ್ಯಾಧಿಗ್ರಸ್ತರಲ್ಲಿ 
ಮಾನತೆ ಅತ್ಯಧಿಕವಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. 
ರೆಸರ್ಪಿನ್‌ನ ಈ ನ್ಯೂನತೆಗಳ ಕಾರಣವಾಗಿ ಹೊಸ ಸಮರ್ಪಕ ಔಷಧಿಗಳನ್ನು 
ಕಂಡು ಹಿಡಿಯುವ ಪ್ರಯತ್ನ ಪ್ರಪಂಚದ ಹಲವಾರು ಪ್ರದೇಶಗಳಲ್ಲಿ ತ್ವರಿತಗತಿ 
ಯಿಂದ ಮುಂದುವರಿಯಿತು. ಈ ಪ್ರಯತ್ನದ ಫಲವೇ ಹಿಂದೆ ತಿಳಿಸಿದ 
ಕೌರ್‌ 
ಪ್ರೊಮೆಜೀನ್ ಎನ್ನು ವ ಔಷಧಿಯ ಸಂಶೋಧನೆ, 
- ಕೋರ್ 
ಪ್ರೊಮೆರ್ಜೀನ ಸಂಶೋಧನೆಯ ಹಿನ್ನೆಲೆ ಸ್ವಾರಸ್ಯಕರವಾಗಿದೆ. 
ಇಪೊನೈಯಜಿಡ್ನಂತೆಯೇ ಪ್ರಾರಂಭದಲ್ಲಿ ಬೇರೆ ರೋಗಗಳ ಚಿಕಿತ್ಸೆಗೆ ಇದನ್ನು 
ಉಪಯೋಗಿಸುತ್ತಿದ್ದಾಗ ಇದು ಕೆಲವು ಮನೋರೋಗಗಳ ಮೇಲೆ ಪ್ರಭಾವ ಬೀರ 
ಬಹುದು ಎಂದು ತಿಳಿದುಬಂತು . ಹಿಸ್ಟರ್ಮಿ ವಿರೋಧಿ ( Antihistamine) 
ಗುಣಗಳಿರುವ ಸಂಯುಕ್ತಗಳನ್ನು ರಾಸಾಯನಿಕ ಸಂಯೋಗಮೂಲಕ ತಯಾರು 
ಮಾಡುತ್ತಿದ್ದಾಗ ಈ ಔಷಧಿ ದೊರೆಯಿತು. ರೋಗಿಗಳಿಗೆ ಇದನ್ನು ಕೊಟ್ಟಾಗ 
ಇತರ ಪರಿಣಾಮಗಳ ಜೊತೆಗೆ ಇದು ಅವರ ದೇಹದ ಶಾಖವನ್ನು ಕಡಿಮೆ 
ಮಾಡಿದುದೂ ಕಂಡುಬಂದಿತು. ದೇಹದ ಶಾಖವನ್ನು ಕಡಿಮೆ ಮಾಡುವುದು 
ಹೃದಯ ಶಸ್ತ್ರ ಚಿಕಿತ್ಸಾ ಸಂದರ್ಭಗಳಲ್ಲಿ ಹೆಚ್ಚು ಉಪಯುಕ್ತಕರ. ಆದುದರಿಂದ 
ಅಂತಹ ಸಂದರ್ಭಗಳಲ್ಲಿ ಕೊರ್‌ 
ಪೊಮೆರ್ಜೀ ಉಪಯೋಗಿಸಲಾಯಿತು. ಈ 
ಅನೇಕ ಪ್ರಯೋಗಗಳು ನಡೆಯುತ್ತಿದ್ದಾಗ ಮನಸ್ಸನ್ನು ಶಾಂತತೆಗೊಳಿಸುವ 
ಶಕ್ತಿಯ ಈ ಔಷಧಿಯಲ್ಲಿದೆ ಎಂದು ಕಾಣಬಂದಿತು. 

ಮಾನಸಿಕ ಅಸ್ವಾಸ್ಥ ಗಳನ್ನು ಸ್ಕೂಲವಾಗಿ ಎರಡು ಭಾಗವಾಗಿ ವಿಂಗಡಿಸ 
ಬಹುದು - ನರವ್ಯಾಧಿ ಮತ್ತು ಚಿತ್ರ ಭ್ರಾಂತಿ. ನರವ್ಯಾಧಿಗಳಲ್ಲಿ ಮನುಷ್ಯನ 
ವ್ಯಕ್ತಿತ್ವದಲ್ಲಿನ ಸಮತೋಲನ ಸರಿಯಾಗಿರುವುದಿಲ್ಲ. ಇದು ವಿಷಮ ವ್ಯಕ್ತಿತ್ವ . 
ಸಂಪೂರ್ಣ ಚಿತ್ರ ಭ್ರಾಂತಿಯಲ್ಲಿ ಸ್ವಂತ ವ್ಯಕ್ತಿತ್ವ ಎನ್ನು ವುದು ಪೂರ್ಣವಾಗಿ ನಾಶ 
ವಾಗಿರುತ್ತದೆ. ಇಂಥವನನ್ನು ಚಿತ್ತಭ್ರಾಂತ ಎಂದೂ ಮೊದಲಿನವನನ್ನು ನರ 
ದುರ್ಬಲಿ ಎಂದೂ ಕರೆಯಬಹುದು. 

ಮನೋರೋಗದ ಚಿಕಿತ್ಸಾ ಸಂಸ್ಥೆಗಳಲ್ಲಿ ಕೌರ್‌ 
ಪೊಮೆಜೀನ್ ಪ್ರಯೋಗ 
ದಿಂದ ಉದ್ರಿಕ್ತ, ಉದ್ವಿಗ್ನ , ಜಗಳಗಂಟ ಮತ್ತು ಅಪಾಯಕಾರೀ ಚಿತ್ತಭ್ರಾಂತ 
ವ್ಯಕ್ತಿಗಳು ಅತಿ ವಿಸ್ಮಯಕರ ರೀತಿಯಲ್ಲಿಸೌಮ್ಯ , ಶಾಂತಮೂರ್ತಿಗಳಾಗಿ ಪರಿವರ್ತನೆ 
ಹೊಂದಿದುದನ್ನು ಕಂಡಿದ್ದಾರೆ. ಆದುದರಿಂದ ಕೌರ್‌ಪೊಮೆಜೀನ್ ಒಂದು 
ಶಾಂತಿಕಾರಕ ಔಷಧಿ ಎಂದು ಈಗ ಸಿದ್ಧವಾಗಿದೆ. 

ಕೋರ್ಪ್ರೊಮೆರ್ಜೀಗಿಂತಲೂ ಹೆಚ್ಚು ಪರಿಣಾಮಕಾರಿಗಳಾಗಿ ವಿರೋಧ 


ಔಷಧಿಗಳಿಂದ ಮಾನಸಿಕ ಪರಿಣಾಮಗಳು 


೧೩೫೭ 


ಪ್ರತಿಕ್ರಿಯೆಗಳನ್ನು ಆದಷ್ಟು ಕಡಿಮೆ ಉಂಟುಮಾಡುವಂತಹ ಮತ್ತು ರಾಸಾಯನಿಕ 
ವಾಗಿ ಅದನ್ನೇ ಹೋಲುವಂತಹ ಹಲವಾರು ಸಂಯುಕ್ತಗಳನ್ನು ಬಳಕೆಗೆ ತರಲು 
ಪ್ರಯತ್ನಗಳು ನಡೆದಿವೆ . ಇಂತಹ ಔಷಧಿಗಳಿಗೆ ಇತರ ಉಪಯೋಗಗಳೂ ಇವೆ. 
ಮುದುಕರಾಗಿ ಅರುಳು ಮರುಳು ಮತ್ತು ಉದ್ರೇಕಸ್ಥಿತಿಯಲ್ಲಿರುವವರಿಗೆ ಇವುಗಳಿಂದ 
ಉಪಯೋಗ ಕಂಡುಬಂದಿದೆ. ಇಂಥ ಸ್ಥಿತಿಯಲ್ಲಿರುವವರಿಗೆ ಇದುವರೆಗೆ ಕೊಡು 
ತಿದ್ದಂತಹ ನಿದ್ರಾಕಾರಕಗಳು ಅನೇಕ ವೇಳೆ ಅವರ ಜ್ಞಾಪಕಶಕ್ತಿಯ ಮೇಲೆ ಪ್ರತಿ 
ಕ್ರಿಯೆ ನಡೆಸಿ ಮನಸ್ಸಿನಲ್ಲಿ ಗೊಂದಲವನ್ನುಂಟುಮಾಡುತ್ತಿದ್ದು ವು. ಕೌರ್ 
ಪ್ರೊಮೆಜೀನ್‌ನಿಂದ ಈ ರೀತಿಯ ಪ್ರತಿಕ್ರಿಯೆ ಕಂಡುಬಂದಿಲ್ಲ. 

ರೆಸರ್ಪಿನ್ ಮತ್ತು ಕೌರ್‌ಪೊಮೆಜೀನ್ ಎನ್ನು ವ ಈ ಎರಡು ಶಮನ 
ಕಾರಿಗಳ ಆ ಗಮನಾಂತರ ಹಲವಾರು ಹೊಸಸಂಯುಕ್ತಗಳನ್ನು ಮನೋರೋಗಿಗಳ 
ಮೇಲೆಪ್ರಯೋಗಿಸಿ ಪರೀಕ್ಷಿಸಿನೋಡಲಾಗಿದೆ. 

Sug , Supéja (Meprobamate , Miltown , Equanil) WOW 
ಪ್ರೊಪೇನ್ ಡಯಾಲ್ ( Propanediol ) ಜನ್ಯ ಔಷಧಿಯನ್ನು ಉದ್ವಿಗ್ನತೆಯನ್ನು 
ಶಮನಮಾಡಲೂ ಕೆಲವು ನರಸಂಬಂಧ ಖಾಯಿಲೆಗಳಲ್ಲಿ ಉಪಯೋಗಿಸಲಾಗಿದೆ. 

ಕೌರ್‌ ಡಯಾಜೆಸಾಕ್ಷೆಡ್ ( Chlordiazepoxide , Librium), ಎನ್ನು 
ವುದು ಒಂದು ಹೊಸವರ್ಗದ ಔಷಧಿ. ಈ ಔಷಧಿಯು ಪ್ರಾಣಿಗಳ ನರಚಾಲಕ 
ಶಕ್ತಿಯನ್ನು ಕುಂಠಿತಗೊಳಿಸದೆ ಅವುಗಳನ್ನು ಶಾಂತಗೊಳಿಸುವುದು ಮತ್ತು ಪಳಗಿಸು 
ವುದು. ಚಿತ್ರ ಭ್ರಾಂತಿ ಮತ್ತು ಮನಸ್ಸಿನಿಂದಾಗಿ ನರಗಳಲ್ಲಿ ಉಂಟಾಗುವ ವ್ಯಾಧಿ 
ಗಳಲ್ಲಿ ಇದನ್ನು ಯಶಸ್ವಿಯಾಗಿ ಪ್ರಯೋಗಿಸಲಾಗಿದೆ. ಉದ್ವಿಗ್ನತೆಯಿಂದ ಕೂಡಿದ 
ದೈಹಿಕ ವ್ಯಾಧಿಗಳಲ್ಲಿಯೂ ಇದು ಪರಿಣಾಮಕಾರಿಯಾಗಿದೆ. 

ಶಮನಕಾರಿಗಳಿಗೆ ಈಗ ವಿಪರೀತ ಬೇಡಿಕೆ ಇರುವುದರಿಂದ ಪ್ರತಿಯೊಂದು 
ಹೆಸರಾಂತ ಔಷಧಿ ತಯಾರಿಸುವ ಸಂಸ್ಥೆಯ ಹೊಸಹೊಸ ಶಮನಕಾರಿ 
ಗಳನ್ನು ತಯಾರಿಸಿ ಮಾರಾಟಕ್ಕೆ ತರುತ್ತಿದೆ. ಒಂದಕ್ಕಿಂತ ಇನ್ನೊಂದು ಉತ್ತಮ 
ಎಂದು ಸಾರಲಾಗುತ್ತಿದೆ. ಬೆನಜೀನ್ ( Benactyzine) ಅಜಸೈಕ್ಲೋನಾಲ್ 
(Azacyclonol) J5E ) oo, gje e Jo (Hydroxyzine ) wowa) os 
ರೀತಿಯಲ್ಲಿ ಪ್ರಯೋಗಕ್ಕೆ ಬಂದಿರುವ ಶಮನಕಾರಿ ಔಷಧಿಗಳು, 

ಮಾನಸಿಕ ರೋಗಗಳಿಗೆ ಔಷಧಿಗಳ ಅನುಪತ್ಯವು ಇನ್ನೂ ಸಂಶೋಧನಾ 
ಘಟ್ಟದಲ್ಲಿಯೇ ಇದೆ ಎಂಬುದು ಒತ್ತಿ ತಿಳಿಸಬೇಕಾದ ಅಂಶ. ಅತ್ಯಾಶ್ಚರ್ಯ 
ಕರವಾದ ಫಲಿತಾಂಶಗಳು ಈ ಅನುಪತ್ಯದಿಂದ ಲಭಿಸಿದ್ದರೂ , ಈ ಔಷಧಿಗಳನ್ನು 
ದೀರ್ಘಕಾಲ ಸೇವಿಸುವುದರಿಂದ ಉಂಟಾಗುವ ಇತರ ಪರಿಣಾಮಗಳು ಇನ್ನೂ 
ಖಚಿತವಾಗಿ ತಿಳಿದಿಲ್ಲ. ಮನಸ್ಸಿನ ಚಟುವಟಿಕೆ, ನಡವಳಿಕೆ, ಸಂತಾನ ಪಡೆಯುವಿಕೆ 
ಮುಂತಾದ ಕಾರಗಳಮೇಲೆ ಈ ಔಷಧಿಗಳು ಏನಾದರೂ ಅನರ್ಥ ಉಂಟು. 


೧೩೫೮ 

ಪ್ರಬುದ್ಧ ಕರ್ಣಾಟಕ 
ಮಾಡುವುವೋ , ಔಷಧ ಸೇವನೆ ಅಭ್ಯಾಸ( Drug addiction ) ತಲೆದೋರುವುದೋ 
ಇವುಗಳ ಬಗ್ಗೆ ಇನ್ನೂ ಹೆಚ್ಚು ವಿವರಗಳು ತಿಳಿಯಬೇಕಾಗಿದೆ. ಈ ಔಷಧಿಗಳು 
ಉಪಯೋಗಕ್ಕೆ ಬಂದು ಇನ್ನೂ ಸ್ವಲ್ಪ ಕಾಲವೇ ಆಗಿರುವುದರಿಂದ ಇವುಗಳ ಸೇವನೆ 
ಯಿಂದ ಯಾವ ಬಾಧಕವೂ ಇಲ್ಲ ಎಂದು ಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ. 
ಇವುಗಳ ಉಪಯೋಗ ಪ್ರಾರಂಭವಾದ ಕೇವಲ ಹತ್ತು ವರ್ಷಗಳಲ್ಲೇ , ಮನೋ 
ರೋಗಗಳಿಗೆ ಅತ್ಯುತ್ತಮವಾದ ಔಷಧಿ ಎಂದು ಹೇಳಲಾದ ಅನೇಕ ಔಷಧಿಗಳನ್ನು 
ವೈದ್ಯಕೀಯ ರಂಗದಿಂದ ತೆಗೆದುಹಾಕಬೇಕಾಗಿ ಬಂದಿದೆ. 

ಖಾಯಿಲೆಯ ಮುಖ್ಯ ಕಾರಣ ಸಂಬಂಧಪಟ್ಟ ಅಂಗರಚನೆಯಲ್ಲಿರುವನ್ಯೂನತೆ 
ಎಂದು ವಾದಿಸುವ ಜೈವಿಕ ಮತ ( Organic School) ಒ೦ದಿದೆ. ದೇಹದಲ್ಲಿಯೇ 
ಉತ್ಪನ್ನವಾಗಿ, ಅಂಗವನ್ನು ಪೋಷಿಸುವ ಹಲವಾರು ರಸಗಳ, ರಾಸಾಯನಿಕಗಳ 
ಅಸಮಪೂರೈಕೆಯಿಂದ ಖಾಯಿಲೆ ಉಂಟಾಗುವುದು ಎಂಬುದು ಇನ್ನೊಂದು 
ಮತದವರ ( Functional School) ಅಭಿಪ್ರಾಯ . ಎರಡನೆಯ ಮತದವರ 
ಪ್ರಕಾರ ಮನಸ್ಸಿನ ಖಾಯಿಲೆಗಳಿಗೆ ಈ ಒಂಭತ್ತು ರಸಗಳ ಅಸಮತೆಯೇ ಕಾರಣ . 

೧ . ಅಡ್ರಿನಲಿನ್ ( Adrenaline) 
೨ . ನಾರ್ ಅಡ್ರಿನಲೀನ್ ( Noradrenaline) 
೩ . ಡೊಪಾಮಿನ್ (Dopamine) . 
೪. 5 ಹೈಡ್ರಾಕ್ಸಿ ಟ್ರಸ್ಟಾನ್ (5 Hydroxy tryptamine) 
೫ . ಹಿಸ್ಟಮೀನ್ ( Histamine) 
೬ . ಅಸಿಟೈಲ್ ಕೊಲೀನ್ ( Acetyl choline) 
೭. Y ಅಮೈನೊ ಬೂಟೈರಿಕ್ ಆಮ್ಲ ( 1, arning butyric acid ) 
೮. ಆಡಿನೋಕ್ರೋಮ್ (Adrenochrome) ಮತ್ತು 
೯ . P ವಸ್ತು (Substance P) 

ಸೈಕೊಟೊಮಿಮೆಟಿಕ್ ಔಷಧಿಗಳ ವರ್ತನೆ ತಿಳಿಯಲು ಈ ಮೇಲಿನ ರಸಗಳ 
ಕ್ರಿಯೆ ಪ್ರತಿಕ್ರಿಯೆಗಳ ಪರಿಶೀಲನೆ ತುಂಬ ಸಹಾಯಕವಾಗಿದೆ. ಕೇಂದ್ರ ಮತ್ತು 
ಸ್ವತಂತ್ರ ನರ ವ್ಯವಸ್ಥೆಯ ಅತಿ ಜಟಿಲವಾದ ಕ್ರಿಯೆಗಳ ನಿಯಂತ್ರಣವನ್ನು ಕುರಿತು 
ನಮಗಿರುವ ಜ್ಞಾನ ಅತ್ಯಲ್ಪ, ಜೀವರಸಾಯನಶಾಸ್ತ್ರದ ಪ್ರಕಾರ ಮಿದುಳಿನ ಕ್ರಿಯೆ 
ಹೇಗೆ ನಡೆಯುವುದು ಎನ್ನುವುದನ್ನು ತಿಳಿಯಲು ಸಂಶೋಧನೆ ಮುಂದುವರಿಯು 
ತಿದೆ. ಈಗ ಕಳೆದಿರುವ ದಶಕದಲ್ಲಿ ಔಷಧಿಗಳ ಪ್ರಯೋಗದ ಮೂಲಕ ಮನೋ 
ರೋಗಗಳ ವಿಚಾರದಲ್ಲಿ ಸಂಗ್ರಹಿಸಿರುವ ಜ್ಞಾನ ಅದ್ಭುತವಾಗಿದೆ. 

ಆದುದರಿಂದ ಶೀಘ್ರದಲ್ಲಿಯೇ ಮನೋರೋಗಗಳನ್ನೂ , ಇತರ ಖಾಯಿಲೆ 
ಗಳಂತೆಯೇ ಕಾರ್ಯಕಾರಣ ಸಂಬಂಧವನ್ನು ತಿಳಿದು, ಸಮರ್ಪಕ ಔಷಧಿಗಳನ್ನು 
ಪ್ರಯೋಗಿಸುವ ಮೂಲಕ ಗುಣಪಡಿಸುವುದು ಸಾಧ್ಯ ಎಂದು ನಂಬಲಾಗಿದೆ. 


- ಡಾ|| ಕೆ. ಟಿ. ಶ್ಯಾಮಸುಂದರ್ 


ಕ್ಯಾನ್ಸರ್‌ 


ಕ್ಯಾನ್ಸರ್ ! ಈ ಹೆಸರನ್ನು ಕೇಳಿದ ಕೂಡಲೇ ರೋಗಿ ಮರಣದಂಡನೆಗೊಳಗಾದ 
ಅಪರಾಧಿಯಂತೆ ನಡಗುತ್ತಾನೆ. ಕ್ಯಾನ್ಸರಿನ ದವಡೆಗೆ ಸಿಕ್ಕಿ ಉಳಿದ ಎಷ್ಟೋ 
ಮಂದಿ ಇದ್ದರೂ , ಅದು ಇಂದಿಗೂ ಭಯಂಕರ ರೋಗವೇ ಆಗಿದೆ. ಕ್ಯಾನ್ಸರ್ 
ರೋಗವನ್ನು ಜಯಿಸಿ ಬದುಕುವ ರೋಗಿಗಳು ಇಂದಿಗೂ ನೂರಕ್ಕೆ ಐವತ್ತಕ್ಕಿಂತ 
ಕಡಮೆ . ಆದರೆ ಕ್ಯಾನ್ಸರಿನ ವಿಚಾರವಾಗಿ ನಮ್ಮ ಜ್ಞಾನ ಕ್ರಮೇಣ ಹೆಚ್ಚುತ್ತಾ 
ಬಂದು ಕ್ಯಾನ್ಸರಿನಿಂದ ಗುಣಪಡೆದು ಉಳಿಯುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. 
ಈಗ ಹಲವು ವರ್ಷಗಳಿಂದ ಎಂಟು ಸಾವುಗಳಲ್ಲೊಂದು ಸಾವಿಗೆ ಕ್ಯಾನ್ಸರ್ 
ರೋಗ ಕಾರಣವಾಗಿದೆಯೆಂದು ಅಂದಾಜು ಮಾಡಲಾಗಿದೆಯಾದ್ದರಿಂದ ಜನತೆ ಈ 
ರೋಗದ ವಿಚಾರ ಸ್ವಲ್ಪ ಅರಿಯುವುದು ಅಗತ್ಯ . ಈ ರೋಗ ಇತರ ರೋಗ 
ಗಳಿಗಿಂತ ಭಿನ್ನವಾದುದರಿಂದ ಈ ರೋಗದ ಸ್ವರೂಪದ ಜ್ಞಾನ ತಮ್ಮ ಅಥವಾ 
ತಮ್ಮ ಆಪ್ತರೊಬ್ಬರ ಪ್ರಾಣ ಉಳಿಸುವ ಸಾಧನವಾಗಬಹುದು. 
* ಕ್ಯಾನ್ಸರ್‌ ಮಾನವರಿಗೆ ಮಾತ್ರ ಬರುವ ರೋಗವಲ್ಲ. ಜೀವಾಣು 
ಗಳನ್ನು ಯಾವ ಜೀವಿಗಾದರೂ ಬರಬಹುದು. ದೇಹದ ಯಾವ ಭಾಗದಲ್ಲಿ 
ತಲೆದೋರಬಹುದೆಂಬ ನಿರ್ಬ೦ಧ ಈ ರೋಗಕ್ಕಿಲ್ಲ. ಯಾವ ಅವಯವದಲ್ಲಾದರೂ 
ಇದು ಆರಂಭವಾಗಬಹುದು. ಅಷ್ಟೇ ಅಲ್ಲದೆ ಎಲ್ಲಿಂದ ಎಲ್ಲಿಗೆ ಹರಡಬಹುದೆಂಬ 
ನಿರ್ಬಂಧವೂ ಅದಕ್ಕಿಲ್ಲ. ಅಂಗಾಲಿನಲ್ಲಿ ಆರಂಭವಾಗಿ ಒಂದೇ ಬಾರಿಗೆ ಮೆದುಳನ್ನು 
ಆಕ್ರಮಿಸಬಹುದು. ಶ್ವಾಸಕೋಶದಲ್ಲಿ ಆರಂಭವಾಗಿ ಮೂತ್ರಕೋಶಗಳಿಗೆ ಹರಡ 
ಬಹುದು. ಎಂದರೆ ಒಂದು ಕಡೆ ಆರಂಭವಾದ ಹುಣ್ಣಿಗೆ ಮರಿಹುಣ್ಣುಗಳನ್ನು 
ಸೃಷ್ಟಿಸುವ ಸಾಮರ್ಥ್ಯವಿದೆ ಮತ್ತು ಈ ಮರಿ ಹುಣ್ಣು ಗಳು ಮೊದಲ ಹುಣ್ಣಿನ 
ಸಮೀಪದಲ್ಲಿಯೇ ಇರಬೇಕೆಂದಿಲ್ಲ. ದೇಹದ ಯಾವ ಭಾಗದಲ್ಲಾದರೂ ಈ ಮರಿ 
ಹುಣ್ಣುಗಳ ಸೃಷ್ಟಿಯಾಗಬಹುದು. 

ಕ್ಯಾನ್ಸರ್‌ ರೋಗ ಈ ಜಗತ್ತಿಗೆ ಹೊಸದೇನೂ ಅಲ್ಲ . ಶುಶ್ರುತ ಸಂಹಿತೆ 
ಯಲ್ಲಿ ಇಂತಹ ಹುಣ್ಣುಗಳ ಉಲ್ಲೇಖವಿದೆ 


೧೩೬೦ 


ಪ್ರಬುದ್ಧ ಕರ್ಣಾಟಕ 


ಮುಷ್ಠಿ ಪ್ರಹಾರಾದಿರ್ಭಿರರ್ದಿತೇಂಗೇ 
ಮಾಂಸಂ ಪುದುಷ್ಟಂ ಪ್ರಕರೋತಿಶೋಫ೦ || 


ಆವೇದನಂ ಗ್ಲಮನನ್ಯ ವರ್ಣ 
ಮ ಪಾಕ ಮಲ್ನೋಪನಮಪ್ರಚಾಲ್ಯಂ || 
ಪುದುಷ್ಟ ಮಾಂಸಸ್ಯ ನರಸ್ಯ ಬಾಢ 
ಮೇತದ್ ಭವೇನ್ಮಾಂಸ ಪರಾಯಣಸ್ಯ || 
ಮಾಂಸಾರ್ಬುದಂ ಶ್ವೇತದಸಾಧ್ಯಾ ಮುಕ್ತ೦ 
ಸಾಧೈಷ್ಟಪಿಮಾನಿ ವಿವರ್ಜಿಯೇತ್ತು || 
ಸಂಪ್ರಚ್ಛತಂ ಮರ್ಮಣಿ ಯಚ್ಚ ಜಾತ೦ 
ಸೋತಃಸು ನಾ ಯಚ್ಚ ಭವೇದಚುಲ್ಯ || 


ಯಜ್ಞಾಯತೇನ ತ್ಸಲು ಪೂರ್ವಜಾತೇ 
ಜೇಯಂತದಧ್ಯರ್ಬುದ ವರ್ಬುದಜ್ಞೆ 8|| 
ಯದೆ ದ್ವಂದ್ವ ಜಾತಂ ಯುಗಪತ್ನ ಮಾಡ್ತಾ 
ದ್ವಿರರ್ಬುದಂ ತಚ್ಚ ಭವೇದಸಾಧ್ಯಂ|| 


( ಮಾಂಸಾಹಾರದಲ್ಲಿ ಬಹು ಆಸೆಯುಳ್ಳವನಿಗೆ ಅಥವಾ ದೋಷಪೂರಿತ 
ಸ್ಯಾ ಯುಗಳನ್ನು ಇವನಿಗೆ ಪೆಟ್ಟು ಬಿದ್ದ ಎಡೆ ಊದಿಕೊಂಡು ಊತದ ಗಾತ್ರ 
ಕ್ರಮೇಣ ಹೆಚ್ಚುತ್ತಾ ಹೋಗುತ್ತದೆ. ಈ ಊತದ ಬಣ್ಣವು ಏಕಪ್ರಕಾರವಾಗಿದ್ದು , 
ಊತವು ಕೀವು ತುಂಬದೆ ಕಲ್ಲಿನಂತೆ ಗಡುಸಾಗಿಯೂ , ನುಣುಪಾಗಿಯೂ , ಅಲು 
ಗಾಡಿಸಲು ಅಸಾಧ್ಯವಾಗಿಯೂ ಇರುತ್ತದೆ. ಇದು ಮಾಂಸಾರ್ಬುದ; ಇದನ್ನು 
ಗುಣಪಡಿಸಲು ಸಾಧ್ಯವಿಲ್ಲ . ಗುಣಪಡಿಸಲು ಸಾಧ್ಯವೆಂದುತೋರಿದರೂ , ಸೋತ 
( ರಂಧ ಅಥವಾ ನಾಳ : ಬಾಯಿ , ಮೂಗು, ಕಣ್ಣು ಇತ್ಯಾದಿ) ಗಳಲ್ಲಿರುವ ಮತ್ತು 
ಅತ್ಯಾವಶ್ಯಕ ಅವಯವಗಳಿಗೆ ಹರಡಿರುವ ಹುಣ್ಣುಗಳನ್ನು ಮುಟ್ಟಬಾರದು. 
ಆಗಲೇ ಇರುವ ಹುಣ್ಣಿನಿಂದ ಉತ್ಪತ್ತಿಯಾಗುವ ಹುಣ್ಣಿಗೆ ಅಧ್ಯರ್ಬುದವೆಂದು 
ಅರ್ಬುದಜ್ಞರು ಹೇಳುತ್ತಾರೆ. ಏಕಕಾಲದಲ್ಲಿ ಅಥವಾ ಒಂದಾದ ಮೇಲೊಂದ 
ರಂತೆ ದೇಹದ ವಿವಿಧ ಭಾಗಗಳಲ್ಲಿ ಉತ್ಪತ್ತಿಯಾಗುವ ಹುಣ್ಣು ಗಳನ್ನು ದ್ವಿರರ್ಬುದ 
ಗಳೆನ್ನು ತ್ತಾರೆ; ಇವುಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ.) 

ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಹಲವು ಪಾಶ್ಚಿಮಾತ್ಯ 
ಲೇಖನಗಳಲ್ಲಿ ಕ್ಯಾನ್ಸರಿನ ಲಕ್ಷಣಗಳನ್ನುಳ್ಳ ರೋಗಗಳ ವರ್ಣನೆಯಿದೆ. 


ಕ್ಯಾನ್ಸರ್ ಎಂದರೇನು ? 
ಕ್ಯಾನ್ಸರನ್ನು ಒಂದು ರೋಗವೆಂದು ಕರೆಯುವುದು ತಪ್ಪು , ಸಾಮಾನ್ಯ ಗುಣ 
ಲಕ್ಷಣವೊಂದನ್ನು ಹಲವಾರು ರೋಗಗಳ ಗುಂಪೇ ಕ್ಯಾನ್ಸರ್‌, ಮಿತಿಯಿಲ್ಲದ 


ಕ್ಯಾನ್ಸರ್ 

೧೩೬೧ 
ಮತ್ತು ಕ್ರಮಬದ್ಧವಲ್ಲದ ಜೀವಾಣುಗಳ ಬೆಳವಣಿಗೆಯೇ ಎಲ್ಲ ಬಗೆಯ ಕ್ಯಾನ್ಸರು 
ಗಳಲ್ಲಿರುವ ಸಾಮಾನ್ಯ ಲಕ್ಷಣ. ವಿವಿಧ ರೀತಿಯ ಕ್ಯಾನ್ಸರುಗಳ ರೋಗಲಕ್ಷಣ , 
ವರ್ತನೆ ಮತ್ತು ಚಿಕಿತ್ಸೆಗೆ ತೋರುವ ಪ್ರತಿಕ್ರಿಯೆಗಳಲ್ಲಿ ಬಹಳ ವ್ಯತ್ಯಾಸವಿದೆ. 
ರೋಗ ಲಕ್ಷಣಗಳಲ್ಲಿ ಬಹು ವೈವಿಧ್ಯತೆ ಇರುವುದರಿಂದ ಅದರ ಇರವನ್ನು ಅದರಲ್ಲೂ 
ಮೊದಲ ಘಟ್ಟಗಳಲ್ಲಿ ತಿಳಿಯುವುದು ಕಷ್ಟ . ಸಮಸ್ಯೆಯ ಜಟಿಲತೆಯನ್ನು ಹೆಚ್ಚಿ 
ಸಲು ಅವುಗಳ ವರ್ತನೆಗಳಲ್ಲಿ ವ್ಯತ್ಯಾಸಗಳು ಬಹಳ ಇವೆ. ಸ್ತನಗಳಲ್ಲಿ ಉತ್ಪತ್ತಿ 
ಯಾಗುವ ಕ್ಯಾನ್ಸರ್‌ ಬಹುಬೇಗ ದೇಹದ ಇತರ ಭಾಗಗಳಿಗೆ ಹರಡಿ ರೋಗಿಯ 
ಪ್ರಾಣಕ್ಕೆರವಾಗುತ್ತದೆ. ಆದರೆ ಚರ್ಮದ ಕ್ಯಾನ್ಸರ್‌ ಸೋಮಾರಿಯಾಗಿ , ನಿಧಾನ 
ವಾಗಿ ಹರಡುತ್ತದೆ, ಮತ್ತು ಸ್ತನಗಳ ಕ್ಯಾನ್ಸರಿಗಿಂತ ಬೇಗಗೋಚರವಾಗುತ್ತದೆ. 

ಕ್ಯಾನ್ಸರಿನ ಸ್ವರೂಪದಲ್ಲಿ ವೈವಿಧ್ಯತೆ ಇರುವಂತೆ ಚಿಕಿತ್ಸೆಗೆ ತೋರುವ ಪ್ರತಿ 
ಕ್ರಿಯೆಗಳಲ್ಲಿ ವೈವಿಧ್ಯತೆ ಇದೆ. ಬಹುರೀತಿಯ ಚರ್ಮದ ಕ್ಯಾನ್ಸರ್‌ಗಳನ್ನು 
ಕ - ಕಿರಣ ( X -rays ) ಅಥವಾ ರೇಡಿಯಂ ಮೊದಲಾದ ವಿಕಿರಣ ಕ್ರಿಯಾಶಕ್ತಿ 
(radioactivity ) ಯನ್ನುಳ್ಳ ಮೂಲವಸ್ತುಗಳಿಂದ ಹೊರ ಸೂಸುವ ಶಕ್ತಿಕಿರಣ 
ಗಳಿಂದ ನಾಶಮಾಡಬಹುದು. ಆದರೆ ಚರ್ಮದಲ್ಲಿ ಉತ್ಪತ್ತಿಯಾಗುವ ' ಮೆಲ 
ನೋವು' ಎಂಬ ಕ್ಯಾನ್ಸರ್ ಮಾತ್ರ ಈ ಬಗೆಯ ಚಿಕಿತ್ಸೆಗೆ ಯಾವ ಪ್ರತಿಕ್ರಿಯೆ 
ಯನ್ನೂ ತೋರಿಸುವುದಿಲ್ಲ . ಶಕ್ತಿಕಿರಣಗಳಿಂದ ಗರ್ಭಕೋಶದ ಕ್ಯಾನ್ಸರನ್ನು ವಾಸಿ 
ಮಾಡಬಹುದಾದರೂ ಹೊಟ್ಟೆಯ ಕ್ಯಾನ್ಸರನ್ನು ಗುಣಪಡಿಸುವುದು ಸಾಧ್ಯವಿಲ್ಲ. 
ಕೆಲವು ಕ್ಯಾನ್ಸರ್‌ ಗಳು ದೇಹದ ಒಳಭಾಗದಲ್ಲಿದ್ದು ಶಕ್ತಿಕಿರಣಗಳಿಗೆ ನಿಲುಕದೆ 
ಇರುವುದರಿಂದ ಕಿರಣ ಚಿಕಿತ್ಸೆ ಹಲವು ಬಾರಿ ವಿಫಲವಾಗುತ್ತದೆಂಬ ಮಾತಿನಲ್ಲಿ 
ಸತ್ಯವಿಲ್ಲದೇ ಇಲ್ಲ ; ಆದರೆ ಹಲವು ಬಗೆಯ ಕ್ಯಾನ್ಸರ್ ಜೀವಾಣುಗಳು ಶಕ್ತಿ ಕಿರಣ 
ಗಳಿಗೆ ಮಣಿಯುವುದಿಲ್ಲವೆಂಬುದೂ ನಿಜ. 

ಕ್ಯಾನ್ಸರ್‌ ರೋಗಿಯನ್ನು ಗುಣಪಡಿಸಲು ಇರುವ ಇನ್ನೊಂದು ದಾರಿ ಶಸ್ತ್ರ 
ಚಿಕಿತ್ಸೆ . ಈ ರೀತಿಯ ಚಿಕಿತ್ಸೆಯಿಂದಾಗುವ ಲಾಭ ಕ್ಯಾನ್ಸರ್ ಇರುವ ಎಡೆ, 
ಅದನ್ನು ತೆಗೆಯುವ ಸಾಧ್ಯತೆ, ಮತ್ತು ಅದಾವ ರೀತಿಯ ಕ್ಯಾನ್ಸರ್ 
ಎಂಬುದನ್ನು ಅವಲಂಬಿಸಿದೆ. ಶಸ್ತ್ರ ಚಿಕಿತ್ಸೆಯಾಗಲೀ , ಕಿರಣ ಚಿಕಿತ್ಸೆಯಾಗಲೀ 
ಸಫಲವಾಗಬೇಕಾದರೆ ಕ್ಯಾನ್ಸರ್‌ ವಿಷಮ ಸ್ಥಿತಿಯನ್ನು ತಲುಪುವುದಕ್ಕೆ ಮೊದಲೇ 
ಅದರ ಇರವನ್ನು ವೈದ್ಯರು ಅರಿಯಬೇಕಾದುದು ಮುಖ್ಯ . ಕ್ಯಾನ್ಸರ್ ರೋಗಿಗೆ 
ಮೊದಲಿನಲ್ಲಿ ನೋವಾಗುವುದಿಲ್ಲ, ಜ್ವರ ಬರುವುದಿಲ್ಲ ; ಅಸ್ವಸ್ಥತೆಯ ಯಾವ 
ಲಕ್ಷಣವೂ ಮೇಲೆ ಕಾಣದುದರಿಂದ ಚಿಕಿತ್ಸೆ ಪಡೆಯುವ ಅವಶ್ಯಕತೆಯೇ ಅವನಿಗೆ 
ತೋರುವುದಿಲ್ಲ. ಆದ್ದರಿಂದ ಅದರ ಇರವನ್ನು ಮೊದಲೇ ಅರಿಯುವುದು ವೈದ್ಯರಿಗೂ 
ಕಷ್ಟ . ಇದೇ ಕ್ಯಾನ್ಸರ್‌ ವೈದ್ಯರ ದಾರಿಯಲ್ಲಿರುವ ದೊಡ್ಡ ಆತಂಕ. 

ಪ್ರತಿಯೊಂದು ದುರ್ಮಾಂಸದ ಬೆಳೆತದ ಗೆಡ್ಡೆಯ ಕ್ಯಾನ್ಸರ್ ಅಲ್ಲ . 


86 


೧೩೬೨ 

ಪ್ರಬುದ್ಧ ಕರ್ಣಾಟಕ 
ಕ್ಯಾನ್ಸರಿನಂತೆ ಹರಡುವ ಸಾಮರ್ಥ್ಯವಿಲ್ಲದ, ಅದರಷ್ಟು ಮಾರಕವಲ್ಲದ ಎಷ್ಟೋ 
ದುರ್ಮಾಂಸದ ಗೆಡ್ಡೆಗಳು ದೇಹದ ವಿವಿಧ ಭಾಗಗಳಲ್ಲಿ ಗೋಚರವಾಗಬಹುದು. 
ಈ ಎರಡು ಬಗೆಯ ಹುಣ್ಣುಗಳಿಗಿರುವ ವ್ಯತ್ಯಾಸವನ್ನೂ , ಕ್ಯಾನ್ಸರಿನ ಮೂಲ 
ಕಾರಣವನ್ನೂ ತಿಳಿಯಬೇಕಾದರೆ ಶರೀರ ರಚನೆಯ ಮೊದಲ ಪಾಠಗಳನ್ನು 
ಕಲಿಯಬೇಕಾದುದು ಅಗತ್ಯ . ನಮ್ಮ ದೇಹದಲ್ಲಿರುವ ಅತ್ಯಂತ ಸಣ್ಣ ಸಜೀವಿ 
ಭಾಗಗಳು ಜೀವಾಣುಗಳು, ವೈರಸ್‌ಗಳನ್ನು ಬಿಟ್ಟು ಉಳಿದ ಜೀವಿ ( ಪ್ರಾಣಿ ಮತ್ತು 
ಸಸ್ಯ ) ಗಳೆಲ್ಲವೂ ಇಂತಹ ಜೀವಾಣುಗಳಿಂದ ಕೂಡಿ ಸೃಷ್ಟಿಯಾಗಿವೆ. ಸುಮಾರು 
ಒಂದು ನೂರು ಜೀವಾಣುಗಳನ್ನು ಸಾಲಾಗಿ ಇಟ್ಟರೆ ಒಂದು ಮಿಲಿಮೀಟರ್ 
ಆಗುತ್ತದೆ. ಜೀವಾಣುವಿನ ಸರಾಸರಿಗಾತ್ರ ನೂರರಲ್ಲೊಂದು ಮಿಲಿಮೀಟರ್ 
ಎಂದಿದ್ದರೂ , ಅವುಗಳ ಗಾತ್ರ , ರಚನೆ, ಸ್ವರೂಪಗಳು ಭಿನ್ನವಾಗಿದ್ದು ಇವುಗಳು 
ಜೀವಾಣುವು ದೇಹದ ಯಾವ ಭಾಗದಲ್ಲಿವೆಯೆಂಬುದನ್ನು ಅವಲಂಬಿಸುತ್ತವೆ. 
ಪ್ರತಿ ಜೀವಾಣುವೂ ಒಂದೊಂದು ರಾಸಾಯನಿಕ ಕಾರ್ಖಾನೆ, ಅವುಗಳ ಕಾರ್ಯವು 
ತಾವು ದೇಹದಲ್ಲಿ ನೆಲೆಗೊಂಡಿರುವ ನಿರ್ದಿಷ್ಟ ಸ್ಥಾನವನ್ನವಲಂಬಿಸಿರುತ್ತದೆ. 
ಮೂಳೆಯ ಟೊಳ್ಳಿನಲ್ಲಿರುವ ಜೀವಾಣುಗಳಿಗೆ ಮಾತ್ರ ರಕ್ತ ಕಣಗಳ ಸೃಷ್ಟಿ ಸಾಧ್ಯವೇ 
ಹೊರತು ಇತರ ಜೀವಾಣುಗಳಿಗೆ ಆ ಶಕ್ತಿ ಇಲ್ಲ. ಅಂತೆಯೇ ಜಠರದಲ್ಲಿರುವ 
ಜೀವಾಣುಗಳು ಆಹಾರ ಪಚನಕ್ಕೆ ಬೇಕಾಗುವ ರಾಸಾಯನಿಕ ಕಿಣ್ವ (enzymes ) 
ಗಳನ್ನು ಒದಗಿಸುತ್ತವೆ. ಹೀಗೆ ಪ್ರತಿ ಎಡೆಯಲ್ಲಿರುವ ಜೀವಾಣುಗಳಿಗೂ ಮಾಡಲು 
ನಿರ್ದಿಷ್ಟ ಕಾರ್ಯಗಳುಂಟು. ನಮ್ಮ ಶರೀರವು ಜೀವಾಣುಗಳಿಂದ ಮತ್ತು 
ಜೀವಾಣುಗಳಿಂದ ಸೃಷ್ಟಿಯಾದ ರಾಸಾಯನಿಕ ವಸ್ತುಗಳಿಂದ ಕೂಡಿ ಆದುದು. ಈ 
ಕೋಟ್ಯಂತರ ಸಣ್ಣ ಕಾರ್ಖಾನೆಗಳನ್ನುಳ್ಳ ದೇಹದ ರಚನೆಯ ಯೋಜನೆ, 
ನಿರೂಪಣೆಗಳೆಲ್ಲವೂ ಸುಮಾರು ಒಂದು ಮಿಲಿಮೀಟರ್ ಗಾತ್ರದ ಒಂದು ಗರ್ಭ 
ಪಡೆದ ಅಂಡದಲ್ಲಡಗಿರುವುದು ಈ ಜಗತ್ತಿನ ಅತ್ಯಂತಸೋಜಿಗದ ಸಂಗತಿ. ಗರ್ಭಕಾಲ 
ದಲ್ಲಿ ಒಟ್ಟುಗೂಡುವ ವೀಲ್ಯಾಣು ಮತ್ತು ಅಂಡಾಣುಗಳೂ ಸಹ ಜೀವಾಣುಗಳೇ . 
- ಇದಂತಿರಲಿ, ಈ ಜೀವಾಣುಗಳ ಗಾತ್ರ ಇಷ್ಟು ಸೂಕ್ಷ್ಮವಾಗಿರುವಾಗ ಅವುಗಳ 
ಒಳಭಾಗದಲ್ಲಿ ನಡೆಯುವ ರಾಸಾಯನಿಕ ಮತ್ತಿತರ ಕ್ರಿಯೆಗಳ ಪರಿಶೀಲನೆ ಮಾಡುವು 
ದಾದರೂ ಹೇಗೆ ? ಈ ಸಣ್ಣ ಅಳತೆಗಳಿಗೆ ಬೇಕಾದ ಮಾನವನ್ನು ಮೈಕ್ರಾನ್ 
ಎಂದು ಕರೆಯುತ್ತಾರೆ. ಒಂದು ಮೈಕ್ರಾನ್ ಒಂದು ಮಿಲಿಮೀಟರಿನ ಸಾವಿರ 
ದಲ್ಲೊಂದು ಭಾಗ. ಒಂದುನೂರು ಮೈಕ್ರಾನ್ ಗಳಿಗಿಂತ ಸಣ್ಣದಾದ ವಸ್ತುಗಳು 
ನಮ್ಮ ಬರಿಯ ಕಣ್ಣುಗಳಿಗೆ ಗೋಚರವಾಗುವುದಿಲ್ಲ. ಬೆಳಕನ್ನು ಪಯೋಗಿಸುವ 
ಸೂಕ್ಷ್ಮದರ್ಶಕಗಳ ಉಪಯೋಗದಿಂದ ಒಂದು ಮೈಕ್ರಾನ್ ಗಾತ್ರವಿರುವ ವಸ್ತು 
ಗಳನ್ನು ನೋಡಬಹುದು. ಬೆಳಕಿನ ಕಿರಣಗಳಿಗೆ ಬದಲಾಗಿ ಇಲೆಕ್ಟ್ರಾನ್ 
( electron) ಪ್ರವಾಹಗಳನ್ನು ಪ್ರಯೋಗಿಸುವ ಸೂಕ್ಷ್ಮದರ್ಶಕಗಳಲ್ಲಿ ೧/ ೧೦೦೦ 
ಮೈಕ್ರಾನ್ ಗಾತ್ರವಿರುವ ವಸ್ತುಗಳನ್ನೂ ಕಾಣಬಹುದು. 


ಕ್ಯಾನ್ಸರ್ 

೧೩೬೩ 
ನಮ್ಮ ದೇಹದಲ್ಲಿರುವ ಅತ್ಯಂತ ಸಣ್ಣ ಜೀವಾಣುವೆಂದರೆ ಬಿಳಿಯ ರಕ್ತದ 
ಜೀವಾಣು. ಇದರ ಗಾತ್ರ ಸುಮಾರು ನಾಲ್ಕು ಮೈಕ್ರಾನ್‌ಗಳು, ಅತ್ಯಂತ 
ದೊಡ್ಡ ಜೀವಾಣುಗಳು ನೀಳವಾಗಿ ಕೊಲಿನಂತಿರುವ ನರದ ಜೀವಾಣುಗಳು. 
ಕೆಲವು ನರಗಳ ಜೀವಾಣುಗಳು ಸುಮಾರು ನೂರು ಸೆಂಟಿಮೀಟರಿನಷ್ಟು ಉದ್ದವಾ 
ಗಿರುತ್ತವೆ. ಗರ್ಭಪಡೆದ ಮಾನವ ಅಂಡದ ಅಳತೆ ಸುಮಾರು ಒಂದು ಸಾವಿರ 
ಮೈ ಕಾನ್‌ಗಳು. ದೇಹವು ಜೀವಾಣುಗಳಿಂದ ಕೂಡಿ ಆದ ರಚನೆಯೆಂಬುದನ್ನು 
ಬೆಳಕಿನ ಸೂಕ್ಷ್ಮದರ್ಶಕದ ಉಪಯೋಗದಿಂದ ತಿಳಿಯಬಹುದು. ಆದರೆ ಜೀವಾಣು 
ಗಳ ಒಳರಹಸ್ಯವನ್ನು ತಿಳಿಯಲು ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನು ಉಪಯೋಗಿಸ 
ಬೇಕಾಗುತ್ತದೆ. ಈ ಪ್ರಚಂಡ ಶಕ್ತಿಯ ಸೂಕ್ಷ್ಮದರ್ಶಕದ ಉಪಯೋಗದಿಂದ 
ನಮಗೆ ಇದುವರೆಗೆ ಜೀವಾಣುಗಳ ವಿಚಾರವಾಗಿ ತಿಳಿದಿರುವುದನ್ನು ಇಲ್ಲಿ ಪರಿಶೀಲಿ 
ಸೋಣ. ಪೂರ್ಣವಾಗಿ ಬೆಳೆದ ಶರೀರವೊಂದರಲ್ಲಿರುವ ಸುಮಾರು ೬ ೧೦೧೨ 
(೬ ,೦೦೦,೦೦೦,೦೦೦ ,೦೦೦ ) ಜೀವಾಣುಗಳೆಲ್ಲವೂ ಒಂದೇ ರೀತಿಯವಲ್ಲ. ನರಗಳ 
ಮತ್ತು ಪ್ರಾಯಶಃ ಅನೇಕ ಮಾಂಸಖಂಡಗಳ ಜೀವಾಣುಗಳು ಮಗುವಿನ ಜನನ 
ವಾದಾಗಲೇ ಶರೀರಕ್ಕೆ ಬೇಕಾದ ಸಂಖ್ಯೆಯಲ್ಲಿರುತ್ತವೆ. ಜನನಾನಂತರ ಇವು 
ದ್ವಿಗುಣಗೊಳ್ಳುವುದಿಲ್ಲ. ಆದ್ದರಿಂದಲೇ ಜನನಾನಂತರ ಇವು ನಾಶವಾದಲ್ಲಿ, 
ನಷ್ಟವನ್ನು ತುಂಬುವುದು ಸಾಧ್ಯವಿಲ್ಲ . ಈ ವಿಶಿಷ್ಟ ಜೀವಕಣಗಳು ನಿರ್ದಿಷ್ಟವಾದ 
ಕಾರ್ಯಪಾಲನೆಗಾಗಿ ಸಿದ್ಧವಾದವು. ಆದ್ದರಿಂದ ದ್ವಿಗುಣಗೊಂಡು ಅಧಿಕಸಂಖ್ಯೆ 
ಯಲ್ಲಿ ಬೆಳೆಯುವ ಸಾಮರ್ಥವನ್ನು ಇವು ಕಳೆದುಕೊಂಡಿರುತ್ತವೆ. ಆದರೆ 
ಬೆಳೆಯುತ್ತಿರುವ ದೇಹಕ್ಕನುಗುಣವಾಗಿ ಇವುಗಳ ಗಾತ್ರ ಮತ್ತು ಉದ್ದಳತೆಗಳು 
ಹೆಚ್ಚಬಹುದು. ಪೂರ್ಣವಾಗಿ ಬೆಳೆದ ಮನುಷ್ಯ ದೇಹದೊಳಗಿನ ಅನೇಕ ಅವಯವ 
ಗಳ ಜೀವಾಣುಗಳಿಗೆ ಸಾಧಾರಣ ಪರಿಸ್ಥಿತಿಯಲ್ಲಿ ಹೊಸ ಜೀವಾಣುಗಳನ್ನು 
ಸೃಷ್ಟಿಸುವ ಅಗತ್ಯವಿಲ್ಲ. ಆದರೆ ಈ ಅವಯವಗಳು ಆಕಸ್ಮಿಕವಾಗಿ ಯಾವುದಾದರೂ 
ಹಾನಿಗೊಳಗಾಗಿ ಜೀವಾಣುಗಳು ನಷ್ಟವಾದಲ್ಲಿ, ಹೊಸಜೀವಾಣುಗಳ ಸೃಷ್ಟಿಯು 
ಪುನಃ ಆಗಿ ಈ ಅವಯವಗಳು ಮೊದಲಸ್ಥಿತಿಗೆ ಬರುತ್ತವೆ. ಶರೀರದಲ್ಲಿನ ಮತ್ತೆ 
ಹಲವು ಬಗೆಯ ಜೀವಾಣುಗಳು ಸದಾ ನಾಶವಾಗುತ್ತಿರುತ್ತವೆ ; ಅಂತೆಯೇ ನಷ್ಟ 
ವನ್ನು ತುಂಬಲು ಹೊಸ ಜೀವಾಣುಗಳ ಸೃಷ್ಟಿಯೂ ಆಗುತ್ತಿರುತ್ತದೆ. ದೇಹದ 
ಚರ್ಮವು ಸ್ಪರ್ಶದಿಂದ, ಉಜ್ಜುವಿಕೆಯಿಂದ ಸದಾ ಜೀವಾಣುಗಳನ್ನು ಕಳೆದುಕೊಳ್ಳು 
ತಿರುತ್ತದೆ. ಹಾಗೆಯೇ ಅಲ್ಲಿ ಹೊಸ ಜೀವಾಣುಗಳ ಸೃಷ್ಟಿಯೂ ಆಗುತ್ತಿರುತ್ತದೆ. 
ರಕ್ತದ ಜೀವಾಣುಗಳೂ ಕೆಲಸಮಾಡಿ ನಾಶವಾಗುತ್ತಿರುತ್ತವೆ. ಮೂಳೆಯ 
ಟೊಳ್ಳಿನಲ್ಲಿ ಹೊಸಜೀವಾಣುಗಳ ಸೃಷ್ಟಿಯಾಗಿ ಅವುಗಳು ರಕ್ತವನ್ನು ಸೇರಿ ನಷ್ಟ 
ತುಂಬುತ್ತವೆ. 

ಜೀವಾಣುಗಳಲ್ಲಿ ವೈವಿಧ್ಯತೆ ಇದ್ದರೂ , ಎಲ್ಲ ಜೀವಾಣುಗಳಲ್ಲಿಯೂ ಮುಖ್ಯ 


೧೩೬೪ 

ಪ್ರಬುದ್ಧ ಕರ್ಣಾಟಕ 
ವಾದ ಎರಡು ಭಾಗಗಳಿವೆ - ಜೀವದ್ರವ್ಯ (cytoplasm ) ಮತ್ತು ಜೀವಾಣುಕೇಂದ್ರ 
(nucleus ). ಜೀವಾಣು “ ಕಾರ್ಖಾನೆ ” ಯ ಕಾರ್ಯವಿಭಾಗ ಜೀವದ್ರವದಲ್ಲಿರು 
ಇದೆ. ನಾವು ತೆಗೆದುಕೊಂಡ ಆಹಾರದ ವಿಭಜನೆಯಿಂದ ಉತ್ಪತ್ತಿಯಾದ ಶರ್ಕರ, 
ಪಿಷ್ಟ , ಸಸಾರಜನಕಗಳೇ ಮೊದಲಾದ ರಾಸಾಯನಿಕ ವಸ್ತುಗಳು ಶರೀರಕ್ಕೆ 
ಬೇಕಾದ ಇತರ ರಾಸಾಯನಿಕ ಸಂಯುಕ್ತಗಳಾಗಿಯೂ , ಶಕ್ತಿಯಾಗಿಯೂ ಪರಿವರ್ತಿತ 
ವಾಗುತ್ತವೆ. ಜೀವಾಣು ಕೇಂದ್ರವು ಈ ಕಾರ್ಖಾನೆಯ ಮೇಲ್ವಿಚಾರಕ ಕಛೇರಿ, 
ಜೀವಾಣುವಿನಲ್ಲಿ ನಡೆಯಬೇಕಾದ ಕಾರ್ಯಕ್ರಮವನ್ನು ಜೀವಾಣು ಕೇಂದ್ರವು 
ನಿಯಂತ್ರಿಸುತ್ತದೆ. 

ಪ್ರತಿ ಜೀವಾಣುವಿನ ಸುತ್ತಲೂ ಒಂದು ತೆಳುಪೊರೆ ( membrane) ಇದ್ದು 
ಅಕ್ಕಪಕ್ಕದ ಜೀವಾಣುಗಳ ಪೊರೆಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ. 
ಜೀವಾಣುವಿನ ಸುತ್ತಲ ಪೊರೆ ಕೇವಲ ಹೊದಿಕೆ ಅಥವಾ ಗೋಡೆ ಮಾತ್ರವಲ್ಲ. 
ಅದರಲ್ಲಿರುವ ರಂಧ್ರಗಳ ಮೂಲಕ ಜೀವಾಣುಗಳಿಗೆ ಆಹಾರ ತಲುಪಿ, ಜೀವ 
ದ್ರವ್ಯದಲ್ಲಿ ಅವುಗಳ ರಾಸಾಯನಿಕ ಪರಿವರ್ತನೆಯಾದ ಮೇಲೆ, ತಯಾರಾದ 
ರಾಸಾಯನಿಕ ವಸ್ತುಗಳು ಪೊರೆಯ ರಂಧ್ರಗಳ ಮೂಲಕ ಹೊರ ಚೆಲ್ಲಲ್ಪಡುತ್ತವೆ. 
ಅಷ್ಟೇ ಅಲ್ಲದೆ ಜೀವಾಣುವಿಗೆ ಈ ರಂಧ್ರಗಳ ಮೂಲಕವೇ ಇತರ ಜೀವಾಣುಗ 
ಳೊಂದಿಗೆ ಸಂಪರ್ಕ ಸಾಧ್ಯ . ಜೀವಾಣುಗಳು ಹಾರ್ಮೋನ್‌ಗಳೇ ಮೊದಲಾದ 
ರಾಸಾಯನಿಕ ನಿಯೋಗಿಗಳ ಮೂಲಕ ಪರಸ್ಪರ ಸಂಭಾಷಿಸಿ ತಮ್ಮ ಕಾರ್ಯ 
ನಿರ್ವಹಣೆ ಮಾಡುತ್ತವೆ. 

ಜೀವಾಣು ಕೇಂದ್ರದಲ್ಲಿರುವ ವರ್ಣತಂತುಗಳು ( Chromosome) ತಮ್ಮಲ್ಲಿ 
ವಂಶಪರಂಪರೆಯ ಗುಣಗಳನ್ನು ನಿರ್ಧರಿಸುವ ವಂಶವಾಹಿ ( Gene) ಗಳನ್ನು 
ಹೊತ್ತಿರುತ್ತವೆ. ಈ ವಂಶವಾಹಿಗಳು ಡಿ ಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆಮ್ಲ 
( DNA) ಗಳ ಅಣುಗಳಿಂದ ಕೂಡಿ ಆದವು. ಈ ವಿವಿಧ DNA ಅಣುಗಳ 
ರಚನೆಯೇ ವಂಶಪರಂಪರೆಯ ರಹಸ್ಯಗಳನ್ನು ತಲೆಮಾರಿನಿಂದ ತಲೆಮಾರಿಗೆ 
ಸಾಗಿಸುತ್ತಿರುತ್ತದೆ. ಜೀವಾಣುಕೇಂದ್ರದಲ್ಲಿ ವರ್ಣತಂತುಗಳಲ್ಲದೆ ನ್ಯೂಕ್ಲಿ 
ಯೋಲಸ್‌ಗಳೆಂಬ ಭಾಗಗಳುಂಟು . ಇವು ರೈಬೋ ನ್ಯೂಕ್ಲಿಯಿಕ್ ಆಮ್ಲ (RNA ) 
ಗಳ ಅಣುಗಳಿಂದ ಕೂಡಿ ಆದವು ; ಇವುಗಳ ಮೂಲಕವೇ ಜೀವಾಣುಕೇಂದ್ರ 
ಮತ್ತು ಜೀವದ್ರವ್ಯಗಳ ನಡುವಿನ ವ್ಯವಹಾರ ನಡೆಯುತ್ತದೆ. ಜೀವಾಣು ಕೇಂದ್ರ 
ದಲ್ಲಿರುವ DNA ಅಣುಗಳು ನ್ಯೂಕ್ಲಿಯೋಲಸ್‌ನ RNA ಅಣುಗಳನ್ನು 
ನಿಯೋಗಿಗಳನ್ನಾಗಿ ಉಪಯೋಗಿಸಿ ಜೀವಾಣು ಕೇಂದ್ರದ ಸುತ್ತಲೂ ಇರುವ 
ಸೂಕ್ಷಪೊರೆಯ ಮೂಲಕ ನಿರ್ದಿಷ್ಟ ಆಜ್ಞೆಗಳನ್ನು ಜೀವದ್ರವ್ಯಕ್ಕೆ ಕಳುಹಿಸುತ್ತವೆ 
ಯೆಂದು ನಂಬಲಾಗಿದೆ. 

ಸೂಕ್ಷ್ಮದರ್ಶಕದ ಮೂಲಕ ತೆಗೆದ ಛಾಯಾಚಿತ್ರಗಳಿಂದ ಜೀವಾಣುಗಳು 


೧೩೬೫ 
ಕ್ಯಾನ್ಸರ್ 
ಕೂಡಿ ಹೇಗೆ ಅಂಗಕಟ್ಟು (tissue) ಗಳ ರಚನೆಯಾಗಿದೆಯೆಂಬುದನ್ನು ಕಾಣ 
ಬಹುದು. ಈ ರಚನೆಯಲ್ಲಿ ಆಗಬಹುದಾದ ವೈಪರೀತ್ಯ , ವಿಕಾರಗಳನ್ನು ಕಂಡು 
ಹಿಡಿಯಬೇಕಾದರೆ, ಜೀವಾಣುಗಳಿಂದ ಕೂಡಿದ ಅಂಗಕಟ್ಟುಗಳ ರಚನೆಯ 
ಜ್ಞಾನ ಅಗತ್ಯ . 

ದೇಹದ ವಿವಿಧ ಭಾಗಗಳು ಈ ಅಂಗಕಟ್ಟುಗಳು ಕೂಡಿಯೇ ನಿರ್ಮಾಣ 
ವಾಗಿವೆ. ಅಂಗಕಟ್ಟುಗಳ ನಿರ್ಮಾಣಕ್ಕೆ ಜೀವಾಣುಗಳ ವಿಭಜನೆ (cell 
division ) ಮೊದಲ ಹಂತ, ವಿಭಜನೆಗಳಿಂದ ಜೀವಾಣುಗಳ ಸಂಖ್ಯೆ ಹೆಚ್ಚಿ , 
ಸಾವಿರಾರು ಜೀವಾಣುಗಳ ಜೋಡಣೆ ನಿರ್ದಿಷ್ಟ ರೀತಿಯಲ್ಲಿ ಆಗಿ ಅಂಗಕಟ್ಟುಗಳ 
ನಿರ್ಮಾಣಕಾರ್ಯ ಆಗುತ್ತದೆ. ಜೀವಾಣುವಿನ ವಿಭಜನೆಯಲ್ಲಿ , ಜೀವಾಣು 
ವಿನಲ್ಲಿರುವ ಎಲ್ಲ ವರ್ಣತಂತುಗಳ ಪ್ರತಿ ರೂಪಗಳು ಹೊಸ ಜೀವಾಣುವಿಗೆ 
ದೊರೆಯುವುದು ಅಗತ್ಯ . ಹೀಗಾದಲ್ಲಿ ಮಾತ್ರವೇ ಹೊಸ ಜೀವಾಣುವು ಹಳೆಯ 
ಜೀವಾಣುವಿನ ಪ್ರತಿರೂಪವಾಗಿ, ಹಳೆಯ ಜೀವಾಣುವಿನ ಜೀವಾಣು ಕೇಂದ್ರ 
ದಲ್ಲಿರುವ ವಂಶಪರಂಪರೆಯ ಗುಣಗಳು ಮತ್ತು ಜ್ಞಾನ ಹೊಸ ಜೀವಾಣುವಿಗೂ 
ಪೂರ್ಣವಾಗಿ ದೊರೆಯುತ್ತದೆ. ಪ್ರತಿ ಜೀವಾಣು ವಿಭಜನೆಯಲ್ಲಿ ಈ ಕಾರ್ಯವು 
ಸ್ವಲ್ಪವೂ ಕುಂದಿಲ್ಲದೆ ನಡೆಯುವುದೇ ಪ್ರಕೃತಿಯ ಒಂದು ಸೋಜಿಗ. 

ಮಾನವನ ಜೀವನವು ಗರ್ಭದಾನ ಪಡೆದ ಹೆಣ್ಣಿನ ಗರ್ಭದಲ್ಲಿ ಒಂದು 
ಜೀವಾಣುವಿನಿಂದ ಆರಂಭವಾಗುತ್ತದೆ. ಈ ಒಂದು ಜೀವಾಣುವಿನಲ್ಲಿ ಆ 
ಮಾನವನ ರೂಪ, ಸ್ವಭಾವ, ಬಣ್ಣ , ಮೇಧಾಶಕ್ತಿ , ಮನೋಭಾವ ಮೊದಲಾದ 
ಎಷ್ಟೋ ವಂಶಪರಂಪರೆಯ ಗುಣಗಳ ಜ್ಞಾನ ಅಡಗಿರುತ್ತದೆ. ಈ ಜೀವಾಣುವಿ 
ನಿಂದ ವಿಭಜನೆ ಆರಂಭವಾಗಿ ಒಂಭತ್ತು ತಿಂಗಳ ಕಾಲದಲ್ಲಿ ನಿರ್ದಿಷ್ಟ ಕಾರ್ಯದಲ್ಲಿ 
ನಿರತವಾದ ಸುಮಾರು ೨ X ೧೦೧೨ ಜೀವಾಣುಗಳ ಸೃಷ್ಟಿಯಾಗಿ ಮಾನವನ ಜನ್ಮ 
ವಾಗುತ್ತದೆ. 

ನಮ್ಮ ದೇಹದಲ್ಲಿರುವ ಜೀವಾಣುಗಳೆಲ್ಲವೂ ಒಂದೇ ರೀತಿಯವಲ್ಲವೆಂದು 
ಹಿಂದೆಯೇ ತಿಳಿಸಿದೆ. ಆದ್ದರಿಂದ ಪ್ರಥಮ ಜೀವಾಣುವಿನಿಂದ ಆರಂಭವಾದ 
ವಿಭಜನ ಕಾರ್ಯಕ್ರಮದಿಂದ ಒಂದೇ ರೀತಿಯ ಜೀವಾಣುಗಳ ಸೃಷ್ಟಿಯಾಗುವು 
ದಿಲ್ಲ ಎಂಬುದು ಖಂಡಿತ. ಹಾಗೇನಾದರೂ ಒಂದೇ ಬಗೆಯ ಜೀವಾಣುಗಳು 
ಮಾತ್ರವೇ ಸೃಷ್ಟಿಯಾದಲ್ಲಿ ದೊರೆಯುವುದು ಪರಿಪೂರ್ಣವಾದ ಮಗುವಲ್ಲ, 
ಕೇವಲ ಒಂದು ಮಾಂಸದ ಮುದ್ದೆ ಮಾತ್ರ . ಜೀವನದ ಮೊದಲ ಭಾಗದಲ್ಲಿ 
ಸೃಷ್ಟಿಯಾದ ಜೀವಾಣುಗಳು ಪರಸ್ಪರ ಸಂಭಾಷಿಸಿ , ತಮ್ಮ ಅಂತಿಮ ಗುರಿಯನ್ನು 
ಲಕ್ಷದಲ್ಲಿಟ್ಟುಕೊಂಡು ವಿವಿಧ ಸ್ವರೂಪ, ಗುಣ, ಸಾಮರ್ಥಗಳನ್ನುಳ್ಳ ವಿಶಿಷ್ಟ 
ಜೀವಾಣುಗಳನ್ನು ನಿರ್ದಿಷ್ಟ ಸಂಖ್ಯೆಗಳಲ್ಲಿ ತಯಾರಿಸುತ್ತವೆ. ದೇಹದ ವಿವಿಧ 
ಭಾಗಗಳ ರಚನೆ ಈ ವಿವಿಧ ರೀತಿಯ ಜೀವಾಣುಗಳಿಂದ ಕೂಡಿ ಆದ ಅಂಗಕಟ್ಟು 


೧೩೬೬ 

ಪ್ರಬುದ್ಧ ಕರ್ಣಾಟಕ 
ಗಳಿಂದ ಆಗುತ್ತದೆ. ಹೀಗೆ ವಿವಿಧ ಭಾಗಗಳ ರಚನೆಯಾದ ಕೂಡಲೇ ಆ ಭಾಗದ 
ಜೀವಾಣುಗಳಿಗೆ ತಮ್ಮ ನಿರ್ದಿಷ್ಟ ಕಾರ್ಯ, ಆಯುಃ ಪರಿಮಿತಿ, ವಿಭಜನೆಯ ಅಂತ್ಯ 
ಮತ್ತು ಅಗತ್ಯಗಳ ಜ್ಞಾನವೂ ದೊರೆಯುತ್ತದೆ. ಪ್ರತಿ ಜೀವಾಣುವಿಗೂ 
ಮಿದುಳಿನೊಡನೆ ನೇರವಾದ ಸಂಪರ್ಕ ಸಾಧ್ಯವಿಲ್ಲ. ಆದ್ದರಿಂದ ಜೀವಾಣುಗಳು 
ತಾವೇ ಸುತ್ತಮುತ್ತಲಿನ ಜೀವಾಣುಗಳೊಡನೆ ರಾಸಾಯನಿಕ ವಾಹಕಗಳು ಮತ್ತು 
ವಿದ್ಯುತ್ತಿನ ಮೂಲಕ ಸಂಭಾಷಿಸಿ, ರಕ್ತನಾಳಗಳ ಮೂಲಕ ಬರುವ ಆಹಾರ ಮತ್ತು 
ಸಂದೇಶಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಕಾರ್ಯಗಳನ್ನು ತಾವೇ ನಿಯಮಿಸಿ 
ಕೊಳ್ಳುತ್ತವೆ. ತಮ್ಮ ಕಾರ್ಯ ಮತ್ತು ಮಿತಿಗಳನ್ನು ಅರಿತುಕೊಂಡು ಕ್ರಮವಾಗಿ 
ಕೆಲಸ ಮಾಡುತ್ತಿರುವ ಜೀವಾಣುಗಳು ಪ್ರಬುದ್ಧ ಜೀವಾಣುಗಳು, ಪ್ರಬುದ್ಧ 
ಜೀವಾಣುಗಳಿಂದ ಹೊಸ ಅಂಗಾಂಗಗಳ ಸೃಷ್ಟಿ ( ದೇಹ ಪರಿಪೂರ್ಣವಾಗುವವರೆಗೆ ), 
ಕೆಲಸ ಮಾಡಿ ನಾಶವಾದ ಜೀವಾಣುಗಳ ನಷ್ಟ ತುಂಬಲು ಅದೇ ರೀತಿಯ 
ಜೀವಾಣುಗಳ ಮರು ಸೃಷ್ಟಿ , ಮತ್ತು ಆಕಸ್ಮಿಕಗಳಿಂದ ಹಾನಿಗೊಂಡ ಅಂಗಾಂಗ 
ಗಳನ್ನು ಸರಿಪಡಿಸುವ ಕಾರ್ಯಗಳು ನಡೆಯುತ್ತವೆ. ದೇಹದಲ್ಲಿರುವ ಜೀವಾಣು 
ಗಳೆಲ್ಲವೂ ಪ್ರಬುದ್ಧವಾಗಿದ್ದು ತಮ್ಮ ತಮ್ಮ ಕಾರ್ಯಗಳನ್ನು ಕ್ರಮದಿಂದ 
ಮಾಡುತ್ತಿರುವವರೆಗೂ ನಮಗೆ ಕ್ಯಾನ್ಸರಿನ ಭಯವಿಲ್ಲ . 

ಜೀವಾಣುಗಳ ಬೆಳವಣಿಗೆ ಮತ್ತು ಕಾರ್ಯಗಳನ್ನು ನಿಯಂತ್ರಿಸುವ ಶಕ್ತಿ 
ಇರುವುದು ಜೀವಾಣು ಕೇಂದ್ರದಲ್ಲಿರುವ DNA ಅಣುಗಳಿಗೆ ಮಾತ್ರ . ಈ DNA 
ಅಣುಗಳ ರಾಸಾಯನಿಕ ರಚನೆಯು ಜೀವಾಣುಗಳ ಸ್ವರೂಪ, ಕಾರ್ಯ ಮೊದ 
ಲಾದುವುಗಳನ್ನು ನಿರ್ದೇಶಿಸುತ್ತದೆ. DNA ಅಣುಗಳು ನ್ಯೂಕ್ಲಿಯೋಟೈಡ್ಗಳೆಂಬ 
ಅನೇಕ ಬಿಡಿ ರಾಸಾಯನಿಕ ಸಂಯುಕ್ತಗಳು ಕೂಡಿ ಆಗಿವೆ . DNA ಅಣುಗಳಲ್ಲಿನ 
ನ್ಯೂಕ್ಲಿಯೋಟೈಡ್ಗಳ ಸ್ಥಳ ಪಲ್ಲಟದಿಂದ DNA ಅಣುಗಳ ರಚನೆ ಬದಲಾಗು 
ಇದೆ. ಒಂದು ಸಾವಿರ ನ್ಯೂಕ್ಲಿಯೋಟೈಡ್‌ಗಳಿರುವ ಅಣುವೊಂದಕ್ಕೆ ೧೦೫೯೦ 
ರಚನೆಗಳು ಸಾಧ್ಯ . ಇಷ್ಟು ಅಗಾಧ ಸಂಖ್ಯೆಯಲ್ಲಿ ರಚನೆಗಳು ಸಾಧ್ಯವಿರುವಾಗ 
DNA ಅಣುಗಳ ರಚನೆ ವ್ಯತ್ಯಸ್ತವಾದ ಅಕ್ರಮ ಜೀವಾಣುಗಳ ಸೃಷ್ಟಿ ಅಷ್ಟಾಗಿ 
ಆಗದಿರುವುದು ಸೋಜಿಗದ ಸಂಗತಿ. ಅಪೂರ್ವವಾಗಿ ಸೃಷ್ಟಿಯಾದ ಅಕ್ರಮ 
ಜೀವಾಣುಗಳಲ್ಲಿ DNA ಅಣುಗಳ ರಚನೆ ವ್ಯತ್ಯಸ್ತವಾಗಿದ್ದು ಆ ಜೀವಾಣುಗಳಿಗೆ 
ತಾವು ಮಾಡಬೇಕಾದ ಕಾರ್ಯದ ಅರಿವಿರುವುದಿಲ್ಲ. ಹೀಗೆ ಅವು ದೇಹಕ್ಕೆ 
ನಿಷ್ಟ್ರಯೋಜಕವಾಗಿರುತ್ತವೆ, ಹಾಗೂ ವಿವಿಧ ಭಾಗಗಳಿಂದ ಕಿಕ್ಕಿರಿದು ತುಂಬಿರುವ 
ನಮ್ಮ ದೇಹದಲ್ಲಿ ಅನಾವಶ್ಯಕವಾಗಿ ಸ್ಥಳವನ್ನಾ ಕ್ರಮಿಸಿ ಸರಿಯಾಗಿ ಕೆಲಸ 
ಮಾಡುತ್ತಿರುವ ಜೀವಾಣುಗಳ ಆಹಾರವನ್ನು ಕಬಳಿಸಿ ದೇಹಕ್ಕೆ ಹಾನಿಯನ್ನುಂಟು 
ಮಾಡುತ್ತವೆ. ಕ್ರಮವಾಗಿದ್ದು ನಿಯಂತ್ರಿತ ಕಾರ್ಯಗಳನ್ನು ಮಾಡುತ್ತಿರುವ 
ಜಿವಾಣುಗಳು ಪಾಲಿಸುವ ನಿಯಮಗಳನ್ನು ಈ ಅಕ್ರಮ ಜೀವಾಣುಗಳು ಪಾಲಿಸು 


ಕ್ಯಾನ್ಸರ್ 

೧೩೬೭ 
ವುದಿಲ್ಲ. ಇಂತಹ ಅಕ್ರಮ ಜೀವಾಣುಗಳೇ ಕ್ಯಾನ್ಸರಿನ ಮೂಲ. ತಾವಿರುವ 
ಅವಯವಕ್ಕೆ ಇರುವ ಆವಶ್ಯಕತೆ ಮತ್ತು ಮಿತಿಗಳನ್ನು ಅರಿಯದ ಈ ಹತೋಟಿ 
ತಪ್ಪಿದ ಅಕ್ರಮ ಜೀವಾಣುಗಳು ಮಿತಿ ಇಲ್ಲದೆ ವಿಭಜನೆಗೊಂಡು ತಮ್ಮಂತಹವೇ 
ಆದ ಅಕ್ರಮ ಜೀವಾಣುಗಳ ಗುಂಪೊಂದನ್ನು ಸೃಷ್ಟಿಸುತ್ತವೆ. ಹೀಗೆಉತ್ಪತ್ತಿಯಾದ 
ಅನೇಕ ಅಕ್ರಮ ಜೀವಾಣುಗಳ ಗುಂಪು ಮಾಂಸದ ಮುದ್ದೆ ಯಾಗಿ ( ಈ ಮುದ್ದೆ 
ಮೆದುವಾಗಿರಬಹುದು ಇಲ್ಲವೇ ಗಟ್ಟಿಯಾಗಿರಬಹುದು) ತೋರಿಬರುತ್ತದೆ. ಈ 
ಮಾಂಸದ ಮುದ್ದೆಯ ಹುಣ್ಣೆ ಕ್ಯಾನ್ಸರ್‌, ಜೀವಾಣುಗಳ ಸಂಖ್ಯೆ ವಿಭಜನೆ 
ಯಿಂದ ಹೆಚ್ಚಾದಂತೆಲ್ಲಾ ಈ ಹುಣ್ಣಿನ ಗಾತ್ರವೂ ಹೆಚ್ಚ ತೊಡಗುತ್ತದೆ. ಇಂತಹ 
ಹುಣ್ಣು ಗಳು ದೇಹದ ಯಾವ ಭಾಗದಲ್ಲಾದರೂ ಬೆಳೆಯಬಲ್ಲುವು. ಅನೇಕ ಬಾರಿ 
ದೇಹದ ಹೊರಭಾಗದಲ್ಲಿ ಗೋಚರವಾಗದಿರುವುದರಿಂದ ಹುಣ್ಣಿನ ಗಾತ್ರ ಮಿತಿ 
ಮೀರಿ ಅವಯವಗಳ ಕಾರ್ಯಕ್ಕೆ ತೀವ್ರ ಅಡಚಣೆಯಾಗುವವರೆಗೂ ಅದರ ಇರವಿನ 
ಅರಿವುರೋಗಿಗಾಗಲೀ ವೈದ್ಯರಿಗಾಗಲೀ ಆಗುವುದು ಕಷ್ಟ . 

ಜೀವಾಣುಗಳಲ್ಲಿ ಅನೇಕ ವಿಧ, ಗಾತ್ರ , ಸ್ವರೂಪಗಳು ಸಾಧ್ಯವಿದೆಯೆಂದು 
ಹಿಂದೆಯೇ ಹೇಳಲಾಗಿದೆ. ಇದೇ ರೀತಿ ಅಕ್ರಮ ಜೀವಾಣುಗಳಲ್ಲಿಯೂ , ಅವುಗಳಿಂದ 
ಉತ್ಪತ್ತಿಯಾದ ಹುಣ್ಣುಗಳಲ್ಲಿಯೂ ವೈವಿಧ್ಯತೆಯಿದೆ. ಹಲವು ಜೀವಾಣುಗಳು 
ನಿಧಾನವಾಗಿ ವಿಭಜನೆಗೊಂಡರೆ ಮತ್ತೆ ಹಲವು ಬಹು ಶೀಘ್ರವಾಗಿ ವಿಭಜನೆಗೊಳ್ಳು 
ಇವೆ. ಆತುರದಿಂದ ವಿಭಜನೆಯಾಗುವ ಜೀವಾಣುಗಳನ್ನುಳ್ಳ ಹುಣ್ಣಿ ನಗಾತ್ರ 
ಬಹುಬೇಗ ಹೆಚ್ಚಿ ರೋಗಿಯ ಮೇಲೆ ಅದರ ಪರಿಣಾಮವೂ ಶೀಘ್ರವಾಗಿಯೇ 
ಆಗುತ್ತದೆ. ಅಕ್ರಮ ಜೀವಾಣುಗಳಲ್ಲೂ ಪರಸ್ಪರ ಸಂಪರ್ಕವಿದ್ದು ಅವು ತಮ್ಮವೇ 
ಆದ ನಿಯಮಗಳನ್ನು ಪಡೆದಿರುತ್ತವೆ. ವೈದ್ಯ ಜಗತ್ತಿಗೆ ಇಂದು ಕಾರಣಗಳು 
ತಿಳಿಯದೆ ಇದ್ದರೂ , ಹಲವು ಬಗೆಯ ಹುಣ್ಣುಗಳು ಎಷ್ಟೋ ಕಾಲ ಬೆಳೆಯದೆ 
ನಿಂತಿದ್ದು , ಇದ್ದಕ್ಕಿದಂತೆಯೇ ಶೀಘ್ರವಾಗಿ ಬೆಳೆಯಲು ಆರಂಭಿಸುತ್ತವೆ. ಮತ್ತೆ 
ಕೆಲವು ಇದ್ದಕ್ಕಿದ್ದಂತೆಯೇ ಗಾತ್ರದಲ್ಲಿ ಕಡಿಮೆಯಾಗತೊಡಗುತ್ತವೆ. ಇದು ಅಕ್ರಮ 
ಜೀವಾಣುಗಳ ಸ್ವಯಂ ನಾಶದಿಂದ ಆಗಬಹುದು, ಅಥವಾ ಅವುಗಳೊಡನೆ ಬಹುಶಃ 
ಸಂಪರ್ಕವಿಟ್ಟು ಕೊಂಡಿರಬಹುದಾದ ಕ್ರಮಬದ್ಧ ಜೀವಾಣುಗಳ ಪ್ರಭಾವದಿಂದ 
ಆಗಬಹುದು. ಇನ್ನು ಕೆಲವು ಹುಣ್ಣು ಗಳು ಒಂದು ನಿರ್ದಿಷ್ಟ ಗಾತ್ರದವರೆಗೂ 
ಬೆಳೆದು ಅನಂತರ ಬೆಳೆಯುವುದನ್ನು ಅನಿರ್ದಿಷ್ಟ ಕಾಲದವರೆಗೂ ನಿಲ್ಲಿಸುತ್ತವೆ. 

ಉಳಿದೆಲ್ಲ ಬಗೆಯ ಹುಣ್ಣುಗಳಿಗಿಂತಲೂ ವಿನಾಶಕಾರಿಯಾದ ಹುಣ್ಣುಗಳೆಂದರೆ 
ಮಾರಕ ಹುಣ್ಣುಗಳು ( malignant tumours ). ಈ ಮಾರಕ ಹುಣ್ಣುಗಳ 
ಮೂಲವಾದ ಅಕ್ರಮ ಜೀವಾಣುಗಳಲ್ಲಿ ಪರಸ್ಪರ ಬಂಧನಶಕ್ತಿ ಕಡಮೆ . ಇಂತಹ 
ಅಕ್ರಮ ಜೀವಾಣುಗಳ ಸಣ್ಣ ಸಣ್ಣ ಗುಂಪುಗಳು ತಮ್ಮ ಮೂಲವಾದ ಮುಖ್ಯ 
ಹುಣ್ಣಿನಿಂದ ಸುಲಭವಾಗಿ ಬೇರ್ಪಡಬಹುದು. ಹೀಗೆ ಬೇರ್ಪಟ್ಟ ಸಣ್ಣ ಅಕ್ರಮ 


೧೩೬೮. 

ಪ್ರಬುದ್ಧ ಕರ್ಣಾಟಕ 
ಜೀವಾಣುಗಳ ಗುಂಪುಗಳು ರಕ್ತನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ 
ಸಂಚರಿಸಿ ಎಲ್ಲೆಂದರಲ್ಲಿ ನೆಲೆಗೊಳ್ಳುತ್ತವೆ. ಅವು ನೆಲೆಗೊಂಡ ಎಡೆಯಲ್ಲಿ ಅವುಗಳ 
ಸಂಖ್ಯೆ ವರ್ಧಿಸಿ ಹೊಸ ಹುಣ್ಣುಗಳು ಉತ್ಪತ್ತಿಯಾಗುತ್ತವೆ. ಮುಖ್ಯ ಹುಣ್ಣಿನಿಂದ 
ಬೇರ್ಪಟ್ಟ ಜೀವಾಣುಗಳ ಗುಂಪುಗಳು ಅತಿ ಸೂಕ್ಷಗಾತ್ರದವುಗಳಾಗಿರುವುದರಿಂದ 
ಅವು ನೆಲೆಗೊಂಡ ಹೊಸದರಲ್ಲಿ ಯಾವ ಭಾಗದಲ್ಲಿ ನೆಲೆಗೊಂಡಿವೆಯೆಂಬುದನ್ನು 
ತಿಳಿಯಲು ಸಾಧ್ಯವಿಲ್ಲ . ದೇಹದ ಅನೇಕ ಕಡೆಗಳಲ್ಲಿ ಆರಂಭವಾದ ಮರಿಹುಣ್ಣು 
ಗಳನ್ನು ತಡೆಗಟ್ಟುವುದಾಗಲೀ , ನಾಶಮಾಡುವುದಾಗಲೀ ಬಹುಕಷ್ಟ . ಕಾಲಕಳೆ 
ದಂತೆ, ರೋಗಿ ಇನ್ನೂ ಬದುಕಿದ್ದರೆ, ಮರಿ ಹುಣ್ಣು ಗಳೂ ಬೆಳೆದು ಮೂಲಹುಣ್ಣಿನ 
ಗಾತ್ರವನ್ನೇ ಪಡೆಯುತ್ತವೆ. ಆಗ ಯಾವುದು ಮೂಲ ಹುಣ್ಣೆಂದು ಕಂಡುಹಿಡಿಯು 
ವುದೂ ಕಷ್ಟ . ಮರಿಹುಣ್ಣುಗಳು ಪ್ರಾರಂಭವಾದುದರ ಅರಿವಾದಕೂಡಲೇ 
ರೋಗಿಯ ಕಡೆಯ ದಿನಗಳು ಆರಂಭವಾಗಿವೆಯೆನ್ನಬಹುದು. 

ಕ್ಯಾನ್ಸರ್‌ ಉಳ್ಳ ಭಾಗ ಸ್ವಲ್ಪ ಮಟ್ಟಿಗೆ ಊದಿಕೊಂಡಿರುವುದಷ್ಟೆ ಬರಿಯ 
ಕಣ್ಣುಗಳಿಗೆ ಗೋಚರವಾಗುವ ಕುರುಹು . ಈ ಊತಕ್ಕೆ ಕ್ಯಾನ್ಸರ್ ಕಾರಣವೇ 
ಎಂಬುದನ್ನು ತಿಳಿಯಲು ತಜ್ಞ ರೋಗಲಕ್ಷಣ ಶಾಸ್ತ್ರಜ್ಞ ( pathologist ) ನೊಬ್ಬನ 
ನೆರವುಬೇಕು. ಎಷ್ಟೋ ಬಾರಿ ಅನಿರೀಕ್ಷಿತ ಸ್ಥಳಗಳಲ್ಲಿ ಅಕಾರಣವಾಗಿ ತೋರಿಬರುವ 
ಊತವೇ ವೈದ್ಯರಿಗೆ ಕ್ಯಾನ್ಸರ್‌ ಇರಬಹುದೆಂಬ ಸಂಶಯಕ್ಕೆ ಎಡೆಗೊಡುವುದಾದರೂ 
ಊತವಿರುವ ಸ್ಥಳದಲ್ಲಿನ ಅಂಗಕಟ್ಟುಗಳ ಪದರಗಳನ್ನು ರೋಗಲಕ್ಷಣ ಶಾಸ್ತ್ರಜ್ಞನು 
ಜಾಗರೂಕತೆಯಿಂದ ಪರೀಕ್ಷಿಸಿದನಂತರವೇ ನಿಶ್ಚಯವಾಗಿ ಹೇಳುವುದು ಸಾಧ್ಯ . 
ರೋಗಲಕ್ಷಣಶಾಸ್ತ್ರಜ್ಞರು ಮೂರು ಲಕ್ಷಣಗಳಿಂದ ಕ್ಯಾನ್ಸರನ್ನು ಗುರುತುಹಿಡಿಯು 
ತ್ತಾರೆ : ೧ . ಅವಯವ ಅಥವಾ ಅಲ್ಲಿನ ಅಂಗಕಟ್ಟುಗಳಲ್ಲಿ ಹೊಸ ಬೆಳವಣಿಗೆಯ 
(neoplasm ) ಮೈದೋರುವಿಕೆ. ೨. ಅ೦ಗಕಟ್ಟುಗಳ ಕ್ರಮಬದ್ಧವಾದ ಹಳೆಯ 
ಬೆಳವಣಿಗೆಯ ರಚನೆಗೂ , ಅಷ್ಟು ಕ್ರಮಬದ್ಧವಲ್ಲದ ಹೊಸ ಬೆಳವಣಿಗೆಯ ರಚನೆಗೂ 
ಇರುವ ವ್ಯತ್ಯಾಸಗಳು (anaplasia ) ಮತ್ತು ೩ . ತಮಗೆ ಸೂಕ್ತವಲ್ಲದ ಸರಪ್ರದೇಶ 
ಗಳಿಗೆ ಜೀವಾಣುಗಳ ವಲಸೆ ( metastasis ). 

- ಇತರ ಪ್ರದೇಶಗಳಿಗೆ ಹರಡದಿರುವ ಹುಣ್ಣುಗಳಲ್ಲಿ ಸಾಮಾವಾಗಿ ಕೇವಲ 
ಮೊದಲ ಲಕ್ಷಣ ಮಾತ್ರ ಗೋಚರವಾಗುತ್ತದೆ. ಎಷ್ಟೋ ಬಾರಿ ಇಂತಹ 
ಹೊಸ ಬೆಳವಣಿಗೆಯನ್ನು ಕ - ಕಿರಣ ಛಾಯಾ ಚಿತ್ರಗಳ ನೆರವಿನಿಂದ ಕಂಡುಹಿಡಿಯು 
ವುದು ಸಾಧ್ಯ . ಕ್ಯಾನ್ಸರಿನ ಉಗಮವಾದ ಅತಿ ಹೊಸದರಲ್ಲಿ ಮೇಲೆಹೇಳಿದ ಮೂರು 
ಲಕ್ಷಣಗಳ ಪರೀಕ್ಷೆಯೂ ಅನೇಕ ಬಾರಿ ನಿಷ್ಟ್ರಯೋಜಕವಾಗುತ್ತದೆ. ಹೊಸದಾಗಿ 
ಆರಂಭವಾದ ಹುಣ್ಣಿನ ಬೆಳವಣಿಗೆ ಇನ್ನೂ ಸೂಕ್ಷ್ಮ ಗಾತ್ರದ್ದಾಗಿರುವುದರಿಂದ ಅನು 
ಮಾನಕ್ಕೆ ಎಡೆಗೊಡುವುದಿಲ್ಲ. ಹೊಸದಾಗಿ ಆರಂಭವಾದ ಹುಣ್ಣಿನ ಅಕ್ರಮ 
ಜೀವಾಣುಗಳ ಸ್ವರೂಪಕ್ಕೂ , ಕ್ರಮಬದ್ದವಾದ ಜೀವಾಣುಗಳ ಸ್ವರೂಪಕ್ಕೂ ಇರುವ 


ಕ್ಯಾನ್ಸರ್ 

೧೩೬೯ 
ವ್ಯತ್ಯಾಸ ಸೂಕ್ಷ್ಮವಾದ್ದರಿಂದಲೂ , ಅಕ್ರಮ ಜೀವಾಣುಗಳ ಸಂಖ್ಯೆ ಆ ಸ್ಥಿತಿಯಲ್ಲಿ 
ಅತ್ಯಲ್ಪವಾದುದರಿಂದಲೂ ತಜ್ಞರೋಗ ಲಕ್ಷಣ ಶಾಸ್ತ್ರಜ್ಞನೂ ಮೋಸ ಹೋಗು 
ತಾನೆ. 


ಕ್ಯಾನ್ಸರಿಗೆ ಕಾರಣಗಳು 
ಕ್ರಮಬದ್ದವಾದ ಜೀವಾಣುಗಳೊಳಗಿನ ರಾಸಾಯನಿಕ ಸಂಯುಕ್ತಗಳಾದ 
DNA ಅಣುಗಳ ರಚನೆಯಲ್ಲಿನ ವ್ಯತ್ಯಾಸವೇ ಕ್ಯಾನ್ಸರಿಗೆ ಮೂಲಕಾರಣವೆಂದು 
ತಿಳಿದಿದ್ದರೂ , DNA ಅಣುಗಳ ರಚನೆಯಲ್ಲಿ ವ್ಯತ್ಯಾಸ ಹೇಗಾಗುವುದೆಂದು ಇನ್ನೂ 
ಪೂರ್ಣವಾಗಿ ತಿಳಿದಿಲ್ಲ. ದೇಹದಿಂದ ಬೇರ್ಪಡಿಸಿದ ಅಂಗಕಟ್ಟುಗಳಲ್ಲಿ ಕ್ಯಾನ್ಸರಿನ 
ಆರಂಭವಾಗಬಹುದೆಂದು ಈಗ ತಿಳಿದಿರುವುದರಿಂದ ಕ್ಯಾನ್ಸರಿನ ಕಾರಣಗಳೆಲ್ಲಾ 
ಶರೀರದಲ್ಲೇ ಆಡಕವಾಗಿವೆಯೆಂದು ಹೇಳಲಾಗದು. 

ನಮ್ಮ ಸುತ್ತಲಿನ ವಾತಾವರಣ , ನಮ್ಮ ಆಹಾರ , ಜೀವನ ಕ್ರಮಗಳು 
ಕ್ಯಾನ್ಸರಿಗೆ ಕಾರಣವಾಗಬಹುದೆಂದು ಹಲವು ಅಂಕಿ ಅಂಶ ಸಂಶೋಧನೆಗಳು 
ತೋರಿಸಿದ್ದರೂ , ಕ್ಯಾನ್ಸರಿನಿಂದ ಪೀಡಿತವಾಗದ ಜನಾಂಗವಾಗಲೀ , ಪ್ರದೇಶವಾಗಲೀ 
ಇಲ್ಲ. ನಮ್ಮ ಜನರಲ್ಲಿ ನೂರಕ್ಕೆ ಎಂಭತ್ತು ಜನ ತಕ್ಕ ವೈದ್ಯಕೀಯ ಪರೀಕ್ಷೆಗಳಿಗೆ 
ಅನುಕೂಲವಿಲ್ಲದ ಗ್ರಾಮಗಳಲ್ಲಿರುವುದರಿಂದಲೂ , ಅನೇಕ ಮಂದಿ ಶಿಕ್ಷಣ ಪಡೆದ 
ವೈದ್ಯರ ಬಳಿ ಹೋಗದಿರುವುದರಿಂದಲೂ , ಭಾರತದಲ್ಲಿ ಕ್ಯಾನ್ಸರಿನ ವಿಷಯವಾದ 
ಅಂಕಿ ಅಂಶಗಳ ಸಂಗ್ರಹ ಕ್ರಮವಾಗಿ ನಡೆದಿಲ್ಲ. ಆದ್ದರಿಂದ ನಮ್ಮ ದೇಶದ 
ಅಂಕಿ ಅಂಶಗಳು ಕೇವಲ ದೊಡ್ಡ ನಗರಗಳ ವಿಷಯವನ್ನು ಮಾತ್ರ ತಿಳಿಸುತ್ತವೆ. ಈ 
ಅಂಕಿ ಅಂಶಗಳ ಪ್ರಕಾರ ನ್ಯೂಯಾರ್ಕ್ ನಗರದ ಜನ ಸಾಮಾನ್ಯನಿಗೆ ಕ್ಯಾನ್ಸರ್ 
ರೋಗಿಯಾಗುವ ಸಂಭವ ಎಷ್ಟುಂಟೋ ಅಷ್ಟೇ ಸಂಭವ ಬೊಂಬಾಯಿಯ ಜನ 
ಸಾಮಾನ್ಯನಿಗೂ ಉಂಟು. ಅದೇ ಸಂಭವ ಲಂಡನ್‌ನಲ್ಲಿರುವ ಜನಸಾಮಾನ್ಯನಿಗೂ 
ಇದೆ. 

ವಿವಿಧ ರೀತಿಯ ಕ್ಯಾನ್ಸರುಗಳಿಂದ ಒಟ್ಟು ಮರಣದ ಸಂಭವ ಎಲ್ಲ ದೇಶ 
ಗಳಲ್ಲೂ ಸಮಾನವೇ ಆಗಿದ್ದರೂ , ಕೆಲವು ಪ್ರದೇಶಗಳಲ್ಲಿ ಕೆಲವು ನಿರ್ದಿಷ್ಟ ರೀತಿಯ 
ಕ್ಯಾನ್ಸರುಗಳು ಹೆಚ್ಚಾಗಿರುವುದು ಗಮನಕ್ಕೆ ಬರುವ ವಿಷಯ . ಆಯುಃಪರಿಮಿತಿ 
ಹೆಚ್ಚಿರುವ ದೇಶಗಳಲ್ಲಿ ಕ್ಯಾನ್ಸರಿನಿಂದ ಆಗುವ ಸಾವುಗಳ ಸಂಖ್ಯೆ ಹೆಚ್ಚು ಎಂದು 
ಕಂಡುಬಂದಿದೆ. ಅಂಕಿ ಅಂಶಗಳ ಪರಿಶೀಲನೆಯಿಂದ ಮೂವತ್ತರೊಳಗಿನ ವಯಸ್ಸಿ 
ನವರಲ್ಲಿ ಕ್ಯಾನ್ಸರ್ ಉಂಟಾಗುವ ಸಂಭವ ಕಡಮೆಯೆಂದೂ , ಮೂವತ್ತಕ್ಕಿಂತ 
ಹೆಚ್ಚು ವಯಸ್ಸಾದವರಲ್ಲಿ ಕ್ಯಾನ್ಸರಿನ ಸಂಭವ ಹೆಚ್ಚೆಂದೂ ತಿಳಿದುಬರುತ್ತದೆ, 
ಹಾಗೂ ವಯಸ್ಸು ಹೆಚ್ಚಾದಂತೆ ಕ್ಯಾನ್ಸರಿನ ಸಂಭವವೂ ಹೆಚ್ಚುತ್ತದೆ. ಆದ್ದರಿಂದ 
- ದೀರ್ಘ ಜೀವಿಗಳಿರುವ ದೇಶಗಳಲ್ಲಿ ಕ್ಯಾನ್ಸರಿನಿಂದ ಸಾಯುವವರು ಹೆಚ್ಚು . ದೀರ್ಘ 


OC 


೧೩೭೦ 

ಪ್ರಬುದ್ಧ ಕರ್ಣಾಟಕ 
ಜೀವಿಗಳಿರುವ ದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗಿದ್ದು ಇತರ 
ರೋಗಗಳಿಂದ ಸಾಯದೆ ಉಳಿದ ಜನ , ಕಡೆಗೆ ವೈದ್ಯರಿಗೆ ಇನ್ನೂ ಅಷ್ಟಾಗಿ ಮಣಿ 
ಯದ ಕ್ಯಾನ್ಸರಿಗೆ ತುತ್ತಾಗುತ್ತಾರೆ. ಈ ದೇಶಗಳಲ್ಲಿ ತಾಂತ್ರಿಕ ಪ್ರಗತಿಯೂ 
ಹೆಚ್ಚಿರುವುದರಿಂದ, ಕ್ಯಾನ್ಸರು ತಾಂತ್ರಿಕ ಪ್ರಗತಿಯಿಂದ ಜನಿಸಿದ ರೋಗವೆಂದು 
ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ತಾಂತ್ರಿಕ ಪ್ರಗತಿಗಿಂತಲೂ ಪುರಾತನ 
ವಾದ ರೋಗ ಕ್ಯಾನ್ಸರ್‌ , ತಾಂತ್ರಿಕ ಪ್ರಗತಿಗೂ , ಕ್ಯಾನ್ಸರಿನ ಸಂಭವಕ್ಕೂ 
ಇರುವ ಸಂಬಂಧವನ್ನು ಅಷ್ಟು ಸುಲಭವಾಗಿ ಹೇಳಲಾಗುವುದಿಲ್ಲ. ಇದನ್ನು 
ಮುಂದೆ ಪರಿಶೀಲಿಸಲಾಗಿದೆ. 

ಹಲವು ಬಗೆಯ ಕ್ಯಾನ್ಸರುಗಳು ಹಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೆಚ್ಚಾಗಿ 
ಕಂಡುಬರುವುದರಿಂದ ಆ ಪ್ರದೇಶಗಳ ವಾತಾವರಣ, ಅಲ್ಲಿನ ಜನರ ಜೀವನಕ್ರಮ 
ಮೊದಲಾದವುಗಳ ಪರೀಕ್ಷೆ ಈ ರೋಗದ ಕಾರಣಗಳ ವಿಷಯವಾಗಿ ಹೊಸ 
ಬೆಳಕನ್ನು ಚೆಲ್ಲುತ್ತದೆ. 

* ಅರ್ಜೆಂಟೈನಾದ ಕೆಲವು ಭಾಗದ ಜನರಲ್ಲಿ ಚರ್ಮದ ಕ್ಯಾನ್ಸರ್ ಹೆಚ್ಚು 
ಕಂಡುಬರುತ್ತದೆ. ಅಲ್ಲಿನ ನೀರಿನಲ್ಲಿ ಆರೈನಿಕ್‌ನ ಅಂಶ ಹೆಚ್ಚಾಗಿರುವುದೇ ಇದಕ್ಕೆ 
ಕಾರಣವೆಂದು ನಂಬಲಾಗಿದೆ. ಸ್ವಿಟ್ಸರ್ಲೆಂಡಿನಲ್ಲಿ ಥೈರಾಯ್ಡ್ ಗ್ರಂಥಿಗಳ 
ಕ್ಯಾನ್ಸರ್‌ ಹೆಚ್ಚಾಗಿರುವುದಕ್ಕೆ ಅಲ್ಲಿ ಬಳಸುವ ನೀರಿನಲ್ಲಿ ಅಯೋಡಿನ್ ಅಂಶ ನಮ್ಮ 
ಶರೀರಕ್ಕೆ ಬೇಕಾದುದಕ್ಕಿಂತ ಕಡಿಮೆ ಇರುವುದೇ ಕಾರಣವೆಂದು ತಿಳಿದು ಬಂದಿದೆ. 
ಉತ್ತರ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ದಕ್ಷಿಣ ಭಾಗದಲ್ಲಿರುವ ಐರೋಪ್ಯ 
ಜನಾಂಗಗಳ ಜನರಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿರುವ ಐರೋಪ್ಯರಲ್ಲಿ ಚರ್ಮದ 
ಕ್ಯಾನ್ಸರ್‌ ( ಅದರಲ್ಲೂ ಮುಖದ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿನ 
ಹೆಚ್ಚು ಜನರ ಕಸಬು ಕೃಷಿ, ಪಶುಪಾಲನೆಯಾದ್ದರಿಂದ ಇವರು ಸದಾ ಬಿಸಿಲಿನಲ್ಲಿ 
ರುವ ಆವಶ್ಯಕತೆ ಇದೆ. ಸದಾ ಪ್ರಖರವಾದ ಸೂರ್ಯಕಾಂತಿಗೆ ಮುಖ ಒಡ್ಡಿರುವುದ 
ರಿಂದ ಈ ರೀತಿಯ ಕ್ಯಾನ್ಸರಿಗೆ ತುತ್ತಾಗುವ ಸಂಭವ ಹೆಚ್ಚೆಂದು ನಂಬಲಾಗಿದೆ. 
ಆದರೆ ಅದೇ ಪರಿಸ್ಥಿತಿಯಲ್ಲಿರುವ ನೀಗೊ ಜನಾಂಗದವರಲ್ಲಿ ಈ ಬಗೆಯ 
ಕ್ಯಾನ್ಸರ್‌ ಅಷ್ಟಾಗಿ ಕಂಡುಬರುವುದಿಲ್ಲ. ಜೀವಾಣುಗಳ ಮೇಲೆ ಆಗುವ ಸೂರ್ಯ 
ಕಾಂತಿಯ ಪ್ರಭಾವವನ್ನು ಚರ್ಮದ ಮೇಲುಹೊದಿಕೆಯ ಕೆಳಗಿರುವ ವರ್ಣದ್ರವ್ಯ 
( pigment) ದ ಪದರವು ತಡೆಗಟ್ಟಬಲ್ಲದು. ತೆಳುಬಣ್ಣದ ಜನರ ಚರ್ಮದಲ್ಲಿ ಈ 
ವರ್ಣದ್ರವ್ಯದ ಅಂಶ ಕಡಮೆ ಇರುವುದರಿಂದ ಅವರು ಈ ಬಗೆಯ ಕ್ಯಾನ್ಸರಿಗೆ 
ತುತ್ತಾಗುವ ಸಂಭವ ಹೆಚ್ಚು . ಮಕ್ಕಳ ತಲೆಯನ್ನು ಪೂರ್ಣವಾಗಿ ಬೋಳಿಸುವ 
ಅಭ್ಯಾಸವಿರುವ ಜಪಾನ್ ಮತ್ತು ಹಲವು ಮಹಮ್ಮದೀಯ ರಾಷ್ಟ್ರಗಳಲ್ಲಿ ನೆತ್ತಿಯ 
ಕ್ಯಾನ್ಸರ್ ಹೆಚ್ಚಿರುವುದಕ್ಕೆ ಬಿಸಿಲಿನ ಪ್ರಭಾವವೂ ಕಾರಣವೆಂದು ಹೇಳಬಹುದು. 
ಈ ಕ್ಷೌರಕ್ಕೆ ಸರಿಯಾದ ಉಪಕರಣಗಳನ್ನು ಉಪಯೋಗಿಸದಿದ್ದಲ್ಲಿ ತಲೆಯ ಮೇಲೆ 


ಕ್ಯಾನ್ಸರ್ 

೧೩೭೧ 
ಪದೇ ಪದೇ ಆಗುವ ಗಾಯಗಳು ಕ್ರಮೇಣ ಹುಣ್ಣುಗಳಾಗಿ ಕಾಲಾನಂತರ 
ಕ್ಯಾನ್ಸರ್‌ ಆಗಬಹುದು. 

ನಮ್ಮ ದೇಶದಲ್ಲೇ ಹಲವು ಪ್ರದೇಶಗಳಲ್ಲಿ ಹಲವು ಬಗೆಯ ಕ್ಯಾನ್ಸರ್ 
ಹೆಚ್ಚಿರುವುದು ಕಂಡುಬಂದಿದೆ. ಕಾಶ್ಮೀರದ ಬಡಜನರು ಛಳಿಗಾಲದಲ್ಲಿ ಶಾಖಕ್ಕಾಗಿ 
ಮಡಕೆಯಲ್ಲಿ ಕೆಂಡ ತುಂಬಿಕೊಂಡು ತಮ್ಮ ಅಂಗಿಯೊಳಗಿಟ್ಟು ಕೊಳ್ಳುತ್ತಾರೆ. 
ಇಂತಹ ಜನರಲ್ಲಿ ಸದಾ ಅತಿ ಶಾಖಕ್ಕೆ ಸಮೀಪವಾಗಿದ್ದು ಅರ್ಧ ಬೆಂದ ಹೊಟ್ಟೆ 
ಮತ್ತು ತೊಡೆಗಳ ಪ್ರದೇಶದಲ್ಲಿ ಕ್ಯಾನ್ಸರ್‌ ತಲೆದೋರುತ್ತದೆ. ಉರಿಯುವ ತುದಿ 
ಯನ್ನು ಬಾಯಲ್ಲಿಟ್ಟು ಕೊಂಡು ಚುಟ್ಟಾ ಸೇದುವಗೋದಾವರಿ ಪ್ರದೇಶದ ಜನರು 
ನಾಲಗೆಯ ಹಿಂಭಾಗದ ಕ್ಯಾನ್ಸರಿಗೆ ಅಧಿಕ ಸಂಖ್ಯೆಯಲ್ಲಿ ತುತ್ತಾಗುತ್ತಾರೆ. ಸೈನಿ 
( ಒಂದು ಬಗೆಯ ಬೀಡಿ ಅಥವಾ ಚುಟ್ಟ ) ಸೇವನೆಯನ್ನು ಮಾಡುವ ಬಿಹಾರದ 
ಜನರಲ್ಲಿ ತುಟಿಯ ಕ್ಯಾನ್ಸರ್ ಮತ್ತು ತಂಬಾಕು ಅಗಿಯುವ ದಕ್ಷಿಣಭಾರತದ 
ಜನರಲ್ಲಿ ಕೆನ್ನೆಯ ಕ್ಯಾನ್ಸರ್ ಮತ್ತು ಬೀಡಿ ಸೇದುವ ಜನರಲ್ಲಿ ನಾಲಗೆಯ 
ಕ್ಯಾನ್ಸರ್ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬಂದಿದೆ. ಅಗಿಯುವ ತಂಬಾಕಿನೊಡನೆ 
ಅಡಕೆ, ಸುಣ್ಣಗಳು ಸೇರಿದಲ್ಲಿ ಅದರಿಂದಾಗುವ ಹಾನಿ ಇನ್ನೂ ಹೆಚ್ಚು . ಹೊಗೆ 
ಸೊಪ್ಪು ಅಗಿಯುವ ಚಟವನ್ನು ನಮ್ಮ ಜನ ಬಿಟ್ಟಲ್ಲಿ ಬಾಯಿಯಲ್ಲಿ ಕ್ಯಾನ್ಸರ್ 
ಉಳ್ಳವರ ಸಂಖ್ಯೆ ಈಗಿರುವ ಸಂಖ್ಯೆಯ ಹತ್ತರಲ್ಲೊಂದಾಗುತ್ತದೆಂದು ನಂಬಲಾಗಿದೆ. 
ಸದಾ ಎಲೆ ಅಡಕೆ ಅಗಿಯುತ್ತಿರುವ ಬಹುಜನರಲ್ಲಿ ಗಲ್ಲ ಮತ್ತು ಕೆನ್ನೆಯ 
ಕ್ಯಾನ್ಸರ್‌ ಇರುವುದು ತಿಳಿದುಬಂದಿದೆ. ಸೀರೆ, ಧೋತಿಗಳನ್ನು ಬಹು ಬಿಗಿಯಾಗಿ 
ಗಂಟು ಹಾಕಿ ಕಟ್ಟಿಕೊಳ್ಳುವ ಕೇರಳದ ಜನರಲ್ಲಿ ಸೊಂಟದ ಬಳಿ ಕ್ಯಾನ್ಸರ್‌ ತಲೆ 
ದೋರುವುದು ಕಂಡುಬಂದಿದೆ. 

ಹಲವು ಕಸಬಿನ ಜನರಿಗೆ ಹಲವುಬಗೆಯ ಕ್ಯಾನ್ಸರ್ ಬರುವ ಸಂಭವ 
ಹೆಚ್ಚೆಂದು ಕಂಡುಬಂದಿರುವುದರಿಂದ, ಅದರ ಪರಿಶೀಲನೆಯಿಂದಲೂ ಹಲವು 
ಕಾರಣಗಳು ತಿಳಿಯುತ್ತವೆ. 

ಕಲ್ಲಿದ್ದಲು ಮತ್ತು ಕಲ್ಲೆಣ್ಣೆಯ ಗಣಿಗಳಲ್ಲಿ ಕೆಲಸಮಾಡುವ ಬಹುಮಂದಿಗೆ 
ಚರ್ಮದ ಕ್ಯಾನ್ಸರ್ ಬರುವುದೆಂದು ೧೯೨೦ರಲ್ಲಿಯೇ ಗಮನಿಸಲಾಯಿತು. 
ಪ್ರಖರ ಸೂರ್ಯಕಿರಣಗಳ ವಿಪರೀತ ಪ್ರಭಾವ, ಕ್ಷ - ಕಿರಣಗಳು , ಆರ್ಸೆನಿಕ್ ಸಹ 
ಚರ್ಮದ ಕ್ಯಾನ್ಸರಿಗೆ ಕಾರಣವಾಗಬಲ್ಲವಾದರೂ , ಕಲ್ಲಿದ್ದಲು ಮತ್ತು ಕಲ್ಲೆಣ್ಣೆಯ 
ಗಣಿಯ ರಾಸಾಯನಿಕ ವಸ್ತುಗಳ ಸಂಪರ್ಕದಿಂದ ಕ್ಯಾನ್ಸರ್‌ ೧೦ - ೨೦ರಷ್ಟು ಶೀಘ್ರ 
ವಾಗಿ ಬರುತ್ತದೆ. ಎಷ್ಟೋ ಜನರು ಕಲ್ಲಿದ್ದಲು ಗಣಿಗಳಲ್ಲಿ ಹಲವೇ ತಿಂಗಳು ಕೆಲಸ 
ಮಾಡಿ ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ. ಈ ರೀತಿಯ ಕ್ಯಾನ್ಸರಿಗೆ ಕಾರಣವಾದ 
ಅನೇಕ ರಾಸಾಯನಿಕ ವಸ್ತುಗಳನ್ನು ಬೇರ್ಪಡಿಸಿ, ಪ್ರಾಯೋಗಿಕ ಪ್ರಾಣಿಗಳಮೇಲೆ 
ಪ್ರಯೋಗಿಸಿ , ಅವುಗಳ ತೀವ್ರತೆಯನ್ನು ಗೊತ್ತು ಮಾಡಲಾಗಿದೆ, 


೧೩೭೨ 

ಪ್ರಬುದ್ಧ ಕರ್ಣಾಟಕ 
ಹದಿನೇಳು, ಹದಿನೆಂಟನೇ ಶತಮಾನದ ಇಂಗ್ಲೆಂಡಿನಲ್ಲಿ ಚಿಮಣಿಗಳಲ್ಲಿ ಹತ್ತಿ 
ಅಲ್ಲಿದ್ದ ಮಸಿ ತೆಗೆದು ಸ್ವಚ್ಛಗೊಳಿಸುತ್ತಿದ್ದ ಮಕ್ಕಳು ವೃಷಣಕೋಶದ ಕ್ಯಾನ್ಸರಿಗೆ 
ತುತ್ತಾಗುತ್ತಿದ್ದರು. ಇಂಗ್ಲೆಂಡಿನಲ್ಲಿ ಆಗ ಅಡಿಗೆಗೆ ಮತ್ತು ಮನೆಯನ್ನು ಶಾಖ 
ವಾಗಿಡಲು ಅತಿಯಾಗಿ ಮಸಿಯನ್ನು ಹೊರಸೂಸುತ್ತಿದ್ದ ಮೆದು ಕಲ್ಲಿದ್ದಲನ್ನು ಉಪ 
ಯೋಗಿಸುತ್ತಿದ್ದರು. ಈ ಮಸಿಯಲ್ಲಿ ಕ್ಯಾನ್ಸರ್‌ನ ಉಗಮಕ್ಕೆ ಕಾರಣವಾಗ 
ಬಹುದಾದಂತಹ ಅನೇಕ ರಾಸಾಯನಿಕ ವಸ್ತುಗಳಿವೆಯೆಂದು ಅನಂತರದ ಪ್ರಯೋಗ 
ಗಳಿಂದ ತಿಳಿದುಬಂದಿದೆ. 

ಅಜೋ ಮತ್ತು ಅನಿಲಿನ್ ಬಣ್ಣಗಳ ಕಾರ್ಖಾನೆಗಳ ಕೆಲಸಗಾರರು ಮೂತ್ರ 
ಕೋಶದ ಕ್ಯಾನ್ಸರಿಗೆ ಅಧಿಕವಾಗಿ ತುತ್ತಾಗುವುದು ಕಂಡುಬಂದಿದೆ. ಈ ಬಣ್ಣಗಳ 
ಕೈಗಾರಿಕೆಯಲ್ಲಿ ಉಪಯೋಗಿಸುವ ಅನೇಕ ರಾಸಾಯನಿಕ ಮಧ್ಯವರ್ತಿಗಳನ್ನು 
ನಾಯಿಗಳ ಮೇಲೆ ಪ್ರಯೋಗಿಸಿ, ಕೆಲವಾದರೂ ಮಧ್ಯವರ್ತಿಗಳು ಕ್ಯಾನ್ಸರ್ 
ಉತ್ಪಾದನೆ ಮಾಡಬಲ್ಲವೆಂದು ಕಂಡುಹಿಡಿಯಲಾಗಿದೆ. ಬಣ್ಣದ ಕೈಗಾರಿಕೆಯಲ್ಲಿ 
ಉಪಯೋಗಿಸುವ ಬೀಟ ನ್ಯಾಫೆಲಮೀನ್ ಎಂಬ ವಸ್ತುವನ್ನು ಉಪಯೋಗಿಸುವ 
ರಬ್ಬರ್ ಉದ್ಯಮದ ಕೆಲಸಗಾರರಲ್ಲೂ ಮೂತ್ರಕೋಶದ ಕ್ಯಾನ್ಸರ್‌ ಅಧಿಕಸಂಖ್ಯೆ 
ಯಲ್ಲಿ ಕಂಡುಬಂದಿದೆ. 

ಆರ್ಸೆನಿಕ್ ಮತ್ತು ಕ್ರೋಮಿಯಂ ಖನಿಜಗಳ ಗಣಿಗಳಲ್ಲಿ ಕೆಲಸಮಾಡುವ 
ಜನರಲ್ಲಿ ಶ್ವಾಸಕೋಶಗಳ ಕ್ಯಾನ್ಸರ್ ತಲೆದೋರುವ ಸಂಭವ ಹೆಚ್ಚು . ಈ ಖನಿಜಗಳ 
ಧೂಳನ್ನು ಸೇವಿಸುವುದರಿಂದ ಕ್ಯಾನ್ಸರಿನ ಉತ್ಪತ್ತಿ ಸಾಧ್ಯವೆಂದು ಅನಂತರದ 
ಪ್ರಯೋಗಗಳಿಂದ ತಿಳಿದುಬಂದಿದೆ. ಆರ್ಸೆನಿಕ್ ಖನಿಜಗಳಿರುವ ಜರ್ಮನಿಯ 
ಷ್ಟಿ ಬರ್ಗ್ ಗಣಿಗಳ ಕೆಲಸಗಾರರು ಸತ್ತ ನಂತರ, ಅವರ ಶವಗಳನ್ನು ಪರೀಕ್ಷಿ 
ಸಿದಾಗ, ಸಾವಿನ ಕಾರಣವೇನೇ ಇರಲಿ, ನೂರಕ್ಕೆ ಎಪ್ಪತ್ತೈದರಷ್ಟು ಮಂದಿಯಲ್ಲಿ 
ಶ್ವಾಸಕೋಶದ ಕ್ಯಾನ್ಸರ್ ಇದ್ದುದು ಕಂಡುಬಂದಿತು . ಆರ್ಸೆನಿಕ್ ಸಂಯುಕ್ತ 
ಗಳನ್ನು ಉಪಯೋಗಿಸುವ ಇತರ ಉದ್ಯಮಗಳ ಕೆಲಸಗಾರರಲ್ಲೂ ಶ್ವಾಸಕೋಶದ 
ಕ್ಯಾನ್ಸರಿನ ಸಂಭವ ಹೆಚ್ಚಾಗಿರುವುದು ಕಂಡುಬಂದಿದೆ. 

ರೇಡಿಯಂ ಮೊದಲಾದ ವಿಕಿರಣಕ್ರಿಯಾಶಕ್ತಿಯನ್ನುಳ್ಳ ಇತರ ಮೂಲವಸ್ತು 
ಗಳೊಡನೆ, ಮತ್ತು ಈ ಮೂಲವಸ್ತುಗಳನ್ನುಳ್ಳ ಖನಿಜಗಳ ಗಣಿಗಳಲ್ಲಿ ಕೆಲಸ 
ಮಾಡುವ ಜನರು , ಈ ಮೂಲವಸ್ತುಗಳು ದೇಹದ ಯಾವಭಾಗದಲ್ಲಿ ಶೇಖರ 
ವಾಗುತ್ತವೋ , ಆ ಭಾಗದ ಕ್ಯಾನ್ಸರಿಗೆ ತುತ್ತಾಗುವುದು ತಿಳಿದುಬಂದಿದೆ. ಸಾಮಾನ್ಯ 
ವಾಗಿ ಇಂತಹ ವಸ್ತುಗಳ ಸಂಪರ್ಕವುಳ್ಳ ಜನರು ಮೂಳೆಯ ಮತ್ತು ರಕ್ತದ 
ಕ್ಯಾನ್ಸರುಗಳಿಗೆ ತುತ್ತಾಗುತ್ತಾರೆ. 

ಕ್ಷ - ಕಿರಣಗಳು ಮತ್ತು ಗ್ರಾಮ ಕಿರಣಗಳು ಸಹ ಕ್ಯಾನ್ಸರ್‌ ಉತ್ಪತ್ತಿ 
ಮಾಡುವ ಸಾಮರ್ಥವನ್ನು ಪಡೆದಿವೆ. ಆಸ್ಪತ್ರೆಯಲ್ಲಿ ಕ್ಷ - ಕಿರಣಗಳ ಉಪಕರಣ 


ಕ್ಯಾನ್ಸರ್ 

೧೩೭೩ 
ಗಳೊಡನೆ ಕೆಲಸಮಾಡುವ ರೇಡಿಯಾಲಜಿಸ್ಟರೂ , ಇತರ ಚಿಕಿತ್ಸೆಗಳಿಗಾಗಿ ಅತಿ 
ಯಾಗಿ ಕ್ಷ - ಕಿರಣಗಳನ್ನಾಗಲೀ , ಗ್ಯಾಮಕಿರಣಗಳನ್ನಾಗಲೀ ಪಡೆದ ರೋಗಿಗಳೂ 
ಕ್ಯಾನ್ಸರಿಗೆ ಆಹುತಿಯಾಗುವ ಸಂಭವ ಹೆಚ್ಚು . ಈ ಕಿರಣಗಳ ಪ್ರಭಾವಕ್ಕೆ ಸಿಲುಕಿದ 
ಕೂಡಲೇ ಕ್ಯಾನ್ಸರ್‌ ಉತ್ಪತ್ತಿಯಾಗಿರುವುದು ಕಂಡುಬರುವುದಿಲ್ಲ. ಆದರೆ ನಾಲ್ಕಾರು 
ವರ್ಷಗಳ ನಂತರದ ಪರೀಕ್ಷೆಯಲ್ಲಿ ಬಹುಮಂದಿ ಕ್ಯಾನ್ಸರ್ ರೋಗಿಗಳಾಗಿರುವುದು 
ಕಂಡುಬಂದಿದೆ. ಹಿರೋಷಿಮಾ, ನಾಗಸಾಕಿಗಳಲ್ಲಿಸ್ಫೋಟವಾದ ಪರಮಾಣುಬಾಂಬು 
ಗಳ ಶಕ್ತಿಕಿರಣಗಳ ಪ್ರಭಾವಕ್ಕೆ ಸಿಕ್ಕಿದ ಅನೇಕಮಂದಿ ಜಪಾನೀಯರು ಕ್ಯಾನ್ಸರಿ 
ನಿಂದ ನರಳಿ ಸತ್ತಿದ್ದಾರೆ. ಇನ್ನೂ ಇಂದಿಗೂ ಎಷ್ಟೋ ಮಂದಿ ಹೀಗೆ ನರಳು 
ತಿದ್ದಾರೆ. ಬಾಂಬಿನ ಪ್ರಭಾವಕ್ಕೊಳಗಾದ ಬಹುಮಂದಿಯಲ್ಲಿ ಲ್ಯುಕೇಮಿಯಾ 
ಎಂಬ ಒಂದುಬಗೆಯ ರಕ್ತದ ಕ್ಯಾನ್ಸರ್ ಕಂಡುಬಂದಿದೆ. ಬಾಂಬಿನ ಸ್ಫೋಟದಲ್ಲಿ 
ಉತ್ಪತ್ತಿಯಾದ ವಿಕಿರಣ ಕ್ರಿಯಾಶಕ್ತಿಯುಳ್ಳ ಸ್ವಾಂಷಿಯ೦-೯೦ ರ ಪ್ರಭಾವಕ್ಕೊಳ 
ಗಾದವರು ಮೂಳೆಯ ಕ್ಯಾನ್ಸರಿಗೆ ಬಲಿಯಾಗಿದ್ದಾರೆ. ಅತ್ಯಲ್ಪ ಪ್ರಮಾಣದಲ್ಲಿಯೂ 
ಸ್ವಾಂಷಿಯಂ- ೯೦ ವಿನಾಶಕಾರಿಯಾಗಬಲ್ಲುದೆಂದು ಪ್ರಯೋಗಗಳಿಂದ ತಿಳಿದು 
ಬಂದಿದೆ. ಪರಮಾಣುಬಾಂಬುಗಳ ಪರೀಕ್ಷಾಸ್ತೋಟಗಳಿಂದ ಈಗಾಗಲೇ ಉತ್ಪತ್ತಿ 
ಯಾಗಿರುವ ಸ್ವಾಂಷಿಯಂ- ೯೦ ನಾವು ಸೇವಿಸುವ ಗಾಳಿಯಲ್ಲಿ ಬೆರತು ಸರ್ವರಿಗೂ 
ಸಮನಾಗಿ ಹಾನಿಯನ್ನು ತರುವ ಸಾಮರ್ಥವನ್ನು ಪಡೆದಿದೆ. ಪರಮಾಣುಬಾಂಬು 
ಗಳನ್ನುಳ್ಳ ರಾಷ್ಟಗಳ ಹಲವು ಪರಮಾಣು ವಿಜ್ಞಾನಿಗಳು ನಮ್ಮ ವಾತಾವರಣ 
ದಲ್ಲಿಯ ಸ್ಟಾಂಷಿಯಂ -೯೦ ಇನ್ನೂ ವಿನಾಶಕಾರಿ ಮಟ್ಟವನ್ನು ಮುಟ್ಟಿಲ್ಲವೆಂದು 
ವಾದಿಸುತ್ತಿದ್ದರೂ , ವಿನಾಶಕಾರಿ ಮಟ್ಟವೆಷ್ಟೆಂಬುದನ್ನು ನಿರ್ಧರಿಸಲು ಯಾರಿಗೂ 
ಇನ್ನೂ ಸಾಧ್ಯವಾಗಿಲ್ಲ. ಈ ವಾದವನ್ನೊಪ್ಪದ ವಿಜ್ಞಾನಿಗಳೂ ಎಲ್ಲ ರಾಷ್ಟ್ರ 
ಗಳಲ್ಲೂ ಅನೇಕರಿದ್ದಾರೆ. ಅಷ್ಟೇ ಅಲ್ಲದೆ ವಾತಾವರಣದಲ್ಲಿ ವಿನಾಶಕಾರಿ ಮಟ್ಟದ 
ಮಿತಿಯನ್ನು ಮೀರಿದಮೇಲೆ, ಆ ಮಿತಿಯನ್ನು ತಿಳಿದೇನು ಪ್ರಯೋಜನ ? ಇಷ್ಟೇ 
ಅಲ್ಲ , ಬಾಂಬುಗಳಿಂದ ಸ್ವಾಂಷಿಯ೦- ೯೦ ಮಾತ್ರವಲ್ಲದೆ ಇತರ ವಿಕಿರಣ ಕ್ರಿಯಾ 
ಶಕ್ತಿಯುಳ್ಳ ವಿನಾಶಕಾರಿ ವಸ್ತುಗಳೂ ನಮಗೆ ಶಾಪವಾಗಿ ದೊರೆಯುತ್ತಿವೆ. 


ಹೊಗೆಸೊಪ್ಪು ಮತ್ತು ಕ್ಯಾನ್ಸರ್ 
ಈಗ ಹಲವುಕಾಲದಿಂದ ಸಿಗರೇಟು-ಕ್ಯಾನ್ಸರ್‌ ಎಂಬ ಶಬ್ದ ಗಳನ್ನು ಒಟ್ಟಾಗಿ 
ಬಹುವಾಗಿ ಕೇಳುತ್ತಿದ್ದೇವೆ. ಸಿಗರೇಟಿನ ಸೇವನೆ ಅತ್ಯಧಿಕ ಪ್ರಮಾಣದಲ್ಲಿರುವ 
ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ೧೯೬೨ರಲ್ಲಿ ೪೯೦೦೦ ಜನರು ಶ್ವಾಸಕೋಶದ 
ಕ್ಯಾನ್ಸರಿನಿಂದ ಮೃತಪಟ್ಟರು ಮತ್ತು ಅವರಲ್ಲಿ ಕೇವಲ ಕೆಲವೇಮಂದಿ ಮಾತ್ರ 
ಸಿಗರೇಟು ಸೇವಿಸದವರಾಗಿದ್ದರು. ಕೇವಲ ಶ್ವಾಸಕೋಶದ ಕ್ಯಾನ್ಸರ್ ಮಾತ್ರ 
ವಲ್ಲದೆ, ಇತರ ಹಲವುಬಗೆಯ ಕ್ಯಾನ್ಸರುಗಳು ಮತ್ತು ಎಂಫಿಸೀಮಾ, ಕ್ಷಯ 


೧೩೭೪ 

ಪ್ರಬುದ್ಧ ಕರ್ಣಾಟಕ 
ಮೊದಲಾದ ಹಲವಾರು ಇತರ ಮಾರಕ ರೋಗಗಳಿಗೆ ಹೊಗೆಸೊಪ್ಪಿನ ಸೇವನೆ 
ಕಾರಣವಾಗಬಲ್ಲುದು. 

ಹೊಗೆಸೊಪ್ಪಿನ ಸೇವನೆಯಿಂದ ಕ್ಯಾನ್ಸರ್ ಹೇಗೆ ತಲೆದೋರಬಹುದೆಂಬುದಕ್ಕೆ 
ಮೂರು ವಿವರಣೆಗಳನ್ನು ಕೊಡಬಹುದು. 

೧. ಒಂದೇ ಪ್ರದೇಶಕ್ಕೆ ಪದೇ ಪದೇ ಶಾಖವನ್ನು ತಗುಲಿಸುತ್ತಿದ್ದಲ್ಲಿ ಅಲ್ಲಿನ 
ಚರ್ಮ ಸುಟ್ಟು ವ್ರಣವಾಗಿ ಅನಂತರ ಕಾಲಕ್ರಮೇಣಕ್ಯಾನ್ಸರಿಗೆ ಪರಿವರ್ತಿತವಾಗುತ್ತ 
ದೆಂಬುದು ಪ್ರಯೋಗಸಿದ್ದವಾದ ವಿಷಯ . ಸಿಗರೇಟು, ಚುಟ್ಟಾ , ಬೀಡಿ ಅಥವಾ 
ಚುಂಗಾಣಿಗಳಿಂದ ಹೊಗೆ ಬಾಯನ್ನು ಹೊಗುವಾಗ ಬಹು ಬಿಸಿಯಾಗಿರುತ್ತದೆ. ಈ 
ಶಾಖವಾದ ಹೊಗೆಯೇ ಬಾಯಲ್ಲಿ ಆರಂಭವಾಗುವ ಕ್ಯಾನ್ಸರಿಗೆ ಕಾರಣವಾಗ 
ಬಹುದು. ಹೊಗೆಸೊಪ್ಪನ್ನು ( ಮತ್ತು ಎಲೆ ಅಡಕೆಗಳನ್ನು ) ಸದಾ ಅಗಿಯುವವರ 
ಬಾಯಲ್ಲಿನ ಸೂಕ್ಷ್ಮ ಚರ್ಮಕ್ಕೆ ಘಾಸಿಯಾಗಿ ಮುಂದೆ ಅದೇ ಕ್ಯಾನ್ಸರಿಗೆ ಕಾರಣ 
ವಾಗಬಹುದು. ಹೊಗೆಸೊಪ್ಪಿನ ರಸ ಜಠರವನ್ನು ಸೇರುವುದಾದರೂ , ಅದರಿಂದ 
ಜಠರದ ಕ್ಯಾನ್ಸರ್‌ ಉತ್ಪತ್ತಿಯಾಗುವುದೆಂದು ಹೇಳಲು ಸಾಕಷ್ಟು ಆಧಾರವಿಲ್ಲ. 
* ಬಾಯೊಳಗಿನ ಚರ್ಮ ಸುಡುವುದರಿಂದಾಗಲೀ , ಅಗಿತದ ಮೂಲಕ ಉಜ್ಜು 
ಗಾಯಕ್ಕೆ ಗುರಿಯಾಗುವುದರಿಂದಾಗಲೀ , ಅಲ್ಲಿನ ಜೀವಾಣುಗಳು ನಷ್ಟವಾಗುತ್ತವೆ. 
ಬಾಯೊಳಗಿನ ಚರ್ಮ ಅನೇಕ ಕಡೆ ಬಹುಸೂಕ್ಷ್ಮವಾದುದಾದ್ದರಿಂದ ಜೀವಾಣು 
ಗಳ ನಷ್ಟ ಅಧಿಕಸಂಖ್ಯೆಯಲ್ಲೇ ಆಗುತ್ತದೆನ್ನಬಹುದು. ಹೀಗೆ ಆದ ನಷ್ಟವನ್ನು 
ತುಂಬಲು ಹೊಸ ಜೀವಾಣುಗಳ ಸೃಷ್ಟಿ ಆಗಬೇಕಾಗುತ್ತದೆ. ಪದೇ ಪದೇ ಅಧಿಕ 
ಸಂಖ್ಯೆಯಲ್ಲಿ ಆಗುತ್ತಿರುವ ನಷ್ಟವನ್ನು ತುಂಬಲು ಬಾಯೊಳಗಿನ ಇತರ ಜೀವಾಣು 
ಗಳು ತಮ್ಮ ಶಕ್ತಿ ಮೀರಿ ಕೆಲಸಮಾಡಬೇಕಾಗುತ್ತದೆ. ಅಲ್ಪ ಕಾಲದಲ್ಲಿ ಮತ್ತು 
ಪದೇ ಪದೇ ಅಧಿಕಸಂಖ್ಯೆಯ ಜೀವಾಣುಗಳ ಸೃಷ್ಟಿ ಆಗಬೇಕಾದಾಗ ಅಸಮರ್ಪಕ 
ಕಾರ್ಯ ಅನಿವಾರ್ಯವಾಗುತ್ತದೆ. ಈ ಅಸಮರ್ಪಕ ಕಾರ್ಯದ ಫಲವಾಗಿ ಸೃಷ್ಟಿ 
ಯಾದ ಅಕ್ರಮ ಜೀವಾಣುಗಳು ಕ್ಯಾನ್ಸರಿನ ಆರಂಭಕ್ಕೆ ಕಾರಣವಾಗಬಹುದು. 

೨. ಹೊಗೆಸೊಪ್ಪಿನ ಹೊಗೆಯಲ್ಲಿ ಕ್ಯಾನ್ಸರ್‌ ಉದ್ಭವಕಾರಿಯಾದ ಹಲವು 
ರಾಸಾಯನಿಕ ವಸ್ತುಗಳಿದ್ದು ಅವು ಶ್ವಾಸಕೋಶಗಳಲ್ಲಿ ನೆಲೆಗೊಂಡು ಅಲ್ಲಿ ಕ್ಯಾನ್ಸರಿಗೆ 
ಕಾರಣವಾಗಬಹುದು. ಅಷ್ಟು ಅಧಿಕಸಂಖ್ಯೆಯಲ್ಲಿ ಅಷ್ಟು ಬೇಗಕ್ಯಾನ್ಸರ್‌ ಉತ್ಪತ್ತಿ 
ಮಾಡಬಹುದಾದ ಯಾವ ವಸ್ತುವನ್ನೂ ( ಇವು ಅತ್ಯಲ್ಪ ಪ್ರಮಾಣದಲ್ಲಿರುವುದರಿಂದ) 
ಪ್ರಯೋಗಕ್ಕೆ ಬೇಕಾದ ಪ್ರಮಾಣದಲ್ಲಿ ಇನ್ನೂ ಬೇರ್ಪಡಿಸಿ ಪ್ರಯೋಗಿಸಲು ಸಾಧ್ಯ 
ನಾಗದೆ ಹೋಗಿದ್ದರೂ , ಘನೀಕರಿಸಿದ ಹೊಗೆಸೊಪ್ಪಿನ ಹೊಗೆಯನ್ನು ಚರ್ಮಕ್ಕೆ 
ಹಚ್ಚಿಸಿಕೊಂಡ ಇಲಿಗಳು ಕ್ಯಾನ್ಸರಿಗೆ ತುತ್ತಾಗಿರುವುದು ಪ್ರಯೋಗಗಳಿಂದ ತಿಳಿದು 
ಬಂದಿದೆ. ಹೀಗೆ ಘನೀಕರಿಸಿದ ಹೊಗೆ, ಹೊಗೆಯಿಂದ ಬೇರ್ಪಡಿಸಿದ ಯಾವುದೇ 
ಒಂದು ವಸ್ತುವಿಗಿಂತಲೂ ಹೆಚ್ಚು ತೀವ್ರವಾದುದು. ಆದ್ದರಿಂದ ಈ ಹೊಗೆಯಲ್ಲಿ 


೧೩೭೫ 


ಕ್ಯಾನ್ಸರ್‌ಕಾರಕ ರಾಸಾಯನಿಕ ವಸ್ತುಗಳ (carcinogens ) ತೀವ್ರತೆಯನ್ನು ಹೆಚ್ಚಿ 
ಸುವ ಇನ್ನೊಂದು ಬಗೆಯ ರಾಸಾಯನಿಕ ವಸ್ತುಗಳೂ (co- carcinogens) ಇವೆ 
ಯೆಂದು ನಂಬಲಾಗಿದೆ. ಮಾನವನನ್ನು ಬಿಟ್ಟು ಉಳಿದ ಯಾವ ಪ್ರಾಣಿಗೂ 
ಸಿಗರೇಟು ಹೊಗೆ ಅಷ್ಟು ಸಹ್ಯವಾದುದಲ್ಲವಾದ್ದರಿಂದ ಸಿಗರೇಟಿನ ಹೊಗೆಯ ಸೇವನೆ 
ಯಿಂದ ಶ್ವಾಸಕೋಶದ ಕ್ಯಾನ್ಸರಿನ ಉಗಮವಾಗುತ್ತದೆಂಬುದನ್ನು ಇನ್ನೂ ಪ್ರಯೋಗ 
ಗಳಿಂದ ತೋರಿಸಲು ಸಾಧ್ಯವಾಗಿಲ್ಲ. ಆದರೆ ಸಿಗರೇಟಿನ ಹೊಗೆ ಸೇವಿಸಿಯೂ 
ಬದುಕಿರುವ ತರಬೇತಿ ಪಡೆದ ಪ್ರತ್ಯೇಕ ತಳಿಯ ಇಲಿಗಳ ಪರೀಕ್ಷೆ ಈಗ ಇಂಗ್ಲೆಂಡಿ 
ನಲ್ಲಿ ನಡೆಯುತ್ತಿದೆ. ರೋಗಲಕ್ಷಣ ಶಾಸ್ತ್ರಜ್ಞರೊಬ್ಬರು ಅನೇಕ ರೋಗಿಗಳ ಶ್ವಾಸ 
ಕೋಶಗಳನ್ನು ಪರೀಕ್ಷಿಸಿ ಸಿಗರೇಟು ಸೇದುವವರ ಶ್ವಾಸಕೋಶಗಳಲ್ಲಿನ ವೈಪರೀತ್ಯ 
ಗಳನ್ನು ಗಮನಿಸಿದ್ದಾರೆ. ಮೊದಲನೆಯದಾಗಿ ಈ ರೋಗಿಗಳ ವಾಯುನಾಳಗಳ 
ಮೇಲ್ಮನಜೀವಾಣುಗಳ ರಚನೆ ವ್ಯತ್ಯಸ್ತವಾಗಿರುತ್ತದೆ. ಎರಡನೆಯದಾಗಿ ಈ 
ನಾಳಗಳ ಜೀವಾಣು ಪದರಗಳ ದಪ್ಪ ಹೆಚ್ಚಾಗಿರುತ್ತದೆ. ಮೂರನೆಯದಾಗಿ 
ಅಲ್ಲಲ್ಲೇ ಕ್ಯಾನ್ಸರಿನ ಕಹಳೆಯನ್ನೂ ದುತ್ತಿರುವ ಅಕ್ರಮ ಜೀವಾಣುಗಳ ಗುಂಪಿನ 
ಗಂಟುಗಳು ಕಂಡುಬರುತ್ತವೆ. ಈ ಅಕ್ರಮ ಜೀವಾಣುಗಳ ಗುಂಪಿನಗಾತ್ರ ಅವರು 
ಸೇದುತ್ತಿದ್ದ ಸಿಗರೇಟುಗಳ ಪ್ರಮಾಣಕ್ಕನುಗುಣವಾಗಿತ್ತು . ದಿನಕ್ಕೆ ಐದು ಸಿಗರೇಟು 
ಗಳನ್ನು ಸೇದುವವರ ಶ್ವಾಸಕೋಶಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಈ ಅಕ್ರಮ 
ಜೀವಾಣುಗಳಿದ್ದು ದು ಕಂಡುಬಂದಿತು. ಒಮ್ಮೊಮ್ಮೆ ಸಿಗರೇಟು ಸೇದುವವರ ಶ್ವಾಸ 
ಕೋಶಗಳಲ್ಲೂ ಅಲ್ಪ ಸಂಖ್ಯೆಯಲ್ಲಾದರೂ ಈ ಅಕ್ರಮ ಜೀವಾಣುಗಳಿದ್ದುದು 
ಗೋಚರವಾಯಿತು. ಮಿತಿಯಿಂದ ಸಿಗರೇಟು ಸೇದುವವರಿಗೆ ಹಾನಿ ತಟ್ಟದೆಂಬ 
ವಾದ ಸುಳ್ಳೆಂದು ಇದರಿಂದ ತಿಳಿಯುತ್ತದೆ. 

೩ . ಕೇವಲ ಹೊಗೆಯೇ ಶ್ವಾಸಕೋಶದ ಮೃದುವಾದ ಮಾಂಸಖಂಡಗಳ 
ಪದರಗಳಿಗೆ ಘಾಸಿಯನ್ನುಂಟುಮಾಡಿ ಕ್ಯಾನ್ಸರಿಗೆ ಕಾರಣವಾಗಬಹುದು. 

ಈವರೆಗೆ ಸಂಗ್ರಹವಾಗಿರುವ ಅಂಕಿ ಅಂಶಗಳಿಂದ ಹೊಗೆಸೊಪ್ಪಿನ ಯಾವುದೇ 
ಬಗೆಯ ಸೇವನೆಯಿಂದಾಗಲೀ ಒಂದಲ್ಲ ಒಂದುಬಗೆಯ ಕ್ಯಾನ್ಸರ್ ಬರುವ ಸಂಭವ 
ಹೆಚ್ಚಾಗುವುದು ಸತ್ಯವಾಗಿದ್ದರೂ , ಸಿಗರೇಟ್ ಸೇವನೆ ಉಳಿದೆಲ್ಲ ರೀತಿಯ ಸೇವನೆ 
ಗಳಿಗಿಂತಲೂ ಹೆಚ್ಚು ಹಾನಿಕರವೆಂದು ಕಂಡುಬಂದಿದೆ. ಈ ಅಂಶಕ್ಕೆ ಬಹು 
ಪ್ರಾಶಸ್ಯ ಕೊಟ್ಟು ಹಲವು ಹೊಗೆಸೊಪ್ಪಿನ ಉದ್ಯಮಿಗಳು ಕ್ಯಾನ್ಸರಿಗೆ ಮುಖ್ಯ 
ಕಾರಣ ಹೊಗೆಸೊಪ್ಪಿನ ಹೊಗೆಯಲ್ಲಿ ಸಿಗರೇಟು ಸುತ್ತಲು ಉಪಯೋಗಿಸುವ 
ಕಾಗದದ ಹೊಗೆಯೆಂದು ವಾದಿಸುತ್ತಿದ್ದಾರೆ. ಕಾಗದದ ಹೊಗೆಯ ಪರೀಕ್ಷೆಯಿಂದ 
ಈ ವಾದವನ್ನು ಸಮರ್ಥಿಸ ಲಾಗಲೀ , ಅಲ್ಲಗಳೆಯಲಾಗಲೀ ಇನ್ನೂ ಸಾಧ್ಯವಾಗಿಲ್ಲ. 

ಹಿಂದಿನ ಮೂವತ್ತು ವರ್ಷಗಳಿಂದ ನಡೆದಿರುವ ಅಂಕಿ- ಅಂಶ ಸಂಗ್ರಹಗಳಿಂದ 
- ಸಿಗರೇಟು ಸೇದುವಸ್ತ್ರೀಯರಿಗಿಂತಲೂ , ಪುರುಷರೇ ಹೆಚ್ಚು ಮಂದಿ ಶ್ವಾಸಕೋಶದ 


೧೩೭೬ 


ಪ್ರಬುದ್ಧ ಕರ್ಣಾಟಕ 
ಕ್ಯಾನ್ಸರಿಗೆ ಬಲಿಯಾಗಿರುವಂತೆ ಕಂಡುಬರುತ್ತದೆ. ಹೀಗೆಂದಕೂಡಲೇ ಕ್ಯಾನ್ಸರ್ 

ಪಕ್ಷಪಾತಿ ಎಂದೆನ್ನಲಾಗದು. ವಿಷಯವನ್ನು ಮತ್ತಷ್ಟು ಸೂಕ್ಷ್ಮವಾಗಿ 
ಪರಿಶೀಲಿಸಿದರೆ ಈ ವ್ಯತ್ಯಾಸಕ್ಕೆ ಕಾರಣವೇನೆಂದು ತಿಳಿಯಬಹುದು. ಸಿಗರೇಟು 
ಸೇದಲು ಆರಂಭಿಸಿದಕೂಡಲೇ ಕ್ಯಾನ್ಸರಿನ ಆರಂಭವಾಗುವುದಿಲ್ಲ . ಕ್ಯಾನ್ಸರ್ 
ತಲೆದೋರಲು ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗುತ್ತದೆ. ಹೆಚ್ಚು 
ಮಂದಿ ಸ್ತ್ರೀಯರು ಸಿಗರೇಟು ಸೇದಲು ಆರಂಭಿಸಿ ಸುಮಾರು ಇಪ್ಪತ್ತು ವರ್ಷ 
ಗಳಾಗಿವೆಯಷ್ಟೆ . ಇನ್ನು ಹತ್ತು ಹದಿನೈದು ವರ್ಷ ಕಾದುನೋಡಿದರೆ ಸಿಗರೇಟು 
ಭಕ್ತರಾದ ಸ್ತ್ರೀಯರ ಮೇಲೇನೂ ಕ್ಯಾನ್ಸರಿಗೆ ಹೆಚ್ಚಿನ ದಯೆಯಿಲ್ಲ ಎಂಬುದರ 
ಅರಿವಾಗುವುದು ಖಂಡಿತ. ಈಚಿನ ಅಂಕಿ ಅಂಶಗಳಾಗಲೇ ಸಿಗರೇಟು ಸೇವಿಸುವ 
ಸ್ತ್ರೀಯರಲ್ಲೂ ಶ್ವಾಸಕೋಶದ ಕ್ಯಾನ್ಸರಿನ ಘಟನೆಗಳು ಹೆಚ್ಚುತ್ತಿರುವುದನ್ನು ತೋರಿಸು 
ತಿವೆ. ಐವತ್ತು ವರ್ಷ ವಯಸ್ಸಿನ ಸ್ತ್ರೀಗಾಗಲೀ , ಪುರುಷನಿಗಾಗಲೀ , ಶ್ವಾಸ 
ಕೋಶದ ಕ್ಯಾನ್ಸರಿನ ಸಂಭವ ಇನ್ನೂರರಲ್ಲೊಂದು. ಆದರೆ ಅದೇ ವ್ಯಕ್ತಿ ಸಾಕಷ್ಟು 
ಸಿಗರೇಟು ಸೇವಿಸುತ್ತಿದ್ದಲ್ಲಿ ಈ ಸಂಭವ ಎಂಟರಲ್ಲೊಂದಾಗುತ್ತದೆ. ಇದನ್ನು 
ತಿಳಿದು ಸಿಗರೇಟು ಸೇದುವವರೆಲ್ಲಾ ನಿರಾಶರಾಗಬೇಕಾಗಿಲ್ಲ. ಸಿಗರೇಟು ಸೇದುವು 
ದನ್ನು ನಿಲ್ಲಿಸಿದರೆ ಕ್ಯಾನ್ಸರಿನ ಸಂಭವ ತಕ್ಕಷ್ಟು ಕಡಿಮೆಯಾಗುತ್ತದೆ. 

“ ಹೊಗೆಸೊಪ್ಪಿನ ಸೇವನೆ ಮತ್ತು ಆರೋಗ್ಯ ” ಎಂಬ ವರದಿಯಲ್ಲಿ ಅಮೆರಿಕದ 
ಸಂಯುಕ್ತ ಸಂಸ್ಥಾನಗಳ ಜನತಾ ಆರೋಗ್ಯ ಇಲಾಖೆಯಿಂದ ನಿಯಮಿತವಾದ 
ಆಯೋಗವೊಂದು ಮೇಲೆ ಹೇಳಿದ ವಿಷಯಗಳನ್ನೆಲ್ಲಾ ಪರಿಶೀಲಿಸಿದೆ ಮತ್ತು 
ಹೊಗೆಸೊಪ್ಪಿನ ಸೇವನೆಯಿಂದ ಬರಬಹುದಾದ ಎಂಫಿಸೀಮಾ, ಹೊಟ್ಟೆಯ 
ಹುಣ್ಣುಗಳು , ವಿಷಮ ಬ್ರಾಂಚೈಟಿಸ್ (ಶ್ವಾಸನಾಳಗಳ ಒಳಚರ್ಮದ ಊತ), 
ರಕ್ತನಾಳಗಳ ಗಡುಸು ಮೊದಲಾದ ಇತರ ರೋಗಗಳ ಕಡೆಗೂ ಗಮನಸೆಳೆದಿದೆ. 
ಹೊಗೆಸೊಪ್ಪಿನ ಉದ್ಯಮಗಳಮೇಲೆ ಈ ವರದಿ ಒತ್ತಾಯ ತಂದುದರ ಪರಿಣಾಮ 
ವಾಗಿ ಇಂದು ಅಲ್ಲಿ ಸಿಗರೇಟು ಪೆಟ್ಟಿಗೆಗಳ ಮೇಲೆ “ ಈ ಸಿಗರೇಟುಗಳ ಸೇವನೆ 
ಯಿಂದ ಸೇವಿಸುವವರ ಆರೋಗ್ಯಕ್ಕೆ ಹಾನಿಯುಂಟಾಗುವ ಸಂಭವವಿದೆ ” ಎಂಬ 
ಎಚ್ಚರಿಕೆಯ ಮಾತು ಮುದ್ರಿತವಾಗುವುದು ಆವಶ್ಯಕವಾಗಿದೆ. 

ಅಧಿಕಸಂಖ್ಯೆಯಲ್ಲಿ ಸಿಗರೇಟುಗಳನ್ನು ಸೇವಿಸುತ್ತಿದ್ದು ಶ್ವಾಸಕೋಶದ 
ಕ್ಯಾನ್ಸರಿಗೆ ತುತ್ತಾಗಿ, ಅನಂತರ ಸಿಗರೇಟು ಸೇವನೆಯನ್ನು ನಿಲ್ಲಿಸಿ ಕಡೆಗೆ ಶಸ್ತ್ರ 
ಚಿಕಿತ್ಸೆಯ ಸಹಾಯದಿಂದ ಕ್ಯಾನ್ಸರಿನಿಂದ ಮುಕ್ತರಾದ ಡಾ . ಲೂಯಿ ಫೀಸರ್ 
ಎಂಬ ವಿಜ್ಞಾನಿಯೊಬ್ಬರು ತಮ್ಮ ಲೇಖನವೊಂದರಲ್ಲಿ ಹೀಗೆಂದು ಬರೆದಿದ್ದಾರೆ 
“ ಆಗುವ ಹಾನಿ ಆಗಿಬಿಟ್ಟಿದೆ, ಇಷ್ಟು ದಿನ ಸಿಗರೇಟು ಸೇವಿಸಿದ ಮೇಲೆ ನಿಲ್ಲಿಸು 
ವುದರಿಂದ ಲಾಭವಿಲ್ಲವೆನ್ನು ವುದು ದೊಡ್ಡತಪ್ಪು . ನಾನು ನನ್ನ ಅರವತ್ತನೇ 
ಹುಟ್ಟು ಹಬ್ಬದ ನಂತರ ನಿಲ್ಲಿಸಿ ನನಗೆ ನಾನೇ ಪ್ರಾಣದಾನ ಮಾಡಿಕೊಂಡೆ. 


ಕ್ಯಾನ್ಸರ್ 

೧೩೬೭ 
ಎಂಫಿಸೀಮಾದಿಂದ ಹದಗೆಟ್ಟ ಹೃದಯವಿದ್ರೂ ಸಿಗರೇಟುಗಳನ್ನು ಅಧಿಕಸಂಖ್ಯೆ 
ಯಲ್ಲಿ ಸೇವಿಸುತ್ತಾ ಮರಣದೆಡೆಗೆ ಮುನ್ನುಗ್ಗುತ್ತಿದ್ದ ನಾನು ಸಿಗರೇಟು ಸೇವನೆ 
ಯನ್ನು ನಿಲ್ಲಿಸಿದ ಕೂಡಲೇ ನನ್ನ ಆರೋಗ್ಯ ಬಹುಮಟ್ಟಿಗೆ ಉತ್ತಮಗೊಂಡುದನ್ನು 
ಕಂಡೆ. ಅದರಿಂದ ನನಗೇ ಆಶ್ಚರ್ಯವಾಯಿತು. ಸಿಗರೇಟು ಸೇವನೆಯನ್ನು ನಿಲ್ಲಿ 
ಸಲು ಇಷ್ಟು ತಡಮಾಡಿದುದರಿಂದ ನಾನು ಪ್ರಮುಖ ಶಸ್ತ್ರ ಚಿಕಿತ್ಸೆಯೊಂದಕ್ಕೆ 
ಒಳಗಾಗಬೇಕಾಯಿತು. ಇನ್ನು ಹಲವುವರ್ಷಗಳ ಮೊದಲೇ ನಿಲ್ಲಿಸಿದ್ದಲ್ಲಿ ಇದನ್ನೂ 
ತಪ್ಪಿಸಿಕೊಳ್ಳಬಹುದಾಗಿತ್ತೋ ಏನೋ . 

“ ಸಿಗರೇಟಿನ ಅಭ್ಯಾಸಕ್ಕೆ ಸಿಕ್ಕಿ ಬೀಳದ ಯುವಕ ಯುವತಿಯರು ಅದೃಷ್ಟ 
ವಂತರು ಎಂದಮಾತ್ರಕ್ಕೆ ಸಿಗರೇಟು ಸೇದುವವರು ನಿರಾಶರಾಗಬೇಕಾಗಿಲ್ಲ. 
ಇಂದೂ ಸಹ ಅವರು ಸಿಗರೇಟನ್ನು ಬಿಟ್ಟು ಕ್ಯಾನ್ಸರಿನ ಸಂಭವವನ್ನು ಕಡಮೆ 
ಮಾಡಿಕೊಂಡು ಮರಣವನ್ನು ಮುಂದೂಡಬಹುದು , ಶಸ್ತ್ರಚಿಕಿತ್ಸೆ ಮತ್ತು ಇತರ 
ಪ್ರಮುಖ ಚಿಕಿತ್ಸೆಗಳಿಂದ ದೂರವಿರಲು ಪ್ರಯತ್ನಿ ಸಬಹುದು. ಅಲ್ಲದೆ, ಮರಣ 
ಸಮೀಪವಾದಾಗ ದೀರ್ಘಕಾಲ ನರಳುವ ಸಂಭವದಿಂದ ದೂರವಾಗಬಹುದು. 
ಇಷ್ಟನ್ನೂ ತಿಳಿದೂ ಸಿಗರೇಟು ಸೇವನೆಯನ್ನು ನಿಲ್ಲಿಸದವರು ಮತ್ತು ಆರಂಭಿಸು 
ವವರು ಬಹು ದುರದೃಷ್ಟವಂತರು.” 

ಹೊಗೆಸೊಪ್ಪಿನ ಸೇವನೆಯಿಂದ ಇಷ್ಟು ಹಾನಿಯಿದೆಯೆಂದು ತಿಳಿದೂ ನಮ್ಮ 
ಸರ್ಕಾರಗಳು ಇದನ್ನು ನಿಷೇಧಿಸಲು ಅಥವಾ ಪ್ರತಿಬಂಧಿಸಲು ಯಾವ ಕ್ರಮವನ್ನೂ 
ಕೈಗೊಳ್ಳದಿರುವುದು ಶೋಚನೀಯ. ಹೊಗೆಸೊಪ್ಪಿನ ಮೇಲಿನ ತೆರಿಗೆಯಿಂದ 
ಬರುವ ಆದಾಯದ ಮೇಲೆ ಮಾತ್ರ ಕಣ್ಣಿಟ್ಟಿರುವ ಸರ್ಕಾರಗಳು ಹೊಗೆಸೊಪ್ಪಿನ 
ನಿಷೇಧದಿಂದ ಉತ್ತಮವಾಗುವ ಜನತೆಯ ಆರೋಗ್ಯದಮೂಲಕ ತಮ್ಮ ರಾಷ್ಟ್ರಗಳಿ 
ಗಾಗುವ ಪರೋಕ್ಷ ಲಾಭವನ್ನು ಗಮನದಲ್ಲಿಟ್ಟಿಲ್ಲ . 

ಇಂದಿನ ತಾಂತ್ರಿಕ ಪ್ರಗತಿಯೇ ಕ್ಯಾನ್ಸರಿನ ಉಗಮಕ್ಕೆ ನೇರವಾದ ಕಾರಣ 
ವಲ್ಲದೇ ಹೋದರೂ ಹಲವು ಪರಿಸ್ಥಿತಿಗಳು ಕ್ಯಾನ್ಸರಿನ ಸಂಭವ ಹೆಚ್ಚಾಗಲು ಕಾರಣ 
ವಾಗಿವೆಯೆನ್ನಬಹುದು. ಇಂದಿನ ದೊಡ್ಡಪಟ್ಟಣ, ನಗರಗಳಲ್ಲಿನ ವಾತಾವರಣವು 
ಅನೇಕ ಬಗೆಯ ಹೊಗೆ(smoke), ಧೂಳು, ಧೂಮ( fumes) ಗಳಿಂದ ಕಲುಷಿತ 
ವಾಗಿದೆ. ನಮಗೆ ಅತಿ ಪರಿಚಿತವಾಗಿರುವ ತಾರೆಣ್ಣೆಯ ಧೂಮದಲ್ಲಿ ಕ್ಯಾನ್ಸರ್ 
ಪ್ರಚೋದಕವಾದ ಹಲವಾರು ರಾಸಾಯನಿಕ ವಸ್ತುಗಳಿವೆ. ಪೆಟ್ರೋಲ್ ಮತ್ತು 
ಡೀಸೆಲ್ ಎಣ್ಣೆಗಳನ್ನು ಪಯೋಗಿಸುವ ಕಾರು, ಬಸ್ಸು , ಲಾರಿಗಳ ಹೊಗೆಯಲ್ಲಿರುವ 
ಬೆಂಜ್‌ ಪೈರೀನ್ ಎಂಬ ವಸ್ತುವೂ , ರಚನೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಇನ್ನು 
ಹಲವು ರಾಸಾಯನಿಕ ಸಂಯುಕ್ತಗಳೂ , ಕ್ಯಾನ್ಸರ್‌ ಉತ್ಪತ್ತಿ ಮಾಡುವ ಸಾಮರ್ಥ್ಯ 
ವನ್ನುಳ್ಳವೆಂಬುದು ತಿಳಿದಿದೆ. ರೈಲ್ವೆ ಎಂಜಿನ್ ಗಳ ಹೊಗೆ ಸಹ ಅಷ್ಟೇ ಹಾನಿಕರ 
ವಾದುದು. ಗಿರಣಿಗಳ ಹೊಗೆಯಿಂದ ಕ್ಯಾನ್ಸರಿನ ಉತ್ಪತ್ತಿಯಾಗುವುದೆಂದು 


87 . 


೧೩೭೮ 

ಪ್ರಬುದ್ಧ ಕರ್ಣಾಟಕ 
ಪ್ರತ್ಯೇಕ ಸಂಶೋಧನೆಯಿಂದ ತಿಳಿದುಬರದಿದ್ದರೂ , ಅದರಿಂದ ವಾತಾವರಣ 
ಕಲುಷಿತವಾಗುತ್ತದೆಂದೂ , ಆರೋಗ್ಯಕ್ಕೆ ಹಾನಿಯುಂಟೆಂಬುದೂ ಸಿದ್ಧವಾದ 
ವಿಷಯ . ನಾಗರಿಕತೆಯ ಸೌಲಭ್ಯಗಳು ನಮಗೆ ಕೇವಲ ವರವಾಗಿ ಬಂದಿಲ್ಲ, 
ಶಾಪದೊಡಗೂಡಿದ ವರಗಳಾಗಿ ನಮಗೆ ದೊರೆತಿವೆ. 

ಹಲವು ಪ್ರದೇಶಗಳಲ್ಲಿ ಹಲವು ಬಗೆಯ ಕ್ಯಾನ್ಸರುಗಳು ಹೆಚ್ಚಿರುವುದು ಕಂಡು 
ಬಂದಿರುವಂತೆಯೇ ಮತ್ತೆ ಹಲವು ಪ್ರದೇಶಗಳಲ್ಲಿ ಹಲವು ಬಗೆಯ ಕ್ಯಾನ್ಸರುಗಳು 
ಅತ್ಯಲ್ಪ ಪ್ರಮಾಣದಲ್ಲಿರುವುದೂ ಕಂಡುಬಂದಿದೆ. ಈ ವಿಷಯದ ಪರಿಶೀಲನೆಯಿಂದ 
ಕ್ಯಾನ್ಸರಿನಿಂದ ತಪ್ಪಿಸಿಕೊಳ್ಳುವ ದಾರಿಯ ಅರಿವಾದರೂ ಆಗಬಹುದು. ಯೆಮೆನ್ನಿನ 
ಯೆಹೂದಿಗಳು ಹೊಗೆಸೊಪ್ಪನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಿದರೂ , ಅವರಲ್ಲಿ 
ಶ್ವಾಸಕೋಶದ ಕ್ಯಾನ್ಸರಿನ ಘಟನೆಗಳು ಕಡಮೆ . ಇದಕ್ಕೆ ಅವರು ಹೊಗೆಸೊಪ್ಪನ್ನು 
ಸೇವಿಸುವ ರೀತಿಯೇ ಕಾರಣವೆಂದೆನ್ನ ಬಹುದು. ಈ ಜನರು ಹುಕ್ಕಾ ಉಪಯೋಗಿಸಿ , 
ಹೊಗೆಸೊಪ್ಪಿನ ಹೊಗೆಯನ್ನು ನೀರಿನ ಮೂಲಕ ಬಂದ ನಂತರವೇ ಸೇವಿಸುತ್ತಾರೆ. 
ಹೊಗೆ ನೀರಿನಮೂಲಕ ಬರುವಾಗ ತನ್ನ ಶಾಖವನ್ನು ಕಳೆದುಕೊಂಡಿರುವುದ 
ರಿಂದಲೂ , ಬಹುಶಃ ನೀರಿನಲ್ಲಿ ಹಲವು ತೀವ್ರ ಕ್ಯಾನ್ಸರ್‌ ಪ್ರಚೋದನಕಾರಿಗಳನ್ನು 
ಕಳೆದುಕೊಂಡಿರುವುದರಿಂದಲೂ , ಹುಕ್ಕಾ ಸೇವನೆ ಸಿಗರೇಟು ಸೇವನೆಯಷ್ಟು 
ಹಾನಿಕರವಲ್ಲವೆಂದು ಭಾವಿಸಲಾಗಿದೆ. 

ಜಪಾನಿನ ಸ್ತ್ರೀಯರಲ್ಲಿ ಸ್ತನಗಳ ಕ್ಯಾನ್ಸರ್‌ ಇಲ್ಲವೇ ಇಲ್ಲವೆನ್ನಬಹುದು. 
ವೈಜ್ಞಾನಿಕ ವಿವರಣೆಯನ್ನು ಕೊಡಲಾಗದೇ ಹೋದರೂ , ಜಪಾನಿನಲ್ಲಿ ಸ್ವಲ್ಪ 
ಹೆಚ್ಚು ಕಡಮೆ ಎಲ್ಲ ಸ್ತ್ರೀಯರೂ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನೂ ಡಿಸುವುದೇ ಅವರ 
ಆರೋಗ್ಯಕ್ಕೆ ಕಾರಣವೆನ್ನಲಾಗಿದೆ. ಜನನಾಂಗದ ಕ್ಯಾನ್ಸರ್ ಸುನ್ನತ್ ವಿಧಿ 
ಯನ್ನು ಅನುಸರಿಸುವ ಮಹಮ್ಮದೀಯ ಮತ್ತು ಯೆಹೂದ್ಯ ಪುರುಷರಲ್ಲಿ ಇತರ 
ಜನಾಂಗಗಳ ಪುರುಷರಿಗಿಂತಲೂ ಕಡಮೆಯಿದೆ. ಹುಟ್ಟಿದ ಎಂಟನೇ ದಿನವೇ ಈ 
ವಿಧಿಗೊಳಗಾಗುವ ಯೆಹೂದ್ಯ ಪುರುಷರಲ್ಲಿ ತಡವಾಗಿ ಸುನ್ನತ್ ಮಾಡಿಸಿಕೊಳ್ಳುವ 
ಮಹಮ್ಮದೀಯ ಪುರುಷರಿಗಿಂತಲೂ ಈ ಬಗೆಯ ಕ್ಯಾನ್ಸರಿನ ಘಟನೆ ಹೆಚ್ಚು 
ಅಪೂರ್ವವಾಗಿದೆ. 

ವೈರಸ್‌ಗಳೆಂಬ ಸೂಕ್ಷ್ಮಜೀವಿಗಳು ಮಾನವನ ಹಲವಾರು ರೋಗಗಳಿಗೆ 
ಕಾರಣವಾಗಿರುವುದು ಎಲ್ಲರಿಗೂ ತಿಳಿದ ವಿಷಯ . ವೈರಸ್‌ಗಳು ಕ್ಯಾನ್ಸರ್‌ ರೋಗಕ್ಕೆ 
ಕಾರಣವಾಗಬಹುದೇ ಎಂಬ ಪ್ರಶ್ನೆಗೆ ಇನ್ನೂ ಖಚಿತವಾದ ಉತ್ತರ ದೊರೆತಿಲ್ಲ. 
ಪ್ರಾಣಿಗಳಲ್ಲಿ ಕ್ಯಾನ್ಸರ್‌ ಉತ್ಪತ್ತಿ ಮಾಡಬಲ್ಲ ಹಲವು ವೈರಸ್‌ಗಳನ್ನು ಬೇರ್ಪಡಿಸಿ 
ಪರೀಕ್ಷಿಸಿದ್ದರೂ , ಈ ವೈರಸ್‌ಗಳು ಮಾನವನಲ್ಲಿ ಕ್ಯಾನ್ಸರ್‌ ಉತ್ಪತ್ತಿ ಮಾಡಬಲ್ಲು 
ವೆಂದು ಇದುವರೆಗೂ ನಿಖರವಾಗಿ ತಿಳಿದಿಲ್ಲ. ಪ್ರಾಣಿಗಳಲ್ಲಿನ ಕ್ಯಾನ್ಸರುಗಳಿಗೂ , 
ಮನುಷ್ಯರ ಕ್ಯಾನ್ಸರುಗಳಿಗೂ ವ್ಯತ್ಯಾಸಗಳಿದ್ದಂತೆ ಕಂಡುಬರುವುದಿಲ್ಲ. ಆದ್ದರಿಂದ 


ಕ್ಯಾನ್ಸರ್ 

೧೩೭೯ 
ವೈರಸ್ ಗಳು ಮನುಷ್ಯರಲ್ಲಿ ಕ್ಯಾನ್ಸರಿನ ಉತ್ಪತ್ತಿ ಮಾಡಲು ಶಕ್ತವಲ್ಲವೆಂದು 
ಹೇಳಲು ಸಾಧ್ಯವಿಲ್ಲ. ಇತ್ತೀಚಿನ ಸಂಶೋಧನೆಗಳಿಂದ ಕ್ಯಾನ್ಸರ್‌ ಉತ್ಪತ್ತಿ 
ಮಾಡುವ ವೈರಸ್‌ಗಳನ್ನಷ್ಟೇ ಅಲ್ಲದೆ, ಕ್ಯಾನ್ಸರ್‌ ನಾಶಮಾಡಬಲ್ಲ ವೈರಸ್ 
ಗಳನ್ನೂ ಬೆಳಸಬಹುದೆಂದು ತಿಳಿದುಬಂದಿದೆ. ಆದರೆ ಈ ರೀತಿಯ ಸಂಶೋಧನೆ 
ಗಳು ಇನ್ನೂ ಆರಂಭಘಟ್ಟದಲ್ಲೇ ಇವೆ. 

ಕ್ಯಾನ್ಸರ್‌ ಆನುವಂಶೀಯವೇ ಎಂಬ ಪ್ರಶ್ನೆ ಅನೇಕರನ್ನು ಕಾಡುತ್ತಿದೆ. 
ಹಲವು ಸಂಸಾರಗಳ ಕಥೆಗಳು ಇದಕ್ಕೆ ಪುಷ್ಟಿ ಕೊಡುತ್ತವೆ. ವೈದ್ಯಕೀಯ ಪತ್ರಿಕೆ 
ಗಳಲ್ಲೂ ಇಂತಹ ಅಪೂರ್ವ ವರದಿಗಳಿವೆ. ಒಂದು ಸಂಸಾರಕ್ಕೆ ಸೇರಿದ 
ಇಪ್ಪತ್ತಾರು ಜನರಲ್ಲಿ ಹದಿನಾರು ಜನರು ಸ್ವನ, ಪಿತ್ತಕೋಶ ಅಥವಾ ಮೂತ್ರ 
ಕೋಶದ ಕ್ಯಾನ್ಸರ್‌ಗಳಿಗೆ ತುತ್ತಾದ ವಿಷಯ ವರದಿಯಾಗಿದೆ. ಮತ್ತೊಂದು 
ಮನೆಯಲ್ಲಿ ತಂದೆ, ತಾಯಿ ಮತ್ತು ಅವರ ಆರುಮಕ್ಕಳು ಹೊಟ್ಟೆಯ ಕ್ಯಾನ್ಸರಿಗೆ 
ಬಲಿಯಾದರು. ಇನ್ನೊಂದು ಕಡೆ ತಾಯಿ ಮತ್ತು ಅವಳ ಐದುಜನ ಹೆಣ್ಣು ಮಕ್ಕಳು, 
ಎಲ್ಲರೂ ಸ್ತನದ ಕ್ಯಾನ್ಸರಿಗೆ - ಅದರಲ್ಲೂ ಎಡಸ್ತನದ ಕ್ಯಾನ್ಸರಿಗೆ - ತುತ್ತಾದುದು 
ನಿಜ. ಆದರೆ ಇಂತಹ ವರದಿಗಳು ಅಲ್ಲೊಂದು , ಇಲ್ಲೊಂದು ಅಷ್ಟೆ . ಕ್ಯಾನ್ಸರ್ 
ಪಡೆದ ಅಧಿಕಸಂಖ್ಯೆಯ ಸಂಸಾರಗಳಲ್ಲಿ ಈ ಆನುವಂಶೀಯತೆ ಕಂಡುಬರದೆ, 
ಕೇವಲ ಕೆಲವೇ ಸಂಸಾರಗಳಲ್ಲಿ ಕಂಡುಬರುವುದರಿಂದ, ಎಲ್ಲ ಬಗೆಯ ಕ್ಯಾನ್ಸರ್ 
ಗಳೂ ಆನುವಂಶೀಯವೆಂದು ಹೇಳುವುದು ಸಲ್ಲದು. ಇಲಿಗಳ ಮೇಲಿನ ಪ್ರಯೋಗ 
ಗಳಿಂದ, ಸ್ತನಗಳ ಕ್ಯಾನ್ಸರ್‌ ತಾಯಿಯ ಹಾಲಿನ ಮೂಲಕ ಮಕ್ಕಳಿಗೆ ಬರಲು 
ಸಾಧ್ಯವೆಂದೂ , ಅಂತಹ ಪರಿಸ್ಥಿತಿಯಲ್ಲಿ ತಾಯಿಯು ತನ್ನ ಮಕ್ಕಳಿಗೆ ಹಾಲೂಡಿಸ 
ದಿದ್ದಲ್ಲಿ, ಮಗಳು ಸ್ತನಗಳ ಕಾನ್ಸರಿನಿಂದ ಪಾರಾಗಬಹುದೆಂದೂ ತಿಳಿದುಬಂದಿದೆ. 
ಮಕ್ಕಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಂಡುಬರುವ ರೆಟಿನೋ ಬ್ಲಾಸ್ತೋಮ ಎಂಬ 
ಕಣ್ಣಿನ ಕ್ಯಾನ್ಸರ್ ಅತಿ ಸಣ್ಣ ವಯಸ್ಸಿನ ಮಕ್ಕಳಲ್ಲ , ಎಷ್ಟೋ ಬಾರಿ ಗರ್ಭ 
ಕೋಶದಲ್ಲಿರುವ ಮಕ್ಕಳಲ್ಲೂ ಕಂಡುಬಂದಿರುವುದರಿಂದ ಈ ಬಗೆಯ ಕ್ಯಾನ್ಸರ್ 
ಆನುವಂಶೀಯವೆಂದೆನ್ನ ಬಹುದು. ಎಂದ ಮಾತ್ರಕ್ಕೆ , ತಂದೆತಾಯಿಯರಲ್ಲಿ ಈ 
ಬಗೆಯ ಕ್ಯಾನ್ಸರ್ ಇತ್ತೆಂದು ಹೇಳಲಾಗದು . ವಂಶಪರಂಪರೆಯಲ್ಲಿ ಹಿಂದಿನ 
ಹಿರಿಯರಲ್ಲಿದ್ದ ಕುಂದುಗಳೂ , ರೋಗಗಳೂ ಎಷ್ಟೋ ಪೀಳಿಗೆಗಳ ನಂತರ 
ತಲೆದೋರಬಹುದು. ಜೀವಾಣುಗಳ ಗುಂಪುಗಳ ಬೇರ್ಪಡಿಕೆ( metastasis ) ಯಿಂದ 
ಹರಡದ ಹಲವು ಹುಣ್ಣು ಗಳು ವಂಶಪಾರಂಪರ್ಯವಾಗಿ ಬರಬಹುದೆಂದು ತಿಳಿದು 
ಬಂದಿದೆ. ಪಾಲಿಸ್ಟ್ ಎಂಬ ದೊಡ್ಡ ಕರುಳಿನ ಹುಣ್ಣು ಮತ್ತು ನ್ಯೂರೋ ಫೈಬೊ 
ಮಾಟೋಸಿಸ್ ಎಂಬ ನರಗಳ ಹುಣ್ಣು ಈ ಜಾತಿಗೆ ಸೇರಿದವು. ಇವು ಆರಂಭ 
ದಲ್ಲಿ ಹರಡದ ಹುಣ್ಣು ಗಳಾದರೂ , ಇವುಗಳ ವಿಚಾರದಲ್ಲಿ ಎಚ್ಚರಿಕೆ ಆವಶ್ಯಕ. 
ಪಾಲಿ ಕಂಡುಬಂದ ಅರ್ಧದಷ್ಟು ಜನರಲ್ಲಿ ಹುಣ್ಣು ಕ್ಯಾನ್ಸರ್‌ ಆಗಿ ಪರಿವರ್ತಿತ 


೧೩೮೦ 

ಪ್ರಬುದ್ಧ ಕರ್ಣಾಟಕ 
ವಾಗಿರುವುದು ಕಂಡುಬಂದಿದೆ. ನ್ಯೂರೋ ಫೈಬೋಮ್ಯಾಟೋಸಿಸ್ ಘಟನೆ 
ಗಳಲ್ಲಿ ಆರಕ್ಕೊಂದು ಕ್ಯಾನ್ಸರಿಗೆ ಪರಿವರ್ತಿತವಾಗುವ ಸಂಭವವಿದೆ. ಕೈರೋ 
ಡರ್ಮ ಎಂಬ ಆನುವಂಶಿಕವಾದ ಚರ್ಮದರೋಗವೊಂದು ಹುಣ್ಣೆ ಅಲ್ಲದಿದ್ದರೂ , 
ಗುಣಪಡಿಸದೆ ಬಿಟ್ಟಲ್ಲಿ , ತಪ್ಪದೆ ಕ್ಯಾನ್ಸರ್ ಆಗಿ ಪರಿವರ್ತಿತವಾಗುವುದು ಕಂಡು 
ಬಂದಿದೆ. ಈ ರೋಗವನ್ನು ಚರ್ಮದ ಕ್ಯಾನ್ಸರಿನ ಒಂದು ಬಗೆಯ ಪೂರ್ವಸ್ಥಿತಿ 
ಎಂದೆನ್ನ ಬಹುದು. 


ಚಿಕಿತ್ಸಾ ಕ್ರಮ 
ಕ್ಯಾನ್ಸರಿನ ಚಿಕಿತ್ಸೆಯನ್ನು ಎರಡು ಬಗೆಗಳಾಗಿ ವಿಂಗಡಿಸಬಹುದು. ಮೊದಲ 
ನೆಯದಾಗಿ ವೈದ್ಯರು ರೋಗವನ್ನು ಪೂರ್ಣವಾಗಿ ಗುಣಪಡಿಸಲು ಯತ್ನಿಸುತ್ತಾರೆ. 
ಇದು ಗುಣಕಾರಿ ಚಿಕಿತ್ಸೆ (curative treatment ). ಅನೇಕ ಬಾರಿ ಇದು ಸಾಧ್ಯ 
ವಿಲ್ಲ. ಆ ಸಂದರ್ಭಗಳಲ್ಲಿ ಮರಣದ ದಿನವನ್ನು ಆದಷ್ಟು ಮುಂದೂಡಿ, ಬದುಕಿರು 
ವಷ್ಟು ಕಾಲ ನರಳದಿರುವಂತೆ ಮಾಡಲು ತಕ್ಕ ಚಿಕಿತ್ಸೆ ಮಾಡುತ್ತಾರೆ. ಈ ಎರಡನೆಯ 
ಬಗೆಯ ಚಿಕಿತ್ಸೆ ಉಪಶಮನ ಚಿಕಿತ್ಸೆ (palliative treatment ). 

ಕ್ಯಾನ್ಸರನ್ನು ಗುಣಪಡಿಸಲು ಈಗ ಇರುವುದು ಮೂರುದಾರಿಗಳು. ಮೊದಲ 
ನೆಯದು ಶಸ್ತ್ರ ಚಿಕಿತ್ಸೆ ; ಎರಡನೆಯದು ಕ್ಷ - ಕಿರಣಗಳಂತಹ ಶಕ್ತಿ ಕಿರಣಗಳ ಚಿಕಿತ್ಸೆ ; 
ಮೂರನೆಯದು ರಾಸಾಯನಿಕ ಚಿಕಿತ್ಸೆ , 

- ಶಸ್ತ್ರ ಚಿಕಿತ್ಸೆಯ ಉದ್ದೇಶ ರೋಗಪೀಡಿತ ಭಾಗವನ್ನು ಪೂರ್ಣವಾಗಿ ತೆಗೆದು 
ಹಾಕುವುದು. ಇದರ ದಾರಿಯಲ್ಲಿರುವ ಕಂಟಕವೆಂದರೆ, ಕ್ಯಾನ್ಸರ್‌ ಎಷ್ಟು 
ಪ್ರದೇಶವನ್ನು ಆಕ್ರಮಿಸಿದೆಯೆಂದು ನಿಖರವಾಗಿ ತಿಳಿಯುವುದು ಕಷ್ಟವಾಗಿರುವುದು. 
ಎಷ್ಟೋಬಾರಿ ಗೋಚರವಾಗದಂತೆ ಅಕ್ರಮಜೀವಾಣುಗಳ ಶ್ರೇಣಿ ನೆರೆಹೊರೆಯ 
ಮಾಂಸಖಂಡಗಳ ಸೂಕ್ಷ್ಮಪದರಗಳಿಗೆ ಹಬ್ಬಿದ್ದು , ಅವುಗಳನ್ನು ಕಂಡುಹಿಡಿಯುವುದು 
ಬಹು ಕಷ್ಟವಾಗುತ್ತದೆ. ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದ ಪ್ರತಿಭಾಗದ ಸೂಕ್ಷ್ಮಪರೀಕ್ಷೆ 
ಯಿಂದ ಮಾತ್ರವೇ ಅಕ್ರಮಜೀವಾಣುಶ್ರೇಣಿಗಳು ಎಲ್ಲಿಯವರೆಗೆ ಹಬ್ಬಿವೆಯೆಂಬುದು 
ತಿಳಿಯುವುದು ಸಾಧ್ಯ . ಪರೀಕ್ಷಕನ ಸೂಕ್ಷ್ಮದೃಷ್ಟಿಗೆ ಸಿಲುಕದೆ ಅಕ್ರಮಜೀವಾಣು 
ಗಳೇನಾದರೂ ಉಳಿದಿದ್ದಲ್ಲಿ, ಶಸ್ತ್ರ ಚಿಕಿತ್ಸೆಯನಂತರ ಪುನಃ ಕ್ಯಾನ್ಸರ್‌ ಮೊದಲಿನಂತೆ 
ಬೆಳೆಯಬಹುದು. ಮುಖ್ಯ ಹುಣ್ಣಿನಿಂದ ಬೇರಾಗಿ ಹಲವು ಅಕ್ರಮಜೀವಾಣುಗಳು 
ಬೇರೆಡೆಗಳಲ್ಲಿ ನೆಲೆಗೊಂಡಿದ್ದರಂತೂ ಮುಖ್ಯ ಹುಣ್ಣನ್ನು ಪೂರ್ಣವಾಗಿ ತೆಗೆದಿದ್ದರೂ 
ರೋಗಿ ಕ್ಯಾನ್ಸರಿನಿಂದ ಪಾರಾಗುವಂತಿಲ್ಲ. ಈ ಸ್ಥಿತಿಯ ಅರಿವು ಮೊದಲೇ ಆಗಿದ್ದರೆ 
ವೈದ್ಯರು ನಿರರ್ಥಕ ಶಸ್ತ್ರ ಚಿಕಿತ್ಸೆ ಮಾಡಲೂ ನಿರಾಕರಿಸುತ್ತಾರೆ. 

- ಸಾಮಾನ್ಯವಾಗಿ ಶಸ್ತ್ರ ಚಿಕಿತ್ಸಕರು ಹುಣ್ಣಿನ ಸುತ್ತಲೂ ಇರುವ ಅಂಗಕಟ್ಟು 
ಗಳನ್ನು ಎಷ್ಟು ಸಾಧ್ಯವೋ ಅಷ್ಟನ್ನೂ ತೆಗೆಯುತ್ತಾರೆ. ಎಷ್ಟೋ ಬಾರಿ, ಅನುಮಾನ 


೧೩೮೧ 
ಕ್ಯಾನ್ಸರ್ 
ಬಂದಲ್ಲಿ ಅಕ್ರಮಜೀವಾಣುಗಳು ನೆಲೆಗೊಳ್ಳಬಹುದಾದ ಹತ್ತಿರದ ಪ್ರದೇಶಗಳನ್ನು 
ಪರೀಕ್ಷೆಮಾಡಿ ಅಲ್ಲಿನ ಅಂಗ ಕಟ್ಟುಗಳನ್ನೂ ತೆಗೆಯುತ್ತಾರೆ. ಅನೇಕಬಾರಿ ಕಾಲು , 
ಕೈಗಳಲ್ಲಿ ಕ್ಯಾನ್ಸರ್‌ ತಲೆದೋರಿದಾಗ ಆ ಅವಯವವನ್ನು ಪೂರ್ಣವಾಗಿ ಕತ್ತರಿಸಿ 
ತೆಗೆದುಹಾಕುವುದೇ ಕ್ಷೇಮವಾದ ಮಾರ್ಗ. 

ಕ್ಷ - ಕಿರಣ , ಗ್ಯಾಮಕಿರಣಗಳೇ ಮೊದಲಾದ ಶಕ್ತಿ ಕಿರಣಗಳು ಆರೋಗ್ಯ 
ದಿಂದಿರುವ ಅಂಗಕಟ್ಟುಗಳಿಗಿಂತಲೂ ಕ್ಯಾನ್ಸರಿನಿಂದ ಪೀಡಿತವಾದ ಅಂಗಕಟ್ಟು 
ಗಳಿಗೆ ಹೆಚ್ಚು ಹಾನಿಯನ್ನುಂಟುಮಾಡುತ್ತವೆ. ಶಕ್ತಿ ಕಿರಣಗಳ ಈ ಸ್ವಭಾವ 
ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿಯಾಗಿದೆ. 

ವಿಭಜನೆಯ ಸಮಯದಲ್ಲಿ ಜೀವಾಣುಗಳ ಮೇಲೆ ಈ ಕಿರಣಗಳ ಪ್ರಭಾವ 
ಹೆಚ್ಚು . ಕ್ಯಾನ್ಸರಿನ ಅಕ್ರಮ ಜೀವಾಣುಗಳು ಪರಿಪೂರ್ಣ ಅಂಗಾಂಗಗಳ ಜೀವಾಣು 
ಗಳಿಗಿಂತಲೂ ಹೆಚ್ಚಾಗಿ ವಿಭಜನೆಗೊಳ್ಳುತ್ತಿರುವುದರಿಂದ ಕಿರಣಗಳ ಪ್ರಭಾವ ಅವುಗಳ 
ಮೇಲೆ ಹೆಚ್ಚು . ಗುರಿಯಾದ ಅಲ್ಪ ಕಾಲದಲ್ಲೇ ಜೀವಾಣುಗಳ ಮೇಲೆ ಕಿರಣ 
ಗಳಿಂದಾದ ಪ್ರಭಾವವನ್ನು ಕಾಣಬಹುದು. ವಿಭಜನೆಯ ಕಾರ್ಯ ಹಠಾತ್ತಾಗಿ 
ನಿಲ್ಲುತ್ತದೆ. ಸ್ವಲ್ಪ ಕಾಲದನಂತರ ಪುನಃ ಆರಂಭವಾದರೂ ಅವುಗಳ ಕಾರ್ಯಕ್ರಮ 
ಪೂರ್ಣವಾಗಿ ನಿಯಮರಹಿತವಾಗಿರುತ್ತದೆ. ಒಂದೆರಡು ವಾರಗಳಲ್ಲಿ ವಿಭಜನೆ 
ಪೂರ್ಣವಾಗಿ ನಿಂತು ಜೀವಾಣುಗಳ ಗಾತ್ರ ಅತಿಯಾಗಿ ಕಡೆಗೆ ಅವು ಒಡೆದು 
ನಿರ್ನಾಮವಾಗುತ್ತವೆ . ಜೀವಾಣುಗಳು ಒಡೆದಕೂಡಲೇ ಶೇಷಭಾಗಗಳನ್ನು 
ಮಾಕೋಫೇಜು ( macrophage) ಗಳೆಂಬ ವಿಶಿಷ್ಟ ರೀತಿಯ ಜೀವಾಣುಗಳು 
ಕಬಳಿಸುತ್ತವೆ. 

ಶಕ್ತಿ ಕಿರಣಗಳಿಗೆ ಆಕರವಾಗಿ ಸಾಮಾನ್ಯವಾಗಿ ವಿಕಿರಣಕ್ರಿಯಾಶಕ್ತಿಯನ್ನುಳ್ಳ 
ರೇಡಿಯಂ ಮತ್ತು ಕೊಬಾಲ್ ಗಳಂತಹ ಮೂಲವಸ್ತುಗಳನ್ನು ಉಪಯೋಗಿ 
ಸುತ್ತಾರೆ. ಈಗೀಗ ಹಲವು ಕಡೆ ಸೈಕ್ಲೋಟ್ರಾನ್ಗಳಿಂದ ಬರುವ ನ್ಯೂಟ್ರಾನ್ 
ಮತ್ತಿತರ ಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನೇರವಾಗಿ ಉಪಯೋಗಿಸು 
ತಿದ್ದಾರೆ. 

ಎಲ್ಲ ಬಗೆಯ ಕ್ಯಾನ್ಸರುಗಳನ್ನೂ ಕಿರಣ ಚಿಕಿತ್ಸೆಯಿಂದ ಗುಣಪಡಿಸಲು 
ಸಾಧ್ಯವಿಲ್ಲ. ಏಕೆಂದರೆ ಅನೇಕ ಬಾರಿ ಈ ಕಿರಣಗಳು ಕ್ಯಾನ್ಸರ್ ಜೀವಾಣುಗಳನ್ನು 
ನಾಶಮಾಡುವುದು ಮಾತ್ರವಲ್ಲದೆ, ನೆರೆಹೊರೆಯ ಜೀವಾಣುಗಳಿಗೂ ಶಾಶ್ವತ ಹಾನಿ 
ಯನ್ನುಂಟುಮಾಡುತ್ತವೆ. ಈ ರೀತಿಯ ಮಿತಿಯೊಂದಿರುವುದರಿಂದ ಶಕ್ತಿ ಕಿರಣ 
ಗಳನ್ನು ಬಯಸಿದಂತೆ ಉಪಯೋಗಿಸಲು ಸಾಧ್ಯವಿಲ್ಲ . 

ಹಲವು ಬಾರಿ ದೇಹದ ಹೊರಭಾಗದಿಂದ ಕಿರಣಗಳನ್ನು ಪ್ರಯೋಗಿಸುವ 
ಬದಲು , ಕಿರಣಗಳನ್ನು ಸೂಸುವ ಮೂಲವಸ್ತುಗಳು ಕ್ಯಾನ್ಸರ್‌ ಇರುವ ಭಾಗ 
ವನ್ನು ಸೇರುವಂತೆ ಮಾಡಬಹುದು. ನಾವು ಸೇವಿಸುವ ಅಯೊಡಿನ್ ಎಲ್ಲವೂ 


೧೩೮೨ 

ಪ್ರಬುದ್ಧ ಕರ್ಣಾಟಕ 
ಗಂಟಲಿನಲ್ಲಿ ಥೈರಾಯ್ಡ್ ಗ್ರಂಥಿಗಳನ್ನೇ ಸೇರುವುದರಿಂದ, ಥೈರಾಯ್ಡ್ ನಲ್ಲಿ 
ಕ್ಯಾನ್ಸರ್‌ ಇರುವ ರೋಗಿಯು ವಿಕಿರಣಕ್ರಿಯಾಶಕ್ತಿಯುಳ್ಳ ಅಯೊಡಿನ್ ಅನ್ನು 
ಸೇವಿಸಿದಾಗ ಅದು ಥೈರಾಯ್ಡ್ ಗ್ರಂಥಿಗಳನ್ನು ಸೇರಿ ಅಲ್ಲಿನ ಕ್ಯಾನ್ಸರ್ ಜೀವಾಣು 
ಗಳ ಮೇಲೆ ತನ್ನ ಧಾಳಿಯನ್ನು ಮಾಡುತ್ತದೆ. ಬೇಗ ವಿಭಜನೆಯಾಗುತ್ತಿರುವ 
ಜೀವಾಣುಗಳಿಗೆ ರಂಜಕದ ಅಗತ್ಯ ಬಹು ಹೆಚ್ಚು . ಆದ್ದರಿಂದ ವಿಕಿರಣಕ್ರಿಯಾ 
ಶಕ್ತಿಯ ರಂಜಕವನ್ನೂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸಬಹುದಾದರೂ , 
ದೇಹದ ವಿವಿಧ ಭಾಗಗಳಿಗೆ ರಂಜಕ ಬೇಕಾಗಿರುವುದರಿಂದ ಕ್ಯಾನ್ಸರ್ ಇರುವ 
ಎಡೆಗೆ ಮಾತ್ರ ರಂಜಕವನ್ನು ಕೇಂದ್ರೀಕರಿಸುವುದು ಕಷ್ಟ , ಆದ್ದರಿಂದ ಈ ಬಗೆಯ 
ರಂಜಕದ ಚಿಕಿತ್ಸೆಯನ್ನು ಬಹು ಬಿಗಿಹಿಡಿದು ಜಾಗರೂಕತೆಯಿಂದ ಮಾಡಬೇಕಾಗಿದೆ. 

ಚಿನ್ನ , ಕ್ರೋಮಿಯಂ, ಯಿಟ್ರಿಯಂ ಮೊದಲಾದ ಹಲವು ಲೋಹಗಳು 
ದೇಹದ ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗವಹಿಸುವುದಿಲ್ಲವಾದ್ದರಿಂದ, ಇವುಗಳನ್ನು 
ಸೂಜಿಯ ಮೂಲಕ ಕ್ಯಾನ್ಸರ್ ಇರುವ ಎಡೆಯಲ್ಲಿಟ್ಟರೆ, ಅವು ದೇಹದ ಇತರ 
ಭಾಗಗಳಿಗೆ ಹೋಗದೆ, ಇರುವ ಎಡೆಯಲ್ಲೇ ಕಿರಣಗಳನ್ನು ಹೊರಚೆಲ್ಲಿ ಅಲ್ಲಿನ 
ಕ್ಯಾನ್ಸರ್ ಜೀವಾಣುಗಳ ನಾಶಕ್ಕೆ ಕಾರಣವಾಗುತ್ತವೆ. ಈ ರೀತಿಯ ಚಿಕಿತ್ಸೆ 
ಯನ್ನೂ ಹಲವು ಕಡೆ ಉಪಯೋಗಿಸಲಾಗುತ್ತಿದೆ. .. 
- ಸ್ತ್ರೀಯರಲ್ಲಿ ಸ್ತನಗಳ ಕ್ಯಾನ್ಸರ್ ಮತ್ತು ಪುರುಷರಲ್ಲಿ ಶುಕ್ಲಾಂಡದ 
( Prostate ) ಕ್ಯಾನ್ಸರ್‌ಗಳಿಗೂ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳೆಂಬ 
ರಾಸಾಯನಿಕ ವಸ್ತುಗಳಿಗೂ ನೇರವಾದ ಸಂಬಂಧವಿದೆ. ಈ ಎರಡು ಬಗೆಯ 
ಕ್ಯಾನ್ಸರ್‌ಗಳೂ ದೇಹದ ಇತರ ಭಾಗಗಳಿಗೆ ಬಹುಬೇಗ ಹರಡಬಲ್ಲವಾದುದರಿಂದ 
ಅನೇಕ ಬಾರಿ ಕಿರಣ ಚಿಕಿತ್ಸೆಯಿಂದಾಗಲೀ , ಶಸ್ತ್ರ ಚಿಕಿತ್ಸೆಯಿಂದಾಗಲೀ ಅಷ್ಟು 
ಪ್ರಯೋಜನವಿಲ್ಲ. ಮುಖ್ಯವಾದ ಈ ಎರಡು ಚಿಕಿತ್ಸೆಗಳಿಂದಲೂ ಲಾಭವಿಲ್ಲದ ಈ 
ಸಂದರ್ಭಗಳಲ್ಲಿ ಹಾರ್ಮೋನು ಚಿಕಿತ್ಸೆಯಿಂದ ಸ್ವಲ್ಪವಾದರೂ ಲಾಭವುಂಟು. 

ಇನ್ನೂ ಹೆಚ್ಚು ವಯಸ್ಸಾಗದ ಯುವತಿಯರಲ್ಲಿ , ಸ್ತನಗಳ ಕ್ಯಾನ್ಸರ್‌ ಶಸ್ತ್ರ 
ಚಿಕಿತ್ಸೆ ಮತ್ತು ಕಿರಣಚಿಕಿತ್ಸೆಗಳಿಗೆ ಮಣಿಯದೆ ಹೋದಾಗ, ಸ್ತ್ರೀ ಹಾರ್ಮೋನುಗಳ 
ಸೃಷ್ಟಿಯ ಸ್ಥಾನವಾದ ಅಂಡಾಶಯ ( Ovary ) ವನ್ನು ತೆಗೆದು ಹಾಕುವುದರಿಂದ 
ಲಾಭವುಂಟು. ಅಂಡಾಶಯವನ್ನು ಶಸ್ತ್ರ ಚಿಕಿತ್ಸೆಯಿಂದ ಪೂರ್ಣವಾಗಿ ತೆಗೆದು 
ಹಾಕಬಹುದು, ಅಥವಾ ಹಾರ್ಮೋನುಗಳನ್ನು ತ್ಪಾದಿಸುವ ಜೀವಾಣುಗಳನ್ನು 
ಕ್ಷ - ಕಿರಣಗಳಿಂದ ನಾಶಮಾಡಬಹುದು, ಇಲ್ಲವೇ ಉತ್ಪಾದನೆಯಾದ ಹಾರ್ಮೊನು 
ಗಳನ್ನು ನಿಗ್ರಹಿಸಲು ಟೆಸ್ಟಾಸ್ಟೆರೋನ್ ಎಂಬ ಪುರುಷ ಹಾರ್ಮೊನನ್ನು ಸೇವಿಸಲು 
ಕೊಡಬಹುದು. ಈ ಚಿಕಿತ್ಸೆಯಿಂದ ಮೂವರಲ್ಲಿಬ್ಬರಿಗೆ ನೋವು, ನರಳಿಕೆಗಳು 
ಕಡಿಮೆಯಾಗುತ್ತವೆ. ಮೂವರಲ್ಲೊಬ್ಬರಲ್ಲಿ ಹುಣ್ಣಿನ ಗಾತ್ರ ಕಡಮೆಯಾಗುತ್ತದೆ, 
ಹಲವು ವೇಳೆ ಪೂರ್ಣವಾಗಿ ಮಾಯವೂ ಆಗುತ್ತದೆ. ಇಳಿವಯಸ್ಸಿನ ಸ್ತ್ರೀಯರಿಗೆ 
ಈ ಚಿಕಿತ್ಸೆಯಿಂದ ಲಾಭವಾಗುವ ಸಂಭವ ಬಹು ಕಡಿಮೆ , 


ಕ್ಯಾರಣಗಳಿಂದ 
ಟೆಸ್ಟಾಸ್ಟಿರೋ 


ಮೂವರ 
ಗಾತ್ರ ಕಡು ಶ್ರೀ 


ಕ್ಯಾನ್ಸರ್ 

೧೩೮೩ 
ಪುರುಷರ ಶುಕ್ಲಾಂಡದ ಕ್ಯಾನ್ಸರಿನ ಚಿಕಿತ್ಸೆ ಸ್ತ್ರೀಯರ ಸ್ತನಗಳ ಕ್ಯಾನ್ಸರಿನ 
ಚಿಕಿತ್ಸೆಗಿಂತಲೂ ಜಯಪ್ರದವಾಗಿದೆ. ಹಾರ್ಮೋನುಗಳನ್ನೊದಗಿಸುವ ವೃಷಣ 
ಗಳನ್ನು ತೆಗೆಯುವುದರಿಂದಾಗಲೀ , ಸ್ತ್ರೀ ಹಾರ್ಮೋನುಗಳನ್ನು ದೇಹಕ್ಕೆ ಕೊಡು 
ವುದರಿಂದಾಗಲೀ , ರೋಗಿಯ ನೋವನ್ನು ಕಡಿಮೆಮಾಡಿ ಆಯುಃಪರಿಮಿತಿಯನ್ನು 
ಹೆಚ್ಚಿಸಬಹುದು. ಇಂದು ಶುಕ್ಲಾಂಡದ ಕ್ಯಾನ್ಸರಿಗೆ ಗುರಿಯಾಗಿ ಜೀವದ ಆಸೆ 
ಯನ್ನು ಬಿಟ್ಟಿದ್ದ ಅನೇಕರೋಗಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಎಂದಿನಂತೆ 
ಮಾಡುತ್ತಾ ಹಲವಾರು ವರ್ಷಗಳು ಜೀವಿಸಿದ್ದಾರೆ. ಹೀಗೆಂದ ಮಾತ್ರಕ್ಕೆ ಅವರ 
ಕ್ಯಾನ್ಸರ್ ಮಾಯವಾಗಿದೆ ಎಂದಲ್ಲ, ಮಾಯವಾಗದಿದ್ದರೂ ನಿದ್ರೆ ಮಾಡುತ್ತಿದೆ. 

ಇದುವರೆಗೆ ತಿಳಿಸಿದ ಹಾರ್ಮೋನು ಚಿಕಿತ್ಸೆಯಿಂದ ಜಯ ದೊರೆಯದಿದ್ದಲ್ಲಿ, 
ಲೈಂಗಿಕ ಹಾರ್ಮೋನುಗಳನ್ನು ಸಣ್ಣ ಪ್ರಮಾಣದಲ್ಲಿಯಾದರೂ ಉತ್ಪಾದಿಸು 
ತಿರುವ ಅಡ್ರಿನಲ್ ಗ್ರಂಥಿ ಮತ್ತು ಮಿದುಳಿನ ತಳಭಾಗದಲ್ಲಿರುವ ಹೈಪೋಫಿಸಿಸ್ 
ಗ್ರಂಥಿಗಳನ್ನು ಶಸ್ತ್ರ ಚಿಕಿತ್ಸೆ ಮಾಡಿ ತೆಗೆದ ನಂತರ ರೋಗಿಯ ಸ್ಥಿತಿ ಉತ್ತಮ 
ಗೊಳ್ಳುವ ಸಂಭವವಿದೆ. ಹಾರ್ಮೋನು ಚಿಕಿತ್ಸೆಯಿಂದ ಸಾಮಾನ್ಯವಾಗಿ ಕ್ಯಾನ್ಸರಿನ 
ಸಂಪೂರ್ಣನಾಶ ಆಗಿಲ್ಲದಿರುವುದರಿಂದ ಎಂದಾದರೊಮ್ಮೆ ನಿದ್ರಿಸುತ್ತಿರುವ ಕ್ಯಾನ್ಸರ್ 
ಜೀವಾಣುಗಳು ಎಚ್ಚತ್ತು ತಮ್ಮ ವಿನಾಶಕಾರ್ಯವನ್ನು ಮುಂದುವರಿಸುವ ಸಂಭವ 
ವಿದ್ದೇ ಇದೆ. ಆದ್ದರಿಂದ ಈ ಬಗೆಯ ಚಿಕಿತ್ಸೆಯನ್ನು ಗುಣಕಾರಿ ಚಿಕಿತ್ಸೆಗಳ 
ಗುಂಪಿಗೆ ಸೇರಿಸಲಾಗದು ; ಇದು ಉಪಶಮನ ಚಿಕಿತ್ಸೆ , 

ಕ್ಯಾನ್ಸರನ್ನು ರಾಸಾಯನಿಕ ವಸ್ತುಗಳ ನೆರವಿನಿಂದ ನಾಶಮಾಡಬಹುದೆಂಬ 
ಆಶಾಕಿರಣ ಇಂದಿನ ಅನೇಕ ಸಾವಯವ ಮತ್ತು ಜೀವರಸಾಯನ ಶಾಸ್ತ್ರಜ್ಞರ 
ಮುಂದಿದೆ. ಔಷಧವಾಗಬಲ್ಲ ರಾಸಾಯನಿಕ ಸಂಯುಕ್ತವು ರೋಗಪೀಡಿತವಲ್ಲದ 
ಜೀವಾಣುಗಳಿಗೆ ಹಾನಿಮಾಡದೆ, ಕ್ಯಾನ್ಸರ್ ಜೀವಾಣುಗಳನ್ನು ನಾಶಮಾಡಬಲ್ಲ. 
ಸಾಮರ್ಥ್ಯವನ್ನು ಪಡೆದಿರಬೇಕು. ಇದನ್ನು ರಾಸಾಯನಿಕ ವಸ್ತುಗಳು ಹೇಗೆ 
ಸಾಧಿಸಬಲ್ಲವೆಂಬ ವಿವರಣೆಯನ್ನು ಕೊಡಲು ನಮಗೆ ಈಗ ಸಾಧ್ಯವಿಲ್ಲದೆ 
ಹೋದರೂ , ತಕ್ಕ ಔಷಧವನ್ನು ಕಂಡುಹಿಡಿಯಬಹುದೆಂಬ ಭರವಸೆಯಿಂದ 
ಸುಮಾರು ಮೂವತ್ತು ವರ್ಷಗಳಿಂದ ಪ್ರತಿವರ್ಷವೂ ಅನೇಕ ಬಗೆಯ ಸಾವಿರಾರು 
ರಾಸಾಯನಿಕ ಸಂಯುಕ್ತಗಳನ್ನು ಕ್ಯಾನ್ಸರ್‌ ಪಡೆದ ಪ್ರಾಣಿಗಳಮೇಲೆ ಪ್ರಯೋಗಿಸಿ 
ಪರಿಶೀಲಿಸಲಾಗುತ್ತಿದೆ. ಈವರೆಗೆ ಪರೀಕ್ಷಿಸಲಾದ ಸಂಯುಕ್ತಗಳ ಸಂಖ್ಯೆ ಒಂದು 
ಲಕ್ಷವನ್ನು ಮೀರಿದೆ. ಹಲವಾರು ರಾಸಾಯನಿಕ ವಸ್ತುಗಳು ಹಲವು ಬಗೆಯ ಕ್ಯಾನ್ಸರು 
ಗಳನ್ನು ಪ್ರಾಣಿಗಳಲ್ಲಿ ಕಡಮೆಮಾಡಿರುವುದು ಅಥವಾ ನಾಶಮಾಡಿರುವುದು ಕಂಡು 
ಬಂದಿದೆ. ಈ ವಸ್ತುಗಳಲ್ಲಿ ಕೆಲವನ್ನು ಮಾನವಕ್ಯಾನ್ಸರಿನ ಚಿಕಿತ್ಸೆಯಲ್ಲಿ 
ಉಪಯೋಗಿಸಲಾಗುತ್ತಿದೆ. ಮತ್ತೆ ಕೆಲವು ಮಾನವನ ಮೇಲೆ ಪ್ರಯೋಗಕ್ಕೆ ಸಿದ್ದ 
ವಾಗಿವೆ, 


೧೩೮೪ 


ಪ್ರಬುದ್ಧ ಕರ್ಣಾಟಕ 
ಈ ಸಂಶೋಧನೆಗಳಿಂದ ಬಯಸಿದ ಗುರಿಯನ್ನು ಸಾಧಿಸಲು ಇನ್ನೂ ಸಾಧ್ಯ 
ವಾಗದೆ ಹೋಗಿದ್ದರೂ ಉಪಶಮನ ಚಿಕಿತ್ಸೆಯಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. 

ಈಗ ಸುಮಾರು ಹದಿನೈದು ವರ್ಷಗಳ ಹಿಂದೆ ಲ್ಯುಕೇಮಿಯಾರೋಗಿಗಳು 
ಕೇವಲ ಒಂದು ವರ್ಷದ ಅವಧಿಯಲ್ಲಿ ಸಾವನ್ನಪ್ಪುತ್ತಿದ್ದರು. ಆದರೆ ಹಲವಾರು 
ರಾಸಾಯನಿಕ ಸಂಯುಕ್ತಗಳ ಉಪಯೋಗದಿಂದ ಲ್ಯುಕೇಮಿಯಾ ರೋಗಿಗಳಲ್ಲಿ 
ಇಂದು ನೂರಕ್ಕೆ ಎಂಭತ್ತರಷ್ಟು ಜನ ಒಂದುವರ್ಷದ ಅವಧಿ ಮೀರಿ ಬದುಕಿದ್ದಾರೆ; 
ಅರ್ಧದಷ್ಟು ಜನ ಐದುವರ್ಷಕ್ಕೂ ಮೀರಿ ಬದುಕಬಲ್ಲರು . ಸಾಯುವ ಮುನ್ನ 
ರೋಗಿಯು ನರಳುವುದು ತಪ್ಪದಿದ್ದರೂ , ಹಿಂದಿನಂತೆ ರೋಗವಿದ್ದಷ್ಟು ದಿನವೂ 
ನರಳುವ ಆವಶ್ಯಕತೆಯಿಲ್ಲ. ಲಿಂಫೋಮಾ ಎಂಬ ಇನ್ನೊಂದು ಬಗೆಯ ರಕ್ತದ 
ಕ್ಯಾನ್ಸರಿನ ಚಿಕಿತ್ಸೆಯಲ್ಲೂ ಇದೇ ರೀತಿಯ ಪ್ರಗತಿಯಾಗಿದೆ. 

ಕೋರಿಯೊ ಕಾರ್ಸಿನೋಮ ಎಂಬ ಗರ್ಭಿಣಿಯರ ಕ್ಯಾನ್ಸರನ್ನು , ಮರಿ 
ಹುಣ್ಣುಗಳ ಸೃಷ್ಟಿಯಾಗಿ ಇತರ ಎಲ್ಲ ಚಿಕಿತ್ಸೆಗಳಿಗೂ ಮೀರಿದ ಮೇಲೂ , 
ಮೆಥೋಟ್ರಿಕ್ಕೆಟ್ ಎಂಬ ಔಷಧದ ಪ್ರಯೋಗದಿಂದ ಹತೋಟಿಗೆ ತರಲು ಸಾಧ್ಯ 
ವಾಗಿದೆ. ಅನೇಕ ರೋಗಿಗಳಲ್ಲಿ ಹುಣ್ಣು ಪೂರ್ಣವಾಗಿ ಮಾಯವಾಗಿ, ಐದು 
ವರ್ಷಗಳ ನಂತರವೂ ರೋಗದ ಕುರುಹು ಕಂಡುಬಂದಿಲ್ಲ. 

ಲ್ಯೂಕೇಮಿಯಾ, ಕೋರಿಯೋ ಕಾರ್ಸಿನೋಮಗಳ ಚಿಕಿತ್ಸೆಯಲ್ಲಿನಷ್ಟು 
ಜಯ ದೊರೆಯದೆ ಹೋದರೂ , ಹಲವು ಇತರ ಬಗೆಯ ಕಾನ್ಸರುಗಳ ಚಿಕಿತ್ಸೆಯಲ್ಲೂ 
ತಾತ್ಕಾಲಿಕ ಉಪಶಮನವನ್ನು ಹಲವಾರು ಬಗೆಯ ರಾಸಾಯನಿಕ ಸಂಯುಕ್ತಗಳ 
ಉಪಯೋಗದಿಂದ ಸಾಧಿಸಲು ಸಾಧ್ಯವಾಗಿದೆ. 

ಇಂತಹ ರಾಸಾಯನಿಕ ಔಷಧಗಳ ಸಂಶೋಧನೆ ಎರಡು ಬಗೆಯಾಗಿ ನಡೆಯು 
ತಿದೆ. ಮೊದಲನೆಯದಾಗಿ, ಪೆನ್ಸಿಲಿನ್ ಮತ್ತು ಗಂಧಕದ ಔಷಧಗಳು ದೊರೆ 
ತಂತೆ ಆಕಸ್ಮಿಕವಾಗಿ ಕ್ಯಾನ್ಸರಿಗೆ ಔಷಧ ದೊರೆಯಬಹುದೆಂಬ ಆಸೆಯಿಂದ ನಡೆಸು 
ತಿರುವ ಸಂಶೋಧನೆ. ಈ ಸಂಶೋಧನೆಯ ಅಂಗವಾಗಿ ಸಸ್ಯಗಳಿಂದ, ಕ್ರಿಮಿಗಳಿಂದ 
ಮತ್ತು ಇತರ ಪ್ರಾಣಿಗಳಿಂದ ಬೇರ್ಪಡಿಸಲ್ಪಟ್ಟ , ಮತ್ತು ಇತರ ಉಪಯೋಗಗಳಿ 
ಗಾಗಿ ತಯಾರಿಸಲ್ಪಟ್ಟ ಅನೇಕ ಸಾವಯವ ರಾಸಾಯನಿಕ ಸಂಯುಕ್ತಗಳ ಪರೀಕ್ಷೆ 
ನಡೆಯುತ್ತಿದೆ. ಎರಡನೆಯ ಬಗೆಯ ಸಂಶೋಧನೆಗೆ ಇದುವರೆಗೆ ಕ್ಯಾನ್ಸರಿನ ವಿಚಾರ 
ವಾಗಿ ನಮಗಿರುವ ಜ್ಞಾನವೇ ಆಧಾರ. ಈಗ ಕ್ಯಾನ್ಸರ್ ಜೀವಾಣುಗಳ ನಡತೆ 
ಮತ್ತು ಅವುಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಸಾಕಷ್ಟು ತಿಳಿವಳಿಕೆ 
ಇರುವುದರಿಂದ, ಜೀವಾಣುಗಳಲ್ಲಿ ನಡೆಯುವ ಕ್ರಿಯೆಗಳನ್ನು ತಡೆಗಟ್ಟ ಬಲ್ಲ 
ರಾಸಾಯನಿಕ ಸಂಯುಕ್ತಗಳನ್ನು ಊಹಿಸಿ ಆ ರಚನೆಯ ಸಂಯುಕ್ತಗಳನ್ನು 
ಪ್ರಯೋಗಶಾಲೆಗಳಲ್ಲಿ ತಯಾರಿಸಿ ಪರೀಕ್ಷಿಸಲಾಗುತ್ತಿದೆ. 

ಅಮೆರಿಕದ ನ್ಯಾಷನಲ್ ಕ್ಯಾನ್ಸರ್‌ ಇನ್‌ಸ್ಟಿಟ್ಯೂಟ್,ಸ್ಟೋನ್ಕೆಟ್ಟಿರಿಂಗ್ 


ಕ್ಯಾನ್ಸರ್ 


೧೩೮೫ 


ಇನ್ಸ್ಟಿಟ್ಯೂಟ್, ಇಂಗ್ಲೆಂಡಿನ ಚೆಸ್ಟರ್ ಬಿಯಾಟ ರಿಸರ್ಚ್ ಇನ್‌ಸ್ಟಿಟ್ಯೂಟ್ 
ಮತ್ತು ರಾಯಲ್ ಕ್ಯಾನ್ಸರ್ ಹಾಸ್ಪಿಟಲ್ ಮೊದಲಾದ ಸಂಸ್ಥೆಗಳಲ್ಲಿ , ಔಷಧ 
ಗಳನ್ನು ತಯಾರಿಸುವ ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ , ಹಾಗೂ ಅನೇಕ ವಿಶ್ವವಿದ್ಯಾ 
ನಿಲಯಗಳಲ್ಲಿ ಅನೇಕ ಪ್ರಕೃತಿದತ್ತ ಮತ್ತು ಮಾನವ ನಿರ್ಮಿತವಾದ ಸಾವಿರಾರು 
ರಾಸಾಯನಿಕ ಸಂಯುಕ್ತಗಳನ್ನು ಪ್ರತಿ ವರ್ಷವೂ ಪರೀಕ್ಷಿಸುತ್ತಿದ್ದಾರೆ. ಭಾರತದ 
ಸೆಂಟ್ರಲ್‌ ಡ್ರಗ್ ರಿಸರ್ಚ್ ಇನ್‌ಸ್ಟಿಟ್ಯೂಟಿನಲ್ಲಿ ಸಸ್ಯಗಳಿಂದ ಬೇರ್ಪಡಿಸಿದ ಹೊಸ 
ಸಂಯುಕ್ತಗಳನ್ನೂ ಪರೀಕ್ಷಾಕೇಂದ್ರಗಳಿಗೆ ಒದಗಿಸಲಾಗುತ್ತಿದೆ. 

ಈ ದೇಶದ ಮತ್ತು ಇತರ ದೇಶಗಳ ಅನೇಕ ಸಂಶೋಧನಮಂದಿರಗಳಲ್ಲಿ 
ಮತ್ತು ಆಸ್ಪತ್ರೆಗಳಲ್ಲಿ ಕೋಟ್ಯಂತರ ರೂಪಾಯಿಗಳ ವೆಚ್ಚದಿಂದ ವಿವಿಧ ರೀತಿಯ 
ಕ್ಯಾನ್ಸರ್‌ ಚಿಕಿತ್ಸೆ ಮತ್ತು ಸಂಶೋಧನೆಗಳು ನಡೆಯುತ್ತಿವೆ. ಆದರೆ ಇಂದು 
ಚಿಕಿತ್ಸೆಯ ಜಯ ವೈದ್ಯರಿಗೆ ಕಾನ್ಸರಿನ ಇರವು ಯಾವ ಘಟ್ಟದಲ್ಲಿ ತಿಳಿಯುತ್ತದೆಂಬು 
ದನ್ನು ಬಹುಮಟ್ಟಿಗೆ ಅವಲಂಬಿಸಿದೆ. ಈ ಹುಣ್ಣಿನಿಂದ ಆರಂಭದಲ್ಲಿ ನೋವಾಗು 
ವುದಿಲ್ಲವಾದ್ದರಿಂದ ಊತಗಳನ್ನು ನಿರ್ಲಕ್ಷಿಸುವುದು ತಪ್ಪು , ಇತರ ಅನೇಕರೋಗ 
ಗಳಲ್ಲಿ ರೋಗವೆಂತಹದೆಂಬುದನ್ನು ಕಂಡುಹಿಡಿಯದಿದ್ದರೆ ವೈದ್ಯರ ತಪ್ಪೆನ್ನ ಬಹುದು. 
ಆದರೆ ಸಕಾಲದಲ್ಲಿ ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳದಿದ್ದಲ್ಲಿ ಅದು 
ರೋಗಿಯ ತಪ್ಪೇ ಹೊರತು ವೈದ್ಯರದಲ್ಲ. ಮತ್ಯಾವ ರೋಗದ ಸಂದರ್ಭದಲ್ಲೂ 
ಇಲ್ಲದ ಜವಾಬ್ದಾರಿ ಈ ರೋಗದ ವಿಷಯದಲ್ಲಿ ರೋಗಿಯ ಹೆಗಲಮೇಲಿದೆ. ಸಣ್ಣ 
ಊತ, ಬಾವುಗಳನ್ನು ಅದರಲ್ಲೂ ಅನಿರೀಕ್ಷಿತ ಸ್ಥಳಗಳಲ್ಲಿ ಅಕಾರಣವಾಗಿ ತೋರಿ 
ಬರುವ ಊತ, ಬಾವುಗಳನ್ನು ತಕ್ಷಣ ವೈದ್ಯರ ಗಮನಕ್ಕೆ ತರುವುದು ರೋಗಿಯ 
ಕರ್ತವ್ಯ . ಈ ರೋಗಕ್ಕೆ ಪ್ರತ್ಯೇಕವಾದ ರೋಗಲಕ್ಷಣಗಳಿಲ್ಲದ್ದರಿಂದ ಎಲ್ಲ ವೈದ್ಯರೂ 
ಕ್ಯಾನ್ಸರಿನ ವಿಷಯವಾಗಿ ಪ್ರತ್ಯೇಕ ತರಪೇತು ಪಡೆಯುವುದು ಅಗತ್ಯವೆಂದು 
ಅನೇಕ ತಜ್ಞರ ಭಾವನೆ. 

ವಿಜ್ಞಾನಿಗಳನೇಕರ ಆಶಾಕಿರಣವಾದ ರಾಸಾಯನಿಕ ಔಷಧಗಳು ದೊರೆಯುವ 
ವರೆಗೂ ಮರಿಹುಣ್ಣುಗಳಿಗೆ ಕಾರಣವಾಗಬಲ್ಲ ವಿಷಮ ಕ್ಯಾನ್ಸರಿಗೆ ತಕ್ಕ ಚಿಕಿತ್ಸೆ 
ಯಿಲ್ಲ. ಆದ್ದರಿಂದ ಕ್ಯಾನ್ಸರ್‌ ಈ ಸ್ಥಿತಿಯನ್ನು ಮುಟ್ಟುವ ಮೊದಲೇ ಚಿಕಿತ್ಸೆಗೆ 
ಒಳಗಾಗುವುದು ಅತ್ಯಾವಶ್ಯಕ. ಕ್ಯಾನ್ಸರ್‌ ಇರುವುದು ತಿಳಿದಕೂಡಲೇ ತಜ್ಞ 
ರಿಂದಲ್ಲದೆ, ಅಲ್ಪ ಕಾಲದಲ್ಲಿ ಪೂರ್ಣವಾಗಿ ಗುಣಪಡಿಸಬಲ್ಲೆನೆಂದು ಹೇಳುವ ನಟ 
ಪಂಡಿತ (quack ) ರ ಚಿಕಿತ್ಸೆಗೆ ಗುರಿಯಾಗಿ ಕಾಲಹರಣ ಮಾಡುವುದು ಸಲ್ಲದು. 
ಕಾಲಹರಣ ಈ ರೋಗದ ವಿಷಯದಲ್ಲಿ ಬಹಳ ದೊಡ್ಡ ತಪ್ಪು , 

ಈಗಲೂ ಕ್ಯಾನ್ಸರಿನ ದವಡೆಗೆ ಸಿಕ್ಕಿದವರಲ್ಲಿ ಉಳಿಯುವವರು ಸುಮಾರು 
ಅರ್ಧದಷ್ಟು ಜನ ಮಾತ್ರ ಎಂದಾಗ ಕ್ಯಾನ್ಸರಿನ ಸಂಶೋಧನೆಯ ಪ್ರಗತಿ ಸರಿಯಾದ 
ದಾರಿಯಲ್ಲಿ ನಡೆದಿದೆಯೇ ಎಂಬ ಅನುಮಾನ ತಲೆದೋರಬಹುದು. ಯಾವ 


೧೩೮೬ 

ಪ್ರಬುದ್ಧ ಕರ್ಣಾಟಕ 
ಸಂಶೋಧನೆಯಿಂದಲೂ , ಆರಂಭಮಾಡಿದ ಕೂಡಲೇ ಫಲದೊರೆಯುವುದು ಸಾಧ್ಯ 
ವಿಲ್ಲ. ಈವರೆಗಿನ ಸಂಶೋಧನೆಗಳನ್ನು ಗಮನವಿಟ್ಟು ಪರಿಶೀಲಿಸಿದಲ್ಲಿ ನಮಗಾಗಿರುವ 
ಲಾಭದ ಅರಿವಾಗುತ್ತದೆ. ಅಂಕಿ ಅಂಶಗಳ ಸಂಶೋಧನೆಯಿಂದ ಕ್ಯಾನ್ಸರಿಗೆ 
ಕಾರಣವಾದ ಹಲವು ಪದ್ಧತಿ, ಚಟಗಳ ವಿಚಾರವಾಗಿ ಜ್ಞಾನ ಹೆಚ್ಚಿ ಕ್ಯಾನ್ಸರಿನಿಂದ 
ಸಾಧ್ಯವಾದಷ್ಟು ದೂರವಿರಬೇಕೆಂಬ ಆಸೆಯುಳ್ಳವನಿಗೆ ದಾರಿತೋರಿಸಿದಂತಾಗಿದೆ. 
ಹಲವಾರು ಬಗೆಯ ಕ್ಯಾನ್ಸರುಗಳು ಇಂದು ಹಿಂದಿನಷ್ಟು ಮಾರಕವಾಗಿರುವುದಿಲ್ಲ. 
ಚರ್ಮದ ಕ್ಯಾನ್ಸರುಗಳಂತಹ ಹಲವು ಕ್ಯಾನ್ಸರುಗಳನ್ನು ಬಿಟ್ಟು ಉಳಿದ ಕ್ಯಾನ್ಸರು 
ಗಳನ್ನು ಈಗಲೂ ಪೂರ್ಣವಾಗಿ ನಾಶಮಾಡುವುದು ಕಷ್ಟವಾದರೂ ರೋಗಿಯ 
ಆಯುಃ ಪರಿಮಿತಿಯನ್ನು ಹೆಚ್ಚಿಸುವುದು ಮತ್ತು ಅವನು ದೀರ್ಘಕಾಲ ನರಳುವು 
ದನ್ನು ತಪ್ಪಿಸುವುದು ಇಂದು ಸಾಧ್ಯವಾಗಿದೆ. ಈ ಸಂಶೋಧನೆಗಳಿಂದ ಹೀಗೆ 
ಮೇಲೆ ಕಾಣುವ ಪ್ರತಿಫಲಗಳು ಮಾತ್ರವಲ್ಲದೆ ಕ್ಯಾನ್ಸರಿನ ವಿಚಾರವಾಗಿ ಅಗಾಧ 
ಜ್ಞಾನಲಾಭವಾಗಿದೆ. ಈ ಜ್ಞಾನಲಾಭ ಮುಂದಿನ ಸಂಶೋಧಕರ ದಾರಿಯಲ್ಲಿ 
ಬೆಳಕುಚೆಲ್ಲುವ ದೀಪವಾಗಿ, ಮುಂದಿನ ಸಂಶೋಧನೆ ಹಿಂದಿನಷ್ಟು ಕುರುಡು 
ಹಾದಿಯಲ್ಲಿ ನಡೆಯುವುದನ್ನು ತಪ್ಪಿಸಿದೆ. ಕ್ಯಾನ್ಸರಿಗೆ ತಕ್ಕ ಮದ್ದು ಇನ್ನು 
ಬಹುದೂರದಲ್ಲಿಲ್ಲವೆಂಬುದು ಅನೇಕ ವಿಜ್ಞಾನಿಗಳ ಅಭಿಪ್ರಾಯ . 


ಭಾರತದಲ್ಲಿ ವಿಜ್ಞಾನ 


- ಡಾ|| ಬಿ. ವಿ. ಸುಬ್ಬರಾಯಪ್ಪ 


ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ 
ಭಾರತೀಯ ವಿಜ್ಞಾನ 


ವಿಜ್ಞಾನದ ಚರಿತ್ರೆಯಲ್ಲಿ ಈಜಿಪ್ಟ್ ನ ವಿಜ್ಞಾನ, ಬ್ಯಾಬಿಲೋನಿಯ ವಿಜ್ಞಾನ, 
ಗ್ರೀಕ್ ವಿಜ್ಞಾನ, ಅರೇಬಿಯಾ ವಿಜ್ಞಾನ, ಭಾರತೀಯ ವಿಜ್ಞಾನ - ಎಂದು 
ಅನೇಕವಾಗಿ ಹೇಳುವುದುಂಟು. ಸ್ಕೂಲವಾಗಿ ತಿಳಿಸುವುದಾದರೆ , ಇವು ಆಯಾ 
ಸಂಸ್ಕೃತಿ-ಕ್ಷೇತ್ರದ ( Culture - area ) ಪ್ರತೀಕವಾಗಿರುವ ಪ್ರಕೃತಿಸಂಬಂಧ ಜ್ಞಾನ. 
ಪ್ರಾಚೀನ ಮತ್ತು ಮಧ್ಯಕಾಲಗಳಲ್ಲಿ ಪ್ರತಿಯೊಂದು ಸಂಸ್ಕೃತಿ- ಕ್ಷೇತ್ರವೂ ತನ್ನದೇ 
ಆದ ವೈಜ್ಞಾನಿಕ ಕಲ್ಪನೆಗಳಿಗೂ ಸಾಧನೆಗಳಿಗೂ ಪ್ರಸಿದ್ಧವಾಗಿತ್ತು . ಹಾಗೆಯೇ 
ಭಾರತೀಯ ವಿಜ್ಞಾನವೂ ಸಹ. ಭಾರತೀಯ ವಿಜ್ಞಾನವೆಂದರೆ, ಭಾರತ ಎಂಬ 
ಭೌಗೋಳಿಕ ಕ್ಷೇತ್ರದ ಜನರ ಸಂಸ್ಕೃತಿಯ ಆಧಾರವಾಗಿ ಆಗಿಂದಾಗ್ಗೆ ಪ್ರಚುರ 
ಗೊಂಡ, ಪ್ರಕೃತಿಗೆ ಸಂಬಂಧಿಸಿದ ಜ್ಞಾನ. ಇತರ ಸಂಸ್ಕೃತಿ- ಕ್ಷೇತ್ರಗಳ ವಿಜ್ಞಾನ 
ದಂತೆ ಭಾರತೀಯ ವಿಜ್ಞಾನವೂ ಹಲವಾರು ಅಂಶಗಳನ್ನು ಒಳಗೊಂಡಿದೆ. 
ಪರಂಪರಾನುಗತವಾಗಿ ಬಂದ ನಂಬಿಕೆಗಳು, ಮತೀಯ ಭಾವನೆಗಳು , ತಾತ್ವಿಕ 
ಪ್ರತಿಪಾದನೆಗಳು , ಸುತ್ತಲಿನ ಪ್ರಕೃತಿಯ ವೈಚಿತ್ರಗಳನ್ನು ವಿವರಿಸುವ ಕಲ್ಪನೆ 
ಗಳು, ಅಭ್ಯಾಸಬಲದಿಂದ ಸಾಧಿಸಿದ ಅನೇಕ ಕೌಶಲಗಳು , ಗಣಿತ, ಖಗೋಳ 
ಶಾಸ್ತ್ರ , ರಾಸಾಯನಿಕಜ್ಞಾನ, ರಸವಿದ್ಯೆ , ವೈದ್ಯ ಪದ್ಧತಿ, ಜೀವವಸ್ತುಗಳನ್ನು 
ಕುರಿತ ಭಾವನೆಗಳು - ಇವೆಲ್ಲ ಭಾರತೀಯ ವಿಜ್ಞಾನದಲ್ಲಿ ಸೇರಿಕೊಂಡಿವೆ. 
ಆದುದರಿಂದ, ಭಾರತೀಯ ವಿಜ್ಞಾನವನ್ನು ಸರ್ವಾಂಗೀಣ ದೃಷ್ಟಿಯಿಂದ ನೋಡ 
ಬೇಕೇ ವಿನಾ ಅದರ ಭಾಗ, ಉಪಭಾಗಗಳನ್ನು ಸಮಯಕ್ಕೆ ತಕ್ಕಂತೆ ಬೇಕಾದ 
ರೀತಿಯಲ್ಲಿ ಎತ್ತಿ ಹಿಡಿಯುವುದು ವಿಜ್ಞಾನದ ಚರಿತ್ರೆಯ ದೃಷ್ಟಿಯಿಂದ ಅಸ 
ಮಂಜಸವಾಗುತ್ತದೆ. 

ಭಾರತೀಯ ವೈಜ್ಞಾನಿಕ ಕಲ್ಪನೆಗಳೂ ತಾಂತ್ರಿಕ ಸಾಧನೆಗಳೂ ಸುಮಾರು 
ಐದು ಸಾವಿರ ವರ್ಷಗಳಷ್ಟು ದೀರ್ಘ ಅವಧಿಯಲ್ಲಿ ನಾನಾ ಮುಖವಾಗಿ ಬೆಳೆದು 
ಬಂದಿವೆ. ಅವುಗಳನ್ನು ತಿಳಿಸುವ ಹಸ್ತಲಿಖಿತ ಗ್ರಂಥಗಳು ಉಳಿದುಬಂದಿವೆ. 


೧೩೯೦ 

ಪ್ರಬುದ್ಧ ಕರ್ಣಾಟಕ 
ಇವುಗಳ ಸಂಖ್ಯೆ ಆರುಸಾವಿರಕ್ಕೂ ಮಿಗಿಲಾಗಿರಬಹುದು. ಅಲ್ಲದೆ, ಇವುಗಳಲ್ಲಿ 
ಅನೇಕ ಹೆಸರಾಂತ ಗ್ರಂಥಗಳ ಒಂದಲ್ಲ ಒಂದು ಪ್ರತಿಗಳು ವಿವಿಧ ಭಾಷೆಗಳಲ್ಲಿ ಈಗ 
ನಮ್ಮ ದೇಶದಲ್ಲಿ ನೂರಕ್ಕೂ ಮೇಲ್ಪಟ್ಟು ಇರುವ ಪ್ರಾಚ್ಯವಿದ್ಯಾ ಮಂದಿರಗಳಲ್ಲಿ 
ಸುರಕ್ಷಿತವಾಗಿವೆ. ಇವುಗಳಲ್ಲಿ ಪ್ರಸಿದ್ದ ಗ್ರಂಥಗಳು ಅಚ್ಚಾಗಿವೆ ; ಇಂಗ್ಲಿಷ್ 
ಮೊದಲಾದ ಇತರ ಭಾಷೆಗಳಿಗೆ ಅನುವಾದವಾಗಿವೆ . ಇಂತಹ ಗ್ರಂಥಗಳ ಸಂಖ್ಯೆ 
ಬಹುಶಃ ನೂರೈವತ್ತಕ್ಕೆ ಮೇಲಿರಲಾರದು ಎಂದ ಮೇಲೆ, ಇನ್ನೂ ಅಭ್ಯಾಸ 
ಮಾಡದಿರುವ ಹಸ್ತಲಿಖಿತ ಗ್ರಂಥಗಳೇ ಬಹಳ. ಇತ್ತೀಚೆಗೆ, ಇವುಗಳೆಲ್ಲವನ್ನೂ 
ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಭಾರತೀಯ ವಿಜ್ಞಾನದ ಇತಿಹಾಸವನ್ನು ವಿದ್ವತ್ 
ಪೂರ್ಣವಾಗಿ ಬರೆದು ಪ್ರಕಟಿಸಲು ಭಾರತ ಸರಕಾರವು ಕೆಲವು ಕ್ರಮಗಳನ್ನು 
ಕೈಗೊಂಡಿದೆ. ಇವು ಫಲಪ್ರದವಾಗಲು ಇನ್ನೂ ಕೆಲವು ವರ್ಷಗಳು ಬೇಕು. 

ಆದರೆ, ಕಳೆದ ಐವತ್ತು ಅರವತ್ತು ವರ್ಷಗಳಲ್ಲಿ ಕೆಲವರು ಪಾಶ್ಚಾತ್ಯ 
ವಿದ್ವಾಂಸರೂ ನಮ್ಮ ದೇಶದ ಜ್ಞಾನೋತ್ಸುಕರೂ ಭಾರತೀಯ ವಿಜ್ಞಾನದ ಮುಖ್ಯ 
ಗ್ರಂಥಗಳನ್ನು ಅಭ್ಯಾಸಮಾಡಿ ಅದರ ಸ್ವರೂಪವನ್ನು ತಿಳಿಸಲು ಪ್ರಯತ್ನಿಸಿದ್ದಾರೆ. 
ಇಂದು ನಮಗೆ ಭಾರತೀಯ ವಿಜ್ಞಾನವನ್ನು ಕುರಿತು ವಿವೇಚಿಸಲು ಅವಕಾಶ 
ವಾಗಿರುವುದು ಈ ವಿದ್ವಾಂಸರ ಆಳವಾದ ಅಧ್ಯಯನದಿಂದ. ಆದರೆ ಒಂದು 
ವಿಚಾರವನ್ನು ನಾವು ಮರೆಯಬಾರದು. ಪಾಶ್ಚಾತ್ಯ ವಿದ್ವಾಂಸರು ಕೇವಲ ತಮ್ಮ 
ದೃಷ್ಟಿಯಿಂದಲೇ ಭಾರತೀಯ ವಿಜ್ಞಾನದ ಕೆಲವು ಭಾಗಗಳನ್ನು ಅಭ್ಯಾಸಮಾಡಿ, 
ಅವು ಬಹುಮಟ್ಟಿಗೆ ಇತರ ಸಂಸ್ಕೃತಿ- ಕ್ಷೇತ್ರಗಳಿಂದ ಎರವಲಾಗಿ ಪಡೆದ ಜ್ಞಾನ 
ವನ್ನು ಒಳಗೊಂಡಿವೆ ಎಂದು ಸೂಚಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ, ನಮ್ಮ 
ದೇಶದ ಪಂಡಿತರು ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿನ ವಿಜ್ಞಾನದ ಎಲ್ಲ ಭಾಗ 
ಗಳೂ ಭಾರತದಲ್ಲಿಯೇ ಹುಟ್ಟಿ ಕಾಲಕ್ರಮೇಣ ಇತರ ಪ್ರದೇಶಗಳ ಚಿಂತಕರ 
ಮನಸ್ಸನ್ನು ಕೆರಳಿಸಿತು ಎಂದು ಸಮರ್ಥನೆ ಮಾಡಿದ್ದಾರೆ. ಈ ಅಭಿಪ್ರಾಯಗಳ 
ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲು ಇನ್ನೂ ವಿಮರ್ಶಾತ್ಮಕ ಅಧ್ಯಯನಗಳನ್ನು 
ಮಾಡಬೇಕಾಗಿದೆ. 

ಚಾರಿತ್ರಿಕವಾಗಿ ಇಷ್ಟು ಮಾತ್ರ ಹೇಳಬಹುದು : ಭೌಗೋಳಿಕ ಸನ್ನಿವೇಶ 
ದಿಂದಲೂ , ಪ್ರಾಚೀನ ಸಂಸ್ಕೃತಿಯೊಂದರ ಆವಾಸಸ್ಥಾನವಾದುದರಿಂದಲೂ , ಜ್ಞಾನ 
ಸಂಪತ್ತನ್ನು ಪೋಷಿಸಿಕೊಂಡು ಬರುವ ಒಂದು ವಿಶೇಷಗುಣವನ್ನು ಮೊದಲಿನಿಂದ 
ಪಡೆದಿರುವುದರಿಂದಲೂ , ಭಾರತವು ಪ್ರಾಚೀನ ಮತ್ತು ಮಧ್ಯ ಕಾಲಗಳಲ್ಲಿನ 
ವೈಜ್ಞಾನಿಕ ಕಲ್ಪನೆ, ಸಾಧನೆಗಳಲ್ಲಿ ಗಮನಾರ್ಹವಾದ ಪಾತ್ರವನ್ನು ವಹಿಸಿದ್ದಿತು. 
ಆಗ ಚೀನ, ಭಾರತ, ಪಕ್ಷಿಯಾ, ಮೆಸಪಟೋಮಿಯ , ಈಜಿಪ್ಟ್ , ಗ್ರೀಸ್ 
ಮೊದಲಾದ ಪ್ರದೇಶಗಳ ಪ್ರತಿಭಾವಂತರಲ್ಲಿ ಜ್ಞಾನವಿನಿಮಯವಾಗುತ್ತಿದ್ದಿತು. 
ಜ್ಞಾನಾರ್ಜನೆಗಾಗಿ ಪಂಡಿತರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗು 


೧೩೯೧ 


ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 


ತಿದ್ದರು. ವೈಜ್ಞಾನಿಕ ಭಾವನೆಗಳ ಮತ್ತು ತಾಂತ್ರಿಕ ಸಾಧನೆಗಳ ಅತ್ತಿತ್ತ ಚಲನೆಗೆ 
ಅವರು ಕಾರಣರಾಗಿದ್ದರು. ರಾಜಕೀಯವಾಗಿಯೂ ಈ ಪ್ರದೇಶಗಳಲ್ಲಿ ಆಗಿಂದಾಗ್ಗೆ 
ಸಂಪರ್ಕವಿರುತ್ತಿದ್ದಿತು . ಆದುದರಿಂದ ಭಾರತವೂ ವೈಜ್ಞಾನಿಕ ವಿಷಯಗಳ 
ಚಲನೆಯಲ್ಲಿ ಸನ್ನಿವೇಶಗಳಿಗೆ ತಕ್ಕಂತೆ ಭಾಗವಹಿಸಿದ್ದಿತು. 

ಭಾರತೀಯ ವೈಜ್ಞಾನಿಕ ವಿಚಾರಗಳು ವಿಪುಲವಾಗಿವೆ. ಚಾರಿತ್ರಿಕ ವಿಧಾನ 
ಗಳನ್ನು ಅನುಸರಿಸಿ ಅವುಗಳನ್ನು ಆಧಾರ ಸಹಿತ ವಿಂಗಡಿಸಬೇಕಾಗಿದೆ. ಈ ರೀತಿ 
ಮಾಡಲು ಮುಖ್ಯವಾಗಿ ಎರಡು ಅಡಚಣೆಗಳಿವೆ. ಒಂದು, ಭಾರತೀಯ ವೈಜ್ಞಾನಿಕ 
ಗ್ರಂಥಗಳ ಕಾಲನಿರ್ಧಾರವನ್ನು ಕುರಿತದ್ದು' ; ಇನ್ನೊಂದು, ಅವುಗಳ ಕರ್ತೃಗಳಿಗೆ 
ಸಂಬಂಧಿಸಿದ್ದು . ಈ ಮಾರ್ಗಗಳಲ್ಲಿ ಬಹಳ ಕೆಲಸವು ನಡೆಯಬೇಕಾಗಿದೆ. ಇದು 
ಕೈಗೂಡುವವರೆಗೂ ಕಾಲ ಹಾಗೂ ಗ್ರಂಥಕರ್ತೃಗಳ ಚೌಕಟ್ಟಿನಲ್ಲಿ ಭಾರತೀಯ 
ವಿಜ್ಞಾನವನ್ನು ತಿಳಿಸಲು ಪ್ರಯತ್ನಿಸುವುದು ಸಾಧುವಲ್ಲ. ಬಹುಶಃ ಭಾರತೀಯ 
ವಿಜ್ಞಾನದ ವಿವಿಧ ವಿಚಾರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಾಗೆಯೇ ಅರ್ಥ 
ಮಾಡಿಕೊಳ್ಳುವುದು ಒಳ್ಳೆಯದು. ಈ ದೃಷ್ಟಿಯಿಂದ ಭಾರತೀಯ ಗಣಿತಶಾಸ್ತ್ರ , 
ಖಗೋಳ ವಿಜ್ಞಾನ, ಭೌತಿಕ ಕಲ್ಪನೆಗಳು , ವೈದ್ಯಶಾಸ್ತ್ರ , ರಸವಿದ್ಯೆ ಮತ್ತು 
ರಾಸಾಯನಿಕ ಜ್ಞಾನಗಳನ್ನು ಇಲ್ಲಿ ಸ್ಕೂಲವಾಗಿ ತಿಳಿಸಲು ಪ್ರಯತ್ನಿಸಲಾಗಿದೆ. 
ಆದರೆ ವಿಚಾರವೈ ಪುಲ್ಯ , ವೈವಿಧ್ಯಗಳಿಂದ ಭಾರತೀಯ ವಿಜ್ಞಾನದ ಸಮಸ್ತ ವಿಷಯ 
ಗಳನ್ನೂ ನಿರೂಪಿಸಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲ ಚಾರಿತ್ರಿಕ ಸನ್ನಿವೇಶಗಳನ್ನೂ 
ಸಾಮಾಜಿಕ ಹಿನ್ನೆಲೆಗಳನ್ನೂ ಕುರಿತು ವಿವೇಚಿಸುವುದಕ್ಕಾಗುವುದಿಲ್ಲ . ಒಟ್ಟಿನಲ್ಲಿ , 
ಭಾರತೀಯ ವಿಜ್ಞಾನದ ಪ್ರಧಾನ ಕಲ್ಪನೆಗಳು, ಸಾಧನೆಗಳು ಮತ್ತು ಅವುಗಳ 
ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ಮುಂದೆ ತಿಳಿಸಲಾಗಿದೆ. 


ಗಣಿತಶಾಸ್ತ್ರ 
ಗಣಿತಶಾಸ್ತ್ರದಲ್ಲಿ ಭಾರತೀಯರು ಅಪಾರ ಪಾಂಡಿತ್ಯವನ್ನೂ ಕೌಶಲವನ್ನೂ 
ಪಡೆದಿದ್ದರೆಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಪ್ರಾಚೀನ ಹಾಗೂ 
ಮಧ್ಯಕಾಲಗಳಲ್ಲಿ ಗಣಿತಶಾಸ್ತ್ರಜ್ಞರಿಗೆ ಬಹಳ ಗೌರವವಿದ್ದಿತು. ವೇದಗಳ ಕಾಲದ 
ಗಣಿತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಶುಲ್ಪ ಸೂತ್ರಗಳನ್ನೂ ಸಂಖ್ಯಾ 
ನಿರೂಪಣಾ ಕ್ರಮಗಳನ್ನೂ ಪರಿಶೀಲಿಸಬೇಕು. ಶುಲ್ಪ ಸೂತ್ರಗಳು ಯಜ್ಞಾದಿ 
ಕರ್ಮಗಳ ವಿಧಿಗಳನ್ನೊಳಗೊಂಡ ಶಾಸ್ತ್ರಗ್ರಂಥಗಳಾದ ಕಲ್ಪ ಸೂತ್ರಗಳ ಭಾಗ 
ವಾಗಿವೆ. ಈ ಶುಲ್ವಸೂತ್ರಗಳಲ್ಲಿ ಯಜ್ಞವೇದಿಕೆಯ ನಿರ್ಮಾಣ ಅಥವಾ ರಚನಾ 
ಕ್ರಮವನ್ನು ಕುರಿತ ಅನೇಕ ನಿಯಮಗಳಿವೆ. ಶುಲ್ವಸೂತ್ರವೆಂದರೆ ಅಳತೆಯ 
ನೂಲಿನ ಅಥವಾ ದಾರದ ನಿಯಮವೆಂದು ಅರ್ಥ. ಎಂದರೆ, ನೂಲಿನ ಅಥವಾ 
ದಾರದ ಸಹಾಯದಿಂದ ಉದ್ದ , ಅಗಲ , ಎತ್ತರಗಳನ್ನು ಅಳೆಯಲು ಸಹಾಯಕ 


೧೩೯೨ 

ಪ್ರಬುದ್ಧ ಕರ್ಣಾಟಕ 
ವಾಗುವ ನಿಯಮಗಳ ಸಂಕಲನವೇ ಶುಲ್ಪ ಸೂತ್ರಗಳು . ಸಾಧಾರಣವಾಗಿ ಹೇಳು 
ವುದಾದರೆ, ಶುಲ್ಬ ಸೂತ್ರಗಳನ್ನು ಬ್ರಾಹ್ಮಣ ರೇಖಾಗಣಿತವೆಂದೆನ್ನ ಬಹುದು. ಈ 
ಸೂತ್ರಗಳನ್ನು ಬಲ್ಲವನಿಗೆ ಶುಲ್ಪವಿತ್ ಎಂದೂ ಹೆಸರಿದ್ದಿತು. ಶುಲ್ಪ ಸೂತ್ರಗಳಲ್ಲಿ 
ಕೆಲವು ಭಿನ್ನರಾಶಿಗಳಿಗೆ ಸಂಬಂಧಿಸಿದ ಅಭ್ಯಾಸಗಳೂ ಇವೆ. 
- ಮುಖ್ಯವಾಗಿ , ಯಜುರ್ವೇದದ ನಾನಾ ಶಾಖೆಗಳ ಶುಲ್ಬ ಸೂತ್ರಗಳು ನಮಗೆ 
ದೊರೆತಿವೆ. ಬೌಧಾಯನ, ವಾಧುಲ, ಆಪಸ್ತಂಬ ಎಂಬ ಪ್ರಸಿದ್ದವಾದ ಶುಲ್ಪ 
ಸೂತ್ರಗಳು ಕೃಷ್ಣಯಜುರ್ವೇದದ ತೈತ್ತಿರೀಯ ಶಾಖೆಯವು. ಮಾನವ ಶುಲ್ಕ 
ಸೂತ್ರವೆಂಬ ಮತ್ತೊಂದು ಮೈತ್ರಾಯಣೀಯ ಶಾಖೆಯದು. ಲೌ ಗಾಕ್ಷಿ ಎಂಬ 
ಇನ್ನೊಂದು ಕಾಠಕ ಅಥವಾ ಕಪಿಷ್ಠಲ ಶಾಖೆಯದು. ಕಾತ್ಯಾಯನ ಸೂತ್ರಗಳು 
ಶುಕ್ಲ ಯಜುರ್ವೇದ ಶಾಖೆಗೆ ಸೇರಿವೆ . ಬಹುಶಃ ಬೌಧಾಯನ ಶುಲ್ಪ ಸೂತ್ರಗಳೇ 
ಅತಿ ಪ್ರಾಚೀನವಾದವು ( ಸುಮಾರು ಕ್ರಿ . ಪೂ . ೬೦೦). ಈ ಬೃಹದ್ಗಂಥದಲ್ಲಿರುವ 
ಮೂರು ಅಧ್ಯಾಯಗಳಲ್ಲಿ ಒಟ್ಟು ೫೨೫ ಸೂತ್ರಗಳಿವೆ ( ಪ್ರಥಮ : ೧೧೬ , 
ದ್ವಿತೀಯ : ೮೬ . ಮತ್ತು ತೃತೀಯ : ೩೨೩ ). ಈ ಸೂತ್ರಗಳು ಯಜ್ಞವೇದಿಕೆಗಳ 
ನಿರ್ಮಾಣಕ್ಕೆ ಬೇಕಾಗುವ ರೇಖಾಗಣಿತದ ಲೆಕ್ಕಾಚಾರಗಳನ್ನೂ ಆ ವೇದಿಕೆಗಳ 
ಸನ್ನಿವೇಶಗಳನ್ನೂ ಘನಅಳತೆಗಳನ್ನೂ ತಿಳಿಸುತ್ತವೆ. ಮಾನವ ಶುಲ್ಪ ಸೂತ್ರಗಳಲ್ಲಿ 
ಅಳತೆಯ ದಾರ ಮತ್ತು ಛಾಯಾ ಶಂಕುವಿನ ಬಗೆಗೆ ವಿವರಗಳು ಹಾಗೂ ನಿರ್ದೇಶನ 
ಗಳು ಮತ್ತು ದಿಕ್ಕುಗಳನ್ನು ನಿಗದಿಪಡಿಸುವ ಕ್ರಮಗಳು ಇವೆ. ಸುಪರ್ಣಚಿತಿ , 
ಪಾಕಯಾಜ್ಕೀ , ಮಾರುತಿ, ವಾರುಣೀ ಮೊದಲಾದ ಹಲವು ವೇದಿಕೆಗಳ ಪ್ರಾಕಾರ 
ಗಳು ಹಾಗೂ ವರ್ಣನೆಗಳೂ ಇದರಲ್ಲಿವೆ. ಆಪಸ್ತಂಬ ಶುಲ್ಪಸೂತ್ರಗಳು ಆರು 
ವಿಭಾಗಗಳಾಗಿಯೂ ಇಪ್ಪತ್ತೊಂದು ಅಧ್ಯಾಯಗಳಾಗಿಯೂ ವಿಂಗಡಿಸಲ್ಪಟ್ಟು 
೨೨೩ ಸೂತ್ರಗಳನ್ನು ಒಳಗೊಂಡಿವೆ. ಆಪಸ್ತಂಬ ಶುಲ್ಬಗ್ರಂಥದ ಕಾಲವು ಕ್ರಿ . ಪೂ . 
ಸುಮಾರು ೫೦೦ ಇರಬಹುದು. ಕಾತ್ಯಾಯನ ಶುಲ್ಬಗ್ರಂಥವು ಬಹುಶಃ ಕ್ರಿ . ಪೂ . 
ನಾಲ್ಕನೆಯ ಶತಮಾನದ್ದಿರಬಹುದು. ಇದರಲ್ಲಿ ೧೦೨ ಸೂತ್ರಗಳಿವೆ. ಇದು 
ಸಂಕ್ಷಿಪ್ತವಾಗಿಯೂ ಕ್ರಮಬದ್ಧವಾಗಿಯೂ ಇರುವ ಒಂದು ಗ್ರಂಥ. ಅಳತೆಯ 
ದಾರ, ಶಂಕುವಿನ ಹಾಗೂ ಅದರ ಪ್ರಯೋಗದ ವಿವರಣೆಗಳೇ ಮೊದಲಾದ ವಿಷಯ 
ಗಳು ಇದರಲ್ಲಿವೆ. ಪೈಥಾಗೊರಸನ ಸಿದ್ದಾಂತದ ಸಾಮಾನ್ಯ ನಿರೂಪಣೆಯೂ 
ಶುಲ್ವಸೂತ್ರಗಳಲ್ಲಿವೆ. 

ಬೌಧಾಯನ, ಆಪಸ್ತಂಬ ಮತ್ತು ಕಾತ್ಯಾಯನ ಸೂತ್ರಗಳು ಎರಡು ಬೇರೆ 
ಬೇರೆ ವರ್ಗಗಳ ಮೊತ್ತಕ್ಕೆ ಸಮವಾದ ಒಂದು ವರ್ಗದ ರಚನಾಕ್ರಮವನ್ನು 
ತಿಳಿಸಿವೆ. ಉದಾಹರಣೆಗೆ : ೩೨ + ೪೨ = ೫೨ ; ೫೨ + ೧೨೨ = ೧೩೨ ; 
೮೨ + ೧೫೨ = ೧೭೨ ; ೭೨ + ೨೪೨ = ೨೫೨ ; ೧೨೨ - ೩೫° = ೩೭೨ ; 
೧೫೨ + ೩೬೨ - ೩೯೨. ಕಾತ್ಯಾಯನನು ಸಮಕೋನ ತ್ರಿಭುಜವೊಂದರ 


೧೩೯೩: 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ಬಾಹುಗಳ ಉದ್ದ ಗಳಿಗೂ (a, av೨) ಅದರ ಕರ್ಣಕ್ಕೂ (av೩) ಇರುವ ಸಂಬಂಧ 
ವನ್ನು ತೋರಿಸಿದ್ದನು. ಹೀಗೆ ಶುಲ್ಪಸೂತ್ರಗಳಲ್ಲಿ ತ್ರಿಭುಜ, ವೃತ್ತಚೌಕವೇ ಮೊದ 
ಲಾದ ಆಕೃತಿಗಳ ರೇಖಾಗಣಿತ ವಿವರಗಳು ದೊರಕುತ್ತವೆ. 
- ಸಂಖ್ಯಾ ನಿರೂಪಣೆಯಲ್ಲಿ ವೈದಿಕರು ಪ್ರಸಿದ್ದರಾಗಿದ್ದರು. ವೈದಿಕಸಾಹಿತ್ಯ 
ದಲ್ಲಿ ಭಾರಿಸಂಖ್ಯೆಗಳ ಹಾಗೂ ೧೦೮ರವರೆಗಿನ ದಶಕದ ಅಪವರ್ತನಗಳ ಉಲ್ಲೇಖನ 
ಗಳಿವೆ. ಮುಂದಿನ ಸಂಸ್ಕೃತ ಗ್ರಂಥಗಳಲ್ಲಿ ೧೦೨ ರವರೆಗಿನ ಸಂಖ್ಯೆಗಳ ಹೆಸರು 
ಗಳೂ ಕಂಡುಬರುತ್ತವೆ. ಗ್ರೀಕರಲ್ಲಿ ಕೇವಲ ೧೦೪ ( ಮಿರಿಯಡ್) ರ ಸಂಖ್ಯಾ 
ಹೆಸರು ಮಾತ್ರ ಇತ್ತು . ಅದೂ ಬಹುಶಃ ಕ್ರಿ . ಪೂ . ನಾಲ್ಕನೆಯ ಶತಮಾನದ 
ವೇಳೆಗೆ ಬಳಕೆಗೆ ಬಂದಿತು. ಯಜುರ್ವೇದ ಸಂಹಿತೆಯ ಹಲವು ಆವೃತ್ತಿಗಳಲ್ಲಿ 
೧೦೧೨ ಅಂತಹ ದೊಡ್ಡ ಸಂಖ್ಯೆಗಳಿಗೆ ಹೆಸರುಗಳನ್ನು ತಿಳಿಸಲಾಗಿದೆ. ಪಂಚವಿಂಶ 
ಬ್ರಾಹ್ಮಣದಲ್ಲಿ ಉತ್ತರೋತ್ತರ ಅಧೀನ ಮೂಲ್ಯದ ಸಂಖ್ಯೆಗಳನ್ನು ಹತ್ತರ ಗುಣಕ 
ಗಳಾಗಿ ಕಂಡುಹಿಡಿಯುವ ವಿಧಾನಗಳನ್ನು ಸ್ಪಷ್ಟವಾಗಿ ಕೊಟ್ಟಿದೆ. ಇದಕ್ಕೆ ಮುಂದೆ 
ದಶಗುಣೋತ್ತರವೆಂದು ಹೆಸರುಬಂತು. ದಶಮಾಂಶ ಶ್ರೇಣಿಯಲ್ಲಿ ಏರುವ ಕ್ರಮವು 
ಹೀಗಿದೆ ; ಏಕ ( ಒಂದು), ದಶ ( ೧೦೧), ಶತ ( ೧೦೨), ಸಹಸ್ರ ( ೧೦೩ ) , ಅಯುತ 
( ೧೦೨), ನಿಯುತ ( ೧೦೨), ಪ್ರಯುತ ( ೧೦೬), ಅರ್ಬುದ ( ೧೦೨) , ನ್ಯರ್ಬುದ 
( ೧೦೮), ಸಮುದ್ರ ( ೧೦೯), ಮಧ್ಯ ( ೧೦೧೦) , ಅಂತ ( ೧೦೧೧) ಮತ್ತು ಪರಾರ್ಧ 
( ೧೦೧೨ ). ವೈದಿಕ ಗಣಿತಜ್ಞರು ಇನ್ನೂ ಮಹತ್ತರ ಸಂಖ್ಯೆಗಳನ್ನು ಸೂಚಿಸಲು 
ಶಕ್ತರಾಗಿದ್ದಂತೆ ಕಾಣಬರುತ್ತದೆ. ಬೌದ್ಧರ ನಿರೂಪಣೆಯಲ್ಲಿ ತಲ್ಲಕ್ಷಣ ಎಂಬುದು 
೧೦೫ ೩ ಸೂಚಿಸುವುದಾಗಿತ್ತು . ಜೈನಗ್ರಂಥವಾದ ಅನುಯೊಗ ದ್ವಾರಸೂತ್ರದಲ್ಲಿ 
( ಸುಮಾರು ಕ್ರಿ . ಪೂ . ಎರಡನೆಯ ಶತಮಾನದ್ದು ) ೧೦೨೯ರವರೆಗೂ ಸಂಖ್ಯೆಗಳನ್ನು 
ನಮೂದಿಸಲಾಗಿದೆ. ಒಟ್ಟಿನಲ್ಲಿ, ಭಾರತೀಯರಿಗೆ ಭಾರಿಭಾರಿ ಅಂಕಿಗಳನ್ನು 
ಕುರಿತು ಆಲೋಚಿಸುವುದೂ ಅವುಗಳಿಗೆ ಅರ್ಥವತ್ತಾದ ಹೆಸರುಗಳನ್ನು ಕೊಡು 
ವುದೂ ಒಂದು ಪ್ರಿಯವಾದ ವಿನೋದವಾಗಿದ್ದಿತು. 

ಸಾಮಾನ್ಯ ಗಣಿತ ವ್ಯವಹಾರಗಳಾದ ಸಂಕಲನ , ವ್ಯವಕಲನ, ಗುಣಾಕಾರ, 
ಭಾಗಾಕಾರಗಳು ದೈನಂದಿನ ವ್ಯವಹಾರಗಳಲ್ಲಿ ಬಳಕೆಯಲ್ಲಿದ್ದುವು. ಸರಳ ಭಿನ್ನರಾಶಿ 
ಗಳ ಸ್ವರೂಪವೂ ಪ್ರಾಚೀನ ಕಾಲದ ಭಾರತೀಯರಿಗೆ ತಿಳಿದಿದ್ದಿತು. ಉದಾ:ತ್ರಷ್ಟಮ 
ಅಥವಾ ಅಷ್ಟಮ ( ತಿ), ತ್ರಯಸ್ರಾಯಷ್ಟ ( ೩ತಿ), ದ್ವಿ ಸಪ್ತಮ ( ೩), ತ್ರಿಗುಣ 
( ೧), ಅರ್ಧದಶಮ ( ೯ ), ಕುಷ್ಠ ( 3) ; ಕಲಾ ( ೪) . ಇವುಗಳಲ್ಲದೆ ವೈದಿಕ 
ಗಣಿತಜ್ಞರಿಗೆ ಪರಿವೃತ್ತಿಗಳೂ ಮತ್ತು ಸಂಯೋಗಗಳೂ ಗೊತ್ತಿದ್ದು ವು. ಇದಕ್ಕೆ 
ಕಾರಣವು ಬಹುಶಃ ಗಾಯತ್ರೀ ( ಆರು ಅಕ್ಷರ), ಅನುಷ್ಟುಪ್ (ಎಂಟು ಅಕ್ಷರ), 
ಬೃಹತೀ ( ಒಂಭತ್ತು ಅಕ್ಷರ), ತ್ರಿಷ್ಟುಪ್ ( ಹನ್ನೊಂದು ಅಕ್ಷರ), ಜಗತೀ ( ಹನ್ನೆರಡು 
ಅಕ್ಷರ) - ಇವೇ ಮೊದಲಾದ ವೈದಿಕ ಛಂದಸ್ಸುಗಳಲ್ಲಿಯೂ ಅವುಗಳ ವ್ಯತ್ಯಾಸ 
ಗಳಲ್ಲಿಯೂ ಅವರಿಗೆ ಇದ್ದ ಆಸಕ್ತಿ . 

88 


00 


೧೭೯೪ 

ಪ್ರಬುದ್ಧ ಕರ್ಣಾಟಕ 
ಭಾರತೀಯ ಗಣಿತಶಾಸ್ತ್ರದ ಕೆಲವು ಭಾಗಗಳನ್ನು ತಿಳಿಸುವ ಪ್ರಾಚೀನ 
ಹಸ್ರಲಿಸಿ ಗ್ರಂಥವೊಂದು ಇತ್ತೀಚೆಗೆ ದೊರೆತಿದೆ. ಇದರ ಕಾಲ ಬಹುಶಃ ಕ್ರಿ . ಶ. 
ಮೂರನೆಯ ಶತಮಾನವಿರಬಹುದು. ಇದು ಕ್ರಿ . ಶ. ೧೮೮೧ರಲ್ಲಿ ಪೆಷಾವರ್ ಬಳಿ 
ಇರುವ ಭಕ್ಷ್ಯಲಿ ಎಂಬ ಗ್ರಾಮದಲ್ಲಿ ಸಿಕ್ಕಿತು. ಆದುದರಿಂದ ಇದನ್ನು ಭಕ್ಷಾಲಿ 
ಹಸ್ಯಗ್ರಂಥವೆಂದು ಕರೆಯುತ್ತಾರೆ. ಶಾರದಾಲಿಪಿಯಲ್ಲಿ, ಭೂರ್ಜವೃಕ್ಷದ ತೊಗಟೆಯ 
ಮೇಲೆ ಬರೆದಿರುವ ಈ ಸಂಪುಟದಲ್ಲಿ ಸುಮಾರು ೭೦ ಹಾಳೆಗಳಿವೆ. ಭಿನ್ನರಾಶಿ, 
ವರ್ಗಮೂಲ, ಕ್ರಮಿಕ ಸಂಖ್ಯೆಗಳು , ವರ್ಗಸಮಿಾಕರಣ , ಆಯವ್ಯಯಗಳು , ಲಾಭ 
ನಷ್ಟ ಗಳು , ಅನುಪಾತ ಮೊದಲಾದುವುಗಳನ್ನೊಳಗೊಂಡ ಗಣಿತ ನಿಯಮಗಳನ್ನೂ 
ಅಭ್ಯಾಸಗಳನ್ನೂ ಭಕ್ಷಾಲಿ ಗ್ರಂಥವು ತಿಳಿಸುತ್ತದೆ. 

ಭಾರತದಲ್ಲಿ ಹೆಸರಾಂತ ಗಣಿತ ಶಾಸ್ತ್ರಜ್ಞರಿದ್ದರು. ಅವರಲ್ಲಿ ಕೆಲವರು ಪ್ರಸಿದ್ದ 
ಖಗೋಳಶಾಸ್ತ್ರಜ್ಞರೂ ಆಗಿದ್ದರು. ಆರ್ಯಭಟ I ( ಕ್ರಿ .ಶ. ಐದನೆಯ ಶತಮಾನ) 
ಎಂಬ ವಿಖ್ಯಾತ ಗಣಿತಜ್ಞನು ಗಣಿತ ವಿಷಯಗಳನ್ನು ಸರಿಯಾಗಿ ತಿಳಿಸಲು ಒಂದು 
ಸಂಕ್ಷಿಪ್ರ ಕ್ರಮವನ್ನೇ ಕಂಡುಹಿಡಿದನು. ಅವನು ಬರೆದಿರುವ “ ಆರಭಟೀಯಂ ” 
ಎಂಬ ಗ್ರಂಥದಲ್ಲಿ ದಶಗೀತಿಕಾ ಮತ್ತು ಗಣಿತಪಾದ ಎಂಬೆರಡು ಅಧ್ಯಾಯಗಳು 
ಗಣಿತವನ್ನು ವಿವರಿಸುತ್ತವೆ. ಈ ಗ್ರಂಥವನ್ನು ಕ್ರಿ . ಶ. ಹದಿಮೂರನೆಯ ಶತಮಾನ 
ದಲ್ಲಿ ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡಲಾಯಿತು. ದಶಮಾಂಶ ಪದ್ಧತಿಯ 
ಲ್ಲಿರುವ ಸ್ಥಾನಗಳ ಬೆಲೆಯನ್ನನುಸರಿಸಿ ಸಂಖ್ಯೆಗಳನ್ನು ಸೂಚಿಸಲು ಅಕ್ಷರಮಾಲಾ 
ಪದ್ದತಿಯನ್ನು ಆರ್ಯಭಟನು ಪ್ರಚಾರಕ್ಕೆ ತಂದನು. ಆರ್ಯಭಟನು ಯ 
ಬೆಲೆಯು ೩ . ೧೪೧೬ ಎಂದು ನಿಗದಿಮಾಡಿ ಅದು ಕೇವಲ ಸಮಾಪಬೆಲೆ ಎಂದೂ 
ತಿಳಿಸಿದ್ದಾನೆ. ಇದಲ್ಲದೆ, ವರ್ಗಮೂಲ, ಘನಮೂಲ, ತ್ರಿಕೋಣ ಮತ್ತು ವಿಷಮ 
ಭುಜ ಚತುಷ್ಮಣ ವೃತಗಳ ಕ್ಷೇತ್ರಫಲಗಳು, ಗೋಳಗಳ ಘನಪರಿಮಾಣ, 
ಭಿನ್ನರಾಶಿ ಮೊದಲಾದುವುಗಳನ್ನು ಕುರಿತ ನಿಯಮಗಳನ್ನೂ ಅವನು ಸ್ಪಷ್ಟವಾಗಿ 
ಕೊಟ್ಟಿದ್ದಾನೆ. 

ಭಾಸ್ಕರI ( ಸುಮಾರು ಕ್ರಿ . ಶ. ೬ನೆಯ ಶತಮಾನ) ಎಂಬುವನು ಆರ್ಯ 
ಭಟೀಯ ಗ್ರಂಥಕ್ಕೆ “ ಮಹಾಭಾಸ್ಕರೀಯ ” ಮತ್ತು “ ಲಘುಭಾಸ್ಕರೀಯ ”ಎಂಬೆರಡು 
ವ್ಯಾಖ್ಯಾನಗಳನ್ನು ಬರೆದಿದ್ದಾನೆ. ಮೊದಲನೆಯ ದರ್ಜೆಯ ಅನಿಶ್ಚಿತ ಸಮಿಾಕರಣ 
ಗಳ ಕೆಲವು ಉದಾಹರಣೆಗಳನ್ನು ಕೊಟ್ಟು ಅವುಗಳನ್ನು ಬಿಡಿಸುವ ಕ್ರಮಗಳನ್ನೂ 
ಸೂಚಿಸಿದ್ದಾನೆ. ಬ್ರಹ್ಮಗುಪ್ತ ( ಸುಮಾರು ಕ್ರಿ . ಶ. ಏಳನೆಯ ಶತಮಾನ) ಭಾರತದ 
ವಿಖ್ಯಾತ ಗಣಿತಜ್ಞನೂ ಖಗೋಳಶಾಸ್ತ್ರಜ್ಞನೂ ಆಗಿದ್ದನು. ಇವನು “ ಬ್ರಹ್ಮ 
ಸ್ಪುಟ ಸಿದ್ದಾ೦ತ ” ಎಂಬ ಖಗೋಳ ಗ್ರಂಥದ ಲೇಖಕ, ಈ ಗ್ರಂಥದಲ್ಲಿರುವ 
* ಗಣಿತಾಧ್ಯಾಯ ' ಮತ್ತು ' ಕುಟ್ಟಾಧ್ಯಾಯ ' ಗಳು ವರ್ಗಮೂಲ, ಘನಮೂಲ, 
ಅನುಪಾತ ಮೊದಲಾದ ಗಣಿತಕ್ರಿಯೆಗಳನ್ನು ಕುರಿತದ್ದಾಗಿವೆ. ಬ್ರಹ್ಮಗುಪ್ತನು. 


ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ ೧೩೯೫ 
ಮೊದಲನೆಯ ದರ್ಜೆಯ ಅನಿಶ್ಚಿತ ಸಮಿಾಕರಣಗಳನ್ನೂ ಅನಿಶ್ಚಿತ ವರ್ಗಸಮಿ 
ಕರಣಗಳನ್ನೂ ಬಿಡಿಸುವ ಬಗೆಗಳನ್ನು ಕಂಡುಹಿಡಿದಿದ್ದ . ಈ ವಿಷಯವಾಗಿ 
ಬ್ರಹ್ಮಗುಪ್ತನು ತಿಳಿಸಿದ ಗಣಿತಫಲಗಳನ್ನು ಸುಮಾರು ಒಂದು ಸಾವಿರ ವರ್ಷಗಳ 
ಅನಂತರ ಪಾಶ್ಚಾತ್ಯ ಪ್ರಸಿದ್ಧ ಗಣಿತಜ್ಞ ಆಯಿಲರ್ ಎಂಬುವನು ಕಂಡುಹಿಡಿದನು. 

ಕರ್ಣಾಟಕ ಪ್ರಾಂತದಲ್ಲಿ ಮಹಾವೀರ ( ಕ್ರಿ . ಶ. ಒಂಭತ್ತನೆಯ ಶತಮಾನ) 
ಎಂಬ ಜೈನಮತೀಯ ಗಣಿತಶಾಸ್ತ್ರಜ್ಞನು ಪ್ರಸಿದ್ಧನಾಗಿದ್ದನು. ದಕ್ಷಿಣಭಾರತದಲ್ಲಿ 
ಇವನ ಅನೇಕ ಶಿಷ್ಯಂದಿರು ಇದ್ದರು. ಇವನು “ ಗಣಿತಸಾರಸಂಗ್ರಹ ” ಎಂಬ 
ಗ್ರಂಥವನ್ನು ಬರೆದಿದ್ದಾನೆ. ಮಹಾವೀರನಿಗೆ ಸೊನ್ನೆ ಗಳನ್ನು ಉಪಯೋಗಿಸುವ 
ಗಣಿತಕ್ರಿಯೆಗಳ ಸ್ವರೂಪವು ತಿಳಿದಿದ್ದಿತು. ತನ್ನ ಗ್ರಂಥದ ಒಂಭತ್ತು ಅಧ್ಯಾಯ 
ಗಳಲ್ಲಿ ಸಂಖ್ಯೆಗಳು, ವರ್ಗಗಳು, ಘನಗಳು, ವರ್ಗಸಮೀಕರಣಗಳು, ಭಿನ್ನರಾಶಿಗಳು , 

ರಾಶಿಗಳು , ಬೀಜಗಣಿತಕ್ರಿಯೆಗಳು - ಮೊದಲಾದವುಗಳನ್ನು ಸುಲಲಿತವಾಗಿ 
ವಿಚಾರಮಾಡಿದ್ದಾನೆ. ಆರ್ಯಭಟ II ( ಕ್ರಿ . ಶ. ಹತ್ತನೆಯ ಶತಮಾನ) 
ಎಂಬುವನು ' ಮಹಾಸಿದ್ದಾಂತ ' ಎಂಬ ಖಗೋಳಗ್ರಂಥವನ್ನು ರಚಿಸಿ, ಅದರ 
ಕುಟ್ಟಾಧ್ಯಾಯದಲ್ಲಿ ಸೊನ್ನೆಯ ಪ್ರಯೋಗದಿಂದ ಕೂಡಿದ ಗಣಿತಕ್ರಿಯೆಗಳನ್ನು 
ವಿವರಿಸಿದ್ದಾನೆ. ಕ್ರಿ . ಶ. ಹತ್ತನೆಯಶತಮಾನದ ಉತ್ತರಾರ್ಧದಲ್ಲಿದ್ದ ಶ್ರೀಧರನು 
* ತ್ರಿಶತಿಕಾ ' ಎಂಬ ಅಂಕಗಣಿತವನ್ನು ರಚಿಸಿದನು. ಇವನು ಬೀಜಗಣಿತದ 
ಗ್ರಂಥವನ್ನೂ ಬಹುಶಃ ರಚಿಸಿದ್ದಿರಬಹುದೆಂಬುದಕ್ಕೆ ಕೆಲವು ಮಾಹಿತಿಗಳಿವೆ. ಅವನ 
ಸಮಕಾಲೀನ ಶ್ರೀಪತಿ ಎಂಬುವನು “ ಗಣಿತ ತಿಲಕ ' ಎಂಬುದನ್ನು ಬರೆದನು. 
ಸಿಂಹತಿಲಕಸೂರಿಯು ಹದಿಮೂರನೆಯಶತಮಾನದಲ್ಲಿ ಈ ಗ್ರಂಥಕ್ಕೆ ವ್ಯಾಖ್ಯೆ 
ಯನ್ನು ಬರೆದನು. 

- ಭಾರತೀಯ ಗಣಿತಶಾಸ್ತ್ರದ ಚರಿತ್ರೆಯಲ್ಲಿ ಭಾಸ್ಕರಾಚಾರ್ಯ II ( ಕ್ರಿ . ಶ. 
ಹನ್ನೆರಡನೆಯ ಶತಮಾನ) ಎಂಬುವನಿಗೆ ಮಹತ್ವ ಸ್ಥಾನವಿದೆ. ಇವನ ಪ್ರಸಿದ್ಧ ಕೃತಿ 
“ ಸಿದ್ದಾಂತಶಿರೋಮಣಿ ” ಈ ಗ್ರಂಥದ ' ಲೀಲಾವತೀ ” ಮತ್ತು “ ಬೀಜಗಣಿತ ? 
ಭಾಗಗಳಲ್ಲಿ ಅಂಕಗಣಿತ , ರೇಖಾಗಣಿತ, ಹಾಗೂ ಬೀಜಗಣಿತದ ಕ್ಲಿಷ್ಟ ವಿಷಯ 
ಗಳನ್ನು ಕುರಿತ ರಸವತ್ತಾದ ವಿವರಣೆಗಳಿವೆ. ಭಾಸ್ಕರಾಚಾರ್ಯನು ಸೊನ್ನೆಯ 
ಕ್ರಿಯೆಗಳನ್ನು ಸಂಪೂರ್ಣವಾಗಿ ಪ್ರತಿಪಾದಿಸಿದ್ದಾನೆ. ಒಂದು ಪರಿಮಿತಸಂಖ್ಯೆ 
ಯನ್ನು ಸೊನ್ನೆಯಿಂದ ಭಾಗಿಸುವ ವಿಧಾನದ ಫಲವನ್ನು ಸರಿಯಾಗಿ ತಿಳಿಸಿದ್ದಾನೆ. 
ಆರ್ಯಭಟನಂತೆಯೇ Tಯ ಬೆಲೆಯನ್ನು ನಿರ್ಧರಿಸಿದ್ದಾನೆ. ಇವನ ಬೀಜಗಣಿತದಲ್ಲಿ 
ಅವ್ಯಕ್ತ ಸಂಖ್ಯೆಗಳನ್ನು ಸೂಚಿಸಲು ಅಕ್ಷರಗಳು ಉಪಯೋಗಿಸಲ್ಪಟ್ಟಿವೆ. . . 

ಭಾಸ್ಕರಾಚಾರ್ಯನು ಮೊದಲನೆಯ ಹಾಗೂ ಎರಡನೆಯಮಟ್ಟದ ಅನಿಶ್ಚಿತ 
ಸಮಿಾಕರಣಗಳ ಪರಿಹಾರ ವಿಧಾನಗಳನ್ನು ಕಂಡುಹಿಡಿದನು . ಇಂತಹ ಕೆಲವು 
ಸಮಿಾಕರಣಗಳನ್ನು ಬಿಡಿಸಲು ' ಚಕ್ರವಾಲ' ಎಂಬ ವಿಧಾನವನ್ನು ಮೊತ್ತಮೊದಲು 


೧೯೬ 

`ಪ್ರಬುದ್ಧ ಕರ್ಣಾಟಕ : 
ಕಂಡುಹಿಡಿದ ಕೀರ್ತಿ ಭಾಸ್ಕರಾಚಾರ್ಯನಿಗೆ ಸಲ್ಲಬೇಕು. ` ಭಾಸ್ಕರಾಚಾರ್ಯನ 
ಕಾಲವಾದಮೇಲೆ, ಹೊಸಹೊಸ ಪ್ರಯೋಗಗಳನ್ನೂ ಇಲ್ಲವೇ ಗಣಿತಕ್ರಿಯೆ 
ಗಳನ್ನೂ ಕಂಡುಹಿಡಿಯಲು ಪ್ರಯತ್ನಿಸಿದ ಗಣಿತಶಾಸ್ತ್ರಜ್ಞರ ಸಂಖ್ಯೆ ಕಡಿಮೆ ಎಂದೇ 
ಹೇಳಬೇಕು. ಇನ್ನು ಮುಂದಿನ ಐದು ಆರು ಶತಮಾನಗಳಲ್ಲಿ ಬಹುಮಟ್ಟಿಗೆ 
ವ್ಯಾಖ್ಯೆಗಳೇ ಪ್ರಕಟವಾದುವು. ಅದರಲ್ಲಿಯೂ ದಕ್ಷಿಣಭಾರತದಲ್ಲಿ ಹಾಗೂ 
ಮಹಾರಾಷ್ಟ್ರ ಪ್ರದೇಶದಲ್ಲಿ ಗಣಿತಶಾಸ್ತ್ರ ವ್ಯಾಖ್ಯಾನಕಾರರು ಬಹಳವಾಗಿದ್ದರು. 
ಹದಿನಾಲ್ಕನೆಯ ಶತಮಾನದಲ್ಲಿ ನಾರಾಯಣ ಎಂಬುವನು ಗಣಿತಕೌಮುದಿ 
ಮತ್ತು ಬೀಜಗಣಿತಾವತಂಸ ಎಂಬೆರಡು ಗ್ರಂಥಗಳನ್ನು ಬರೆದನು. ಹದಿನೈದನೆಯ 
ಶತಮಾನದಲ್ಲಿ ಗುಜರಾತಿನಲ್ಲಿದ್ದ ಗಂಗಾಧರನು ಭಾಸ್ಕರನ ಲೀಲಾವತಿಗೆ ವ್ಯಾಖ್ಯೆ 
ಯನ್ನು ಬರೆದನು. ಕೇರಳದ ಪರಮೇಶ್ವರನು ಪ್ರಖ್ಯಾತ ಗಣಿತಜ್ಞನಾಗಿ ಆರಭಟ , 
ಭಾಸ್ಕರ I ಮತ್ತು ಭಾಸ್ಕರ II - ಇವರ ಗ್ರಂಥಗಳಿಗೆ ವಿದ್ವತ್ಪೂರ್ಣ ಟೀಕೆಗಳನ್ನು 
ರಚಿಸಿದನು. ಆ ಕಾಲದಲ್ಲಿ ಗಣಿತಸಂಪ್ರದಾಯವೊಂದು ಕೇರಳದಲ್ಲಿ ರೂಪು 
ಗೊಂಡಿತು . ತ್ರಿಕೋಣಮಿತಿಯ ಜ್ಞಾ ,ಕೋಟಿಚ್ಯಾ , ಸ್ಪರ್ಶಜ್ಞಾಗಳ ಬೆಲೆ ,ಉಯಬೆಲೆ 
ಮೊದಲಾದವುಗಳನ್ನು ಸ್ಪಷ್ಟವಾಗಿ ವಿಮರ್ಶಿಸಿದ ಗಣಿತಗ್ರಂಥಗಳು ರಚಿತವಾದುವು. 

ಪಶ್ಚಿಮ ಕರಾವಳಿಯಲ್ಲಿ ಗಣಿತದೈವಜ್ಞ ( ಹದಿನಾರನೆಯ ಶತಮಾನ) ನೂ 
ಮಹಾರಾಷ್ಟ್ರದಲ್ಲಿ ದಿವಾಕರ ಹಾಗೂ ಅವನಮಕ್ಕಳೂ ಪ್ರಖ್ಯಾತ ಗಣಿತಶಾಸ್ತ್ರಜ್ಞ 
ರಾಗಿದ್ದರು. ಅವರ ಶಿಷ್ಯರಲ್ಲಿ ಕೆಲವರು ಅರೇಬಿಯಾ ಮತ್ತು ಪಕ್ಷಿಯಾದೇಶಗಳ 
ಗಣಿತ ಮತ್ತು ಖಾಗೋಳಿಕ ಕಲ್ಪನೆಗಳನ್ನೂ ಅಭ್ಯಾಸಮಾಡಿದ್ದರು. ಮೊಗಲರ 
ಕಾಲದಲ್ಲಿ ಭಾರತೀಯ ಗಣಿತಗ್ರಂಥಗಳು ಪಶ್ಚಿಯನ್ ಭಾಷೆಗೆ ಅನುವಾದ 
ಮಾಡಲ್ಪಟ್ಟವು. ಅಕೃರನ ಆಸ್ಥಾನದಲ್ಲಿದ್ದ ಫೈಜಿಯು ಭಾಸ್ಕರನ ಲೀಲಾವತಿ 
ಯನ್ನು ಪಶ್ಚಿಯನ್‌ಗೆ ಭಾಷಾಂತರಿಸಿದನು. ಷಹಜಹಾನನ ಕಾಲದಲ್ಲಿ ಅತಾ 
ಉಲ್ಲಾ ರಶೀದಿ ಎಂಬುವನು ಬೀಜಗಣಿತವನ್ನು ಪಶ್ಚಿಯನ್‌ಗೆ ಅನುವಾದಮಾಡಿ 
ದನು. ಹದಿನೆಂಟನೆಯ ಶತಮಾನದ ಮೊದಲಲ್ಲಿ ಜಯಪುರದ ಮಹಾರಾಜ 
ಜೈ ಸಿಂಗ್ IIನ ಆಸ್ಥಾನದಲ್ಲಿದ್ದ ಜಗನ್ನಾಥಪಂಡಿತನು ಅರಾಬಿಕ್ ಭಾಷೆಯಲ್ಲಿ 
ನಸೀರುದ್ದೀನ್ ಅತ ತೂಸಿ ಎಂಬುವನು ಬರೆದಿದ್ದ ಯೂಕ್ಲಿಡ್ನ ಎಲಿಮೆಂಟ್ಸ್ 
ಗ್ರಂಥವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದನು. 

ಬಹಳ ಹಿಂದಿನಕಾಲದಿಂದಲೂ ಭಾರತೀಯ ಗಣಿತಜ್ಞರಿಗೂ ಅರೇಬಿಯಾ 
ಗಣಿತಜ್ಞರಿಗೂ ಸಂಪರ್ಕವಿದ್ದಿತು. ಭಾರತವು ತನ್ನದೇ ಆದ ಬೀಜಗಣಿತಕ್ಕೂ 
ಅಂಕಗಣಿತಕ್ಕೂ ಪ್ರಸಿದ್ದವಾಗಿದ್ದಿತು. ಸೊನ್ನೆಯನ್ನು ಪ್ರಯೋಗಿಸಿ ದಶಮಾಂಶ 
ಅಂಕನ ಪದ್ದತಿಯನ್ನು ರೂಪಿಸಿ ಅಂಕಗಣಿತದಲ್ಲಿ ತನ್ನ ಅಪೂರ್ವಸಾಧನೆಗೆ ಮನ್ನಣೆ 
ಯನ್ನು ಪಡೆದಿದ್ದಿತು. ಅರಬ್ಬರು ಭಾರತದಿಂದ ದಶಮಾಂಶ ಅಂಕನ ಪದ್ದತಿಯನ್ನು 
ಪಡೆದು ಇತರ ದೇಶಗಳಲ್ಲಿ ಅದು ಪ್ರಚಾರವಾಗಲು ಸಹಾಯಕರಾದರು. ಅಲ್ 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ ೧೩೯೭ 
ಖ್ಯಾರಿಜ್ ಎಂಬ ಗಣಿತಜ್ಞನು ಸಂಸ್ಕೃತವನ್ನು ಅಭ್ಯಾಸಮಾಡಿ ಭಾರತೀಯ ಗಣಿತ 
ಪದ್ದತಿಯನ್ನು ಅರಿತನು. ಅವನು ಬರೆದಿರುವ ಬೀಜಗಣಿತ ಗ್ರಂಥದಲ್ಲಿ ಭಾರತೀಯ 
ಬೀಜಗಣಿತದ ಪ್ರಭಾವವು ನಿಸ್ಸಂದೇಹವಾಗಿ ಕಂಡುಬರುತ್ತದೆ. ಅಲ್ ಕಿಂಡಿ 
ಎಂಬುವನು ಭಾರತೀಯ ಗಣಿತದ ವಿಷಯಗಳನ್ನು ಬಳಸಿಕೊಂಡು ನಾಲ್ಕು ಪುಸ್ತಕ 
ಗಳನ್ನು ಬರೆದನು. ಭಾರತೀಯ ತ್ರಿಕೋಣಮಿತಿ ಕ್ರಿಯೆಗಳ ಮಹತ್ವವು ಅರಬ್ಬರಿಗೆ 
ಮನದಟ್ಟಾಗಿತ್ತೆಂದು ಹತ್ತನೆಯ ಶತಮಾನದ ಅಲ್ ಬಟ್ಟಾನಿ ಎಂಬ ಗಣಿತ 
ಖಗೋಳಜ್ಞನು ತಿಳಿಸಿದ್ದಾನೆ. 
ಖಗೋಳವಿಜ್ಞಾನ ಮತ್ತು ಗ್ರಹಗಣಿತ 
ಈಜಿಪ್ಟ್ ಮತ್ತು ಬ್ಯಾಬಿಲೋನಿಯಾ ಸಂಸ್ಕೃತಿ- ಕ್ಷೇತ್ರಗಳಂತೆಯೇ ಭಾರತವೂ 
ಖಗೋಳವಿಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಿತು. ಖಗೋಳ 
ವಸ್ತುಗಳ ವೀಕ್ಷಣೆ ಹಾಗೂ ಅವುಗಳ ಚಲನವಲನಗಳನ್ನು ಕುರಿತ ಚಿಂತನೆಗಳು 
ವೈದಿಕಸಾಹಿತ್ಯದಲ್ಲಿ ಅಪಾರವಾಗಿವೆ. ಮುಖ್ಯವಾಗಿ ಸೂರ , ಚಂದ್ರ ಮತ್ತು 
ಕೆಲವು ನಕ್ಷತ್ರ ಸಮುದಾಯಗಳ ವಿಚಾರವನ್ನು ಋತ್ವಿಜರು ಸಾಕಷ್ಟು ವೈಜ್ಞಾನಿಕ 
ವಾಗಿಯೇ ತಿಳಿದಿದ್ದರು. ಕಾಲಪರಿಗಣನೆಯಲ್ಲಿಯೂ ಪಂಚಾಂಗರಚನೆಯಲ್ಲಿಯೂ 
ಅವರಿಗೆ ವ್ಯವಹಾರಕೌಶಲವು ಸಿದ್ದಿ ಸಿದ್ದಿ ತು . ಸೂರ , ಚಂದ್ರರಿಗೆ ಸಂಬಂಧಿಸಿದಂತೆ 
ಒಂದು ವರ್ಷ ಕಾಲವನ್ನು ನಿರ್ಧರಿಸುವ ಜ್ಞಾನವನ್ನು ಅವರು ಸಂಪಾದಿಸಿದ್ದರು. 
ಋಗೈದದಲ್ಲಿ ತಿಳಿಸಿರುವಂತೆ, ಆಗ ಒಂದು ವರ್ಷವು ೩೬೦ ದಿನಗಳೆಂದೂ ೧೨ 
ತಿಂಗಳಾಗಿ ಅದನ್ನು ವಿಭಾಗಿಸಬಹುದೆಂದೂ ಕಾಲವಿಭಾಗವು ಪರಿಚಿತವಾಗಿದ್ದಿತು. 
ಅಥರ್ವವೇದದಲ್ಲಿ ೩೦ ದಿನಗಳುಳ್ಳ ಅಧಿಕಮಾಸದ ಉಲ್ಲೇಖವಿದೆ. ಇದರಿಂದ 
ಸೌರಮಾನರೀತ್ಯಾ ಕಾಲಗಣೆನೆಗೂ ಚಂದ್ರಮಾನರೀತ್ಯಾ ಕಾಲಗಣನೆಗೂ 
ಆಗಿಂದಾಗ್ಗೆ ಉಂಟಾಗುತ್ತಿದ್ದ ಅಸಮತೆಯನ್ನು ಸರಿಪಡಿಸಲು ಅವರಿಗೆ ಸಾಧ್ಯ 
ವಾಗಿದ್ದಿತು. 
- ಯಜುರ್ವೇದದಲ್ಲಿ ಈಗ ನನಗೆ ಪರಿಚಿತವಾಗಿರುವ ೨೭ ನಕ್ಷತ್ರಗಳ ವಿಚಾರ 
ವಿದೆ. ವೇದಗಳ ಕಾಲದಲ್ಲಿ ಈ ನಕ್ಷತ್ರಗಳನ್ನು ಚಂದ್ರನ ' ಮನೆ ' ಗಳೆಂದು ನಂಬ 
ಲಾಗಿತ್ತು . ಚಂದ್ರನು ತನ್ನ ಮಾಸಿಕ ಚಲನೆಯಲ್ಲಿ ಈ ' ಮನೆ ' ಗಳಲ್ಲಿ ಒಂದಾದ 
ಮೇಲೊಂದರಂತೆ ವಾಸಿಸುತ್ತಾನೆಂಬ ಕಲ್ಪನೆ ಇತ್ತು . ಆದರೆ, ವಾಸ್ತವಿಕ 
ವಾಗಿ ಈ ನಕ್ಷತ್ರಗಳ ಗಣನೆಯ ಮೂಲಕ ಸೂರ , ಚಂದ್ರರ, ತರುವಾಯ ಕೆಲವು 
ಗ್ರಹಗಳ ಚಲನೆಗಳನ್ನು ಕ್ರಮಕ್ರಮವಾಗಿ ವೀಕ್ಷಿಸುತ್ತಿದ್ದರು. ವೈದಿಕಸಾಹಿತ್ಯದಲ್ಲಿ 
ಅನೇಕಕಡೆ ಉಕ್ತವಾಗಿರುವಂತೆ, ಕಾಲಗಣನೆಯು ಚಾಂದ್ರ ಹಾಗೂ ಸೌರಮಾನ 
ಗಳೆರಡಕ್ಕೂ ಅಧೀನವಾಗಿದ್ದಿತು. ಐದುವರ್ಷಗಳ ಅವಧಿಯನ್ನು ಒಂದು ಯುಗ 
ವೆಂದು ಕರೆಯುತ್ತಿದ್ದರು. ಒಂದುಯುಗದಲ್ಲಿ ಚಾಂದ್ರ ಹಾಗೂ ಸೌರಮಾನ 


00 


೧೩೯೮ 

ಪ್ರಬುದ್ಧ ಕರ್ಣಾಟಕ 
ರೀತಿಯಾಗಿ ಬರುತ್ತಿದ್ದ ಕಾಲ ವ್ಯತ್ಯಾಸವನ್ನು ೩೦, ೨೫ ಅಥವಾ ೨೩ ದಿನಗಳ 
ಅಧಿಕಮಾಸವನ್ನು ಸೇರಿಸುವುದರ ಮೂಲಕ ಸರಿಪಡಿಸುತ್ತಿದ್ದರು. ಹೀಗೆ ೫ ವರ್ಷ 
ಗಳ ಮಾನವನ್ನು , ಎಂದರೆ ೫• ೩೬೦ = ೧೮೦೦ ದಿನಗಳ ಕಾಲವನ್ನು ೧೮೩೦, 
೧೮೨೫ ಅಥವಾ ೧೮೨೬ ದಿನಗಳಿಗೆ ತರುತ್ತಿದ್ದರು. ಆಧುನಿಕ ಗಣನೆಯಂತೆ ಅದು 
೧೮೨೬ ದಿನಗಳಾಗುತ್ತವೆ. 

ವೇದಾಂಗ ಜ್ಯೋತಿಷವು ವೈದಿಕ ಸಾಹಿತ್ಯದ ಖಗೋಳ ವಿಜ್ಞಾನವನ್ನು 
ತಿಳಿಸುವ ವಿಶಿಷ್ಟ ಭಾಗ. ಅತಿ ಸಂಕ್ಷಿಪ್ತವಾಗಿಯೂ ಕ್ಲಿಷ್ಟವಾಗಿಯೂ ಇರುವ ಈ 
ಗ್ರಂಥದ ಕಾಲದ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ . ಬಹುಶಃ ಇದರ ಕಾಲವು 
ಕ್ರಿ . ಪೂ . ನಾಲ್ಕು - ಐದನೆಯ ಶತಮಾನವಿರಬಹುದು. ವೇದಾಂಗ ಜ್ಯೋತಿಷವು 
ಆರ್ಚ ಜ್ಯೋತಿಷ, ಯಜುಜ್ಯೋತಿಷ ಎಂದು ಎರಡು ರೂಪಗಳಲ್ಲಿದ್ದು ಒಟ್ಟು 
೪೯ ಶ್ಲೋಕಗಳನ್ನು ಒಳಗೊಂಡಿದೆ. ಇದರಲ್ಲಿ ಕಾಲವಿಭಾಗವೂ ನಕ್ಷತ್ರಮಾರ್ಗದಲ್ಲಿ 
ಚಂದ್ರಚಾರವನ್ನು ಕುರಿತ ಖಗೋಳ ವಿಚಾರಗಳೂ ಇವೆ. ೨೭ನಕ್ಷತ್ರಗಳನ್ನು 
ಅವುಗಳ ನಾಮಾಕ್ಷರಗಳ ಮೂಲಕವಾಗಲೀ ನಕ್ಷತ್ರಾಧಿದೇವತೆಯ ಹೆಸರಿನ ಮೂಲಕ 
ನಾಗಲೀ ಕೊಡಲಾಗಿದೆ. ನಕ್ಷತ್ರವೂ ಅದಕ್ಕೆ ಸಮನಾದ ಕಾಲವೂ ೧೨೪ ಭಾಗ 
ಗಳಾಗಿ ವಿಂಗಡಿಸಲ್ಪಟ್ಟಿವೆ. ಐದು ವರ್ಷಗಳ ಒಂದು ಯುಗದಲ್ಲಿ ೬೦ ಸಾವನ 
ಮಾಸಗಳೂ , ೬೨ ಚಾಂದ್ರಮಾಸಗಳೂ ೬೭ ನಾ ಕ್ಷೇತ್ರ ಮಾಸಗಳೂ ಇವೆ ಎಂದು 
ವೇದಾಂಗ ಜ್ಯೋತಿಷವು ತಿಳಿಸುತ್ತದೆ. ಈ ಗ್ರಂಥದ ಕಾಲದಲ್ಲಿಯೇ ಸೂರಿಯ 
ಸನ್ನತಿ ಮತ್ತು ಚಂದ- ಪನ್ನತಿ ಎಂಬ ಜೈನ ಗ್ರಂಥಗಳೂ ಪ್ರಚಾರದಲ್ಲಿದ್ದು ವು. 
ಜೈನರು ಎರಡುಸೂರ, ಎರಡು ಚಂದ್ರ , ಎರಡು ನಕ್ಷತ್ರ ವ್ರಹಗಳು ಈ ರೀತಿ 
ತಮ್ಮದೇ ಆದ ಖಗೋಳ ವಿಚಾರಗಳನ್ನು ತಮ್ಮ ಮತೀಯ ಕಲ್ಪನೆಗಳಿಗೆ ಹೊಂದಿಸಿ 
ಕೊಂಡಿದ್ದರು. 

- ಖಗೋಳ ವಿಜ್ಞಾನ ಭಾವನೆಗಳ ದೃಷ್ಟಿಯಿಂದ ವೈದಿಕ ಸಾಹಿತ್ಯವನ್ನು ಸರಿ 
ಶೀಲಿಸಿದರೆ, ಆ ಕಾಲದಲ್ಲಿ ಖಗೋಳ ವಸ್ತುಗಳಿಗೆ ಎಷ್ಟು ಗಮನವನ್ನು ಕೊಡುತ್ತಿ 
ದ್ದರು ಎಂಬುದು ವ್ಯಕ್ತವಾಗುತ್ತದೆ. ಸೂರ್ಯಚಾರ, ಚಂದ್ರನ ಮಾರ್ಗ ಮತ್ತು 
ವೃದ್ಧಿ ಕ್ಷಯಗಳು, ಪ್ರಕಾಶಮಾನವಾದ ಗ್ರಹಗಳು, ನಕ್ಷತ್ರ ಗುಂಪುಗಳ ಸ್ವರೂಪ 
ಗಳು, ಗ್ರಹಣಗಳು, ಧೂಮಕೇತುಗಳು- ಇವೇ ಮೊದಲಾದುವನ್ನು ಬಹಳ ಕಾಲದ 
ವರೆಗೂ ಅವರು ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದಿರಬೇಕು. ಇದಕ್ಕೆ ಮುಖ್ಯ 
ಕಾರಣ, ಯಜ್ಞಗಳಿಗೂ ಅವುಗಳಿಗೆ ಸಂಬಂಧಿಸಿದ ಕರ್ಮಗಳಿಗೂ ಸರಿಯಾದ ಕಾಲ 
ವನ್ನು ಖಗೋಳ ವಸ್ತುಗಳ ಸ್ಥಾನಕ್ಕೆ ಅನುಗುಣವಾಗಿ ಅವರು ನಿರ್ಧರಿಸ 
ಬೇಕಾಗಿತ್ತು . ಸತತ ವೀಕ್ಷಣೆಯ ಫಲವಾಗಿ, ವಿಷುವ ಬಿಂದುಗಳನ್ನೂ ಅಯನ 
ಗಳನ್ನೂ ಗೊತ್ತು ಮಾಡುವುದರಲ್ಲಿ ಅವರು ವಿಚಕ್ಷಣರಾಗಿದ್ದರು. ಹಗಲು ರಾತ್ರಿ 
ಗಳು ಸೂರನಿಗೆ ಸಂಬಂಧಿಸಿದಂತೆ ಹೇಗೆ ಉಂಟಾಗುತ್ತವೆ ಎಂಬುದನ್ನು ಅವರು 


೧೩೯೯ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ಅರಿತಿದ್ದರು. ಭೂಮಿಯು ದುಂಡಾಗಿದೆ ಎಂದೂ ಸೂರನು ಅಸ್ತನಾಗುವುದೇ ಇಲ್ಲ 
ವೆಂದೂ ಋಗೈದದಲ್ಲಿಯೂ ಐತರೇಯ ಬ್ರಾಹ್ಮಣದಲ್ಲಿಯೂ ತಿಳಿಸಲಾಗಿದೆ. 
ಮಾನಿಯರ್ ವಿಲಿಯಮ್ಸ್ ಹೇಳಿರುವಂತೆ, “ ಕೊರ್ಪೆನಿಕಸನು ಹುಟ್ಟುವುದಕ್ಕೆ 
ಸುಮಾರು ಎರಡು ಸಾವಿರ ವರ್ಷಗಳ ಮೊದಲೇ ಹಿಂದೂಗಳು ತಮ್ಮ ಜಾಣೆಯಿಂದ 
ಕೆಲವು ಖಗೋಳಸಂಬಂಧಿ ಅನುಮಾನಗಳನ್ನು ಮಾಡಿದಂತೆ ತೋರುತ್ತದೆ. ” 

ಕ್ರಿಸ್ತಶಕದ ಮೊದಲ ಕೆಲವು ಶತಮಾನಗಳಲ್ಲಿ , ಭಾರತದಲ್ಲಿ ಕೆಲವು ವಿಶಿಷ್ಟ 
ರೀತಿಯ ಗ್ರಹಗಣಿತ ಸಾಹಿತ್ಯವು ಉತ್ಪತ್ತಿಯಾಯಿತು. ಈ ಕಾಲದಲ್ಲಿ ಭಾರತೀಯ 
ಖಗೋಳಶಾಸ್ತ್ರ ವಿಚಾರಗಳು ಗ್ರೀಕರ ಕಲ್ಪನೆಗಳ ಪ್ರಭಾವಕ್ಕೆ ಒಳಗಾಗಿದ್ದಿರಬೇಕು. 
ಏಕೆಂದರೆ, ಈ ಖಗೋಳಸಾಹಿತ್ಯದಲ್ಲಿ ಅಂತಹ ಪ್ರಭಾವವನ್ನು ಸಾಕಷ್ಟು ಮಟ್ಟಿಗೆ 
ಕಾಣಬಹುದು. ಈ ಸಾಹಿತ್ಯವು ಅನೇಕ ಸಿದ್ದಾಂತಗಳ ( ಸಾಮಾನ್ಯವಾಗಿ ಅವು 
ಗಳ ಸಂಖ್ಯೆ ೧೮ ಎಂದು ಭಾವಿಸಲಾಗಿದೆ) ರೂಪದಲ್ಲಿದೆ. ಇವುಗಳಲ್ಲಿ ಇದು ಅತಿ 
ಮುಖ್ಯವಾದವು : ಸೂರ್ಯ ಸಿದ್ಧಾಂತ, ಪೈತಾಮಹ, ವಾಸಿಷ್ಟ , ಪೌಲಿಶ ಮತ್ತು 
ರೋಮಕ ಸಿದ್ದಾಂತಗಳು. ಈ ಐದರಲ್ಲಿ ಸೂರ್ಯಸಿದ್ಧಾಂತವು ಪ್ರಖ್ಯಾತವಾದದ್ದು 
ಮತ್ತು ಈಗ ಉಪಲಬ್ದವಾಗಿದೆ. ಉಳಿದವುಗಳನ್ನು ಕ್ರಿ .ಶ. ಆರನೆಯ ಶತಮಾನದ 
ಗ್ರಹಗಣಿತಜ್ಞ ವರಾಹಮಿಹಿರ ಎಂಬುವನು " ಪಂಚ ಸಿದ್ದಾ೦ತಿಕಾ ” ಎಂಬ ಗ್ರಹ 
ಗಣಿತ ಗ್ರಂಥದಲ್ಲಿ ವಿಮರ್ಶಿಸಿದ್ದಾನೆ. 

ಸೂರ್ಯಸಿದ್ಧಾಂತವನ್ನು ರಚಿಸಿದವನು ಯಾರೆಂಬುದು ಗೊತ್ತಿಲ್ಲ. ಅದರ 
ಕಾಲದ ವಿಚಾರವೂ ನಿಖರವಾಗಿ ತಿಳಿದುಬಂದಿಲ್ಲ. ಅದರಲ್ಲಿ ಕೆಲವು ಭಾಗಗಳು 
ಬಹುಶಃ ಪ್ರಾಚೀನವಾದವು. ಮುಖ್ಯವಾದ ಗ್ರಹಗಣಿತ ಫಲಗಳನ್ನು ತಿಳಿಸುವ 
ಭಾಗಗಳು ಇತ್ತೀಚಿನವು ಎಂದು ಸ್ಕೂಲವಾಗಿ ಹೇಳಬಹುದು. ವರಾಹಮಿಹಿರನು 
ತಿಳಿಸಿರುವ ಸೂರಸಿದ್ದಾಂತಕ್ಕೂ ಈಗ ರೂಢಿಯಲ್ಲಿರುವದಕ್ಕೂ ಅನೇಕ ವ್ಯತ್ಯಾಸ 
ಗಳಿವೆ. ಈಗ ಬಳಕೆಯಲ್ಲಿರುವ ಸೂಯ್ಯ ಸಿದ್ಧಾಂತವು ಬಹುಶಃ ಎಂಟು- ಒಂಭತ್ತ 
ನೆಯ ಶತಮಾನದಲ್ಲಿ ಸಂಯೋಜನೆಗೊಂಡಿದ್ದಿರಬಹುದು. ಒಟ್ಟಿನಲ್ಲಿ , ಸೂರ 
ಸಿದ್ದಾಂತವು ಹಿಂದೂಗಳ ಖಗೋಳ ವಿಜ್ಞಾನದ ಸಂಗ್ರಹ . ಈ ಗ್ರಂಥವು ಅನೇಕ 
ವಿಷಯಗಳನ್ನು ಒಳಗೊಂಡಿದೆ. ಕಾಲಮಾನಗಳು ; ಗ್ರಹಗಳ ಮಾದ್ಯ ಭೋಗಾಂಶ 
ಅಥವಾ ದೇಶಾಂತರ, ರೇಖಾಂಶಗಳು ; ಪಂಚಾಂಗಕ್ರಮ ; ಕಾಲ, ದೇಶ, ದಿಕ್ಕು 
ಗಳನ್ನು ನಿರ್ಧರಿಸುವುದು ; ಸೂರ , ಚಂದ್ರ ಗ್ರಹಣಗಳ ವಿಷಯಗಳು ; ಗ್ರಹಣ 
ವಾಗುವುದನ್ನು ಸಮತಲದಲ್ಲಿ ಪ್ರತಿನಿಧಿಸುವ ಬಗೆ ; ಗ್ರಹಗಳು ಪರಸ್ಪರವಾಗಿ 
ಯೋಗಅಥವಾ ಯುತಿಗೊಳ್ಳುವುದು ; ಸೂರ ಸಹೋದಯ ಹಾಗೂ ಅಸ್ತಮಯ 
ಗ್ರಹಗಳು ; ಪಾತವಿಚಾರ ; ವಲಯ ಯಂತ್ರ , ಶಂಕು ಮತ್ತು ಇತರ ವೇಧಯಂತ್ರ 
ಗಳ ವರ್ಣನೆ - ಇವೇ ಮೊದಲಾದವುಗಳನ್ನು ಪೂರೈಸಿದ್ದಾಂತವು ತಿಳಿಸುತ್ತದೆ. ಈ 
ಗ್ರಂಥದ ಹನ್ನೆರಡನೆಯ ಅಧ್ಯಾಯದಲ್ಲಿ ಜಗತ್ತಿನ ಸೃಷ್ಟಿ ವಿವರಣೆ , ಪ್ರಾಚೀನ 


೧೪೦೦ 

ಪ್ರಬುದ್ಧ ಕರ್ಣಾಟಕ 
ಸಾಂಖ್ಯ ತತ್ವಗಳು, ಭೂಗೋಳವಿಚಾರಗಳು ಇವೆ. ವಿಷಯ ವೈವಿಧ್ಯದ ದೃಷ್ಟಿ 
ಯಿಂದ, ಸೂರಸಿದ್ದಾಂತ ಒಂದು ಸಂಕ್ಷಿಪ್ರ ಗ್ರಂಥ - ೫೦೦ ಶ್ಲೋಕಗಳನ್ನು ಒಳ 
ಗೊಂಡು ಪಠ್ಯ ಪುಸ್ತಕದ ಮಾದರಿಯಲ್ಲಿದೆ. ಇತರ ಸಿದ್ದಾಂತಗಳು ಇನ್ನೂ 
ದೊಡ್ಡವು. ಉದಾಹರಣೆಗೆ, ಬ್ರಹ್ಮಗುಪ್ತನು ಬರೆದಿರುವ ಬ್ರಹ್ಮಸ್ಪುಟ ಸಿದ್ದಾಂತ 
ದಲ್ಲಿ ( ಕ್ರಿ . ಶ. ಏಳನೆಯ ಶತಮಾನ) ೧೦೦೮ ಶ್ಲೋಕಗಳೂ ಭಾಸ್ಕರಾಚಾರ್ಯನು 
ಬರೆದಿರುವ ಸಿದ್ದಾಂತ ಶಿರೋಮಣಿಯಲ್ಲಿ ( ಕ್ರಿ .ಶ. ಹನ್ನೆರಡನೆಯ ಶತಮಾನ) ೯೬೨ 
ಶ್ಲೋಕಗಳೂ ಇವೆ. ಆದರೆ ಈ ಗ್ರಂಥಗಳಂತೆ ಸೂರಸಿದ್ಧಾಂತವು ಗಣಿತ, ಬೀಜ 
ಗಣಿತ ಭಾಗಗಳನ್ನು ಒಳಗೊಂಡಿಲ್ಲ. 

ಸೂರ ಸಿದ್ದಾಂತದ ಪ್ರಕಾರ, ಬ್ರಹ್ಮನು ೧ , ೭೦ ,೬೪, ೦೦೦ ಸೌರವರ್ಷಗಳಲ್ಲಿ 
ಪ್ರಪಂಚವನ್ನು ಸೃಷ್ಟಿ ಮಾಡಿದನಂತೆ ; ಸೃಷ್ಟಿಯಾದ ಮೊದಲಲ್ಲಿ ಎಲ್ಲ ಗ್ರಹಗಳೂ , 
ಅವುಗಳ ಉಚ್ಚ ಮತ್ತು ಆರೋಹ ಪಾತಗಳೂ ಅಶ್ವಿನಿ ನಕ್ಷತ್ರದ ಪ್ರಥಮ ಬಿಂದು 
ವಿನ ಹತ್ತಿರ ( ಎಂದರೆ, ಈಗಿನ ಜೀಬಾ ಸೀಸಿಯಂ ನಕ್ಷತ್ರದ ಬಳಿ) ಒಟ್ಟಿಗೆ ಇದ್ದು 
ವಂತೆ. ಎರಡನೆಯ ಆರಭಟನು ( ಕ್ರಿ .ಶ. ಹತ್ತನೆಯ ಶತಮಾನ) ಈ ಕಾಲವನ್ನು 
೩೦, ೨೪ ,೦೦೦ ಸೌರವರ್ಷಗಳೆಂದು ತಿಳಿಸಿದ್ದಾನೆ. ಈ ಬಗೆಯ ಅಗಾಧ ಕಾಲ 
ಗಣನೆ ಭಾರತೀಯರಲ್ಲಿ ಸರ್ವೆಸಾಧಾರಣವಾಗಿದ್ದಿತು. ಅವರು ಮಾನುಷ 
ಅಹೋರಾತ್ರ ( ಎಂದರೆ ಸೂಯ್ಯೋದಯದಿಂದ ಮರು ಸೂರೋದಯದವರೆಗಿನ 
ಕಾಲ) ಮತ್ತು ಚಾಂದ್ರಮಾಸಗಳನ್ನು ಸೃಷ್ಟಿಕರ್ತನಾದ ಬ್ರಹ್ಮನ ಕಾಲಕ್ಕೆ ಈ 
ಕೆಳಕಂಡಂತೆ ಹೊಂದಾಣಿಕೆ ಮಾಡಿದ್ದರು : 
ಒಂದು ಮಾನುಷ ಅಹೋರಾತ್ರ = ಭೂಮಿಯನ್ನು ಸೂರನು ಒಂದುಸಲ ಸುತ್ತುವ 

ಕಾಲ 
ಒಂದು ಚಾಂದ್ರಮಾಸ | - = ಪಿತೃಗಳ ಒಂದು ಅಹೋರಾತ್ರ 
ಒಂದು ಸೌರವರ್ಷ 

= ದೇವತೆಗಳ ಒಂದು ಅಹೋರಾತ್ರ 
೩೬೦ ಸೌರವರ್ಷಗಳು . = ಒಂದು ಸ್ವರ್ಗಿಯ ವರ್ಷ 
೧೨೦೦೦ ಸ್ವರ್ಗಿಯ ವರ್ಷಗಳು = ಒಂದು ಚತುರ್ಯುಗ ಅಥವಾ ಮಹಾಯುಗ 

( ಕೃತ, ಪ್ರೇತ, ದ್ವಾಪರ ಕಲಿಯುಗಗಳಿಂದ 

ಕೂಡಿದ್ದು ) 
ಒಂದು ಮಹಾಯುಗವನ್ನು ೦ಟುಮಾಡುವ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ 
ಗಳು ಕ್ರಮವಾಗಿ ೪ : ೩ : ೨ : ೧ ಪ್ರಮಾಣದಲ್ಲಿರುತ್ತವೆಯೆಂದೂ ಅವು ೪೦೦೦ 
೩೦೦೦ , ೨೦೦೦ , ೧೦೦೦ ಸ್ವರ್ಗಿಯ ವರ್ಷ ಮತ್ತು ಅವುಗಳ ಹತ್ತನೆಯ ಒಂದು 
ಭಾಗದಷ್ಟು ಸಂಧಿಕಾಲ ಹಾಗೂ ಸಂಧ್ಯಾಂಶಗಳನ್ನು ಒಳಗೊಂಡಿರುತ್ತವೆಯೆಂದೂ 
ಭಾರತೀಯರ ಕಲ್ಪನೆ. ಎಂದರೆ ಕೃತಯುಗದ ಅವಧಿ = ೪೦೦೦ + ೪೦d + ೪೦೦ ; 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ ೧೪೦೧ 
ತ್ರೇತಾ = ೩೦೦೦ + ೩೦೦ + ೩೦೦ ; ದ್ವಾಪರ = ೨೦೦೦ + ೨೦೦ + ೨೦೦ ; ಮತ್ತು 
ಕಲಿಯುಗ = ೧೦೦೦ + ೧೦೦ + ೧೦೦. ಹೀಗೆ ಒಟ್ಟು ೧೨೦೦೦ ಸ್ವರ್ಗಿಯ 
ವರ್ಷಗಳು. ಒಂದು ಸ್ವರ್ಗಿಯ ವರ್ಷಕ್ಕೆ ೩೬೦ ಸೌರವರ್ಷಗಳಾದುದರಿಂದ, 
ಒಂದು ಮಹಾಯುಗದಲ್ಲಿ ೧೨, ೦೦೦ / ೩೬೦ = ೪,೩೨೦ , ೦೦೦ ಸೌರವರ್ಷ 
ಗಳಿರುತ್ತವೆ. ಒಂದು ಸಾವಿರ ಮಹಾಯುಗಗಳಿಗೆ ಒಂದು ಕಲ್ಪ ಎಂದು ಹೆಸರು ; 
ಎಂದರೆ ಒಂದು ಕಲ್ಪದಲ್ಲಿ ೪,೩೨೦,೦೦೦, ೦೦೦ ಸೌರವರ್ಷಗಳಿರುತ್ತವೆ. ಇಷ್ಟು 
ಕಾಲ ಸೃಷ್ಟಿ ಕರ್ತ ಬ್ರಹ್ಮನ ಒಂದು ಹಗಲಿಗೆ ಸಮ . ಆದುದರಿಂದ ಬ್ರಹ್ಮನ ಒಂದು 
ದಿನ ( ಹಗಲು, ರಾತ್ರಿ ಸೇರಿ) ೮,೬೪೦ , ೦೦೦ ,೦೦೦ ಸೌರವರ್ಷಗಳಾಗುತ್ತವೆ. ಕಲ್ಪಕ್ಕೆ 
ಸಂಬಂಧಿಸಿದ ವಿಚಾರಗಳು ಋಗೈದದಲ್ಲಿಯೂ ವೇದಾಂಗಜ್ಯೋತಿಷದಲ್ಲಿಯೂ 
ಕಾಣಬರುವುದಿಲ್ಲ. ಇದು ಕೆಲವು ಖಗೋಳಸಿದ್ದಾಂತಗಳಲ್ಲಿಯೂ ಮನುಸ್ಮೃತಿ 
ಮತ್ತು ಪುರಾಣಗಳಲ್ಲಿಯೂ ವಿವರವಾಗಿ ಕಂಡುಬರುತ್ತದೆ. ಪ್ರತಿಯೊಂದು 
ಮಹಾಯುಗದ ಆರಂಭದಲ್ಲಿ ಗ್ರಹಗಳೆಲ್ಲ ಒಂದೇಕಡೆ ಸೇರಿಕೊಂಡಿರುತ್ತವೆ 
ಎಂಬುದು ಸಾಂಪ್ರದಾಯಿಕ ಭಾವನೆ. 

ಆಕಾಶದಲ್ಲಿ ಗ್ರಹಗಳು ಚಲಿಸುವುದಕ್ಕೆ ಪ್ರವಹ ಎಂಬ ವಾಯುವು ಕಾರಣ 
ಎಂಬುದು ಭಾರತೀಯ ಖಗೋಳಜ್ಞರ ನಂಬಿಕೆ. ಭೂಮಿಯು ಆಕಾಶ ಮಧ್ಯ 
ದಲ್ಲಿರುವಗೋಳವೆಂದು ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಭೂಮಿಯ ಸುತ್ತಲೂ 
ಚಲಿಸುತ್ತಿರುವ ಗ್ರಹಗಳ ಕ್ರಮವುಹೀಗೆ: ಚಂದ್ರ , ಬುಧ, ಶುಕ್ರ , ರವಿ , ಮಂಗಳ , 
ಗುರು ಮತ್ತು ಶನಿ, ಆಕಾಶದಲ್ಲಿ ಭೂಮಿಯು ಹೇಗೆ ನಿಂತಿರಲು ಸಾಧ್ಯ ? ಇದಕ್ಕೆ 
ಉತ್ತರವಾಗಿ ಪೌಲಿಶ ಸಿದ್ದಾಂತವು “ ಪಾಂಚ ಭೌತಿಕವಾದ ಮತ್ತು ಚೆಂಡಿನಂತೆ 
ದುಂಡಗಿರುವ ಭೂಮಿಯು ಎರಡು ಆಯಸ್ಕಾಂತಗಳ ಮಧ್ಯದಲ್ಲಿ ನಿಂತಿರುವ 
ಕಬ್ಬಿಣದ ಗಟ್ಟಿಯೋಪಾದಿಯಲ್ಲಿದೆ ” ಎಂದು ತಿಳಿಸಿದೆ. ಬಹುಶಃ ಇದು ಆಕಾಶ 
ದಲ್ಲಿರುವ ಒಂದು ವಸ್ತುವಿನ ಸ್ಥಿತಿಗೂ ಆಕರ್ಷಣ ಬಲಕ್ಕೂ ಇರುವ ಸಂಬಂಧವನ್ನು 
ಸೂಚಿಸುತ್ತದೆ. ಭೂಮಿಯು ಯಾವ ವಸ್ತುವಿನ ಆಧಾರವನ್ನೂ ಹೊಂದದೆ, 
ವಿಸ್ತಾರವಾದ ಆಕಾಶದಲ್ಲಿ ತನ್ನ ಸ್ವಾಭಾವಿಕ ಬಲದಿಂದ ದೃಢವಾಗಿ ನಿಂತಿದೆ 
ಎಂದು ಭಾಸ್ಕರಾಚಾರ್ಯನು ತಿಳಿಸಿದ್ದಾನೆ. ಭೂಮಿಯ ಗುರುತ್ವಾಕರ್ಷಣ 
ಬಲದ ವಿಚಾರವಾಗಿಯೂ ಭಾಸ್ಕರಾಚಾರ್ಯನು ಆಲೋಚನೆ ಮಾಡಿದ್ದನು. 
ಆಕರ್ಷಣ ಬಲವು ಭೂಮಿಗೆ ಸಹಜವಾದುದೆಂದೂ ಅದರಿಂದ ಭಾರವಾದ ವಸ್ತು 
ಗಳನ್ನು ತನ್ನೆಡೆಗೆ ಸೆಳೆಯುತ್ತದೆ ಎಂದೂ ಅವನು ಪ್ರತಿಪಾದಿಸಿದ್ದಾನೆ. ಇವು 
ಗಳಲ್ಲದೆ, ಭೂಮಧ್ಯವೂ ಭಮಧ್ಯವೂ ( ಖಗೋಳ ಮಧ್ಯ ) ಒಂದೇ ಎಂಬುದು 
ಭಾಸ್ಕರಾಚಾರ್ಯನ ಮತ್ತೊಂದು ಪ್ರತಿಪಾದನೆ. ಇವನಿಗಿಂತ ಮುಂಚಿತವಾಗಿದ್ದ 
ಭಾರತೀಯ ಖಗೋಳಜ್ಞರು ಇವೆರಡೂ ಬೇರೆ ಎಂದು ಭಾವಿಸಿದ್ದರು... 


೧೪೦೨ 

ಪ್ರಬುದ್ಧ ಕರ್ಣಾಟಕ 
ಭಾರತೀಯ ಖಗೋಳ ಶಾಸ್ತ್ರಜ್ಞರಲ್ಲಿ ಅರ್ಯಭಟ, ವರಾಹಮಿಹಿರ, ಬ್ರಹ್ಮ 
ಗುಪ್ತ ಮತ್ತು ಭಾಸ್ಕರಾಚಾರ್ಯರು ವಿಖ್ಯಾತರಾಗಿದ್ದರು. ಆರ್ಯಭಟನ ಆರ್ 
ಭಟೀಯಂ ಎಂಬ ಗ್ರಂಥದಲ್ಲಿ ಭೂಮಿಯ ಭ್ರಮಣದ ವಿಷಯವು ಪ್ರತಿಪಾದನೆ 
ಯಾಗಿದೆ. ಆರಭಟನ ಖಗೋಳ ಅಭಿಪ್ರಾಯಗಳು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ 
ಪ್ರಚಾರದಲ್ಲಿ ದ್ದ ವು. ವರಾಹಮಿಹಿರನು ಆಗ ತಿಳಿದಿದ್ದ ಖಗೋಳ ಸಿದ್ದಾಂತಗಳ 
ಸಾರಗಳನ್ನು ಕ್ರೋಡೀಕರಿಸಿದನು. ಉಜ್ಜಯನಿಯಲ್ಲಿ ಬ್ರಹ್ಮಗುಪ್ತನು ಬ್ರಹ್ಮಸ್ಸುಟ 
ಸಿದ್ದಾಂತ ಮತ್ತು ಖಂಡಖಾದ್ಯಕ ಎಂಬೆರಡು ಗ್ರಂಥಗಳನ್ನು ರಚಿಸಿದನು . 
ಭೂಮಿಯು ಭ್ರಮಣವಾಗುತ್ತಿದೆ ಎಂಬ ಆರಭಟನ ತತ್ವವನ್ನು ಬ್ರಹ್ಮಗುಪ್ತನು 
ಅನುಮೋದಿಸಲಿಲ್ಲ. ಬ್ರಹ್ಮಗುಪ್ತನ ಅನುಯಾಯಿಗಳು ಮುಖ್ಯವಾಗಿ ಪಶ್ಚಿಮ 
ಭಾರತದಲ್ಲಿದ್ದರು. ಕ್ರಿ .ಶ. ಎಂಟನೆಯ ಶತಮಾನದಲ್ಲಿ ಲಲ್ಲ ಎಂಬುವನು ಆರ್ 
ಭಟೀಯವನ್ನು ಕುರಿತು ವ್ಯಾಖ್ಯೆಯನ್ನು ಬರೆದನು. ಹತ್ತನೆಯ ಶತಮಾನದಲ್ಲಿ 
ಮುಂಜಾಲ ಎಂಬುವನೂ ಹನ್ನೊಂದನೆಯ ಶತಮಾನದಲ್ಲಿ ಶ್ರೀಪತಿಯೂ ಖಗೋಳ 
ಶಾಸ್ತ್ರ ಪರಿಣತರೆಂದು ಮನ್ನಣೆ ಪಡೆದಿದ್ದರು. ಶ್ರೀಪತಿಯು ಬರೆದಿರುವ ಸಿದ್ದಾಂತ 
ಶೇಖರ ಎಂಬ ಗ್ರಂಥವು ಬಹ್ಮಗುಪ್ತನ ತತ್ವಗಳನ್ನು ಒಳಗೊಂಡಿದೆ. ಒಂಭತ್ತನೆಯ 
ಶತಮಾನದಲ್ಲಿ ಪೃಥಡಕಸ್ವಾಮಿ ಎಂಬುವನು ಬ್ರಹ್ಮಗುಪ್ತನ ಗ್ರಂಥಗಳಿಗೆ 
ವ್ಯಾಖ್ಯೆಯನ್ನು ಬರೆದಿದ್ದಾನೆ. 

ಗಣಿತಶಾಸ್ತ್ರದಂತೆಯೇ ಭಾರತೀಯ ಖಗೋಳ ಶಾಸ್ತ್ರವೂ ಅರೇಬಿಯಾ 
ಖಗೋಳಜ್ಞರ ಮನಸ್ಸನ್ನು ಆಕರ್ಷಿಸಿದ್ದಿತು. ಆರಭಟ, ಬ್ರಹ್ಮಗುಪ್ತರ ಗ್ರಂಥ 
ಗಳನ್ನು ಅವರು ಭಾಷಾಂತರಿಸಿದರು. ಕ್ರಿ . ಶ. ಹದಿನಾಲ್ಕು - ಹದಿನೈದನೆಯ ಶತ 
ಮಾನಗಳಲ್ಲಿ ಅರೇಬಿಯಾ ಖಗೋಳಜ್ಞರ ಭಾವನೆಗಳೂ ಭಾರತದಲ್ಲಿ ಪ್ರಚಾರ 
ದಲ್ಲಿ ದ್ದು ವು. ಕ್ರಿ .ಶ . ಹದಿನೇಳು- ಹದಿನೆಂಟನೆಯ ಶತಮಾನದಲ್ಲಿ ಭಾರತೀಯ 
ಪಂಡಿತರಿಗೆ ಪಾಶ್ಚಾತ್ಯ ಖಗೋಳ ವಿಚಾರಗಳ ಸ್ಕೂಲ ಪರಿಚಯವೂ ಇದ್ದಂತೆ 
ಕಾಣಬರುತ್ತದೆ. ಆದರೆ, ಪಶ್ಚಿಮ ದೇಶಗಳಲ್ಲಿ ಬಳಕೆಯಲ್ಲಿದ್ದ ದೂರದರ್ಶಕವು 
ಭಾರತದಲ್ಲಿ ಖಗೋಳ ವಸ್ತುಗಳನ್ನು ವೀಕ್ಷಿಸಲು ಉಪಯೋಗವಾಗಲೇ ಇಲ್ಲ. 
ಪ್ರಾಚೀನ ಕಾಲದ ವೇಧ ಯಂತ್ರಗಳನ್ನು ಬೇಕಾದಂತೆ ರೂಪಿಸಿಕೊಂಡು 
ವೀಕ್ಷಣೆಗಳನ್ನು ಮಾಡುತ್ತಿದ್ದರು. ಕ್ರಿ . ಶ. ಹದಿನೆಂಟನೆಯ ಶತಮಾನದ ಮೊದಲಲ್ಲಿ 
ಮಹಾರಾಜ ಸವಾಯಿ ಜೈ ಸಿಂಗ್ II ಎಂಬುವನು ದೆಹಲಿ, ಉಜ್ಜಯಿನಿ, 
ವಾರಣಾಸಿ, ಮಥುರ ಮತ್ತು ಜೈಪುರಗಳಲ್ಲಿ ಐದು ಬೃಹದ್ ವೀಕ್ಷಣಾಲಯಗಳನ್ನು 
ಕಟ್ಟಿಸಿದನು. ದೆಹಲಿಯಲ್ಲಿರುವ ವೀಕ್ಷಣಾಲಯದ ಯಂತ್ರಗಳ ವಿಚಾರವನ್ನು 
ಮುಂದಿನ ಚಿತ್ರಗಳಲ್ಲಿ ಸೂಚಿಸಲಾಗಿದೆ. ಮಹಾರಾಜ ಜೈ ಸಿಂಗ್‌ನ ಖಗೋಳ 
ವೀಕ್ಷಣೆಗಳಿಗೆ ಬೆಂಬಲಿಗನಾಗಿ ಜಗನ್ನಾಥ ಪಂಡಿತನೆಂಬ ಗಣಿತ - ಖಗೋಳಜ್ಞನು 
ಇದ್ದನು, ಅವನು ಕೆಲವು ವೇಧಯಂತ್ರಗಳನ್ನು ರಚಿಸಿದನು. ಅವು ಇಂದಿಗೂ 
ಅವನಿಗೆ ಸ್ಮಾರಕಗಳಂತೆ ಉಳಿದುಬಂದಿವೆ. 


- ದೆಹಲಿಯ ಜಂತರ್‌ ಮಂತರ್‌ನಲ್ಲಿರುವ ಸಾಮ್ರಾಟ್ ಯಂತ್ರ , 
ಸುಮಾರು ೬೦ ಅಡಿ ಎತ್ತರದ ಈ ಇಳಿಜಾರು ಕಲ್ಲು ಕಟ್ಟಡವು ಕ್ಷಿತಿಜಕ್ಕೆ ೨೮° ೩೭' ಓರೆಯಾಗಿದ್ದು 
ಇಳಿಜಾರಿನ ನೇರವು ಸರಿಯಾಗಿ ಧ್ರುವ ನಕ್ಷತ್ರದ ದಿಕ್ಕಿನಲ್ಲಿದೆ. ಸೂರ್ಯನು ಚಲಿಸಿದಂತೆ ಈ 
ಇಳಿಜಾರಿನ ತುದಿಯ ನೆರಳು ಇಳಿಜಾರಿನ ಲಂಬ ಕ್ಷೇತ್ರದಲ್ಲಿ ಜೋಡಿಸಿರುವ ನೃತ್ಯ ಚಾಪದ 
ಮೇಲೆ ಚಲಿಸುವುದು . ಇದರ ಸಹಾಯದಿಂದ ಸ್ಥಳೀಯ ಕಾಲವನ್ನು ನಿರ್ಣಯಿಸಬಹುದು. 


- ದೆಹಲಿಯ ಜಂತರ್ ಮಂತರ್ ನಲ್ಲಿರುವ ರಾಮುಯಂತ್ರ , 
ಇದರಲ್ಲಿ ವರ್ತುಲಾಕಾರದ ಎರಡು ಕಟ್ಟಡಗಳಿವೆ, ಸೂರ್ಯನ ದಿಗಂಶ ( azimuth ) ಮತ್ತು 

ಉಚ್ಚಾಯ( altitude) ಗಳನ್ನು ಅಳತೆಮಾಡಲು ಕಟ್ಟಡದ ಗೋಡೆ ಮತ್ತು ನೆಲವನ್ನು 
ಸೂಕ್ತ ರೀತಿಯಲ್ಲಿ ವಿಭಜಿಸಲಾಗಿದೆ, ಈ ಅಳತೆಗೆ ಎರಡು ಕಟ್ಟಡಗಳೂ ಪರಸ್ಪರ ಪೂರಕವಾಗಿವೆ. 


ದೆಹಲಿಯ ಜಂತರ್ ಮಂತರ್‌ನಲ್ಲಿರುವ ಮಿಶ್ರ ಯಂತ್ರ , 
ಇದರಲ್ಲಿ ನಾಲ್ಕು ವಿವಿಧ ಯಂತ್ರಗಳನ್ನು ಅಳವಡಿಸಲಾಗಿದೆ. ಈ ಕಟ್ಟಡದ ಉತ್ತರ ಪಾರ್ಶ್ವದ 
ಗೋಡೆಯು ಊರ್ಧ್ವಗತಿಗೆ ೫° ೧೦ .೫ ಓರೆಯಾಗಿದೆ. ಸೂರ್ಯನು ಜೂನ್ ೨೨ರಂದು ಕಟಕ 
ರಾಶಿಗೆ ಬಂದು ಚಲನೆಯ ದಿಕ್ಕನ್ನು ದಕ್ಷಿಣಕ್ಕೆ ಬದಲಾಯಿಸುವಾಗ ದೆಹಲಿಯಲ್ಲಿರುವ 

ವೀಕ್ಷಕರಿಗೆ ಈ ಗೋಡೆಯ ನೇರದಲ್ಲೇ ಕಾಣುವನು , 


ದೆಹಲಿಯ ಕುತುಬ್ ಮಿನಾರ್ ಬಳಿಯಿರುವ ಕಬ್ಬಿಣದ ಕಂಬ . 
ಮೊದಲು ವಿಷ್ಣುಪಾದ ಬೆಟ್ಟ ( ಬಹುಶಃ ಮಧುರಾದಲ್ಲಿ) ದ ಮೇಲಿದ್ದ ಈ ಕಂಬವನ್ನು ಕ್ರಿ . ಶ. ೧೦೫೦ ರಲ್ಲಿ 
ಇಮ್ಮಡಿ ಅನಂಗಪಾಲನು ಈಗಿರುವಲ್ಲಿ ತಂದು ನೆಟ್ಟಿದ್ದಾನೆ. ಇದರ ಎತ್ತರ ೨೩ ಅಡಿ ೮ ಅಂಗುಲ, 
ವ್ಯಾಸ ಮೇಲ್ತುದಿಯಲ್ಲಿ ೧೨ , ಕೆಳ ತುದಿಯಲ್ಲಿ ೧೬ , ೪ , ಇದರ ತೂಕ ಸುಮಾರು ೬ ಟನ್ . 
ಇದರಲ್ಲಿ ಶೇಕಡ ೯೯, ೭೨ ಭಾಗ ಕಬ್ಬಿಣವಿದ್ದು ಉಳಿದ ಭಾಗ ಕಾರ್ಬನ್ಸ್ , ಗಂಧಕ, 

ಸಿಲಿಕನ್ , ರಂಜಕ , ಇತ್ಯಾದಿಗಳಿವೆ. ಇದು ಇಂದಿಗೂ ತುಕ್ಕು ಹಿಡಿದಿಲ್ಲ, 


೧೪೦೩ 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 


ಭೌತಿಕ ಕಲ್ಪನೆಗಳು 
ಆಧುನಿಕ ಭೌತಶಾಸ್ತ್ರವು ವಸ್ತು , ಅದರ ಸಾಮಾನ್ಯ ಗುಣಗಳು, ಬಲ, ಚಲನೆ, 
ಶಕ್ತಿಯ ಸ್ವರೂಪಗಳು, ವಾಸ್ತವಿಕ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಇರುವ ನಿಯಮ 
ಗಳು - ಇವನ್ನು ಮುಖ್ಯವಾಗಿ ವಿಚಾರಮಾಡುತ್ತದೆ. ಭೌತಶಾಸ್ತ್ರದ ವಿಚಾರ 
ಧೋರಣೆಯಲ್ಲಿ ಗಣಿತ ಶಾಸ್ತ್ರೀಯವಾಗಿ, ತರ್ಕಬದ್ಧವಾಗಿ ಅರ್ಥಮಾಡಿಕೊಳ್ಳಬಹು 
ದಾದ ವಿಷಯಗಳಿಗೆ ಮುಖ್ಯ ಸ್ಥಾನವಿದೆ . ಗಣಿತಶಾಸ್ತ್ರವು ಭೌತಶಾಸ್ತ್ರಕ್ಕೆ ಬಹು 
ಮಟ್ಟಿಗೆ ಆಧಾರವಾಗಿದೆ ಎಂದರೆ ತಪ್ಪಾಗಲಾರದು. ಅಲ್ಲದೆ, ಇಂದ್ರಿಯಾನುಭವ 
ಪ್ರಯೋಗಗಳು ಮತ್ತು ವೀಕ್ಷಣೆ , ಅವುಗಳನ್ನು ಅನುಸರಿಸಿ ಬಂದ ಅನುಮಾನ 
ಹಾಗೂ ತತ್ವ ಪ್ರತಿಪಾದನೆಗಳು ಭೌತಶಾಸ್ತ್ರವನ್ನು ರೂಪಿಸಿದೆ. ಈ ದೃಷ್ಟಿಯಿಂದ 
ನೋಡಿದರೆ, ಪ್ರಾಚೀನ ಮತ್ತು ಮಧ್ಯ ಕಾಲಗಳಲ್ಲಿ ಭೌತವಿಜ್ಞಾನವು ಭಾರತದಲ್ಲಿ 
ಬೆಳೆದಿದ್ದಿತೆಂದು ಹೇಳುವುದಕ್ಕಾಗುವುದಿಲ್ಲ . ಏಕೆಂದರೆ , ಆ ಕಾಲಗಳಲ್ಲಿ ಇಂಡಿಯಾ 
ದೇಶವು ಗಣಿತಶಾಸ್ತ್ರದ ಸಂಪ್ರದಾಯವನ್ನು ಪೋಷಿಸಿಕೊಂಡು ಬಂದಿದ್ದರೂ ಆ 
ಸಂಪ್ರದಾಯಕ್ಕೆ ತಕ್ಕಂತೆ ಭೌತಿಕ ಕಲ್ಪನೆಗಳು ಪ್ರಕಾಶವಾಗಲಿಲ್ಲ . ಯಾವ 
ವಿಧವಾದ ಪ್ರಯೋಗ- ವೀಕ್ಷಣೆಗಳಿಗೂ ಅವು ಒಳಗಾಗಲಿಲ್ಲ. ಸಾಲದುದಕ್ಕೆ , ಆ 
ಕಲ್ಪನೆಗಳು ಭಾರತೀಯ ದರ್ಶನ ಶಾಸ್ತ್ರಗಳ ಅಂಗವಾಗಿಯೇ ಬೆಳೆದುಬಂದುವು. 
ಮುಖ್ಯವಾಗಿ, ಭಾರತೀಯ ದರ್ಶನ ಶಾಸ್ತ್ರಜ್ಞರು - ಹಿಂದು, ಬೌದ್ದ ಹಾಗೂ 
ಜೈನರು ಸುತ್ತಲಿನ ವಾಸ್ತವಿಕ ಪ್ರಪಂಚದ ರೂಪವನ್ನು ಅನೇಕ ಭೌತಿಕ ಕಲ್ಪನೆ 
ಗಳ ಮೂಲಕ ವಿವರಿಸಲು ಪ್ರಯತ್ನಿಸಿದರು. ಆದರೆ ಆ ಪ್ರಯತ್ನ ತಾವು ಪ್ರತಿ 
ಪಾದಿಸುತ್ತಿದ್ದ ಇಲ್ಲವೇ ಅನುಸರಿಸುತ್ತಿದ್ದ ದಾರ್ಶನಿಕ ತತ್ವಗಳ ಚೌಕಟ್ಟಿನಲ್ಲಿಯೇ 
ನಡೆಯಿತು. ಇದು ಭಾರತೀಯ ಭೌತಿಕ ಕಲ್ಪನೆಗಳ ವೈಶಿಷ್ಟ , 

ವಿಜ್ಞಾನದ ಚರಿತ್ರೆಯ ದೃಷ್ಟಿಯಿಂದ ನೋಡಿದರೆ , ನಿಜವಾಗಿಯೂ 
ಭಾರತೀಯ ಭೌತಿಕ ಕಲ್ಪನೆಗಳು ಉನ್ನತಮಟ್ಟದಲ್ಲಿ ದ್ದು ವು . ಮನಸ್ಸು , ಇಂದ್ರಿಯ 
ಗಳನ್ನು ಬಿಟ್ಟು ವಸ್ತು ಎಂಬುದು ಉಂಟೇ ? ವಸ್ತು ಎಂದರೇನು? ಅದರ ಗುಣ 
ಗಳಾವುವು ? ಚಲನೆ, ದೇಶ, ಕಾಲ, ಶಬ್ದ , ಬೆಳಕು - ಇವುಗಳನ್ನು ಸಕಾರಣ 
ವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವೆ? ವಾಸ್ತವಿಕ ಜಗತ್ತು ನಿತ್ಯವೇ ? ಹಾಗಾದರೆ 
ಅದರ ನಿತ್ಯ ರೂಪವೆಂತಹದು ? - ಇವೇ ಮೊದಲಾದವುಗಳನ್ನು ಭಾರತೀಯ 
ತತ್ವಜ್ಞರು ವಿಚಾರ ಮಾಡಿದ್ದಾರೆ. ಅವರ ವಿಚಾರಗಳನ್ನೂ ಪ್ರತಿಪಾದನೆಗಳನ್ನೂ 
ತಿಳಿಯಬೇಕಾದರೆ, ಸಂಸ್ಕೃತ ಹಾಗೂ ಇತರ ಭಾಷೆಗಳಲ್ಲಿರುವ ಅನೇಕ ಗ್ರಂಥ 
ಗಳನ್ನು ಅಭ್ಯಾಸಮಾಡಬೇಕು. ವೇದಗಳು ; ಉಪನಿಷತ್ತುಗಳು ; ಪುರಾಣ 
ಗಳು ; ನ್ಯಾಯ , ವೈಶೇಷಿಕ, ಸಾಂಖ್ಯ , ಯೋಗ, ಪೂರ್ವ ಮತ್ತು ಉತ್ತರ 
ಮಾಮಾಂಸಗಳನ್ನು ಕುರಿತ ಗ್ರಂಥಗಳು ಹಾಗೂ ವ್ಯಾಖ್ಯೆಗಳು ; ಬೌದ್ಧ, ಜೈನ 
ಮತೀಯ ಗ್ರಂಥಗಳು - ಇವುಗಳಲ್ಲಿ ಅನೇಕ ಭೌತಿಕ ಕಲ್ಪನೆಗಳಿವೆ. ಅವುಗಳಲ್ಲಿ 
ಮುಖ್ಯವಾದವನ್ನು ಇಲ್ಲಿ ಸ್ಕೂಲವಾಗಿ ತಿಳಿಸಲು ಪ್ರಯತ್ನಿಸಲಾಗಿದೆ. 


೧೪೦೪ 


ಪ್ರಬುದ್ಧ ಕರ್ಣಾಟಕ 
ಮೊತ್ತ ಮೊದಲನೆಯದಾಗಿ , ಪಂಚಭೂತಗಳನ್ನು ಕುರಿತದ್ದು ; ಋಗೈದ 
ದಲ್ಲಿ ' ಅಪ್ ” ಭೂತವು ವಿಶ್ವಕ್ಕೆ ಮೂಲವಾದುದು ಎಂದು ತಿಳಿಸಲಾಗಿದೆ. 
ಬೃಹದಾರಣ್ಯ , ಛಾಂದೋಗ್ಯ, ತೈತ್ತಿರೀಯ, ಮೈತ್ರಿ , ಮೈತ್ರಾಯಣೀ ಮತ್ತು 
ಕೌಷೀತಕೀ ಉಪನಿಷತ್ತುಗಳಲ್ಲಿ ಪೃಥ್ವಿ , ಅಪ್ , ತೇಜಸ್ , ವಾಯು ಮತ್ತು 
ಆಕಾಶ ಭೂತಗಳನ್ನು ಕುರಿತು ವೈಯಕ್ತಿಕವಾಗಿಯೂ , ಒಂದನ್ನೊಂದು ಅನು 
ಸರಿಸಿರುವಂತೆಯೂ ವಿವರಣೆಗಳಿವೆ. ಒಟ್ಟಿನಲ್ಲಿ , ಇಂಡಿಯಾ ದೇಶದಲ್ಲಿ ಉಪ 
ನಿಷತ್ತುಗಳ ಕಾಲದಲ್ಲಿ ಪಂಚಭೂತಗಳ ಕಲ್ಪನೆಯು ನಿಷ್ಯ ಸ್ವರೂಪವನ್ನು ತಾಳಿ 
ದ್ದಿತು. ಆದರೆ ಒಂದು ಅಂಶವನ್ನು ಮರೆಯಬಾರದು . ಈ ಪಂಚ ಮಹಾ 
ಭೂತಗಳ ವಿವರಣೆಯು ಉಪನಿಷತ್ ಬ್ರಹ್ಮನ ಕಲ್ಪನೆಯ ಅಂಗವಾಗಿಯೇ ಬೆಳೆದು 
ಬಂದಿತು ; ಅದು ತನ್ನ ದೇ ಆದ ಒಂದು ವ್ಯಕ್ತಿತ್ವವನ್ನು ಪಡೆಯಲಿಲ್ಲ. ಕ್ರಮೇಣ 
ಅದು ಕೆಲವು ದರ್ಶನಗಳ ಪ್ರಮುಖ ಭಾಗವಾಗಿಯೂ ಪರಿಣಮಿಸಿತು. ಸಾಂಖ್ಯ , 
ನ್ಯಾಯ ಮತ್ತು ವೈಶೇಷಿಕ ದರ್ಶನಗಳು ಈ ಕಲ್ಪನೆಯನ್ನು ತಮ್ಮ ಪ್ರತಿಪಾದನೆ 
ಗಳಲ್ಲಿ ಅಳವಡಿಸಿಕೊಂಡುವು. 

- ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ ಪುರುಷರ ಆವಿರ್ಭಾವ ಈ ರೀತಿಯಾಗಿ 
ತಿಳಿಸಲಾಗಿದೆ: 


ಪುರುಷ 


ಮಹಾನ್ 


ಅಹಂಕಾರ 


ಪಂಚ ತನ್ಮಾತ್ರಗಳು (ಸೂಕ್ಷ ) 


ಮನಸ್ಸು 


ಹತ್ತು ಇಂದ್ರಿಯಗಳು ಪಂಚಭೂತಗಳು (ಸ್ಕೂಲ) 
ಈ ಒಟ್ಟು ನಿರೂಪಣೆಯಲ್ಲಿ ಪಂಚತನ್ಮಾತ್ರಗಳು ಹಾಗೂ ಪಂಚ ಮಹಾ ಭೂತಗಳು 
ಹೇಗೆ ದಾರ್ಶನಿಕವಾಗಿ ಹೊಂದಿಕೊಂಡಿವೆ ಎಂಬುದನ್ನು ಕಾಣಬಹುದು. ತನ್ಮಾತ್ರ 
ಗಳು ಸೂಕ್ಷ್ಮ , ಅಗೋಚರ, ಮತ್ತು ನಿತ್ಯ , ಅವು ಎಂತಹವು ಎಂಬುದನ್ನು 
ಸರಿಯಾಗಿ ತಿಳಿಸುವುದು ಅಸಾಧ್ಯ . ಬಹುಶಃ ಅವು ವಸ್ತುವಿನ ಸೂಕ್ಷ್ಮ ಸ್ಥಿತಿ 
ಯಲ್ಲಿದ್ದು ಮನಸ್ಸಿನ ಹಾಗೂ ವಸ್ತುವಿನ ಲಕ್ಷಣಗಳನ್ನು ಪಡೆದಿರಬಹುದು. ಪಂಚ 
ಭೂತಗಳಾದರೋ ಸ್ಕೂಲ, ಇಂದ್ರಿಯಾನುಭವವಾಗುವ ವಿವಿಧ ವಸ್ತುಗಳ ರೂಪ 
ದಲ್ಲಿವೆ ಮತ್ತು ಅನಿತ್ಯ , 
- ಪಂಚತನ್ಮಾತ್ರಗಳಿಂದ ಪಂಚಮಹಾಭೂತಗಳುಂಟಾಗುತ್ತವೆ. ಶಬ್ದ ತನ್ಮಾತ್ರ 
ದಿಂದ ಆಕಾಶ ; ಶಬ್ದ , ಸ್ಪರ್ಶತನ್ಮಾತ್ರಗಳಿಂದ ವಾಯು ; ಶಬ್ದ , ಸ್ಪರ್ಶ , ರೂಪ 
ತನ್ಮಾತ್ರಗಳಿಂದ ತೇಜಸ್ ; ಶಬ್ದ , ಸ್ಪರ್ಶ, ರೂಪ, ರಸ ತನ್ಮಾತ್ರಗಳಿಂದ ಅಪ್ ; 


೧೪೦೫ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
ಶಬ್ದ , ಸ್ಪರ್ಶ, ರೂಪ, ರಸ, ಗಂಧ ತನ್ಮಾತ್ರಗಳಿಂದ ಪೃಥ್ವಿ , ಆಕಾಶದ ಗುಣ 
ಶಬ್ದ ; ವಾಯು - ಶಬ್ದ ಮತ್ತು ಸ್ಪರ್ಶ, ತೇಜಸ್ - ಶಬ್ದ , ಸ್ಪರ್ಶ ಮತ್ತು ರೂಪ; 
ಅಪ್ - ಶಬ್ದ , ಸ್ಪರ್ಶ, ರೂಪ ಮತ್ತು ರಸ, ಸೃಥ್ವಿ - ಶಬ್ದ , ಸ್ಪರ್ಶ, ರೂಪ, ರಸ 
ಮತ್ತು ಗಂಧ, ಹೀಗೆ ಸೂಕ್ಷ್ಮ ಸ್ಥಿತಿಗಳಿಂದ ಸ್ಕೂಲವಸ್ತುಗಳುಂಟಾಗುವ ಬಗೆ 
ಯನ್ನೂ ಅವುಗಳಿಗೂ ಇಂದ್ರಿಯಗಳಿಗೂ ಇರುವ ಸಂಬಂಧವನ್ನೂ ಹೊಂದಿಸ 
ಲಾಗಿದೆ. 

ವೈಶೇಷಿಕರು ಪಂಚಮಹಾಭೂತಗಳನ್ನು ಬೇರೊಂದು ವಿಧಾನದಲಿ 
ಅಳವಡಿಸಿಕೊಂಡಿದ್ದಾರೆ. ವೈಶೇಷಿಕ ಸಿದ್ಧಾಂತದ ಪ್ರಕಾರ ಪ್ರಪಂಚಜ್ಞಾನವನ್ನು 
ಆರು ಪದಾರ್ಥಗಳ ಜ್ಞಾನದ ಮುಖಾಂತರ ಪಡೆಯಬಹುದು. ಅವುಗಳಲ್ಲಿ 
ದ್ರವ್ಯ ( Substance ) ಎಂಬುದು ಮೊದಲನೆಯದು. ಈ ದ್ರವ್ಯ ಒಂಭತ್ತು 
ಬಗೆಗಳಲ್ಲಿದೆ : (i) ಪೃಥಿ , (ii) ಅಪ್ , (iii) ತೇಜಸ್ , (iv ) ವಾಯು , (v ) ಆಕಾಶ 
( ಪಂಚಮಹಾಭೂತಗಳು), ( vi ) ದಿಕ್ , ( vii ) ಕಾಲ , (viii ) ಆತ್ಮ ಮತ್ತು (ix ) 
ಮನಸ್ . 

ವೈಶೇಷಿಕ ದರ್ಶನವು ಪ್ರತಿಪಾದಿಸಿರುವ ದ್ರವ್ಯದ ಕಲ್ಪನೆಯಲ್ಲಿ ನಾನಾ 
ಬಗೆಯ ಇಂದ್ರಿಯಾನುಭವ ವಸ್ತುಗಳು (ಸ್ಕೂಲರೂಪ), ಆಕಾಶ, ಕಾಲ ಮತ್ತು 
ದೇಶಗಳು ( ವ್ಯಾಪಕ ಹಾಗೂ ಸಂಬಂಧ ಸೂಚಕ ತತ್ವಗಳು), ಆತ್ಮ (ಚೇತನ 
ರೂಪ) ಮತ್ತು ಮನಸ್ಸು ( ಆತ್ಮದ ಅರಿವಿಗೆ ಪೋಷಕವಾಗುವ ಚಲನಾತ್ಮಕ 
ಸಾಧನ) ಸಮರ್ಪಕವಾಗಿ ಹೊಂದಿಕೊಂಡಿರುವುದನ್ನು ನಾವು ಕಾಣಬಹುದು. 
- ವೈಶೇಷಿಕಹಾಗೂ ನ್ಯಾಯದರ್ಶನಗಳು ಪರಮಾಣುವಿನ ಕಲ್ಪನೆ 
ಯೊಂದನ್ನು ಪ್ರತಿಪಾದಿಸಿವೆ. ವಾಸ್ತವಿಕವಾಗಿ ವೈಶೇಷಿಕರೇ ಪರಮಾಣುವಾದದ 
ಮೂಲ ಪುರುಷರು, ನ್ಯಾಯದರ್ಶನದ ಅನುಯಾಯಿಗಳು ಅದನ್ನು ತಮ್ಮ ವಾದ 
ಸರಣಿಯಿಂದ ಪೋಷಿಸಿದರು. ವೈಶೇಷಿಕ ಮತದಂತೆ , ಪಂಚಭೂತಗಳಲ್ಲಿ ಪೃಥ್ವಿ , 
ಅಪ್ , ತೇಜಸ್ ಮತ್ತು ವಾಯು - ಈ ನಾಲ್ಕು ಅಣುರೂಪದಲ್ಲಿ ನಿತ್ಯವಾಗಿವೆ. 
( ಈ ಅಣುಗಳನ್ನು ಪರಮಾಣುಗಳು ಎಂದು ಕಾಲಕ್ರಮೇಣ ಕರೆದರು). ಪೃಥ್ವಿ 
ಪರಮಾಣು, ಅಪ್ ಪರಮಾಣು, ತೇಜಸ್ ಪರಮಾಣು ಮತ್ತು ವಾಯು 
ಪರಮಾಣುಗಳಿಂದ ಆಯಾ ಭೂತಗಳು ರೂಪುಗೊಂಡಿವೆ. ಎಂದರೆ, ವಿಶ್ವದಲ್ಲಿ 
ನಾಲ್ಕು ಬಗೆಯ ಪರಮಾಣುಗಳಿವೆ. ಅವುಗಳ ರೂಪ, ಗಾತ್ರ , ತೂಕಗಳಲ್ಲಿ ಯಾವ 
ವ್ಯತ್ಯಾಸವೂ ಇಲ್ಲ. ಆದರೆ ಒಂದೊಂದು ಬಗೆಯ ಪರಮಾಣುವಿಗೂ ಒಂದೊಂದು 
ವಿಶೇಷ ಗುಣವಿದೆ. ಈ ಗುಣಗಳಿಂದ ಅವುಗಳನ್ನು ಬೇರೆ ಬೇರೆಯಾಗಿ ಗುರುತಿಸ 
ಬಹುದು, ಅಷ್ಟೆ . 

ಈ ಪರಮಾಣುವಿನ ಕಲ್ಪನೆಯು ಬಂದದ್ದು ಹೇಗೆ? ವಸ್ತುವನ್ನು ವಿಭಜನೆ 
ಮಾಡುತ್ತಾ ಹೋದಲ್ಲಿ ಮೂರುಸಾಧ್ಯತೆಗಳುಂಟು : ಈ ಕಾಠ್ಯವು (i) ಅನಂತವಾಗಿ 


ಪ್ರಬುದ್ಧ ಕರ್ಣಾಟಕ , 
ನಡೆಯಬಹುದು, ( ii) ಶೂನ್ಯತೆಯವರೆಗೂ ಆಗಬಹುದು, ಮತ್ತು ( iii ) ಇನ್ನು 
ವಿಭಜಿಸಲಾಗದ ಸ್ಥಿತಿಯನ್ನು ಹೊಂದಬಹುದು. ಮೊದಲಿನ ಎರಡು ಸಾಧ್ಯತೆಗಳು 
ವಾಸ್ತವ ಜ್ಞಾನವನ್ನೇ ಎತ್ತಿಹಿಡಿಯುವ ನ್ಯಾಯ ವೈಶೇಷಿಕರ ಮತಕ್ಕೆ 
ಅಸಮಂಜಸ. ಈ ಕಾರಣದಿಂದ ಅವರು ಮೂರನೆಯ ಸಾಧ್ಯತೆಯೇ ಸರಿ ಎಂದು 
ಅನುಮಾನಿಸಿ , ವಸ್ತುವಿನ ಇನ್ನು ವಿಭಜಿಸಲಾಗದ ಸ್ಥಿತಿಯನ್ನು ಅಣು ಅಥವಾ 
ಪರಮಾಣು ಎಂದು ಕರೆದರು. ಈ ಪರಮಾಣುಗಳಿಗೆ ಪರಿಮಂಡಲ ರೂಪವಿದೆ, 
ಇವುಗಳನ್ನು ನಮ್ಮ ಇಂದ್ರಿಯಗಳು ಗ್ರಹಿಸಲಾರವು, ಇವು' ಅನಂತ, ನಿತ್ಯ ; ಆದರೆ 
ಇವುಗಳಿಂದಾದ ಉತ್ಪನ್ನಗಳು ಅನಿತ್ಯ , ನಶಿಸಿ ಹೋಗುತ್ತವೆ ಎಂದು ಅವರ ಕಲ್ಪನೆ. 

ಈ ಪರಮಾಣುಗಳಿಂದ ವಸ್ತುಗಳು ಹೇಗೆ ಉತ್ಪನ್ನವಾಗುತ್ತವೆ ? ನ್ಯಾಯ 
ವೈಶೇಷಿಕ ಸಿದ್ಧಾಂತದ ಪ್ರಕಾರ, ಎರಡು ಸಜಾತೀಯ ಪರಮಾಣುಗಳು (ಉದಾ : 
ಎರಡು ಪೃಥ್ವಿ ಪರಮಾಣುಗಳು) ಚಲನ ಸ್ಥಿತಿಯಲ್ಲಿದ್ದು , ಆ ಕಾರಣವಾಗಿ ಪರಸ್ಪರ 
ಮಿಲನವಾಗಿ ಒಂದು ದ್ವಣುಕವಾಗುತ್ತದೆ. ಅನಂತರ ಮೂರುದ್ವಣುಕಗಳು 
ಸೇರಿಕೊಂಡು ಒಂದು ಇಣುಕ ಅಥವಾ ಪ್ರಸರೇಣುವಾಗುತ್ತದೆ. ಪರಮಾಣು 
ಮತ್ತು ದ್ವಣುಕಗಳು ಸೂಕ್ಷ್ಮ ; ತಸರೇಣುವಾದರೋ ಸ್ಕೂಲರೂಪದ ಮೊಟ್ಟ 
ಮೊದಲ ಸ್ಥಿತಿ. ಅದರ ಗಾತ್ರ ಬಿಸಿಲುಗೋಲಿನಲ್ಲಿ ಗೋಚರವಾಗುವ ಧೂಳುಕಣ 
ಅಥವಾ ರೇಣುವಿನಷ್ಟಿರಬಹುದು. ನಾಲ್ಕು ಪ್ರಸರೇಣುಗಳು ಒಟ್ಟುಗೂಡಿ 
* ಚತುರಣು' ವಾಗುತ್ತದೆ . . . ಹೀಗೆ ಸಂಲಗ್ನತ್ವ ಬೆಳೆದುಸ್ಕೂಲವಸ್ತು ಉಂಟಾಗು 
ತದೆ. 
* ಎಂದಮೇಲೆ, ಸೂಕ್ಷ್ಮತೆಯಿಂದ ಸ್ಫೂಲಪ್ರಮಾಣದ ಸರಣಿ ಹೀಗೆ; ಎರಡು 
ಪರಮಾಣುಗಳು - ಒಂದು ದ್ವಣುಕ, ಮೂರುದ್ವಣುಕ- ಒಂದು ಪ್ರಸರೇಣು .. . 
ಆದರೆ, ಮೂರುದ್ವಣುಕಗಳಲ್ಲಿ ಆರು ಪರಮಾಣುಗಳಿರುವುದರಿಂದ, ಆ ಆರು 
ಪರಮಾಣುಗಳು ನೇರವಾಗಿ ಒಂದು ಪ್ರಸರೇಣುವನ್ನುಂಟುಮಾಡುವವೋ ಎಂದರೆ , 
ಉತ್ತರ : ಇಲ್ಲ, ಆಗುವುದಿಲ್ಲ. ಏಕೆಂದರೆ ಇದು ಕಾರ - ಕಾರಣ ಸಂಬಂಧವನ್ನು 
ಅನುಸರಿದೆ. ಒಂದು ಕಾರಣ , ಇನ್ನೊ೦ದು ಅದರ ಪರಿಣಾಮ ರೂಪ- ಕಾರ . 
* ಒಂದು ಪರಮಾಣುವಿನಿಂದ ಯಾವ ಬಗೆಯ ಸೃಷ್ಟಿಯೂ ಅಸಾಧ್ಯ . ಆದುದ 
ರಿಂದ ಪರಮಾಣುಗಳು ಸೇರಿಕೊಳ್ಳಬೇಕು. ಪರಮಾಣುಗಳು ಕಾರಣರೂಪ, 
ದ್ವಣುಕಗಳು ಅವುಗಳ ಪರಿಣಾಮ , ದ್ವಣುಕವೂ ಪರಮಾಣುವಿನಂತೆಯೇ 
ಸೂಕವಾದದ್ದು . ಹಾಗಾದಲ್ಲಿ ಪರಮಾಣುವಿಗಿಂತ ದ್ವಣುಕದ ಪ್ರಮಾಣವು 
ಹೆಚ್ಚುವ ಬಗೆ ಹೇಗಿರಬೇಕು ? ಇದು ಪರಮಾಣುಗಳ ಸಂಖ್ಯೆಯಿಂದಲೇ ಸಾಧ್ಯ . 
ಇದಿಷ್ಟೂ ತಾರ್ಕಿಕ ಆಲೋಚನೆ. ಎಂದರೆ ತಾರ್ಕಿಕವಾಗಿ ಕೂಡಿಕೊಳ್ಳಬಹುದಾದ 
ಕನಿಷ್ಟ ಸಂಖ್ಯೆ ಯಾವುದು ? ಅದು ಎರಡು. ಆದುದರಿಂದ ಎರಡು ಪರಮಾಣುಗಳೇ 
ಕೂಡಿಕೊಂಡು ದೃಣುಕವನ್ನುಂಟುಮಾಡಬೇಕು. 


೧೪೦೭ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ದ್ವಣುಕವು ಪರಮಾಣುಗಳಿಂದ ಉತ್ಪನ್ನವಾದ ಸ್ಥಿತಿ, ಸೂಕ್ಷ್ಮವಾದುದ 
ರಿಂದ ಅವುಗಳಿಗೆ ಗಾತ್ರವಿಲ್ಲ. ಆದರೆ ಅವುಗಳಿಂದ ಇಣುಕವುಂಟಾಗಬೇಕಾದರೆ, 
- ಇಣುಕವು ಸ್ಕೂಲ ಗಾತ್ರವನ್ನು ಹೊಂದಬೇಕಾದರೆ, ದ್ವಣುಕಗಳ ಸಂಖ್ಯಾ 
ಬಹುತ್ವದಿಂದಲೇ ಸಾಧ್ಯ ಎಂದು ನ್ಯಾಯವೈಶೇಷಿಕರ ಮತ. ಬಹುತ್ವದ 
ಕನಿಷ್ಟ ಸಂಖ್ಯೆ ಮೂರು. ಆದುದರಿಂದ, ಮೂರುದೃಣುಕಗಳು ಕೂಡಿ ಒಂದು 
ಇಣುಕವಾಗಬೇಕು. ಸಂಖ್ಯಾಬಹುತ್ವವೇ ಕಾರಣವಾದಲ್ಲಿ ಆರು ಪರಮಾಣು 
ಗಳು ಒಂದಾಗಿ ಏಕೆ ಇಣುಕವನ್ನು ೦ಟುಮಾಡಬಾರದು ? ನ್ಯಾಯ ವೈಶೇಷಿಕರ 
ಅಭಿಪ್ರಾಯದಂತೆ, ಪರಮಾಣು ಶಾಶ್ವತವಾದದ್ದು . ಪರಮಾಣುಗಳಿಂದಲೇ ನೇರ 
ವಾಗಿ ಇಣುಕದಂತಹ ಸ್ಕೂಲವಸ್ತು ನಿರ್ಮಾಣವಾದಲ್ಲಿ, ಅದೂ ಶಾಶ್ವತವಾಗು 
ಇದೆ. ಆದರೆ , ಅನುಭವದಲ್ಲಿ ಸ್ಕೂಲವಸ್ತುಗಳು ಅಶಾಶ್ವತ. ದ್ವಣುಕಗಳಿಂದ 
- ಇಣುಕಗಳು ಉತ್ಪತ್ತಿಯಾದಲ್ಲಿ ಈ ಅಸಮಂಜಸತೆಯು ಉದ್ಭವಿಸುವುದಿಲ್ಲ, 
ಆದುದರಿಂದ ದ್ವಣುಕಗಳಿಂದಲೇ ಸ್ಕೂಲವಸ್ತು ಉಂಟಾಗಬೇಕು. 

ಪೃಥ್ವಿ ಮುಂತಾದ ಸಜಾತೀಯ ಪರಮಾಣುಗಳಿಂದಾದ ದ್ವಣುಕಗಳು 
ಸ್ಕೂಲವಸ್ತುವನ್ನು ನಿರ್ಮಿಸಿದಲ್ಲಿ, ನಮಗೆಗೋಚರವಾಗುವ ಬಗೆಬಗೆಯ ವಸ್ತುಗಳು 
ಹೇಗೆ ಉಂಟಾಗುತ್ತವೆ ಎನ್ನುವ ಪ್ರಶ್ನೆ ತಲೆದೋರುತ್ತದೆ. ಅಲ್ಲದೆ ವಸ್ತುಗಳಿಗೆ 
ವಿವಿಧ ಗುಣ ಲಕ್ಷಣಗಳು ಏಕೆ ಇರಬೇಕು ಎಂಬುದನ್ನೂ ಅರ್ಥಮಾಡಿಕೊಳ್ಳಲು 
ಕಷ್ಟವಾಗುತ್ತದೆ. ಇವುಗಳನ್ನೂ ನ್ಯಾಯ - ವೈಶೇಷಿಕರು ಸಕಾರಣವಾಗಿ ವಿವರಿ 
ಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ, ದ್ವಣುಕಗಳ ವ್ಯೂಹ ಅಥವಾ ರಚನೆಯೇ 
ಈ ವೈವಿಧ್ಯಕ್ಕೆ ಕಾರಣ , ಬಗೆಬಗೆಯ ರಚನೆಗಳಿಂದ ಬಗೆಬಗೆಯ ಸ್ಕೂಲವಸ್ತು 
ಗಳುಂಟಾಗುತ್ತವೆ. 

ಅಲ್ಲದೆ, ಒಂದು ಭೂತದ(ಉದಾ: ಪೃಥ್ವಿಯ) ಪರಮಾಣುಗಳು ಕೂಡಿಕೊಳ್ಳು 
ವಾಗ, ಇನ್ನೊಂದು ಭೂತದ (ಉದಾ : ಅಪ್ ) ಪರಮಾಣುಗಳೂ ಇದ್ದೇ ಇರಬೇಕು 
ಎಂದು ಅವರ ಮತ. ಇವು ನಿಮಿತ್ತ ಕಾರಣವಾಗಿದ್ದರೂ ಆವಶ್ಯಕ. ಹಾಗಿಲ್ಲದಿದ್ದಲ್ಲಿ 
ಸೃಷ್ಟಿ ಕ್ರಮ ನಡೆಯಲಾರದು. ಆದುದರಿಂದ ಪೃಥ್ವಿಸಂಬಂಧ ವಸ್ತುಗಳಲ್ಲಿ ಇತರ 
ಭೂತಾಂಶಗಳು ಇರಲು ಸಾಧ್ಯ . ಹೀಗಾಗಿ, ಅವುಗಳಲ್ಲಿ ಇತರ ಭೌತಾಂಶಗಳ 
ಗುಣಲಕ್ಷಣಗಳೂ ಇರಲು ಅವಕಾಶವಾಗುತ್ತದೆ. 

ನ್ಯಾಯ - ವೈಶೇಷಿಕರ ಪರಮಾಣುವಾದವು ತಾರ್ಕಿಕ ಚಿಂತನೆಯ ಪರಿಣಾಮ 
ಎಂದು ಹೇಳಿದರೆ ತಪ್ಪಾಗಲಾರದು. ಇಂತಹ ತಾರ್ಕಿಕ ಆಲೋಚನೆಯಲ್ಲಿಯೂ 
ಅವರು ದಿವ್ಯಭಾವನೆಯನ್ನೇ ವ್ಯಕ್ತಪಡಿಸಿದರು . ಪರಮಾಣುಗಳು ಕೂಡಿಕೊಳ್ಳಲು 
ಕಾರಣವಾದದ್ದು ಅವುಗಳ ಆದಿಚಲನಸ್ಥಿತಿ. ಆದರೆ ಆದಿಚಲನೆಗೆ ಕಾರಣ 
ನಾವುದು ? ಆ ಕಾರಣವನ್ನು “ ಅದೃಷ್ಟ ' ಎಂದು ಕರೆದರು. ಪರಮಾಣುಗಳ 
ಸಂಲಗ್ನತ್ವವು ಅದೃಷ್ಟದ ಆಣತಿಗೆ ಅಧೀನವಾಗಿದೆ ; ಅದು ನಿರೀಶ್ವರವಾದದ್ದಲ್ಲ 
ಎಂದು ಅವರ ಮತ, 


೧೪೦೮ 

ಪ್ರಬುದ್ಧ ಕರ್ಣಾಟಕ 
ನ್ಯಾಯ - ವೈಶೇಷಿಕರಂತೆಯೇ ಜೈನರೂ ಬೌದ್ದರೂ ತಮ್ಮದೇ ಆದ ಪರಮಾಣು 
ವಾದವನ್ನು ಪ್ರಚುರಪಡಿಸಿದರು. ಜೈನರ ಪ್ರಕಾರ ಎಲ್ಲವನ್ನೂ ಜೀವ, ಅಜೀವ 
ಎಂದು ಎರಡು ಭಾಗಗಳಾಗಿ ಪರಿಗಣಿಸಬಹುದು. ಅಜೀವವಾದವು ಪುದ್ಧ ಲ, 
ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ ಎಂದು ಐದು ಬಗೆಯವು. ಪುದ್ದಲವು 
ಸ್ಕೂಲ. ಸ್ಕೂಲವಸ್ತುಗಳು ಪರಮಾಣುಗಳಿಂದಾಗಿರುತ್ತವೆ ಎಂದು ಜೈನರ ಭಾವನೆ. 
ಎರಡು ಅಥವಾ ಹೆಚ್ಚು ಪರಮಾಣುಗಳು ಕೂಡಿಕೊಂಡು ಸ್ಕಂದವಾಗುತ್ತದೆ. 
ಪರಮಾಣುಗಳು ಕೂಡಿಕೊಳ್ಳಲು ಸಿದ್ಧ ಮತ್ತು ರೂಕ್ಷ್ಮ ಎಂಬ ಗುಣಗಳೇ ಕಾರಣ . 
ಈ ಗುಣಗಳು ಅಥವಾ ಸಾಮರ್ಥಗಳು ತಕ್ಕ ಪ್ರಮಾಣವನ್ನು ಪಡೆದಾಗ 
ಪರಮಾಣುಗಳು ಸ್ವಾಭಾವಿಕವಾಗಿ ಒಂದುಗೂಡುತ್ತವೆ. ವಸ್ತು ಶಾಶ್ವತವಾದದ್ದು 
ಎಂದು ಜೈನರು ನಂಬುವುದರಿಂದ, ಪರಮಾಣುಗಳು ವಸ್ತುವಿನ ಆದಿ, ಅಂತ್ಯವನ್ನು 
ಸೂಚಿಸುವುದಿಲ್ಲ . ಅದು ವಸ್ತುವಿನ ಒಂದು ಸ್ಥಿತಿ ಎಂದು ಅವರ ಭಾವನೆ. ಹೀಗೆ 
ಜೈನರ ಪರಮಾಣುವಾದವು ನ್ಯಾಯ - ವೈಶೇಷಿಕರದಕ್ಕಿಂತ ಪ್ರತಿಪಾದನೆಯಲ್ಲಿ 
ಭಿನ್ನವಾಗಿರುತ್ತದೆ. 
- ಬೌದ್ಧರಲ್ಲಿ ಶೂನ್ಯವಾದಿಗಳೂ ಯೋಗಾಚಾರ ಮತಾನುಯಾಯಿಗಳೂ 
ವಸ್ತುವಿನ ನಿತ್ಯತೆಯನ್ನೆ ಒಪ್ಪುವುದಿಲ್ಲವಾದುದರಿಂದ, ಅವರು ಪರಮಾಣುವಾದ 
ವನ್ನು ಸಮರ್ಥಿಸುವುದಿಲ್ಲ . ಆದರೆ, ಸರ್ವಾವಾದಿಗಳು ಪರಮಾಣು ಸ್ಥಿತಿಗಳನ್ನು 
ಒಪ್ಪಿಕೊಂಡಿದ್ದಾರೆ. ಪೃಥ್ವಿ , ಅಪ್ , ತೇಜಸ್ ಮತ್ತು ವಾಯುಗಳಿಗೆ ಸಂಬಂಧಿಸಿ 
ದಂತೆ ನಾಲ್ಕು ಬಗೆಯ ಮೂಲ ಪರಮಾಣುಗಳಿವೆ, ಅಲ್ಲದೆ ಅವುಗಳ ಗುಣಗಳಾದ 
ಗಂಧ, ರಸ, ರೂಪ ಮತ್ತು ಸ್ಪರ್ಶಗಳೂ ಪರಮಾಣು ರೂಪವಾದವುಗಳೆಂದು ಅವರ 
ಮತ. ಪ್ರತಿಯೊಂದು ಗುಣ - ಪರಮಾಣು ನಾಲ್ಕು ಮೂಲಪರಮಾಣುಗಳೊಡನೆ 
ಹೊಂದಿಕೊಂಡಿರುತ್ತದೆ. ಈ ಬೌದ್ಧರು ಪರಮಾಣುಗಳಿಗೆ ಶಕ್ತಿ ಅಥವಾ ಬಲವೂ 
ಉಂಟೆಂದು ಭಾವಿಸುತ್ತಾರೆ. ಉದಾ: ಪೃಥ್ವಿ ಪರಮಾಣು- ಹಿಮ್ಮೆಟ್ಟಿಸುವುದು ; 
ಅಸ್ ಪರುಮಾಣು- ಆಕರ್ಷಣೆ ; ತೇಜಸ್ ಪರಮಾಣು- ಶಾಖವುಳ್ಳದ್ದು ; ವಾಯು 
ಪರಮಾಣು - ಚಲನಾತ್ಮಕ, ಬೇರೆ ಬೇರೆ ವಸ್ತುಗಳಲ್ಲಿ ಈ ಬಲ ಅಥವಾ ಶಕ್ತಿಗಳು 
ಬೇರೆ ಬೇರೆ ಪ್ರಮಾಣದಲ್ಲಿರುತ್ತವೆ ಎಂದು ಅವರ ಅಭಿಪ್ರಾಯ. 

ವಿಜ್ಞಾನದ ಚರಿತ್ರೆಯಲ್ಲಿ ಪರಮಾಣುವಾದವು ತನ್ನದೇ ಆದ ಒಂದು ಸ್ಥಾನ 
ವನ್ನು ಗಳಿಸಿಕೊಂಡಿದೆ. ಗ್ರೀಕರಾದ ಲ್ಯೂಸಿಪ್ಪಸ್ ಮತ್ತು ಡೆಮಾಕ್ರಿಟಸ್ 
ಎಂಬುವರು ( ಕ್ರಿ . ಪೂ . ಐದನೆಯ ಶತಮಾನ) ಪರಮಾಣು ತತ್ವವೊಂದನ್ನು 
ಮುಂದಿಟ್ಟರು. ಭಾರತದಲ್ಲಿ ವೈಶೇಷಿಕ ಸೂತ್ರದ ಪ್ರವರ್ತಕನಾದ ಕಣಾದ ಋಷಿಯು 
( ಸುಮಾರು ಕ್ರಿ . ಪೂ . ಆರನೆಯ ಶತಮಾನ) ಪರಮಾಣುಗಳ ವಿಚಾರವನ್ನು ಸೂತ್ರಗಳ 
ರೂಪದಲ್ಲಿ ಪ್ರತಿಪಾದಿಸಿದ್ದನು. ಎಂದಮೇಲೆ, ಭಾರತೀಯ ಪರಮಾಣುವಾದವು 
ಗ್ರೀಕರದಕ್ಕಿಂತಲೂ ಮುಂಚಿನದು ಎಂದು ಹೇಳಬಹುದು. ವೈಶೇಷಿಕರ ಪರಮಾಣು 


೧೪೦೯ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ವಾದಕ್ಕೂ ಗ್ರೀಕರದಕ್ಕೂ ಅನೇಕ ವ್ಯತ್ಯಾಸಗಳಿವೆ . ಗ್ರೀಕರು ಪರಮಾಣುಗಳು 
ತಮ್ಮ ಚಲನ ಶಕ್ತಿಯಿಂದ ಕೂಡಿಕೊಳ್ಳುತ್ತವೆ ಎಂದು ವಾದಿಸಿದರು ; ವೈಶೇಷಿಕ 
ರಂತೆ ಯಾವುದೊಂದು ಅದೃಷ್ಟ ಶಕ್ತಿಯನ್ನು ಅವರು ಕಲ್ಪಿಸಿಕೊಳ್ಳಲಿಲ್ಲ. ಆತ್ಮವೂ 
ಸಹ ಪರಮಾಣುಗಳಿಂದಾಗಿದೆ ಎಂದು ಅವರು ತಿಳಿದಿದ್ದರು ; ವೈಶೇಷಿಕರು ಆರೀತಿ 
ಭಾವಿಸಲಿಲ್ಲ . ಅಲ್ಲದೆ ಗ್ರೀಕರು ಎಲ್ಲಕ್ಕೂ ಮೂಲವಾಗಿ ಒಂದೇ ಬಗೆಯ ಪರಮಾಣು 
ಗಳು ಇವೆ ಎಂದು ಭಾವಿಸಿ ಅವುಗಳಲ್ಲಿ ಪರಸ್ಪರ ತೂಕ, ಗಾತ್ರ ವ್ಯತ್ಯಾಸಗಳನ್ನು 
ಕಂಡರು. ವೈಶೇಷಿಕರಾದರೋ ನಾಲ್ಕು ಭೂತಗಳಿಗನುಸಾರವಾಗಿ ನಾಲ್ಕು ಬಗೆಯ 
ಪರಮಾಣುಗಳನ್ನು ಕಲ್ಪಿಸಿಕೊಂಡಿದ್ದರು. 

ಭಾರತದಲ್ಲಿ ವೈಶೇಷಿಕರ (ನ್ಯಾಯ - ವೈಶೇಷಿಕರ) ಪರಮಾಣುವಾದವು ಬಹಳ 
ಕಾಲದವರೆಗೂ ಪ್ರಚಾರದಲ್ಲಿದ್ದಿತು. ಪ್ರಶಸ್ತ ಪಾದ ( ಕ್ರಿ . ಶ. ನಾಲ್ಕನೆಯ ಶತಮಾನ), 
ಉದ್ಯೋತಕರ ( ಏಳನೆಯ ಶತಮಾನ), ವಾಚಸ್ಪತಿ ಮಿಶ್ರ ( ಒಂಭತ್ತನೆಯ ಶತ 
ಮಾನ), ಶ್ರೀಧರ ( ಹತ್ತನೆಯ ಶತಮಾನ), ಮೈಮಶಿವಾಚಾರ್ ( ಹತ್ತನೆಯ 
ಶತಮಾನ), ಶಿವಾದಿತ್ಯ ( ಹತ್ತನೆಯ ಶತಮಾನ), ಜಯಂತಭಟ್ಟ ( ಹನ್ನೊಂದನೆಯ 
ಶತಮಾನ), ರಘುನಾಥಶಿರೋಮಣಿ ( ಹದಿನೈದನೆಯ ಶತಮಾನ), ಶಂಕರಮಿಶ್ರ 
( ಹದಿನೇಳನೆಯ ಶತಮಾನ) ಇವರು ಮುಖ್ಯವಾಗಿ ಪರಮಾಣುತತ್ವದ ಪ್ರವರ್ತಕ 
ರಾಗಿದ್ದರು. ಪ್ರಸಿದ್ದ ವೇದಾಂತಿ ಶಂಕರಾಚಾರ್ಯರು ಪರಮಾಣುವಾದವನ್ನು 
ವಿರೋಧಿಸಿದರು. ಆದರೂ ಭಾರತದಲ್ಲಿ ಪರಮಾಣುವಾದವು ಪ್ರಮುಖ ತತ್ವ 
ಜಿಜ್ಞಾಸೆಗಳಲ್ಲಿ ಒಂದಾಗಿ ಅನೇಕ ಮೇಧಾವಿಗಳ ಗಮನವನ್ನು ಸೆಳೆದಿದ್ದಿತು. 
- ಭಾರತೀಯ ತತ್ವಜ್ಞರು ದೇಶ- ಕಾಲಗಳನ್ನು ಕುರಿತು ಆಳವಾಗಿ ಚಿಂತನೆ 
ಮಾಡಿದ್ದರು. ದೇಶವು ಒಂದು ದ್ರವ್ಯ , ಕಾರಣರೂಪ ಎಂಬ ಹೊಸ ಅಭಿಪ್ರಾಯ 
ವೊಂದನ್ನು ವೈಶೇಷಿಕರು ಮುಂದಿಟ್ಟರು. ದಿಕ್ಕುಗಳು, ಹಿಂದು - ಮುಂದು ಮುಂತಾದ 
ಭಾವನೆಗಳು ಕೇವಲ ವ್ಯಾವಹಾರಿಕ ; ಅವುಗಳಿಗೆ ಕಾರಣರೂಪವಾದದ್ದು ಒಂದೇ 
ಒಂದು ; ಅದು ದೇಶ, ನಮ್ಮ ಮನಸ್ಸು , ಇಂದ್ರಿಯಗಳನ್ನು ಬಿಟ್ಟು ದೇಶಕ್ಕೆ ಸ್ವಂತ 
ಅಸ್ತಿತ್ವವುಂಟು. ಇದೇರೀತಿಯಲ್ಲಿ ಕಾಲವೂ ಸಹ ನಮ್ಮ ಸಾಧಾರಣ ಭಾವನೆ 
ಗಳಾದ ಮುಂಚೆ, ಹಿಂದಿನದು, ಗಂಟೆ, ಕ್ಷಣ, ಮಾಸ, ವರ್ಷ ಇತ್ಯಾದಿಗಳಿಗೆ 
ಆಧಾರವಾದದ್ದು . ದೇಶದಂತೆಯೇ ಕಾಲವೂ ಒಂದೇ ಒಂದು ಅವಿಭಾಜ್ಯ , ಕಾಲ 
ವನ್ನು ಕ್ರಿಯೆಗೆ ಸಂಬಂಧಿಸಿದಂತೆ ಅರ್ಥಮಾಡಿಕೊಳ್ಳಬೇಕು. ಒಂದು ಕ್ರಿಯೆಯು 
ನಡೆಯುತ್ತಿರುವಾಗ, ಉದಾಹರಣೆಗೆ ವಸ್ತು ಬೀಳುತ್ತಿರುವಾಗ, ಅದು ವರ್ತಮಾನ 
ಕಾಲ ; ಭೂತಕಾಲವು ಆ ಕ್ರಿಯೆಯು ನಡೆದುಹೋದಸ್ಥಿತಿಯನ್ನು ಸೂಚಿಸುತ್ತದೆ ; 
ಭವಿಷ್ಯತ್ಕಾಲವು ಸಂಭವಿಸುವ ಕ್ರಿಯೆಯನ್ನು ತಿಳಿಸುತ್ತದೆ. ವರ್ತಮಾನಕಾಲಕ್ಕೆ 
ಸಂಬಂಧಿಸಿದಂತೆ ಭೂತ ಹಾಗೂ ಭವಿಷ್ಯ ತಾಲಗಳು . ಇಂತಹ ಮಹತ್ತರ ಭಾವನೆ 
ಗಳನ್ನು ನ್ಯಾಯ - ವೈಶೇಷಿಕರು ಪ್ರತಿಪಾದಿಸಿದರು. ಜೈನರು ವರ್ತಮಾನ, ಭೂತ, 


೧೪೧೦ 

ಪ್ರಬುದ್ಧ ಕರ್ಣಾಟಕ 
ಭವಿಷ್ಯ ತಾಲಗಳನ್ನು ವ್ಯವಹಾರಕಾಲಗಳೆಂದೂ ಇವುಗಳಿಗೆ ಕಾರಣವಾದ ಇಲ್ಲವೇ 
ಆಧಾರಭೂತವಾದ ನಿಶ್ಚಯಕಾಲ ಎಂಬುದೊಂದಿದೆ ಎಂದೂ ಭಾವಿಸಿದ್ದಾರೆ. ಆದರೆ, 
ನ್ಯಾಯ - ವೈಶೇಷಿಕರಂತೆ , ಜೈನರು ಕಾಲವು ಒಂದು, ಸರ್ವವ್ಯಾಪಿ ಎಂದು ಕಲ್ಪಿಸಿ 
ಕೊಂಡಿಲ್ಲ. ಪ್ರತಿಯೊಂದು ಅನುಭವಕ್ಕೂ ಪ್ರತ್ಯೇಕವಾದ ಕಾಲವಿದೆ ಎಂದೂ 
ಅಂತಿಮವಾಗಿ ಕಾಲವು ಅಣುರೂಪಿ ಎಂದೂ ಅವರು ಪರಿಗಣಿಸಿದ್ದಾರೆ. 

ವಸ್ತುವಿನ ಗುಣಗಳ ಬಗೆಗೂ ನ್ಯಾಯ - ವೈಶೇಷಿಕರು ನಿಶ್ಚಿತಾಭಿಪ್ರಾಯ 
ಗಳನ್ನು ಪಡೆದಿದ್ದರು. ಗುರುತ್ವ , ದ್ರವತ್ವ , ಸ್ನಿಗ್ಧತ್ವ , ಸಂಯೋಗ, ವಿಭಾಗ, 
ಸಾಮರ್ಥ , ಸಂಖ್ಯೆ , ಸಂಸ್ಕಾರಪ್ಪಥಕ್ ತತ್ವ , ಪ್ರಯತ್ನ , ಮುಂತಾದ ೨೪ ಗುಣ 
ಗಳಿವೆ ಎಂದು ಅವರು ತಿಳಿದಿದ್ದರು. ವಸ್ತುಗಳು ಬೀಳಲು ಗುರುತ್ವವು ಕಾರಣ, 
ದ್ರವಗಳು ಹರಿಯಲು ದ್ರವತ್ವವು ಕಾರಣ, ಹೀಗೆಂದು ಅವರು ಗುಣಗಳ 
ಸ್ವಭಾವವನ್ನೂ ಸಕಾರಣವಾಗಿ ತಿಳಿಸಿದ್ದಾರೆ. ಇಂದ್ರಿಯಾನುಭವವಾಗುವ ರೂಪ, 
ರಸ, ಗಂಧ, ಸ್ಪರ್ಶ, ಶಬ್ದಗಳ ಬಗೆಗೂ ಅನೇಕ ವಿವರಣೆಗಳನ್ನು ಕೊಟ್ಟಿದ್ದಾರೆ. 

ಚಲನೆಯನ್ನು ಉ ಪಣ (ಮೇಲಕ್ಕೆ ಎಸೆಯುವುದು), ಅನಕ್ಷೇಪಣ 
( ಕೆಳಗೆ ಬರುವುದು), ಆಕುಂಚನ ( ಸಂಕೋಚವಾಗುವುದು), ಪ್ರಸಾರಣ ( ಹರಡಿ 
ಕೊಳ್ಳುವುದು) ವಸ್ತುಗಮನ( ಅಲ್ಲಿ ಇಲ್ಲಿ ಚಲಿಸುವುದು) - ಹೀಗೆ ಐದು ಭಾಗಗಳಾಗಿ 
ವಿಂಗಡಿಸಿ ಪ್ರತಿಯೊಂದರ ಸ್ವರೂಪವನ್ನೂ ನ್ಯಾಯ - ವೈಶೇಷಿಕರು ತಿಳಿಸಿದ್ದಾರೆ. 
ಆದರೆ , ಕಾಲಕ್ಕೆ ಸಂಬಂಧಿಸಿದಂತೆ ಚಲನೆಯು ಹೇಗೆ ವ್ಯತ್ಯಾಸಗೊಳ್ಳುತ್ತದೆ, 
ವೇಗೋತ್ಕರ್ಷವಾಗುವ ಬಗೆ, ಗುರುತ್ವಾಕರ್ಷಣದ ಬಲ ಮುಂತಾದವುಗಳ ಪರಿ 
ಮಾಣಗಳನ್ನು ಕುರಿತು ಅವರು ವಿವೇಚಿಸಲಿಲ್ಲ. ಕೇವಲ ತಾತ್ವಿಕವಾಗಿ ಅವುಗಳ 
ವಿಷಯವನ್ನು ತಿಳಿಸಿದ್ದಾರೆ. 
- ಭೌತವಿಜ್ಞಾನದ ಚರಿತ್ರೆಯಲ್ಲಿ ವಸ್ತುಗಳ ಚಲನೆಯ ರೀತಿಗಳನ್ನು ಗಣಿತ 
ಶಾಸ್ತ್ರದ ತತ್ವಗಳಿಂದ ವಿವರಿಸುವ ಫಲವಾಗಿ ಮೊತ್ತಮೊದಲು ಚಲನಶಾಸ್ತ್ರವು 
ಹುಟ್ಟಿಕೊಂಡಿತು . ಹೀಗಾದದ್ದು ಕ್ರಿ . ಶ. ೧೪ - ೧೬ನೆಯ ಶತಮಾನಗಳಲ್ಲಿ . ಗಣಿತ 
ಶಾಸ್ತ್ರದ ಈ ಬಗೆಯ ಪ್ರಭಾವದಿಂದ ಗ್ರೀಕ್ ತತ್ವಜ್ಞ ಅರಿಸ್ಟಾಟಲನ ( ಕ್ರಿ . ಪೂ . 
ನಾಲ್ಕನೆ ಶತಮಾನ) ಭೌತಿಕ ಕಲ್ಪನೆಗಳು ಕುಸಿದುಬಿದ್ದು ವು. ಗಣಿತಶಾಸ್ತ್ರದ 
ಪ್ರಯೋಗಗಳು ಸುಮಾರು ಸಾವಿರದ ಎಂಟುನೂರು ವರ್ಷಗಳ ಕಾಲ ಜನರ 
ಮನಸ್ಸನ್ನು ಸೆರೆಹಿಡಿದಿದ್ದ ಅರಿಸ್ಟಾಟಲನ ಹಾಗೂ ಅವನ ಅನುಯಾಯಿಗಳ ಚಲನ 
ಸಂಬಂಧ ಕಲ್ಪನೆಗಳಲ್ಲಿ ಒಂದು ಬಗೆಯ ಆಂತರಿಕ ಆಂದೋಳನವನ್ನೇ ಉಂಟು 
ಮಾಡಿದುವು. ಇದರಿಂದ ನಿಷ್ಕಷ್ಟವಾದ, ಸಕಾರಣವಾಗಿ ನಿರೂಪಿಸಬಹುದಾದ, 
ವೀಕ್ಷಣೆಗೆ ನಿಲುಕುವ ಭಾವನೆಗಳು ತಾವಾಗಿಯೇ ರೂಪುಗೊಳ್ಳಲು ಸಹಾಯ 
ವಾಯಿತು. ಚಲನಶಾಸ್ತ್ರದ ಬೆಳವಣಿಗೆಯು ವಿಜ್ಞಾನದ ಚರಿತ್ರೆಯಲ್ಲಿ ಬಹು 
ಮುಖ್ಯವಾದದ್ದು . ಆದರೆ, ಅಂತಹ ಆಂತರಿಕ ಅಂದೋಳನ ಭಾರತೀಯ ಚಲನೆಯ 


ဂဂဂါ 


ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ಕಲ್ಪನೆಗಳಿಗೆ ಒದಗಿಬರಲಿಲ್ಲ. ಅವು ಗಣಿತವತ್ತಾದ ಶಾಸ್ತ್ರ ರೂಪವನ್ನೂ ತಾಳಲು 
ಅವಕಾಶವಾಗಲಿಲ್ಲ. ಗಣಿತಜ್ಞರಿಗೂ ನ್ಯಾಯ - ವೈಶೇಷಿಕ ತತ್ವಜ್ಞರಿಗೂ ಪರಸ್ಪರ 
ಸಂಪರ್ಕ ಬೆಳೆಯಲಿಲ್ಲ. ಈ ಒಂದು ಅಂಶವನ್ನು ಭಾರತೀಯಭೌತಿಕ ಕಲ್ಪನೆಗಳನ್ನು 
ಅರ್ಥಮಾಡಿಕೊಳ್ಳುವಾಗ ಮರೆಯಬಾರದು. 
ವೈದ್ಯಶಾಸ್ತ್ರ 
ಭಾರತವು ತನ್ನದೇ ಆದ ವೈದ್ಯಕೀಯಭಾವನೆಗಳನ್ನೂ ಚಿಕಿತ್ಸಾ ಕ್ರಮಗಳನ್ನೂ 
ಬಹಳ ಕಾಲದಿಂದಲೂ ಪೋಷಿಸಿಕೊಂಡು ಬಂದಿದೆ. ಚಿಕಿತ್ಸಾ ಕಲೆಯು ಉನ್ನತ 
ಮಟ್ಟದಲ್ಲಿತ್ತೆಂದು ತಿಳಿಸಲು ಅನೇಕ ಚಾರಿತ್ರಿಕ ಆಧಾರಗಳಿವೆ. ವೈದ್ಯವು ಶಾಸ್ತ್ರ 
ರೂಪವನ್ನು ತಾಳಿದ್ದು ಬಹುಶಃ ಕ್ರಿ . ಪೂ . ಆರು - ಏಳನೆಯ ಶತಮಾನದಲ್ಲಿ. 
ಆದರೂ , ಅದಕ್ಕಿಂತ ಮುಂಚಿತವಾಗಿಯೇ ವೈದ್ಯ ಕ್ರಮವು ಚಿಕಿತ್ಸಕರಿಗೆ ಪರಂಪರಾನು 
ಗತವಾಗಿ ಬಂದಿದ್ದಿತು. ವೈದಿಕಸಾಹಿತ್ಯದಲ್ಲಿ ಅಥರ್ವವೇದವು ವೈದ್ಯದ ವಿಷಯ 
ಗಳನ್ನು ಒಳಗೊಂಡಿದೆ. ಅಥರ್ವವೇದದ ಕಾಲದಲ್ಲಿ ಯಕ್ಷಿಣೀ ವಿದ್ಯೆಯ ಜನಪ್ರಿಯ 
ವಾಗಿತ್ತು . ಯಂತ್ರ , ಮಂತ್ರ , ಇಂದ್ರಜಾಲ, ಅಭಿಚಾರ, ಮಾಯಾವಿಗಳಿಂದ 
ರೋಗಪರಿಹಾರ ಮಾಡುತ್ತಿದ್ದ ಪೂಜಾರಿ- ವೈದ್ಯರು ಇದ್ದರು. ಇವರಲ್ಲದೆ, ಆ ಕಾಲ 
ದಲ್ಲಿ ಸಾವಿರಾರು ಮೂಲಿಕೆಗಳನ್ನು ಉಪಯೋಗಿಸಿ ರೋಗಚಿಕಿತ್ಸೆಯನ್ನು ಮಾಡ 
ಬಲ್ಲ ಅನೇಕ ವೈದ್ಯರೂ ಇದ್ದರೆಂಬುದಕ್ಕೆ ಅಥರ್ವವೇದದಲ್ಲಿ ಆಧಾರಗಳಿವೆ . 
ಅಥರ್ವವೇದದ ಒಂದು ಸೂಕ್ತದಲ್ಲಿ ಮನುಷ್ಯನ ಅಸ್ಥಿಪಂಜರದ ಅನೇಕ ಭಾಗಗಳ 
ವರ್ಣನೆಯೂ ಇದೆ. ಮುಂದೆ ಆಯುರ್ವೆದ ಗ್ರಂಥಗಳಲ್ಲಿ ಕಾಣಬರುವ ಧಮನಿ 
ಗಳು, ಸಿರೆಗಳು , ಪ್ರಾಣ, ಅಪಾನ, ವ್ಯಾನ, ಸಮಾನವಾಯುಗಳ ವಿಚಾರ, 
ಓಜಸ್ಸಿನ ವಿಷಯ - ಇವೇ ಮೊದಲಾದವು ಅಥರ್ವವೇದದ ಹಲವಾರು ಸೂಕ್ತಗಳಲ್ಲಿ 
ಕಂಡುಬರುತ್ತವೆ. 

ಆಯುರ್ವೇದವು ಅಥರ್ವವೇದದ ಉಪಾಂಗ ( ಸುಶ್ರುತನು ತಿಳಿಸುವಂತೆ) 
ಅಥವಾ ಉಪವೇದ ( ವಾಗ್ನಟನು ಹೇಳುವಂತೆ) ಎಂದು ಪರಿಗಣಿಸಲಾಗಿದೆ. ಅದರ 
ಮೂಲವು ದೇವಸಂಬಂಧವಾದುದು ( ಬ್ರಹ್ಮನಿಂದ ಆರಂಭವಾಗುತ್ತದೆ) ಎಂದು 
ಭಾರತೀಯರ ಅಭಿಪ್ರಾಯ. ಸಾಂಪ್ರದಾಯಿಕ ಮತದಂತೆ , ದೇವೇಂದ್ರನು 
ಚಿಕಿತ್ಸಾ ವಿದ್ಯೆಯನ್ನು ಆಯಋಷಿಗೂ ಶಲ್ಯ ವಿದ್ಯೆಯನ್ನು ಧನ್ವಂತರಿಗೂ ತಿಳಿಸಿದ 
ನಂತೆ. ಇಲ್ಲಿ ನಾವು ಚಿಕಿತ್ಸಾ ಕ್ರಮವೇ ಪ್ರಧಾನವಾದ ಆತ್ರೇಯ ಮತವೂ ಶಲ್ಯ 
ವಿದ್ಯೆಯೇ ಪ್ರಧಾನವಾದ ಧನ್ವಂತರಿಮತವೂ ಪ್ರಾಚೀನಕಾಲದಲ್ಲಿ ಆಚರಣೆ 
ಯಲ್ಲಿ ದ್ದು ವು ಎಂಬುದನ್ನು ಮುಖ್ಯವಾಗಿ ಗಮನಿಸಬೇಕು. ಆತ್ರೇಯಮತವನ್ನು 
ಅನುಸರಿಸಿರುವ ಚರಕಸಂಹಿತೆಯೂ ಧನ್ವಂತರಿ ಮತವನ್ನು ಅನುಸರಿಸುವ ಸುಶ್ರುತ 
ಸಂಹಿತೆಯೂ ಆಯುರ್ವೇದದ ಪ್ರಧಾನಗ್ರಂಥಗಳು. ಆಯುರ್ವೇದವು ಈ ರೀತಿ 


೧೪೧೨ 

ಪ್ರಬುದ್ಧ ಕರ್ಣಾಟಕ 
ಸಂಹಿತ ರೂಪವನ್ನು ತಾಳಿದುದರ ಬಗೆಗೆ ಅನೇಕ ವಿವರಣೆಗಳಿವೆ. ಇವುಗಳನ್ನು 
ಇಲ್ಲಿ ತಿಳಿಸಲು ಸಾಧ್ಯವಿಲ್ಲ. 

ಆಯುರ್ವೇದವು ಕಾಯ ಚಿಕಿತ್ಸಾ , ಶಲ್ಯ , ಶಾಲಾಕ್ಯ , ಕೌಮಾರನೃತ್ಯ, 
ಅಗದತನ , ಭೂತವಿದ್ಯಾ , ರಸಾಯನ ಮತ್ತು ವಾಜೀಕರಣ ಎಂಬ ಎಂಟು 
ವಿಭಾಗ ( ಅಷ್ಟಾಂಗಗಳು ) ಗಳಾಗಿದೆ. ಪ್ರಾಚೀನಕಾಲದಲ್ಲಿ ಪ್ರತಿಯೊಂದು 
ಅಂಗಕ್ಕೂ ಪ್ರತ್ಯೇಕ ತಂತ್ರಗಳು ಇದ್ದುವೆಂದು ಭಾವಿಸಲಾಗಿದೆ. ಅವುಗಳಲ್ಲಿ 
ಚರಕ, ಭೌಡ, ಜತುಕರ್ಣ, ಹಾರೀತ, ಕರಪಾಣಿ , ಪರಾಶರ, ಸುಶ್ರುತ, 
ಪುಷ್ಕಲಾವತ, ವೈತರಣ , ಭಾಲುಕಿ, ಖರನಾದ, ನಿಮಿ , ಕಾಶ್ಯಪ ಮೊದಲಾದ 
ತಂತ್ರಗಳು ಬಹಳ ಕಾಲದವರೆಗೂ ಆಚರಣೆಯಲ್ಲಿ ದ್ದು ವು ಎಂದು ನಂಬಲಾಗಿದೆ. 
ಈಗ ಚರಕ , ಸುಶ್ರುತ, ಹಾರೀತ ಸಂಹಿತೆಗಳೂ ಶಿಥಿಲಗಳಾದ ಭೇಡ, ಕಾಶ್ಯಪ 
ಸಂಹಿತೆಗಳೂ ಉಳಿದು ಬಂದಿವೆ. ಈ ವಿಚಾರವಾಗಿ ಆಯುರ್ವೇದ ಪಾರಂಗತರಲ್ಲಿ 
ಭಿನ್ನಾಭಿಪ್ರಾಯಗಳೂ ಇವೆ. ಚರಕ, ಸುಶ್ರುತ ಸಂಹಿತೆಗಳು ಆಯುರ್ವೇದದ 
ಪ್ರಮುಖ ಗ್ರಂಥಗಳೆಂಬುದು ನಿರ್ವಿವಾದವಾದದ್ದು . ಈ ಗ್ರಂಥಗಳ ಕಾಲ ಬಹುಶಃ 
ಕ್ರಿ . ಪೂ . ಆರನೆಯ ಶತಮಾನ. ಇವುಗಳ ಕಾಲದ ವಿಚಾರವಾಗಿಯೂ ಒಮ್ಮತವಿಲ್ಲ. 

ಮನುಷ್ಯನ ಶರೀರವು ಮಹತ್ವಪೂರ್ಣವಾದದ್ದೆಂದು ಭಾರತೀಯರ ಭಾವನೆ. 
ಅದು ಧರ್ಮಾಚರಣೆಗೂ ಸಂಸ್ಕೃತಿಗೂ ಸಾಧನ, ಪರಮಾತ್ಮನ ಅನುಭೂತಿಗೂ 
ಆಧಾರ ಎಂಬ ಕಲ್ಪನೆಗಳೂ ಇವೆ. ಶರೀರ, ಇಂದ್ರಿಯ, ಮನಸ್ಸು , ಕರ್ಮ 
ಪುರುಷ - ಇವು ಪರಸ್ಪರ ಹೊಂದಿಕೊಂಡಿರುವ ಕಾಲಪರಿಮಿತಿಗೆ ಆಯುಸ್ಸೆಂದು 
ಹೆಸರು. ಶರೀರ, ಇಂದ್ರಿಯಗಳು ಪಂಚಭೂತಾತ್ಮಕ, ಪಂಚಭೂತ, ಆತ್ಮಗಳ 
ಸಂಯೋಗವೇ ಕರ್ಮಪುರುಷ , ಚಿಕಿತ್ಸೆಗೆ ಅಧಿಕರಣಭೂತನಾಗುವುದು ಈ ಕರ 
ಪುರುಷನೇ . ಈ ಕಲ್ಪನೆಗಳನ್ನು ಹೊಂದಿ ಆಯುರ್ವೇದವು ಶರೀರ ಸ್ವಾಸ್ಥ್ಯವನ್ನು 
ಪೋಷಿಸುವ ಬಗೆಗಳನ್ನು ವಿಧಿವತ್ತಾಗಿ ತಿಳಿಸುತ್ತದೆ. 

ಪಾಂಚಭೌತಿಕ ಕಲ್ಪನೆಯು ಆಯುರ್ವೇದದಲ್ಲಿ ಬಹಳ ಮುಖ್ಯವಾದದ್ದು . 
ಎಲ್ಲ ದ್ರವ್ಯಗಳೂ ಈ ಪಂಚಭೂತಗಳು ಒಟ್ಟುಗೂಡುವುದರಿಂದ ಉತ್ಪತ್ತಿಯಾಗಿವೆ. 
ಅವುಗಳಲ್ಲಿ ಯಾವ ಭೂತದ ಅಂಶವು ಅಧಿಕಪ್ರಮಾಣದಲ್ಲಿರುತ್ತದೆಯೋ ಅಂತಹ 
ದ್ರವ್ಯಕ್ಕೆ ಆಯಾಭೂತದ ದ್ರವ್ಯ ಎಂದು ಹೆಸರು . ಎಂದರೆ ದ್ರವ್ಯಗಳನ್ನು ಪಾರ್ಥಿವ 
ದ್ರವ್ಯ , ಆಪ್ಯದ್ರವ್ಯ , ತೈಜಸದ್ರವ್ಯ , ವಾಯುವ್ಯ ದ್ರವ್ಯ ಮತ್ತು ಆಕಾಶೀಯದ್ರವ್ಯ 
ಎಂದು ಐದು ಭಾಗಗಳಾಗಿ ಪರಿಗಣಿಸಬಹುದು. ಪಂಚಭೂತಾತ್ಮಕವಾದ ಎಲ್ಲ 
ದ್ರವ್ಯಗಳೂ ಪಂಚಭೂತಾತ್ಮಕವಾದ ಶರೀರದ ವ್ಯಾಧಿ ನಿವಾರಣೆಗೆ ಉಪಯೋಗ 
ವಾಗುತ್ತವೆ. 

ಆಯುರ್ವೇದದ ಪ್ರಧಾನಕಲ್ಪನೆ ವಾತ, ಪಿತ್ತ ಮತ್ತು ಕಫಗಳೆಂಬ ತ್ರಿಧಾತು 
ಗಳಿಗೆ ಸಂಬಂಧಿಸಿದೆ. ಇವು ಸಾಮರಸ್ಯದಿಂದ ಇದ್ದರೆ, ಮೂರು ಕಂಭಗಳು | 


೧೪೧೩ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
ಮನೆಯೊಂದರ ಭಾರವನ್ನು ಧರಿಸುವಂತೆಯೇ , ಶರೀರಧಾರಣೆ ಮಾಡುತ್ತವೆ. 
ಇವು ದುಷ್ಟ ಗೊಂಡರೆ , ಎಂದರೆ ಸಾಮರಸ್ಯವಿಲ್ಲದಿದ್ದರೆ, ತ್ರಿದೋಷಗಳಾಗಿ ಪರಿಣಮಿ 
ಸುತ್ತವೆ. ಇವುಗಳಿಗೂ ಪಂಚಭೂತಗಳಿಗೂ ಅನ್ವಯವಿದೆ. ಆಕಾಶ ಮತ್ತು 
ವಾಯುಭೂತಗಳು ವಾತವನ್ನೂ ಅಗ್ನಿ ಯು ಪಿತ್ತವನ್ನೂ ಅಪ್ ಮತ್ತು ಸೃಥ್ವಿ 
ಭೂತಗಳು ಕಫವನ್ನೂ ಉಂಟುಮಾಡುತ್ತವೆ. ಆಯುರ್ವೇದದಲ್ಲಿ ವಾತ ಪಿತ್ತ 
ಕಫಗಳು ಶರೀರೋತ್ಪತ್ತಿಗೆ ಕಾರಣಗಳೆಂದೂ ಭಾವಿಸಲಾಗಿದೆ. ಅವು ಶರೀರ 
ನನ್ನೆಲ್ಲಾ ವ್ಯಾಪಿಸಿರುತ್ತವೆ. ಆದರೆ ಪ್ರಧಾನವಾಗಿರುವ ಕೆಲವು ಸ್ಥಾನಗಳು ಶರೀರ 
ದಲ್ಲಿ ಅವುಗಳಿಗೆ ಉಂಟು. 
- ವಾತ ಅಥವಾ ವಾಯುವು ಪ್ರಾಣ ( ಜಠರವನ್ನು ಆಹಾರದಿಂದ ತುಂಬಿಸು 
ವುದು), ಉದಾನ ( ಇಂದ್ರಿಯಾರ್ಥಗಳನ್ನು ಪೋಷಿಸುವುದು), ಸಮಾನ ( ರಸ, 
ಮಲ, ಮೂತ್ರಗಳನ್ನು ಪ್ರತ್ಯೇಕಿಸುವುದು), ವ್ಯಾನ ( ಶರೀರದಲ್ಲಿ ಚಲನೆಗಳನ್ನುಂಟು 
ಮಾಡುವುದು), ಮತ್ತು ಅಪಾನ ( ಶುಕ್ರ , ಮೂತ್ರ ಮೊದಲಾದವುಗಳನ್ನು ಸರಿ 
ಯಾದ ರೀತಿಯಲ್ಲಿ ಧಾರಣೆಯಾಗುವಂತೆಯೂ ವಿಸರ್ಜನೆಯಾಗುವಂತೆಯೂ 
ಮಾಡುವುದು) ಎಂದು ಐದು ಪ್ರಕಾರವಾಗಿರುತ್ತದೆ. ಪಿತ್ತವೂ ಸಹ ಐದು 
ರೀತಿಯದು: ರಸಧಾತುವಿಗೆ ಕೆಂಪುಬಣ್ಣವನ್ನುಂಟುಮಾಡುವ ರಂಜಕ ಪಿತ್ತ , 
ಇಂದ್ರಿಯಾರ್ಥಜ್ಞಾನ ಸಾಧಕವಾದದ್ದು ಸಾಧಕ ಪಿತ್ತ , ದೃಷ್ಟಿಯನ್ನು ರೂಪಿಸುವ 
ಆಲೋಚಕ, ಶಾಖವನ್ನೂ ಹೊಳಪನ್ನೂ ಉಂಟುಮಾಡುವ ಭಾಜಕ ಮತ್ತು 
ಆಹಾರವನ್ನು ಸೂಕ್ತ ರೀತಿಯಲ್ಲಿ ಪಾಕಮಾಡುವ ಪಾಚಕ, ಕಫವೂ ತನ್ನ 
ಕಾರ್ಯಭೇದಗಳಿಗನುಗುಣವಾಗಿ ಶೇಷಕ, ಕ್ಷೇಧಕ, ಬೋಧಕ, ತರ್ಪಕ ಮತ್ತು 
ಅವಲಂಬಕಗಳೆಂದು ಐದು ವಿಧಗಳಾಗಿ ಪರಿಗಣಿತವಾಗಿದೆ. 

ಆಯುರ್ವೇದದ ಪ್ರಕಾರ, ನಾವು ಸೇವಿಸುವ ಆಹಾರದ್ರವ್ಯಗಳು ಸರಿಯಾಗಿ 
ಪಾಕವಾಗಿ , ಸಾರಭೂತವಾದ ಸೂಕ್ಷ್ಮರಸ ವಿಶೇಷವಾಗಿ ಪರಿಣಾಮಗೊಳ್ಳುತ್ತವೆ. 
ಈ ರಸಕ್ಕೆ ಹೃದಯವೇ ಆಧಾರಸ್ಥಾನ. ಇದು ಶರೀರದಲ್ಲೆಲ್ಲ ಸಂಚರಿಸುತ್ತ ಎಲ್ಲ 
ಭಾಗಗಳಿಗೂ ಆವಶ್ಯಕವಾದವುಗಳನ್ನು ಒದಗಿಸಿ, ಅವುಗಳನ್ನು ಸಂತೃಪ್ತಿಗೊಳಿಸಿ 
ದೇಹಧಾರಣೆ ಮಾಡುವ ಪೋಷಕದ್ರವ್ಯ . ಈ ರಸಧಾತು ಪಂಚಭೂತಾತ್ಮಕ 
ವಾದದ್ದು , ಮಧುರ, ಆನ್ನು , ಲವಣ, ತಿಕ್ತ , ಕಟು ಮತ್ತು ಕಷಾಯಗಳೆಂಬ ಷಡ್ರಸ 
ಗಳಿಂದ ಕೂಡಿದ್ದು ಹಾಗೂ ನೀರವತ್ತಾದದ್ದು , ಅಪ್ ರೂಪದಲ್ಲಿರುವ ರಸವು 
ಯಕೃತ್ ಮತ್ತು ಪ್ಲೇಹಗಳನ್ನು ಪ್ರವೇಶಿಸಿ , ರಂಜಕಪಿತ್ತದ ಸಹಾಯದಿಂದ ಕೆಂಪು 
ಬಣ್ಣಕ್ಕೆ ತಿರುಗಿ ರಕ್ತವಾಗಿ ಪರಿಣಮಿಸುತ್ತದೆ. ಈ ರಕ್ತವೂ ಒಂದು ಧಾತು. 
ರಕ್ತಧಾತುವಿನಿಂದ ಮಾಂಸಧಾತುವೂ , ಮಾಂಸಧಾತುವಿನಿಂದ ಮೇದಸ್ಸು ಧಾತುವೂ 
ಮೇದಸ್ಸು ಧಾತುವಿನಿಂದ ಅಸ್ಥಿ ಧಾತುವೂ , ಅಸ್ಥಿ ಧಾತುವಿನಿಂದ ಮಜ್ಜೆ ಧಾತುವೂ , 
ಮಜ್ಜೆ ಧಾತುವಿನಿಂದ ಶುಕ್ರಧಾತುವೂ ಪರಿಣಾಮಹೊಂದುತ್ತವೆ. ಆಹಾರವು ಪಾಕ 
ಗೊಂಡು ರಸಧಾತುವಾಗಲು ಕಾರಣ ಜಾಠರಾಗ್ನಿ ಎಂಬುದು, ರಸಧಾತುವಿನಿಂದ 


ဂန္ဓာ 


ಪ್ರಬುದ್ಧ ಕರ್ಣಾಟಕ 
ರಕ್ತ , ಮಾಂಸ, ಮೇದಸ್ಸು , ಅಸ್ಥಿ , ಮಜ್ಜೆ ಮತ್ತು ಶುಕ್ರಧಾತುಗಳು ಉತ್ಪತ್ತಿ 
ಯಾಗಲು ಕಾರಣ ಆಯಾ ಧಾತ್ವಗ್ನಿಗಳು, ಪಂಚಭೂತಾತ್ಮಕ ಆಹಾರವುಮೊದಲು 
ಆಯಾ ಭೂತಾಗ್ನಿ ಯಿಂದ ಪಾಕವಾಗುತ್ತದೆ. ಜಠರಾಗ್ನಿ , ಭೂತಾಗ್ನಿ ಮತ್ತು 
ಧಾತ್ವಗ್ನಿಗಳಿಗೆ ಪರಸ್ಪರ ಸಂಬಂಧವಿದೆ. ಹೀಗೆ ಶರೀರದಲ್ಲಿ ಪಾಕಕ್ರಿಯೆ ನಡೆಯು 
ವುದು ಅಗ್ನಿ ವಿಶೇಷಗಳಿಂದ. ಈ ರೀತಿಯಾಗಿ ಆಯುರ್ವೇದವು ಶರೀರದಲ್ಲಿ ನಡೆಯುವ 
ಆಹಾರ ಪಚನಕ್ರಿಯೆಯನ್ನೂ ದೇಹಪೋಷಣೆಯನ್ನೂ ಸಕಾರಣವಾಗಿ ವಿವರಿಸಲು 
ಪ್ರಯತ್ನಿಸಿದೆ. 

ರಸವೇ ಮೊದಲಾದ ಧಾತುಗಳು ಒಂದಾದಮೇಲೊಂದು ಪರಿಣಾಮ 
ಹೊಂದುವಾಗ ಸ್ಕೂಲಾಂಶ , ಸೂಕ್ಷಾಂಶ ಮತ್ತು ಮಲಾಂಶ ಎಂಬ ಮೂರುರೂಪ 
ಗಳನ್ನು ಕ್ರಮಕ್ರಮವಾಗಿ ತಾಳುತ್ತವೆ. ಹೇಗೆಂದರೆ : 

ಅನ್ನ ರಸ 


ರಸ 
(ಸ್ಕೂಲ) 


(ಸೂಕ್ಷ ) 


( ಮಲ) 


(ಸ್ಕೂಲ) 


ಮಾಂಸ 
(ಸೂಕ್ಷ ) 


( ಮಲ) 


ಮಾಂಸ 
(ಸ್ಕೂಲ) 


ಮೇದಸ್ ಸಿಂಬಳ, ಗುಗ್ಗೆ ಇತ್ಯಾದಿ 
(ಸೂಕ್ಷ ) ( ಮಲ) 


ಮೇದಸ್ 
(ಸ್ಕೂಲ) 


ಬೆವರು ಇತ್ಯಾದಿ 

( ಮಲ) 


( ಸೂಕ್ಷ ) 


ಮಜ್ಜ 


ಕೂದಲು, ಉಗುರು 
( ಮಲ) - 


(ಸ್ಕೂಲ) 


(ಸೂಕ್ಷ ) 


ಶುಕ್ರ 


(ಸೂಲ) 


(ಸೂಕ್ಷ ) 


ಪಿಸುರು , 
ಚರ್ಮದಮೇಲೆ ಉತ್ಪತ್ತಿಯಾಗುವ 

ಕಲ್ಮಷ, ಇತ್ಯಾದಿ 


೧೪೧೫ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ಶುಕ್ರವು ಓಜಸ್ ಎಂಬ ಸೂಕ್ಷ್ಮರೂಪವನ್ನು ಅನಂತರ ತಾಳುತ್ತದೆ. 
ಓಜಸ್ ಎಲ್ಲದರ ಸಾರ. 

ರಸಧಾತುವು ಇತರ ಪ್ರತಿಯೊಂದು ಧಾತುವಿನಲ್ಲಿಯೂ ೩೦೧೫ ಕಲಾ ಕಾಲ 
ದಷ್ಟು ಇದ್ದು ಒಂದು ತಿಂಗಳಿನಲ್ಲಿ ಪುರುಷರಲ್ಲಿ ಶುಕ್ರಧಾತುವಾಗಿ ಪರಿಣಾಮಗೊಳ್ಳು 
ಇದೆ, ಅಂತೆಯೇ ಅದು ಸ್ತ್ರೀಯರಲ್ಲಿ ಆರ್ತನವಾಗುತ್ತದೆ ಎಂದು ಕೆಲವರು 
ಆಯುರ್ವೇದ ಪಂಡಿತರ ಅಭಿಪ್ರಾಯ . 

ರಸಧಾತುವಿಗೆ ಅನುಗುಣವಾಗಿ ಆಯರ್ವೇದದಲ್ಲಿ ಮತ್ತೊಂದು ಕಲ್ಪನೆ ಇದೆ. 
ಅದು ಷಡ್ರಸಗಳಿಗೆ ಸಂಬಂಧಪಟ್ಟದ್ದು . ಹಿಂದೆ ತಿಳಿಸಿದಂತೆ, ಅಪ್ ಭೂತವನ್ನು 
ಪ್ರಧಾನವಾಗಿ ಒಳಗೊಂಡಿರುವ ರಸವು ಸೃಥಿವೀ ಮುಂತಾದ ಇತರ ಭೂತಾತ್ಮಕ 
ದ್ರವ್ಯಗಳೊಡನೆ ಹೊಂದಿಕೊಂಡು, ವಿದಗ್ಧವಾಗಿ ಮಧುರ , ಆನ್ನು , ಲವಣ , ಕಟು, 
ತಿಕ್ಯ , ಕಷಾಯಗಳೆಂಬ ಆರು ರಸಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಪೃಥ್ವಿ 
ಅಪ್ ಅಂಶಗಳು ಹೆಚ್ಚಾಗಿದ್ದರೆ ಮಧುರ ರಸವೂ , ಪೃಥಿವೀ - ತೇಜಸ್ ಅಂಶಗಳು 
ಅಧಿಕವಾಗಿದ್ದರೆ ಆಮ್ಲ ವೂ , ಅಸ್ - ತೇಜಸ್ ಗಳ ಆಧಿಕ್ಯದಿಂದ ಲವಣವೂ , ವಾಯು 
ತೇಜಸ್ಗಳ ಹೆಚ್ಚಳದಿಂದ ಕಟುವೂ , ವಾಯು- ಆಕಾಶಗಳ ಆಧಿಕ್ಯದಿಂದ ಕಷಾ 
ಯವೂ ಉಂಟಾಗುತ್ತವೆ. ಇವುಗಳಲ್ಲಿ ಮಧುರ, ಆಮ್ಲ ಮತ್ತು ಲವಣರಸಗಳು 
ವಾತಹರ ; ಮಧುರ, ತಿಕ ಮತ್ತು ಕಷಾಯಗಳು ಪಿತ್ತಹರ ; ಕಟು, ತಿಕ ಮತ್ತು 
ಕಷಾಯಗಳು ಕಫಹರ. ಈ ರಸಗಳು ಯಾವ ಭೂತಗಳಿಂದ ಉತ್ಪನ್ನವಾಗುವುವೋ 
ಆ ಭೂತಾಂಶಗಳನ್ನೇ ವೃದ್ಧಿ ಮಾಡುತ್ತವೆ. ಈ ರಸಗಳನ್ನು ಸೌಮ್ಯ , ಆಗ್ನೆಯ 
ಗಳೆಂದೂ ವಿಭಾಗಿಸುವುದುಂಟು. ಮಧುರ , ತಿಕ ಮತ್ತು ಕಷಾಯಗಳು ಸೌಮ್ಯ 
ಗುಣವುಳ್ಳವು; ಉಳಿದವು ಆಗೇಯಗಳು . ಮೊದಲನೆಯ ಗುಂಪಿನವು ಶೀತವೀರ್ಯ 
ವುಳ್ಳವೆಂದೂ ಎರಡನೆಯವು ಉಷ್ಣವೀರ್ಯವುಳ್ಳವೆಂದೂ ಕೆಲವರು ಆಯುರ್ವೇದ 
ಪಂಡಿತರು ಭಾವಿಸುತ್ತಾರೆ. 

ಆಯುರ್ವೇದ ಶಾಸ್ತ್ರದಲ್ಲಿ ದ್ರವ್ಯ , ರಸ, ಗುಣ , ವೀರ್ಯ ಮತ್ತು ವಿಪಾಕ 
ಎಂಬ ಐದು ಕಲ್ಪನೆಗಳ ವಿಚಾರವು ಮುಖ್ಯವಾದದ್ದು , ಇವುಗಳಲ್ಲಿ ದ್ರವ್ಯವೇ 
ಪ್ರಧಾನವಾದುದೆಂದು ಕೆಲವರೂ ರಸವೇ ಮಹತ್ವವಾದುದೆಂದು ಮತ್ತೆ ಕೆಲವರೂ 
ತಿಳಿಸುತ್ತಾರೆ. ಇನ್ನೂ ಕೆಲವರು ಎಲ್ಲಕ್ಕಿಂತಲೂ ವೀರ್ಯವೇ ಮುಖ್ಯವಾದುದೆಂದು 
ಅಭಿಪ್ರಾಯಪಡುತ್ತಾರೆ. ಪಂಚಮಹಾ ಭೂತಾಂಶಗಳ ಪ್ರಮಾಣಗಳನ್ನು ಅನು 
ಸರಿಸಿ ಬಗೆಬಗೆ ದ್ರವ್ಯಗಳ ರಚನೆಯಾಗುತ್ತದೆ. ವಿವಿಧ ಗುಣಗಳು ದ್ರವ್ಯಗಳನ್ನು 
ಆಶ್ರಯಿಸಿಕೊಂಡಿರುತ್ತವೆ. ದ್ರವ್ಯ ಶಕ್ತಿಯೇ ಗುಣ ಗುಣಗಳು ೨೦ ಬಗೆಯವು; 
ಗುರು, ಲಘು, ಶೀತ, ಉಷ್ಣ , ಸ್ನಿಗ್ಧ , ರೂಕ್ಷ , ಮಂದ, ತೀಕ , ಸ್ಥಿರ, ಸಾರ, 
ಮೃದು, ಕಠಿನ, ವಿಶದ, ಪಿಚ್ಚಿಲ, ಶೈಕ್ಷಣ, ಕಾರ , ಸ್ಕೂಲ, ಸೂಕ್ಷ್ಮ , ಸಾಂದ್ರ 
ಮತ್ತು ದ್ರವ. ನಾವು ಸೇವಿಸುವ ಆಹಾರ ಹಾಗೂ ಔಷಧ ದ್ರವ್ಯಗಳನ್ನು ಈ 


೧೪೧೬ 


ಪ್ರಬುದ್ಧ ಕರ್ಣಾಟಕ 
ಗುಣಗಳ ದೃಷ್ಟಿಯಿಂದ ವಿಂಗಡಿಸಿದ್ದಾರೆ. ಶರೀರಕ್ಕೆ ಬೇಕಾದ ಗುಣಗಳನ್ನು ಪಡೆ 
ಯಲು ಅವು ಅಧಿಕವಾಗಿರುವ ಆಹಾರ ಇಲ್ಲವೇ ಔಷಧಿಗಳನ್ನು ಸೇವಿಸಬೇಕು. ಈ 
ಇಪ್ಪತ್ತು ಗುಣಗಳಲ್ಲಿ ಉಷ್ಣ ಮತ್ತು ಶೀತ ಗುಣಗಳ ಪ್ರಭಾವಕ್ಕೆ ಆಯುರ್ವೇದ 
ಪರಿಣತರು ಹೆಚ್ಚಾಗಿ ಗಮನವನ್ನು ಕೊಟ್ಟಿದ್ದಾರೆ. 

- ವೀರವೆಂದರೆ ಕ್ರಿಯೆಯನ್ನುಂಟುಮಾಡುಲು ಯೋಗ್ಯವಾದ ಶಕ್ತಿ . ಶರೀರದಲ್ಲಿ 
ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ವೀರವು ಸಾಧನವಾಗಿರುತ್ತದೆ. ವೀರವನ್ನು 
ಮುಖ್ಯವಾಗಿ ಶೀತ, ಉಷ್ಣ ಎಂಬೆರಡು ಬಗೆಗಳಾಗಿ ಪರಿಗಣಿಸುತ್ತಾರೆ. ಉಷ್ಣ 
ವೀರವು ಭ್ರಮಣ, ಹಸಿವು, ಬಾಯಾರಿಕೆ, ಗ್ಲಾನಿ, ಬೆವರು , ಶೀಘ್ರವಚನ 
ಮುಂತಾದವುಗಳನ್ನೂ ಶೀತವೀರವು ಮನಸ್ಸಿಗೆ ಸಂತೋಷ, ದೇಹಬಲ, ರಕ್ತವೃದ್ದಿ 
ಮೊದಲಾದವುಗಳನ್ನೂ ಉಂಟುಮಾಡುತ್ತವೆ. ವಿಪಾಕವು ಜಠರಾಗ್ನಿ , ಭೂತಾಗ್ನಿ , 
ಧಾತ್ವಗ್ನಿಗಳ ಮೂಲಕ ಆಹಾರವು ಸರಿಯಾಗಿ ಜೀರ್ಣವಾಗುವಂತೆ ಮಾಡುತ್ತದೆ. 
ಹಿಂದೆ ತಿಳಿಸಿರುವಂತೆ ಆಹಾರದ್ರವ್ಯವು ಜಾಠರಾಗ್ನಿ ಯ ಕ್ರಿಯೆಗಳಿಗೆ ಒಳಗಾಗಿ 
ಮಧುರ , ಆಮ್ಲ , ಕಟು ಎಂಬ ಮೂರು ಪಾಕಗಳಾಗಿ ಮೊದಲು ಪರಿಣಾಮ 
ಗೊಳ್ಳುತ್ತದೆ. ಇದಕ್ಕೆ ಅವಸ್ಥಾಪಾಕವೆಂದು ಹೆಸರು . ಈ ಅವಸ್ಥಾಪಾಕದಿಂದ 
ಮುಂದೆ ರಸವು ರಕ್ತ ಮುಂತಾದ ಇತರ ಧಾತುಗಳಾಗಲು ಅನುಕೂಲವಾಗುತ್ತದೆ. 
ಇತರ ಧಾತುಗಳುರೂಪುಗೊಳ್ಳುವಾಗ ನಡೆಯುವ ಪಾಕಕ್ಕೆ ನಿಷ್ಟಾ ಪಾಕ ಎಂದು 
ಹೆಸರು. ಹೀಗೆ ಸಾಕ, ವಿಪಾಕಗಳು ನಾವು ಸೇವಿಸಿದ ಆಹಾರದ್ರವ್ಯವು ಶರೀರಗತ 
ವಾಗಿ ದೇಹಪೋಷಣೆಯನ್ನು ಮಾಡುವ ಕ್ರಿಯೆಗಳು. ಆಹಾರವು ಸರಿಯಾಗಿ ಪಾಕ 
ವಾಗದಿದ್ದರೆ ಅದಕ್ಕೆ ಸಾಮ ( ಆಮ ಸಹಿತವಾದದ್ದು ) ಎಂದು ಹೆಸರು. ಅದರಲ್ಲಿ 
ದೋಷಯುಕ್ತ ಧಾತುಗಳೂ ಮಲಗಳೂ ಕೂಡಿಕೊಂಡು ಇರುತ್ತವೆ. ಎಂದರೆ 
ಆಮವು ಅಪಕ್ವವಾದ ಆಹಾರ ವಸ್ತುಗಳನ್ನು ಒಳಗೊಂಡಿರುತ್ತದೆ. ಇದರಿಂದ 
ಅನೇಕ ವ್ಯಾಧಿಗಳು ಬರಲು ಅವಕಾಶವಾಗುತ್ತದೆ. ಸಾಮವನ್ನು ರಸಾದಿ ಧಾತು 
ಗಳು ಉಪಯೋಗಿಸಿಕೊಳ್ಳಲು ಇಚ್ಛಿಸುವುದಿಲ್ಲವಾದ್ದರಿಂದ ದೇಹ ಪೋಷಣೆಯು 
ಕುಂಠಿತವಾಗುತ್ತದೆ. 

- ರಸದ್ರವ್ಯಗಳು ದೇಹದಲ್ಲಿ ಹೇಗೆ ಸಂಚಾರ ಮಾಡುತ್ತವೆ ಎಂಬುದರ ವಿವರ 
ಗಳನ್ನೂ ಆಯುರ್ವೆದ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಕೊಡಲಾಗಿದೆ. ಈ ದ್ರವ್ಯ 
ಗಳು ಧಮನಿ, ಸಿರೆ, ಸೋತಸ್ ಎಂಬ ಮುಖ್ಯವಾಗಿ ಮೂರು ಬಗೆಯ ವಾಹಿನಿ 
ಗಳಲ್ಲಿ ಸಂಚರಿಸುತ್ತವೆ. ಧಮನಿಗಳ ಸಂಖ್ಯೆ ಇಪ್ಪತ್ತನಾಲ್ಕು ; ಹೃದಯವೇ 
ಅವುಗಳಿಗೆ ಮೂಲ ಸ್ಥಾನ. ಹೃದಯದಿಂದ ಮೇಲು ಮುಖವಾಗಿ ಹತ್ತೂ ಕೆಳ 
ಮುಖವಾಗಿ ಹತ್ತೂ ಅಡ್ಡಡ್ಡವಾಗಿ ನಾಲ್ಕು ಧಮನಿಗಳೂ ವ್ಯಾಪಿಸಿರುತ್ತವೆ. ಇವು 
ಗಳ ಮೂಲಕ ರಸವು ಶರೀರಾದ್ಯಂತ ಸಂಚರಿಸಿ ದೇಹಪೋಷಣೆಯನ್ನು ೦ಟುಮಾಡು 
ತದೆ. ಧಮನಿಗಳು ಸ್ಪಂದಿಸುತ್ತವೆ. ಸಿರೆಗಳು ಸ್ಪಂದಿಸುವುದಿಲ್ಲ. ಶರೀರದಲ್ಲಿ 


೧೪೧೭ 


ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 


ಸಿರೆಗಳ ಸಂಖ್ಯೆ ಏಳುನೂರು. ಇವುಗಳಲ್ಲಿ ವಾತವಾಹಿನಿಗಳು ( ಹತ್ತು ), ಪಿತ್ತ 
ವಾಹಿನಿಗಳು ( ಹತ್ತು ), ಕಫ ವಾಹಿನಿಗಳು ( ಹತ್ತು ) ಮತ್ತು ರಕ್ತವಾಹಿನಿಗಳು 
( ಹತ್ತು ) ಎಂದು ನಲವತ್ತು ಮೂಲಸಿರೆಗಳು. ಇವುಗಳಲ್ಲಿ ಪ್ರತಿಯೊಂದೂ ಮತ್ತೆ 
ನೂರ ಎಪ್ಪತ್ತೈದು ಸಿರೆಗಳಾಗಿ ಎಲೆಗಳಲ್ಲಿರುವ ಸೂಕ್ಷ್ಮನಾಳಗಳಂತೆ ಹರಡಿ 
ಕೊಂಡಿರುತ್ತವೆ. ಕೆಲವು ಸಿರೆಗಳು ವಾತ , ಪಿತ್ತ , ಕಫ - ಈ ಮೂರನ್ನೂ ಸಹ 
ವಹಿಸಲು ಶಕ್ತವಾಗಿರುತ್ತವೆ. ಸೋತಸ್ ಗಳು ಸೂಕ್ಷನಾಳಗಳಾಗಿದ್ದು ಧಮನಿ 
ಗಳಿಗೂ ಸಿರೆಗಳಿಗೂ ನಡುವಣ ವಾಹಕಗಳಂತೆ ಶರೀರವನ್ನು ವ್ಯಾಪಿಸಿರುತ್ತವೆ. 
ಮುಖ್ಯವಾಗಿ ಸಿರೆಗಳು ವಾತ, ಪಿತ್ತ , ಕಫ ದೋಷಗಳನ್ನೂ ಸೋತ ಧಮನಿ 
ಗಳು ರಸ ಹಾಗೂ ರಕ್ತಯುತ ಧಾತುಗಳನ್ನೂ ವಹನಮಾಡುತ್ತವೆ. ಆದರೆ 
ರಸಗಳ ಸಂಚಾರಕ್ಕೆ ಕಾರಣವಾವುದು ? ಈ ಪ್ರಶ್ನೆಗೆ ಆಯುರ್ವೇದ ಪರಿಣತರು 
ಉತ್ತರವಾಗಿ, ಅದು ಅವರವರ ಕರ್ಮಫಲಕ್ಕೆ ತಕ್ಕನಾಗಿರುತ್ತದೆ ಎಂದು 
ತಿಳಿಸಿದ್ದಾರೆ. ವಾಯುವೂ ಸಹ ಇವುಗಳ ಸಂಚಾರಕ್ಕೆ ನೆರವಾಗುತ್ತದೆ ಎಂದೂ 
ತಿಳಿಸಿದ್ದಾರೆ. 

ಭಾರತೀಯ ವೈದ್ಯರಲ್ಲಿ ಶಸ್ತ್ರ ಚಿಕಿತ್ಸಕರು ತಮ್ಮದೇ ಆದ ಒಂದು ಗೌರವ 
ಯುತ ಸ್ಥಾನವನ್ನು ಗಳಿಸಿಕೊಂಡಿದ್ದರು. ಸುಶ್ರುತ ಸಂಹಿತೆಯಲ್ಲಿ ಶಸ್ತ್ರ ಚಿಕಿತ್ಸೆಯ 
ವಿಸ್ತಾರ ವಿವರಣೆ ಇದೆ. ಸುಶ್ರುತನು ಶಸ್ತ್ರ ಚಿಕಿತ್ಸೆಯ ಮಹರ್ಷಿ ಎಂದು ಪ್ರಖ್ಯಾತ 
ನಾಗಿದ್ದನು. ಮನಸ್ಸನ್ನು ಬಾಧಿಸುವ ವಿಷಯಗಳಿಗೂ ಶರೀರವನ್ನು ಕಾಡುವ 
ವಸ್ತು ವಿಶೇಷಗಳಿಗೂ ಶಲ್ಯಗಳೆಂದು ಸಾಧಾರಣವಾಗಿ ಹೆಸರು . ಶಲ್ಯಗಳನ್ನು 
ಶರೀರದಿಂದ ಹೊರತೆಗೆಯಲು ಅನುಕೂಲವಾಗುವ ಸಾಧನಗಳಿಗೆ ಯಂತ್ರಗಳೆಂದು 
ಹೆಸರು. ಯಂತ್ರಗಳ ಸಂಖ್ಯೆ ೧೦೧. ಅವು ಆರು ವಿಧಗಳಾಗಿರುತ್ತವೆ : ಸ್ವಸ್ತಿಕ 
( ೨೪), ಸಂದಂಶ ( ೨), ತಾಳ ( ೨), ನಾಡೀ ( ೨೦), ಶಲಾಕ ( ೨೮ ) ಮತ್ತು 
ಉಪಯಂತ್ರಗಳು ( ೨೫ ). ಯಂತ್ರಗಳನ್ನು ಸಾಧಾರಣವಾಗಿ ಪಂಚ ಲೋಹ 
ಗಳಿಂದ ತಯಾರಿಸುತ್ತಿದ್ದರು. ಆದರೆ, ಸಮಯಕ್ಕನುಸಾರವಾಗಿ , ಬಿದುರು, 
ಕೊಂಬು, ಮರಗಳ ತೊಗಟೆ, ಹುಲ್ಲು , ಕಲ್ಲು ಮುಂತಾದವುಗಳಿಂದಲೂ ಅವು 
ಗಳನ್ನು ರೂಪಿಸಿಕೊಳ್ಳುತ್ತಿದ್ದರು. ಸ್ವಸ್ತಿಕ ಯಂತ್ರಗಳು ಸಿಂಹ , ಹುಲಿ, ಚಿರತೆ , 
ಕಾಗೆ, ಹದ್ದು ಮುಂತಾದ ಪ್ರಾಣಿಗಳ ಮುಖಾಕಾರವಾಗಿರುತ್ತಿದ್ದು ವು . ಸಂದಂಶಗಳು 
ಇಕ್ಕಳ, ಚಿಮುಟಗಳಂತಹವು. ತಾಳಯಂತ್ರವು ಮೀನಿನ ಗಂಟಲಿನ ಆಕಾರ 
ವಾಗಿರುತ್ತಿದ್ದಿತು. ನಾಡೀ ಯಂತ್ರಗಳು ನಳಿಕಾಕಾರ , ಶಲಾಕಾಯಂತ್ರಗಳು 
ದಪ್ಪವಾಗಿಯೂ ಉದ್ದವಾಗಿಯೂ ಬೇರೆ ಬೇರೆರೂಪಗಳಲ್ಲಿರುತ್ತಿದ್ದುವು. ಹಗ್ಗ , ಹುರಿ , 
ಚಕ್ಕಳ, ಬಟ್ಟೆ, ಕೈಾರ, ಅಗ್ನಿ , ಹತ್ತಿ , ಅರೆಯುವ ಸಾಧನ ಮುಂತಾದವು ಉಪ 
ಯಂತ್ರಗಳು, ಯಂತ್ರಗಳಲ್ಲೆಲ್ಲ ಶಸ್ತ್ರಚಿಕಿತ್ಸಕನ ಹಸ್ತವೇ ಅತ್ಯಂತ ಪ್ರಧಾನ 
ವಾದುದು ಎಂದು ಸುಶ್ರುತನ ಮತ, 


೧೪೧೮ 


ಪ್ರಬುದ್ಧ ಕರ್ಣಾಟಕ 


ಬಸ್ಮಿಯಂತ್ರ 


ಮುಚುಟ೨ ಯಂತ್ರ 


ಶೃಂಗ ಮುಖ ಯಂತ್ರ 


ಸಿಂರಮುಖ ಯಂತ್ರ 


Ownet 


Vio 


ಕಾಕಮುಖ ಯಂತ್ರ 


ಶ್ವಾನ ಮುಖಯಂತ್ರ 


ಗರ್ಭಕಂಕುಯಂತ್ರ 


ಶಂಕು ಯಂತ್ರ 


ವೃಕಮುಖ ಯಂತ್ರ 

ವ್ಯಾಘ್ರಮುಖ ಯಂತ್ರ 
ಭಾರತೀಯ ಶಸ್ತ್ರಚಿಕಿತ್ಸಕರು ಉಪಯೋಗಿಸುತ್ತಿದ್ದ ಕೆಲವು ಯಂತ್ರಗಳು 


ಸುಶ್ರುತ ಸಂಹಿತೆಯಲ್ಲಿ ಇಪ್ಪತ್ತನಾಲ್ಕು ಯಂತ್ರಕರ್ಮಗಳನ್ನು ತಿಳಿಸಲಾಗಿದೆ. 
ಶಲ್ಯಗಳನ್ನು ಅಲ್ಲಾಡಿಸಿ ಹೊರತೆಗೆಯುವುದು ; ತೈಲ, ಕಷಾಯಗಳನ್ನು ತುಂಬು 
ವುದು ; ಕೀವನ್ನು ತೆಗೆಯುವುದು ಮುಂತಾದ ಕರ್ಮಗಳ ವಿವರಣೆಯು ಇದೆ. 
ಶಸ್ತ್ರ ಕರ್ಮಗಳು ಎಂಟು ವಿಧ : ಛೇದನ, ಲೇಖನ, ಭೇದನ, ವಿಸ್ರಾವಣ, 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ ೧೪೧೯ 
ವ್ಯಧನ, ಆಹರಣ , ಅನುಲೋಮನ, ಮತ್ತು ಸೀವನ . ಶಸ್ತ್ರಗಳು ಇಪ್ಪತ್ತು 
ಬಗೆಯವು: ಮಂಡಲಾಗ್ರ , ಕರಪತ್ರ , ವೃದ್ದಿ ಪತ್ರ , ನಖ , ಮುದ್ರಿಕಾ, ಉತ್ಪಲ 
ಪತ್ರಕಾ, ಅರ್ಧದಾರಾ , ಸೂಚೀ , ಕುಶಪತ್ರ , ಆಟೀಮುಖ, ಶರಾರೀಮುಖ, 
ಅಂತರ್‌ಮುಖ , ತ್ರಿಕೂರ್ಚಕ, ಕುಠಾರಿಕಾ, ಹಿಮುಖಾ, ಆರಾ , ವೇತಸಪತ್ರಕ, 
ಬಡಿಶ, ದಂತಶಂಕು, ಏಷಣಿ. ಇವುಗಳಲ್ಲಿ ಕೆಲವನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಿದೆ. 


ಅತಿಮುಖ ಶಸ್ತ್ರ 


ದಂತಶಂಕು ಶಸ್ತ್ರ 


ಕರ ಪತ್ರ ಶಸ್ತ್ರ 


ಕೃತಕ ಶಸ್ತ್ರ 


ಮಂಡಲಾಗ್ರ ತಸ್ಯ 


ಕುಶ ಪತ್ರ ಶಸ್ತ್ರ 


ಅರ್ಧಧಾರ ಶಕ್ರ , 


ನಖ ಶಸ್ತ್ರ 


ತ್ರಿಕೂರ್ಚಕ ಶಸ್ತ್ರ 

ಶರಾಮುಖ ಶಸ್ತ್ರ 
ಭಾರತೀಯ ಶಸ್ತ್ರಚಿಕಿತ್ಸಕರು ಉಪಯೋಗಿಸುತ್ತಿದ್ದ ಕೆಲವು ಶಸ್ತ್ರಗಳು 
ಈ ಶಸ್ತ್ರಗಳಲ್ಲಿ ಮಂಡಲಾಗ್ರ ಮತ್ತು ಕರಪತ್ರಗಳು ಛೇದನ ಲೇಖನ ಕರಗಳಿಗೂ , 
ವೃದ್ಧಿ ಪತ್ರ , ನಖಶಸ್ತ್ರ , ಮುದ್ರಿಕಾ, ಉತ್ಪಲ ಪತ್ರಕ ಮತ್ತು ಅರ್ಧದಾರಾಗಳು 
ಛೇದನ ಭೇದನ ಕರಗಳಿಗೂ , ಸೂಚೀ, ಕುಶಪತ್ರ , ಆಟೀಮುಖ , ಶರಾರೀಮುಖ 
ಮತ್ತು ತ್ರಿಕೂರ್ಚಕಗಳು ವಿಸ್ರಾವಣ ಕಾರಕೂ , ಕುಠಾರಿಕಾ, ಹಿಮುಖಾ, 
ಆರಾ ಮತ್ತು ವೇತಸ ಪತ್ರಗಳು ವ್ಯಧನ ಕರಕ್ಕೂ , ಬಡಿಶ ಮತ್ತು ದಂತಶಂಕು 
ಆಹರಣಕ್ಕೂ , ಏಷಣಿಯು ಅನುಲೋಮನ ಕರಗಳಿಗೂ , ಸೂಚಿಯು ಸೀವನ 


೧೪೨೦ 

ಪ್ರಬುದ್ಧ ಕರ್ಣಾಟಕ 
ಕರಕ್ಕೂ ಉಪಯೋಗವಾಗುತ್ತಿದ್ದು ವು. ಅಷ್ಟ ವಿಧಶಸ್ತಕಗಳನ್ನು ಯಥಾ 
ವಿಧಿಯಾಗಿ ನಡೆಸಬೇಕಾದರೆ ಶಸ್ತ್ರಗಳ ಅಲಗುಗಳು ಹೇಗೆ ಹರಿತವಾಗಿ , ಹದವಾಗಿರ 
ಬೇಕೆಂಬ ವಿವರಣೆಗಳೂ ಸುಶ್ರುತ ಸಂಹಿತೆಯಲ್ಲಿ ದೊರೆಯುತ್ತವೆ. ಇವಲ್ಲದೆ, ಶಸ್ತ್ರ 
ಗಳನ್ನು ಕೂರೋದಕ, ಬಿಸಿನೀರು ಹಾಗೂ ಎಣ್ಣೆಗಳಿಂದ ಶುದ್ದಿ ಮಾಡಿ ಅವುಗಳಿಗೆ 
ಚುರುಕುಕೊಡುವ ವಿಧಾನಗಳನ್ನೂ ತಿಳಿಸಲಾಗಿದೆ. 

ಶಸ್ತ್ರಚಿಕಿತ್ಸಕನು ಎಂತಹವನಾಗಿರಬೇಕು ಎಂಬುದನ್ನೂ ಸುಶ್ರುತನು ತಿಳಿಸಿ 
ದ್ದಾನೆ. ಶಸ್ತ್ರ ಚಿಕಿತ್ಸಕನು ಅಭ್ಯಾಸಪರನಾಗಿರಬೇಕು. ಬೂದುಗುಂಬಳ, ಸೋರೆ 
ಕಾಯಿ , ಕಲ್ಲಂಗಡಿ , ಚರ್ಮಭಾಗಗಳು , ಕೆಲವು ಬಗೆಯ ಫಲಗಳು, ಇವೇ 
ಮೊದಲಾದವುಗಳ ಮೇಲೆ ಗುರುವಿನ ಸಹಾಯದಿಂದ ಶಸ್ತ್ರ ಪ್ರಯೋಗಗಳನ್ನು 
ಮಾಡುವ ರೀತಿಗಳನ್ನು ಪದೇ ಪದೇ ಅಭ್ಯಾಸಮಾಡಬೇಕು. ಅವನು ನಿಯಮಾನು 
ಸಾರವಾಗಿ ಶಸ್ತ್ರಕಗಳಲ್ಲಿ ಪರಿಶ್ರಮವನ್ನು ಪಡೆಯಬೇಕು. ತ್ರಿಕರಣ ಶುದ್ದಿ ಯಿಂದ 
ಕೆಲಸಮಾಡಬೇಕು. ಯಾವ ಯಾವ ಸನ್ನಿವೇಶಗಳಲ್ಲಿ ಎಂತಹ ಶಸ್ತ್ರ ಚಿಕಿತ್ಸೆ 
ಗಳನ್ನು ಮಾಡಬೇಕೆಂಬ ಆಶುಜ್ಞಾನ ಅವನಿಗಿರಬೇಕು. 

- ಭಾರತೀಯ ಶಸ್ತ್ರಚಿಕಿತ್ಸಕರು ಹರಿದಿರುವ ಮೂಗು ಹಾಗೂ ತುಟಿಗಳನ್ನು 
ಒಟ್ಟುಗೂಡಿಸುವ ವಿಧಾನದಲ್ಲಿ ನಿಪುಣರಾಗಿದ್ದರು. ಕತ್ತರಿಸಿ ಹೋದಮೂಗಿನ 
ಭಾಗದಷ್ಟೇ ಅಗಲವಿರುವ ಯಾವುದಾದರೂ ಮರದ ಎಲೆಯೊಂದನ್ನು ತೆಗೆದು 
ಕೊಂಡು , ಅದರಷ್ಟೇ ಅಗಲವಿರುವ ಆ ರೋಗಿಯ ಕೆನ್ನೆ ಯಲ್ಲಿನ ಮಾಂಸವನ್ನು 
ಕತ್ತರಿಸಿ, ಹರಿದಿರುವ ಮೂಗಿನ ತುದಿಯನ್ನು ಚೂರಿಯಿಂದ ಬೇರ್ಪಡಿಸಿ, ರಕ್ತ 
ಬರುವಂತೆ ಮಾಡಿ, ಕೆನ್ನೆಯ ಮಾಂಸದ ಭಾಗವನ್ನು ಸರಿಯಾಗಿ ಸೇರಿಸಿ ಬಂಧನ 
ದ್ರವ್ಯಗಳ ಸಹಾಯದಿಂದ ಅವುಗಳನ್ನು ಕೂಡಿಸಬೇಕು. ಹೀಗೆ ಮಾಡುವಾಗ, 
ಹರಳೆಲೆಯೊಂದರ ಹಿಂಭಾಗದಲ್ಲಿರುವ ಮೃದುವಾದ ಕೊಳವೆಯನ್ನಾಗಲೀ ಮತ್ತಾವ 
ಕೊಳವೆಯನ್ನಾಗಲೀ ತಕ್ಕ ಪ್ರಮಾಣದಲ್ಲಿ ಮೂಗಿನ ಹೊಳ್ಳೆಗಳಿಗೆ ಸಿಕ್ಕಿಸಿ, 
ಸ್ವಾಭಾವಿಕವಾಗಿ ಮೂಗು ಎಷ್ಟು ಎತ್ತರವಿತ್ತೋ ಆ ರೀತಿ ಬಂಧನಮಾಡಬೇಕು. 
ತರುವಾಯ , ಅದರಮೇಲೆ ಕೆಲವು ಬಗೆಯ ಚೂರ್ಣಗಳನ್ನು ಉದುರಿಸಿ, ಹತ್ತಿ 
ಯನ್ನು ಇಟ್ಟು ಎಳ್ಳೆಣ್ಣೆಯನ್ನು ಪದೇ ಪದೇ ಸುರಿಯಬೇಕು. ಇದೇ ರೀತಿಯಾಗಿ 
ತುಟಿಯು ಕತ್ತರಿಸಿ ಹೋಗಿ ಇಬ್ಬಾಗವಾದಾಗಲೂ ಶಸ್ತಕವನ್ನು ಮಾಡುತ್ತಿದ್ದರು. 
ಆದರೆ ಈ ಕಾರ್ಯದಲ್ಲಿ ಯಾವ ವಿಧವಾದ ಕೊಳವೆಯನ್ನೂ ಉಪಯೋಗಿಸು 
ತಿರಲಿಲ್ಲ. ಭಾರತೀಯ ವೈದ್ಯರು ಕಿವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಯಲ್ಲಿಯೂ 
ಚತುರರಾಗಿದ್ದರು. 

ಆಯುರ್ವೇದದಲ್ಲಿ ರೋಗಗಳ ಕಾರಣಗಳು ಹಾಗೂ ರೋಗ ಲಕ್ಷಣಗಳ 
ವಿಚಾರಗಳು ವಿಪುಲವಾಗಿವೆ. ಎಲ್ಲರೋಗಗಳಿಗೂ ವಾಸ್ತವಿಕವಾಗಿ ವಾತ , ಪಿತ್ತ 
ಕಫ - ತ್ರಿದೋಷಗಳೇ ಕಾರಣ. ಈ ದೋಷಗಳಿಂದ ರಸಾದಿಧಾತುಗಳಲ್ಲಿ ವಿವಿಧ 


೧೪೨೧ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ವಿಕಾರಗಳು ಹುಟ್ಟಿಕೊಳ್ಳುತ್ತವೆ. ಯಾವ ದ್ರವ್ಯ ಸೇವನೆಯಿಂದದೋಷ ಪ್ರಕೋಪ 
ವುಂಟಾಗುತ್ತದೆಯೋ ಮತ್ತು ಅದು ಹೊರಬೀಳಲು ಶಕ್ತವಾಗುವುದಿಲ್ಲವೋ ಅಂತಹ 
ದ್ರವ್ಯವು ಶರೀರದಲ್ಲಿ ರೋಗಕ್ಕೆ ಮೂಲವಾಗುತ್ತದೆ. ಶರೀರದಲ್ಲಿ ಉಂಟಾಗುವ 
ಜ್ವರ, ಅತಿಸಾರ ಮುಂತಾದವುಗಳಿಗೆ ಶಾರೀರಕ ರೋಗಗಳೆಂದೂ ಪುನಃ ಕೋಭೆ 
ಯನ್ನುಂಟುಮಾಡುವುವುಗಳಿಗೆ ಮಾನಸಿಕ ವ್ಯಾಧಿಗಳೆಂದೂ ಕಾಲದೋಷಗಳಿಂದ 
ಕ್ರಮೇಣ ಉಂಟಾಗುವವುಗಳಿಗೆ ಸ್ವಾಭಾವಿಕ ರೋಗಗಳೆಂದೂ ಹೆಸರು . ವಿಷಮ 
ಆಹಾರ ಪಾನೀಯ ಮತ್ತು ತ್ರಿದೋಷಗಳ ವ್ಯತ್ಯಾಸದಿಂದ ಶಾರೀರಕ ರೋಗಗಳೂ 
ಕೋಪ, ವ್ಯಸನ, ಭಯ , ಅಸೂಯೆ ಮುಂತಾದವುಗಳಿಂದ ಮಾನಸಿಕ ರೋಗಗಳೂ 
ಉತ್ಪತ್ತಿಯಾಗುತ್ತವೆ. ಮುದಿತನ, ಮರಣ , ನಿದ್ರಾಪ್ರಕೃತಿ- ಇಂತಹವು ಸ್ವಾಭಾವಿಕ 
ವಾದವು. ಯಾವಯಾವ ದೋಷಗಳಿಂದ ಎಂತಹ ರೋಗಗಳು ಬರುತ್ತವೆ 
ಎನ್ನುವುದನ್ನು ಆಯುರ್ವೆದ ಗ್ರಂಥಗಳು ಸಕಾರಣವಾಗಿ ತಿಳಿಸುತ್ತವೆ. . 

ರೋಗಗಳನ್ನು ಪತ್ತೆ ಹಚ್ಚಲು ನಾಡೀ ಪರೀಕ್ಷೆಯನ್ನು ಭಾರತೀಯ ವೈದ್ಯರು 
ಪ್ರಾಚೀನ ಕಾಲದಲ್ಲಿ ಸಾಧನವಾಗಿಟ್ಟು ಕೊಂಡಿದ್ದರು ಎಂಬುದಕ್ಕೆ ಸರಿಯಾದ 
ಆಧಾರಗಳಿಲ್ಲ. ಮುಖ್ಯವಾಗಿ ದರ್ಶನ, ಸ್ಪರ್ಶನ ಮತ್ತು ಪ್ರಶ್ನೆಗಳ ಮೂಲಕ 
ರೋಗಿಯಲ್ಲಿ ಅಡಕವಾಗಿದ್ದ ವ್ಯಾಧಿಯ ಸ್ವರೂಪವನ್ನು ತಿಳಿಯುತ್ತಿದ್ದರು. ನಾಡೀ 
ಪರೀಕ್ಷೆಯ ವಿಚಾರವನ್ನು ಚರಕ , ಸುಶ್ರುತ ಸಂಹಿತೆಗಳು ತಿಳಿಸಿಲ್ಲ . ಕ್ರಿ . ಶ. 
ಹನ್ನೆರಡನೆಯ ಶತಮಾನದಲ್ಲಿ ತ್ರಿಶತಾಚಾರ್ಯನು ಬರೆದಿರುವ ಚಿಕಿತ್ಸಾ ಕಲಿಕಾ 
ಎಂಬ ಗ್ರಂಥದಲ್ಲಿ ನಾಡೀ ಪರೀಕ್ಷೆಯ ವಿಧಾನವನ್ನು ಸೂಚಿಸಲಾಗಿದೆ. ಹದಿ 
ಮೂರನೆಯ ಶತಮಾನದಲ್ಲಿ ಶಾಂರ್ಗಧರನು ಬರೆದಿರುವ ಸಂಹಿತೆಯಲ್ಲಿ ರೋಗ 
ವನ್ನು ಪರೀಕ್ಷಿಸಲು ನಾಡಿಮಿಡಿತದಿಂದ ಹೇಗೆ ಅನುಕೂಲವಾಗಬಹುದೆಂಬುದರ 
ವಿವರಣೆ ಇದೆ. ಅವನು ವಾತ, ಪಿತ್ತ , ಕಫ , ಸನ್ನಿ ಪಾತ ದೋಷಸ್ಥಿತಿಗಳಲ್ಲಿ 
ನಾಡಿಯು ಹೇಗೆ ಇರುತ್ತದೆ ಎಂಬುದನ್ನು ವಿವರಿಸಿದ್ದಾನೆ. ಹದಿನಾರನೆಯ 
ಶತಮಾನದಲ್ಲಿ ಭಾವಮಿಶ್ರನೂ ತನ್ನ ಗ್ರಂಥದಲ್ಲಿ ನಾಡಿಯ ವಿಚಾರವನ್ನು ಕುರಿತು 
ಬರೆದಿದ್ದಾನೆ. ಇವರೆಲ್ಲರಿಗಿಂತ ಹದಿನೇಳನೆಯ ಶತಮಾನದಲ್ಲಿ ಲೋಲಿಂಬ ರಾಜ 
ನೆಂಬುವನು ಬರೆದಿರುವ ವೈದ್ಯ ಸಂಜೀವನ ಎಂಬ ಗ್ರಂಥವು ನಾಡೀ ಪರಿಕ್ಷಾ ವಿಧಾನ 
ವನ್ನು ಸುವಿಸ್ತಾರವಾಗಿ ತಿಳಿಸುತ್ತದೆ. ರೋಗಗಳನ್ನು ಎಂಟು ವಿಧಾನಗಳಿಂದ 
ಪರೀಕ್ಷಿಸಬೇಕು ಎಂದು ತಿಳಿಸಿ ಲೋಲಿಂಬ ರಾಜನು ನಾಡೀ ಪರೀಕ್ಷೆಗೆ ಪ್ರಥಮ 
ಸ್ಥಾನವನ್ನು ಕೊಟ್ಟಿದ್ದಾನೆ. ತಮಿಳುನಾಡಿನ ವೈದ್ಯ ಪದ್ಧತಿಯಾದ ಸಿದ್ದರ 
ಔಷಧಿ ಕ್ರಮದಲ್ಲಿಯೂ ನಾಡೀ ಪರೀಕ್ಷೆಗೆ ಮುಖ್ಯ ಸ್ಥಾನವಿದೆ ಎಂದಮೇಲೆ ಕ್ರಿ . ಶ. 
ಹನ್ನೆರಡನೆಯ ಶತಮಾನದ ವೇಳೆಗೆ ನಾಡೀ ಪರೀಕ್ಷಾ ವಿಧಾನವು ಭಾರತೀಯ 
ವೈದ್ಯರಿಗೆ ಮೊತ್ತ ಮೊದಲು ಪರಿಚಯವಾಗಿದ್ದಿರಬೇಕು. ಆದರೆ ನಾಡೀ ಪರೀಕ್ಷೆಯು 
ಈಜಿಪ್ಟ್ , ಗ್ರೀಸ್ , ಚೈನಾ, ಅರೇಬಿಯಾ ಪ್ರದೇಶಗಳ ವೈದ್ಯರ ಅಭ್ಯಾಸಕ್ರಮದಲ್ಲಿ 


೧೪೨೨ 

ಪ್ರಬುದ್ಧ ಕರ್ಣಾಟಕ 
ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದಿತು. ಪ್ರಾಯಶಃ ಭಾರತೀಯರು ನಾಡೀ 
ಪರೀಕ್ಷಾ ಜ್ಞಾನವನ್ನು ಅರಬ್ಬರ ಸಂಪರ್ಕದಿಂದ ಪಡೆದಿರಬಹುದೆಂದು ಭಾವಿಸಿದರೆ 
ತಪ್ಪಾಗಲಾರದು. 

ಆಯುರ್ವೇದದಲ್ಲಿ ಚಿಕಿತ್ಸೆ ಎಂಬುದಕ್ಕೆ ವಿಶಾಲಾರ್ಥವಿದೆ. ಪುರುಷ, ವ್ಯಾಧಿ, 
ಕ್ರಿಯಾ ಕಾಲ ಮತ್ತು ಔಷಧ- ಈ ನಾಲ್ಕು ಚಿಕಿತ್ಸಾಂಗಗಳು. ಚಿಕಿತ್ಸಕನು ಇವು 
ಗಳಲ್ಲಿ ಸರ್ವಾಂಗೀಣ ದೃಷ್ಟಿಯಿಂದ ಪರಿಣತನಾಗಿರಬೇಕು. ಔಷಧಿ ಜ್ಞಾನವು 
ನಾಮ , ರೂಪ ಮತ್ತು ಯೋಗವೆಂದು ಮೂರುರೂಪ. ಇದನ್ನು ಅರಿತು ಔಷಧ 
ವನ್ನು ರೂಪಿಸಿ, ಯೋಗಮಾಡಬಹುದಾದ ಕ್ರಮಗಳನ್ನು ಅವನು ಕೈಗೊಳ್ಳಬೇಕು. 
ಭಾರತೀಯ ಚಿಕಿತ್ಸಕರು ನಾನಾ ಬಗೆಯ ವನೌಷಧಿಗಳನ್ನೂ ಅವುಗಳ ಪ್ರಯೋಗ 
ಕ್ರಮಗಳನ್ನೂ ಚೆನ್ನಾಗಿ ತಿಳಿದಿದ್ದರು. ಇವುಗಳನ್ನು ವಿಸ್ತಾರವಾಗಿ, ಸಕಾರಣವಾಗಿ 
ಅರ್ಥಗರ್ಭಿತವಾಗಿ ಚರಕ, ಸುಶ್ರುತ ಗ್ರಂಥಗಳು ತಿಳಿಸುತ್ತವೆ. 

ಚರಕ, ಸುಶ್ರುತ ಗ್ರಂಥಗಳನ್ನು ಅನುಸರಿಸಿ ವಾಗೃಟ I ( ಕ್ರಿ . ಶ. ಏಳನೆಯ 
ಶತಮಾನ) ಎಂಬುವನು ಅಷ್ಟಾಂಗ ಸಂಗ್ರಹ ಎಂಬ ಗ್ರಂಥವನ್ನೂ ವಾಗೃಟ II 
(ಕ್ರಿ . ಶ. ಎಂಟನೆಯ ಶತಮಾನ) ಎಂಬುವನು ಅಷ್ಟಾಂಗ ಹೃದಯ ಸಂಹಿತೆ 
ಯೊಂದನ್ನೂ ಬರೆದಿದ್ದಾರೆ. ಅಷ್ಟಾಂಗ ಸಂಗ್ರಹದಲ್ಲಿ ಚರಕ, ಸುಶ್ರುತ ಸಂಹಿತೆ 
ಗಳಲ್ಲಿ ಕಂಡುಬರುವ ವಿಷಯಗಳಿಗಿಂತಲೂ ಕೆಲವು ಹೆಚ್ಚು ವಿಷಯಗಳಿವೆ . 
ಚರಕ, ಸುಶ್ರುತರ ಜೊತೆಗೆ ವಾಗ್ನಟರು ಭಾರತೀಯ ವೈದ್ಯ ಕ್ರಮದಲ್ಲಿ ಬಹಳ 
ಮನ್ನಣೆಯನ್ನು ಪಡೆದಿದ್ದಾರೆ. 

ಇತ್ತೀಚೆಗೆ, ೧೮೯೦ರಲ್ಲಿ, ವೈದ್ಯಕೀಯ ಹಸ್ತಲಿಪಿ ಗ್ರಂಥವೊಂದು ದೊರಕಿದೆ. 
ಭೂರ್ಜಪತ್ರದ ಹಾಳೆಗಳ ಈ ಗ್ರಂಥವು ಚೀನೀ ತುರ್ಕಿ ಸ್ಥಾನದಲ್ಲಿ ಕಾಶ್ ರೈ 
ಎಂಬೆಡೆ ಇರುವ ಬೌದ್ಧ ಸ್ತೂಪವೊಂದರ ಅಡಿ ಇಬ್ಬರು ತುರುಷರಿಗೆ ಸಿಕ್ಕಿತು, 
ಅವರು ಅದನ್ನು ಬೋವರ್ ಎಂಬ ಸೇನಾಧಿಕಾರಿಯೊಬ್ಬನಿಗೆ ಕೊಟ್ಟಿದ್ದರಿಂದ, 
ಅದಕ್ಕೆ ಬೋವರ್ ಹಸ್ಕಲಿಸಿ ಗ್ರಂಥ ಎಂದು ಹೆಸರು ಬಂದಿದೆ. ಈ ಗ್ರಂಥದ 
ಕಾಲವು ಕ್ರಿ . ಶ. ಮೂರು- ನಾಲ್ಕನೆಯ ಶತಮಾನವಿರಬಹುದೆಂದು ಅಭಿಪ್ರಾಯ 
ಪಡಲಾಗಿದೆ. ಇದರಲ್ಲಿ ಭಾರತೀಯ ಪ್ರಾಚೀನ ವೈದ್ಯ ತಂತ್ರ ಹಾಗೂ ಕಲ್ಪನೆಗಳ 
ವಿಷಯಗಳು ಇವೆ . ಇದರ ಎರಡನೆಯ ಭಾಗವಾದ ' ನವನೀತಕ ' ಎಂಬುದರಲ್ಲಿ 
ಅನೇಕ ವೈದ್ಯಕೀಯ ಸೂತ್ರಗಳು ಇವೆ. ಚರಕ, ಸುಶ್ರುತರಲ್ಲಿರುವ ಹಲವಾರು 
ವಿಚಾರಗಳೂ ಈ ಗ್ರಂಥದಲ್ಲಿವೆ. 

ಭಾರತೀಯ ವೈದ್ಯಕ್ಕೆ ಸಂಬಂಧಿಸಿದ ಗ್ರಂಥಗಳು ಅನೇಕ. ಅವುಗಳಲ್ಲಿ 
ಮುಖ್ಯವಾದವು : ಮಾಧವಾಚಾರನ ರುಗ್ವಿನಿಶ್ಚಯ ಅಥವಾ ಮಾಧವ 
ನಿದಾನ ಗ್ರಂಥ ( ಕ್ರಿ . ಶ. ಎಂಟನೆಯ ಶತಮಾನ), ವೃಂದಮಾಧವನ ಸಿದ್ದ ಯೋಗ 
( ಕ್ರಿ . ಶ. ಹತ್ತನೆಯ ಶತಮಾನ) , ಚಕ್ರಪಾಣಿದತ್ತನ ಚಿಕಿತ್ಸಾ ಸಾರ ಸಂಗ್ರಹ 


೧೪೨೩ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
( ಕ್ರಿ . ಶ. ಹನ್ನೊಂದನೆಯ ಶತಮಾನ), ಶಾಂರ್ಗಧರನು ಬರೆದಿರುವ ಸಂಹಿತೆ 
( ಕ್ರಿ . ಶ. ಹದಿಮೂರನೆಯ ಶತಮಾನ), ಭಾವಮಿಶ್ರನು ಬರೆದಿರುವ ಭಾವಪ್ರಕಾಶ 
( ಕ್ರಿ . ಶ. ಹದಿನಾರನೆಯ ಶತಮಾನ), ಧನ್ವಂತರಿನಿಘಂಟು, ಮದನವಿನೋದ, 
ರಾಜನಿಘಂಟು ಮುಂತಾದ ಕೆಲವು ನಿಘಂಟುಗಳು. ಇವುಗಳಲ್ಲದೆ ಚರಕ , 
ಸುಶ್ರುತ, ವಾಗೃಟ ಸಂಹಿತೆಗಳಿಗೆ ಅನೇಕ ವ್ಯಾಖ್ಯೆಗಳೂ ಇವೆ. ಚರಕ ಸಂಹಿತೆಯ 
ಅಪೂರ್ಣ ಭಾಗಗಳನ್ನು ಕ್ರಿ . ಶ. ಒಂಭತ್ತನೆಯ ಶತಮಾನದಲ್ಲಿ ದೃಢಬಲನೆಂಬು 
ವನು ಬರೆದನು. ಗಯಾದಾಸ ಮತ್ತು ಡಣಾಚಾರ್ಯರು ( ಸುಮಾರು ಕ್ರಿ . ಶ. 
ಹನ್ನೆರಡನೆಯ ಶತಮಾನ) ಸುಶ್ರುತ ಸಂಹಿತೆಗೆ ವ್ಯಾಖ್ಯೆ ಮಾಡಿದ್ದಾರೆ. ಹೇಮಾದ್ರಿ 
( ಹನ್ನೆರಡನೆಯ ಶತಮಾನ) ಮತ್ತು ಅರುಣದತ್ತ ( ಹದಿಮೂರನೆಯ ಶತಮಾನ) 
ಎಂಬುವರು ವಾಗೃಟನ ಗ್ರಂಥದ ವ್ಯಾಖ್ಯೆಯನ್ನು ಬರೆದಿದ್ದಾರೆ. ಇವುಗಳಲ್ಲದೆ 
ಯೋಗಶತಕ (ಕ್ರಿ . ಶ. ಐದು - ಆರನೆಯ ಶತಮಾನ), ಅನ್ನತ ಹೃದಯ , 
ವೈದ್ಯ ಜೀವನ ಮತ್ತು ತಮಿಳುನಾಡಿನ ಸಿದ್ದರ ಕೆಲವು ಗ್ರಂಥಗಳೂ ಮುಖ್ಯವಾದವು. 
- ಭಾರತೀಯ ವೈದ್ಯ ಜ್ಞಾನವು ಪ್ರಾಚೀನ ಕಾಲದಲ್ಲಿಯೂ ಸಹ ಪಕ್ಷಿಯಾ, 
ಗ್ರೀಸ್, ಚೀನ ಮತ್ತು ಮಧ್ಯ ಏಷ ಭಾಗಗಳಲ್ಲಿ ಪ್ರಚಾರದಲ್ಲಿದ್ದಿತು ಎಂದು 
ಇತ್ತೀಚಿನ ಸಂಶೋಧನೆಗಳಿಂದ ವ್ಯಕ್ತವಾಗಿದೆ. ಆದರೆ ಅದು ಇತರ ದೇಶಗಳ 
ವೈದ್ಯ ಪದ್ಧತಿಗಳ ಮೇಲೆ ಎಷ್ಟರಮಟ್ಟಿಗೆ ಪ್ರಭಾವವನ್ನು ಬೀರಿದ್ದಿತು ಎಂದು ನಿಖರ 
ವಾಗಿ ಗೊತ್ತುಪಡಿಸಲು ಸಾಕಷ್ಟು ಆಧಾರಗಳು ದೊರೆತಿಲ್ಲ. ಭಾರತೀಯ ತ್ರಿದೋಷ 
ಕಲ್ಪನೆಯು ಪಕ್ಷಿಯಾಮೂಲಕಗ್ರೀಸ್ ದೇಶಕ್ಕೆ ಕ್ರಿ . ಪೂ . ಐದನೆಯ ಶತಮಾನದ 
- ವೇಳೆಗೆ ಹರಡಿದ್ದಿರಬಹುದು. ಈ ತ್ರಿದೋಷಕಲ್ಪನೆಯು ಗ್ರೀಕರ ನಾಲ್ಕು 
ದೋಷ ( ರಕ್ತವೂ ಸೇರಿಕೊಂಡು) ಗಳ ಕಲ್ಪನೆಗಿಂತ ಬಹಳ ಹಿಂದಿನದು ಎಂದು 
ಧಾರಾಳವಾಗಿ ಹೇಳಬಹುದು. ಭಾರತೀಯರು ರಕ್ತವನ್ನು ದೋಷಗಳ ಗುಂಪಿಗೆ 
ಸೇರಿಸಲಿಲ್ಲ . ಆದರೆ ಇತರ ಮೂರು ದೋಷಗಳ ಜೊತೆ ರಕ್ತವು ಹೇಗೆ ದುಷ್ಯ 
ವಾಗುವುದೆಂದು ವಿವರವಾಗಿ ತಿಳಿಸಿದ್ದಾರೆ. ಅಲ್ಲದೆ, ರಕ್ತವೂ ಇತರ ರಸಗಳೊಡನೆ 
ದೇಹದಲ್ಲಿ ಯಾವ ರೀತಿ ಸಂಚಾರವಾಗುತ್ತದೆ ಎಂಬುದನ್ನು ಅವರು ಅರಿತಿದ್ದರು. 

ಭಾರತೀಯ ವೈದ್ಯರಿಗೆ, ಅದರಲ್ಲಿಯೂ ರಸಾಯನ, ವಾಜೀಕರಣ ತಂತ್ರ 
ಗಳನ್ನು ತಿಳಿದಿದ್ದವರಿಗೆ, ಕ್ರಿ . ಶ. ಏಳು - ಎಂಟನೆಯ ಶತಮಾನಗಳಲ್ಲಿ ಚೀನೀ 
ರಾಜರ ಆಸ್ಥಾನದಲ್ಲಿ ಬಹಳ ಗೌರವವಿದ್ದಿತು. ಚೀನೀ ವೈದ್ಯರು ಭಾರತೀಯ ಔಷಧ 
ಕ್ರಮಗಳ ಕೆಲವು ಅಂಶಗಳನ್ನು ತಿಳಿದುಕೊಂಡಿದ್ದರು. ಇದೇ ರೀತಿಯಾಗಿ 
ಅರೇಬಿಯಾ ವೈದ್ಯರೂ ಅರಿತಿದ್ದರು. ಚರಕ , ಸುಶ್ರುತ ಗ್ರಂಥಗಳನ್ನು ಅವರು 
ಭಾಷಾಂತರಿಸಿಕೊಂಡಿದ್ದರು. ಮಧ್ಯಕಾಲದಲ್ಲಿ ಅರೇಬಿಯನ್ನರ ಸಂಪರ್ಕದಿಂದ 
ಗ್ರೀಸ್ ದೇಶದ ವೈದ್ಯ ಪದ್ಧತಿಯು ( ಯುನಾನಿ) ಭಾರತದಲ್ಲಿ ಕಾಲಕ್ರಮೇಣ 
ಪ್ರಚಾರಕ್ಕೆ ಬಂದಿತು. ಮುಸ್ಲಿಮರ ಆಡಳಿತದಲ್ಲಿ ಈ ಪದ್ಧತಿಗೆ ಹೆಚ್ಚು ಪ್ರೋತ್ಸಾಹವೂ 


೧೪೨೪ 

ಪ್ರಬುದ್ಧ ಕರ್ಣಾಟಕ 
ದೊರೆಯಿತು. ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳು ಪರಸ್ಪರ ವೈಷಮ್ಯ 
ವಿಲ್ಲದೆ ಜನರ ರೋಗಪರಿಹಾರದಲ್ಲಿ ಭಾಗಿಗಳಾದವು. 

ದಕ್ಷಿಣ ಭಾರತದಲ್ಲಿ ಸಿದ್ಧ ಔಷಧ ಎಂಬ ಪದ್ದತಿಯೊಂದು ಬಹುಶಃ ಮಧ್ಯ 
ಕಾಲದಲ್ಲಿ ರೂಪುಗೊಂಡಿತು. ಈ ಪದ್ದತಿಯಲ್ಲಿ ವನೌಷಧಿಗಳೂ , ಲೋಹ ವಸ್ತು 
ಗಳೂ , ನಾಡೀಪರೀಕ್ಷೆಯೂ , ಯೋಗವಿಚಾರಗಳೂ , ರಸವಿದ್ಯೆಯ ಪ್ರಾಕಾರಗಳೇ 
ಮೊದಲಾದವೂ ಅಡಕವಾಗಿವೆ. ಇದು ತಮಿಳುನಾಡಿನಲ್ಲಿ ವಿಶಿಷ್ಟವಾಗಿ ಆಚರಣೆ 
ಯಲ್ಲಿದೆ. ಇದರ ಬಗೆಗೆ ಸಂಶೋಧನೆಗಳನ್ನು ಈಗತಾನೇ ತಂಜಾವೂರಿನಲ್ಲಿ 
ಆರಂಭಿಸಿದ್ದಾರೆ. 

ಒಟ್ಟಿನಲ್ಲಿ ವೈದ್ಯಜ್ಞಾನವು ಭಾರತದಲ್ಲಿ ಮೊದಲಿನಿಂದಲೂ ಮೇಲು 
ಮಟ್ಟದಲ್ಲಿ ತೆಂದು ಹೇಳಬಹುದು. ಕಲ್ಪನೆ, ಅಭ್ಯಾಸಕ್ರಮ , ಸಾಧನೆಗಳ ದೃಷ್ಟಿ 
ಯಿಂದ ಅದು ಭಾರತೀಯ ವಿಜ್ಞಾನದ ಒಂದು ಮುಖ್ಯ ಭಾಗವಾಗಿ ಬೆಳೆದುಕೊಂಡು 
ಬಂದಿತು. 


ರಸವಿದ್ಯೆ 
ರಸವಿದ್ಯೆಗೆ ಎರಡು ಮುಖಗಳು : ಒಂದು, ಸೀಸ, ತವರ , ಪಾದರಸ ಮುಂತಾದ 
ಕೆಳಮಟ್ಟದ ಲೋಹಗಳನ್ನು ಹಲವಾರು ವಿಧಾನಗಳ ಮೂಲಕ ಪರಿಷ್ಕರಿಸಿ ಭವ್ಯ 
* ಬಂಗಾರ ' ವನ್ನು ಪಡೆಯುವುದು ; ಇನ್ನೊಂದು, ಮುಪ್ಪು , ಸಾವುಗಳಿಗೆ ಒಳಗಾಗ 
ದಿರುವಂತೆ, ಎಂದರೆ ಸದಾ ಯೌವನ ಸ್ಥಿತಿಯಲ್ಲಿಯೇ ಇರುವಂತೆ ಉತ್ತೇಜನ 
ಗೊಳಿಸುವ ' ಅಮೃತ' ವನ್ನು ತಯಾರಿಸುವುದು . ಈ ಎರಡೂ ಒಂದೇ ನಾಣ್ಯದ 
ಎರಡು ಮುಖಗಳು. ರಸವಿದ್ಯೆ ಮೊತ್ತಮೊದಲು ಚೀನಾದೇಶದಲ್ಲಿ ಕಾಣಿಸಿ 
ಕೊಂಡಿತೆಂದು ಈಗ ತಿಳಿದುಬಂದಿದೆ. ಚೀನಾದೇಶದಲ್ಲಿ ರಸಸಿಂಧೂರ( ಸಿನ್ನ ಬಾರ್ 
ಮರ್‌ಕ್ಯುರಿಕ್ ಸಿಡ್) ಎಂಬ ಪಾದರಸ- ಗಂಧಕ ಸಂಯುಕ್ತ ವಸ್ತು ಸ್ವಾಭಾವಿಕ 
ವಾಗಿ ದೊರೆಯುತ್ತದೆ. ರಸಸಿಂಧೂರವು ಚೇತನಕಾರಿಯೆಂದೂ ಆದರ ಸೇವನೆ 
ಯಿಂದ ಹೆಚ್ಚು ಕಾಲ ರೋಗರುಜಿನಗಳ ಬಾಧೆಗೊಳಗಾಗದೆ ಜೀವಿಸಿರಬಹುದೆಂದೂ 
ಚೀನೀಯರ ಪ್ರಾಚೀನ ಭಾವನೆ. ಅದರಲ್ಲಿರುವ ಪಾದರಸ ಭಾಗವು ಸ್ತ್ರೀಸತ್ವವುಳ್ಳ 
ದ್ದೆಂದೂ ಗಂಧಕದ ಭಾಗವು ಪುಂಸತ್ವಯುತವಾದದ್ದೆಂದೂ ಅವರು ಪರಿಗಣಿಸಿದ್ದರು. 
ಪುಂ - ಸ್ತ್ರೀ ಸತ್ವಗಳನ್ನು ಪ್ರತಿಪಾದಿಸಿ, ಚೀನಾದೇಶದಲ್ಲಿ ತಾವೊ ಎಂಬ ಒಂದು 
ಮತವು ಕ್ರಿ . ಪೂ . ಐದು - ಆರನೆಯ ಶತಮಾನಗಳಿಂದಲೂ ಪ್ರಸಿದ್ದಿಯಾಗಿದ್ದಿತು. 
ತಾವೊ ಮತವು ಮನುಷ್ಯನು ಅಜರ, ಅಮರನಾಗಬೇಕು ಎಂಬ ಧೈಯಗಳನ್ನು 
ಪೋಷಿಸುತ್ತಿದ್ದಿತು. ಬಹುಶಃ ಇಂತಹ ಒಂದು ಸನ್ನಿವೇಶದಲ್ಲಿ ರಸವಿದ್ಯೆಯು ರಸ 
ಸಿಂಧೂರವನ್ನೇ ಪ್ರಧಾನವಾಗಿಟ್ಟು ಕೊಂಡು ಚೀನಾದೇಶದಲ್ಲಿ ಕ್ರಿ . ಪೂ . ಮೂರು 
ನಾಲ್ಕನೆಯ ಶತಮಾನಗಳಲ್ಲಿ ಆರಂಭವಾಗಿರಬಹುದು. ಚೀನೀ ರಸವಾದಿಗಳು 


ದಲ್ಲಿದ್ದ 
ಕ್ರಮೇಣ 
ಅದು 
ಅದಕ್ಕೆ 


- ೪೩೦ ) 


೧೪೨೫ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
ಮುಪ್ಪು , ಸಾವುಗಳನ್ನು ದೂರಮಾಡುವ “ ಔಷಧಿ ” ಅಥವಾ “ ಅಮರ ಗುಳಿಗೆ 
ಯನ್ನು ಕಂಡುಹಿಡಿಯಲು ಶತಮಾನಗಳ ಪರಂತ ಪ್ರಯತ್ನಿಸಿದರು. ಕೃತಕ ಬಂಗಾರ 
ವನ್ನು ತಯಾರಿಸುವ ಚಳಕಕ್ಕೆ ಅಲ್ಪ ಸ್ವಲ್ಪ ಗಮನವನ್ನೂ ಕೊಟ್ಟರು. 

ಕೃತಕ ಬಂಗಾರವನ್ನು ತಯಾರಿಸುವ ಉದ್ದೇಶವನ್ನೇ ಹೊಂದಿದ್ದ ರಸ 
ವಿದ್ಯೆಯು ಕ್ರಿ .ಶ. ಮೊದಲ - ಎರಡನೆಯ ಶತಮಾನಗಳಲ್ಲಿ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾ 
ದಲ್ಲಿದ್ದ ಗ್ರೀಕ್ ನಾಗರಿಕತೆಯ ಸಂಪರ್ಕದಿಂದ ಬೆಳೆದು ಬಂದಿದ್ದವರಲ್ಲಿ ಕಾಣಿಸಿ 
ಕೊಂಡಿತು. ಕ್ರಮೇಣ ಅದು ಒಂದು ಕುಶಲ ಕಲೆಯಾಗಿಯೂ ಪರಿಣಮಿಸಿತು . 
ಗ್ರೀಕರ ಚತುರ್ಭೂತ ಕಲ್ಪನೆಯು ಅದಕ್ಕೆ ಒಂದು ವಿಧವಾದ ತಾತ್ವಿಕ ಆಸರೆಯನ್ನೂ 
ಕೊಟ್ಟಿತು. ಎಂಸಿಡಾಕ್ಸಿಸ್ ( ಕ್ರಿ . ಪೂ . ೪೯೩ - ೪೩೦ ) ಎಂಬುವನು ಎಲ್ಲಕ್ಕೂ 
ಮೂಲವಾಗಿ ಅಪ್ , ತೇಜಸ್ , ವಾಯು ಮತ್ತು ಸೃಥ್ವಿ ಎಂಬ ನಾಲ್ಕು ವಸ್ತು 
ಗಳಿವೆ , ಈ ವಸ್ತುಗಳು ಶಾಖ , ಶೈತ್ಯ , ನೀರಸ, ತೇವ ಎಂಬ ನಾಲ್ಕು ಪ್ರಾಥಮಿಕ 
ಗುಣಗಳ ವ್ಯತ್ಯಾಸದಿಂದ ರೂಪುಗೊಂಡಿವೆ ಎಂದು ಭಾವಿಸಿದ್ದ . ಅರಿಸ್ಟಾಟಲ್ ಈ 
ತತ್ವವನ್ನು ಒಪ್ಪಿಕೊಂಡು, ಪ್ರಾಥಮಿಕ ಗುಣಗಳ ಸಂಯೋಗದಿಂದ ವಸ್ತುಗಳ 
ಸ್ವರೂಪ ಸ್ವಭಾವಗಳನ್ನೂ ಬದಲಾಯಿಸಲು ಸಾಧ್ಯ ಎಂದು ವಾದಿಸಿದ್ದ. ಈ 
ವಾದದಂತೆ, ಕೆಳಮಟ್ಟದ ಲೋಹಗಳನ್ನು ಚಿನ್ನವನ್ನಾಗಿ ಪರಿವರ್ತಿಸಬಹುದು 
ಎಂಬುದು ಆಗಿನ ರಸವಾದಿಗಳ ನಂಬಿಕೆ, 

ಮುಂದೆ ರಸವಿದ್ಯೆಯು ಅರೇಬಿಯಾ ದೇಶಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದಿತು. 
ಚೀನೀ ರಸವಿದ್ಯೆಯ ಕಲ್ಪನೆಗಳೂ ಅರೇಬಿಯಾ ರಸವಾದಿಗಳಿಗೆ ಹಿಡಿಸಿದುವು. ಇದರ 
ಪರಿಣಾಮವಾಗಿ ಪಾದರಸ - ಗಂಧಕ ' ತತ್ವವು ಹುಟ್ಟಿ ಕೊಂಡಿತು . ಲೋಹಗಳನ್ನು 
ಕುರಿತು ಕೆಲವು ಹೊಸ ಅಭಿಪ್ರಾಯಗಳು ಮುಂದೆಬಂದುವು. ಮನುಷ್ಯನಂತೆಯೇ 
ಲೋಹಗಳಿಗೂ ದೇಹ, ಚೇತನಗಳುಂಟು ; ಚಿನ್ನ ಅಪ್ಪಟವಾದ, ಪರಿಶುದ್ಧವಾದ 
( ಚೈತನ್ಯ ಸ್ವರೂಪ; ಕೀಳು ಲೋಹಗಳಿಗೆ ಕಾವುಕೊಟ್ಟು, ಹೆಚ್ಚು ಚೇತನವನ್ನು 
ತುಂಬಿ, ಅವುಗಳ ಕಳೆಯೇರಿಸಿ , ಕಾಂತಿಯುತ ಚಿನ್ನವನ್ನಾಗಿ ಅವುಗಳನ್ನು ಪರಿವರ್ತಿಸ 
ಬಹುದು ಎಂದು ಅವರು ನಂಬಿದ್ದರು. ಅದರಲ್ಲಿಯೂ ಪಾದರಸವನ್ನು ಅತಿ ಪ್ರಯಾಸ 
ವಿಲ್ಲದೆ ಚಿನ್ನವನ್ನಾಗಿ ಪರಿವರ್ತಿಸಬಹುದೆಂದು ಅವರ ಭಾವನೆ. ಈ ನಂಬಿಕೆ, 
ಭಾವನೆಗಳೊಡನೆ ಕಾಲಕ್ರಮೇಣ ಕೆಲವು ಸಾಂಕೇತಿಕ ಹಾಗೂ ನಿಗೂಢ ವ್ಯವ 
ಹಾರಗಳೂ ರಸವಿದ್ಯೆಯಲ್ಲಿ ಹೊಂದಿಕೊಂಡುವು. 

- ಅರೇಬಿಯಾ ದೇಶಗಳಿಂದ ರಸವಿದ್ಯೆಯುಯೂರೋಪ್ ದೇಶಗಳಿಗೆ ಹರಡಿತು. 
ಅಲ್ಲಿ ಇನ್ನೂ ಹೊಸ ಹೊಸ ಸಾಂಕೇತಿಕ, ರಹಸ್ಯ ವ್ಯವಹಾರಗಳು ಹುಟ್ಟಿಕೊಂಡುವು. 
ಕುದ್ರಲೋಹಗಳನ್ನು ಯಥೋಚಿತವಾಗಿ ಚಿನ್ನವನ್ನಾಗಿ ಪರಿವರ್ತಿಸಲು ಸಾಧ್ಯ 
ವಾಗುವಂತೆ “ ಸ್ಪರ್ಶಮಣಿ ” ಯೊಂದನ್ನು ಕಂಡುಹಿಡಿಯಲು ಪ್ರಯತ್ನಗಳು 
ನಡೆದುವು. ಈ ದೃಷ್ಟಿಯಿಂದ ಪಾದರಸ- ಗಂಧಕ ವಸ್ತುಗಳಲ್ಲಿ ಹೊಸ ಗುಣಗಳನ್ನು 


90 


ಪ್ರಬುದ್ಧ ಕರ್ಣಾಟಕ 
ಕಂಡರು. ರಸವಿದ್ಯೆಯ ಭಾಷೆಯ ಪ್ರಕ್ರಿಯೆಗಳೂ ಜಟಿಲವಾದುವು; ಅಷ್ಟೇ 
ಪವಾಡಗಳೂ ಬೆಳೆದುವು. ಪಾದರಸದಿಂದ ಇಲ್ಲವೇ ಇತರ ಲೋಹಗಳಿಂದ ಚಿನ್ನ 
ವನ್ನು ತಯಾರಿಸುವ “ ಚಿನ್ನದ ಅಡಿಗೆ ” ಯವರಿಗೆ ರಾಜಾಶ್ರಯವೂ ದೊರೆಯಿತು. 
ಹೀಗೆ ರಸವಿದ್ಯೆಯು ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಪ್ರಪಂಚದ 
ನಾನಾ ಭಾಗಗಳಲ್ಲಿ , ಅಲ್ಲಲ್ಲಿಯ ನಂಬಿಕೆ, ಭಾವನೆಗಳಿಗೆ ಹೊಂದಿಕೊಂಡು ಜನರ 
ಮನಸ್ಸನ್ನು ಆಕರ್ಷಿಸಿದ್ದಿತು. 

ಇಂಡಿಯಾ ದೇಶದಲ್ಲಿ ರಸವಿದ್ಯೆಯು ಕ್ರಿ . ಶ. ಆರು- ಏಳನೆಯ ಶತಮಾನಕ್ಕಿಂತ 
ಮುಂಚಿತವಾಗಿ ಕಾಣಿಸಿಕೊಂಡಿತೆಂಬುದಕ್ಕೆ ಸಾಕಷ್ಟು ಆಧಾರಗಳಿಲ್ಲ . ಆದರೆ 
ಏಳನೆಯ ಶತಮಾನದಿಂದ ಹದಿನೈದು ಹದಿನಾರನೆಯ ಶತಮಾನಗಳವರೆಗೂ ಅದು 
ಉಚ್ಛಾಯ ಸ್ಥಿತಿಯಲ್ಲಿದ್ದಿತು. ಅನೇಕ ಗ್ರಂಥಗಳೂ ರಚಿತವಾದುವು. ರಸವಿದ್ಯೆಯು 
ರಸಶಾಸ್ತ್ರ , ರಸೇಶ್ವರದರ್ಶನ ಎಂಬ ಅಭಿಧಾನದಿಂದ ಪ್ರಸಿದ್ದಿಗೆ ಬಂದಿತು . 
ರಸಶಾಸ್ತ್ರದ ಗ್ರಂಥಗಳ ವೈಶಿಷ್ಟ್ಯವೇನೆಂದರೆ , ಬಹುತೇಕ ಅವು ಈಶ್ವರ- ಪಾರ್ವತಿ 
ಹರ - ಗೌರಿ, ಭೈರವ - ಭೈರವೀ ಈ ರೀತಿ ಶಿವ- ಶಕ್ತಿಯರ ಸಂಭಾಷಣಾರೂಪದಲ್ಲಿವೆ. 
ಪಾದರಸವು ಹರಬೀಜವೆಂದೂ ಶಿವವೀರವೆಂದೂ ಉಕ್ತವಾಗಿದೆ. ಅಂತೆಯೇ 
ಗಂಧಕವು ಗೌರಿಯ ರಜಸ್ಸೆಂದೂ ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಎಂದಮೇಲೆ, 
ಇಂಡಿಯಾ ದೇಶದಲ್ಲಿ ರಸವಿದ್ಯೆಯು ಚೀನಾದೇಶದಲ್ಲಿ ಮೊತ್ತ ಮೊದಲು ಕಾಣಿಸಿ 
ಕೊಂಡಂತೆ , ಪುಂ - ಸ್ತ್ರೀ ಸತ್ವಗಳನ್ನನುಸರಿಸಿ ಬೆಳೆದುಬಂದಿತು. ಬಹುಶಃ ಚೀನಾ 
ದೇಶದ ರಸವಿದ್ಯೆಯ ಕಲ್ಪನೆಗಳೂ ಪ್ರಯೋಗಗಳೂ ಭಾರತೀಯ ರಸವಿದ್ಯೆಗೆ 
ಆಧಾರ ರೂಪವಾಗಿರಬಹುದು. ಇಂಡಿಯಾ ದೇಶದಲ್ಲಿ ಕ್ರಿ . ಶ. ಏಳನೆಯ ಶತಮಾನ 
ಗಳ ಕಾಲದಲ್ಲಿ ಪುಂ - ಸ್ತ್ರೀ ತತ್ವಗಳಿಗೆ ಪ್ರಧಾನ ಸ್ಥಾನವನ್ನಿತ್ತು ಮಂತ್ರ , ಮುದ್ರೆ , 
ನ್ಯಾಸ ಮುಂತಾದ ಸಾಂಕೇತಿಕ ಹಾಗೂ ರಹಸ್ಯ ಆಚರಣೆಗಳಲ್ಲಿ ತೊಡಗಿದ್ದ ತಂತ್ರ 
ಶಾಸ್ತ್ರವೊಂದು ಎಲ್ಲೆಲ್ಲೂ ಪ್ರಚಾರದಲ್ಲಿತ್ತು . ಬೌದ್ಧ ರೂ , ಹಿಂದೂಗಳೂ ಈ 
ಆಚರಣೆಗಳಲ್ಲಿ ನಿರತರಾಗಿದ್ದರು. ಇವುಗಳಿಂದ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು 
ಪಡೆಯಬಹುದೆಂದು ತಾಂತ್ರಿಕರು ನಂಬಿದ್ದರು. ಈ ಸಿದ್ಧಿಗಳನ್ನು ಪಡೆದು ಸಿದ್ದ 
ರಾಗಿ, ಇದೇ ಜೀವನದಲ್ಲಿ ದಿವ್ಯ ಭೋಗಗಳನ್ನು ಅನುಭವಿಸುವಂತಾಗಲು ದೇಹವು 
ಅಜರವಾಗುವಂತೆ ಔಷಧಿಗಳನ್ನು ಸೇವಿಸಬೇಕೆಂದು ಭಾವಿಸಿದ್ದರು. ಪಾದರಸ 
ಗಂಧಕ ಸಂಬಂಧ ( ಔಷಧಿ ' ಯು ಬಹುಶಃ ಈ ಸನ್ನಿವೇಶದಲ್ಲಿ ಇಂಡಿಯಾ 
ದೇಶದ ತಾಂತ್ರಿಕರಲ್ಲಿ ಬಳಕೆಗೆ ಬಂದಿದ್ದಿರಬಹುದು. ಕೆಲವು ತಾಂತ್ರಿಕ ಗ್ರಂಥಗಳಲ್ಲಿ 
(ಉದಾ : ರುದ್ರಯಾಮಳ, ಮಾತೃಕಾ ಭೇದತಂತ್ರ ) ರಸೌಷಧಿಗಳಿಗೆ ಸಂಬಂಧಿಸಿದ 
ಭಾಗಗಳೂ ಇವೆ. 

ಸಂಸ್ಕೃತದಲ್ಲಿರುವ ರಸಶಾಸ್ತ್ರವನ್ನು ಕುರಿತ ಮುಖ್ಯ ಗ್ರಂಥಗಳಾವುವೆಂದರೆ 
ಸಿದ್ದ ನಾಗಾರ್ಜುನನಿಂದ ರಚಿತವಾದ ರಸರತ್ನಾಕರ, ಸೋಮದೇವನ ರಸೇಂದ್ರ 


೧೪೨೬ 
ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ 
ಚಿಂತಾಮಣಿ, ರಸಾರ್ಣವ ( ಇದನ್ನು ಬರೆದವನು ಯಾರೆಂದು ತಿಳಿದಿಲ್ಲ), 
ಯಶೋಧರನ ರಸಪ್ರಕಾಶ ಸುಧಾಕರ, ನಿತ್ಯನಾಥಸಿದ್ದನ ರಸರತ್ನಾಕರ, 
ವಾಗ್ಧಟನ ರಸರತ್ನ ಸಮುಚ್ಚಯ , ರಾಮೇಶ್ವರನ ರಸರಾಜಲಕ್ಷ್ಮಿ , ರಾಮ 
ಚಂದ್ರಗುಹನ ರಸೇಂದ್ರ ಚಿಂತಾಮಣಿ, ಗೋವಿಂದ ಭಾಗವತನ ರಸಹೃದಯ , 
ಗೋವಿಂದಾಚಾರನ ರಸಸಾರ, ಚಾಮುಂಡನ ರಸಸಂಕೇತಕಲಿಕಾ, ಸುರೇಶ್ವರನ 
ಲೋಹಪದ್ದತಿ, ನಕಿ೦ಚಿದೇವನ ರಸೇಂದ್ರ ಚೂಡಾಮಣಿ, ಶಿವರಾಮಯೋಗಿಯ 
ಪಾರದಶಾಸ್ತ್ರ ಮತ್ತು ಬಿಂದು ಪಂಡಿತನ ರಸಪದ್ಧತಿ. ಇವಲ್ಲದೆ ಅನೇಕ ಗ್ರಂಥ 
ಗಳಿವೆ. ಅವುಗಳಲ್ಲಿ ಹಲವಾರು ಗ್ರಂಥಗಳ ಕರ್ತೃಗಳ ವಿಚಾರವೇ ತಿಳಿಯದು. ತಮಿಳು 
ಭಾಷೆಯಲ್ಲಿ ಸುಮಾರು ಇನ್ನೂ ರು ಗ್ರಂಥಗಳಿವೆ. ಅವುಗಳಲ್ಲಿ ಅನೇಕವಾಗಿ ಅಗಸ್ತ್ರ , 
ಬೋಗರ್ , ರಾಮದೇವರ್ , ಕೊಂಕನಾರ್‌ ಮತ್ತು ನಂದನಾರ್ ಎಂಬ ಸಿದ್ಧರು 
ಬರೆದವುಗಳೇ ಹೆಚ್ಚು . ತಮಿಳರ ರಸವಿದ್ಯೆಯು ಸಿದ್ದ ಔಷಧಿಯ ಭಾಗವಾಗಿ ಆಚರಣೆ 
ಯಲ್ಲಿದ್ದಿತು. ಅದರ ವಿಚಾರವಾಗಿ ಇದುವರೆಗೂ ಸಾಕಷ್ಟು ವಿವರಗಳು ದೊರೆತಿಲ್ಲ. 

ಭಾರತೀಯ ರಸವಿದ್ಯೆಯಲ್ಲಿ ' ರಸ ' ಅಥವಾ ಪಾದರಸವು ಪ್ರಧಾನವಾದುದು. 
ಅಂತೆಯೇ ರಸಕ್ಕೆ ದೈವಿಕ ಶಕ್ತಿ ಇದೆ, ಅದು ಸರ್ವೆಶ್ವರ ಶಿವನ ರಸ ಎಂಬ ಕಲ್ಪನೆ 
ಮೂಲಭೂತವಾದುದು. ರಸಕ್ಕೆ ಪಾರದ ' ಎಂದೂ ಹೆಸರು . ಎಂದರೆ, ಅದು 
ಸಂಸಾರಸಾಗರದಿಂದ ಪಾರುಮಾಡಲು ಶಕ್ತವಾದುದು. ರಸದ ಸೇವನೆಯಿಂದ ಬಹು 
ಕಾಲ ಸುಖವಾಗಿ ಜೀವಿಸಿರಬಹುದು, ಸದಾ ಮೌವನ ಸ್ಥಿತಿಯಲ್ಲಿರಬಹುದು, 
ಅಷ್ಟೇ ಅಲ್ಲದೆ ಆಕಾಶದಲ್ಲಿ ಅಗೋಚರವಾಗಿ ಸ್ವಚ್ಛೆಯಿಂದ ವಿಹರಿಸಬಹುದು. 
ರಸವನ್ನು ವಿಧಿವತ್ತಾಗಿ ಪರಿಷ್ಕರಿಸಿದರೆ, ಕುದ್ರಲೋಹಗಳನ್ನು ಚಿನ್ನವನ್ನಾಗಿ 
ಮಾರ್ಪಡಿಸಲು ಅದಕ್ಕೆ ಸಾಧ್ಯ , ಇವೇ ಮೊದಲಾದ ನಂಬಿಕೆಗಳನ್ನು ರಸಶಾಸ್ತ್ರ 
ಗ್ರಂಥಗಳಲ್ಲಿ ನಾವು ಕಾಣಬಹುದು. 

ಪಾದರಸವಲ್ಲದೆ, ಇತರ ವಸ್ತುಗಳ ಬಗೆಗೂ ಈ ಗ್ರಂಥಗಳಲ್ಲಿ ಉಲ್ಲೇಖವಿದೆ. 
ಈ ವಸ್ತುಗಳನ್ನು ಅಷ್ಟಮಹಾರಸಗಳು , ಅಷ್ಟ ಉಪರಸಗಳು, ಧಾತುಗಳು, ನವರತ್ನ 
ಗಳು - ಹೀಗೆಂದು ಪರಿಗಣಿಸಲಾಗಿದೆ. ಅಭ್ರಕ, ವೈಕಾಂತ , ಮಾಕ್ಷಿಕ (ಕಬ್ಬಿಣದ 
ಪೈರೈಟೀಸ್) , ವಿಮಲ, ಅದ್ರಿಜ, ಸಸ್ಸಕ (ಮೈಲುತುತ್ತ ), ಚಪಲ ಮತ್ತು ರಸಕ 
( ಜಿಂಕ್ ಸಿಟ್), ಇವು ಅಷ್ಟಮಹಾರಸಗಳು, ಗಂಧಕ, ಗೈರಿಕಾ, ಕಾಸೀಸ 
(ಕಬ್ಬಿಣದ ಸಿಟ್) , ತುತ್ವ (ಸ್ಪಟಿಕ), ಹರಿದಲ, ಮನಶಿಲ, ಅಂಜನ ಮತ್ತು 
ಕಂಕಷ್ಟ - ಇವು ಅಷ್ಟ ಉಪರಸಗಳು, ಚಿನ್ನ , ಬೆಳ್ಳಿ , ಕಬ್ಬಿಣ, ಸೀಸ, ತವರ , 
ಹಿತ್ತಾಳೆ, ಕಂಚು ಮತ್ತು ರಾಜಾವರ್ತ - ಇವು ಧಾತುಗಳು. ಇವುಗಳನ್ನು 
ಸಂಸ್ಕರಿಸುವ ಬಗೆ, ಪ್ರಯೋಗಿಸುವ ವಿಧಾನ, ಸೇವನೆಮಾಡುವ ರೀತಿಗಳು , ಇವುಗಳ 
ಸೇವನೆಯಿಂದ ದೊರಕುವ ಫಲಗಳು - ಇವೇ ಮೊದಲಾದವುಗಳನ್ನು ಬಹಳ ವಿವರ 
ವಾಗಿ ರಸಶಾಸ್ತ್ರ ಗ್ರಂಥಗಳು ತಿಳಿಸುತ್ತವೆ. ಅದರಲ್ಲಿಯೂ , ಇವುಗಳ ಸಂಸ್ಕರಣಾ 


೧೪೨೮ 

ಪ್ರಬುದ್ಧ ಕರ್ಣಾಟಕ 
ವಿಧಾನಗಳು , ಬಗೆಬಗೆಯ ಪ್ರಯೋಗಗಳು ಕ್ರಮಕ್ರಮವಾಗಿ, ಅರ್ಥವತ್ತಾಗಿ 
ಉಕ್ತವಾಗಿವೆ. 

ಭಾರತೀಯ ರಸವಿದ್ಯೆಯಲ್ಲಿ ರಸ, ಮಹಾರಸ, ಉಪರಸ ಮುಂತಾದವುಗಳನ್ನು 
ಕ್ರಮಬದ್ಧವಾಗಿ ಪರಿಷ್ಕರಿಸುವುದಕ್ಕೆ ಮಹತ್ವ ಸ್ಥಾನವಿದೆ. ಈ ರೀತಿ ಪರಿಷ್ಕರಿಸು 
ವುದರಿಂದಲೇ ಅವು ಇಚ್ಛಿಸಿದ ಫಲಗಳನ್ನು ಕೊಡಲು ಶಕ್ತವಾಗುವುವು. ಅವುಗಳನ್ನು 
ಪರಿಷ್ಕರಿಸುವ ರಸಶಾಸ್ತ್ರಜ್ಞನೂ ಸಹ ದೀಕ್ಷಾಬದ್ಧನಾಗಿ ತಂತ್ರಜ್ಞನಾಗಿ ದೈವಿಕ 
ಶಕ್ತಿಯನ್ನು ಪಡೆದಿರಬೇಕು. ಎಂದರೆ , ಎಲ್ಲರೂ ರಸಶಾಸ್ತ್ರಜ್ಞರಾಗಲು ಸಾಧ್ಯವಿಲ್ಲ. 
ಮಂತ್ರ , ತಂತ್ರ , ಶ್ರದ್ಧೆ , ನಿಯಮಗಳನ್ನು ಪರಿಪಾಲಿಸುವವರು ಮಾತ್ರ ಈ ಕಾವ್ಯದಲ್ಲಿ 
ತೊಡಗಬೇಕು. 

ಪಾದರಸವನ್ನು ಸೂಕ್ತರೀತಿಯಲ್ಲಿ ಸಂಸ್ಕರಿಸಿದರೆ, ಅದರ ಶಕ್ತಿಯು ಹೆಚ್ಚುವುದು 
ಎಂದು ಮನಗಂಡು ರಸಶಾಸ್ತ್ರಜ್ಞರು ಹದಿನೆಂಟು ಸಂಸ್ಕಾರಗಳನ್ನು ತಿಳಿಸಿದ್ದಾರೆ. 
ಅವು ಯಾವುವೆಂದರೆ , ಸೈದನ, ಮಯ್ಸನ, ಮೂರ್ಛನ, ಉತ್ಸಾಪನ, ಸಾತನ, 
ರೋಧನ, ನಿಯಮನ, ಸಂದೀಪನ, ಗಗನಭಕ್ಷಣ , ಸಂಚಾರಣ ಗರ್ಭದ್ರುತಿ, 
ಬಾಹ್ಯ ದ್ರುತಿ, ಜಾರಣ, ಗ್ರಾಸ, ಸಾರಣ, ಸಂಕ್ರಾಮಣ ವೇಧವಿದುತಿ ಮತ್ತು 
ಶರೀರಯೋಗ, ಇವುಗಳ ವಿವರಗಳನ್ನು ಇಲ್ಲಿ ಕೊಡಲು ಸಾಧ್ಯವಿಲ್ಲ. ಈ ಸಂಸ್ಕಾರ 
ಗಳಿಂದ ಪಾದರಸವು ತನ್ನ ಲೋಹರೂಪವನ್ನು ಕಳೆದುಕೊಂಡು, ಕೆಲವು ಸಂಯುಕ್ತ 
ವಸ್ತುಗಳ ರೂಪದಲ್ಲಿದ್ದು ಅದನ್ನು ಸೇವಿಸುವವರಿಗೆ ಯೌವನವನ್ನೂ ಐಶ್ವರವನ್ನೂ 
ಖೇಚರ ಗಮನಶಕ್ತಿಯನ್ನೂ ಕೊಡಲು ಸಮರ್ಥವಾಗುತ್ತದೆ ಎಂದು ರಸಶಾಸ್ತ್ರಜ್ಞರ 
ನಂಬಿಕೆ. ಇದೇ ರೀತಿಯಾಗಿ, ಕುದ್ರಲೋಹಗಳನ್ನು ಚಿನ್ನ , ಬೆಳ್ಳಿಗಳನ್ನಾಗಿ 
ಮಾರ್ಪಡಿಸಲು ಶಕ್ತವಾಗುವಂತೆ ಪಾದರಸವನ್ನು ಯಾವರೀತಿ ಸಂಸ್ಕರಿಸಬೇಕು 
ಎಂಬುದರ ವಿವರಣೆಗಳೂ ಅನೇಕವಾಗಿವೆ. 

ಭಾರತೀಯ ರಸಶಾಸ್ತ್ರಜ್ಞರು ಪ್ರಯೋಗ ವಿಧಾನಗಳಲ್ಲಿ ಚತುರರಾಗಿದ್ದರು. 
ರಸಪದಾರ್ಥಗಳನ್ನು ಸಂಸ್ಕರಿಸಲು ಸುಸಜ್ಜಿತವಾದ ಪ್ರಯೋಗಶಾಲೆಗಳನ್ನು ನಿರ್ಮಿಸಿ 
ಕೊಂಡಿದ್ದರು. ಅವುಗಳಿಗೆ ರಸಶಾಲೆಗಳೆಂದೂ ಹೆಸರಿದ್ದಿತು. ರಸರತ್ನ ಸಮುಚ್ಛಯ 
ಗ್ರಂಥದಲ್ಲಿ ಇಂತಹ ರಸಶಾಲೆಯೊಂದರ ವಿವರಣೆಯಿದೆ. ರಸಪರಿಶೋಧನೆಗಳಿಗಾಗಿ 
ನಾನಾಬಗೆಯ ಯಂತ್ರೋಪಕರಣಗಳನ್ನೂ ಅವರು ರಚಿಸಿದ್ದರು. ಮೂಷ್ಯ, 
ಡೋಲಾ, ಸೈದನೀ , ಪಾತನ, ದೀಪಿಕಾ , ಧೇಕೆ, ಹಂಸಪಾಕ, ನಾಲುಕಾ, ಲವಣ, 
ನಳಿಕಾ, ಭೂಧರ, ಕೋಷ್ಠಿ, ವಿದ್ಯಾಧರ , ನಾಭಿ, ಧೂಪ, ಸೋಮಾನಲ ಮುಂತಾದ 
ಹೆಸರುಳ್ಳ ಉಪಕರಣಗಳು ( ಅವುಗಳಿಗೆ ಯಂತ್ರಗಳೆಂದು ಹೆಸರಿಟ್ಟಿದ್ದರು) ಬಳಕೆ 
ಯಲ್ಲಿದ್ದು ವು. ಬಾಷ್ಟ್ರೀಕರಣ , ಸಾಂದ್ರೀಕರಣ, ಭಟ್ಟಿ ಇಳಿಸುವುದು , ಶೋಧಿಸುವುದು 
ಮರಳು, ಹಾಗೂ ಲವಣಗಳನ್ನು ಪ್ರಯೋಗಿಸಿ ಒಂದೇ ರೀತಿಯಾಗಿ ಕಾಯಿಸುವುದು, 
ಹೊರಬಿದ್ದ ಅನಿಲಗಳನ್ನು ಶೈತ್ಯಮಾಡಿ ದ್ರವರೂಪಕ್ಕೆ ತರುವುದು, ಧೀರ್ಘಕಾಲ 


ರೇಕಿಯಂತ್ರ 


ನಾಲುಕಾಯಂತ್ರ 


ಪಾತನಯಂತ್ರ 


ಅಧಃಪಾತನಯಂತ್ರ 


ತಿರ್ಯಕ್ ಪಾತನಯಂತ್ರ 


ವಿದ್ಯಾಧರಯಂತ್ರ 


ಧೂಪಯಂತ್ರ 

ಕೋಷ್ಠಿಯಂತ್ರ 
ಭಾರತೀಯ ರಸವಾದಿಗಳು ಉಪಯೋಗಿಸುತ್ತಿದ್ದ ಕೆಲವು ಉಪಕರಣಗಳು " 


೧೪೩೦ 

ಪ್ರಬುದ್ಧ ಕರ್ಣಾಟಕ 
ರಸವಸ್ತುಗಳನ್ನು ಕಾಯಿಸಿ ಸರಿಯಾದ ಪಾಕಕ್ಕೆ ಬರುವಂತೆ ಮಾಡುವುದು, ಘನ 
ವಸ್ತುಗಳನ್ನು ಬೇಕಾದ ಹದಕ್ಕೆ ರೂಪಿಸಿಕೊಳ್ಳುವುದು - ಇವೇ ಮೊದಲಾದ 
ಪ್ರಕ್ರಿಯೆಗಳನ್ನು ರಸಶಾಸ್ತ್ರಜ್ಞರು ಈ ಯಂತ್ರಗಳ ಮೂಲಕ ನಿಖರವಾಗಿ ಕೈಗೊಳ್ಳು 
ತಿದ್ದರು. 

ರಸಶಾಸ್ತ್ರದ ಪ್ರಕ್ರಿಯೆಗಳಲ್ಲಿ “ ಮಾರಣ ” ವು ಒಂದು . ಇದರಿಂದ ರಸ 
ವಸ್ತು ತನ್ನಲ್ಲಿರುವ ಹಾನಿಕರ ಗುಣಲಕ್ಷಣಗಳನ್ನು ಕಳೆದುಕೊಂಡು , ಪ್ರಯೋಜನ 
ಕರ ಸ್ವಭಾವವನ್ನು ಪಡೆಯುವುದು ಎಂದು ರಸಶಾಸ್ತ್ರಜ್ಞರ ಅಭಿಪ್ರಾಯ . 
* ಮಾರಣ ' ಕ್ರಿಯೆಗಾಗಿ ಅವರು ಲೋಹಸಂಬಂಧ ವಸ್ತುಗಳನ್ನೂ ಪ್ರಾಣಿ ಸಂಬಂಧ 
ಪದಾರ್ಥಗಳನ್ನೂ ಉಪಯೋಗಿಸುತ್ತಿದ್ದರು. ಗಂಧಕವೂ ಸಹ ಈ ದೃಷ್ಟಿಯಿಂದ 
ಬಳಕೆಯಾಗುತ್ತಿದ್ದಿತು. ರಸ ಪದಾರ್ಥಗಳ ಪರಿಶೋಧನೆಯು ಬಹು ಮುಖ್ಯ 
ವಾದುದೆಂದು ಪರಿಗಣಿಸಿ ಅವರು ತಮ್ಮ ಪ್ರಯೋಗಶಾಲೆಯಲ್ಲಿ ಮಾರಣ ' ವೇ 
ಮುಂತಾದ ಅನೇಕ ಸಂಸ್ಕಾರಗಳನ್ನು ಮಾಡುತ್ತಿದ್ದರು. 

ಭಾರತೀಯ ರಸವಿದ್ಯೆಯು ಪ್ರಧಾನವಾಗಿ ಶರೀರ ಪೋಷಣೆ ಹಾಗೂ 
ಉತ್ತೇಜನಕ್ಕೆ ಅನುಕೂಲವಾಗುವಂತಹ ರಸೌಷಧಿಗಳನ್ನು ತಯಾರಿಸಲು ಹೆಚ್ಚು 
ಗಮನವನ್ನು ಕೊಟ್ಟಿದ್ದಿತು. ಕೃತಕ ಬಂಗಾರದ ತಯಾರಿಕೆಗೆ ಅಷ್ಟು ಪ್ರಾಶಸ್ತ್ರ 
ವನ್ನು ಕೊಟ್ಟಿರಲಿಲ್ಲವೆಂದರೆ ಬಹುಶಃ ತಪ್ಪಾಗಲಾರದು. ಕೃತಕ ಬಂಗಾರವನ್ನು 
ತಯಾರಿಸುವ ವಿಧಾನಗಳನ್ನು ಅನೇಕ ಗ್ರಂಥಗಳು ವಿವರಿಸಿವೆ . ಸುವರ್ಣತಂತ್ರ 
ಎಂಬ ಒಂದು ಸಣ್ಣ ಗ್ರಂಥವೇ ಇದೆ. ಆದರೂ ಈ ತಂತ್ರ ಪ್ರಯೋಗದಲ್ಲಿ ನಿರತ 
ರಾದವರ ಸಂಖ್ಯೆ ಕಡಮೆ . ಈ ದೃಷ್ಟಿಯಿಂದ, ಭಾರತೀಯ ರಸವಿದ್ಯೆಯು 
ಯೂರೋಪ್ ದೇಶಗಳಲ್ಲಿ ಸುಮಾರು ಹದಿನೈದು- ಹದಿನಾರನೆಯ ಶತಮಾನಗಳಲ್ಲಿ 
ಕಂಡುಬಂದ ವೈದ್ಯಕೀಯ ರಸಾಯನಶಾಸ್ತ್ರ (Iatro - Chemistry) ಕ್ಕಿಂತ 
ಮುಂಚಿತವಾಗಿಯೇ ಪ್ರಯೋಜನಕರ ಔಷಧಿಗಳನ್ನು ತಯಾರಿಸಲು ಪ್ರಯತ್ನಿ 
ಸಿದ್ದಿತು ಎಂದು ಹೇಳಬಹುದು. ಯೂರೋಪಿನಲ್ಲಿ ಸರಾಸೆಸ್ ( ಕಿ. ಶ. ೧೪೯೦ 
೧೫೪೧) ಎಂಬುವನು ರಸವಿದ್ಯೆಯು ರೋಗಗಳ ಪರಿಹಾರ ಮಾಡುವಂತಹ ಮದ್ದು 
ಗಳನ್ನು ಕಂಡುಹಿಡಿಯಲು ಪ್ರಯೋಗಗಳನ್ನು ಮಾಡಬೇಕು ಎಂದುಘೋಷಿಸಿ, 
ರಸವಿದ್ಯೆಯ ಧೈಯಗಳನ್ನೇ ಬದಲಾಯಿಸಲು ಪ್ರಯತ್ನ ಪಟ್ಟನು. ಶರೀರವು 
ರಾಸಾಯನಿಕವಾದುದೆಂದೂ ಅದರ ರೋಗಗಳಿಗೆ ರಾಸಾಯನಿಕ ಪರಿಹಾರಗಳಿರ 
ಬೇಕು ಎಂದೂ ಅವನ ವಾದ. ಭಾರತೀಯ ರಸಶಾಸ್ತ್ರಜ್ಞರಾದರೋ 
ಶರೀರದ ರೋಗಗಳಿಗೆ ರಸೌಷಧಿಗಳನ್ನು ಯಥೋಚಿತವಾಗಿ ಕಂಡುಹಿಡಿದು ವ್ಯವ 
ಹಾರದಲ್ಲಿ ತಂದುಕೊಡಿದ್ದರು. ಆದರೆ ಒಂದು ಮುಖ್ಯ ವಿಚಾರವನ್ನು ಈ ಸಂದರ್ಭ 
ದಲ್ಲಿ ಗಮನದಲ್ಲಿಡಬೇಕು. ಭಾರತೀಯ ರಸವಾದಿಗಳು ಶರೀರವನ್ನು ರಾಸಾಯನಿಕ 
ಕಲ್ಪನೆಗಳಮೂಲಕ ಅರ್ಥಮಾಡಿಕೊಂಡಿರಲಿಲ್ಲ. ಶರೀರದ ರಚನೆ ಹಾಗೂ ಅದರ 


೧೪೩೧ 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 


ಲ್ಲಿರುವ ಶಕ್ತಿಯ ಸ್ಥಾನಗಳನ್ನು ತಾಂತ್ರಿಕರಂತೆಯೇ ಅರಿತಿದ್ದರು. ಅಂತಿಮವಾಗಿ 
ರಸೌಷಧಿಗಳ ಸೇವನೆಯಿಂದ ದಿವ್ಯಶಕ್ತಿಯನ್ನು ಪಡೆಯುವುದೇ ಅವರ ಗುರಿಯಾ 
ಗಿದ್ದಿತೆಂದು ಹೇಳಬಹುದು. 
- ಕ್ರಿ . ಶ. ಏಳನೆಯ ಶತಮಾನದಲ್ಲಿ ತಲೆದೋರಿದ ರಸವಿದ್ಯೆಯು ಬಹುಬೇಗ 
ವೃದ್ಧಿ ಹೊಂದಿ, ಇಂಡಿಯಾ ದೇಶದ ಅನೇಕ ಭಾಗಗಳಲ್ಲಿ ಸಂಸ್ಥಾಪನೆಯಾಗಿದ್ದಿತು. 
ಮುಖ್ಯವಾಗಿ ಬಿಹಾರ, ಬಂಗಾಳ ಪ್ರದೇಶಗಳು, ಪೂರ್ವತೀರ ಪ್ರಾಂತ್ಯಗಳು, 
ದಕ್ಷಿಣಭಾರತ, ಕಾಶ್ಮೀರ ಭಾಗಗಳಲ್ಲಿ ಅದು ಪ್ರಚಾರದಲ್ಲಿದ್ದಿತು. ತಾಂತ್ರಿಕರು , 
ಶಿವ - ಶಕ್ತಿ ಉಪಾಸಕರು ಮತ್ತು ತಮಿಳುನಾಡಿನ ಸಿದ್ದ ಯೋಗಿಗಳು ರಸವಿದ್ಯೆಯಲ್ಲಿ 
ಪರಿಣತರಾಗಿದ್ದರು. 


ರಾಸಾಯನಿಕ ಜ್ಞಾನ ಮತ್ತು ಸಾಧನೆಗಳು 
ರಾಸಾಯನಿಕಜ್ಞಾನ, ಅದಕ್ಕೆ ಸಂಬಂಧಿಸಿದ ಪ್ರಯೋಗಗಳು ಹಾಗೂ ಸಾಧನೆ 
ಗಳನ್ನು ಕ್ರಿ . ಪೂ . ಮೂರುಸಾವಿರ ವರ್ಷಗಳ ಕಾಲದಲ್ಲಿಯೇ , ಅಂದರೆ ಸಿಂಧೂ 
ನದಿಯ ನಾಗರಿಕತೆಯಲ್ಲಿಯೇ ಕಾಣಬಹುದು. ಅಲ್ಲಿಯ ಜನರು ಅನೇಕ ಬಗೆಗಳಲ್ಲಿ 
ಹಲವಾರು ರಾಸಾಯನಿಕ ವಸ್ತುಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಬಳಸುತ್ತಿದ್ದರು. 
ಆಭರಣಗಳಿಗಾಗಿ, ಅಂದಚೆಂದಗಳಿಗಾಗಿ, ಔಷಧಿಗಳ ರೂಪದಲ್ಲಿ, ಪ್ರಕೃತಿಯಲ್ಲಿ 
ಸ್ವಾಭಾವಿಕವಾಗಿ ದೊರೆಯುವ ರಾಸಾಯನಿಕಗಳು ಉಪಯೋಗವಾಗುತ್ತಿದ್ದವು. 
ಸಿಂಧೂನದಿಯ ಬಯಲಿನ ನಾಗರೀಕರಿಗೆ ಅವುಗಳ ಗುಣಲಕ್ಷಣಗಳು , ಸಂಸ್ಕರಿಸುವ 
ವಿಧಾನಗಳು ಮತ್ತು ಪೋಷಿಸುವ ರೀತಿಗಳ ಅರಿವಿದ್ದಿತು. 

ಇತ್ತೀಚಿನ ಪ್ರಾಚ್ಯ ಸಂಶೋಧನೆಗಳಿಂದ ಕೆಲವು ವಿವರಗಳು ದೊರೆತಿವೆ. 
ಜಿಪ್ಸಂ (ಕ್ಯಾಲ್ಸಿಯಂ ಸಿಟ್) ಮತ್ತು ಸುಣ್ಣವನ್ನು ಮಹೆಂಜದಾರೊ 
ಹರಪ್ಪ ಪ್ರದೇಶಗಳಲ್ಲಿ ಗಾರೆಮಾಡಲು ಉಪಯೋಗಿಸುತ್ತಿದ್ದರೆಂದು ತಿಳಿದುಬಂದಿದೆ. 
ಸ್ವಲ್ಪ ಬೂದಿಬಣ್ಣದ ಜಿಪ್ಸಂ ಸಿಮೆಂಟ್ ಅನ್ನು ಗೋಡೆಗಳಿಗೆ ಬಳಿಯಲು 
ಉಪಯೋಗಿಸುತ್ತಿದ್ದರು. ಮಡಕೆಗಳಿಗೆ ಹೊಳಪನ್ನು ಕೊಡುವ ವಿಧಾನವನ್ನೂ 
ಅವರು ತಿಳಿದಿದ್ದರು. ಬಗೆಬಗೆಯ ಬಣ್ಣಗಳುಳ್ಳ ಮಡಕೆ ವಸ್ತುಗಳನ್ನು ಮಾಡುವ 
ರೀತಿಗಳೂ ಅವರಿಗೆ ಗೊತ್ತಿದ್ದಿತು. ಆದರೆ ಈ ವಿಧಾನಗಳ ಬಗೆಗೆ ನಿಖರವಾದ 
ವಿವರಗಳು ಇನ್ನೂ ದೊರೆತಿಲ್ಲ. ಬಹುಶಃ ಅವರಿಗೆ ಗಾಜನ್ನು ಮಾಡುವ ವಿಧಾನವೂ 
ತಿಳಿದಿರಲಿಲ್ಲ. ಗಾಜನ್ನು ತಯಾರಿಸುವ ಕಲೆಯು ಸುಮಾರು ಕ್ರಿ . ಪೂ . ಐದನೆಯ 
ಶತಮಾನದ ವೇಳೆಗೆ ಇಂಡಿಯಾ ದೇಶದ ವಾಯುವ್ಯ ಪ್ರಾಂತ್ಯಗಳಲ್ಲಿ ವ್ಯವಹಾರ 
ದಲ್ಲಿತ್ತೆಂದು ಈ ಸಂಶೋಧನೆಗಳಿಂದ ಗೊತ್ತಾಗಿದೆ. 

ಸಿಂಧೂನದಿ ಬಯಲಿನ ಜನರಿಗೆ ತಾಮ್ರ , ಕಂಚು, ಚಿನ್ನ ಮತ್ತು ಬೆಳ್ಳಿ 
ಗಳನ್ನು ಪಡೆಯುವ ವಿಧಾನ ಹಾಗೂ ಅವುಗಳನ್ನು ಎರಕಹೊಯ್ದು ವಿವಿಧ 


ತಿಳಿಸುತ್ತವೆ 
. ಮುಖ್ಯ ಕುಶಲಿಗೆ ಪ್ರಸಿದ್ದಿಯ 


ದಲ್ಲಿಯೇ 


೧೪೩೨ 

ಪ್ರಬುದ್ಧ ಕರ್ಣಾಟಕ 
ಲೋಹವಸ್ತುಗಳನ್ನು ತಯಾರಿಸುವ ರೀತಿಗಳು ತಿಳಿದಿದ್ದು ವು. ಇಂಡಿಯಾ ದೇಶವು 
ಪ್ರಾಚೀನಕಾಲದಿಂದಲೂ ಲೋಹಕ್ಕೆ ಗಾರಿಕೆಗೆ ಪ್ರಸಿದ್ದಿಯಾಗಿದ್ದಿತು. ಲೋಹ 
ಕೈಗಾರಿಕೆಯು ಹದಿನೆಂಟು ಮುಖ್ಯ ಕುಶಲಕಲೆಗಳಲ್ಲಿ ಒಂದಾಗಿದ್ದಿತೆಂದು ಬೌದ್ಧ 
ಜಾತಕಗಳು ತಿಳಿಸುತ್ತವೆ. ಮೆಗಾಸ್ತನೀಸನು ಕ್ರಿ . ಪೂ . ನಾಲ್ಕನೆಯ ಶತಮಾನ 
ದಲ್ಲಿಯೇ ಚಿನ್ನ , ಬೆಳ್ಳಿ , ತಾಮ್ರ ಮತ್ತು ಕಬ್ಬಿಣಗಳು ಇಂಡಿಯಾ ದೇಶದಲ್ಲಿ ಹೇರಳ 
ವಾಗಿದ್ದು ವೆಂದೂ ಅವುಗಳನ್ನು ಹೊರದೇಶದವರು ಪಡೆಯಲು ಕಾತುರರಾಗಿ 
ದ್ದರೆಂದೂ ವ್ಯಕ್ತಪಡಿಸಿದ್ದಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾನಾ ಬಗೆಯ 
ಅದುರುಗಳು , ಲೋಹಗಳು , ಅವುಗಳನ್ನು ಶುದ್ದಿ ಮಾಡುವ ರೀತಿ, ಅವುಗಳ ಗುಣ 
ಲಕ್ಷಣಗಳನ್ನು ಪರೀಕ್ಷಿಸುವ ಬಗೆ - ಇವೇ ಮೊದಲಾದವುಗಳ ವಿವರಣೆ ಇದೆ. 
ಮಧ್ಯ ಕಾಲಗಳಲ್ಲಿಯೂ ಸಹ ಭಾರತದ ಲೋಹಪದಾರ್ಥಗಳು ಪಾಶ್ಚಿಮಾತ್ಯ 
ಜನರನ್ನು ಆಕರ್ಷಿಸಿದ್ದು ವು. 
ಈ ಲೋಹವನ್ನು ಎರಕಹೊಯ್ಯುವುದರಲ್ಲಿ ಭಾರತೀಯರು ಚತುರರಾಗಿದ್ದರು. 
ಎರಕಹೊಯ್ದು ತಯಾರಿಸಿರುವ ಕೆಲವು ಪ್ರತಿಮೆಗಳು ಇಂದಿಗೂ ಅಚ್ಚಳಿಯದೆ 
ಇವೆ. ಉದಾ: ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿಣದ ಸ್ತಂಭ 
( ೧೪೦೩ನೇ ಪುಟದ ಎದುರಿನ ಛಾಯಾಚಿತ್ರ ನೋಡಿ). ಇದರ ಎತ್ತರ ೨೩ ಅಡಿ 
೮ ಅಂಗುಲ ( ನೆಲದೊಳಗೆ ಒಂದು ಅಡಿ ಎಂಟು ಅಂಗುಲ) ; ಇದರನ್ಯಾಸವು ಕೆಳಗಡೆ 
೧೬. ೪ ಅಂಗುಲವಿದ್ದು ಮೇಲುಗಡೆಗೆ ೧೨ ಅಂಗುಲದವರೆಗೂ ಇದೆ ; ಸಾಪೇಕ 
ಸಾಂದ್ರತೆ ಸುಮಾರು ೭.೫ ; ತೂಕ ಆರುಟನ್‌ಗಳಿಗೂ ಮಿಾರಿ ಇದೆ. ಇದು 
೯೯ . ೭೨ % ಶುದ್ದವಾಗಿದ್ದು , ನಾಡು ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ಬಹುಶಃ ಕ್ರಿ .ಶ. 
ಐದನೆಯ ಶತಮಾನದಲ್ಲಿ ಈ ಕಬ್ಬಿಣದ ಕಂಬವನ್ನು ತಯಾರಿಸಿರಬಹುದು. ಅಂದಿ 
ನಿಂದ ಇದುವರೆಗೂ , ಎಂದರೆ ಸುಮಾರು ಸಾವಿರದ ಐನೂರು ವರ್ಷಗಳ ಕಾಲ 
ತುಕ್ಕು ಹಿಡಿಯದೆ, ರೂಪ ಬದಲಾಯಿಸದೆ ಶಾಶ್ವತವಾಗಿರುವಂತೆ ಈ ಕಂಬವು 
ಇರುವುದು ಆಶ್ಚರ್ಯವೇ . ದೆಹಲಿಯ ಬಳಿ ಇರುವ ಕಬ್ಬಿಣಕಂಬಕ್ಕಿಂತಲೂ ದೊಡ್ಡ 
ದಾದ ಮತ್ತೊಂದು ಕಂಬವು ಮಾಲವಪ್ರದೇಶದ ಧಾರ್‌ ಎಂಬಲ್ಲಿ ಎರಡು ತುಂಡು 
ಗಳಾಗಿ ಬಿದ್ದಿದೆ. ಅದರ ಕಬ್ಬಿಣವು ೯೯ - ೮ % ಶುದ್ಧ , ಗುಪ್ತರ ಕಾಲದಲ್ಲಿ ಎರಕ 
ಹೊಯ್ದಿರಬಹುದೆಂದು ಹೇಳಲಾದ ಕಂಚಿನ ( ಅಥವಾ ತಾಮ್ರ ?) ಬುದ್ಧನ ಪ್ರತಿಮೆ 
ಯೊಂದು ಈಗ ಬನ್ನಿಂಗ್‌ಹ್ಯಾಂ ಮೂಸಿಯಂನಲ್ಲಿಟ್ಟಿದ್ದಾರೆ. ಇದು ೧೮೬೪ರಲ್ಲಿ 
ಬಿಹಾರಿನ ಸುಲ್ತಾನ್‌ಗಂಜ್‌ ಬಳಿ ಪ್ರಾಚೀನ ಬುದ್ಧ ವಿಹಾರವೊಂದರ ಪಾಳುಪ್ರದೇಶ 
ದಲ್ಲಿ ಸಿಕ್ಕಿತು. ಏಳೂವರೆ ಅಡಿ ಎತ್ತರವಿರುವ ಈ ಮೂರ್ತಿಯ ತೂಕ ಸುಮಾರು 
ಒಂದು ಟನ್ . ಈ ಉದಾಹರಣೆಗಳಿಂದ, ಭಾರತದಲ್ಲಿ ಲೋಹಕ್ಕೆಗಾರಿಕೆಯು 
ಎಂತಹ ಉನ್ನತಮಟ್ಟದಲ್ಲಿತ್ತೆಂಬುದನ್ನು ಮನಗಾಣಬಹುದು. 

ಕಬ್ಬಿಣದ ಕೈಗಾರಿಕೆಯು ಪ್ರಾಯಶಃ ಕ್ರಿ . ಪೂ . ೧೦೦೦ ವೇಳೆಗೆ ಆರರಿಂದ 


00 


ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ ೧೪೩೩ 
ಪ್ರಾರಂಭವಾಗಿದ್ದಿರಬಹುದು ಎಂಬುದಕ್ಕೆ ಚಾರಿತ್ರಿಕ ಆಧಾರಗಳಿವೆ. ಆದರೆ ಆ 
ಕೈಗಾರಿಕೆಯ ಸಂಪೂರ್ಣ ವಿವರಗಳು ಇನ್ನೂ ಬೆಳಕಿಗೆ ಬಂದಿಲ್ಲ . ದಕ್ಷಿಣ ಭಾರತದಲ್ಲಿ 
ಕಬ್ಬಿಣದ ಅದುರುಗಳು ಉತ್ತಮ ದರ್ಜೆಯವು ಮತ್ತು ಯಥೇಚ್ಛವಾಗಿ ದೊರೆಯು 
ಇವೆ. ಇಲ್ಲಿಯೂ ಸಹ ಕಬ್ಬಿಣದ ಕೈಗಾರಿಕೆಯು ಉಚ್ಚಾ ಯಸ್ಥಿತಿಯಲ್ಲಿದ್ದಿರ 
ಬೇಕು. ಕ್ರಿ . ಶ. ಹದಿನೆಂಟು ಹತ್ತೊಂಭತ್ತನೆಯ ಶತಮಾನಗಳಲ್ಲಿಯೂ ಸಹ 


/ 


1011 


| 
| 


\ 


\ 


| 


\ 


- 


| 
|| 
1 
11 
| 
| 

1 
| 
| 


\ 


| 


\ 


| 
| 
| 
| 
| TV 
| 

| 


| 
| 
| 
| 
| 


T11 ) VA 


|1|| 


| 


N. 

|| ||TTI. 

| ||1| 1| 


ATTI|| 


1)TO 11| 

| 

| HTTY 


| 


| 


11 


) 


TV 


= 


| 


N 


ಸೇಲಂ ಪ್ರದೇಶದಲ್ಲಿ ಬಳಕೆಯಲ್ಲಿದ್ದ ಕುಲುಮೆ 
ಸೇಲಂ ಪ್ರದೇಶದಲ್ಲಿ ತಯಾರಾಗುತ್ತಿದ್ದ ನಾಡು ಕಬ್ಬಿಣವು ಇಂಗ್ಲೆಂಡ್‌ನಲ್ಲಿ 
ತಯಾರಾಗುತ್ತಿದುದಕ್ಕಿಂತಲೂ ಶುದ್ಧವಾಗಿ, ಕಡಿಮೆ ಬೆಲೆಗೆ ಸಿಕ್ಕುತ್ತಿದ್ದಿತಂತೆ . 
ಮದರಾಸಿನಲ್ಲಿದ್ದ ಇಂಗ್ಲೀಷಿನವರು ಈ ಬಗೆಯ ಕಬ್ಬಿಣವನ್ನು ಇಂಗ್ಲೆಂಡಿಗೆ 
ಕಳುಹಿಸುತ್ತಿದ್ದರು. ಅಲ್ಲಿ ಇದರಿಂದ ಉಕ್ಕನ್ನು ತಯಾರಿಸುತ್ತಿದ್ದರು. ಸಣ್ಣ 
ಸಣ್ಣ ಕುಲುಮೆಗಳನ್ನು ತಾವೇ ನಿರ್ಮಿಸಿಕೊಡು, ಸ್ವಾಭಾವಿಕವಾಗಿ ದೊರೆಯುವ 


00 


ဂမ္မ ပု 

ಪ್ರಬುದ್ಧ ಕರ್ಣಾಟಕ 
ಕಬ್ಬಿಣದ ಅದುರನ್ನು ಶೋಧಿಸಿಕೊಂಡು, ಕೇವಲ ಇದ್ದಿಲಿನ ಸಹಾಯದಿಂದಲೇ 
ಸೇಲಂ ಪ್ರದೇಶದ ಜನರು ಹೇಗೆ ಉನ್ನತವಾದ ಕಬ್ಬಿಣವನ್ನು ತಯಾರಿಸುತ್ತಿದ್ದರು 
ಎಂಬುದನ್ನು ಮದರಾಸಿನಲ್ಲಿರುವ ಈಸ್ಟ್ ಇಂಡಿಯಾ ಕಂಪೆನಿಯ ರೆಕಾರ್ಡ್‌ಗಳಲ್ಲಿ 
ಕಾಣಬಹುದು. ಅಂತಹ ಕುಲುಮೆಯೊಂದರ ರೂಪವನ್ನು ಚಿತ್ರದಲ್ಲಿ ತೋರಿಸಿದೆ. 

ತಾವು ಮತ್ತು ಕಂಚು ಲೋಹಗಳ ತಯಾರಿಕೆಯಲ್ಲಿಯೂ ಭಾರತೀಯರು 
ನಿಷ್ಣಾತರಾಗಿದ್ದರು. ರಾಜಾಸ್ಥಾನ್ ಮತ್ತು ಬಿಹಾರ್ ಪ್ರದೇಶಗಳಲ್ಲಿ ಬಹಳ 
ಹಿಂದೆಯೇ ತಾಮ್ರದ ಕೈಗಾರಿಕೆಯು ವ್ಯಾಪಕವಾಗಿದ್ದಿತೆಂದು ತಿಳಿಸುವ ಅನೇಕ 
ಪ್ರಾಚೀನ ಉಳಿಕೆಗಳು ದೊರೆತಿವೆ. ತವರ ಹಾಗೂ ಸೀಸವನ್ನು ಬಹುಶಃ ಪಕ್ಷಿಯಾ 
ದೇಶದಿಂದ ಪಡೆಯುತ್ತಿದ್ದಿರಬಹುದು. ಆದರೆ ಅವುಗಳನ್ನು ಬೇಕಾದ ರೀತಿಗಳಲ್ಲಿ 
ರೂಪಿಸಿಕೊಳ್ಳುವ ಕೌಶಲ್ಯದಲ್ಲಿ ಮಹೆಂಜದಾರೊ - ಹರಪ್ಪನರೂ ಸಹ ಪ್ರಸಿದ್ದ 
ರಾಗಿದ್ದರು. ಸೀಸಯುಕ್ತ ಕಿಟ್ಟ ಗಳು ಮಹೆಂಜದಾರೊ ಬಳಿ ದೊರಕಿವೆ. 
- ಲೋಹಕೈಗಾರಿಕೆಯ ಜೊತೆಗೆ ಇನ್ನೂ ಇತರ ರಾಸಾಯನಿಕ ಪ್ರಕ್ರಿಯೆ 
ಗಳಲ್ಲಿಯೂ ಭಾರತೀಯರು ಪರಿಶ್ರಮವನ್ನು ಪಡೆದಿದ್ದರು. ಬಟ್ಟೆಗಳಿಗೆ ಬಗೆಬಗೆಯ 
ಬಣ್ಣಗಳನ್ನು ಹಾಕುವುದು , ಗೋಡೆಗಳನ್ನು ಲೇಪಿಸಲು ಹಾಗೂ ಲೋಹಗಳನ್ನು 
ಕೂಡಿಸಲು ಸಿಮೆಂಟ್ ನಂತಹ ವಸ್ತುಗಳನ್ನು ತಯಾರಿಸುವುದು , ಲೋಹಗಳ 
ಮೇಲ್ಮೀಯನ್ನು ರಾಸಾಯನಿಕವಾಗಿ ಶುದ್ಧಿಕರಿಸುವುದು , ಹುದುಗಿಸುವ 
ವಿಧಾನಗಳು, ವಿಧವಿಧ ಸುಗಂಧದ್ರವ್ಯಗಳನ್ನು ಸ್ವಾಭಾವಿಕ ಸಸ್ಯವಸ್ತುಗಳಿಂದ 
ಬೇರಡಿಸುವುದು, ಎಣ್ಣೆಗಳನ್ನು ತೆಗೆಯುವುದು- ಇವೇ ಮೊದಲಾದವುಗಳಲ್ಲಿ ಅವರು 
ಪರಿಣತರಾಗಿದ್ದರು. ನವರತ್ನ ಗಳ ವಿಷಯಗಳನ್ನು ಕೂಲಂಕಷವಾಗಿ ತಿಳಿದಿದ್ದರು. 
ನಿಸರ್ಗದತ್ತವಾದ ನವರತ್ನಗಳ ಲಕ್ಷಣ, ಗುಣಾವಗುಣಗಳನ್ನು ವಿವೇಚಿಸಿ , ಅವು 
ಗಳನ್ನು ಶಾಸ್ತ್ರೀಯವಾಗಿ ವರ್ಗೀಕರಣ ಮಾಡಿದ್ದರು. ಅವುಗಳನ್ನು ರಾಸಾ 
ಯನಿಕವಾಗಿ ಪರೀಕ್ಷಿಸುವ ವಿಧಾನಗಳನ್ನೂ ಕಂಡುಹಿಡಿದಿದ್ದರು. 

ಆಯುರ್ವೇದ ಪಂಡಿತರೂ ರಾಸಾಯನಿಕ ಕುಶಲಕರ್ಮಿಗಳೂ ಕಾರ, 
ಲವಣ ಮತ್ತು ಆಮ್ಲ ಗಳ ಪರಿಜ್ಞಾನವನ್ನು ಪಡೆದಿದ್ದರು. ಕ್ಷಾರಗಳನ್ನು ಪ್ರತಿ 
ಸಾರಣೀಯ ( ಶರೀರದ ವ್ರಣಗಳ ಮೇಲೆ ಲೇಪನಾದಿಗಳ ಮೂಲಕ ಪ್ರಯೋಗ 
ಮಾಡಲು ಯೋಗ್ಯವಾದದ್ದು ) ಮತ್ತು ಪಾನೀಯ ( ದ್ರವರೂಪದಲ್ಲಿ ಸೇವಿಸಲು 
ಯೋಗ್ಯವಾದದ್ದು ) ಎಂದು ಎರಡು ವಿಧಗಳಾಗಿ ಪರಿಗಣಿಸಿದ್ದರು. ಪ್ರತಿಸಾರಣ 
ಕಾರವನ್ನು ಮೃದು, ಮಧ್ಯಮ, ತೀಕ್ಷ ಎಂದು ಮೂರು ಭೇದಗಳಾಗಿ ವಿಂಗಡಿಸಿ 
ದ್ದರು. ಪ್ರತಿಸಾರಣ ಕ್ಷಾರಗಳನ್ನೂ ಕಾಷ್ಟಗಳನ್ನೂ ಸುಟ್ಟು ತಯಾರಿಸುತ್ತಿದ್ದರು. 
ಅಂದರೆ ಸಸ್ಯ ವಸ್ತುವಿನ ಬೂದಿಯನ್ನು ನೀರಿನಲ್ಲಿ ಕದರಿ ( ಕೆಲವು ವೇಳೆ ಗೋ 
ಮೂತ್ರವನ್ನೂ ಉಪಯೋಗಿಸುತ್ತಿದ್ದರು), ಶೋಧಿಸಿ, ಬಂದ ಕರೋದಕವನ್ನು 
ದೊಡ್ಡ ಹಂಡೆಯಲ್ಲಿಟ್ಟು ಸಾಂದ್ರೀಕರಿಸುವ ವಿಧಾನವನ್ನು ತಿಳಿದಿದ್ದರು. ಸುಣ್ಣ 


೧೪೩೫ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
ಕಲ್ಲು, ಕಪ್ಪೆ ಚಿಪ್ಪು , ಶಂಖನಾಭಿ ಮುಂತಾದ ವಸ್ತುಗಳನ್ನು ಸುಟ್ಟು ಕರಗಳಲ್ಲಿ 
ಬೆರೆಸಿ ಬೇಕಾದ ಹದಕ್ಕೆ ತರುತ್ತಿದ್ದರು. ಅವರಿಗೆ ಯವಕರ (ಪೊಟ್ಯಾಷ್‌), 
ಸರಿ ಕಕ್ಷಾರ ( ನೇಟ್ರಾನ್ ), ಮತ್ತು ಟಂಕಣ ( ಬೊರಾಕ್ಸ್ ) ಗಳ ಗುಣಲಕ್ಷಣಗಳೂ 
ಗೊತ್ತಿದ್ದು ವು . 

ಭಾರತೀಯರಿಗೆ ಮುಖ್ಯವಾಗಿ ಐದು ವಿಧ ಲವಣಗಳ ಪರಿಚಯವಿದ್ದಿತು. 
ಅವು ಯಾವುವೆಂದರೆ : ಸೌವರ್ಚಲ (ಪೊಟ್ಯಾಸಿಯಂ ನೈಟ್ರೇಟ್), ಸೈಂಧವ 
( ಕಲ್ಲುಪ್ಪು ) , ವಿತ್ ( ಒಂದು ಬಗೆಯ ಕಂದುಬಣ್ಣದ ಲವಣ ; ಬಹುಶಃ ಉಪ್ಪು , 
ಸೋಡಿಯಂ ಸಿಟ್, ಅಲ್ಯೂಮಿನಿಯಂ, ಮೆಗ್ನಿಸಿಯಂ ಮತ್ತು ಕಬ್ಬಿಣ 
ಸಂಯುಕ್ತ ವಸ್ತುಗಳ ಮಿಶ್ರಣ), ಔದ್ಬಿದ (ಸೋಡಿಯಂ ಮೆಗ್ನಿಸಿಯಂ 
ಸಿಟ್, ಕ್ಲೋರೈಡ್ , ಕಾರೋನೇಟ್ ಗಳ ಮಿಶ್ರಣ) ಮತ್ತು ಸಾಮುದ್ರ 
( ಅಡಿಗೆಯ ಉಪ್ಪು ), ನವಾಸಾಗರ ( ಅಮೋನಿಯಂ ಕ್ಲೋರೈಡ್ ) ವೂ ಕೂಲಿಕಾ 
ಲವಣ ಎಂಬ ಹೆಸರಿನಲ್ಲಿ ಬಳಕೆಯಲ್ಲಿತ್ತು . 

ಅನೇಕ ಫಲರಸಗಳಲ್ಲಿರುವ ಆನ್ನು ವಸ್ತುಗಳ ಗುಣಲಕ್ಷಣಗಳು ಭಾರತೀಯ 
ರಿಗೆ ತಿಳಿದಿದ್ದು ವು. ಕೆಲವು ಲೋಹವಸ್ತುಗಳನ್ನು ಶುದ್ಧಿಗೊಳಿಸಲು ಇವುಗಳನ್ನು 
ಉಪಯೋಗಿಸುತ್ತಿದ್ದರು. ಆದರೆ, ಖನಿಜಾಮ್ಲಗಳ ವಿಚಾರವು ಅವರಿಗೆ ಚೆನ್ನಾಗಿ 
ತಿಳಿದಿದ್ದಂತೆ ಕಾಣಬರುವುದಿಲ್ಲ. ಖನಿಜಾಮ್ ಗಳು ಉತ್ಪತ್ತಿಯಾಗುವಂತಹ ಕೆಲವು 
ರಾಸಾಯನಿಕ ಮಿಶ್ರಣಗಳನ್ನು ಅವರು ಆಗಿಂದಾಗ್ಗೆ ಬಳಸುತ್ತಿದ್ದರೂ , ಅವುಗಳ 
ಗುಣಲಕ್ಷಣಗಳ ಪರಿಚಯವು ಕ್ರಿ . ಶ. ಹದಿನಾರನೆಯ ಶತಮಾನದವರೆಗೂ ಅವರಿಗಿರ 
ಲಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು . 

ಈ ಹಿಂದೆ ತಿಳಿಸಿದಂತೆ , ಭಾರತೀಯ ಪಂಡಿತರೂ ಕುಶಲಕರ್ಮಿಗಳೂ ಅನೇಕ 
ವಿಧವಾದ ರಾಸಾಯನಿಕ ವಿಷಯಗಳಲ್ಲಿ ಚತುರರಾಗಿದ್ದರೂ ತಾತ್ವಿಕವಾಗಿ 
ರಸಾಯನಶಾಸ್ತ್ರವೊಂದು ಭಾರತದಲ್ಲಿ ರೂಪುಗೊಳ್ಳಲಿಲ್ಲ. ಕಾರಣ , ಅವರು 
ಪಾರಂಪರವಾಗಿ ಬಂದಿದ್ದ ಪದ್ಧತಿಗಳಲ್ಲಿ ನಿರತರಾಗಿದ್ದರೇ ಹೊರತು, ಪ್ರಯೋಗಗಳ 
ಮೂಲಕ ಆ ಪದ್ಧತಿಗಳ ಒಳಸ್ವರೂಪವನ್ನು ತಿಳಿಯಲು ಪ್ರಯತ್ನ ಪಡಲಿಲ್ಲ. ಅಲ್ಲದೆ , 
ತಾತ್ವಿಕವಾಗಿ ಚಿಂತನೆಮಾಡಲು ಶಕ್ತರಾಗಿದ್ದವರು ಸಾಮಾಜಿಕವಾಗಿ ಉನ್ನತಮಟ್ಟ 
ದವರಾಗಿದ್ದರು. ಅವರಿಗೆ ಲೋಹಕರ್ಮ, ರಸಾಯನವಸ್ತುಗಳ ತಯಾರಿಕೆಗಳು , 
ಶೋಧನೆ, ಭಟ್ಟಿ ಇಳಿಸುವುದು ಮುಂತಾದವುಗಳ ಸಮಿಾಕ್ಷಣೆ ಅಷ್ಟಾಗಿ ಹಿಡಿಸಲಿಲ್ಲ. 
ಭಾರತೀಯ ಪರಮಾಣುವಾದವು ತರ್ಕಪಂಡಿತರಲ್ಲಿ ಮಾತ್ರ ಪ್ರಚಾರದಲ್ಲಿತ್ತು . 
ಕೇವಲ ಭೌತಿಕ ವಿಚಾರಗಳನ್ನು ಅರ್ಥಮಾಡಿಕೊಳ್ಳಲು ಪರಮಾಣುವಾದದ 
ಸಮರ್ಥಕರು ತಮ್ಮದೇ ಆದ ವಾದವಿವಾದಗಳಲ್ಲಿ ಮಗ್ನರಾಗಿದ್ದರು. ಭಾರತೀಯ 
ಪರಮಾಣುವಾದವು ರಾಸಾಯನಿಕ ವಿಚಾರಗಳನ್ನು ವಿವರಿಸಲು ಎಂದೂ ಪ್ರಯತ್ನ 
ಪಡಲೇ ಇಲ್ಲ. 


೧೪೩೬ 

ಪ್ರಬುದ್ಧ ಕರ್ಣಾಟಕ 
ಒಟ್ಟಿನಲ್ಲಿ , ಗಣಿತ, ಖಗೋಳಶಾಸ್ತ್ರ , ವೈದ್ಯ , ಭೌತಿಕ ವಿಚಾರಗಳು, ರಸವಿದ್ಯೆ 
ಮತ್ತು ರಾಸಾಯನಿಕ ಜ್ಞಾನಗಳಲ್ಲಿ ಭಾರತೀಯರು ಪ್ರಾಚೀನ ಮತ್ತು ಮಧ್ಯಕಾಲ 
ಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದರೆಂದು ನಿಸ್ಸಂದೇಹವಾಗಿ ಹೇಳ 
ಬಹುದು. ಇವುಗಳಲ್ಲದೆ, ಜೀವವಿಜ್ಞಾನ, ಗಜಾಶ್ವಗಳ ವೈದ್ಯ , ವಾಸ್ತುಶಿಲ್ಪ , 
ಯಂತ್ರವಿದ್ಯೆ ಮೊದಲಾದವುಗಳಲ್ಲಿಯೂ ಅವರು ಪರಿಣತರಾಗಿದ್ದರು. ಹಾಯು 
ರ್ವೆದ, ವೃ ಕಾಯುರ್ವೆದ, ಹಯಶಾಸ್ತ್ರಗಳು ಇತರ ದೇಶಗಳ ವೈದ್ಯರ ಮನಸ್ಸನ್ನೂ 
ಸೆಳೆದಿದ್ದವು. 

ಈಗ ಒಂದು ಪ್ರಶ್ನೆ ಉದ್ಭವಿಸುವುದು ಸಹಜ. ಭಾರತೀಯರು ವಿಜ್ಞಾನದ 
ವಿವಿಧ ಭಾಗಗಳಲ್ಲಿ ನಿಷ್ಣಾತರಾಗಿದ್ದರೂ ಕುಶಲಕರ್ಮಿಗಳಲ್ಲಿ ಪ್ರಸಿದ್ಧರಾಗಿದ್ದರೂ 
ಪಾಶ್ಚಾತ್ಯ ದೇಶಗಳಲ್ಲಿ ಹದಿನಾರು - ಹದಿನೇಳನೆಯ ಶತಮಾನಗಳಲ್ಲಿ ಹುಟ್ಟಿದಂತೆ 
ಆಧುನಿಕ ವಿಜ್ಞಾನವು ಏಕೆ ಭಾರತದಲ್ಲಿ ಹುಟ್ಟಲಿಲ್ಲ ಎಂಬುದೇ ಆ ಪ್ರಶ್ನೆ , ಪಾಶ್ಚಾತ್ಯ 
ದೇಶಗಳಲ್ಲಿ ಆಧುನಿಕ ವಿಜ್ಞಾನದ ಹಿನ್ನೆಲೆಯಾಗಿ ಅನೇಕ ಚಾರಿತ್ರಿಕ ಸನ್ನಿವೇಶಗಳು 
ಹದಿಮೂರು, ಹದಿನಾಲ್ಕು ಮತ್ತು ಹದಿನೈದನೆಯ ಶತಮಾನಗಳಲ್ಲಿ ಒಂದುಗೂಡಿ 
ದುವು. ಆಗ, ವಾಣಿಜ್ಯ ವ್ಯವಹಾರಗಳಿಂದ ಹೊಸ ಹೊಸ ಪಟ್ಟಣಗಳು ಬೆಳೆದುವು. 
ಅಲ್ಲಿಯ ಮಧ್ಯಮವರ್ಗದ ವ್ಯಾಪಾರಿಗಳು ಕಲಾವಿದರಿಗೆ, ಕುಶಲಕರ್ಮಿಗಳಿಗೆ, 
ದಾರ್ಶನಿಕರಿಗೆ ಹಾಗೂ ಇತರ ಪಂಡಿತರಿಗೆ ಅವರವರ ಧೈಯಸಾಧನೆಗಳಲ್ಲಿ ನೆರ 
ವಾದರು. ಇದರಿಂದ ಅವರು ಸ್ವತಂತ್ರವಾಗಿ ಆಲೋಚಿಸಿ ಕೆಲಸಮಾಡುವ ಅವಕಾಶ 
ವೇರ್ಪಟ್ಟಿತು. ಆ ಕಾಲದಲ್ಲಿ, ಅನೇಕ ವಿಶ್ವವಿದ್ಯಾನಿಲಯಗಳೂ ಹುಟ್ಟಿಕೊಂಡುವು. 
ಇವುಗಳಲ್ಲಿ ಹಳೆಯ ನಂಬಿಕೆಗಳು, ಮತೀಯ ಭಾವನೆಗಳು, ಅರಿಸ್ಟಾಟಲನ ಭೌತಿಕ 
ಕಲ್ಪನೆಗಳು , ಇವೇ ಮೊದಲಾದವುಗಳನ್ನು ತಾರ್ಕಿಕವಾಗಿ ಚರ್ಚೆ ಮಾಡಲು 
ಅವಕಾಶವಿರುತ್ತಿದ್ದಿತು. ಇಂತಹ ಒಂದು ಬೌದ್ಧಿಕ ಸನ್ನಿವೇಶದಲ್ಲಿ ಹೊಸ ಹೊಸ 
ಕಲ್ಪನೆಗಳು ಮೇಲೇರಿಬಂದುವು. ಇದೇ ಕಾಲದಲ್ಲಿ ಗಣಿತಶಾಸ್ತ್ರವೂ ಮುಂದುವರಿಯು 
ತಿದ್ದಿತು. ಭೌತಿಕ ವಿಷಯಗಳಿಗೂ ಗಣಿತಶಾಸ್ತ್ರ ತತ್ವಗಳಿಗೂ ಹೊಂದಾಣಿಕೆ 
ಯುಂಟಾಯಿತು. ಜ್ಞಾನಪ್ರಸಾರವೂ ಈ ಕಾಲದಲ್ಲಿ ನಡೆಯಿತು. ಅನೇಕ ನಿಘಂಟು 
ಗಳು ಪ್ರಕಟವಾದುವು. ಹೀಗೆ ಅನೇಕ ಕಾರಣಗಳು ಒಟ್ಟು ಗೂಡಿ ಆಧುನಿಕ 
ವಿಜ್ಞಾನವುರೂಪುಗೊಳ್ಳಲು ಆಸರೆಯಾದುವು. ಇಂತಹ ಸನ್ನಿವೇಶಗಳು ಭಾರತದಲ್ಲಿ 
ಎಂದೂ ಸೇರಿಕೊಳ್ಳಲಿಲ್ಲ. 

ಅಲ್ಲದೆ, ಭಾರತದ ಸಾಮಾಜಿಕ ರಚನೆ ಮತ್ತು ವ್ಯವಹಾರಗಳೂ ಬೌದ್ಧಿಕ 
ಚಟುವಟಿಕೆಗಳ ವ್ಯಾಪ್ತಿಗೆ ಸಹಕಾರಿಯಾಗಲಿಲ್ಲ. ಜಾತಿಬೇಧಗಳಿಂದ ತಾತ್ವಿಕರೂ 
ಕುಶಲಕರ್ಮಿಗಳೂ ಮಿಲನವಾಗಲು ಸಾಧ್ಯವಾಗದಿದ್ದುದರಿಂದ ತತ್ವಗಳಿಗೆ ತಕ್ಕ 
ಪ್ರಯೋಗಗಳು, ಪ್ರಯೋಗಗಳಿಂದ ತತ್ವನಿರೂಪಣೆ - ಈ ತೆರನಾದ ಆಲೋಚನಾ 
ಕ್ರಮಗಳು ಸಿದ್ಧಿಸಲಿಲ್ಲ. ಜೊತೆಗೆ, ಮಧ್ಯಕಾಲದಲ್ಲಿ ಆಗಿಂದಾಗ್ಗೆ ಎರಗಿಬರುತ್ತಿದ್ದ 


೧೪೩೭ 
ಪ್ರಾಚೀನ ಹಾಗೂ ಮಧ್ಯ ಕಾಲದಲ್ಲಿ ಭಾರತೀಯ ವಿಜ್ಞಾನ 
ರಾಜಕೀಯ ಗೊಂದಲವೂ ಬೌದ್ಧಿಕ ಚಟುವಟಿಕೆಗಳ ವ್ಯಾಪ್ತಿಯನ್ನು ಕುಂಠಿತ 
ಗೊಳಿಸಿದುವು. ರಾಜಾಶ್ರಯವು ದೊರಕುತ್ತಿದ್ದ ವಿಷಯಗಳು ಮಾತ್ರ ಸ್ವಲ್ಪ ಮಟ್ಟಿಗೆ 
ಮುಂದುವರಿದುವು. ಸುಭದ್ರವಾದ ಮಧ್ಯಮವರ್ಗದ ನೆರವಿಲ್ಲದೆ ಸ್ವತಂತ್ರವಾಗಿ 
ವಿಚಾರಮಾಡಲು ಪಂಡಿತರಿಗೂ ದಾರ್ಶನಿಕರಿಗೂ ಕುಶಲ ಕರ್ಮಿಗಳಿಗೂ ಕಷ್ಟ 
ಸಾಧ್ಯವಾಗಿ ಕಂಡುಬಂದಿತು. ಹೀಗಾಗಿ ಭಾರತದಲ್ಲಿ ಆಧುನಿಕ ವಿಜ್ಞಾನವು ರೂಪ 
ತಾಳಲು ತಕ್ಕ ಪ್ರಚೋದಕ ಶಕ್ತಿಗಳು ಇರಲಿಲ್ಲ, 
- ಆಧುನಿಕ ವಿಜ್ಞಾನವು ನಮ್ಮ ದೇಶದಲ್ಲಿ ಮೊತ್ತಮೊದಲು ಅಡಿ ಇಟ್ಟಿದ್ದು 
ಹದಿನೆಂಟನೆಯ ಶತಮಾನದ ಅಂತ್ಯಭಾಗದಲ್ಲಿ. ಅದೂ ಬ್ರಿಟಿಷ್ ಈಸ್ಟ್ ಇಂಡಿಯಾ 
ಕಂಪೆನಿಯ ಕೆಲವು ವೈಜ್ಞಾನಿಕ ಸೇವಾಸಂಸ್ಥೆಗಳು ಮತ್ತು ಆ ಕಂಪೆನಿಯ ಕೆಲವರು 
ಅಧಿಕಾರವರ್ಗದವರ ಪ್ರಯತ್ನದಿಂದಲೇ , ವಿಜ್ಞಾನ ವಿಷಯಗಳ ಬೋಧನೆ ಸರಿಯಾಗಿ 
ಆರಂಭವಾದದ್ದು ಹತ್ತೊಂಭತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ . ಆದರೂ 
ವೈಜ್ಞಾನಿಕ ಶಿಕ್ಷಣವು, ಬಹುಜನರು ಪಡೆಯುವಂತೆ, ರೂಪಿತವಾಗಿರಲಿಲ್ಲ. ತಾಂತ್ರಿಕ 
ಶಿಕ್ಷಣವು ತಮ್ಮ ವ್ಯಾಪಾರ , ವ್ಯವಹಾರಗಳಿಗೆ ಅನುಕೂಲವಾಗುವಂತೆ ಮಾತ್ರ 
ಈಸ್ಟ್ ಇಂಡಿಯಾ ಕಂಪೆನಿಯವರೂ ತರುವಾಯ ಬ್ರಿಟಿಷ್ ಸರಾರವೂ ಸಂಸ್ಥೆ 
ಗಳನ್ನು ಪೋಷಿಸುತ್ತಿದ್ದರು. 

ಕಳೆದ ಶತಮಾನದ ಕೊನೆಯವರೆಗೂ ಸಾಧಾರಣವಾಗಿ ಜೀವಶಾಸ್ತ್ರ , 
ಭೂಗರ್ಭ ವಿಜ್ಞಾನ, ವಾಯುಗುಣಗಳನ್ನು ಕುರಿತ ಸಂಶೋಧನೆಗಳೇ ನಡೆದುವು. 
ಭೌತಿಕ, ರಾಸಾಯನಿಕ, ಗಣಿತಶಾಸ್ತ್ರಗಳಲ್ಲಿ ಪರಿಶೋಧನೆಗಳನ್ನು ಬ್ರಿಟಿಷ್ ಅಧಿಕಾರ 
ವರ್ಗದ ವೈಜ್ಞಾನಿಕರು ಹೆಚ್ಚಾಗಿ ಕೈಗೊಳ್ಳಲಿಲ್ಲ. ಆದರೆ ಕಳೆದ ಶತಮಾನದ 
ಕೊನೆಯ ಹತ್ತು - ಹದಿನೈದು ವರ್ಷಗಳಲ್ಲಿ ಭಾರತೀಯ ವಿಜ್ಞಾನಿಗಳೇ ಈ ವಿಭಾಗ 
ಗಳಲ್ಲಿ ಸ್ತುತ್ಯರ್ಹವಾಗಿ ಸಂಶೋಧನೆಗಳನ್ನು ಮಾಡಿದರು. ಆಶುತೋಷ್ ಮುಖರ್ಜಿ 
( ಗಣಿತಶಾಸ್ತ್ರ ), ಜಗದೀಶ್ ಚಂದ್ರಬೋಸ್ (ಭೌತಶಾಸ್ತ್ರ ) ಮತ್ತು ಪ್ರಫುಲ್ಲ ಚಂದ್ರ 
ರಾಮ್ ( ರಸಾಯನಶಾಸ್ತ್ರ ) ಅವರು ಈ ಕಾಲದಲ್ಲಿ ಸ್ವತಂತ್ರವಾಗಿ ವೈಜ್ಞಾನಿಕ 
ಶೋಧನೆಗಳನ್ನು ನಡೆಸಿ ಈ ಶತಮಾನದ ಭಾರತೀಯ ವಿಜ್ಞಾನಿಗಳಿಗೆ ಮಾರ್ಗ 
ದರ್ಶಕರಾದರು. 

( ಈ ಲೇಖನವು ರೂಪುಗೊಳ್ಳುವುದರಲ್ಲಿ ನೆರವಾದ ದೆಹಲಿಯ ಹಿಂದೂ 
ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕ ಶ್ರೀ ಎಂ . ರಾಮಕೃಷ್ಣ ಭಟ್ ಅವರಿಗೆ ನಾನು 


ಗತಕಾಲದ ಬಗ್ಗೆ ಕುರುಡು ಅಭಿಮಾನ, ಪೂಜ್ಯ ಭಾವನೆಗಳು ಸರಿಯಲ್ಲ. 
ಅದರ ಬಗ್ಗೆ ತಿರಸ್ಕಾರ ಮನೋಭಾವವೂ ಅಷ್ಟೆ ; ತಕ್ಕುದಲ್ಲ. ಏಕೆಂದರೆ , ಇವೆರಡ 
ರಲ್ಲಿ ಯಾವುದೊಂದೂ ಭವಿಷ್ಯತ್ತಿಗೆ ಯೋಗ್ಯ ಆಧಾರವಾಗಲಾರದು. ವರ್ತಮಾನ, 
ಭವಿಷ್ಯಗಳು ಗತಕಾಲದ ಬಸುರಿನಿಂದ ಹೊಮ್ಮಿ ಬೆಳೆಯುವುವು, ಅದರ ಮುದ್ರೆ 
ಯನ್ನು ಪಡೆದಿರುವುವು ; ಇದು ಅನಿವಾರ್ಯ. ಇದನ್ನು ಮರೆಯುವುದು ತಳಪಾಯ 
ವಿಲ್ಲದೆ ಕಟ್ಟಡ ಕಟ್ಟಿದಂತೆ, ಪೋಷಣೆ ನೀಡುವ ಬೇರನ್ನು ಕಡಿದುಹಾಕಿದಂತೆ . ಹಾಗೆ 
ಮಾಡಿದರೆ ಜನತೆಯ ಮೇಲೆ ಪ್ರಭಾವ ಬೀರುವ ಅತ್ಯಂತ ಬಲಯುತವಾದ ಪ್ರೇರಕ 
ಶಕ್ತಿಯೊಂದನ್ನು ಕಡೆಗಣಿಸಿದಂತಾಗುತ್ತದೆ. 


- ಪಂಡಿತ ಜವಹರಲಾಲ್ ನೆಹು 


ಡಾ|| ಸಿ. ಎನ್. ಶ್ರೀನಿವಾಸ ಅಯ್ಯಂಗಾರ್ 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 


ಗಣಿತಶಾಸ್ತ್ರ ಕ್ಷೇತ್ರದಲ್ಲಿ ಪ್ರಾಚೀನ ಭಾರತೀಯರ ಸಾಧನೆಗಳನ್ನು ಕುರಿತ ತಕ್ಕ 
ಮುಟ್ಟಿನ ವಿಸ್ತಾರವಾದ ನಿರೂಪಣೆ ಕೆಲಕಾಲದ ಹಿಂದೆ ಪ್ರಕಟವಾದ ಈ ಲೇಖಕನ 
ಎರಡು ಪುಸ್ತಕಗಳಲ್ಲಿ ದೊರೆಯುತ್ತದೆ. ಈ ಲೇಖನದಲ್ಲಿ ಪ್ರಾಚೀನ ಭಾರತೀಯರ 
ಸಂಶೋಧನೆಗಳ ತಿರುಳನ್ನು ಓದುಗರ ಮುಂದಿಟ್ಟು , ಕೆಲವು ವಿಚಾರಗಳನ್ನು ಒತ್ತಿ 
ಹೇಳಲಾಗಿದೆ. 
* ಭಾರತೀಯರು ಮಾಡಿರುವ ಅತ್ಯಂತ ಮುಖ್ಯವಾದ ಸಾಧನೆಗಳಲ್ಲಿ ದಾಶಮಿಕ 
ಸಂಖ್ಯಾ ಕ್ರಮವನ್ನು ಏರ್ಪಡಿಸಿ ಅದರಿಂದ ಅಂಕಗಣಿತದ ವಿಧಾನಗಳನ್ನು ಪೂರ್ಣ 
ಗೊಳಿಸಿದುದು ಮೊದಲನೆಯ ಸ್ಥಾನವನ್ನು ಪಡೆಯುತ್ತದೆ. ಒಂಬತ್ತು ಚಿಹ್ನೆಗಳು 
ಮತ್ತು ಅವುಗಳ ಜತೆಗೆ ಸೊನ್ನೆ ಎಂಬ ಇನ್ನೊಂದು ಚಿಹ್ನೆಯನ್ನು ಸೇರಿಸಿಕೊಂಡು 
ಪೂರ್ಣಾಂಕ ಸಂಖ್ಯೆಗಳನ್ನು ಬರೆಯುವ ಕ್ರಮಕ್ಕೆ ದಾಶಮಿಕ ಸಂಖ್ಯಾ ಕ್ರಮವೆಂದು 
ಹೆಸರು. ವೇದಗ್ರಂಥಗಳಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿಯೂ ಈ ಕ್ರಮ 
ನನ್ನ ನುಸರಿಸಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹೇಳಲಾಗಿದೆ . ಹೀಗೆ ಬಹಳ ಹಿಂದಿ 
ನಿಂದಲೂ ಬಂದಿರುವ ಈ ಸಂಖ್ಯಾಕ್ರಮವನ್ನು ಕಾಲಕ್ರಮದಲ್ಲಿ ಅರಬ್ಬರು ಕಲಿತು 
ಕೊಂಡು ಪ್ರಾಶ್ಚಾತ್ಯ ದೇಶಗಳಲ್ಲಿ ಪ್ರಚುರಪಡಿಸಿದುದರಿಂದ, ನಾಗರಿಕತೆಯು ಎಲ್ಲ 
ಕಡೆಯಲ್ಲಿಯೂ ಸರ್ವತೋಮುಖವಾಗಿ ಬೆಳೆಯಲು ಆಸ್ಪದವಾಯಿತು. 

ನಾಗರಿಕತೆಯ ಮೂಲಸ್ತಂಭದಂತಿರುವ ಈ ಕಾರ್ಯಕ್ಕಾಗಿ ಪ್ರಪಂಚವು 
ಭಾರತೀಯರಿಗೆ ಋಣಿಯಾಗಿದೆ; ಇದನ್ನು ಎಲ್ಲರೂ ವ್ಯಕ್ತಪಡಿಸಿರುತ್ತಾರೆ. 


* 1 ಗಣಿತ ಶಾಸ್ತ್ರದ ಚರಿತ್ರೆ - ಎರಡನೆಯ ಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ 
ಗ್ರಂಥ ಮಾಲೆ - ೩೯ ( ೧೯೫೮) 

2 The History of Ancient Indian Mathematics . World 
Press Private Limited Calcutta 12 

* ಪ್ರಸಕ್ತ ಲೇಖಕನ ನೇತೃತ್ವದಲ್ಲಿ ಅಧ್ಯಯನ ಮಾಡಿ ಕರ್ಣಾಟಕ ವಿಶ್ವವಿದ್ಯಾನಿಲಯದ 
Ph . D . ಪದವಿ ಪಡೆದ ಡಿ ಎ , ಸೋಮಯಾಜಿ ಅವರ ಸಂಶೋಧನಾಲೇಖನದಲ್ಲಿ ಕಂಡು 
ಬರುವ ವಿಷಯಗಳನ್ನು ಇಲ್ಲಿ ವಿಮರ್ಶಿಸಲಾಗಿದೆ. 


ဂမ္မဝါ 

ಪ್ರಬುದ್ಧ ಕರ್ಣಾಟಕ 
ಇತರ ಯಾವ ಯಾವ ಗಣಿತವಿಷಯಗಳನ್ನು ಭಾರತೀಯರು ಸಾಧಿಸಿದರು 
ಎಂಬುದನ್ನು ವಿಹಂಗಮದೃಷ್ಟಿ ಯಿಂದ ಉಲ್ಲೇಖಿಸಿ, ಒತ್ತಿ ಹೇಳ ಬೇಕಾದ 
ವಿಷಯಗಳನ್ನು ಅಲ್ಲಲ್ಲೇ ಒತ್ತಿ ಹೇಳೋಣ. 

( ೧) ಸುಲಭ ರೇಖಾಗಣಿತ ( ಜ್ಯಾಮಿತಿ) : ತ್ರಿಭುಜಗಳು, ಆಯಗಳು 
ಮುಂತಾದುವುಗಳ ಗುಣಗಳು , ಸಮರೂಪವುಳ್ಳ ಅಕೃತಿಗಳ (similar figures ) 
ಗುಣಗಳು. ಲಂಬಕೋನತ್ರಿಭುಜದಲ್ಲಿ (right angled triangle ), ಕರ್ಣದ 
ವರ್ಗವು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಎಂಬ ಪ್ರಮೇಯಕ್ಕೆ ಪೈಥಾಗೊರಸನ 
ಪ್ರಮೇಯ ಎಂಬ ಹೆಸರು ನಿಂತುಹೋಗಿದೆ. ಪೈಥಾಗೊರಸ್ ಗಿಂತ ಸುಮಾರು 
ಮುನ್ನೂರು ವರ್ಷಗಳ ಹಿಂದೆಯೇ ರಚಿತವಾದ ಶುಲ್ಪ ಸೂತ್ರಗಳಲ್ಲಿ ಈ ಪ್ರಮೇಯವೂ 
ಅದರ ಮೇಲಿನ ಉದಾಹರಣೆಗಳೂ ಪ್ರಯುಕ್ತಿಗಳೂ ( applications ) ಉಲ್ಲೇಖಿತ 
ವಾಗಿವೆ. ಪ್ರಮೇಯಕ್ಕೆ ಬಂದಿರುವ ಈ ಹೆಸರನ್ನು ತಿದ್ದಿಕೊಳ್ಳುವುದು ಚರಿತ್ರೆಕಾರರ 
ಕರ್ತವ್ಯವಾಗಿದೆ. 

( ೨) ಕರಣಿ ( Surd ) ಅಥವಾ ಅಭಾಗಲಬ್ಧ ಸಂಖ್ಯೆ (irrational num 
ber ) ಗಳ ಬಳಕೆಯೂ ಅವುಗಳ ಮೇಲಣ ಪರಿಕರ್ಮಗಳೂ ಶುಲ್ಪ ಸೂತ್ರಗಳಲ್ಲಿ 
ಕಂಡುಬಂದಿವೆ . ಅಭಾಗಲಬ್ಧ ಸಂಖ್ಯೆಗಳಿಗೆ ಸನ್ನಿಹಿತ (approximate ) ಬೆಲೆಯನ್ನು 
ಕೊಡುವ ಪ್ರಯತ್ನವೂ ನಡೆದಿದೆ. V ಎಂಬುದಕ್ಕೆ 1 + + - 3. . 
ಎಂಬ ಐದು ದಶಮಾಂಶಗಳವರೆಗೂ ಸರಿಯಾಗಿರುವ ಸ್ವಾರಸ್ಯವಾದ ಸನ್ನಿಹಿತ ಬೆಲೆ 
ಉಕ್ತವಾಗಿದೆ. 

(೩) ವೃತ್ತದ ಕೆಲವು ಗುಣಗಳು ಜೈನರ ಮತಗ್ರಂಥಗಳಲ್ಲಿ ಅಡಕವಾಗಿವೆ. 
ಅಂಕಪಾಶ ಮತ್ತು ವಿಕಲ್ಪ ( permutations and combinations) ಎಂಬ 
ಗಣಿತಶಾಖೆಯ ಸುಲಭೂದಾಹರಣೆಗಳೂ ಈ ಗ್ರಂಥಗಳಲ್ಲಿ ಕಂಡುಬರುತ್ತವೆ. 
nC ಗೆ ಸಾರ್ವತ್ರಿಕ ಬೆಲೆಯನ್ನು ಮಹಾವೀರಾಚಾರ್ಯನು ಕ್ರಿ . ಶ. ೮೫೦ ರಲ್ಲಿ 
ಕೊಟ್ಟನು. 

( ೪) ಬೀಜಗಣಿತ ( algebra) ದ ತಳಹದಿಯಾಗಿರುವಂಥ ಅವ್ಯಕ್ತ ಸಂಖ್ಯೆ 
* ಯಾವತ್ ತಾವತ್ , ಇದರ ಭಾವನೆ ಮತ್ತು ಬಳಕೆ, ಹಾಗೂ ಋಣಸಂಖ್ಯೆ 
ಗಳ ಭಾವನೆ ಮತ್ತು ಬಳಕೆ - ಇವು ಭಾರತೀಯರು ಗಣಿತಕ್ಕೆ ಎಸಗಿರುವ ಮುಖ್ಯ 
ಸೇವೆಗಳಲ್ಲಿ ಒಂದು. ಬಹಳ ಹಿಂದಿನ ಕಾಲದಿಂದಲೂ ಇವುಗಳ ಬಳಕೆ ಕಂಡು 
ಬಂದಿದೆ. ವರ್ಗಸಮೀಕರಣಗಳನ್ನು ಸಾಧಿಸಿರುವ ಉದಾಹರಣೆಗಳು ಅನೇಕ 
ದೇಶಗಳಲ್ಲಿ ಕಂಡುಬಂದಿವೆ. ಶುಲ್ಬ ಸೂತ್ರಗಳಲ್ಲಿ ಜಟಿಲವಾದ ಕೆಲವು ಅನಿರ್ದಿಷ್ಟ 
ಸಮೀಕರಣಗಳು (indeterminate equations) ಉಪಯೋಗಿಸಲ್ಪಟ್ಟಿವೆ. 

( ೫ ) ax - by = c ಎಂಬ ಅನಿರ್ದಿಷ್ಟ ಸಮೀಕರಣವನ್ನು ಮೊಟ್ಟಮೊದಲು 


ပုပ္ပာ 


ಪ್ರಾಚೀನ ಭಾರತದಲ್ಲಿ ಗಣಿತ ಶಾಸ್ತ್ರ 
ಸಾಧಿಸಿದವನು ಆರ್ಯಭಟ ( ಕ್ರಿ . ಶ. ೪೯೯ ) , ಈ ಸಾಧನಾಕ್ರಮಕ್ಕೆ ಹಿಂದೂ 
ಗಣಿತದಲ್ಲಿ ಕುಟ್ಟ ಕ ಎಂಬ ಹೆಸರು ಬಂದಿದೆ. ಈ ಸಮೀಕರಣವನ್ನು ಮುಂದೆ ಬಂದ 
ಮಹಾವೀರ, ಭಾಸ್ಕರ ಮುಂತಾದವರೂ ಚರ್ಚಿಸಿರುತ್ತಾರೆ. ಈ ಸಮೀಕರಣಕ್ಕೆ 
ಪಾಶ್ಚಾತ್ಯ ಗಣಿತದಲ್ಲಿ Diophantine equation ಎಂಬ ಹೆಸರು ಬಂದಿದೆ. 
ಪಾಶ್ಚಾತ್ಯ ಗಣಿತದಲ್ಲಿ ಇದನ್ನು ಸಾಧಿಸಲು ವಿತತ ಭಿನ್ನರಾಶಿಯನ್ನು (continued 
fraction ) ಉಪಯೋಗಿಸುತ್ತಾರೆ. ಕುಟ್ಟ ಕ ವಿಧಾನವೂ ತತ್ವತಃ ವಿತತ ಭಿನ್ನರಾಶಿ 
ವಿಧಾನದ ರೂಪಾಂತರವೇ ಆದರೂ ವಸ್ತುತಃ ಸಾಧನೆಯಲ್ಲಿ ಬೇರೆಯಾದ 
ರೂಪವನ್ನು ತಾಳಿರುವುದು. 

(೬) a² + b² = c² ಎಂಬ ಸಮೀಕರಣಕ್ಕೆ ೩ = m - n , b = 2mn, 
c = m + n' ಎಂಬ ಪೂರ್ಣಾಂಕಸಾಧನೆಯನ್ನು ಬ್ರಹ್ಮಗುಪ್ತನು ಕ್ರಿ . ಶ. ೬೨೮ರಲ್ಲಿ 
ಕೊಟ್ಟನು. ಹೀಗೆಯೇ ಪೂರ್ಣಾ೦ಕ ಬಾಹುಗಳುಳ್ಳ ಚಕ್ರೀಯಚತುರ್ಭುಜ 
( cyclic quadrilateral) ಗಳನ್ನು ರಚಿಸುವ ವಿಧಾನಗಳನ್ನೂ ತಿಳಿಸಿದುದಲ್ಲದೆ, 
ಬ್ರಹ್ಮಗುಪ್ತನು ಚಕ್ರೀಯಚತುರ್ಭುಜದ ಕ್ಷೇತ್ರಫಲಕ್ಕೂ ಕರ್ಣಗಳಿಗೂ ಉಕ್ತಿ 
ಗಳನ್ನು ಕೊಟ್ಟಿರುವನು . 

( ೭) ಆರ್ಯಭಟನಿಗೂ ಹಿಂದಿನದಾದ ಸೂರ್ಯಸಿದ್ಧಾಂತದಲ್ಲಿ ಪರಿಮಿತ 
ಅಂತರಗಳನ್ನು ( finite differences ) ಉಪಯೋಗಿಸಿ ಜ್ಯಾಕೋಷ್ಟಕಗಳು (sine 
tables ) ನಿರೂಪಿತವಾಗಿವೆ. ಈ ಕೋಷ್ಟಕಗಳ ರಚನೆಯನ್ನು ಕುರಿತ ಸಮಸ್ಯೆ ಇನ್ನೂ 
ಪೂರ್ಣವಾಗಿ ಪರಿಹರಿದಿಲ್ಲ. ಪರಿಮಿತ ಅಂತರಗಳನ್ನು ಇಷ್ಟು ಪೂರ್ವಕಾಲದಲ್ಲಿ 
ಭಾರತೀಯರು ಉಪಯೋಗಿಸಿರುವ ವಿಚಾರ ಅತ್ಯಂತ ಗಮನಾರ್ಹವಾದುದು. 
ಇದನ್ನು ಮುಂದುವರಿಸುತ್ತಾ , ಬ್ರಹ್ಮಗುಪ್ತನು ಎರಡನೆಯ ದರ್ಜೆಯ ಅಂತರ 
ಗಳನ್ನೂ (Second order diferences ) ತನ್ನ ಖಂಡಖಾದ್ಯಕ ಗ್ರಂಥದಲ್ಲಿ 
ಉಪಯೋಗಿಸಿರುವನು . ಇಷ್ಟು ಹೊರತು , ಈ ಪರಿಮಿತ ಅಂತರ ಕಲನಶಾಸ್ತ್ರವು 
ಭಾರತದಲ್ಲಿ ಮುಂದುವರಿಯಲಿಲ್ಲ. 

( ೮) Nx² + 1 = y ' ಎಂಬ ಸಮೀಕರಣಕ್ಕೆ ಭಾರತೀಯಗಣಿತದಲ್ಲಿ ವರ್ಗ 
ಪ್ರಕೃತಿ ಎಂಬ ಹೆಸರು . ಇದಕ್ಕೆ ಪಾಶ್ಚಾತ್ಯ ಗಣಿತದಲ್ಲಿ Pell's equation ಎಂಬ 
ತಪ್ಪು ಹೆಸರು ನಿಂತುಹೋಗಿದೆ. ಇದಕ್ಕೆ ನ್ಯಾಯವಾಗಿ ಬ್ರಹ್ಮಗುಪ್ತ - ಭಾಸ್ಕರ 
ಸಮೀಕರಣ ಎಂಬ ಹೆಸರು ಸಲ್ಲತಕ್ಕದ್ದು . ಕ್ರಿ . ಶ. ೬೨೮ ರಲ್ಲಿ ಬ್ರಹ್ಮಗುಪ್ತನು 
ಇದನ್ನು ಸಾಧಿಸುವ ವಿಧಾನವನ್ನು ತೋರಿಸಿಕೊಟ್ಟನು. ಭಾಸ್ಕರನು ( ಕ್ರಿ . ಶ. ೧೧೫೦) 
ಚಕ್ರವಾಳ ಎಂಬ ಹೊಸಪ್ರಯೋಗದಿಂದ ವಿಧಾನವನ್ನು ಉತ್ತಮಗೊಳಿಸಿದನು . 
ಆಧುನಿಕ ಗಣಿತದಲ್ಲಿ ಈ ಸಮೀಕರಣ ಸಾಧನವು ಪ್ರೌಢಗಣಿತವನ್ನವಲಂಬಿಸು 
ತದೆ. ಲಾಗ್ರಾಂಜನು ವಿತತ ಭಿನ್ನರಾಶಿಗಳಿಂದ ಸಮೀಕರಣದ ಸಾಧನೆಯನ್ನು 


91 . 


೧೪೪೨ 


ಪ್ರಬುದ್ಧ ಕರ್ಣಾಟಕ 
೧೭೬೬ ರಲ್ಲಿ ಕೂಲಂಕಷವಾಗಿ ವಿಮರ್ಶಿಸಿದನು . ಪಾಶ್ಚಾತ್ಯ ವಿಧಾನಕ್ಕೂ 
ಭಾರತೀಯ ವಿಧಾನಕ್ಕೂ ಪ್ರಯೋಗದ ದೃಷ್ಟಿಯಲ್ಲಿ ಏನೊಂದೂ ಹೋಲಿಕೆಯಿಲ್ಲ 
ದಿರುವುದು ಆಶ್ಚರ್ಯವೂ ಸ್ವಾರಸ್ಯವೂ ಆದ ಸಂಗತಿ. ವಿವರಗಳನ್ನು ಪುಟ ೧ರ 
ಅಡಿಟಿಪ್ಪಣಿಯಲ್ಲಿ ಹೆಸರಿಸಿರುವ ಪುಸ್ತಕಗಳಲ್ಲಿ ಪಡೆಯಬಹುದು. 

(೯) ತ್ರಿಕೋನಮಿತಿ ( Trigonometry ), ತ್ರಿಕೋನಮಿತಿಯನ್ನು ಭಾರ 
ತೀಯರು ಪ್ರತ್ಯೇಕ ಗಣಿತಶಾಖೆಯನ್ನಾಗಿ ಬೆಳೆಸಲಿಲ್ಲ. ಖಗೋಳಶಾಸ್ತ್ರಕ್ಕೆ 
ಅವಶ್ಯಕವಾದ ಪ್ರಮೇಯಗಳನ್ನು ಸಮತಳ ತ್ರಿಕೋನಮಿತಿಯಲ್ಲಿಯೂ ಗೋಳ 
ತ್ರಿಕೋನಮಿತಿಯಲ್ಲಿಯೂ ಸಾಧಿಸಿ ಖಗೋಳಶಾಸ್ತ್ರದಲ್ಲೇ ಅಡಕಮಾಡಿದ್ದಾರೆ. 
ಜ್ಞಾ ಕೋಷ್ಟಕಗಳ ಬಗ್ಗೆ ಆಗಲೇ ಹೇಳಿದೆ. ವರಾಹಮಿಹಿರನೂ ( ಕಿ. ಶ. ೫೦೫ ) 
ಭಾಸ್ಕರನೂ ಅನೇಕ ತ್ರಿಕೋನಮಿತೀಯ ಉಕ್ತಿಗಳನ್ನು ( formulae) ಕಂಡು 
ಹಿಡಿದರು. ಮುಖ್ಯವಾಗಿ, ಸಂಯುಕ್ತಜ್ಞಾ ಮತ್ತು ಕೋಟ್ಯಾಗಳಾದ Sin (x + y) 
ಮತ್ತು Cos (x + y) ಗಳಿಗೆ ಆಧುನಿಕ ಗಣಿತದಲ್ಲಿರುವ ಉಕ್ತಿಗಳನ್ನೇ ಭಾಸ್ಕರನು 
ತನ್ನ ಗೋಳಾಧ್ಯಾಯದಲ್ಲಿ ತಿಳಿಸಿರುತ್ತಾನೆ. ಇವನ್ನು ಸಮಾಸಭಾವನೆ ಮತ್ತು 
ಅ೦ತರಭಾವನೆ ಎಂದು ಕರೆದಿರುತ್ತಾನೆ. 

( ೧೦) ಚಲನಕಲನಶಾಸ್ತ್ರ ( differential calculus) ದ ಸ್ಥಾಪನೆ. ಮೇಲೆ 
ತಿಳಿಸಿರುವ ಸಮಾಸ ಭಾವನೆಯ ಸೂತ್ರದಿಂದ, 

Sin (x + 1)° = Sin x Cos 1° + Cos x Sin 1° 
ಎಂದು ಬರುತ್ತದೆ. Cos 1° ಮತ್ತು Sin 1° ಗಳಿಗೆ ಸನ್ನಿ ಹಿತ ಬೆಲೆಗಳನ್ನು 
ಕೊಟ್ಟು , ಭಾಸ್ಕರನು 

8 ( Sin x) = COS X 8 x ( ಆಧುನಿಕ ಭಾಷೆಯಲ್ಲಿ) 
ಎಂಬ ಉಕ್ತಿಯನ್ನು ಪಡೆದನು . ಚಲನಾಂಶ( differential coefficient ) ದ 
ಮೊಟ್ಟ ಮೊದಲನೆಯ ಉದಾಹರಣೆಯಾದ ಇದನ್ನು ಭಾಸ್ಕರನು ಕ್ರಿ . ಶ. ೧೧೫೦ರಲ್ಲಿ 
ಕೊಟ್ಟನು. ಕಲನಶಾಸ್ತ್ರವನ್ನು ಸ್ಥಾಪಿಸಿ ಬೆಳೆಸಿದ ಕೀರ್ತಿ ಇಂಗ್ಲೆಂಡಿನ ನ್ಯೂಟನ್ 
( Newton) ಗೂ ಜರ್ಮನಿಯ ಲೈಬಿಟ್ಟನಿಗೂ (Leibnitz) ಸಲ್ಲುತ್ತದೆ. ಇವರಿ 
ಗಿಂತ ೫೦೦ ವರ್ಷಗಳ ಹಿಂದೆಯೇ ಭಾಸ್ಕರನು ಈ ಶಾಸ್ತ್ರವನ್ನು ಅಸ್ಪಷ್ಟವಾಗಿ 
ಕಂಡು ಆರಂಭಿಸಿದನು. ಉತ್ಪನ್ನ ಫಲವು ಅದರ ಗರಿಷ್ಠ ಅಥವಾ ಕನಿಷ್ಠ ಬೆಲೆ 
ಗಳನ್ನು ಪಡೆದಾಗ ಅದರ ಚಲನಾಂಶವು ಶೂನ್ಯ. If f (x) is Maximum or 
minimum , then f' (x) = 0, ಈ ಪ್ರಮೇಯವನ್ನೂ ಭಾಸ್ಕರನು ಕೊಟ್ಟನು. 
ಆದರೆ ಹೊಸದಾಗಿ ಆರಂಭಿಸಿದ ಈ ಶಾಸ್ತ್ರವನ್ನು ಭಾರತದಲ್ಲಿ ಯಾರೂ ಮುಂದು 
ವರಿಸಲಿಲ್ಲ. 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 

ဂ ၅ 
( ೧) ಯಾವುದೇ ವೃತ್ತವಾಗಲಿ, ಅದರ ಪರಿಧಿಗೂ ವ್ಯಾಸಕ್ಕೂ ಒಂದು 
ಸ್ಥಿರಪ್ರಮಾಣವಿರುತ್ತದೆ. 

ಪರಿಧಿ : ವ್ಯಾಸ = 7T 
ಎಂದು ಬರೆಯುತ್ತೇವೆ. ಈ ಪ್ರಮಾಣಕ್ಕೆ ಭಾರತೀಯರು ಯಾವುದೊಂದು ಚಿಹ್ನೆ 
ಯನ್ನೂ ಕೊಡಲಿಲ್ಲ. ಆದರೆ ಈ ಪ್ರಮೇಯವನ್ನು ಶುಲ್ವಸೂತ್ರಗಳ ಕಾಲ 
ದಿಂದಲೇ ಮನಗಂಡಿದ್ದರು. ವೃತ್ತಕ್ಕೆ ಸರಿಯಾದ ಚಚ್ಕ ವನ್ನು ರಚಿಸುವಿಕೆ, 
ಚಚ್ಕಕ್ಕೆ ಸರಿಯಾದ ವೃತ್ತವನ್ನು ರಚಿಸುವಿಕೆ ಎಂಬ ರಚನೆಗಳಲ್ಲಿ ಮೇಲಿನ 
ಪ್ರಮಾಣಕ್ಕೆ ಸ್ಕೂಲವಾದ ಬೆಲೆಗಳು ಶುಲ್ಪ ಸೂತ್ರಗಳಲ್ಲಿ ಕಂಡುಬರುತ್ತವೆ. ಜೈನರ 
ಗಣಿತದಲ್ಲಿ ಇದಕ್ಕಿಂತ ಸ್ವಲ್ಪ ಉತ್ತಮವಾದ T = y೧೦ ಎಂಬ ಬೆಲೆಯು 
ಸಿಗುತ್ತದೆ. ನಾವು ಈಗಸ್ಕೂಲಗಣಿತಕ್ಕಾಗಿ ಉಪಯೋಗಿಸುವ 7 = ೨ ಎಂಬ 
ಬೆಲೆಯು ಗ್ರೀಕರ ಆರ್ಕಿಮಿಡೀಸನು ಕೊಟ್ಟು ದು . ಇದಕ್ಕಿಂತ ಉತ್ತಮವಾಗಿ, 
ಬಳಕೆಯಲ್ಲಿರುವ T = ೩. ೧೪೧೬ ಎಂಬ ಬೆಲೆಯನ್ನು ಆರ್ಯಭಟನು ಕ್ರಿ .ಶ. 
೪೯೯ರಲ್ಲಿ ಕೊಟ್ಟನು. ವ್ಯಾಸ ೨೦ , ೦೦೦ ಇದ್ದರೆ, ಪರಿಧಿ ೬೨, ೮೩೨ ಆಗುತ್ತದೆ 
ಎಂದು ಆರ್ಯಭಟನು ಕೊಟ್ಟಿರುವನು. ಎರಡನೆಯ ಆರ್ಯಭಟ ( ಕ್ರಿ . ಶ. 
೯೫೦) ನು ಕೊಟ್ಟ T = = ೩ .೧೪೧೩೬ .... ಎಂಬ ಬೆಲೆಯು ಬಳಕೆಯಲ್ಲಿಲ್ಲ. 
ದಿದ್ದರೂ , ಆರ್ಕಿಮಿಡೀಸನ ಬೆಲೆಗಿಂತ ಸ್ವಲ್ಪ ಉತ್ತಮವಾದುದೇ . 

ವೃತ್ತದಲ್ಲಿ ಹೆಚ್ಚು ಸಂಖ್ಯೆಯ ಬಾಹುಗಳುಳ್ಳ ಸಮಭುಜಾಕೃತಿಗಳನ್ನು 
( regular polygons) ರಚಿಸಿ ಈ ಬೆಲೆಗಳನ್ನೆಲ್ಲಾ ಪಡೆದಿರುವಂತಿದೆ. Tಗೆ ನಿಖರ 
ನಾದ ಅನಂತಕೂಟ(infinite series) ರೂಪದಲ್ಲಿ ಬೆಲೆಕೊಡತಕ್ಕ 
tan - 1 t = t 

it to 

3 *5 11 (t < 1 ) . 


ಎಂಬ ಕೂಟಕ್ಕೆ ಗ್ರೆಗೊರಿಯ ಕೂಟ ( Gregory 's series ) ಎಂಬ ಹೆಸರಿದೆ. 
ಜೇಮ್ಸ್ ಗ್ರೆಗೊರಿ ಎಂಬಾತನು ಇದನ್ನು ೧೬೭೧ರಲ್ಲಿ ಕೊಟ್ಟನು. ಈ ಕೂಟವನ್ನೂ 
ಇದರ ಸಾಧನೆಯನ್ನೂ ಕೇರಳ ದೇಶದ ಕರಣ ಪದ್ದತಿ ( ಕ್ರಿ . ಶ. ೧೪೩೦) ಎಂಬ 
ಗ್ರಂಥದಲ್ಲಿ ವಿವರಿಸಲಾಗಿದೆ. ತಂತ್ರ ಸಂಗ್ರಹ ( ಕ್ರಿ . ಶ. ೧೫೦೨) ಮತ್ತು ಯುಕ್ತಿ 
ಭಾಸ ( ಕ್ರಿ .ಶ. ೧೬೩೯ ) ಎಂಬ ಇನ್ನೆರಡು ಕೇರಳ ದೇಶದ ಗ್ರಂಥಗಳಲ್ಲಿ ಮೇಲಿನ 
ಕೂಟದಿಂದ ಬರುವ 

1 1 1 
T / 4 – 1 

3 * 5 – 1 + 


ಎಂಬ ಕೂಟದ ಅನೇಕ ಪರಿವರ್ತನೆಗಳೂ ಸನ್ನಿಹಿತ ಬೆಲೆಗಳೂ ಕೊಡಲ್ಪಟ್ಟಿವೆ. 


၇ 

ಪ್ರಬುದ್ಧ ಕರ್ಣಾಟಕ 
ಇವುಗಳ ಸಹಾಯದಿಂದ, ಕರಣಪದ್ದತಿಯಲ್ಲಿ T = 3.1415926536 ಎಂಬ 
ಹತ್ತು ದಶಮಾಂಶಗಳವರೆಗೂ ನಿಖರವಾಗಿರುವ ಬೆಲೆಯೂ , ಸದ್ರ ಮಾಲಾ 
( ಸುಮಾರು ಕ್ರಿ . ಶ. ೧೫೩೦ ಇರಬಹುದು) ಎಂಬ ಇನ್ನೊಂದು ಗ್ರಂಥದಲ್ಲಿ 

T = 3, 14159265358979324 
ಎಂಬ ಹದಿನೇಳು ದಶಮಾಂಶಗಳವರೆಗೂ ನಿಖರವಾಗಿರುವ ಬೆಲೆಯೂ ಕಂಡು 
ಬರುತ್ತವೆ. 

ಕೇರಳ ದೇಶದ ಈ ಗಣಿತವು ಹಿಂದಿನ ಭಾರತೀಯರ ಗಣಿತಕ್ಕಿಂತ ಬಹು 
ಮಟ್ಟಿಗೆ ಮೇಲ್ಮಟ್ಟದ್ದಾಗಿ , ಭಾಸ್ಕರನಿಗೂ ಈ ಕೇರಳ ಗಣಿತಕ್ಕೂ ನಡುವೆ ಬಹು 
ದೊಡ್ಡ ಅಂತರವನ್ನು ಸ್ಥಾಪಿಸುತ್ತದೆ. ಭಾಸ್ಕರನ ತರುವಾಯ ಕರಣ ಪದ್ದತಿಯ 
ದಿನಾಂಕದ ಮುಂಚೆ ಎಲ್ಲಿಯೋ ಮುಖ್ಯ ಸಂಶೋಧನೆಗಳು ನಡೆದಿರಬೇಕು. ಅವು 
ಗಳನ್ನು ಕುರಿತ ಗ್ರಂಥ ಅಥವಾ ಗ್ರಂಥಗಳು ಸಿಕ್ಕಿಲ್ಲ. 

ವಿಮರ್ಶಾತ್ಮಕ ದೃಷ್ಟಿಯಿಂದ, ಪ್ರಾಚೀನ ಭಾರತೀಯ ಗಣಿತದ ನ್ಯೂನತೆ 
ಗಳನ್ನೂ ನಿರೂಪಿಸುವುದು ಸೂಕ್ತ . 

( ೧) ಗಣಿತದ ಪರಿಕರ್ಮಗಳನ್ನು ತಿಳಿಸುವ + - , X , ² , = , 
( ) , ಮುತಾದ ಖಚಿತವಾದ ಚಿಹ್ನೆಗಳು ಭಾರತೀಯ ಗಣಿತದಲ್ಲಿಲ್ಲ. ಇವೆಲ್ಲಾ 
ಪಾಶ್ಚಾತ್ಯ ಗಣಿತದ ಚಿಹ್ನೆ ಗಳು. ಈ ಚಿಹ್ನೆ ಗಳಿಲ್ಲದುದರಿಂದಲೂ ಎಲ್ಲವನ್ನೂ ಪದ್ಯ 
ರೂಪದಲ್ಲಿ ಬರೆಯುವ ಪದ್ಧತಿಯಿದ್ದುದರಿಂದಲೂ ಗಣಿತದ ಸಾಂಕೇತಿಕ ಭಾಷೆಯು 
ಬೆಳೆಯದೆ, ಗಣಿತದ ಪ್ರಗತಿಗೆ ಬಲವಾದ ಆತಂಕವುಂಟಾಯಿತು. 
- ( ೨) ಅದೇನು ಕಾರಣವೋ , ದಶಮಾಂಶಗಳ ಭಾವನೆ ಭಾರತದಲ್ಲಿ 
ಹುಟ್ಟಲಿಲ್ಲ. ಪೂರ್ಣಾಂಕಗಳನ್ನು ಬರೆಯುವ ದಾಶಮಿಕ ಕ್ರಮವನ್ನು ಸೃಷ್ಟಿಸಿದ 
ಭಾರತೀಯರು, ದಶಮಾಂಶ ( decimals) ಗಳ ಕ್ರಮವನ್ನು ಮನಗಾಣಲಿಲ್ಲ. 
ಬಿಡಿ , ಹತ್ತು , ನೂರು, ಸಾವಿರ.... ಎಂದು “ ಅಂಕಾನಾಂವಾಮತೋಗತಿ… ” 
ಎಂಬಂತೆ ಬಲದಿಂದ ಎಡಕ್ಕೆ ದೃಷ್ಟಿ ಯಿಟ್ಟರೇ ಹೊರತು, ಬಿಡಿ ( unit ) ಸಂಖ್ಯೆ 
ಯಿಂದ ಬಲಕ್ಕೆ ಅವರ ದೃಷ್ಟಿ ಹೊಳೆಯಲಿಲ್ಲ . 

( ೩) ಗಣಿತದ ತಳಹದಿಯಲ್ಲಿ, ವ್ಯಾಖ್ಯೆ ಮಾಡಲಾಗದ ( undefinable ) 
ಕೆಲವು ಪದಗಳೂ , ಸಾಧಿಸಲಾಗದ ಕೆಲವು ಮೂಲಭಾವನೆಗಳೂ (axioms ) 
ಮೂಲ ಒಪ್ಪಿಗೆಗಳೂ (postulates ) ಇದ್ದೇ ಇರಬೇಕು. ಬಿಂದು, ಸರಳರೇಖೆ 
ಮುಂತಾದ ಪದಗಳಿಗೆ ನಿಖರವಾದ ವ್ಯಾಖ್ಯೆಗಳಿಲ್ಲ . ಎರಡು ಬಿಂದುಗಳನ್ನು ಒಂದೇ 
ಒಂದು ಸರಳರೇಖೆ ಕೂಡಿಸುತ್ತದೆ, ಈ ರೇಖೆಯನ್ನು ಇಕ್ಕೆಲದಲ್ಲೂ ವೃದ್ಧಿ ಸಬಹುದು 
ಎಂಬ ಪ್ರಮೇಯವನ್ನು ಸಾಧಿಸಲಾಗುವುದಿಲ್ಲ. ಇಂತಹುದನ್ನು ಮೂಲಭಾವನೆ 
ಅಥವಾ ಸ್ವತಸ್ಸಿದ್ದ ಪ್ರಮಾಣ ಎಂದು ಕರೆಯುತ್ತೇವೆ. ದೇವರು ಇದ್ದಾನೆ, 


೧೪೪೫ 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 
ಪರಮಾತ್ಮನು ಅನಾದಿ ಮುಂತಾದ ಮೂಲಭಾವನೆಗಳನ್ನು ಭಾರತೀಯರು ತತ್ವ 
ಶಾಸ್ತ್ರದಲ್ಲಿ ನಿರೂಪಿಸಿದರು. ಗಣಿತಕ್ಕೆ ಇಂತಹ ಭಾವನೆಗಳನ್ನು ತಾರದೆ, ಪ್ರಮೇಯ 
ಗಳ ಸಾಧನೆಗೆ ನಿಖರತೆ ಬರುವುದಿಲ್ಲ. ಗ್ರೀಕರ ಯೂಕ್ಲಿಡ್ಡನು ಇಂತಹವನ್ನು 
ತಂದು, ರೇಖಾಗಣಿತದ ಪ್ರಮೇಯಗಳಿಗೆ ತರ್ಕಯುತವಾದ ಸಾಧನೆಯನ್ನು 
ಕೊಟ್ಟನು. ಯೂಕ್ಲಿಡನ ಮೂಲಭಾವನೆ, ವ್ಯಾಖ್ಯೆಗಳು ಮುಂತಾದುವು ಅನೇಕ 
ದೋಷಗಳನ್ನೊಳಗೊಂಡು, ಆಧುನಿಕ ಗಣಿತದಲ್ಲಿ ಇವನ್ನೆಲ್ಲಾ ಬಹುವಾಗಿ ತಿದ್ದಿ ರು 
ತ್ತಾರೆ. ಆದರೂ ಗ್ರೀಕರು ಈ ದಿಕ್ಕಿನಲ್ಲಿ ಸಾಧಿಸಿದ ಕೆಲಸವು ಅವರಿಗೆ ಶಾಶ್ವತವಾದ 
ಕೀರ್ತಿಯನ್ನು ಒದಗಿಸಿಕೊಟ್ಟಿದೆ. 

ಭಾರತೀಯರ ಗಣಿತವು ಮುಖ್ಯವಾಗಿ ರೇಖಾಗಣಿತವು - ಈ ದೃಷ್ಟಿಯಿಂದ 
ನ್ಯೂನತೆಯನ್ನು ಪಡೆದಿದೆ. ರೇಖಾಗಣಿತದ ಪ್ರಮೇಯಗಳನ್ನೆಲ್ಲಾ ಭಾರತೀಯರು 
ಕೇವಲ ಅನುಭವದಿಂದ ಅಥವಾ ಅಳತೆಯಿಂದ ಪಡೆದರು ಎನ್ನಲಾಗದು. 
ಯಾವುದೋ ವಿಧವಾದ ತರ್ಕದಿಂದಲೇ ಇವುಗಳನ್ನು ಪಡೆದಿರಬೇಕು. ಆದರೆ ಈ 
ತರ್ಕದ ಹಿಂಬದಿಯಲ್ಲಿರುವ ವ್ಯಾಖ್ಯೆಗಳು, ಮೂಲಭಾವನೆಗಳು ಮುಂತಾದುವನ್ನು 
ಯೋಚಿಸಿ ನಿರೂಪಿಸಲಿಲ್ಲ. ಪ್ರಮೇಯಗಳ ಸಾಧನೆಗಳನ್ನೂ ಅವರು ಬರೆದಿಡಲಿಲ್ಲ. 

( ೪) ಪ್ರೌಢರೇಖಾಗಣಿತವು ಭಾರತದಲ್ಲಿ ಬೆಳೆಯಲಿಲ್ಲ. ಸರಳರೇಖಾ 
ಕೃತಿಗಳು, ವೃತ್ತಗಳು , ಇವುಗಳ ಸುಲಭ ಗುಣಗಳನ್ನು ತಿಳಿಸಿದರು . ಇವುಗಳಿಗೆ 
ಮೇಲ್ಪಟ್ಟ ಶಂಕುಜಗಳ ( Conics ) ಗುಣಗಳನ್ನು ಭಾರತೀಯರು ಅಭ್ಯಸಿಸಲೇ 
ಇಲ್ಲ ಎಂದು ಹೇಳಬಹುದು. ಮಹಾವೀರನು ಮಾತ್ರ ದೀರ್ಘವೃತ್ತ ( ellipse ) 
ವನ್ನು ನಿರೂಪಿಸಿ, ಅದರ ಪರಿಧಿಯನ್ನು ಕಂಡುಹಿಡಿಯಲು ಪ್ರಯತ್ನ ಪಟ್ಟನು. 
ಶಂಕುಜಗಳ ಹಾಗೂ ಇನ್ನೂ ಇತರ ವಕ್ರರೇಖೆಗಳ ಗುಣಗಳನ್ನು ಪಡೆಯುವುದರಲ್ಲಿ 
ಗ್ರೀಕರು ಪ್ರಚಂಡ ಕೆಲಸವನ್ನು ಎಸಗಿದರು. 


ಭಾರತೀಯ ಖಗೋಳಶಾಸ್ತ್ರದ ಸ್ವರೂಪ 
ಖಗೋಳಶಾಸ್ತ್ರವು ನಿರೂಪಿಸುವ ವಿಷಯಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸ 
ಬಹುದು : ( ೧) ಭೂಮಿಯ ದೈನಂದಿನ ಚಲನೆಗನುಗುಣವಾಗಿ ನಿರ್ದಿಷ್ಟ ಕಾಲದಲ್ಲಿ 
ಕುರಿತ ಸ್ಥಳದಿಂದ ಸೂರ್ಯಚಂದ್ರಾದಿಗಳ ಸ್ಥಾನಮಾನಗಳನ್ನು ನಿರ್ಧರಿಸುವಿಕೆ 
( ೨) ಕಾಲಗಣನೆ ಮತ್ತು ಕಾಲನಿರ್ಣಯ ( ೩ ) ಗ್ರಹಗಳ ಚಲನೆ ( ೪) ವಿಶ್ವದ 
ಸ್ವರೂಪ, ನಕ್ಷತ್ರಗಳ ಸ್ಥಾನಮಾನಗಳು. ( ೪) ನೆಯ ವಿಚಾರ ಆಧುನಿಕ ಖಗೋಳ 
ಶಾಸ್ತ್ರ ; ಭಾರತೀಯ ಶಾಸ್ತ್ರದಲ್ಲಿ ಇದರ ಬಗ್ಗೆ ಅಷ್ಟೇನೂ ತಿಳಿವಳಿಕೆ ಸಿಗುವುದಿಲ್ಲ' 
ಉಳಿದ ಮೂರರ ಬಗ್ಗೆ , ಭಾರತೀಯ ಖಗೋಳಶಾಸ್ತ್ರದ ಸ್ವರೂಪವನ್ನು ಗಣಿತಕ್ಕೆ 
ಕೈಹಾಕದೆ, ಆದಷ್ಟು ಮಟ್ಟಿಗೆ ಉಲ್ಲೇಖಿಸಬಹುದು. 

ದೈನಂದಿನ ಚಲನೆಯ ಪ್ರಶ್ನೆಗಳು : ಇವನ್ನು ವಿವರಿಸುವ ಭಾಗಕ್ಕೆ 


೧೪೪೬ 

ಪ್ರಬುದ್ಧ ಕರ್ಣಾಟಕ 
ಭಾರತೀಯ ಖಗೋಳಶಾಸ್ತ್ರದಲ್ಲಿ ಪ್ರಶ್ನಾಧಿಕಾರ ಎಂಬ ನಾಮಧೇಯವಿದೆ. 
ದಿಕ್ , ದೇಶ, ಕಾಲ ಎಂದರೆ ಸೂರ್ಯಚಂದ್ರ ನಕ್ಷತ್ರಾದಿಗಳಲ್ಲಿ ಯಾವುದೇ ಒಂದು 
ಕಾಣುವ ದಿಕ್ಕು , ವಿಶ್ವದಲ್ಲಿ ಅದರ ಸ್ಥಾನ, ಮತ್ತು ನೋಡುವ ಕಾಲ ಈ ಮೂರರ 
ಸಮನ್ವಯಕ್ಕೆ ಈ ಹೆಸರು ಸಲ್ಲುತ್ತದೆ. ಆಧುನಿಕ ಶಾಸ್ತ್ರದಲ್ಲಿ ಒಂದು ಗೋಳದ 
ಮೇಲೆ ವಿಶ್ವದ ವಸ್ತುಗಳನ್ನು ಗುರುತಿಸಿ ಅಧ್ಯಯನಮಾಡುತ್ತೇವೆ. ಹಾಗೆಯೇ 
ಭಾರತೀಯರೂ ಒಂದು ಗೋಳಯಂತ್ರ (celestial sphere ) ವನ್ನು ಉಪ 
ಯೋಗಿಸುತ್ತಿದ್ದರು ; ಜತೆಗೆ ಶಂಕು (gnomon) ಎಂಬ ಒಂದು ಊರ್ಧ್ವದಂಡ 
ದಿಂದುಂಟಾಗುವ ನೆರಳನ್ನು ಅಳೆದು ಉಪಯೋಗಿಸುತ್ತಿದ್ದರು. ಗೋಳತ್ರಿಕೋಣ 
ಮಿತಿಯ (spherical trigonometry ) ಉಕ್ತಿಗಳನ್ನೆಲ್ಲಾ ಪಡೆದು ಇವುಗಳ 
ಸಹಾಯದಿಂದ ದೈನಂದಿನ ಚಲನೆಯ ಪ್ರಶ್ನೆಗಳನ್ನು ಯಶಸ್ವಿಯಾಗಿಯೇ ಸಾಧಿಸಿ 
ದ್ದರು. ಕುರಿತ ಸ್ಥಳದಿಂದ ವರ್ಷಾದ್ಯಂತವೂ ಸೂರ್ಯನ ಸ್ಥಾನ, ಸ್ಥಳದ ಅಕ್ಷಾಂಶ 
ಇವುಗಳಿಗಿರುವ ಸಂಬಂಧವನ್ನು ಗಣಿತರೀತ್ಯಾ ಸಾಧಿಸಿದ್ದರು. ಈ ಸಾಧನೆಗಾಗಿ 
ಗೋಳಿಕೋಣಮಿತಿಯಲ್ಲಿನ ಅವಶ್ಯಕವಾದ ಫಲಿತಾಂಶಗಳನ್ನೆಲ್ಲಾ ಪಡೆದಿದ್ದರು. 
ಮುಖ್ಯ ಫಲಿತಾಂಶಗಳಾದ 

Cos a = Cos b Cos c + Sin b Sin c Cos A 
Sin a Sin b Sin c 
Sin A Sin B Sin C 

Sin 8 - Sin » Sin D ( ಸಮಕೋನ ತ್ರಿಭುಜ ) ಇವನ್ನು 
ರೂಪಾಂತರಿಸಿ ಪಡೆದಿದ್ದರು. 

ದತ್ತ ಅಂಶಗಳಿಂದ ಕೆಲವು ಸಮೀಕರಣಗಳನ್ನು ಸಾಧಿಸಲು ಆಧುನಿಕ 
ಗಣಿತದಲ್ಲಿ ಆವರ್ತನ ಸನ್ನಿಹಿತ ವಿಧಾನ ( method of successive appro 
ximations) ಎಂಬ ತೊಡಕಾದ ವಿಧಾನವುಂಟು. ಎಂಟುನೂರು ವರ್ಷಗಳ 
ಹಿಂದೆಯೇ ಇದನ್ನು ಭಾಸ್ಕರನು ಉಪಯೋಗಿಸಿರುವುದು ಅತ್ಯಂತ ಗಮನಾರ್ಹ 
ವಾದುದು. ಭಾಸ್ಕರನು ಎಂಥ ಮೇಲ್ಮಟ್ಟದ ಮೇಧಾವಿಯಾಗಿದ್ದನು ಎಂಬುದು 
ಇದರಿಂದ ವ್ಯಕ್ತವಾಗುತ್ತದೆ. ಈ ವಿಧಾನವನ್ನು ಉಪಯೋಗಿಸಿರುವ ಒಂದು 
ಉದಾಹರಣೆಯನ್ನು ನಿರೂಪಿಸೋಣ. 

ವಿಷುವದಿನ (ಮೇಷಸಂಕ್ರಮಣ) ದಲ್ಲಿ ಶಂಕುವಿನ ನೆರಳು = 5, ಒಂದುದಿನ 
ಸುರ್ಯೊದಯಾನಂತರ ಆಗಿರುವ ಕಾಲ = 4 ಗಂಟೆ, ಆಗ ಶಂಕುವಿನ ನೆರಳು 
= 9 , ಸೂರ್ಯ ನ ನಿರ್ದೆಶಕಗಳನ್ನು ( Coordinates ) ಪಡೆಯಬೇಕು. ಎಂದರೆ 
ವಿಷುವ ದಿನದಿಂದ ಅಂದಿಗೆ ಎಷ್ಟು ಕಾಲ ಕಳೆದಿದೆ ? ವಾಡಿಕೆಯ ಸಂಕೇತಗಳನ್ನು 
ಉಪಯೋಗಿಸಿ ಆಧುನಿಕ ಉಕ್ತಿಗಳಲ್ಲಿ ಬರೆಯುವುದಾದರೆ, 


೧೪೪೭ 


ಪ್ರಾಚೀನ ಭಾರತದಲ್ಲಿ ಗಣಿತ ಶಾಸ್ತ್ರ 
Cos Z = Sin & Sin 8 + Cos & Cas & Cos h . 
Cos H = - tan $ tan d 

h = H - t, 
H = ಸೂರ್ಯೋದಯದ “ ನಟಕಾಲ ” (hour angle ), t = ಇಲ್ಲಿ 4 ಗಂ . 
8 ವಿನ ಬೆಲೆಯನ್ನು ಪಡೆಯಬೇಕು. ನೇರವಾಗಿ ಪಡೆಯಲು ಆಗುವುದಿಲ್ಲ. 
ಭಾಸ್ಕರನು ಮೇಲಣ ವಿಧಾನಕ್ಕೆ ತಳಹದಿಯನ್ನು ಹಾಕಿ, ಬಹು ಚಮತ್ಕಾರವನ್ನು 
ತೋರಿಸಿದ್ದಾನೆ. 

ಗ್ರಹಗಳು : ಮಾನವರ ಜೀವನದ ಮೇಲೆ ಪರಿಣಾಮವನ್ನು ಬೀರುವುವೆಂದು 
ಭಾವಿಸಿದ್ದ ವಸ್ತುಗಳಿಗೆ ಗ್ರಹಗಳು ಎಂದು ಹೆಸರು ಕೊಟ್ಟರು. ಗ್ರಹಣಶಕ್ತಿಯುಳ್ಳ 
ದಾದ್ದರಿಂದ ಅದು ' ಗ್ರಹ'. ಭಾರತೀಯ ಗಣಿತದಲ್ಲಿ ಸೂರ್ಯ , ಚಂದ್ರ, ಬುಧ, 
ಶುಕ್ರ , ಅಂಗಾರಕ, ಗುರು ( ಬೃಹಸ್ಪತಿ), ಶನಿ, ರಾಹು, ಕೇತು ಇವು ನವ ( ಒಂಬತ್ತು ) 
ಗ್ರಹಗಳು. ಚಂದ್ರಸೂರ್ಯರ ಪಥಗಳ ಛೇದ್ಯ ಬಿಂದುಗಳೇ ರಾಹು ಕೇತುಗಳು 
( moon 's ascending and descending nodes ), ಇವು ವಸ್ತುಗಳೇ ಅಲ್ಲ 
ದಿದ್ದರೂ ,ಜ್ಯೋತಿಶ್ಯಾಸ್ತ್ರದ ಪ್ರಕಾರ ಈ ಬಿಂದುಗಳ ಸ್ಥಾನಮಾನಗಳಿಗೂ ಮಾನವನ 
ಬದುಕಿಗೂ ಸಂಬಂಧ ಇದೆಯೆಂದು ಭಾವಿಸಿದ್ದರಿಂದ, ಇವುಗಳನ್ನೂ ಗ್ರಹಗಳೆಂದು 
ಕರೆದರು . ಇವುಗಳ ನಿಜವಾದ ಸ್ವರೂಪವನ್ನು ಭಾರತೀಯರು ಚೆನ್ನಾಗಿಯೇ 
ಅರಿತಿದ್ದರು. ಚಂದ್ರ ಸೂರ್ಯರನ್ನು ತಿನ್ನಲು ಬರುವ ರಾಕ್ಷಸರೆಂಬ ಭಾವನೆ 
ಪುರಾಣಗಳಿಗೆ ಸೇರಿದುದು. ಚಂದ್ರ ಸೂರ್ಯರ ಗ್ರಹಣಗಳ ವಿಚಾರದಲ್ಲಿ ಈ ಬಿಂದು| 
ಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇಷ್ಟು ಮಾತ್ರ ಗಣಿತಕ್ಕೆ ಸೇರಿದುದು. 

ಆಧುನಿಕ ಗಣಿತದ ಪ್ರಕಾರ, ಗ್ರಹಗಳೆಲ್ಲಾ ಸೂರ್ಯನ ಸುತ್ತಲೂ ದೀರ್ಘ 
ವೃತ್ತದ ( ellipse ) ಆಕಾರವುಳ್ಳ ಪಥಗಳಲ್ಲಿ ಸುತ್ತುತ್ತವೆ. ಕೆಪ್ಲರನ ( Kepler ) 
ಮೂರು ನಿಯಮಗಳಲ್ಲಿ ಇದು ಮೊದಲನೆಯದು. ಭಾರತೀಯರು ಕೆಪ್ಲರನ 
ನಿಯಮಗಳನ್ನು ಮನಗಾಣಲಿಲ್ಲ. ವಿಶ್ವಗೋಳಕ್ಕೆ ಭೂಮಿಯೇ ಕೇಂದ್ರವೆಂದು 
ಭಾವಿಸಿ, ಸೂರ್ಯನೂ ಭೂಮಿಯ ಸುತ್ತ ತಿರುಗುವ ಒಂದು “ ಗ್ರಹ ” ವೆಂದು 
ಪರಿಗಣಿಸಿದರು. ಸೂರ್ಯ , ಭೂಮಿಗಳ ಸಾಪೇಕ್ಷಚಲನೆಯು (relative motion) 
ಇದರಿಂದ ಮಾರ್ಪಡುವುದಿಲ್ಲವಾಗಿ , ಏನೊಂದೂ ತೊಂದರೆಯಾಗುವುದಿಲ್ಲ. 
ಗ್ರಹಗಳ ಸ್ಥಾನವನ್ನು ನಿರ್ದೇಶಿಸಲು, ಭಾರತೀಯರು ಅಧಿಕವಾದ ಮತ್ತು 
ಸೂಕ್ಷ್ಮವಾದ ಗಣಿತವನ್ನು ಉಪಯೋಗಿಸಿರುವರು. ಗ್ರಹವು ತಿರುಗುವ ಪಥವು 
ಭೂಮಿಯನ್ನು ಕೇಂದ್ರದಲ್ಲಿ ಹೊಂದಿಲ್ಲ ಎಂಬುದನ್ನು ಭಾಸ್ಕರನು ಸ್ಪಷ್ಟವಾಗಿ 
ತಿಳಿಸಿರುವನು . 

ಗ್ರಹಗಳ ಚಲನೆಗಳನ್ನು ಪರಿಶೀಲಿಸಲು , ಭಾರತೀಯ ಗಣಿತದಲ್ಲಿ ಉಪ 
ವೃತ್ತಗಳು (epicycles ) ಮತ್ತು ಪ್ರತಿ ವೃತ್ತಗಳು ( eccentric circles ) ಎಂಬ 


೧೪೪೮ 

ಪ್ರಬುದ್ಧ ಕರ್ಣಾಟಕ 
ವೃತ್ತಗಳನ್ನು ಗ್ರಹದ ಸರಾಸರಿ ಪಥದ ( mean path ) ಮೇಲೆ ಕಲ್ಪಿಸಿಕೊಂಡು 
ಲೆಕ್ಕ ಮಾಡಿರುತ್ತಾರೆ. ಅವರ ಗಣಿತವು ಆಧುನಿಕ ಶಾಸ್ತ್ರೀಯ ಗಣಿತಕ್ಕಿಂತ ತುಂಬಾ 
ತೊಡಕಾದುದು, ಆದರೆ ಭಾರತೀಯರ ಸಾಹಸ ಕಾರ್ಯವು ಅತ್ಯಂತ ಶ್ಲಾಘ 
ನೀಯವಾದುದು. ಕೆಪ್ಲರನ ನಿಯಮಗಳ ಅರಿವೇ ಇಲ್ಲದೆ, ಕೃತಕ ವೃತ್ತಗಳನ್ನು 
ಕಲ್ಪಿಸಿಕೊಂಡು, ಗ್ರಹಗಳ ವಾಸ್ತವಿಕ ಸ್ಥಾನವನ್ನು ಪಡೆಯಲು ಶ್ರಮಿಸಿದ್ದಾರೆ. 
ಆಧುನಿಕ ಗಣಿತದ ಫಲಿತಾಂಶಕ್ಕೂ ಭಾರತೀಯರ ಫಲಿತಾಂಶಕ್ಕೂ ಇರುವ 
ವ್ಯತ್ಯಾಸ ತುಂಬಾ ಕಡಮೆ . ಭಾಸ್ಕರಾಚಾರ್ಯನು ಈ ಗಣಿತದಲ್ಲಿ ತೋರಿರುವ 
ಸಾಮರ್ಥ್ಯವು ತುಂಬಾ ಶ್ಲಾಘನೀಯ . 

ಗ್ರಹದ ಸ್ಥಾನವನ್ನು ನಿರ್ಧರಿಸುವ ವಿಷಯದಲ್ಲಿ ಮೂರು ವಿಚಾರಗಳು 
ಒದಗುತ್ತವೆ. 

( 0) ಗ್ರಹದ “ ಮಂದಫಲ ” (equation of centre ) 
( ೨) ಭೂಮಿಯಿಂದ ಕುರಿತು ಗ್ರಹದಸ್ತಾನ 
( ) ಗ್ರಹದ ದಿನಂಪ್ರತಿಯ ಚಲನೆ. 

ಈ ಮೂರನ್ನೂ ಸಾಧಿಸಿರುವುದು ನಿಜವಾಗಿಯೂ ಸಾಹಸಕೃತ್ಯ. ಮಂದ 
ಫಲದ ವಿಚಾರವಾಗಿ ಆಧುನಿಕ ಬೆಲೆಗೂ ಭಾಸ್ಕರನು ಕೊಟ್ಟಿರುವ ಬೆಲೆಗೂ 
ಸುಮಾರು 4 ಡಿಗ್ರಿ ಮಾತ್ರ ವ್ಯತ್ಯಾಸವು ಬರುತ್ತದೆ. ಭೂಮಿಗೂ ಗ್ರಹಕ್ಕೂ 
ಇರುವ ದೂರದಲ್ಲಿ ಎರಡು ಗಣಿತಕ್ಕೂ ಬರುವ ವ್ಯತ್ಯಾಸ ಸುಮಾರು ಕ್ಲae2 
ಆಗುತ್ತದೆ. ಇಲ್ಲಿ a = ಪಥದ ಮುಖ್ಯ ಅಕ್ಷದ ಅರ್ಧ, ಅ = ಅದರ ವೈಪರೀತ್ಯ 
( eccentricity) . ಈ ವ್ಯತ್ಯಾಸವು ಸೂರ್ಯನ ಕೋನಮಾಪಕ ವ್ಯಾಸದಲ್ಲಿ 
ಸುಮಾರು 4 ಸೆಕೆಂಡಿನಷ್ಟು ವ್ಯತ್ಯಾಸವನ್ನು ಕೊಡುತ್ತದೆ. 

ಹೋಲಿಕೆಗಾಗಿ ಕೆಲವು ಅಂಕಿಅಂಶಗಳನ್ನು ಮುಂದಿನ ಪುಟದಲ್ಲಿರುವ ಪಟ್ಟಿ 
ಯಲ್ಲಿ ಮತ್ತು ಈ ಕೆಳಗೆ ಕೊಡಲಾಗಿದೆ. ಗ್ರಹವು ಸೂರ್ಯನ ಸುತ್ತ ಸುತ್ತಿಬರುವ 
ಕಾಲವನ್ನು ಅದರ ಪರಿವರ್ತನಕಾಲ ( sidereal period) ಎಂದು ಕರೆದಿದೆ. 
ಹೀಗೆಯೇ ಚಂದ್ರನು ಭೂಮಿಯ ಸುತ್ತ ಸುತ್ತಿಬರುವ ಅವಧಿಯು ಅದರ ಪರಿವರ್ತನ 
ಕಾಲ. 

ಭೂಮಿಗೂ ಸೂರ್ಯನಿಗೂ ಇರುವ ದೂರವನ್ನು ' ಒಂದು ' ಎಂದಿಟ್ಟುಕೊಂಡು 
ಕೆಳಗಿನ ಪಟ್ಟಿಯಲ್ಲಿ ಗ್ರಹಗಳ ಪಥಗಳ ತ್ರಿಜ್ಯಗಳನ್ನು ಕೊಟ್ಟಿದೆ. 

ಗ್ರಹ ಭಾಸ್ಕರನ ಗಣಿತದಂತೆ ಆಧುನಿಕ ಶಾಸ್ತ್ರದಂತೆ 
ಬುಧ 0 . ೩೭ 

೦ . ೩೮೭ 
ಶುಕ್ರ ೦ . ೭೧೬ 

೦ . ೭೨೩ 
ಅಂಗಾರಕ ೧ . ೫ 

೧ . ೫೨ 
ಗುರು ೫ . ೩ 

೫ . ೨ 


ಶನಿ 


ಪರಿವರ್ತನಕಾಲಗಳು 


ಸೂರ್ಯಸಿದ್ದಾಂತದಪ್ರಕಾರ 


ಆಧುನಿಕಶಾಸ್ತ್ರದಪ್ರಕಾರ 


ಭಾಸ್ಕರನಸಿದ್ದಾಂತ ಶಿರೋಮಣಿಯಪ್ರಕಾರ ೩೬೫-೬-೧೨-೯ 


೩೬೫-೬-೯-೧೦.೮ 


ಭೂಮಿ(ಸಾಪೇಕ್ಷವಾಗಿ ಭೂಮಿಯಸುತ್ತಲೂಸೂರ್ಯ). 

ಚಂದ್ರ ಬುಧ| 


೩೬೫ದಿ.೬ಗಂ.೧೨ನಿ.. 

೩೬.೬ಸೆ. ೨೭-೭-೪೩-೧೨.೬ ೮-೨೩-೧೬-೨೨.೩ ೨೨೪-೧೬-೪೫-೫೬.೨ ೬೮೬-೨೩-೫೬-೨೩.೫ ೪೩೩೨-೭-೪೧-೪೪.೪ ೧೦೭೬೫-೧೮-೩೩-೧೩.೬ 


೨೭-೭-೪೩–೧೨.೧ ೮೭-೨೩-೧೬-೪೧.೫ ೨೨೪-೧೬-೪೫-೧.೯ ೬೮೬-೨೩-೫೭-೧.೫ ೪೩೩೨-೫-೪೫-೪೩.೭ ೧೦೭೬೫-೧೯-೩೩-೫೬.೫ 


ಶುಕ್ರ 


೨೭-೭-೪೩–೧೧.೪ ೮೭-೨೩-೧೫-೪೩.೯ ೨೨೪-೧೬-೪೯-೮ ೬೮೬-೨೩-೩೦-೪೧.೪ ೪೩೩೨-೧೪-೨-೮.೬ ೧೦೭೫೯-೫-೧೬-೩೨.೨ 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 


ಅಂಗಾರಕ ಗುರು 


ಶನಿಗ್ರಹದಅಂಕಿಗಳಲ್ಲಿ,೧೫ದಿನಗಳಷ್ಟುವ್ಯತ್ಯಾಸಬರುತ್ತದೆ,ಗುರುಗ್ರಹದಲ್ಲಿ೮ಗಂಟೆಗಳವ್ಯತ್ಯಾಸಬರುತ್ತದೆ.ಮಿಕ್ಕವುಗಳಲ್ಲಿ 

ವ್ಯತ್ಯಾಸಬಹಳಕಡಮೆ. 


ဂပူ 


೧೪೫೦. 


ಪ್ರಬುದ್ಧ ಕರ್ಣಾಟಕ 


ಗ್ರಹದ ಸರಾಸರಿ ಪಥದಮೇಲೆ ಪ್ರತಿಬಿಂದುವಿಗೂ ಉಪವೃತ್ತ ( epicycle ) 
ಗಳನ್ನು ಕಲ್ಪಿಸಿಕೊಂಡರಷ್ಟೆ . ಸೂರ್ಯಸಿದ್ಧಾಂತದಲ್ಲಿ ಈ ಉಪವೃತ್ತದ ಗಾತ್ರ 
ವನ್ನು ಸ್ಥಿರಸಂಖ್ಯೆಯಾಗಿಟ್ಟುಕೊಳ್ಳದೆ, ಪರಿಧಿಯನ್ನು ೧೪ - ೨೦' Sin m 
( m = mean anomaly , ಮಂದ ಕೇ೦ದ ) ಎಂದು ತಿಳಿಸಿರುವರು. ಹೀಗೆಪರಿಧಿಯು 
ವ್ಯತ್ಯಾಸಗೊಳ್ಳುವುದರಿಂದ, ಗ್ರಹದ ಪಥವು ದೀರ್ಘವೃತ್ತವೆಂಬುದನ್ನು ಸುಲಭ 
ವಾಗಿ ಸಾಧಿಸಬಹುದು. ಭಾರತೀಯರು ಅಷ್ಟು ಕೆಲಸಮಾಡಿ, ಇದನ್ನು ಕಾಣ 
ದಿದ್ದು ದು ದುರ್ದೈವ. . 

ಗ್ರಹದ ದೈನಂದಿನದ ಗತಿಯನ್ನು ಕಂಡುಹಿಡಿದ ಬಳಿಕ, ಅದು ಕೆಲವು 
ಸಂದರ್ಭಗಳಲ್ಲಿ ಋಣಸಂಖ್ಯೆಯಾಗುತ್ತದೆಂದು ನೋಡಿ, ಗ್ರಹದ ವಕ್ರಗತಿಯನ್ನು 
( retrograde motion) ನಿರ್ಧರಿಸಿದರು. ವಕ್ರಗತಿಯ ಆದಿ ಮತ್ತು ಅಂತ್ಯ 
ಸ್ಥಾನಗಳಿಗೆ ಸ್ಥಾಯಿಬಿಂದುಗಳು ( Stationary points ) ಎಂದು ಹೆಸರು. 
ಗ್ರಹ ಮತ್ತು ಭೂಮಿಯ ಕೋನಮಾಪಕ ಗತಿಗಳನ್ನೊಳಗೊಳ್ಳುವಂತೆ, ಇವುಗಳ 
ಸ್ಥಾನಗಳನ್ನು ಪಡೆದರು . ಕೆಪ್ಲರನ ಮೂರನೆಯ ನಿಯಮವಿಲ್ಲದೆ, ಈ ಲೆಕ್ಕವನ್ನು 
ಪೂರ್ಣಗೊಳಿಸಲಾಗಲಿಲ್ಲ. 


ಕಾಲಗಣನೆ ಮತ್ತು ಕಾಲನಿರ್ಣಯ 
ಗ್ರಹಗಳೂ ( ಕೇತುವನ್ನುಳಿದು) ಅವುಗಳ ಪಥಗಳ ಸಂಧಿಸ್ಥಾನಗಳೂ ಎಲ್ಲವೂ 
ಒಟ್ಟಿಗೆ ಒಂದು ಕಾಲದಲ್ಲಿ ಒಂದೇ ದಿಕ್ಕಿನಲ್ಲಿ ಕಲೆತಿದ್ದುವು. ಕಾಲವನ್ನು ಈ 
ಸಮಯದಿಂದ ಅಳೆದು, ಮತ್ತೆ ಈ ಗ್ರಹಗಳೇ ಮುಂತಾದುವು ಎಲ್ಲವೂ ಅದೇ 
ಸ್ಥಾನಕ್ಕೆ ಬರುವ ಅವಧಿಯನ್ನು ಒಂದು ಕಲ್ಪವೆಂದು ಕರೆದರು . ಗ್ರಹಗಳ ಪರಿವರ್ತನ 
ಕಾಲವನ್ನು ತಿಳಿಯುವುದರಿಂದ , ಇವೆಲ್ಲವೂ ಪೂರ್ಣಪರಿವರ್ತನಗಳನ್ನು ಮುಗಿಸುವ 
ಅವಧಿಯೇ ಕಲ್ಪ . ಇದು ೪,೩೨೦ , ೦೦೦, ೦೦೦ ಸೌರಮಾನ ವರ್ಷಗಳಾಗುತ್ತದೆ. 
ಕಲ್ಪದ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಗ್ರಹಗಳೂ ಅವುಗಳ ಪಥಗಳ ಛೇದ್ಯ 
ಬಿಂದುಗಳೂ ಅಶ್ವಿನೀ ನಕ್ಷತ್ರದ ಆದಿ ಬಿಂದುವಿನ ದಿಕ್ಕಿನಲ್ಲಿ ಕಲಿಯುತ್ತವೆ. ಕಲ್ಪದ 
ರ್ಗ ಭಾಗವು ಒಂದು ಮಹಾಯುಗ, ಒಂದು ಮಹಾಯುಗದಲ್ಲಿ ಗ್ರಹಗಳೆಲ್ಲವೂ 
( ರಾಹುಕೇತುಗಳೂ ಸಹ) ಪೂರ್ಣಪರಿವರ್ತನಗಳನ್ನು ಮುಗಿಸುತ್ತವೆ, ಆದರೆ ಇತರ 
ಛೇದಬಿಂದುಗಳು ಮುಗಿಸಲಾರವು. ಒಂದು ಮಹಾಯುಗದಲ್ಲಿ ಕೃತ, ತ್ರೇತಾ, 
ದ್ವಾಪರ, ಕಲಿ ಎಂಬ ನಾಲ್ಕು ಯುಗಗಳು , ಕಲಿಯುಗದ ಅವಧಿ ೪೩೨,೦೦೦ 
ಸೌರಮಾನ ವರ್ಷಗಳು. ಕೃತ ತ್ರೇತಾ ದ್ವಾಪರಗಳ ಅವಧಿಗಳು ಕ್ರಮವಾಗಿ 
ಇದರ ನಾಲ್ಕರಷ್ಟು , ಮೂರರಷ್ಟು , ಎರಡರಷ್ಟು . 

ಗೋಳ ಯಂತ್ರದ ಮೇಲೆಸೂರ್ಯನ ದಿನಂಪ್ರತಿ ಸ್ಥಾನಗಳನ್ನು ಗುರುತಿಸಿದರೆ 
ಒಂದು ವೃತ್ತವು ಬರುವುದು. ಇದಕ್ಕೆ ಸೂರ್ಯಪಥ ಅಥವಾ ಕ್ರಾಂತಿಚಕ 


೧೪೫೧ 
ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 
( ecliptic ) ಎಂದು ಹೆಸರು. ಇದರ ಅಕ್ಕ ಪಕ್ಕಗಳಲ್ಲಿ ಸ್ವಲ್ಪ ಪ್ರದೇಶವನ್ನು ಸೇರಿಸಿ, 
ಪಟ್ಟ ಯಾಕಾರದಲ್ಲಿರುವ ಇದನ್ನು ರಾಶಿಚಕ್ರ ( zodiac ) ಎನ್ನು ವುದುಂಟು. ಕ್ರಾಂತಿ 
ಚಕವೂ ವಿಷುವವೃತವೂ ( ಧ್ರುವರೇಖೆಗೆ ಲಂಬವಾದ ವೃತ , the celestial 
equator ) ಸೇರುವ ಬಿಂದುವಿನಿಂದ(ಮೇಷಾದಿ, first point of Aries ) ಆರಂಭಿಸಿ 
ರಾಶಿ ಚಕ್ರವನ್ನು ಹನ್ನೆರಡು ಸಮ ಭಾಗಗಳನ್ನಾಗಿ ಮಾಡಿ ಇದನ್ನು ಮೇಷ, 
ವೃಷಭ, ಮಿಥುನ, ಕರ್ಕಾಟಕ, ಸಿಂಹ , ಕನ್ಯಾ , ತುಲ, ವೃಶ್ಚಿಕ, ಧನುಸ್ಸು , ಮಕರ 
ಕುಂಭ, ಮೀನ ಎಂದು ಕರೆದಿದ್ದಾರೆ. ಇವಕ್ಕೆ ರಾಶಿಗಳೆಂದು ಹೆಸರು. ಪ್ರತಿ 
ರಾಶಿಯೂ ೩೦°ಯ ಕೋನವನ್ನು ಕೊಡುತ್ತದೆ. ಸೂರ್ಯನು ಒಂದು ವರ್ಷದಲ್ಲಿ 
ಪ್ರತಿರಾಶಿಯಲ್ಲಿಯೂ ಒಂದೊಂದು ತಿಂಗಳ ಕಾಲ ಇರುವನು. ಸೌರಮಾನಗಣನೆ 
ಯಲ್ಲಿ ತಿಂಗಳುಗಳಿಗೆ ಆಯಾ ರಾಶಿಯ ಹೆಸರೇಬರುವುದು . ಸೂರ್ಯನು ಒಂದು 
ರಾಶಿಗೆ ಬರುವ ಸಮಯಕ್ಕೆ ಆ ರಾಶಿಯ ಸಂಕ್ರಮಣ ಎಂದು ಹೆಸರು. 

ಪ್ರಕೃತ ಗಣನೆಗೆ, ಚಂದ್ರನ ಪಥವೂ ಕ್ರಾಂತಿ ಚಕ್ರವೇ ಎಂದು ಪರಿಗಣಿಸಿ , 
ಪಥವನ್ನು ಮೇಷಾದಿಯಿಂದ ೨೭ ವಿಭಾಗಗಳನ್ನಾಗಿ ಮಾಡಿ ಈ ಭಾಗಗಳನ್ನು 
“ ನಕ್ಷತ್ರ ' ಗಳೆಂದು ಕರೆದಿದ್ದಾರೆ. ಅಶ್ವಿನಿ, ಭರಣಿ, ಮುಂತಾದ ಹೆಸರುಗಳಿಂದ 
ಈ ನಕ್ಷತ್ರಗಳನ್ನು ಕರೆಯುತ್ತಾರೆ. 

ಸೂರ್ಯಚಂದ್ರರು ಒಂದೇ ದಿಕ್ಕಿನಲ್ಲಿ ಸೇರುವ ಕಾಲಕ್ಕೆ ಅಮಾವಾಸ್ಯೆ ( New 
Moon ) ಎಂದು ಹೆಸರು. ಎರಡು ಅಮಾವಾಸ್ಯೆಗಳ ನಡುವಣ ಅವಧಿಯು 
ಒಂದು ಚಾಂದ್ರಮಾನ ಮಾಸ. ಇದನ್ನು ೩೦ ಭಾಗಗಳನ್ನಾಗಿ ವಿಭಜಿಸಿ ಅವನ್ನು 
ತಿಥಿಗಳೆಂದು ಕರೆಯುತ್ತಾರೆ. ಅಮಾವಾಸ್ಯೆಯಿಂದ ಆರಂಭಿಸಿ, ಚಂದ್ರನು ಕ್ರಾಂತಿ 
ಚಕ್ರದಮೇಲೆಸೂರ್ಯನಿಗಿಂತ ೧೨° ಮುಂದೆ ಹೋಗಲು ಬೇಕಾದ ಅವಧಿ ಒಂದು 
ತಿಥಿ. ಚಂದ್ರನ ಚಲನೆ ಒಂದೇ ಸಮನಾಗಿಲ್ಲದಿರುವುದರಿಂದ, ತಿಥಿಗಳ ಅವಧಿಯಲ್ಲಿ 
ವ್ಯತ್ಯಾಸಗಳು ಏರ್ಪಡುತ್ತವೆ. 

ಹನ್ನೆರಡು ಚಾಂದ್ರಮಾನ ಮಾಸಗಳಿಗೆ ಒಂದು ಚಾಂದ್ರಮಾನ ( ಅಥವಾ 
ಸೌರ ಚಾಂದ್ರಮಾನ) ವರ್ಷವೆಂದು ಹೆಸರು . ಇದು ಸೌರಮಾನ ವರ್ಷಕ್ಕಿಂತ 
ಸುಮಾರು ೧೧ ದಿನಗಳಷ್ಟು ಕಡಿಮೆಯಾಗುತ್ತದೆ. ಈ ಅಂತರಕ್ಕೆ ಶುದ್ದಿ ಎಂದು 
ಹೆಸರು . ಋತುಗಳೊಂದಿಗೆ ಹೊಂದಿಕೊಳ್ಳಬೇಕಾದರೆ , ಚಾಂದ್ರಮಾನ ವರ್ಷವನ್ನು 
ಸೌರಮಾನದೊಂದಿಗೆ ಮಿಲನಮಾಡಿಕೊಳ್ಳಬೇಕು. ಆದ್ದರಿಂದ ಶುದ್ಧಿಯು ಒಂದು 
ಚಾಂದ್ರಮಾಸದಷ್ಟು , ಎಂದರೆ ೨೯ .೫೩ ದಿನಗಳಷ್ಟು ಬೆಳೆದಾಗ, ಒಂದು ಅಧಿಕ 
ಚಾಂದ್ರಮಾಸವನ್ನು ಸೇರಿಸಿಕೊಂಡು ಅದರ ಮುಂದಿನ ತಿಂಗಳಿನ ಹೆಸರನ್ನೇ 
ಇದಕ್ಕೂ ಇಡುತ್ತಾರೆ. ಸುಮಾರು ೩೨ ಸೌರಮಾಸಗಳಿಗೊಮ್ಮೆ ಒಂದು ಅಧಿಕ 
ಚಾಂದ್ರಮಾಸವು ಒದಗುತ್ತದೆ. ಒಂದು ಚಾಂದ್ರಮಾಸದೊಳಗೆ ಸಾಮಾನ್ಯವಾಗಿ 
ಒಂದು ಸಂಕ್ರಮಣವು ಒದಗುತ್ತದೆ, ಅದು ಒದಗದಿದ್ದಾಗ, ಚಾಂದ್ರಮಾನ 


೧೪೫೨ 

ಪ್ರಬುದ್ಧ ಕರ್ಣಾಟಕ 
ಗಣನೆಯು ಸೌರಮಾನವನ್ನು ಒಂದು ತಿಂಗಳಷ್ಟು ಮುಂದುವರಿಸಿದೆ, ಎಂದರೆ 
ಶುದ್ದಿ ಯು ಒಂದು ತಿಂಗಳಷ್ಟಾಗಿದೆ ಎಂದುಸೂಚನೆ ಬರುತ್ತದೆ. ಅಗ ಒಂದು ಅಧಿಕ 
ಮಾಸವನ್ನು ಸೇರಿಸಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಮಾತ್ರ , ಒಂದು ಚಾಂದ್ರ 
ಮಾಸದಲ್ಲಿ ಎರಡು ಸಂಕ್ರಮಣಗಳು ಬರುವುದುಂಟು. ಆಗ ಆ ತಿಂಗಳನ್ನು 
ಗಣನೆಯಿಂದ ಬಿಟ್ಟು ಬಿಡುತ್ತಾರೆ. ಇಂಥತಿಂಗಳಿಗೆ ಕ್ಷಯಮಾಸವೆಂದು ಹೆಸರು. 
ಒಂದು ಕ್ಷಯಮಾಸವು ಒದಗುವ ವರ್ಷದಲ್ಲಿ, ಅದರ ಇಬ್ಬದಿಯಲ್ಲಿಯೂ ವರ್ಷ 
ದೊಳಗಾಗಿ ಎರಡು ಅಧಿಕ ಮಾಸಗಳು ಬರುತ್ತವೆ ಎಂಬುದನ್ನು ಭಾಸ್ಕರನು ತಿಳಿಸಿರು 
ತ್ತಾನೆ. ಇದರ ಸಾಧನೆಯ ಕ್ಷಯಮಾಸಗಳು ಯಾವಾಗಬರುತ್ತವೆಯೆಂಬುದೂ 
ಸೂಕ್ಷ್ಮವಾದ ಗಣಿತವನ್ನೊಳಗೊಂಡಿದೆ. ಭಾಸ್ಕರನು ಇದನ್ನು ವಿವರಿಸುತ್ತಾ , 
ಕ್ಷಯ ಮಾಸವು ಸಾಮಾನ್ಯವಾಗಿ ೧೪೧ ವರ್ಷಗಳಿಗೊಮ್ಮೆ , ಒಂದೊಂದುವೇಳೆ 
೧೯ ವರ್ಷಗಳಿಗೊಮ್ಮೆ ಬರುತ್ತದೆ ಎಂದು ಲೆಕ್ಕ ಮಾಡಿದ್ದಾನೆ. ಆಧುನಿಕ ಗಣಿತ 
ವನ್ನು ಪಯೋಗಿಸಿ, ವಿತತ ಭಿನ್ನರಾಶಿಗಳ ( continued fractions ) ಸಹಾಯ 
ದಿಂದ ಇದನ್ನು ಡಾ : ಡಿ. ಎ . ಸೋಮಯಾಜಿ ಅವರು ಸಾಧಿಸಿದ್ದಾರೆ. ಭಾಸ್ಕರನ 
ಸಿದ್ಧಾಂತ ಶಿರೋಮಣಿಯ ವ್ಯಾಖ್ಯಾನಕರ್ತನಾದ ಗಣೇಶ ಎಂಬಾತನು ಕ್ಷಯ 
ಮಾಸವು ಶಾಲಿವಾಹನಶಕ ವರ್ಷಗಳಾದ ೧೪೬೨, ೧೬೦೩ , ೧೭೪೪ , ೧೮೮೫ , 
೨೦೨೬ , ೨೦೪೫ , ೨೧೪೮ , ೨೧೬೭, ೨೨೩೨, ೨೩೭೩ , ೨೩೯೨, ೨೫೧೪, ೨೫೩೩ , 
೨೬೫೫, ೨೬೭೪, ೨೭೯೬ , ೨೮೧೫,.... ವರ್ಷಗಳಲ್ಲಿ ಬರುತ್ತದೆಂದು ತಿಳಿಸಿದ್ದಾನೆ. 
ಶಾಲಿವಾಹನ ವರ್ಷ ಸಂಖ್ಯೆಗೆ ೭೮ ಸೇರಿಸಿದರೆ, ಕ್ರಿಶ್ಚಿಯನ್ ವರ್ಷಸಂಖ್ಯೆ 
ಬರುತ್ತದೆ. ಆದರೆ ಕುರಿತ ದಿನಾಂಕವು ಜನವರಿಯಿಂದ ಏಪ್ರಿಲ್ ಒಳಗಿದ್ದರೆ, 
ಒಮ್ಮೊಮ್ಮೆ ೭೯ ಸೇರಿಸ ಬೇಕಾಗುತ್ತದೆ. ಗಣೇಶನ ಹೇಳಿಕೆಯಂತೆ ೧೮೮೫ + 
೭೮ = ೧೯೬೩ ಕ್ರಿ . ಶ. ವರ್ಷದಲ್ಲಿ ಕ್ಷಯಮಾಸವು ಒದಗಿಬಂತು ; ಆ ವರ್ಷ , ಈ 
ಸಂದರ್ಭವು ಜನಗಳಲ್ಲಿ ಕುತೂಹಲವನ್ನೂ ಪಂಚಾಂಗ ಕರ್ತರಲ್ಲಿ ಕೋಲಾಹಲ . 
ವನ್ನೂ ಉಂಟುಮಾಡಿತು. 
ಈ ಮೇಲಿನ ಪಟ್ಟಿಯಲ್ಲಿ ೨೦೪೫ , ೨೧೪೮ ಹಾಗೂ ೨೧೬೭, ೨೨೩೨ ಇವುಗಳ 
ಅಂತರವು ೧೪೧ ಆಗಲಿ ೧೯ ಆಗಲಿ ಅಲ್ಲ. ಈ ಅಂತರಗಳೇ ಆವಶ್ಯಕವಲ್ಲ, ೧೪೧ 
ಎಂಬ ಸಂಖ್ಯೆಗೆ ರ್೧ರ ಗುಣಕಸಂಖ್ಯೆಯೊಂದನ್ನು ಕೂಡುವ ಅಥವಾ ಕಳೆಯುವ 
ಸಂದರ್ಭವು ಒದಗುವುದು ಎಂದು ಭಾಸ್ಕರನು ತಿಳಿಸಿರುತ್ತಾನೆ. ಹೀಗೆ, 


೨೧೪೮ - ೨೦೪೫ = ೧೦೩ = ೧೪೧ - ( ೧೯೨ ) 
೨೨೩೨ - ೨೧೬೭ = ೬೫ = ೧೪೧ – ( ೧೯೪ ) 


ಕ್ಷಯಮಾಸದ ಬಗ್ಗೆ ಭಾಸ್ಕರನು ಕೊಟ್ಟಿರುವ ಗಣಿತವು ಸ್ತುತ್ಯರ್ಹವಾಗಿದೆ, 


೧೪೫೩ 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 
ಸೂರ್ಯನು ಅಂತರಿಕ್ಷದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬಂದ ಕ್ಷಣದಿಂದ ದಿನ 
ವನ್ನು ಅಳೆಯುತ್ತೇವೆ. ಮರುದಿನ ಈ ಸ್ಥಾನಕ್ಕೆ ಬರುವ ತನಕ ಆಗುವ ಅವಧಿಯು 
ಒಂದು ಸೌರಮಾನ ದಿನ. ಆದರೆ ಇದರ ಪರಿಮಾಣವು ವರ್ಷಾದ್ಯಂತವೂ ಬದ 
ಲಾಯಿಸುತ್ತಿರುತ್ತದೆ. ಇದಕ್ಕೆ ಕಾರಣಗಳು ಎರಡು : ಭೂಮಿಯ ಸುತ್ತ ಸೂರ್ಯನ 
ಸಾಪೇಕ್ಷ ಪಥವು ಧ್ರುವರೇಖೆಗೆ (ಭೂಮಿಯ ಅಕ್ಷದ ದಿಕ್ಕಿಗೆ ಅಭಿಮುಖವಾಗಿರದೆ 
ಸ್ವಲ್ಪ ಓರೆಯಾಗಿರುವುದು ; ಎರಡನೆಯದು, ಸೂರ್ಯನ ವಾಸ್ತವ ಪಥವು ವೃತ್ತ 
ವಾಗಿರದೆ ಒಂದು ದೀರ್ಘವೃತ್ತವಾಗಿರುವುದರಿಂದ, ಈ ಪಥದಲ್ಲಿ ಸೂರ್ಯನ 
ವೇಗವು ಒಂದೇ ಸಮನಾಗಿರದಿರುವುದು. ನಮ್ಮ ದಿನಚರಿಯ ವ್ಯವಹಾರಗಳಿಗೆ 
ಸರಿಹೋಗುವಂತಹ ಗಡಿಯಾರಗಳನ್ನು ತಯಾರಿಸಲು, ಒಂದೇ ಅಳತೆಯುಳ್ಳ ದಿನವು 
ಏರ್ಪಾಡಾಗಬೇಕು. ಇದಕ್ಕಾಗಿ, ಮೇಲಿನ ಎರಡು ದೋಷಗಳನ್ನೂ ನಿವಾರಿಸಿ , 
ಅದೇ ಪರಿವರ್ತನ ಕಾಲವುಳ್ಳ ಒಂದು ಕೃತಕಸೂರ್ಯ ( mean sun) ನನ್ನು 
ಕಲ್ಪಿಸಿರುತ್ತಾರೆ. ಈ ಕೃತಕ ಸೂರ್ಯನಿಂದ ಪಡೆಯುವ ದಿನವೇ ನಮ್ಮ ಗಡಿಯಾರ 
ಗಳ ತಳಹದಿ. ವಾಸ್ತವ ಸೂರ್ಯನ ಕಾಲಮಾನಕ್ಕೂ ಕೃತಕ ಸೂರ್ಯನ 
ಕಾಲಮಾನಕ್ಕೂ ಇರುವ ಅಂತರವನ್ನು “ಕಾಲದ ಸಮೀಕರಣ ” ( equation of 
time) ಎನ್ನುತ್ತಾರೆ. ಇದನ್ನು ಪಡೆಯುವುದು ತೊಡಕಾದ ಗಣಿತವನ್ನವಲಂಬಿಸಿದೆ. 
ಫ್ಲಾಮ್ಸ್ವೀಡ್ ( Flamsteed) ಎಂಬಾತನು ಕ್ರಿ . ಶ. ೧೭೦೦ರಲ್ಲಿ ಇದನ್ನು ವಿವರಿಸಿ 
ದನು. ಪಾಶ್ಚಾತ್ಯ ಗಣಿತಗ್ರಂಥಗಳಲ್ಲಿ ಈ ಕ್ರಮವನ್ನು ಅರಿಯಬಹುದು. 
ಭಾರತೀಯರು ತಮ್ಮದೇ ಆದ ವಿಧಾನದಿಂದ ಈ ಬೀಜ ( correction ) ವನ್ನು 
ಸಾಧಿಸಿದುದು ಅತ್ಯಂತಸ್ತೋತ್ರಾರ್ಹವಾಗಿದೆ. 

ಗ್ರಹಗಳ ಸರಾಸರಿ ಸ್ಥಾನಗಳನ್ನು ಲೆಕ್ಕಿಸಿರುವುದು ಲಂಕೆಯ ಕೃತಕ ( mean) 
ಅರ್ಧರಾತ್ರಿಯ ಸಮಯಕ್ಕೆ ಅನ್ವಯಿಸುವುದು . " ಲಂಕೆ ” ಎಂಬುದು ಸಮಭಾಜಕ 
ವೃತ್ತದ ಮೇಲೆ ಉಜ್ಜಯಿನಿರೇಖಾಂಶಕ್ಕೆ ಅನುಗುಣವಾದ ಸ್ಥಳ ( ಈಗಿನ ಸಿಂಹಳ 
ದ್ವೀಪವಲ್ಲ), ಕುರಿತ ಸ್ಥಳದ ವಾಸ್ತವಿಕ ಅರ್ಧರಾತ್ರಿಗೆ ಪರಿವರ್ತಿಸಲು, ರೇಖಾಂಶಕ್ಕೂ 
ಅಕ್ಷಾಂಶಕ್ಕೂ ತಕ್ಕ ಬೀಜಗಳನ್ನು ( ದೇಶಾಂತರ , ಚರಸಂಸ್ಕಾರ ಎಂದು ಹೆಸರು ) 
ಕೊಟ್ಟ ಮೇಲೆ, ಕೃತಕ ಸೂರ್ಯನಿಗೂ ವಾಸ್ತವಸೂರ್ಯನಿಗೂ ಇರುವ ಅಂತರಕ್ಕೆ 
ತಕ್ಕ ಬೀಜವನ್ನು ಕೊಡಬೇಕು. ಇದೇ ಕಾಲಸಮೀಕರಣ. ಇದರಲ್ಲಿ ಒಂದು 
ಭಾಗವು ಭೂಪಥವು ದೀರ್ಘವೃತ್ತವಾಗಿರುವುದರಿಂದ ಉಂಟಾಗುತ್ತದೆ. ಮುಂದ 
ಫಲವು (equation of centre ) ಏರ್ಪಡುವುದು ಈ ಕಾರಣದಿಂದಲೇ . ಇದನ್ನು 
ಡಿಗ್ರಿಗಳಿಂದ ಕಾಲಕ್ಕೆ ಪರಿವರ್ತಿಸಿದರೆ, ಕಾಲ ಸಮೀಕರಣದ ಒಂದು ಅಂಶವು 
ಬರುವುದು. ಇದನ್ನು ಭುಜಾಂತರ ಸಂಸ್ಕಾರ ಎಂದು ಕರೆದಿದ್ದಾರೆ. ಇನ್ನೊಂದು 
ಭಾಗವು ಕ್ರಾಂತಿ ಚಕ್ರಕ್ಕೂ ವಿಷಮ ವೃತ್ತಕ್ಕೂ ಇರುವ ಕೋನದಿಂದ ಉಂಟಾಗು 
ತದೆ. ಇದನ್ನು ಮೊಟ್ಟ ಮೊದಲು ಶ್ರೀಪತಿ ಎಂಬಾತನು ಸುಮಾರು ಕ್ರಿ .ಶ. ೧೦೨೫ 


೧೪೫೪ 

ಪ್ರಬುದ್ಧ ಕರ್ಣಾಟಕ 
ರಲ್ಲಿ ಯಾತಾಸನ ಎಂಬ ಹೆಸರಿನಿಂದ ಕೊಟ್ಟನು. ಇದರ ಸಿದ್ದಾಂತವನ್ನು 
ಭಾಸ್ಕರನು ಸಂಪೂರ್ಣವಾಗಿ ಸಮರ್ಥಿಸಿರುತ್ತಾನೆ. ಫ್ಲಾಮ್ ಸ್ವೀಡನಿಗಿಂತ ೬೦೦ 
ವರ್ಷಗಳ ಹಿಂದೆಯೇ ಇದನ್ನು ಪಾಶ್ಚಾತ್ಯರ ವಿಧಾನಗಳಿಲ್ಲದೆಯೇ ಸಾಧಿಸಿದುದನ್ನು 
ಗಮನಿಸಬೇಕಾಗಿದೆ. 

ಲಂಬನ ( Parallax ) : ಭೂಮಿಯು ಒಂದು ಗೋಳ. ಅದರ ಕೇಂದ್ರ E 
ಎಂದೂ ಗೋಳದ ಮೇಲೆ A ಒ೦ದು ಸ್ಥಳವೂ ಆದರೆ, ಒಂದು ಗ್ರಹದ ಕೇಂದ್ರ M 
ದ ಬಳಿ ಆಗುವ EMA ಕೋನಕ್ಕೆ ಗ್ರಹದ ಲಂಬನವೆಂದು ಹೆಸರು. ಭಾಸ್ಕರನು 
ಇದರ ಸಿದ್ದಾಂತವನ್ನು ಚೆನ್ನಾಗಿಯೇ ವಿಮರ್ಶಿಸಿ ಚಂದ್ರನ ದೂರವನ್ನೂ ಚಂದ್ರ 
ಗೋಳದ ತ್ರಿಜ್ಯವನ್ನೂ ಪಡೆದನು. ಅವನು ಕೊಟ್ಟಿರುವ ಅಂಕಿಗಳು : 
ಚಂದ್ರಪಥದ ತ್ರಿಜ್ಯ = 51566 ಯೋಜನಗಳು 

= 257830 ಮೈಲಿ 
ಚಂದ್ರಗೋಳದ ತ್ರಿಜ್ಯ = 240 ಯೋಜನಗಳು 

= 1200 ಮೈಲಿ 
( ಯೋಜನ = 5. 0094 ಮೈಲಿಸ್ಕೂಲವಾಗಿ ) 
ಈ ಅಂಕಿಗಳು ಆಧುನಿಕಶಾಸ್ತ್ರದ ಅಂಕಿಗಳಿಗಿಂತ ಬಹಳ ಭಿನ್ನವಾಗಿಲ್ಲ. ಆದರೆ 
ಒಂದು ತಪ್ಪು ಭಾವನೆಯ ದೆಸೆಯಿಂದ, ಸೂರ್ಯನ ದೂರಕ್ಕೂ - ಗಾತ್ರಕ್ಕೂ 
ಕೊಟ್ಟಿರುವ ಅಂಕಿಗಳು ಸರಿಯಾಗಿಲ್ಲ. 

ಲಂಬನದ ಭಾವನೆಯು ಗ್ರಹಣಗಳನ್ನು ನಿರ್ಧರಿಸಲು ಮುಖ್ಯವಾಗಿದೆ. 
ಸೂರ್ಯನ ಗಾತ್ರ ದೂರಗಳನ್ನು ತಪ್ಪಾಗಿ ಕೊಟ್ಟರೂ , ಭಾರತೀಯರು ಗ್ರಹಣ 
ಗಳನ್ನು ತಮ್ಮದೇ ಆದ ಗಣಿತದಿಂದ ಸರಿಯಾಗಿಯೇ ನಿರ್ಧರಿಸಿದರು. ತತ್ವತಃ 
ಪಾಶ್ಚಾತ್ಯ ಗಣಿತ ವಿಧಾನವೂ ಭಾರತೀಯ ವಿಧಾನವೂ ಒಂದೇ ಆದರೂ , ಗಣಿತದ 
ವಿವರಗಳು ಬೇರೆಬೇರೆಯಾಗಿವೆ. ಚಂದ್ರ ಸೂರ್ಯಗ್ರಹಣಗಳು ಸಂಭವಿಸುವ 
ಸನ್ನಿವೇಶಗಳು , ಗ್ರಹಣ ಹಿಡಿಯುವ ಮತ್ತು ಬಿಡುವಕಾಲ, ಗ್ರಹಣದ ಪೂರ್ಣತೆ 
ಅಥವಾ ಅಪೂರ್ಣತೆ - ಇವನ್ನೆಲ್ಲಾ ತಮ್ಮದೇ ಆದ ಗಣಿತದಿಂದ ತಕ್ಕಮಟ್ಟಿನ 
ನಿಖರತೆಯಿಂದಲೇ ಸಾಧಿಸಿರುತ್ತಾರೆ. 


ಉಪಸಂಹಾರ 
ಭಾರತೀಯ ಖಗೋಳಶಾಸ್ತ್ರದ ವಿಧಾನಗಳೂ ಪಾಶ್ಚಾತ್ಯ ಶಾಸ್ತ್ರದ ವಿಧಾನಗಳೂ 
ಬಹುಮಟ್ಟಿಗೆ ಬೇರೆಯಾಗಿದ್ದು ಎಂಬುದನ್ನೂ ಒಂದೆರಡು ಬಹು ಮುಖ್ಯ ಅಂಶಗಳು 
ಭಾರತೀಯರ ಗಮನಕ್ಕೆ ಬರಲೇ ಇಲ್ಲವೆಂಬುದನ್ನೂ ಸೂಕ್ಷ್ಮವಾಗಿ ನಿರೂಪಿಸ 
ಲಾಗಿದೆ. ಹೀಗಿದ್ದರೂ ಶಾಸ್ತ್ರದ ಸಿದ್ಧಾಂತಗಳನ್ನು ಬಹಳಶ್ರಮಪಟ್ಟು ಭಾರತೀಯರು 


ಪ್ರಾಚೀನ ಭಾರತದಲ್ಲಿ ಗಣಿತಶಾಸ್ತ್ರ 

೧೪೫೫ 
ಸಾಧಿಸಿ ಯಶಸ್ವಿಯಾದರು ಎಂಬುದು ಮನವರಿಕೆಯಾಗುತ್ತದೆ. ದುರ್ಬಿನು 
(telescope), ಮುಂತಾದ ಸಲಕರಣೆಗಳಿಲ್ಲದೆಯೇ ಇದನ್ನು ಸಾಧಿಸಿದುದು ಅತ್ಯಂತ 
ಶ್ಲಾಘನೀಯವಾಗಿದೆ. ಚಂದ್ರನ ಚಲನೆಗೆ ಅನ್ವಯಿಸುವ ಎರಡು ಬೀಜಗಳನ್ನು 
(corrections ) ಭಾರತೀಯರು ತಿಳಿಸಿರುವ ಅತ್ಯಾಶ್ಚರ್ಯಕರವಾದ ಪ್ರಸಂಗ 
ವೊಂದನ್ನು ಸೂಕ್ಷ್ಮವಾಗಿ ತಿಳಿಸಿ ಈ ಲೇಖನವನ್ನು ಮುಗಿಸೋಣ. . 

ಚಂದ್ರನು ಭೂಮಿಯ ಆಕರ್ಷಣೆಯ ಪ್ರಾಧಾನ್ಯತೆಯಿಂದ ಭೂಮಿಯ 
ಸುತ್ತಲೂ ಸುತ್ತುವ ಉಪಗ್ರಹವಾದರೂ , ಸೂರ್ಯ ಮತ್ತು ಇತರ ಗ್ರಹಗಳ 
ಆಕರ್ಷಣೆಗಳ ಫಲವಾಗಿ, ಚಂದ್ರನು ತಿರುಗುವ ಪಥವು ಅತ್ಯಂತ ಜಟಿಲವಾಗಿದೆ. 
ಇ. ಡಬ್ಬು , ಬೌನ್ ( Brown) ಎಂಬಾತನು ೩೦ ವರ್ಷಗಳ ಕಾಲ ಶ್ರಮಿಸಿ ಚಂದ್ರನ 
ಚಲನೆಯಲ್ಲಿ ವ್ಯತ್ಯಾಸವನ್ನುಂಟುಮಾಡುವ ೧೫೦೦ ವಿಷಯಗಳನ್ನು ಕ್ರೋಢೀಕರಿಸಿ 
ಚಂದ್ರನ ಸ್ಥಾನವನ್ನು ನಿರ್ದೇಶಿಸುವ ಪಟ್ಟಿಗಳನ್ನು ತಯಾರಿಸಿರುವನು. ಚಂದ್ರನ 
ಸ್ಪುಟ (longitude) ಕ್ಕೆ ಅತಿ ಮುಖ್ಯವಾದ ಮೂರು ಬೀಜಗಳು ಯಾವುವೆಂದರೆ 

( ೧) ಮಂದಫಲ ( equation of centre) 
( ೨) ಇನೆಕ್ಷನ್ ( evection )* 
( ೩ ) ವೇರಿಯೇಷನ್ (variation)* 


ಇದರಲ್ಲಿ ಎರಡನೆಯದರ ಇರುವಿಕೆಯನ್ನು ಗ್ರೀಕರ ಟಾಲೆಮಿಯು ( ptolemy) 
ಸ್ಕೂಲವಾಗಿ ಮನಗಂಡಿದ್ದಂತಿದೆ. ಆದರೆ ಬೀಜಕ್ಕೆ ಗಣಿತೋಕ್ತಿಯನ್ನು ಕೊಡಲಿಲ್ಲ. 
ಮುಂಜಾಲ ( ಕ್ರಿ . ಶ. ೯೩೨) ಎಂಬ ಭಾರತೀಯನು ತನ್ನ ಲಘುಮಾನಸನೆಂಬ 
ಗ್ರಂಥದಲ್ಲಿ ಇದನ್ನು ಲೆಕ್ಕ ಮಾಡಿದ್ದಾನೆ. ಉತ್ತರವು ಆಧುನಿಕ ಗಣಿತದ ಬೆಲೆಯನ್ನು 
ಬಹುಮಟ್ಟಿಗೆ ಹೋಲುತ್ತದೆ. ಮೂರನೆಯ ಬೀಜವನ್ನು ಭಾಸ್ಕರನು ಬಹುಮಟ್ಟಿನ 
ನಿಖರತೆಯಿಂದ ಸಾಧಿಸಿದನು. 

ಈ ಗಣಿತವು ಅತ್ಯಂತ ಪ್ರೌಢಗಣಿತಕ್ಕೆ ಸೇರಿರುವುದರಿಂದ, ವಿವರಗಳನ್ನು 
ಇಲ್ಲಿ ಕೊಡಲಾಗುವುದಿಲ್ಲ. ಚಲನಶಾಸ್ತ್ರೀಯ ಖಗೋಳ ಶಾಸ್ತ್ರ ( dynamical 
astronomy) ವು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಗತಿ ಹೊಂದುವುದಕ್ಕೆ ಶತಮಾನಗಳ 
ಮುಂಚೆ ಆಧುನಿಕಯಂತ್ರಗಳ ಸಹಾಯವಿಲ್ಲದೆಯೇ ಮುಂಜಾಲ ಮತ್ತು 
ಭಾಸ್ಕರರು ಈ ಬೀಜಗಳನ್ನು ತಿಳಿಸಿ ಅವುಗಳ ಬೆಲೆಗಳನ್ನು ಕೊಟ್ಟಿರುವುದು 
ಆಶ್ಚರ್ಯಕರವೆಂಬುದರಲ್ಲಿ ಸಂಶಯವಿಲ್ಲ. 


* ಈ ಎರಡು ಪದಗಳಿಗೂ ಕನ್ನಡ ಪದಗಳನ್ನು ಕೊಡಲು ಕೈ ಹಾಕುವುದಿಲ್ಲ, variation 
ಪದವು ಇಲ್ಲಿ ತುಂಬಾ ಅಸಾಮಾನ್ಯ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿದೆ. 


ಹತ್ತು ಸಂಕೇತಗಳ ಸಹಾಯದಿಂದ ಎಲ್ಲ ಸಂಖ್ಯೆಗಳನ್ನೂ ನಿರೂಪಿಸಬಲ್ಲ 
ಚಮತ್ಕಾರವಾದ ವಿಧಾನವನ್ನು ನಮಗೆ ನೀಡಿದ್ದು ಇಂಡಿಯಾ ದೇಶ. ಈ ಪದ್ಧತಿ 
ಯಲ್ಲಿ ಪ್ರತಿಯೊಂದು ಸಂಕೇತಕ್ಕೂ ಅದರದೇ ಒಂದು ಬೆಲೆ ಇರುವುದಲ್ಲದೆ ಅದರ 
ಸ್ಥಾನಕ್ಕನುಗುಣವಾಗಿ ಬೇರೊಂದು ಬೆಲೆಯನ್ನೂ ಅದು ಪಡೆಯುತ್ತದೆ. ಅತ್ಯಂತ 
ಮುಖ್ಯವೂ ಗಹನವೂ ಆದ ಈ ಭಾವನೆಯು ನಮಗೆ ಈಗ ಬಹು ಸರಳವಾಗಿ ಕಾಣಿಸು 
ವುದರಿಂದ ಅದರ ಮಹತ್ವವನ್ನು ನಾವು ಕಡೆಗಣಿಸುವುದುಂಟು. ಎಲ್ಲ ಬಗೆಯ ಲೆಕ್ಕ 
ಗಳಿಗೂ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಅದರ ಸರಳತೆಯ ಕಾರಣ 
ದಿಂದಲೇ ಅಂಕಗಣಿತವು ಇಂದು ಮಾನವನ ಉಪಯುಕ್ತ ಕಲ್ಪನೆಗಳಲ್ಲಿ ಪ್ರಥಮ 
ಶ್ರೇಣಿಗೆ ಸೇರಿದುದು ಎನ್ನಿಸಿಕೊಂಡಿದೆ. ಪ್ರಾಚೀನರಲ್ಲಿ ಅತ್ಯಂತ ಮೇಧಾವಿಗಳಾದ 
ಆರ್ಕಿಮಿಡೀಸ್ , ಅಪಲೋನಿಯಸ್ ಅಂಥವರಿಗೂ ಇದು ಹೊಳೆದಿರಲಿಲ್ಲವೆಂಬುದನ್ನು 
ನೆನಪಿಗೆ ತಂದುಕೊಂಡಾಗ ಈ ದಾಶಮಿಕ ಪದ್ಧತಿಯ ಹಿರಿಮೆ ನಮಗೆ ಮನದಟ್ಟಾ 
ಗುತ್ತದೆ. 

ಪಿಯರ್‌ ಸೈಮನ್ ಮಾರ್ಕ್ವಿಸ್ ಡಿ ಲಪ್ಲಾಸ್ 


ವಿ. ಕೆ. ದೊರೆಸ್ವಾಮಿ 


ಶ್ರೀನಿವಾಸ ರಾಮಾನುಜನ್ 


ಹಿನ್ನೆಲೆ 
ಪ್ರಾಚೀನ ಭಾರತವು ಗಣಿತಕ್ಷೇತ್ರದಲ್ಲಿ ಪಡೆದಿದ್ದ ಹೆಸರು ವಿಶ್ವವಿಖ್ಯಾತವಾಗಿದೆ. 
ಸುಮಾರು ೧೦೦೦ ವರ್ಷಗಳ ಹಿಂದೆ ಭಾರತದ ಹೊರಗಿನ ಜನ ರೋಮನ್ 
ಪದ್ಧತಿಯ ಪ್ರಕಾರ IX , LVII , XCCI, ಇತ್ಯಾದಿ ರೀತಿಯಲ್ಲಿ ಸಂಖ್ಯೆಗಳನ್ನು 
ಬರೆದು ಕೂಡುವ, ಕಳೆಯುವ, ಗುಣಿಸುವ ಮತ್ತು ಭಾಗಿಸುವ ಸಮಸ್ಯೆಗಳನ್ನು 
ಬಹು ಶ್ರಮವಹಿಸಿ ಬಿಡುಸುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಭಾರತದ 
ಗಣಿತಜ್ಞರು ೧, ೨ , ೩, ೪, ೫ , ೬ , ೭, ೮, ೯ ಎಂಬ ಒಂಭತ್ತು ಅಂಕಗಳೂ ಏನೂ 
ಬೆಲೆಯಿಲ್ಲದ ಅಂಕವನ್ನು ಸೂಚಿಸಲು “ ಸೊನ್ನೆ ” ಎಂಬ ಸೊಗಸಾದ ಅಭಿಪ್ರಾಯದ 
ಜಾಗದಲ್ಲಿ “ ೦ ” ಎಂಬ ಚಿಹ್ನೆ ಯನ್ನೂ ಉಪಯೋಗಿಸಿ ಯಾವ ಸಂಖ್ಯೆಯನ್ನಾದರೂ 
ಬರೆಯಲು ಒಂದು ಅತ್ಯಮೂಲ್ಯವಾದ ಮಾರ್ಗವನ್ನು ಕಂಡುಹಿಡಿದುಕೊಂಡರು. 
ಈ ಮಾರ್ಗವೇನೆಂದರೆ ಪ್ರತಿ ಅಂಕಕ್ಕೂ ತನ್ನ ಸಹಜವಾದ ಬೆಲೆ ಮತ್ತು ಸ್ಥಾನೀಯ 
ಬೆಲೆ ಎಂಬ ಎರಡು ರೀತಿಯ ಬೆಲೆಗಳನ್ನು ನಿರ್ದೇಶಿಸುವುದು. ಉದಾಹರಣೆಗಾಗಿ : 
೪೪ ಎಂಬ ಸಂಖ್ಯೆಯಲ್ಲಿ ಎಡಗಡೆಯ ೪ ಬಲಗಡೆಯ ೪ರಷ್ಟೇ ಸಹಜವಾದ ಬೆಲೆ 
ಯನ್ನು ಹೊಂದಿದೆ ; ಆದರೆ ಸ್ಥಾನದ ಕಾರಣ ಎಡಗಡೆಯ ೪ ಬಲಗಡೆಯ ೪ರ 
ಹತ್ತರಷ್ಟಿದೆ .ಏಕೆಂದರೆ ಇಲ್ಲ ಎಂದರೆ ೪೦ + ೪ ಅಥವಾ ೪X೧೦ + ೪ ಎಂದರ್ಥ. 

- ಈ ನವೀನ ರೀತಿಯಲ್ಲಿ ಬರೆಯುವ ಸಂಖ್ಯಾಕ್ರಮ ( ಮತ್ತು “ ಸೊನ್ನೆ ” 
ಎಂಬ ಅಭಿಪ್ರಾಯ ) ನಿಧಾನವಾಗಿ ಅರೇಬಿಯಾ ಮೂಲಕ ಯೂರೋಪಿಗೆ ಹರಡಿ 
ಗಣಿತವು ಬೆಳೆಯಲು ಆಧಾರವಾಯಿತು. ದುರದೃಷ್ಟವಶಾತ್ ಈ ಕ್ರಮ ಅರೇಬಿಯಾ 
ಮೂಲಕ ಹೋದ ಕಾರಣ ವಿದೇಶೀಯರು ಅದನ್ನು “ ಅರಬ್ಬರ ಸಂಖ್ಯಾಕ್ರಮ ” 
ಎಂಬುದಾಗಿ ಕರೆದುಬಿಟ್ಟರು. ಈಗ ಸಂಶೋಧನೆಯ ಫಲವಾಗಿ ಇದರ ಮೂಲ 
ಭಾರತದಲ್ಲಿ ಆದದ್ದು ಎಂಬುದಾಗಿ ಸರ್ವರೂ ಒಪ್ಪಿದ್ದಾರೆ. 

ಕ್ರಿ . ಶ. ೧೨೦೦ರ ಹೊತ್ತಿಗೆ ಭಾರತದಲ್ಲಿ ಗಣಿತವು ಅನೇಕ ರೀತಿಗಳಲ್ಲಿ 
ಬೆಳೆದುನಿಂತಿತ್ತು . ಆರ್ಯಭಟ, ಬ್ರಹ್ಮಗುಪ್ತ , ಮಹಾವೀರಾಚಾರ್ಯ, ಭಾಸ್ಕರ 


92 


೧೪೫೮ 

ಪ್ರಬುದ್ಧ ಕರ್ಣಾಟಕ 
ಮುಂತಾದವರ ಪ್ರಮೇಯಗಳು ಮತ್ತು ಸೂತ್ರಗಳು ನಿಜವಾಗಿಯೂ ಆ ಕಾಲದಲ್ಲಿ 
ಭಾರತ ಇಷ್ಟು ಮುಂದುವರಿದಿತ್ತೇ ಎಂಬುದಾಗಿ ಪಾಶ್ಚಿಮಾತ್ಯರನ್ನು ಚಕಿತ 
ಗೊಳಿಸಿವೆ . 

೧೬ ಮತ್ತು ೧೭ನೆಯ ಶತಮಾನಗಳಲ್ಲಿ ಯೂರೋಪಿನಲ್ಲಿ ಹೊಸದಾಗಿ 
ಕಂಡುಹಿಡಿದ ಅನೇಕ ಪ್ರಮೇಯಗಳು ನಮ್ಮವರ ಕೃತಿಗಳಲ್ಲಿ ಕಂಡುಬಂದಿವೆ. ಗಣಿತ 
ಶಾಖೆಗಳಲ್ಲೊಂದಾದ ಕಲನ ( Calculus ) ವನ್ನು ಕಂಡುಹಿಡಿದವರು ೧೭ನೆಯ 
ಶತಮಾನದ ನ್ಯೂಟನ್ ಮತ್ತು ಲೀಬಿ ಟ್ಸ್ ಎಂಬುದಾಗಿ ಸಾಮಾನ್ಯವಾಗಿ 
ಅಂಗೀಕೃತವಾಗಿದ್ದರೂ ಕೂಡ, ಕಲನದ ಕೆಲವು ಮೂಲಾಂಶಗಳು ಭಾಸ್ಕರಾ 
ಚಾರ್ಯರ ( ಕ್ರಿ . ಶ. ೧೧೧೪) ಗ್ರಂಥಗಳಲ್ಲಿರುವುದಕ್ಕೆ ದಾಖಲೆಗಳು ಸಿಕ್ಕಿವೆ. 

ಮೇಲೆಹೇಳಿರುವುದು ಕ್ರಿ . ಶ. ೧೨ನೆಯ ಶತಮಾನದವರೆಗೂ ಇದ್ದ ವಿಷಯ . 
ಆದರೆ ಭಾಸ್ಕರಾಚಾರ್ಯರ ನಂತರ ಇಂಡಿಯಾದಲ್ಲಿ ಗಣಿತದ ಇಳಿಮುಖ ಪ್ರಾರಂಭ 
ವಾಯಿತು. ಅಂತರ್ದೆಶೀಯ ಖ್ಯಾತಿ ಇರಲಿ, ದೇಶದಲ್ಲಿಯೇ ಆಗಲಿ ಮೇಧಾವಿ 
ಎನಿಸಿಕೊಂಡ ವ್ಯಕ್ತಿ ೧೯ನೆಯ ಶತಮಾನದ ಕಡೆಯವರೆಗೂ ಯಾರೂ ಕಾಣಬರಲಿಲ್ಲ. 

. ಆದರೆ ಈ ೨೦ನೆಯ ಶತಮಾನದ ಆದಿಭಾಗದಲ್ಲಿ ಇಡೀ ಪ್ರಪಂಚದ ಗಣಿತಜ್ಞ 
ರೆಲ್ಲರ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಭಾರತದಲ್ಲಿ ಅಪೂರ್ವ ತಾರೆಯೊಂದು 
ಜನ್ಮತಾಳಿತು. ಇವರೇ ಶ್ರೀನಿವಾಸ ರಾಮಾನುಜನ್ , ಕೇವಲ ೩೨ ವರ್ಷಗಳು 
ಮಾತ್ರ ಬದುಕಿದ್ದು , ಮೊದಲನೆಯ ೨೬ ವರ್ಷಗಳು ಕಡು ಬಡತನವನ್ನು ಅನು 
ಭವಿಸಿ ನಂತರ ಜಿ . ಎಚ್ . ಹಾರ್ಡಿ ಮುಂತಾದವರ ಪ್ರಯತ್ನದ ಫಲವಾಗಿ 
ಇಂಗ್ಲೆಂಡಿಗೆ ಹೋಗಿ, ಎಫ್ . ಆರ್ . ಎಸ್ , ಇತ್ಯಾದಿ ಉತ್ತಮೋತ್ತಮ ಪ್ರಶಸ್ತಿ 
ಗಳನ್ನು ಗಳಿಸಿ, ನೂರಾರು ವರ್ಷಗಳಿಂದ ಯೂರೋಪಿನಲ್ಲಿ ಗಣಿತಜ್ಞರು ಚರ್ಚಿಸು 
ತಿದ್ದ ಕಠಿಣ ಗಣಿತದ ಫಲಿತಾಂಶಗಳನ್ನು ಕ್ಷಣಮಾತ್ರದಲ್ಲಿ ಗ್ರಹಿಸುವ ಶಕ್ತಿಯನ್ನು 
ಹೊಂದಿ ಮನಶ್ಯಾಸ್ತ್ರಜ್ಞರಿಗೇ ಸವಾಲಿನಂತಿದ್ದ ಈ ರಾಮಾನುಜನ್ ಅವರ ಜೀವನ 
ಚರಿತ್ರೆಯನ್ನು ಇಲ್ಲಿ ಸಂಕ್ಷೇಪವಾಗಿ ತಿಳಿಸಲಾಗಿದೆ. 


ಬಾಲ್ಯ 


ರಾಮಾನುಜನ್‌ರವರು ೨೨ - ೧೨ - ೧೮೮೭ನೆಯ ಇಸವಿಯಲ್ಲಿ ಮದ್ರಾಸು ರಾಜ್ಯದ 
ಈರೋಡಿನಲ್ಲಿ ಹುಟ್ಟಿದರು . ಇವರ ತಂದೆತಾಯಂದಿರು ಬಹು ಬಡತನದ ವಂಶಕ್ಕೆ 
ಸೇರಿದವರು . ತಂದೆಯ ತಂದೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ ಗಡಂಗಿನ 
ಸಾಧಾರಣ ಗುಮಾಸ್ತರಾಗಿದ್ದರು. ತಾಯಿಯ ತಂದೆ ಈರೋಡಿನಲ್ಲಿ ಅಮೀನ 


1 ಈ ವಿಷಯವನ್ನು ಇದೇ ಸಂಪುಟದಲ್ಲಿರುವ ಲೇಖಕರ ಬೇರೊಂದು ಲೇಖನದಲ್ಲಿ ವಿಸ್ತಾರ 
ನಾಗಿ ತಿಳಿಸಲಾಗಿದೆ, 


ಶ್ರೀನಿವಾಸ ರಾಮಾನುಜನ್ 


೧೪೫೯ 


ರಾಗಿದ್ದರು. ರಾಮಾನುಜನ್‌ರವರ ತಂದೆ ಶ್ರೀನಿವಾಸ ಐಯ್ಯಂಗಾರ್ ಅವರು 
ಬಟ್ಟೆ ಅಂಗಡಿಯೊಂದರಲ್ಲಿ ಗುಮಾಸ್ತರಾಗಿದ್ದರು. ಹಿಂದೆ ಇವರ ವಂಶದಲ್ಲಿ ಗಣಿತ 
ದಲ್ಲಿ ಹೆಸರುವಾಸಿಯಾಗಿದ್ದವರು ಯಾರೂ ಕಾಣಬರುವುದಿಲ್ಲ . ರಾಮಾನುಜನ್ 
ರವರ ವಂಶದಲ್ಲಿ ಹಿಂದಿನ ಹಲವು ತಲೆಮಾರಿನವರ ವಿಚಾರವಾಗಿ ಹೇಳುವುದಾದರೆ 
ಬಡತನ ಮತ್ತು ವೈದಿಕ ಪದ್ಧತಿ ತುಂಬಿತುಳುಕಾಡುತ್ತಿದ್ದು ವು. ಇಂತಹ ವಂಶದಲ್ಲಿ 
ಹುಟ್ಟಿದ ಶಿಶುವು ಪ್ರಪಂಚದ ಗಣಿತೋತ್ತಮರ ಮೆಚ್ಚುಗೆಗೆ ಪಾತ್ರವಾಯಿತೆಂಬುದು 
ಅತ್ಯಂತ ಕುತೂಹಲಕಾರಿಯಾದ ವಿಷಯ . 

ಯಾರ ಕಣ್ಣಿಗೂ ಬೀಳದಿರುವ, ಯಾವುದೋ ಭಾರಿ ಬೆಟ್ಟದ ಮೂಲೆಯೊಂದ 
ರಲ್ಲಿ ಒಂದು ಬಂಡೆಯ ಕೆಳಗಡೆ ಅತ್ಯಂತ ಮನೋಹರವಾದ ಮತ್ತು ಸುವಾಸನೆ 
ಯುಳ್ಳ ಹೂವೊಂದು ಹುಟ್ಟಲು ಸಾಧ್ಯ . ಜನ್ಮತಾಳಿದ ಕಾಲದಲ್ಲಿ ರಾಮಾನುಜನ್ 
ರವರ ಪರಿಸ್ಥಿತಿಯೂ ಅದೇರೀತಿ ಇತ್ತು . 

ಬಹುಕಾಲ ರಾಮಾನುಜನ್‌ರವರ ತಂದೆತಾಯಿಗಳಿಗೆ ಮಕ್ಕಳಿರಲಿಲ್ಲವೆಂದೂ , 
ನಾಮಕ್ಕದೇವತೆಯನ್ನು ಪೂಜಿಸಿ ಪ್ರಸಾದವನ್ನು ಅವರು ಸ್ವೀಕರಿಸಿ ಮಗನನ್ನು 
ಪಡೆದರೆಂದೂ ಪ್ರತೀತಿ ಇದೆ. 

ತಮ್ಮ ೭ನೆಯ ವರ್ಷ ರಾಮಾನುಜನ್ ಕುಂಭಕೋಣದ ಶಾಲೆಯೊಂದನ್ನು 
ಸೇರಿದರು. ಇದಾದನಂತರ ಕುಂಭಕೋಣಂ ಹೈಸ್ಕೂಲಿಗೆ ಸೇರಿ ೧೯೦೪ರಲ್ಲಿ 
ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿದರು . ಆಮೇಲೆ ಅದೇ ಊರಿನ ಸರ್ಕಾರಿ 
ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಹೊರಟರು. ಆದರೆ 
ಇಂಗ್ಲಿಷಿನಲ್ಲಿ ಇವರಿಗೆ ಸಾಕಷ್ಟು ಅಂಕಗಳು ಬರಲಿಲ್ಲವಾದ ಕಾರಣ ಅವರು ಆಗ 
ಇದ್ದ ಎಫ್ .ಎ . ( F . A.) ಪರೀಕ್ಷೆಯಲ್ಲಿ ಫೇಲಾದರು. ಅಲ್ಲಿಗೆ ರಾಮಾನುಜನ್ 
ರವರ ಕಾಲೇಜು ವಿದ್ಯಾಭ್ಯಾಸ ಒಂದು ರೀತಿಯಲ್ಲಿ ಮುಕ್ತಾಯವಾಯಿತೆನ್ನ 
ಬಹುದು. 

ವಿದ್ಯಾರ್ಥಿ ದೆಶೆಯಲ್ಲಿದ್ದಾಗ ರಾಮಾನುಜನ್ ಹೇಗಿದ್ದರೆಂಬುದು ಒಂದು 
ಸ್ವಾರಸ್ಯ ವಿಷಯ . 

ರಾಮಾನುಜನ್ ಸಾಧಾರಣವಾಗಿ ಸಂಕೋಚದ ಪ್ರಕೃತಿಯವರು . ಅವರ 
ಮುಖವನ್ನು ನೋಡಿದರೆ ಅವರು ಯಾವಾಗಲೂ ಚಿಂತಾಕ್ರಾಂತರಾಗಿರುವಂತೆಯೇ 
ಕಾಣಿಸುತ್ತಿದ್ದರು. ತರಗತಿಯಲ್ಲಿದ್ದಾಗಲಂತೂ ಅವರಿಗೆ ಗಣಿತವನ್ನು ಬಿಟ್ಟರೆ 
ಬೇರೆ ಯಾವ ವಿಷಯದಲ್ಲಿಯೂ ಆಸಕ್ತಿ ಕಾಣಬರುತ್ತಿರಲಿಲ್ಲ . ತಮ್ಮಷ್ಟಕ್ಕೆ 
ತಾವೇ ಕುಳಿತು ಯಾವುದೇ ಗಣಿತದ ಫಲಿತಾಂಶವನ್ನು ಪರೀಕ್ಷಿಸುತ್ತಾ ಇದ್ದು ಕಾಲ 
ಕಳೆಯುತ್ತಿದ್ದರು. ಅವರಿಗೆ ಆಸಕ್ತಿ ಸಾಲದಿದ್ದುದರಿಂದಲೋ ಅಥವಾ ತಮ್ಮ 
ಕಾಲವನ್ನೆಲ್ಲಾ ಗಣಿತದಲ್ಲಿಯೇ ಕಳೆಯುತ್ತಿದುದರಿಂದಲೋ ಇಂಗ್ಲಿಷ್ ಮತ್ತು 
ಶರೀರವಿಜ್ಞಾನದಲ್ಲಿ ಅವರಿಗೆ ತೀರಾ ಕಡಿಮೆ ಅಂಕಗಳು ಬರುತ್ತಿದ್ದವು. 


೧೪೬೦ 

ಪ್ರಬುದ್ಧ ಕರ್ಣಾಟಕ 
ಗಣಿತದ ತರಗತಿಗಳಲ್ಲಿ ಅನೇಕ ವೇಳೆ ರಾಮಾನುಜನ್ ಎದ್ದು ನಿಂತು 
ಉಪಾಧ್ಯಾಯರು ವಿವರಿಸಿದ ೮ - ೧೦ ಹಂತಗಳು ಅನಾವಶ್ಯಕವೆಂದೂ , ೩ - ೪ 
ಹಂತಗಳೇ ಸಾಕೆಂದೂ ತಿಳಿಸಿ ಹಾಗೆ ಸುಲಭವಾಗಿ ಮಾಡಲು ತಾವುಉಪಯೋಗಿಸಿದ 
ಸೂತ್ರವನ್ನು ತಿಳಿಸುತ್ತಿದ್ದರು. ರಾಮಾನುಜನ್‌ರವರ ಅಂತಹ ವಾದಗಳು ಇತರ 
ವಿದ್ಯಾರ್ಥಿಗಳನ್ನಲ್ಲದೆ ಉಪಾಧ್ಯಾಯರನ್ನೂ ದಂಗುಬಡಿಸುತ್ತಿದ್ದುವು. 

ಮಾಧ್ಯಮಿಕಶಾಲೆಯಲ್ಲಿದ್ದಾಗ ಒಂದು ದಿನ ತರಗತಿಯಲ್ಲಿ ಉಪಾಧ್ಯಾಯರು, 
“ ೩ ಹಣ್ಣುಗಳನ್ನು ೩ ಜನರಿಗೆ ಹಂಚಿದರೆ ಪ್ರತಿಯೊಬ್ಬನಿಗೂ ೧ ಹಣ್ಣು ಸಿಗುವುದು 
........ಹೀಗೆಯೇ ಯಾವುದಾದರೂ ಸಂಖ್ಯೆಯನ್ನು ಅದರಿಂದಲೇ ಭಾಗಿಸಿದರೆ ೧ 
ಬರುತ್ತದೆ ” ಎನ್ನಲು, ಕೂಡಲೇ ರಾಮಾನುಜನ್ ಎದ್ದು ನಿಂತು, " ಸ್ವಾಮಿ ! 
ಸೊನ್ನೆ ಯನ್ನು ಸೊನ್ನೆ ಯಿಂದ ಭಾಗಿಸಿದರೆ ೧ ಬರುವುದೇ ? ಇಲ್ಲದಿರುವ 
ಹಣ್ಣುಗಳನ್ನು ಸೊನ್ನೆ ಜನರಿಗೆ ಹಂಚಿದರೆ ಪ್ರತಿಯೊಬ್ಬನಿಗೂ ೧ ಸಿಗುವುದೆ ? ) 
ಎಂದು ಕೇಳಿದಾಗ ಇವರ ಪ್ರತಿಭೆ ಪ್ರಥಮ ಬಾರಿಗೆ ಬೆಳಕಿಗೆ ಬಂತೆಂದು 
ಹೇಳಲಾಗಿದೆ. 

ರಾಮಾನುಜನ್‌ರವರ ತರಗತಿಯ ಸ್ನೇಹಿತರೂ ಮುಂದಿನ ತರಗತಿ 
ಯವರೂ ಬಂದು ಗಣಿತದ ಅನೇಕ ಸಮಸ್ಯೆಗಳಿಗೆ ಅವರಿಂದ ಉತ್ತರ ಪಡೆಯು 
ತಿದ್ದ ವಿಷಯ ಸರ್ವೆಸಾಮಾನ್ಯವಾಗಿತ್ತು . 

ತಮ್ಮ ೧೩ನೆಯ ವಯಸ್ಸಿನ ಹೊತ್ತಿಗೆ ರಾಮಾನುಜನ್ ಡಿಗ್ರಿ ತರಗತಿಯ 
ವಿದ್ಯಾರ್ಥಿಯೊಬ್ಬನಿಂದ ಲೋನಿ (Loney ) ಬರೆದ ಪ್ರಗನಾಮಿಟ್ರಿ ಪುಸ್ತಕವನ್ನು 
ಪಡೆದು ಅದರಲ್ಲಿನ ಸಮಸ್ಯೆಗಳೆಲ್ಲವನ್ನೂ ಬಿಡಿಸಿದರು . ಆಗಲೇ ಅವರ ಕೈಗೆ ಸಿಕ್ಕಿದ 
Synopsis of Pure and Applied Mathematics by Carr wow 
ಗ್ರಂಥವು ಅವರ ಮನಸ್ಸನ್ನಾ ಕರ್ಷಿಸಿತು. ಹಲವಾರು ದಿವಸ ಅದರ ಅಧ್ಯಯನ 
ವನ್ನು ಮಾಡಿದ ರಾಮಾನುಜನ್‌ರವರಿಗೆ ಒಂದು ರೀತಿಯೂದಕೋಲಾಹಲವೇ 
ಉಂಟಾಗಿ ಅವರು ತಮ್ಮದೇ ಆದ ಅನೇಕ ಫಲಿತಾಂಶಗಳನ್ನು ಕಂಡುಹಿಡಿದರು . 

ಇಷ್ಟಾದರೂ ಇವರ ಉಪಾಧ್ಯಾಯರಾರೂ ಇವರಲ್ಲಿ ಒಂದು ಅದ್ವಿತೀಯ 
ಪ್ರತಿಭೆ ಇದೆ ಎಂಬಂಶವನ್ನು ಮನಸ್ಸಿಗೆ ತಂದುಕೊಳ್ಳದಿದ್ದು ದು ದುರ್ದೆವ. 
ಹಾಗಲ್ಲದೆ ಸರಕಾರವಾಗಲೀ , ಮತ್ತಾವ ಸಂಸ್ಥೆಯಾಗಲೀ ಇವರು ಮೇಧಾವಿ 
ಎಂಬುದನ್ನು ಇವರು ಎಫ್ . ಎ . ತರಗತಿಯ ವಿದ್ಯಾರ್ಥಿಯಾಗಿದ್ದಾಗಲೇ ಗಮನಿಸಿ 
ಸೂಕ್ತ ಉತ್ತೇಜನ ಕೊಟ್ಟಿದ್ದಿದ್ದರೆ ಮುಂದೆ ೮ - ೧೦ ವರ್ಷಗಳು ರಾಮಾನುಜನ್ 
ಅನುಭವಿಸಿದ ಜೀವನದ ಹೋರಾಟವನ್ನು ತಪ್ಪಿಸಿ ಗಣಿತ ಕ್ಷೇತ್ರದಲ್ಲಿ ಅವರ ಕೆಲಸ 
ಇನ್ನೂ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಸಾಧ್ಯವಿರುತ್ತಿತ್ತು . 
ಪ್ರಾಯಶಃ ಅವರ ಆರೋಗ್ಯವೂ ಉತ್ತಮಗೊಳ್ಳುತ್ತಿತ್ತೋ ಏನೋ ! 


- ಇಲ್ಲ 
ಎಂಬಂಶವೇ 
ಧುತ್ತಾನ 
ರ್ಥಿಯಾ 


೧೪೬೧ 


ಶ್ರೀನಿವಾಸ ರಾಮಾನುಜನ್ 


ನೌಕರಿಗಾಗಿ ಪರದಾಟ 
೧೯೦೪ರಲ್ಲಿ ಎಫ್ . ಎ . ತರಗತಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದೆ 
ರಾಮಾನುಜನ್ ಅಧ್ಯಯನವನ್ನು ಬಿಟ್ಟು ಬಿಟ್ಟು ೧೯೦೫ರಲ್ಲಿ ಕೊಂಚಕಾಲ ಆ೦ಧ್ರ 
ಪ್ರದೇಶದಲ್ಲಿ ಕಳೆದರು. ೧೯೦೬ರಲ್ಲಿ ತಮ್ಮ ಅಜ್ಜಿ ಯೊಡನೆ ಮದ್ರಾಸಿನ ಪೂಟ್ 
ಬಜಾರಿನ ಗಲ್ಲಿಯೊಂದರಲ್ಲಿ ವಾಸಿಸುತ್ತಿದ್ದು ಪುನಃ ಓದಲು ಪ್ರಯತ್ನಿಸಿದರು. 
ಆಗಲೂ ಕಾಹಿಲೆ ಬಿದ್ದು ಪರೀಕ್ಷೆಗೆ ಕೂಡಲಾಗಲಿಲ್ಲ . ೧೯೦೭ರಲ್ಲಿ ಕಡೆಯ ಬಾರಿಗೆ 
ಕೂತಾಗಲೂ ಎಫ್ . ಎ . ಪರೀಕ್ಷೆಯಲ್ಲಿ ಫೇಲಾಯಿತು. 

೧೯೦೯ರಲ್ಲಿ ಅವರ ೨೨ನೆಯ ವಯಸ್ಸಿನಲ್ಲಿ ರಾಮಾನುಜನ್ ಮದುವೆ 
ಯಾದರು, ( ಆಗ ೯ ವರ್ಷ ವಯಸ್ಸಿನ ಅವರ ಹೆಂಡತಿಯ ಹೆಸರು ಜಾನಕಿ.) 
ಆ ಸಮಯದಲ್ಲಿ ಬಡತನ ಮತ್ತು ರೋಗ ಅವರನ್ನು ಕಾಡುತ್ತಿತ್ತು . ಕೇವಲ 
ಜೀವಿತವಾಗಿರುವುದಕ್ಕಾಗಿ ಅವರು ಯಾವುದಾದರೂ ನೌಕರಿ ಸಿಕ್ಕಿದರೆ ಸಾಕು 
ಎಂಬುದಾಗಿ ಅಲೆಯುವ ಸ್ಥಿತಿ ಬಂದುಬಿಟ್ಟಿತು. 

೧೯೧೦ರಲ್ಲಿ ರಾಮಾನುಜನ್ ಆಗ ಮದ್ರಾಸು ಸಿವಿಲ್ ಸರ್ವಿಸಿನಲ್ಲಿ ಡೆಪ್ಯುಟಿ 
ಕಲೆಕ್ಟರ್ ಆಗಿದ್ದ ವಿ. ರಾಮಸ್ವಾಮಿ ಐಯ್ಯರವರ ಬಳಿ ಹೋಗಿ ತನಗೆ ಗಣಿತದಲ್ಲಿ 
ರುವ ಆಸಕ್ತಿಯನ್ನು ತಿಳಿಸಿ ಜೀವನೋಪಾಯಕ್ಕಾಗಿ ಒಂದು ನೌಕರಿಯನ್ನು ಬೇಡಿ 
ದರು. ರಾಮಸ್ವಾಮಿ ಐಯರ್, ಪ್ರೊ . ಸಿ. ವಿ. ಶೇಷು ಐಯ್ಯರ್‌ ಅವರನ್ನು 
ನೋಡಲು ತಿಳಿಸಿ ಒಂದು ಕಾಗದವನ್ನು ಬರೆದುಕೊಟ್ಟರು. ಶೇಷು ಅಯ್ಯರ್ 
ಅವರು ಆಗ ನೆಲ್ಲೂರು ಡಿಸ್ಪಿ ಕೈನ ಕಲೆಕ್ಟರ್ ಮತ್ತು ಇಂಡಿಯನ್ ಮ್ಯಾಥಮ್ಯಾಟಿ 
ಕಲ್ ಸೊಸೈಟಿಯ ಅಧ್ಯಕ್ಷರು ಆಗಿದ್ದ ದಿವಾನ್ ಬಹದ್ದೂರ್ ಆರ್ . ರಾಮ 
ಚಂದ್ರರಾವ್ ಅವರ ಬಳಿ ಕಳುಹಿಸಿದರು. ರಾಮಾನುಜನ್‌ರವರನ್ನು ಪರೀಕ್ಷಿಸಿ ರಾಮ 
ಚಂದ್ರರಾವ್ ತಾವೇ ಸಹಾಯಮಾಡುವುದಾಗಿ ವಾಗ್ದಾನ ಮಾಡಿದರು. 

ಆದರೆ ಹೀಗೆ ಧರ್ಮದ ರೀತಿಯಲ್ಲಿ ಬರುವ ಹಣವನ್ನು ಬಹುಕಾಲ ತೆಗೆದು 
ಕೊಳ್ಳಲು ರಾಮಾನುಜನ್ ಇಷ್ಟ ಪಡಲಿಲ್ಲ. ಆ ಸಮಯದಲ್ಲಿ ಅವರು ತಮ್ಮ 
ಮನಸ್ಸಿಗೆ ಬರುತ್ತಿದ್ದ ಗಣಿತದ ಲೆಕ್ಕಾಚಾರವನ್ನೆಲ್ಲಾ ಸ್ಟೇಟಿನ ಮೇಲೆ ಮಾಡಿ 
ಅಳಿಸುತ್ತಿದ್ದರು. ಒಂದು ದಿನ, ಕೆ . ಎಸ್ . ಶ್ರೀನಿವಾಸನ್ ಎಂಬುವರು ಅವರನ್ನು 
ಭೇಟಿಮಾಡಿ, “ ರಾಮಾನುಜನ್ ! ನೀವು ಯಾಕೆ ಭೇಟನ ಮೇಲೆಯೇ ಬರೆ 
ಯುತ್ತೀರಲ್ಲಾ ? ಕಾಗದವನ್ನೇಕೆ ಉಪಯೋಗಿಸಬಾರದು ? ” ಎಂದುದಕ್ಕೆ 
“ ನಾನು ಬದುಕಿರುವುದೇ ನನಗೆ ಭಾರಿ ಸಮಸ್ಯೆಯಾಗಿದೆ. ಆಹಾರವೇ ಇಲ್ಲದಿರು 
“ ನಾಗ ಪೇಪರಿಗೆ ಹಣ ಎಲ್ಲಿಂದ ಬರಬೇಕು ? ” ಎಂಬುದಾಗಿ ಪ್ರತಿಭಾಶಾಲಿ 
ರಾಮಾನುಜನ್ ಕೊಟ್ಟ ಉತ್ತರವನ್ನು ಕೇಳಿದ ಯಾವ ಭಾರತೀಯನ ಕಣ್ಣಲ್ಲಿ ತಾನೆ 
ನೀರು ಬರುವುದಿಲ್ಲ ? 

ಕಡೆಗೆ ರಾಮಾನುಜನ್ ರಾಮಚಂದ್ರರಾವ್ ಅವರಿಂದ ಬರುತ್ತಿದ್ದ ಸಹಾಯ 


೧೯೬೨ 

ಪ್ರಬುದ್ಧ ಕರ್ಣಾಟಕ 
ಧನವನ್ನು ಬೇಡವೆಂದುಬಿಟ್ಟರು. ಹಾಗಾದಾಗ ಶೇಷು ಅಯ್ಯರ್‌ ಮತ್ತು ರಾಮ 
ಚಂದ್ರರಾವ್ ಇಬ್ಬರೂ ಪ್ರಯತ್ನಿಸಿ ಮದ್ರಾಸು ಪೋರ್ಟ್ ಟ್ರಸ್ಟಿನ ಎಸ್ . 
ನಾರಾಯಣ ಆಯ್ಯರನ್ನು ರಾಮಾನುಜನ್‌ಗೆ ಒಂದು ನೌಕರಿ ಕೊಡುವಂತೆ 
ಕೇಳಿಕೊಂಡರು . ಇದೆಲ್ಲದರ ಫಲವಾಗಿ ಪ್ರಪಂಚದ ಇತಿಹಾಸದಲ್ಲೇ ಪ್ರತಿಭಾಶಾಲಿ 
ಗಳೊಬ್ಬರೂ , ಆಗಿನ ಕಾಲದ ಭಾರತದ ಉತ್ತಮೋತ್ತಮ ಗಣಿತದ ಮೇಧಾವಿಗಳೂ 
ಆದ ರಾಮಾನುಜನ್ ಬಂದರಿನಲ್ಲಿ ಹಡಗಿನಲ್ಲಿ ಹೋಗಿಬರುವ ಮೂಟೆಗಳ 
ಲೆಕ್ಕಾಚಾರ ಹಾಕುವ ಗುಮಾಸ್ತರಾಗಿ ತಿಂಗಳಿಗೆ ೨೫ ರೂಪಾಯಿಗಳ ಸಂಬಳದ 
ಮೇಲೆ ೧ - ೩ - ೧೯೧೨ರಂದು ಕೆಲಸಕ್ಕೆ ಸೇರಿದರು. 

ಬಂದರಿನ ಕೆಲಸದಲ್ಲಿ ರಾಮಾನುಜನ್ ಇದ್ದುದು ಕೇವಲ ಒಂದು ವರ್ಷ 
ಮಾತ್ರ . ಆದರೂ ತಮ್ಮ ಅನೇಕ ವರ್ಷಗಳ ಹಂಬಲ, ಎಂದರೆ ತಮ್ಮ ಎರಡು 
ಹೊತ್ತಿನ ಅನ್ನದ ಯೋಚನೆ ತಪ್ಪಬೇಕು ಎಂಬ ಇಚ್ಛೆ , ಪೂರೈಸಿಸುದಕ್ಕೆ ಅವರು 
ತೃಪ್ತಿಯನ್ನು ವ್ಯಕ್ತಪಡಿಸಿದರಂತೆ . ಈ ಕೆಲಸದಲ್ಲಿದ್ದಾಗಲೂ ರಾಮಾನುಜನ್ 
ತಮ್ಮ ಪುರುಸತ್ತಿನ ಕಾಲವನ್ನೆಲ್ಲಾ ಉನ್ನತ ಗಣಿತದಲ್ಲಿ ಕಳೆಯುತ್ತಿದ್ದು ಗಣಿತ 
ಪ್ರಪಂಚಕ್ಕೆ ಹೊಸದಾದ ಹಲವಾರು ಫಲಿತಾಂಶಗಳಲ್ಲಿ ತೊಡಗಿರುತ್ತಿದ್ದರು. 


ಬಂದರಿನ ಕೆಲಸ ಬಿಡಿಸಲು ಪ್ರಯತ್ನ 
ಇಷ್ಟು ಹೊತ್ತಿಗೆ ರಾಮಾನುಜನ್ ಅವರ ಪ್ರತಿಭೆ ಇತರರ ಗಮನವನ್ನು ಸೆಳೆಯಲು 
ಆರಂಭಿಸಿತು . ತಮ್ಮ ನೋಟ್ ಬುಕ್ಕಿನಲ್ಲಿ ಬರೆಯುತ್ತಿದ್ದ Theory of Divergent 
Series , Elliptic Integrals , Bernoulli 's Numbers buvo god goods 
ಗಳನ್ನು ನೋಡಿ ಗಣಿತದ ಇಲಾಖೆ ಇವರ ಸಾಮರ್ಥ್ಯದ ಪ್ರಯೋಜನವನ್ನು 
ಪಡೆಯಬೇಕೆಂಬ ನಿರ್ಧಾರವನ್ನು ರಾಮಚಂದ್ರರಾವ್ ಮತ್ತು ಶೇಷು ಅಯ್ಯರ್ 
ಮಾಡಿದರು. ಈ ಮಧ್ಯೆ ರಾಮಾನುಜನ್ Journal of the Indian Mathe 
matical Society ಯಲ್ಲಿ ಹಲವು ಸಮಸ್ಯೆಗಳನ್ನು ಚರ್ಚಿಸಿ ಲೇಖನಗಳನ್ನು 
ಬರೆದಿದ್ದರು. 

ರಾಮಚಂದ್ರರಾಯರು ಮದ್ರಾಸ್‌ ಎಂಜಿನಿಯರಿಂಗ್ ಕಾಲೇಜಿನ ಗ್ರಿಫಿತ್ 
( Griffith ) ಎಂಬುವರನ್ನು ರಾಮಾನುಜನ್‌ರವರ ವಿಷಯದಲ್ಲಿ ಏನಾದರೂ ಮಾಡ 
ಬೇಕೆಂದು ಕೇಳಿಕೊಂಡರು. ಗ್ರಿಫಿತ್ ಲಂಡನ್ನಿನಲ್ಲಿದ್ದ ಪ್ರೊ . ಎಂ . ಜಿ. ಎಂ . 
ಹಿಲ್ ( M . G . M . Hill ) ಎಂಬುವರಿಗೆ ರಾಮಾನುಜನ್‌ರವರ ಹಲವು ಫಲಿತಾಂಶ 
ಗಳನ್ನು ಕಳುಹಿಸಿ ಅಭಿಪ್ರಾಯ ಕೇಳಲಾಗಿ , ಹಿಲ್ , “ಸ್ಫೂರ್ತಿದಾಯಕವಾದ ಈ 
ಫಲಿತಾಂಶಗಳು ಸ್ವಾರಸ್ಯವಾಗಿವೆ ” ಎಂದುತ್ತರಕೊಟ್ಟರು. 

ಹೀಗಿರುವಾಗ ಶೇಷು ಐಯ್ಯರ್ ರಾಮಾನುಜನ್‌ರವರನ್ನು ಕಂಡು, “ ನೀವು 
ನೇರವಾಗಿ ಕೆಂಬ್ರಿಜಿನ ಗಣಿತದ ಪ್ರೊಫೆಸರ್ ಜಿ, ಎಚ್ . ಹಾರ್ಡಿ ( G , H , Hardy ) 


೧೪೬೩ 


ಶ್ರೀನಿವಾಸ ರಾಮಾನುಜನ್ 


ಯವರಿಗೆ ಕಾಗದ ಬರೆಯಿರಿ ” ಎಂದು ಉತ್ತೇಜನ ಕೊಟ್ಟರು. ೧೬ - ೧- ೧೯೧೩ 
ರಲ್ಲಿ ರಾಮಾನುಜನ್ ಒಂದು ಕಾಗದ ಬರೆದು ಅದರ ಜೊತೆಯಲ್ಲಿ ತಮ್ಮ 
ಸಂಶೋಧನೆಗೆ ಸಂಬಂಧಿಸಿದ ೧೨೦ ಪ್ರಮೇಯಗಳನ್ನೂ ಸೂತ್ರಗಳನ್ನೂ ಕಳುಹಿಸಿ 
ದರು. ಇವುಗಳನ್ನು ನೋಡಿದ ಕ್ಷಣದಲ್ಲಿ ಹಾರ್ಡಿಯವರಿಗೆ ಆದ ಆನಂದ ಮತ್ತು 
ಕೋಲಾಹಲಕ್ಕೆ ಮಿತಿಯೇ ಇರಲಿಲ್ಲವೆಂದು ಹೇಳಲಾಗಿದೆ. ಇದಕ್ಕೆ ಕಾರಣ 
ವೇನೆಂದರೆ ಹಾರ್ಡಿ ಮತ್ತಿತರ ಯೂರೋಪಿನ ಗಣಿತಜ್ಞರು ಹಲವಾರು ವರ್ಷ 
ಗಳಿಂದ ಬಿಡಿಸಲು ಪ್ರಯತ್ನಿಸುತ್ತಿದ್ದ ಅನೇಕ ಗಣಿತದ ಸಮಸ್ಯೆಗಳಿಗೆ ರಾಮಾನುಜನ್ 
ಹೊಸ ಬೆಳಕನ್ನು ತೋರುವ ರೀತಿಯಲ್ಲಿ ಹಾರ್ಡಿ ಅನುಭವಪಟ್ಟರು. 

- ರಾಮಾನುಜನ್ ಮತ್ತು ಹಾರ್ಡಿ ಇವರ ಪತ್ರವ್ಯವಹಾರ ಶುರು ಆಯಿತು. 
ತನಗೆ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಏನಾದರೂ ಸ್ಕಾಲರ್‌ಷಿಪ್‌ ಸಿಗುವಂತೆ 
ಮಾಡಬೇಕೆಂದು ರಾಮಾನುಜನ್ ಹಾರ್ಡಿಯವರನ್ನು ಕೇಳಿಕೊಂಡರು. ಹಾರ್ಡಿ 
ಯವರು ಲಂಡನ್ನಿನ ಭಾರತೀಯ ವಿದ್ಯಾರ್ಥಿಗಳ ಕಾರ್ಯದರ್ಶಿಯ ಮೂಲಕ 
ಎಲ್ಲಾ ವಿಚಾರಗಳನ್ನೂ ಮದ್ರಾಸ್ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಅವರಿಗೆ 
ತಿಳಿಸಿದರು . 

ಮದ್ರಾಸ್ ವಿಶ್ವವಿದ್ಯಾನಿಲಯವು ರಾಮಾನುಜನ್‌ರವರಿಗೆ ಯಾವರೀತಿ 
ಸಹಾಯಮಾಡಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಪರಿಶೀಲಿಸತೊಡಗಿತು. ಗಣಿತದ 
ಬೋರ್ಡ್ ಆಫ್ ಸ್ಟಡೀಸ್‌ನಲ್ಲಿ ಒಳ್ಳೆಯ ಶಿಫಾರಸೂ ಆಯಿತು. ವಿಷಯ 
ಸಿಂಡಿಕೇಟಿನ ಮುಂದೆ ಬಂದಿತು. ಸ್ಕಾಲರ್‌ಷಿಪ್ ಕೊಡಲು ರಾಮಾನುಜನ್ 
ರವರಿಗೆ ಮಾಸ್ಟರ್ ಡಿಗ್ರಿ ಇಲ್ಲವಲ್ಲಾ ಎಂಬ ತಕರಾರನ್ನು ಹಲವರು ಎತ್ತಿದರು. 
ಯೂನಿವರ್ಸಿಟಿ ಆಕೈನ ಪೀಠಿಕಾ ಭಾಗದಲ್ಲಿ ಸಂಶೋಧನೆಯನ್ನು ಬೆಳೆಸುವುದು 
ವಿಶ್ವವಿದ್ಯಾನಿಲಯದ ಒಂದು ಗುರಿ ಎಂದಿದ್ದುದನ್ನು ಹಲವರು ತಿಳಿಸಲು, 
ರಾಮಾನುಜನ್‌ರವರ ವಿರುದ್ಧ ಇದ್ದ ತಕರಾರು ಹೋಗಿ, ತಿಂಗಳಿಗೆ ೭೫ ರೂಪಾಯಿ 
ನಂತೆ ಎರಡು ವರ್ಷಗಳ ಕಾಲ ಒಂದು ವಿಶೇಷ ಸ್ವಾಲರ್‌ಷಿಪ್ ಹಲವು ಷರತ್ತು 
ಗಳೊಡನೆ ರಾಮಾನುಜನ್‌ರವರಿಗೆ ದೊರಕಿತು. ರಾಮಾನುಜನ್ ಬಂದರಿನಲ್ಲಿ 
ಮೂಟೆಗಳನ್ನೆಣಿಸುವ ನೌಕರಿಯಿಂದ ಮುಕ್ತರಾದರು. 


ಇಂಗ್ಲೆಂಡಿಗೆ ಕರೆಸಿಕೊಳ್ಳಲು ಹಾರ್ಡಿಯವರ ಯತ್ನ 
ರಾಮಾನುಜನ್‌ರವರ ಪ್ರತಿಭೆಯನ್ನು ಸೂಕ್ಷ್ಮವಾಗಿಯಾದರೂ ಅರಿತ ಹಾರ್ಡಿ 
ಯವರು ಅವರನ್ನು ಇಂಗ್ಲೆಂಡಿಗೆ ಕರೆಸಿಕೊಳ್ಳಲು ಮನಸ್ಸು ಮಾಡಿದರು. ಮೊದಲು 
ಈ ವಿಷಯ ರಾಮಾನುಜನ್‌ರವರಿಗೆ ತಿಳಿದಾಗ , " ಎಲ್ಲಿಯಾದರೂ ಈ ಬ್ರಾಹ್ಮಣ 
ಸಮುದ್ರಯಾನಮಾಡುವುದುಂಟೇ ? ನಮ್ಮ ತಾಯಿಯವರು ತಾನೇ ಒಪ್ಪುವರೇ ? 
ಕೇಂಬ್ರಿಜಿಗೆ ಹೋಗಲು ಸಾಧ್ಯವಿಲ್ಲ ” ಎಂದುಬಿಟ್ಟರು. 


೧೪೬೪ 


ಪ್ರಬುದ್ಧ ಕರ್ಣಾಟಕ 
ಈ ಮಧ್ಯೆ ಕೇಂಬ್ರಿಜಿನ ಗಣಿತಜ್ಞ , ಇ . ಎಚ್ . ನೆವಿಲ್ ( E . H . Neville ) 
ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ೧೯೧೩ - ೧೪ ರಲ್ಲಿ ಭೇಟಿ ಕೊಡುವವರಾಗಿದ್ದರು. 
ರಾಮಾನುಜನ್‌ರವರನ್ನು ಕೇಂಬ್ರಿಜಿಗೆ ತರುವಂತೆ ಹೇಗಾದರೂ ಪ್ರಯತ್ನಿ ಸ 
ಬೇಕೆಂದು ಹಾರ್ಡಿ ನೆವಿಲ್ ಅವರಿಗೆ ಒತ್ತಾಯಪಡಿಸಿ ಕಳುಹಿಸಿದ್ದರು. 

ನೆವಿಲ್ ಮದ್ರಾಸಿಗೆ ಬಂದು ಅಧಿಕಾರಿಗಳೊಡನೆ ಈ ವಿಷಯ ಚರ್ಚಿಸಿದರು. 
ಮದ್ರಾಸ್ ವಿಶ್ವವಿದ್ಯಾನಿಲಯವು ೨೫೦ ಪೌಂಡುಗಳ ೨ ವರ್ಷಗಳ ಸ್ವಾಲರ್ 
ಸೊಪ್ಪನ್ನು ಇದಕ್ಕಾಗಿ ಕೊಡಲು ಒಪ್ಪಿ ರಾಮಾನುಜನ್‌ರವರ ಪ್ರಯಾಣದ ಇತರ 
ಹಲವು ಖರ್ಚುಗಳಿಗೂ ಸಮ್ಮತಿ ಇತ್ತಿತು. ( ಮುಂದೆ ಇದನ್ನು ೫ ವರ್ಷಗಳಿಗೆ 
ಏರಿಸಲಾಯಿತು) . 

ರಾಮಾನುಜನ್‌ರವರೇನೋ ಇಂಗ್ಲೆಂಡಿಗೆ ಹೋಗಲು ಒಪ್ಪಿದರು. ಆದರೆ 
ಅವರ ತಾಯಿಯ ಒಪ್ಪಿಗೆ ಆಷ್ಟು ಸುಲಭವಾಗಿ ಸಿಗಲಿಲ್ಲ . ತಾಯಿಯ ಕನಸಿನಲ್ಲಿ 
ನಾಮಕ್ಕ ದೇವಿಯು ಕಾಣಿಸಿಕೊಂಡು ಮುಂದೆ ರಾಮಾನುಜನ್ ಯೂರೋಪಿನ 
ವಿದ್ವತ್ಸಭೆಯೊಂದರಲ್ಲಿ ಸನ್ಮಾನಿತರಾದವರಂತೆ ಪ್ರದರ್ಶಿಸಿ ಮಾಯವಾದಳೆಂದು 
ಹೇಳಲಾಗಿದೆ. ಕೊನೆಗೆ ತಾಯಿಯ “ ಆಗಲಿ ” ಎಂದರು. 

ತಮಗೆ ಸಿಕ್ಕಿದ ಹಣದ ಪೈಕಿ ತಿಂಗಳಿಗೆ ೬೦ ರೂಪಾಯಿಗಳನ್ನು ತನ್ನ 
ಕುಟುಂಬಕ್ಕೆ ಕೊಡುವಂತೆ ಪ್ರಾರ್ಥಿಸಿ ರಾಮಾನುಜನ್ ೧೭-೩- ೧೯೧೪ ರಂದು 
ಕೇಂಬ್ರಿಜಿಗೆ ಪ್ರಮಾಣ ಮಾಡಿದರು. ಹಾರ್ಡಿಯವರ ಪ್ರಯತ್ನದಿಂದ ಅಲ್ಲಿಯ 
ಟ್ರಿನಿಟಿ ಕಾಲೇಜಿನಿಂದಲೂ ರಾಮಾನುಜನ್ ವರ್ಷಕ್ಕೆ ೬೦ ಪೌಂಡುಗಳ ವೇತನ 
ಪಡೆದರು . 

ಪ್ರಪಂಚದ ಯಾವ ಭಾಗದಲ್ಲಿಯೇ ಇರಲಿ, ಪ್ರತಿಭೆಗೆ ಪುರಸ್ಕಾರ ಕೊಟ್ಟು 
ಹಠಮಾಡಿ ರಾಮಾನುಜನ್‌ರವರನ್ನು ಕೇಂಬ್ರಿಜಿಗೆ ಕರೆಯಿಸಿಕೊಂಡ ೨೦ನೆಯ 
ಶತಮಾನದ ಶ್ರೇಷ್ಠ ಗಣಿತಜ್ಞರಲ್ಲೊಬ್ಬರಾದ ಜಿ . ಎಚ್ . ಹಾರ್ಡಿಯವರಿಗೆ 
ಭಾರತೀಯರೆಲ್ಲ ಚಿರಋಣಿಗಳಾಗಿರಬೇಕು. 


ಇಂಗ್ಲೆಂಡಿನ ವಾತಾವರಣ 
ದಕ್ಷಿಣ ಭಾರತದ ವೈದಿಕಮನೆತನದ ಪದ್ದತಿಯನ್ನು ಬಿಟ್ಟು ಇಂಗ್ಲೆಂಡಿನ ರೀತಿಯಲ್ಲಿ 
ವಾಸಿಸಲು ರಾಮಾನುಜನ್ ಪಟ್ಟ ಕಷ್ಟ ಕಡಿಮೆಯಾಗಿರಲಿಲ್ಲ. ಮೊದಲನೆಯದಾಗಿ 
ಅವರು ತಮ್ಮ ಉಡುಪನ್ನು ಬದಲಾಯಿಸಿಕೊಳ್ಳುವಂತೆ ಮಾಡುವುದೇ ಕೇಂಬ್ರಿಜಿನ 
ಅವರ ಸ್ನೇಹಿತರ ಸಾಹಸದ ಕೆಲಸವಾಯಿತು. ತಲೆಯ ಮೇಲಿದ್ದ ಜುಟ್ಟೂ ಕೂಡ 
ಒಂದು ಸಮಸ್ಯೆಯಾಗಿತ್ತು . ಇವೆಲ್ಲ ಸಣ್ಣ ವಿಷಯಗಳಾಗಿ ಕಂಡರೂ ರಾಮಾ 
ನುಜನ್ ತಮ್ಮ ಜಿಗುಪ್ಪೆಯನ್ನು ಆಗಾಗ ವ್ಯಕ್ತಪಡಿಸುತ್ತಲೇ ಇದ್ದರಂತೆ. ಆದರೆ 
ಇಷ್ಟು ಮಾತ್ರ ನಿಜ ; ಇನ್ನಾವ ರೀತಿಯಲ್ಲಿ ರಾಮಾನುಜನ್ ಬದಲಾವಣೆ 


೧೪೬೫ 


ಶ್ರೀನಿವಾಸ ರಾಮಾನುಜನ್ 


ಹೊಂದಲು ಅವರ ಸ್ನೇಹಿತರು ಪ್ರಯತ್ನಿಸಿ ಸಫಲರಾದಾಗ್ಯೂ , ರಾಮಾನುಜನ್ 
ಮೊದಲಿನಿಂದ ಕಡೆಯವರೆಗೂ ಕಟ್ಟು ನಿಟ್ಟಾದ ಸಸ್ಯಾಹಾರಿಗಳಾಗಿಯೇ ಇದ್ದರು. 
ಈಗಿನಂತೆ ಆಗ ಸಸ್ಯಾಹಾರ ಹೊರಗಡೆ ಇಂಗ್ಲೆಂಡಿನಲ್ಲಿ ಸಿಗುತ್ತಿರಲಿಲ್ಲವಾದ ಕಾರಣ 
ರಾಮಾನುಜನ್ ತಮ್ಮ ಆಹಾರವನ್ನು ತಾನೇ ಬೇಯಿಸಿಕೊಳ್ಳುತ್ತಿದ್ದರು. ಕಾಲ 
ಮಿತಿಯ ಕಾರಣ ಹಲವು ವೇಳೆ ಎರಡು ದಿವಸಗಳ ಆಹಾರವನ್ನು ಒಂದೇ ಸಲ 
ತಯಾರುಮಾಡಿಟ್ಟು ಕೊಳ್ಳುತ್ತಿದ್ದರು. ಇಂಗ್ಲೆಂಡಿನ ಚಳಿಯೂ ಸಾಕಷ್ಟಿತ್ತು . 
ಅಂತೂ ರಾಮಾನುಜನ್ ಅಷ್ಟಾಗಿ ದೇಹದ ಸೌಖ್ಯವನ್ನನುಭವಿಸಲಿಲ್ಲ. 


ರಾಮಾನುಜನ್‌ರವರ ಸಂಶೋಧನಾ ವಿಧಾನ 
ರಾಮಾನುಜನ್‌ರವರ ಕಾರ್ಯವಿಧಾನ ಹೇಗಿರಬೇಕೆಂಬುದು ಹಾರ್ಡಿಯವರಿಗೆ 
ಸಮಸ್ಯೆಯಾಯಿತು. ರಾಮಾನುಜನ್ ಹಲವು ಪ್ರಶ್ನೆಗಳನ್ನು ಬಿಡಿಸುವುದರಲ್ಲಿ 
ಆಳವಾಗಿ ಯೋಚಿಸುವ ಕಾರ್ಯದಲ್ಲಿ ಅದ್ವಿತೀಯರಾಗಿದ್ದರು. Modular 
Equations, Theorems of Complex Multiplications, Continued 
Fractions, ಮುಂತಾದ ವಿಷಯಗಳಲ್ಲಿ ವಿಶ್ವದ ಗಣಿತಜ್ಞರಲ್ಲೇ ರಾಮಾನುಜನ್ 
ಅಗ್ರಗಣ್ಯರಾಗಿದ್ದರೆಂದು ಹಾರ್ಡಿ ತಿಳಿಸಿದ್ದಾರೆ. ಆದರೆ ನವೀನ ವಿಷಯಗಳಾದ 
Cauchy's Theorem , Functions of a Complex Variable , Soweto 
ಕೂಡ ರಾಮಾನುಜನ್‌ರವರಿಗೆ ತಿಳಿದಿರಲಿಲ್ಲ. ಇಂತಹವರ ಗಣಿತ ಸಂಶೋಧ 
ನೆಯ ರೀತಿನೀತಿ ಏನೆಂಬುದು ಹಾರ್ಡಿಯವರನ್ನು ಯೋಚನಾಕ್ರಾಂತರನ್ನಾಗಿ 
ಮಾಡಿತು . 

ಯಾರಿಗಾದರೂ ಮೊದಲು ತೋರುವ ವಿಧಾನವೆಂದರೆ ರಾಮಾನುಜನ್ 
ರವರಿಗೆ ನವೀನ ಗಣಿತದ ಪಾಠಗಳ ಪರಿಚಯವನ್ನು ಮೊದಲು ಮಾಡಿಕೊಟ್ಟು 
ಅವರನ್ನು ತರಬೇತಿ ಮಾಡುವುದು. ಆದರೆ ಕೊಂಚಮಟ್ಟಿಗೆ ಹಾಗೆ ಮಾಡಲು 
ಶುರುವಿನಲ್ಲಿ ಪ್ರಯತ್ನಿಸಿದ ಹಾರ್ಡಿ ಕೂಡಲೇ ತಮ್ಮ ತಪ್ಪನ್ನರಿತರು. ರಾಮಾನು 
ಜನ್‌ರವರು ಹೊಸವಿಷಯಗಳಲ್ಲಿ ಅಷ್ಟು ಆಸಕ್ತಿ ವಹಿಸುವುದಿರಲಿ, ಯಾವ 
ವಿಷಯದಲ್ಲಿ ಅವರಿಗೆ ಪ್ರತಿಭೆ ಇತ್ತೋ ಆ ಪ್ರತಿಭೆಯೂ ಕೊಂಚ ಇಳಿಮುಖವಾದಂತೆ 
ತೋರಿತು. ಈ ಕಾರಣದಿಂದ ರಾಮಾನುಜನ್ ತಮಗೆ ಇಷ್ಟವಿದ್ದ ರೀತಿಯಲ್ಲಿ, 
ತಮ್ಮ ಪ್ರತಿಭೆ ಓಡಿದ ರೀತಿಯಲ್ಲಿ ಸಂಶೋಧನೆ ನಡೆಸಲಿ ಎಂಬುದಾಗಿ ಹಾರ್ಡಿ 
ಅವರಿಗೆ ಪೂರ್ಣ ಸ್ವಾತಂತ್ರ ಕೊಟ್ಟು ಬಿಟ್ಟರು. 

ರಾಮಾನುಜನ್‌ರವರ ಸಂಗ್ರಹಿತ ಲೇಖನಗಳು ( Collected Papers ) 
ಎಂಬುದರಲ್ಲಿ ಒಟ್ಟು ೩೭ ಲೇಖನಗಳಿವೆ . ಇವುಗಳ ಪೈಕಿ ೫ ಮಾತ್ರ ಮೊದಲೇ 
ಇಂಡಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿಯ ಜರ್ನಲಿನಲ್ಲಿ ಪ್ರಕಟವಾಗಿದ್ದು ವು. 
ಉಳಿದುವೆಲ್ಲ ಹೆಚ್ಚು ಕಡಿಮೆ ರಾಮಾನುಜನ್ ಇಂಗ್ಲೆಂಡಿನಲ್ಲಿದ್ದಾಗರೂಪಗೊಂಡವು. 


೧೪೬೬ 


ಪ್ರಬುದ್ಧ ಕರ್ಣಾಟಕ 
ಈ ೩೭ ಲೇಖನಗಳೂ ಹಾರ್ಡಿಯವರ ಸಂಪಾದಕತ್ವದಲ್ಲಿ ಕೇಂಬ್ರಿಜ್ ಯೂನಿ 
ವರ್ಸಿಟಿ ಪ್ರೆಸ್ಸಿನಿಂದ ೧೯೨೭ರಲ್ಲಿ ಪ್ರಕಟವಾದುವು. 


ಪ್ರಶಸ್ತಿಗಳು 
ರಾಮಾನುಜನ್ ಕೇಂಬ್ರಿಜಿಗೆ ಹೋದಹಲವು ಕಾಲದೊಳಗಾಗಿ ಎಂದರೆ ೧೯೧೬ರಲ್ಲಿ 
ಕೇಂಬ್ರಿಜ್ ವಿಶ್ವವಿದ್ಯಾನಿಲಯದ ಆನರಿ ಬಿ.ಎ . ಡಿಗ್ರಿ, ಅವರಿಗೆ ದೊರೆಯಿತು. 

ಪ್ರಪಂಚದ ಪ್ರತಿಭಾಶಾಲಿಗಳಿಗೆ ಮಾತ್ರ ಮೀಸಲಾಗಿಡಲಾಗಿರುವ ಇಂಗ್ಲೆಂಡಿನ 
ಫೆಲೋ ಆಫ್ ದಿ ರಾಯಲ್ ಸೊಸೈಟಿಯ ಸದಸ್ಯತ್ವದ F. R . S. ಪ್ರಶಸ್ತಿ 
ರಾಮಾನುಜನ್‌ರವರಿಗೆ ೨೮ - ೨ - ೧೯೧೮ರಲ್ಲಿ ಕೊಡಲ್ಪಟ್ಟಿತು. ಕೇವಲ ೩೦ನೆಯ 
ವಯಸ್ಸಿನಲ್ಲಿ ಸಿಕ್ಕಿದ ಈ ಬಹುಮಾನದ ಪ್ರಾಮುಖ್ಯತೆ ಅವರ್ಣನೀಯ . 
- ೧೩ - ೧೦ - ೧೯೧೮ರಂದು ಕೇಂಬ್ರಿಜಿನ ಟ್ರಿನಿಟಿ ಕಾಲೇಜಿನ ಫೆಲೋ ಆಗಿ 
ರಾಮಾನುಜನ್ ಆರಿಸಲ್ಪಟ್ಟರು. ಇದಕ್ಕೆ ವರ್ಷಕ್ಕೆ ೨೫೦ ಪೌಂಡುಗಳಂತೆ ೬. 
ವರ್ಷಗಳ ಅವಧಿಯ ಷರತ್ತಿಲ್ಲದ ಗೌರವಕಾಣಿಕೆಯೊಂದಿದೆ. ಈ ಪ್ರಶಸ್ತಿ ಸಿಕ್ಕಿದ 
ಭಾರತೀಯರ ಪೈಕಿ ರಾಮಾನುಜನ್‌ರವರೇ ಮೊದಲನೆಯವರು. 

ಈ ಮಧ್ಯೆ ಹಾರ್ಡಿಯವರ ಸೂಚನೆಯಂತೆ ಮದ್ರಾಸ್ ವಿಶ್ವವಿದ್ಯಾನಿಲಯ 
ದವರು ೧ - ೪- ೧೯೧೯ರಿಂದ ೫ ವರ್ಷಗಳ ಕಾಲ ವರ್ಷಕ್ಕೆ ೨೫೦ ಪೌಂಡುಗಳಂತೆ 
ಷರತ್ತಿಲ್ಲದ ವೇತನವನ್ನೂ , ರಾಮಾನುಜನ್‌ರವರ ಸಮುದ್ರಯಾನದ ಪೂರಾ 
ಖರ್ಚನ್ನೂ ಕೊಡಲು ಒಪ್ಪಿಕೊಂಡಿತು . 
- ಮತ್ತಾವ ಗೌರವಗಳು ರಾಮಾನುಜನ್‌ರವರಿಗೆ ಲಭಿಸುವುದರಲ್ಲಿದ್ದು ವೋ 
ಅತ್ಯಂತ ವ್ಯಸನದಾಯಕವಾದ ಪರಿಸ್ಥಿತಿ ಉದ್ಭವಿಸಿದುದನ್ನು ಈಗ ಓದಿ ಕಣ್ಣೀರು 
ಸುರಿಸಬೇಕಾಗಿರುವ ನಿಮ್ಮ ಮುಂದೆ ಈ ಪಂಕ್ತಿಗಳನ್ನು ಬರೆಯಲು ಲೇಖಣಿಯೇ 
ಓಡುವುದಿಲ್ಲ. ಆದರೂ ಇರುವ ವಿಷಯವನ್ನು ಹೇಳಿ ಮುಗಿಸಬೇಕು - ದೈವಾಜ್ಞೆಯ 
ವಿರುದ್ದ ಅಪೀಲು ಮಾಡಲು ಯಾರಿಗೆ ತಾನೇ ಸಾಧ್ಯ ! 


ತೀವ್ರ ಅನಾರೋಗ್ಯ 
ಸುಮಾರು ೩ ವರ್ಷಗಳ ಕಾಲ ರಾಮಾನುಜನ್ ಗಣಿತ ಸಂಶೋಧನೆಯಲ್ಲಿ ತೊಡಗಿ 
ದೇಹವನ್ನು ದಂಡಿಸಿಬಿಟ್ಟಿದ್ದರು. ಇಂಗ್ಲೆಂಡಿನ ಹವಾ ಅಷ್ಟೇನೂ ಅವರಿಗೆ ಹಿಡಿಸ 
ಲಿಲ್ಲ. ಇದರ ಜೊತೆಗೆ ಮತಾಚಾರಗಳ ಕಾರಣದಿಂದ ಪುಷ್ಟಿ ಯಾದ ಆಹಾರವಿಲ್ಲ 
ದಿರುವುದು ಬೇರೆ. ಇವೆಲ್ಲವೂ ಸೇರಿ ೧೯೧೭ ರ ಮಾರ್ಚಿಯ ವೇಳೆಗೆ ರಾಮಾನುಜನ್ 
ತೀವ್ರ ವ್ಯಾಧಿಗ್ರಸ್ತರಾಗುತ್ತಿದ್ದಾರೆಂಬ ಶಂಕೆ ತೋರಿತು. ವಾಪಸು ಕೂಡಲೇ 
ಭಾರತಕ್ಕೆ ಹಿಂದಿರುಗೋಣವೆಂದರೆ ಮೊದಲನೆಯ ಮಹಾಯುದ್ಧದ ಕಾರಣದಿಂದ 
ಸಮುದ್ರಯಾನ ಅಷ್ಟು ಕ್ಷೇಮಕರವಾಗಿರಲಿಲ್ಲ. ಅದೂ ಅಲ್ಲದೆ ಯುದ್ದಕ್ಕೋಸ್ಕರ 


ಶ್ರೀನಿವಾಸ ರಾಮಾನುಜನ್ 


೧೪೬೭ 


ಇಂಡಿಯಾದ ಉತ್ತಮ ವೈದ್ಯರ ಸೇವೆಯೆಲ್ಲ ಬೇರೆಕಡೆ ಹರಿದುಬಿಟ್ಟಿತ್ತು . ಕೊನೆಗೆ 
ರಾಮಾನುಜನ್ ಕೇಂಬ್ರಿಜಿನ ಆಸ್ಪತ್ರೆಗೆ ದಾಖಲಾದರು. ೧೯೧೮ರ ವೇಳೆಗೆ ಅವರ 
ಕಾಹಿಲೆ ಕ್ಷಯರೋಗವೆಂದು ಸ್ಥಿರಪಟ್ಟಿತು. ಪ್ರಪಂಚದ ಪ್ರತಿಭಾಶಾಲಿಗಳಲ್ಲೊಬ್ಬ 
ರಾದ ಈ ೩೦ ವರ್ಷ ವಯಸ್ಸಿನ ವ್ಯಕ್ತಿ ಅಪಾಯಕರವಾದ ವ್ಯಾಧಿಗೆ ತುತ್ತಾಗಿ 
ಮಲಗಿರುವುದನ್ನು ನೋಡಿದ ಹಾರ್ಡಿ ಮುಂತಾದವರ ಆತಂಕ ಹೇಳತೀರದು. 

ರಾಮಾನುಜನ್‌ರವರ ದೇಹಸ್ಥಿತಿ ಉತ್ತಮಗೊಳ್ಳಲೇ ಇಲ್ಲ. ೧೯೧೮ರಲ್ಲಿ 
ದೊರೆತ ಎಫ್ . ಆರ್ . ಎಸ್ . ಪ್ರಶಸ್ತಿಯ ಕಾರಣ ಅವರಲ್ಲಿ ಕೊಂಚ ಲವಲವಿಕೆ 
ಯುಂಟಾದಂತೆ ಕಾಣಿಸಿತು ; ಮತ್ತೆ ವ್ಯಾಧಿ ಬೆಳೆಯಿತು. ಅವರ ಪರಿಸ್ಥಿತಿ 
ಅಷ್ಟೇನೂ ಆಶಾದಾಯಕವಾಗಿರಲಿಲ್ಲ. 

ಆಸ್ಪತ್ರೆಯಲ್ಲಿದ್ದಾಗಲೂ ರಾಮಾನುಜನ್‌ರವರ ಮಾನಸಿಕ ದೃಷ್ಟಿಯ ಮುಂದೆ 
ಬರೀ ಗಣಿತವೇ . ಭಾರಿಭಾರಿ ಪೂರ್ಣಾಂಕಗಳು ರಾಮಾನುಜನ್‌ರವರಿಗೆ ಪರಮ 
ಮಿತ್ರರಾಗಿಬಿಟ್ಟಿ ದ್ದು ವು . ಒಂದು ದಿನ ಹಾರ್ಡಿ ಒಂದು ಟ್ಯಾಕ್ಸಿಯಲ್ಲಿ ಬಂದಿಳಿದು 
ರಾಮಾನುಜನ್‌ರವರ ಹಾಸಿಗೆ ಬಳಿ ಅವರನ್ನು ನೋಡಲು ಹೋದರು. 

ಹಾರ್ಡಿ : ನಾನು ೧೭೨೯ ನೆಯ ನಂಬರಿನ ಟ್ಯಾಕ್ಸಿಯಲ್ಲಿ ಬಂದೆ. ಅದೊಂದು 
ಸ್ವಾರಸ್ಯವಿಲ್ಲದ ಸಂಖ್ಯೆ . ಆದರೆ ಅಪಶಕುನವೇನಲ್ಲವೆಂದು ನಂಬಿದ್ದೇನೆ. 

ರಾಮಾನುಜನ್ : ಹಾಗಲ್ಲ ; ಅದು ನಿಜವಾಗಿಯೂ ಸ್ವಾರಸ್ಯ ಸಂಖ್ಯೆ . 
ಹಾ : ಹೇಗೆ ? 


ರಾ : ಎರಡು ಘನಗಳ ಮೊತ್ತಗಳಾಗಿ ಎರಡು ರೀತಿಯಲ್ಲಿ ಬರೆಯಬಹುದಾದ 
ಸಂಖ್ಯೆಗಳ ಪೈಕಿ ಅದೇ ಅತಿ ಚಿಕ್ಕದು ( ೧೭ + ೧೨೩ = ೧೭೨೯ - ೯೩ + ೧೦೩). 

ಹಾ : ನಾಲ್ಕನೆಯ ಘಾತಗಳ ಮೊತ್ತವಾಗಿ ಬರೆಯಬಹುದಾದ ಅತಿ ಚಿಕ್ಕ 
ಸಂಖ್ಯೆ ಯಾವುದು ? 

- ರಾ ( ಕೊಂಚ ಯೋಚಿಸಿ) : ತಕ್ಷಣ ಯಾವುದೂ ಕಾಣಿಸುವುದಿಲ್ಲ. ಅದು 
- ಅತಿ ಭಾರಿ ಸಂಖ್ಯೆ ಇರಬಹುದು. 

ಈ ಸಂಭಾಷಣೆಯನ್ನು ತಿಳಿಸಿದ ಹಾರ್ಡಿಯವರು ಆಯಿಲರ್‌ ( Euler ) 
ಎಂಬ ಗಣಿತಜ್ಞನು ತಿಳಿಸಿರುವ 

೧೫೮ + ೫೯೪ = ೧೩೪೪ + ೧೩೩೪ 
ಎಂಬ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 

ಇಂಗ್ಲೆಂಡಿನ ವಾಯುಗುಣದ ಬದಲಾವಣೆ ಉಚಿತವೆಂದರಿತ ವೈದ್ಯರು 
ರಾಮಾನುಜನ್ ಇಂಡಿಯಾಕ್ಕೆ ಹಿಂದಿರುಗಲು ಸಲಹೆ ಇತ್ತರು. ೨೭ - ೨ - ೧೯೧೯ 
ರಂದು ಅವರು ಸ್ವದೇಶಕ್ಕೆ ಪ್ರಯಾಣ ಬೆಳಸಿದರು. ೨೭- ೩ - ೧೯೧೯ಕ್ಕೆ ಬೊಂಬಾ 


೧೪೬೮ 

ಪ್ರಬುದ್ಧ ಕರ್ಣಾಟಕ 
ಯಿಗೆ ಬಂದಿಳಿದ ರಾಮಾನುಜನ್‌ರವರ ದೇಹ ಕ್ಷಯಿಸಿಹೋಗಿತ್ತು . ಸ್ನೇಹಿತರ, 
ಬಂಧುಗಳ ಮತ್ತು ಗಣಿತಾಭಿಮಾನಿಗಳ ಚಿಂತೆ ಅವರ್ಣನೀಯ . ಮದ್ರಾಸ್ ಸರಕಾರ 
ಮತ್ತು ವಿಶ್ವವಿದ್ಯಾನಿಲಯ ಅವರನ್ನು ಳಿಸಲು ಸರ್ವಪ್ರಯತ್ನ ಮಾಡಿದುವು, ಟೀಬೀ । 
ಕಾಹಿಲೆಯ ಮದ್ರಾಸು ಸರಕಾರದ ಉತ್ತಮೋತ್ತಮ ವೈದ್ಯ ಡಾ . ಪಿ. ಎಸ್ . 
ಚಂದ್ರಶೇಖರ ಐಯ್ಯರ್ ಖುದ್ದಾಗಿ ನೋಡಿಕೊಂಡರು . ಮದ್ರಾಸು ವಿಶ್ವವಿದ್ಯಾ 
ನಿಲಯದ ಸಿಂಡಿಕೇಟಿನ ಸದಸ್ಯರೂ ಇತರರೂ ರಾಮಾನುಜನ್‌ರವರ ಖರ್ಚುಗಳ 
ನ್ನೆಲ್ಲ ವಹಿಸಿಕೊಂಡರು. ಆದರೇನು - ವಿಧಿಯ ತೀರ್ಪು ಬೇರೆರೀತಿ ಇತ್ತು . 

೨೬ - ೪ - ೧೯೨೦ರಂದು ರಾಮಾನುಜನ್ ದೈವಾಧೀನರಾದರು . ಭಾರತದ 
ಮತ್ತು ಹೊರದೇಶಗಳಕೋಟ್ಯಂತರ ಜನ ಬಿಕ್ಕಿ ಬಿಕ್ಕಿ ಅತ್ತರು. 


ರಾಮಾನುಜನ್ ಇನ್ಸ್ಟಿಟ್ಯೂಟ್ 
ಇತ್ತೀಚೆಗೆ ಎಂದರೆ ೧೯೪೯ರಲ್ಲಿ ಮದ್ರಾಸಿನಲ್ಲಿ ಅಳಗಪ್ಪ ಚೆಟ್ಟಿಯಾರವರು ಗಣಿತದಲ್ಲಿ 
ಉತ್ತಮ ರೀತಿಯ ಸಂಶೋಧನೆಗಾಗಿ ರಾಮಾನುಜನ್ ಇನ್‌ಸ್ಟಿಟ್ಯೂಟನ್ನು ಸ್ಥಾಪಿಸಿ 
ದರು. ಟಿ. ವಿಜಯರಾಘವನ್ ಇದರ ಮೊದಲನೆಯ ಪ್ರೊಫೆಸರ್ ಆಗಿ ನೇಮಿತ 
ರಾದರು . ೧೯೫೫ರಲ್ಲಿ ವಿಜಯರಾಘವನ್ ಮರಣ ಹೊಂದಿದ ನಂತರ ಸಿ. ಟಿ . 
ರಾಜಗೋಪಾಲನ್ ಆ ಸ್ಥಾನಕ್ಕೆ ಬಂದರು. ಅಳಗಪ್ಪ ಚೆಟ್ಟಿಯಾರ್ ಅವರ 
ಮರಣಾನಂತರ ಈ ಇನ್‌ಸ್ಟಿಟ್ಯೂಟನ್ನು ನಡೆಸಲು ಹಣದ ಅಭಾವ ಅಡ್ಡಿ 
ಯಾಯಿತು. ಇದರ ಅಧಿಕಾರಿಗಳಿಗೂ ಸರಕಾರಕ್ಕೂ ಆದ ಪತ್ರವ್ಯವಹಾರದ ಫಲ 
ವಾಗಿ ಈ ಸಂಸ್ಥೆಯ ಆಡಳಿತವನ್ನು ಮದ್ರಾಸ್ ವಿಶ್ವವಿದ್ಯಾನಿಲಯ ವಹಿಸಿಕೊಂಡಿತು 


ಖಾಸಗಿ ಜೀವನ 
ಸ್ವಭಾವತಃ ರಾಮಾನುಜನ್ ಇತರರೊಡನೆ ಬೆರೆಯುವ ವ್ಯಕ್ತಿ ಅಲ್ಲ . ಯಾವಾಗಲೂ 
ಯೋಚನಾಕ್ರಾಂತರಾಗಿರುವಂತೆಯೇ ಕಾಣಿಸುತ್ತಿದ್ದರು. ಸುಮಾರು ೫ ಅಡಿ ೫ 
ಅಂಗುಲ ಎತ್ತರವಿದ್ದು ದಪ್ಪ ತಲೆ ಮತ್ತು ಗುಂಗುರು ಗುಂಗುರಾಗಿರುವ ಕಪ್ಪು ಕೂದ 
ಲನ್ನು ಹೊಂದಿದ್ದರು. ಕಣ್ಣುಗಳು ಮಾತ್ರ ಸಣ್ಣವಾಗಿದ್ದರೂ ಹೊಳಪಾಗಿಯೂ , 
ಆಂತರಿಕಸ್ಫೂರ್ತಿಯ ಸಂಕೇತವೋ ಏನೋ ಎಂಬಂತೆಯೂ ಇದ್ದು ವು. 

ರಾಮಾನುಜನ್ ಎಂದೂ ಕುಪಿತರಾದವರಲ್ಲ. ಯಾವ ಪರಿಸ್ಥಿತಿಯಲ್ಲಿಯೂ 
ಶಾಂತಮನಸ್ಕರಾಗಿದ್ದು ಒಂದೊಂದು ವೇಳೆ ವಿನೋದಶೀಲರೂ ಆಗಿರುತ್ತಿದ್ದರು. 

ಗಣಿತವೇನೊ ರಾಮಾನುಜನ್‌ರವರ ಉಸಿರಾಗಿತ್ತು . ಆದರೆ ವೇದಾಂತ 
ಮತ್ತಿತಿರ ಭಾರತದ ಸಂಸ್ಕೃತಿಗೆ ಸಂಬಂಧಿಸಿದ ಯೋಗ, ಜ್ಯೋತಿಷ, ಮುಂತಾದ 
ಚರ್ಚೆಗಳಲ್ಲಿ ಸಂತೋಷದಿಂದ ಭಾಗವಹಿಸಿ ತಮ್ಮ ಸ್ಪಷ್ಟ ಅಭಿಪ್ರಾಯಗಳನ್ನು 
ಮುಂದಿಡುತ್ತಿದ್ದರು. 


೧೪೬೯ 


ಶ್ರೀನಿವಾಸ ರಾಮಾನುಜನ್ 


ಕಷ್ಟ ಪಟ್ಟು ಕೆಲಸಮಾಡುವ ವಿಚಾರದಲ್ಲಿ ರಾಮಾನುಜನ್‌ರವರ ಶಕ್ತಿ ಅಸಾಧ್ಯ 
ವಾಗಿತ್ತು . ಗಣಿತದ ಸೌಂದರ್ಯವನ್ನು ಅರಿತು ನಿಜಾಂಶವನ್ನು ಪತ್ತೆಹಚ್ಚುವ 
ಕಾರ್ಯದಲ್ಲಿ ಹಗಲು ರಾತ್ರಿ ಮೈಮರೆತು ಕುಳಿತುಬಿಡುತ್ತಿದ್ದರು. 
- ರಾಮಾನುಜನ್ ಪೂರ್ವಾಚಾರ ಪದ್ಧತಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸು 
ತಿದ್ದರು. ಅವರ ಸಸ್ಯಾಹಾರಿ ಜೀವನದ ವಿಷಯವನ್ನು ಹಿಂದೆಯೇ ತಿಳಿಸಲಾಗಿದೆ. 

ಹಣದ ವಿಷಯದಲ್ಲಿ ರಾಮಾನುಜನ್‌ರವರಿಗೆ ಇದ್ದ ದೃಷ್ಟಿ ತಿಳಿಯಲರ್ಹ 
ವಾದದ್ದು . ಅವರ ೩೨ ವರ್ಷದ ಜೀವಿತಕಾಲದಲ್ಲಿ ಮೊದಲನೆಯ ೨೬ ವರ್ಷಗಳು 
ಕಡು ಬಡತನದಲ್ಲಿ ಕಳೆದುವು. ಕಡೆಯ ೬ ವರ್ಷಗಳು ಸ್ವಾಲರ್ ಷಿಪ್ ಇತ್ಯಾದಿ 
ವೇತನಗಳಿಂದ ಸೌಖ್ಯಜೀವನ ಸಾಧ್ಯವಿತ್ತು . ಅಷ್ಟಾದರೂ ಹಣಸಂಪಾದನೆಗೆ 
ಪ್ರಾಮುಖ್ಯತೆಯನ್ನೆ ಕೊಟ್ಟವರಲ್ಲ. ಪ್ರಾಣ ಮತ್ತು ದೇಹ ಒಟ್ಟಿಗೆ ಇದ್ದು ಬಿಡು 
ವಷ್ಟು ಅನುಕೂಲವಿದ್ದರೆ ಸಾಕು ಎನ್ನು ವ ದೃಷ್ಟಿಯನ್ನು ಹೊಂದಿದ್ದರೋ ಏನೋ 
ಎನ್ನು ವಂತೆಯೇ ಕಡೆಯವರೆಗೂ ನಡೆದುಕೊಂಡರು. ೧೧ - ೧ - ೧೯೧೯ರಲ್ಲಿ ಅವರು 
ಲಂಡನ್ನಿನ ಆಸ್ಪತ್ರೆಯಿಂದ ಹಾರ್ಡಿಯವರ ಹಸ್ತ್ರ ಬರೆಸಿ, ಮದ್ರಾಸ್ ವಿಶ್ವವಿದ್ಯಾ 
ನಿಲಯದ ರೆಜಿಸ್ಟಾರರಿಗೆ ಕಳುಹಿಸಿದ ಕಾಗದದಲ್ಲಿ ಹೀಗಿದೆ : 

" ಸ್ವಾಮಿ ! ತಮ್ಮ ವಿಶ್ವವಿದ್ಯಾನಿಲಯ ನನಗೆ ಕೊಟ್ಟಿರುವ ಧನಸಹಾಯ 
ಕಾಗಿ ವಂದನೆಗಳು. ನಾನು ಭಾರತಕ್ಕೆ ವಾಪಸ್ಸು ಬಂದನಂತರ ನನ್ನ ಖರ್ಚಿ 
ಗಿಂತಲೂ ಹೆಚ್ಚು ಹಣ ನನಗೆ ದೊರಕುವಂತೆ ಕಾಣುತ್ತದೆ. ಇಂಗ್ಲೆಂಡಿನಲ್ಲಿ ನನ 
ಗಾದ ಖರ್ಚನ್ನು ಕಳೆದು ನನ್ನ ಕುಟುಂಬಕ್ಕೆ ವರ್ಷಕ್ಕೆ ೫೦ ಪೌಂಡುಗಳನ್ನು 
ಕೊಟ್ಟ ನಂತರ ಉಳಿಯುವ ಹೆಚ್ಚಿಗೆ ಹಣವನ್ನು ಬಡವಿದ್ಯಾರ್ಥಿಗಳ ಸಹಾಯಕ್ಕಾಗಿ 
ಉಪಯೋಗಿಸುವುದು............' 


ಪತ್ನಿ ಜಾನಕಿಯವರ ಹೇಳಿಕೆ 
ರಾಮಾನುಜನ್‌ರರ ಧರ್ಮಪತ್ನಿ ಜಾನಕಿ ( ಈಗ ಅವರ ವಯಸ್ಸು ೬೮) ಮದ್ರಾಸಿ 
ನಲ್ಲಿಯೇ ನೆಲೆಸಿರುವರು. ಅವರ ಇತ್ತೀಚಿನ ಒಂದು ಹೇಳಿಕೆ ಹೀಗಿದೆ : 

“ ನನಗೆ ೯ ವರ್ಷ ಆಗಿದ್ದಾಗ ಮದುವೆಯಾಯಿತು. ನಾನು ನನ್ನ ಪತಿಯ 
ಜೊತೆ ಸಂಸಾರ ಹೂಡಿದಾಗ ನನಗೆ ಬಹು ಚಿಕ್ಕ ವಯಸ್ಸು , ಕುಟುಂಬದಲ್ಲಿ 
ಅನೇಕರಿದ್ದು ಸಂಸಾರಭಾರ ನಿರ್ವಹಣೆ ಕಷ್ಟವಾದ ಕಾರಣ ನನ್ನ ಪತಿಗೆ ಆಗ 
ಬರುತ್ತಿದ್ದ ೨೫ ರೂಪಾಯಿನ ಸಂಬಳ ಏನೇನೂ ಸಾಲುತ್ತಿರಲಿಲ್ಲ. ಇದರಿಂದ 
ಅವರು ಮನೆಯಲ್ಲಿದ್ದ ಕಾಲದಲ್ಲಿ ಗಣಿತದಲ್ಲಿ ಪ್ರೈವೇಟ್ ಟ್ಯೂಷನ್ ಕೊಡುತ್ತಿ 
ದ್ದರು............ಗಣಿತದ ಯೋಚನೆಯಲ್ಲಿ ಮಗ್ನರಾಗಿದ್ದಾಗ ಅವರಿಗೆ ಆಹಾರದ 
ಅರಿವು ಕೂಡ ಇರುತ್ತಿರಲಿಲ್ಲ. ಅಲ್ಲದೆ ಗಣಿತದಲ್ಲಿ ಕೇಂದ್ರಿಕೃತವಾಗಿದ್ದ ಅವರ 
ಮನಸ್ಸಿಗೆ ಅಡ್ಡಿ ಬರಬಾರದೆಂದು ಅನೇಕ ವೇಳೆ ಅವರ ತಾಯಿ ಅಥವಾ ಅಜ್ಜಿ ಅನ್ನ 


೧೪೭೦ 

ಪ್ರಬುದ್ಧ ಕರ್ಣಾಟಕ 
ವನ್ನು ಕಲಸಿಕೊಂಡುಹೋಗಿ ಕೈ ತುತ್ತು ಹಾಕುತ್ತಿದ್ದರು............ ನಮಗೆ ಮಕ್ಕ 
ಳಾಗಲಿಲ್ಲ.............ನನ್ನ ಪತಿಯ ಜ್ಞಾಪಕಾರ್ಥವಾಗಿ ನನ್ನಲ್ಲಿ ಉಳಿದಿರುವುದು 
ಎರಡು ಮಾತ್ರ : ಒಂದು ಜೊತೆ ಅವರ ಚಿತ್ರಗಳು ಮತ್ತು ಅತಿಯಾಗಿ ಎದೆನೋವು 
ಅವರನ್ನು ಕಾಡಿಸಿದಾಗ ಬಿಸಿನೀರಿನ ಶಾಖಕೊಡುವುದಕ್ಕಾಗಿ ಉಪಯೋಗಿಸುತ್ತಿದ್ದ 
ಒಂದು ಜೊತೆ ಪಾತ್ರೆಗಳು ............ ? 


ಪರಿಸಮಾಪ್ತಿ 
ರಾಮಾನುಜನ್‌ರವರ ಜೀವನಚರಿತ್ರೆಯನ್ನು ಕೇಳಿದವರೆಲ್ಲ ಸಾಧಾರಣವಾಗಿ 
ಒಂದು ಪ್ರಶ್ನೆಯನ್ನು ಹಾಕುತ್ತಾರೆ : ಅವರಿಗೆ ಗಣಿತದಲ್ಲಿದ್ದ ಈ ಪ್ರತಿಭೆಯ 
ಗುಟ್ಟೇನು? 

ಈ ಪ್ರಶ್ನೆಗೆ ಉತ್ತರಕೊಡುವುದು ಅಷ್ಟೇನೂ ಸುಲಭವಲ್ಲ. ಮನಶ್ಯಾಸ್ತ್ರಜ್ಞರು 
ಇಂತಹ ವಿಷಯವನ್ನು ವಿವರಿಸುವುದಕ್ಕೆ ಸಾವಿರಾರು ಪುಟಗಳ ಪುಸ್ತಕಗಳನ್ನೇ 
ಬರೆದಿಟ್ಟಿದ್ದಾರೆ. ಬಹು ಸಂಕ್ಷೇಪವಾಗಿ ಹೇಳುವುದಾದರೆ ಉತ್ತರ ಹೀಗಿದೆ : 

ಗಣಿತ, ವಿಜ್ಞಾನ, ವೇದಾಂತ, ಅರ್ಥಶಾಸ್ತ್ರ ಇತ್ಯಾದಿ ಯಾವ ಜ್ಞಾನ 
ಭಾಗವೇ ಆಗಲಿ , ಅದರಲ್ಲಿ ಹೆಸರುಮಾಡಿ ಅಂತರರಾಷ್ಟ್ರ ಖ್ಯಾತಿಪಡೆದಿರುವವರನ್ನು 
ಎರಡು ಭಾಗಗಳಾಗಿ ವಿಂಗಡಿಸಬಹುದು - ಒಂದು ಬುದ್ಧಿವಂತರು ಮತ್ತು ಎರಡು 
ಅಂತರ್ದೃಷ್ಟಿಯುಳ್ಳವರು . ಬುದ್ಧಿ ಶಕ್ತಿ ಮತ್ತು ಅಂತರ್ದೃಷ್ಟಿ ಎರಡೂ ಮನುಷ್ಯನಿಗೆ 
ಜನ್ಮತಃ ಬರುತ್ತವೆ ನಿಜ ; ಆದರೆ ಎರಡಕ್ಕೂ ಇರುವ ವ್ಯತ್ಯಾಸ ಈ ಚರ್ಚೆಯಲ್ಲಿ 
ಬಹು ಮುಖ್ಯ . 

ಬುದ್ಧಿಶಕ್ತಿಯುಳ್ಳವರು ಯಾವ ವಿಷಯವನ್ನಾದರೂ ಬೇಗ ಗ್ರಹಿಸಬಲ್ಲರು. 
ಹೀಗೆ ಗ್ರಹಿಸಿ ಅವರು ತಮ್ಮ ಅಭಿಪ್ರಾಯವನ್ನು ಕೊಡಲು ತರ್ಕ (logic ) ವನ್ನು 
ಉಪಯೋಗಿಸುತ್ತಾರೆ. ಆ ತರ್ಕ ನಿಗಮನ (deduction ) ಆಗಿರಬಹುದು ಆಥವಾ 
ಅನುಗಮನ ( induction ) ಆಗಿರಬಹುದು. ಅಂತೂ ವಿಷಯವನ್ನು ಗ್ರಹಿಸಿ, 
ತರ್ಕಿಸಿ, ಪರ್ಯಾಲೋಚಿಸಿ , ನಿರ್ಣಯ ಸರಿಯೇ ತಪ್ಪೇ ಎಂಬುದನ್ನು ಸಾಧ್ಯವಾದರೆ 
ಪ್ರಯೋಗರೀತ್ಯಾ ಸಮರ್ಥಿಸಿಕೊಂಡು ನಂತರ ತಮ್ಮ ಅಭಿಪ್ರಾಯವನ್ನು ಹೊರ 
ಗೆಡುವುತ್ತಾರೆ. ಹೀಗೆಲ್ಲಾ ಮಾಡಲು ಸಾಕಷ್ಟು ಕಾಲಾವಕಾಶವೂ ಬೇಕು. 
ಕಷ್ಟ ಪಟ್ಟು ಕೆಲಸಮಾಡಿ , ಅಭ್ಯಾಸಮಾಡಿದಂತೆಲ್ಲ ಈ ದಿಕ್ಕಿನಲ್ಲಿ ಅವರ ದಕ್ಷತೆಯೂ 
ಹೆಚ್ಚುತ್ತದೆ. ಪ್ರಪಂಚದ ಜ್ಞಾನಮಟ್ಟವನ್ನು ವೃದ್ಧಿ ಪಡಿಸುವುದರಲ್ಲಿ ಸಹಾಯಕ 
ರಾಗಿರುವವರ ಪೈಕಿ ಹೆಚ್ಚು ಜನ ಈ ಪಂಗಡಕ್ಕೆ ಸೇರಿದವರು. ಇವರ ಶಕ್ತಿಗೆ 
ಪ್ರಜ್ಞೆ ಎನ್ನಬಹುದು ಮತ್ತು ಇವರನ್ನು ಪ್ರಜ್ಞಾಶಾಲಿಗಳು ಎಂದು ಕರೆಯ 
ಬಹುದು. 

ಈಗ ಎರಡನೆಯ ಪಂಗಡದವರಿಗೆ ಬರೋಣ. ಅಂತರ್ದೃಷ್ಟಿ ಎಂದರೇನು? 


೧೪೭೧ 
ಶ್ರೀನಿವಾಸ ರಾಮಾನುಜನ್ 
ಇದೊಂದು ರೀತಿಯ ಬಹು ಅಪರೂಪವಾದ ಮಾನಸಿಕ ಶಕ್ತಿ . ಒಂದು ವಿಚಾರ 
ವಾಗಿ ಕುರಿತು ಯೋಚಿಸಲು ಹೊರಟಾಗ ಈ ಶಕ್ತಿಯು ಪಂಚೇಂದ್ರಿಯಗಳಾದ 
ಕಣ್ಣು , ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವುಗಳ ಉಪಯೋಗದ ಸಹಾಯ 
ವಿಲ್ಲದೆ ಕೆಲಸಮಾಡಿಬಿಡುತ್ತದೆ. ಹಾಗೆ ಆದು ಕೆಲಸಮಾಡುವ ಕಾಲವಾದರೋ 
ಒಂದು ಸೆಕೆಂಡಿನ ಒಂದು ಸಣ್ಣ ಭಾಗ ಮಾತ್ರ . ಅಷ್ಟು ಸಣ್ಣ ಅವಧಿಯಲ್ಲಿ 
ಇತರರಿಗೆ ಗೊತ್ತಾಗದ ರೀತಿಯಲ್ಲಿ ಎನ್ನುವ ಮಾತು ಇರಲಿ, ಆ ಶಕ್ತಿ ಇರುವವ 
ನಿಗೂ ತಿಳಿಯದ ರೀತಿಯಲ್ಲಿ ಮಿಂಚು ಕಾಣಿಸಿಕೊಂಡಂತಾಗಿ ನಿಜಾಂಶ ಅರಿವಿಗೆ 
ಬಂದುಬಿಡುತ್ತದೆ. ನಿಜಾಂಶ ಹೀಗೆ ತನ್ನ ಅರಿವಿಗೆ ಬರಲು ವಿಚಾರವಾದವಿಲ್ಲ, 
ಚರ್ಚೆಯಿಲ್ಲ, ತರ್ಕವಿಲ್ಲ, ಪ್ರಯೋಗವಿಲ್ಲ. ಈ ಮಾನಸಿಕ ಶಕ್ತಿಗೆ ಸಹಜಜ್ಞಾನ, 
- ಸ್ವಯಂಪ್ರಕಾಶ, ಅಂತರ್ಬೋಧ ಅಥವಾ ಒಳ ಅರಿವು ಎನ್ನು ಬಹುದು. ಅಂತಹವ 
ರನ್ನು ಪ್ರತಿಭಾಶಾಲಿಗಳೆನ್ನು ತ್ತಾರೆ. 

ಮೊದಲೇ ತಿಳಿಸಿದಂತೆ ಪ್ರತಿಭಾಶಾಲಿಗಳು ಅತಿ ವಿರಳ. ವಿಶ್ವವಿಖ್ಯಾತ 
ಜ್ಞಾನಿಗಳ ಪೈಕಿ ಹತ್ತು ಸಹಸ್ರ ಪ್ರಜ್ಞಾಶಾಲಿಗಳಿಗೆ ಒಬ್ಬ ಪ್ರತಿಭಾಶಾಲಿ ಇರುವನೋ 
ಇಲ್ಲವೋ ಅದನ್ನು ಹೇಳುವುದೂ ಕಷ್ಟ . ಗಣಿತಜ್ಞ ರಾಮಾನುಜನ್ ಈ ಎರಡನೆಯ 
ಪಂಗಡಕ್ಕೆ ಸೇರಿದ ಓರ್ವ ಅಪರೂಪ ಪ್ರತಿಭೆಯ ಮೂರ್ತಿ. 

ಇಂತಹ ಪ್ರತಿಭಾಶಾಲಿಗಳ ಕೆಲಸದ ವಿಷಯದಲ್ಲಿ ಇನ್ನೊಂದು ತಿಳಿಯಲರ್ಹ 
ವಾದ ಸಂಗತಿ ಇದೆ : 
- ಅವರು ಏನೋ ಯೋಚಿಸುತ್ತಿರುವಾಗ, ಯಾವುದೋ ಒಂದು ಕ್ಷಣಮಾತ್ರ 
ದಲ್ಲಿ ಪ್ರತಿಭೆಯ ಕಾರಣದಿಂದ ಇದ್ದಕ್ಕಿದ್ದಂತೆಯೇ ನಿಜಾಂಶ ಹೊಳೆದಂತಾಗುತ್ತದೆ. 
ಯಾವ ತರ್ಕವನ್ನೂ ಅವರು ಉಪಯೋಗಿಸಿರುವುದಿಲ್ಲವಾದಕಾರಣ ಅವರಿಗೆ 
ಫಲಿತಾಂಶ ಸಿಗುವುದೇ ಹೊರತು ಅದರ ಸಾಧನೆ (proof) ಸಿಕ್ಕಿರುವುದಿಲ್ಲ. ಅವರನ್ನು 
ಕೇಳಿದರೂ ಅವರು ಸಾಧನೆಯನ್ನು ಕೊಡಲಾರರು. ಈ ಗುಟ್ಟನ್ನರಿತ ಹಾರ್ಡಿ 
ಯವರು ರಾಮಾನುಜನ್‌ರವರಿಂದ ಅತ್ಯಧಿಕ ಲಾಭಪಡೆಯಬೇಕಾದರೆ ಅವರ 
ಪ್ರತಿಭೆಯ ಕಾರಣದಿಂದ ಹೊರಬರುವ ಗಣಿತದ ಫಲಿತಾಂಶಗಳನ್ನು ಸಂಗ್ರಹಿಸಿ ಆ 
ಫಲಿತಾಂಶಗಳನ್ನು ನುರಿತ ಇತರ ಗಣಿತಜ್ಞರಿಗೆ ಸಾಧನೆಗಾಗಿ ಕೊಡಬೇಕೇ 
ಹೊರತು, ರಾಮಾನುಜನ್‌ರವರನ್ನೇ “ ಸಾಧಿಸಿ ” ಎಂದು ಹೇಳಿ ಅವರ ಕಾಲ, 
ಗಮನ ಮತ್ತು ಮಾನಸಿಕ ಶಕ್ತಿಯನ್ನು ಕುಂದಿಸಬಾರದೆಂದು ಚೆನ್ನಾಗಿ ಅರಿತಿದ್ದರು. 

ಇನ್ನೂ ಒಂದು ವಿಷಯ : ಸ್ವಯಂಪ್ರೇರಿತವಾಗಿ ಹೊರಬರುವ ವಿಷಯಗಳು 
ಹಲವು ವೇಳೆ ಶುದ್ಧವಾಗಿಯೂ , ಇನ್ನೂ ಹಲವು ವೇಳೆ ಕೊಂಚ ಹೆಚ್ಚು ಕಡಿಮೆ 
ಯಾಗಿಯೂ ಇರುತ್ತವೆ. ಯಾವುದು ಶುದ್ಧ , ಯಾವುದು ಕೊಂಚ ಬೇರೆಯಾಗಿದೆ 
ಎಂಬುದು ಆ ಪ್ರತಿಭಾಶಾಲಿಗೇ ತಿಳಿದಿರುವುದಿಲ್ಲ. ಈ ಕಾರಣದಿಂದಲೇ 
ರಾಮಾನುಜನ್ ಹೊರಗೆಡವಿದ ಫಲಿತಾಂಶಗಳ ಪೈಕಿ ಅಲ್ಲೊಂದು ಇಲ್ಲೊಂದು 


೧೪೭೨ 


ಪ್ರಬುದ್ಧ ಕರ್ಣಾಟಕ 


ನಿಜಾಂಶದಿಂದ ಕೊಂಚ ಭಿನ್ನವಾಗಿದ್ದು ದು ಇತರರ ಗಮನಕ್ಕೆ ಬಂತು. ಪ್ರತಿಭಾ 
ಶಾಲಿಗಳಾಗಿದ್ದ ಗೆಲಿಲಿಯೋ , ನ್ಯೂಟನ್ , ಐನ್‌ಸ್ಟೀನ್ ಮುಂತಾದವರೆಲ್ಲರಿಗೂ ಈ 
ಮಾತು ಅನ್ವಯಿಸುತ್ತದೆ. 

ರಾಮಾನುಜನ್‌ರವರ ಮಾನಸಿಕ ಶಕ್ತಿಯ ಲಕ್ಷಣವೇನು ಎಂಬುದಾಗಿ 
ಮೇಲೆ ಹಾಕಿಕೊಂಡ ಪ್ರಶ್ನೆಗೆ ಇನ್ನೂ ಹೆಚ್ಚಾಗಿ ಉತ್ತರಕೊಡಲು ಇಲ್ಲಿ ಸಾಧ್ಯವಿಲ್ಲ. 
ಇಂತಹ ಪ್ರತಿಭೆ ಹಲವರಲ್ಲಿ ಕಾಣಿಸಿಕೊಳ್ಳಲು ಕಾರಣವೇನು, ಅದರ ನಿಯಮ 
ವೇನು ಮುಂತಾದ ಪ್ರಶ್ನೆಗಳನ್ನು ಓದುಗರು ಹಾಕಿದರೆ ಅಂತಹ ಪ್ರಶ್ನೆ ಗಳಿಗೆ 
ಉತ್ತರಗಳು ಮನುಷ್ಯನಿಗೆ ಇದುವರೆಗೂ ಸಿಕ್ಕಿಯೇ ಇಲ್ಲ ಎನ್ನಬಹುದು. ವಿಶ್ವಕರ್ತ 
ಭಗವಂತನ ಸೃಷ್ಟಿಯ ಮರ್ಮ ಯಾವತ್ತಿಗೂ ಮರ್ಮವಾಗಿಯೇ ಉಳಿದುಬಿಡು 
ಇದೆಯೋ ಏನೋ ! | 

ಅಂತೂ ಪ್ರಪಂಚದ ಗಣಿತದ ಇತಿಹಾಸದಲ್ಲೇ ಕೋಲಾಹಲವನ್ನುಂಟು 
ಮಾಡಿದ ಶ್ರೀನಿವಾಸ ರಾಮಾನುಜನ್ ಭಾರತದಲ್ಲಿ ಜನಿಸಿದರು ಎಂಬ ವಿಷಯದಲ್ಲಿ 
ನಾವು ಹೆಮ್ಮೆಪಟ್ಟುಕೊಳ್ಳಬಹುದು, ನಿಜ ; ಆದರೆ ಇಂತಹ ಅಪರೂಪದ ಪ್ರತಿಭಾ 
ಶಾಲಿಯನ್ನು ದೈವ ಮುವತ್ತೆರಡು ವರ್ಷಗಳಲ್ಲೇ ಕಿತ್ತುಕೊಂಡುಬಿಟ್ಟ ಪ್ರಸಂಗ 
ವನ್ನು ನೆನೆಸಿಕೊಂಡರೆ ಭಾರತೀಯರಿಗಿಂತಲೂ ಹೆಚ್ಚಿನ ದುರದೃಷ್ಟಶಾಲಿಗಳು 
ಇದ್ದಾರೆಯೇ ಎಂಬ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ಲುವುದರಲ್ಲಿ ಆಶ್ಚರ್ಯ 
ವೇನಿಲ್ಲ ! 


ಗ್ರಂಥಸೂಚಿ 
1. Ramanujan : The Man and the Mathematician 

- by S . R . Ranganathan 
2 . Lectures on the mathematical work of Ramanujan 

- by G . H . Hardy 
3. Ramanujan : Twelve lectures on subjects suggested by his 
life and work 

- by G . H . Hardy 
4, ಲೀಲಾವತಿ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 

- ಬಿ . ಸೀತಾರಾಮ ಶಾಸ್ತ್ರಿ ಅವರಿಂದ 
5, ಗಣಿತಶಾಸ್ತ್ರದ ಚರಿತ್ರೆ 

- ಸಿ. ಎನ್ . ಶ್ರೀನಿವಾಸಯ್ಯಂಗಾರ್ಯ ಅವರಿಂದ 


ಶ್ರೀನಿವಾಸ ರಾಮಾನುಜ೦ (1887 - 1920 ) 


ಜಗದೀಶ ಚಂದ್ರ ಬೋಸ್ (1858 - 1937 ) 


ಡಾ || ಎಚ್ . ಬಿ. ದೇವರಾಜಸರ್ಕಾರ್ 


ಜಗದೀಶಚಂದ್ರ ಬೋಸ್ 


ಜಗದೀಶಚಂದ್ರ ಬೋಸರು ಭಾರತದ ವಿಜ್ಞಾನಿಗಳಲ್ಲಿ ಅಗ್ರಗಣ್ಯರು. ಅವರು 
ಹೆಚ್ಚಾಗಿ ತಮ್ಮ ಸಸ್ಯವಿಜ್ಞಾನದ ಪ್ರಯೋಗಗಳಿಗೆ ಪ್ರಸಿದ್ದರಾದರೂ ವಾಸ್ತವವಾಗಿ 
ಭೌತವಿಜ್ಞಾನಿಗಳು. ಅವರು ದುಡಿದು ಅಳಿದ ಕಾಲ ಭಾರತದ ಇತಿಹಾಸದಲ್ಲಿ 
ಸಂದಿಗ್ಧ ಕಾಲ . ವಿಜ್ಞಾನಪ್ರಪಂಚದಲ್ಲಿ ಜೀವಭೌತಶಾಸ್ತ್ರ ( Biophysics ) 
ಬಹಳ ಇತ್ತೀಚೆಗೆ ಕಾಣಿಸಿಕೊಂಡ ಶಾಸ್ತ್ರ . ಆದರೆ ನಿಜಕ್ಕೂ ಅದರ ಅಭ್ಯಾಸಕ್ಕೆ 
ಅನುವುಮಾಡಿಕೊಟ್ಟವರೆಂದರೆ ಜಗದೀಶಚಂದ್ರ ಬೋಸರೆಂದು ಹೇಳಬಹುದು. 
ಸಸ್ಯಗಳ ಪ್ರತಿಕ್ರಿಯೆಗಳನ್ನು ವಿವರಿಸಲು, ವಿಶದೀಕರಿಸಲು ತಮ್ಮ ಭೌತಶಾಸ್ತ್ರದ 
ಜ್ಞಾನವನ್ನು ಉಪಯೋಗಿಸಿದ ಮಹಾನುಭಾವ ; ಸಸ್ಯಗಳೂ ಕೂಡ ಪ್ರಾಣಿಗಳಂತೆ 
ನೋವುನಲಿವುಗಳನ್ನು ಅನುಭವಿಸಬಲ್ಲುವು ಮತ್ತು ವ್ಯಕ್ತಪಡಿಸಬಲ್ಲುವು. ಎಂದು 
ಮೊಟ್ಟಮೊದಲಿಗೆ ತೋರಿಸಿಕೊಟ್ಟ ಮಹಾವಿಜ್ಞಾನಿ, ಕಾರಣಾಂತರದಿಂದ ಇವರಿಗೆ 
ನೊಬೆಲ್ ಪಾರಿತೋಷಕ ದೊರಕಬೇಕಾದದ್ದು ತಪ್ಪಿ ಹೋಯ್ತು. ಕೇವಲ ಕೆಂಪು 
ಜನರೇ ಬುದ್ದಿವಂತರು , ಇತರರು ಏನುಮಾಡಿಯಾರು ಎಂಬ ನಿಕೃಷ್ಟ ಭಾವನೆ 
ಪ್ರಧಾನವಾಗಿದ್ದ ಕಾಲ ಅದು. ವಿಜ್ಞಾನಕ್ಕಾಗಿ ಬದುಕಿ, ವಿಜ್ಞಾನದಲ್ಲಿಯೇ 
ತನ್ಮಯನಾಗಿ, ಅಸುನೀಗಿದ ಪುಣ್ಯಾತ್ಮ ; ಪ್ರೋತ್ಸಾಹ ಪುರಸ್ಕಾರಗಳಿಗೆ ಕಾಯದೆ 
ತನ್ನ ಕೆಲಸವನ್ನು ನಿರ್ವಹಿಸಿ ಧೈಯದೆಡೆಗೆ ನಡೆದ ಭಾರತದ ವೀರವಿಜ್ಞಾನಿ ; 
ವಿಜ್ಞಾನಜಗತ್ತಿನಲ್ಲಿ ಆಗತಾನೇ ಕಣ್ಣು ಬಿಡುತ್ತಿದ್ದ ಭಾರತದಲ್ಲಿ ಸಂಶೋಧನೆಯ 
ಸತ್ಸಂಪ್ರದಾಯಗಳನ್ನು ಸ್ಥಾಪಿಸಿದ ಸಂತ . 

೧೮೫೮ನೇ ಇಸವಿ ನವಂಬರ್ ತಿಂಗಳು ಮೂವತ್ತನೆಯ ದಿನಾಂಕ ಪೂರ್ವ 
ಬಂಗಾಳದ ಮೈಮೇನ್ಸಿಂಗ್ ಎಂಬಲ್ಲಿ ( ಇದು ಈಗ ಪೂರ್ವ ಪಾಕಿಸ್ತಾನ 
ದಲ್ಲಿದೆ) ಡೆಪ್ಯುಟಿ ಮ್ಯಾಜಿಸ್ಟ್ರೇಟರಾಗಿದ್ದ ಭಾರವ ಚಂದ್ರರ ಎರಡನೆಯ ಮಗುವಾಗಿ 
ಬೋಸರು ಜನ್ಮತಾಳಿದರು . ಒಬ್ಬ ಅಕ್ಕ ಮತ್ತು ನಾಲ್ಕು ಜನ ತಂಗಿಯರಿದ್ದ ಸಂಸಾರ . 
ಭಾರತದ ಎಲ್ಲ ವೀರಬಾಲಕರಂತೆ ಈತನಿಗೂ ಚಿಕ್ಕಂದಿನಲ್ಲಿ ಭಾರತ ರಾಮಾಯಣ 
ಗಳೇ ಸ್ಫೂರ್ತಿಗೆ ಕಾರಣವಾದುವು. ಛತ್ರಪತಿ ಶಿವಾಜಿಗೆ ಆತನ ತಾಯಿ ಪುರಾಣದ 


93 


೧೪೭೪ 


00 


ಪ್ರಬುದ್ಧ ಕರ್ಣಾಟಕ 
ಪುಣ್ಯ ಪುರುಷರ ಮತ್ತು ವೀರರ ಕತೆಗಳನ್ನು ಹೇಳಿ ಬೆಳೆಸಿದಂತೆ ಜಗದೀಶಚಂದ್ರರಿಗೆ 
ಆತನ ಅಜ್ಜಿ (ಪೊನಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು) ಕತೆಗಳನ್ನು ಹೇಳಿ 
ಬೆಳೆಸಿದರು . 

ಚಿಕ್ಕಂದಿನಲ್ಲಿಯೇ ಪ್ರಕೃತಿಯ ಆಗುಹೋಗುಗಳಲ್ಲಿ ಆತನಿಗೆ ಆಸಕ್ತಿ 
ಹುಟ್ಟಿತು. ಹರಿಯುವ ಹಳ್ಳದ ನೀರು, ಉದುರುವ ಎಲೆಗಳು , ಬೀಜಗಳು 
ಮೊಳೆಯುವುದು, ಗಿಡಗಳ ಬೆಳವಣಿಗೆ, ಪರ್ಯಾಯವಾಗಿ ಕಾಣಿಸಿಕೊಳ್ಳುವ ಹೂವು 
ಹಣ್ಣುಗಳು , ಬೆಳಕಿಗೆ ಆಕರ್ಷಿತವಾಗಿ ಬರುವ ಪತಂಗಗಳು - ಇವೇ ಮುಂತಾದ 
ನಮ್ಮ ಸುತ್ತ ನಡೆಯುವ ದೈನಂದಿನ ವಿಷಯಗಳು ಆತನ ಗಮನವನ್ನು 
ಆಕರ್ಷಿಸಿದುವು. ಈತ ಕೇಳಿದ ಪ್ರಶ್ನೆಗಳಿಗೆ ಹಿರಿಯರಾರೂ ಉತ್ತರಿಸದಾದರು. 
ಪ್ರಶ್ನೆಗಳು ಸರಳವಾದರೂ , ಅನೇಕಸಲ ಹಿರಿಯರ ಅಜ್ಞಾನದಿಂದಾಗಿ ಉತ್ತರಗಳು 
ಸಿಗಲಿಲ್ಲ. ಒಮ್ಮೆ ತಂದೆ “ ನೀನು ದೊಡ್ಡವನಾದಾಗ ಅವುಗಳ ವಿಷಯಗಳನ್ನು 
ಅಭ್ಯಾಸಮಾಡಿ ನೀನೇ ತಿಳಿದುಕೊ ” ಎಂದರಂತೆ. ಬಹುಶಃ ಆಗ ಆತನ ಮನಸ್ಸಿ 
ನಲ್ಲಿ ಆತನ ಜೀವಿತದ ಮುಂದಿನ ಧೈಯ ಮೂಡಿಬಂದಿರಬಹುದು. 

ಆಗಿನ ಕಾಲಕ್ಕೆ ಶ್ರೀಮಂತರ ಮಕ್ಕಳನ್ನು ಆಂಗ್ಲ ಶಾಲೆಗಳಿಗೆ ಕಳುಹಿಸುವುದು 
ರೂಢಿಯಲ್ಲಿದ್ದರೂ , ಆತನ ತಂದೆಯಲ್ಲಿ ದೇಶೀಯಭಾವನೆ ಇದ್ದುದರಿಂದ, ಜಗದೀಶ 
ಚಂದ್ರರ ವಿದ್ಯಾಭ್ಯಾಸ ನಡೆದುದು ಬಂಗಾಳೀ ಶಾಲೆಯಲ್ಲಿ. ವಿದ್ಯಾರ್ಥಿ ದೆಸೆ 
ಯಲ್ಲಿಯೇ ಈತನಲ್ಲಿ ಹಲವಾರು ಪ್ರವೃತ್ತಿಗಳು ಬೆಳೆದು ಬಂದುವು. ಕೈದೋಟದ 
ಕೊಳದಲ್ಲಿ ಕಪ್ಪೆ ಮೀನುಗಳನ್ನು ಬೆಳೆಸುವುದು , ವಿಷವಲ್ಲದ ಹಾವುಗಳನ್ನು ಸಾಕು 
ವುದು , ಪುಟ್ಟ ಗುಡಿಸಿಲಿನಲ್ಲಿ ಮೊಲ ಅಳಿಲುಗಳನ್ನು ಸಾಕುವುದು , ಬೀಜಗಳನ್ನು 
ಬಿತ್ತಿ ಅವು ಮೊಳಕೆ ಬಂದಾಗ ಬೇರುಸಹಿತ ಕಿತ್ತು ಅವುಗಳ ರಚನೆಯ ಬಗೆಗೆ 
ಅಚ್ಚರಿಪಡುವುದು, ಮಣ್ಣಿನಲ್ಲಿ ಪ್ರಾಣಿಗಳ ಗೊಂಬೆಮಾಡುವುದು ಈ ರೀತಿ ಎಳೆತನ 
ದಲ್ಲಿಯೇ ಜೀವಿಗಳ ಬಗೆಗೆ ಆಸಕ್ತಿಯೊಂದನ್ನು ಬೆಳೆಸಿಕೊಂಡನೆಂದು ಹೇಳಬಹುದು. 

ಈ ಹತ್ತನೆಯ ವಯಸ್ಸಿನಲ್ಲಿ ಪ್ರಾಥಮಿಕ ಶಾಲೆ ಬಿಟ್ಟು ಕೊಲೀಜಿಯೇಟ್ ಶಾಲೆ 
ಸೇರಿದರು. ಚಿಕ್ಕವಯಸ್ಸಿನಲ್ಲಿ ತಾಯಿ , ತಂದೆ, ಅಜ್ಜಿ , ಇವರ ಅಕ್ಕರೆಯಿಂದ ತುಂಬಿದ 
ಮನೆಯ ವಾತಾವರಣವನ್ನು ಬಿಟ್ಟು ವಿದ್ಯಾರ್ಥಿನಿಲಯವನ್ನು ಸೇರಿದರು. ಹದಿನಾರ 
ನೆಯ ವಯಸ್ಸಿನಲ್ಲಿಯೇ ಸೇಂಟ್ ಕ್ಷೇವಿಯರ್ ಕಾಲೇಜಿನಿಂದ ಪಧವೀಧರರಾದರು. 
ಕಾಲೇಜಿನ ವಿದ್ಯಾಭ್ಯಾಸ ಕಾಲದಲ್ಲಿ ಆಗ ವಿಜ್ಞಾನಕ್ಕೆ ಕೇಂದ್ರವಾಗಿದ್ದ ಇಂಗ್ಲೆಂಡಿಗೆ 
ಮುಂದಿನ ವ್ಯಾಸಂಗಕ್ಕೆ ಹೋಗಬೇಕೆಂಬ ಪ್ರಬಲವಾದ ಆಸೆ ಬೆಳೆಯಿತು. 
ಉಪಾಧ್ಯಾಯರ ಬೋಧನೆಯೊಂದೇ ಈತನ ಜ್ಞಾನದಾಹವನ್ನು ಪೂರೈಸದಾಯ್ತು . 
ಆದುದರಿಂದ ಪುಸ್ತಕಗಳ ಅಧ್ಯಯನದಿಂದ ಹೆಚ್ಚು ವಿಷಯ ಸಂಗ್ರಹಮಾಡಿದರು. 
ಈ ಸಂಬಂಧದಲ್ಲಿ ತಂದೆಯವರ ಮಾರ್ಗದರ್ಶನ ದೊರಕಿ ಜಗದೀಶಚಂದ್ರರ ಸ್ವಪ್ರತಿಭೆ 
ಬೆಳಗಲು ಅವಕಾಶವಾಯ್ತು . ಇದನ್ನು ಒಮ್ಮೆ ಜಗದೀಶಚಂದ್ರರೇ ನೆನೆಸಿ 


೧೪೭೫ 


ಜಗದೀಶಚಂದ್ರ ಬೋಸ್ 
ಕೊಂಡಿದ್ದಾರೆ. “ ನನ್ನ ವಿದ್ಯಾಭ್ಯಾಸ ಮತ್ತು ಬದುಕಿನಲ್ಲಿ ನನ್ನ ಪದಾರ್ಪಣೆ ನನ್ನ 
ಪೂಜ್ಯ ತಂದೆಯವರ ಪಾದಪದ್ಮಗಳ ಸಮ್ಮುಖದಲ್ಲಿ ಆರಂಭವಾಯ್ತು . ಇನ್ನೊಬ್ಬರ 
ಮೇಲೆ ಅಧಿಕಾರ ಚಲಾಯಿಸಿ, ನನ್ನ ಬೇಕು ಬೇಡಗಳಿಗೆ ಮತ್ತೊಬ್ಬರನ್ನು 
ಕಾಯುವ ಬದಲು ನನ್ನ ಕಾಲಮೇಲೆ ನಾನು ನಿಲ್ಲುವುದನ್ನೂ ನನ್ನ ಅಹಂ ಅನ್ನು 
ಗೆಲ್ಲುವುದರ ಆವಶ್ಯಕತೆಯನ್ನೂ ಅವರು ನನಗೆ ತೋರಿಸಿಕೊಟ್ಟರು ” ಎಂದು 
ಹೇಳಿಕೊಂಡಿದ್ದಾರೆ. 

ಈತನ ಜೀವನದ ಮೇಲೆ ಮಹತ್ಪರಿಣಾಮ ಬೀರಿ, ಆತನ ಯೋಚನೆಯ 
ಯೋಜನೆಯ ದಿಕ್ಕನ್ನೇ ಬದಲಿಸಿದ ಸಂದರ್ಭವೊಂದು ೧೮೬೯ರಲ್ಲಿ ಜರುಗಿತು. ಆಗ 
ಆತನ ತಂದೆ ಬಲ್ಫ್ವಾನ್‌ನಲ್ಲಿದ್ದರು. ಆ ಊರಿನಲ್ಲಿ ಕಾಣಿಸಿಕೊಂಡ ಕಾಲರ 
ಸೋಂಕು ಅನೇಕ ಪ್ರಾಣಗಳನ್ನು ಕೊಂಡೊಯ್ದಿತು. ಆಗ ತಬ್ಬಲಿಗಳಾದ ಮಕ್ಕಳಿ 
ಗಾಗಿ ಜಗದೀಶ ಚಂದ್ರರ ತಂದೆ ತನ್ನ ಬಂಗಲೆಯ ಆವರಣದಲ್ಲಿಯೇ ಒಂದು ವೃತ್ತಿ 
ಶಿಕ್ಷಣ ಶಾಲೆಯನ್ನು ತೆರೆದರು. ಅದರಲ್ಲಿ ಚಿಕ್ಕದೊಂದು ಕುಲುಮೆ ಮತ್ತು ಸಣ್ಣ 
ಯಂತ್ರಾಗಾರ ಇದ್ದು ವು. ಜಗದೀಶ ಚಂದ್ರರು ತಮ್ಮ ಬಿಡುವಿನ ದಿನಗಳನ್ನು ಆ 
ಶಾಲೆಯಲ್ಲಿ ಕಳೆಯುತ್ತಿದ್ದರು. ಇದು ಜೀವನದಲ್ಲಿ ಕಾಯಕಕ್ಕಿರುವ ಮಹತ್ವ , 
ಅದು ಒದಗಿಸುವ ಸಂತೃಪ್ತಿ ಮತ್ತು ಕೆಲಸದ ಉಪಯೋಗಗಳ ಅರಿವನ್ನು ಅವರಿಗೆ 
ಮಾಡಿಕೊಟ್ಟಿತು. ಇದು ಆತನ ಅನಂತರದ ಜೀವನದಲ್ಲಿ ತನ್ನ ಪ್ರಯೋಗಗಳಿಗೆ 
ಬೇಕಾದ ಉಪಕರಣಗಳನ್ನು ತಾನೇ ಸ್ವತಃ ರೂಪಿಸಿಕೊಳ್ಳಲು ಶಿಕ್ಷಣವನ್ನಿ ತಿತು 
ಎಂದು ಹೇಳಬಹುದು. 

ಕಾರಣಾಂತರದಿಂದ ಜಗದೀಶ ಚಂದ್ರರ ಇಂಗ್ಲೆಂಡ್ ಪ್ರವಾಸ ನಿಂತುಹೊಗು 
ವುದರಲ್ಲಿತ್ತು . ಆದರೆ ತಾಯಿಯು ಸಹೃದಯದಿಂದ ತನಗೆ ತೌರಿನಿಂದ ಬಂದ 
ಆಭರಣಗಳನ್ನೇ ಮಾರಿ ಮಗನ ಆಸೆಯನ್ನು ನೆರವೇರಿಸಲು ಮುಂದಾದರು . 
ಇದರಿಂದ ಜಗದೀಶಚಂದ್ರರು ಇಂಗ್ಲೆಂಡಿಗೆ ಹೋಗುವುದು ಸಾಧ್ಯವಾಯ್ತು . 

೧೮೮೦ರಲ್ಲಿ ಬೋಸರು ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ವೈದ್ಯಕೀಯ 
ವಿದ್ಯಾರ್ಥಿಯಾಗಿ ಸೇರಿದರು. ಇಲ್ಲಿ ದುರ್ವಿಧಿ ಅವರನ್ನು ಕಾಡಹತ್ತಿತು. ಹಿಂದೊಮ್ಮೆ 
ಕಲ್ಕತ್ತೆಯಲ್ಲಿದ್ದಾಗ ವಿದ್ಯಾರ್ಥಿ ದೆಸೆಯಲ್ಲಿ ಬೇಟೆಗೆಂದು ಹೋದಾಗ ಅಂಟಿಕೊಂಡಿದ್ದ 
ಕಾಲಾ ಅಸಾರ್ (kala azar)ರೋಗ ಈಗ ಇಂಗ್ಲೆಂಡಿನಲ್ಲಿ ಕಾಡಹತ್ತಿತು. ಅಭ್ಯಾಸ 
ದಲ್ಲಿ ಪ್ರಗತಿ ಸಾಧ್ಯವಾಗಲಿಲ್ಲ. ವೈದ್ಯರು “ ಕಷ್ಟಕರವಾದ ಕೆಲಸ ಮಾಡಬೇಡ, 
ವಿಶ್ರಾಂತಿ ತೆಗೆದುಕೋ !” ಎಂದರು. ನಿಯ ಗುರುಗಳೊಬ್ಬರು ವೈದ್ಯಕೀಯ 
ಅಭ್ಯಾಸ ತುಂಬಾ ಕಷ್ಟ , ಅದನ್ನು ಬಿಟ್ಟು ಬೇರಾವುದಾದರೂ ಅಭ್ಯಾಸ ಮಾಡು ” 
ಎಂದರು . ಆಸೆಯಿಂದ ಪರದೇಶಕ್ಕೆ ಬಂದ ವಿದ್ಯಾರ್ಥಿ ನಿರಾಸೆಯಾದರೂ ಧೈರ್ಯ 
ಗೆಡದೆ ಕೇಂಬ್ರಿಡ್ಜ್‌ಗೆ ಹೊರಟು ವಿದ್ಯಾರ್ಥಿವೇತನವೊಂದನ್ನು ಗಳಿಸಿ ಅಲ್ಲಿಯ 
ಕ್ರೈಸ್ತ ಕಾಲೇಜಿನಲ್ಲಿ ವಿಜ್ಞಾನದ ವಿದ್ಯಾರ್ಥಿಯಾದರು. ಮುಂದಾಗುವುದರ 


00 


ಕಲ್ಕತ್ತೆಯಾಗಿ ಸೇರಿದರು ಲಂಡ ಹೋಗುವ 


೧೪೭೬ 


ಪ್ರಬುದ್ಧ ಕರ್ಣಾಟಕ 
ಕುರುಹು ಇಂದೇ ಕಾಣುತ್ತದೆ ಎನ್ನುತ್ತೇವೆ. ಅದು ಇಲ್ಲಿಯೂ ನಿಜವಾಯ್ತು . 
ಬಹುಶಃ ಜಗದೀಶಚಂದ್ರರು ವೈದ್ಯರಾಗಿದ್ದರೆ ಏನು ಮಾಡುತ್ತಿದ್ದರೋ ಬಿಡುತ್ತಿ 
ದ್ದರೋ ಬಲ್ಲವರಾರು ? ಆದರೆ ವಿಜ್ಞಾನಿಯಾದ ಜಗದೀಶಚಂದ್ರರು ವಿಜ್ಞಾನಕ್ಕೆ 
ಅಪಾರ ಸೇವೆ ಮಾಡಿದ್ದಾರೆ. ಅದರಲ್ಲಿಯೂ ಭಾರತದಲ್ಲಿ ವಿಜ್ಞಾನದ ಬೆಳವಣಿಗೆಗೆ 
ಮೂಲಕಾರಣರಾದರೆಂದರೆ ಅತಿಶಯೋಕ್ತಿಯಾಗಲಾರದು. 

ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸಂಪನ್ನ ವಾತಾವರಣದಲ್ಲಿ, ಗೆಳೆಯರ 
ಮೈತ್ರಿಯ ಹಿನ್ನೆಲೆಯಲ್ಲಿ, ಅಧ್ಯಾಪಕರುಗಳ ಕೃಪಾಕಟಾಕ್ಷದಲ್ಲಿ ಜಗದೀಶಚಂದ್ರರ 
ಅಭ್ಯಾಸ ಸಾಗಿತು . ಇವರ ಮೇಲೆಪ್ರಭಾವ ಬೀರಿದ ಗೆಳೆಯರೆಂದರೆ ಥಿಯೊಡರ್ 
ಬೆಕ್ ( ಅನಂತರ ಅಲಿಘರ್‌ ಕಾಲೇಜಿನ ಪ್ರಿನ್ಸಿಪಾಲರಾಗಿ ನಿವೃತ್ತರಾದವರು), ಷಿಪ್ಲಿ 
( ಭೌತಶಾಸ್ತ್ರದ ಉನ್ನತ ಸಂಶೋಧಕರು) ಮತ್ತು ರೀನಾಲ್ಫ್ ಗ್ರಿನೆ ( ಸಸ್ಯ 
ಶಾಸ್ತ್ರದ ಪ್ರವೀಣರು), ಜಗದೀಶ ಚಂದ್ರರು ಅಭ್ಯಾಸಕ್ಕೆ ಆರಿಸಿಕೊಂಡ ವಿಷಯಗಳು 
ಭೌತಶಾಸ್ತ್ರ , ರಸಾಯನಶಾಸ್ತ್ರ , ಮತ್ತು ಸಸ್ಯಶಾಸ್ತ್ರ , ಜೀವಕ್ರಿಯಾಶಾಸ್ತ್ರದ 
ಪ್ರೊ . ಮೈಕೇಲ್‌ ಫಾಸ್ಟರ್‌ , ಭ್ರೂಣಶಾಸ್ತ್ರದ ಪ್ರೊ . ಫ್ರಾನ್ಸಿಸ್ ಬ್ಯಾಲ್ ಫರ್‌, 
ಭೂಗರ್ಭಶಾಸ್ತ್ರದ ಪ್ರೊ . ಹೂಗ್ಸ್ರವರ ಪ್ರಭಾವಕ್ಕೆ ಸಿಕ್ಕಿ ಜಗದೀಶ ಚಂದ್ರರ 
ವಿಜ್ಞಾನದಾಹ ರೂಪುಗೊಂಡಿತು ಎಂದು ಹೇಳಬಹುದು. 

೨೫ನೆಯ ವಯಸ್ಸಿನಲ್ಲಿಯೇ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಬಿ. ಎ . ಪದವಿ 
ಯನ್ನೂ , ಲಂಡನ್ ವಿಶ್ವವಿದ್ಯಾನಿಲಯದ ಬಿ.ಎಸ್ಸಿ. ಪದವಿಯನ್ನೂ ಪಡೆದರು. 
* ಸ್ವದೇಶಕ್ಕೆ ಹಿಂದಿರುಗಿ ಕಲ್ಕತ್ತೆಯ ಕಾಲೇಜೊಂದರಲ್ಲಿ ಶಿಕ್ಷಕರಾಗಿ, ಸಂಬಳ 
ವಿಲ್ಲದೆ ಐದುವರ್ಷ ಬೋಧಿಸಿದರು . ಈ ಅಂತರದಲ್ಲಿ ಆ ಕಾಲೇಜಿನ ಪ್ರಿನ್ಸಿಪಾಲ್ 
ಮತ್ತು ಡೈರಕ್ಟರರು ಆತನ ಆತ್ಮೀಯ ಗೆಳೆಯರಾದರು. ಆತನ ಕೆಲಸವನ್ನು 
ಮೆಚ್ಚಿಕೊಂಡ ಅವರು ಆರಂಭದಿಂದಲೂ ಸಂಭಾವನೆ ಕೊಡಲು ಮುಂದೆಬಂದರು. 
ಧೈರ್ಯ ಮತ್ತು ಅದನ್ನು ಅಹಂಭಾವಗಳಿದ್ದರೆ ಯಾವ ಆ೦ಗ್ಲೀಯನನ್ನು 
ಬೇಕಾದರೂ ಎದುರಿಸಬಹುದೆಂಬುದನ್ನು ಸ್ವಂತ ಅನುಭವದಿಂದ ಕಂಡುಕೊಂಡರು. 

೧೮೮೭ರಲ್ಲಿ ವಿಕ್ರಮಪುರದ ದುರ್ಗಾ ಮೋಹನದಾಸರ ಎರಡನೆಯ ಮಗಳಾದ 
ಅಬಲಾರವರೊಡನೆ ವಿವಾಹವಾಯ್ತು . ವಿಧಿಯ ನಿಯಮವೋ ಎಂಬಂತೆ ಆ ಕಾಲಕ್ಕೆ 
ವಿಕ್ರಮಪುರ ಸ್ತ್ರೀ ಪುರೋಭಿವೃದ್ಧಿಗೆ ಹೆಸರಾದ ಊರಾಗಿತ್ತು . ವಿವಾಹ ಕಾಲದಲ್ಲಿ 
ಶ್ರೀಮತಿ ಅಬಲಾರವರು ಮದ್ರಾಸ್ ಮೆಡಿಕಲ್ ಕಾಲೇಜಿನ ಮೂರನೆಯ ವರ್ಷದ 
ವಿದ್ಯಾರ್ಥಿನಿಯಾಗಿದ್ದರು. ಜಗದೀಶ ಚಂದ್ರರ ವೈವಾಹಿಕ ಜೀವನ ಸುಖದಾಯಕ 
ವಾಗಿತ್ತು . 

ಆಗಿನ ಸಂದರ್ಭಗಳು ಮತ್ತು ಸನ್ನಿವೇಶಗಳು ಅನುಕೂಲವಾಗಿಲ್ಲದಿದ್ದರೂ 
ಅವರು ಸಂಶೋಧನೆಯನ್ನು ನಡೆಸಿದರು . ೧೮೯೬ರಲ್ಲಿ ಇವರು ವಿದ್ಯುತ್ತಿನ ಅಲೆಗಳ 
ಮೇಲೆ ಅಭ್ಯಾಸ ನಡೆಸಿ ಬರೆದ ಬೃಹತ್ ಪ್ರಬಂಧಕ್ಕೆ ಲಂರ್ಡ ವಿಶ್ವವಿದ್ಯಾನಿಲಯದವರು 


ಜಗದೀಶಚಂದ್ರ ಬೋಸ್ 

೧೪೭೭ 
ಡಿ.ಎಸ್ಸಿ. ಪದವಿಯನ್ನು ಇತ್ತರು. ಇವರ ಪ್ರಬಂಧವನ್ನು ಮೆಚ್ಚಿಕೊಂಡ 
ರಾಯಲ್ ಸೊಸೈಟಿಯವರು ಇವರ ಲೇಖನಗಳನ್ನು ಪ್ರಕಟಿಸಿದರು , ಸಂಶೋಧನೆ 
ಗಾಗಿ ಸಹಾಯಧನವನ್ನೂ ಕೊಟ್ಟರು. 

ಭಾರತ ಸರ್ಕಾರದವರು ಭಾಷಣ ಪ್ರವಾಸಕ್ಕಾಗಿ ಆರು ತಿಂಗಳ ಕಾಲ 
ಇಂಗ್ಲೆಂಡಿಗೆ ಜಗದೀಶ ಚಂದ್ರರನ್ನು ಕಳುಹಿಸಿಕೊಟ್ಟರು. ಆಗ ಆತನ ಪ್ರತಿಭೆಗೆ 
ಸ್ವಲ್ಪ ಅಂಗೀಕಾರ ದೊರಕಿತು . ಇವರನ್ನು ರಬೀಂದ್ರನಾಥ ಟಾಕೂರರು ಹಾಡಿ 
ಹೊಗಳಿದರು. ೧೯ - ೭- ೧೮೯೭ರಲ್ಲಿ - ವಿಜ್ಞಾನ ಲಕ್ಷರ್‌ ಪ್ರಿಯ ' ( ವಿಜ್ಞಾನ 
ದೇವತೆಯ ಅಕ್ಕರೆಯ ಭಕ್ತ ) ಎಂಬ ಬಿರುದು ಕೊಟ್ಟು ಸನ್ಮಾನಿಸಿದರು. 
- ಇವರ ಸಂಶೋಧನೆಗಳು ತಂತಿರಹಿತ ಟೆಲಿಗ್ರಫಿಯ ಬೆಳವಣಿಗೆಗೆ ದಾರಿಮಾಡಿ 
ಕೊಟ್ಟು ವು. ಕೆಲವು ಕಾಲ ಖನಿಜಗಳ ಗುಣಮೌಲ್ಯಗಳ ಮೇಲೆ ಅಭ್ಯಾಸ ನಡೆಸಿ 
ಸಸ್ಯ ಜೀವನದ ಕಡೆಗೆ ತಮ್ಮ ದೃಷ್ಟಿ ಯನ್ನು ಹರಿಸಿದರು . 

೧೯೦೦ರಲ್ಲಿ ಪ್ಯಾರಿಸ್ ಪಟ್ಟಣದಲ್ಲಿ ಜರುಗಿದ ಯೂರೋಪಿನ ವಿಜ್ಞಾನ 
ಗೋಷ್ಠಿಗೆ ಭಾರತದ ಪ್ರತಿನಿಧಿಯಾಗಿ ಹೋದರು. ಅದೇ ಸಮಯದಲ್ಲಿ ಸ್ವಾಮಿ 
ವಿವೇಕಾನಂದರೂ ಪ್ಯಾರಿಸ್ಸಿನಲ್ಲಿದ್ದರು. ಭಾರತದ ಆಧ್ಯಾತ್ಮಿಕ ಪುಣ್ಯ ಪುರುಷ 
ಮತ್ತು ವಿಜ್ಞಾನಿಗಳಿಬ್ಬರೂ ಪರದೇಶದಲ್ಲಿ ಸಂಧಿಸಿದರು. ವಿವೇಕಾನಂದರು 
ಮೊದಲಿನಿಂದಲೂ ಜಗದೀಶಚಂದ್ರರನ್ನು ಮೆಚ್ಚಿಕೊಂಡಿದ್ದರು. ಪ್ಯಾರಿಸ್ಸಿನ ವಿಜ್ಞಾನ 
ಗೋಷ್ಠಿ ಜಗದೀಶಚಂದ್ರರ ಪ್ರತಿಭೆ ಪ್ರಕಾಶಗೊಳ್ಳಲು ಸದವಕಾಶವನ್ನು ಒದಗಿಸಿತು . 
ತಮ್ಮ ಸಂಶೋಧನೆಗಳ ಆಧಾರದಿಂದ ವಿಜ್ಞಾನಜಗತ್ತಿನ ಮುಂದಿಟ್ಟ ವಾದವೊಂದಕ್ಕೆ 
ಮನ್ನಣೆ ದೊರಕಿತು. ಆ ಸಮಾರಂಭದಲ್ಲಿ ಜೀವಿ - ನಿರ್ಜಿವಿಗಳ ನಡುವೆ ಇರುವ 
ಹೋಲಿಕೆ ಮತ್ತು ಏಕತೆಗಳ ಬಗೆಗೆ ಮಾತನಾಡಿದರು. ಭೌತಶಾಸ್ತ್ರ ಪರಿಣತರಾಗಿದ್ದ 
ಜಗದೀಶ ಚಂದ್ರರು ದೇಹಕ್ರಿಯಾವಿಜ್ಞಾನಿಯಾದರು . ಇವರ ಪ್ರತಿಭೆಯನ್ನು 
ಪರಿಗಣಿಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದವರು ಪ್ರೊಫೆಸರ್ ಪದವಿಯನ್ನು ನೀಡಿ 
ಆಹ್ವಾನಿಸಿದರು . ಜಗದೀಶಚಂದ್ರರು ಕೆಲವುಕಾಲದವರೆಗೆ ಲಂಡನ್ನಿನಲ್ಲಿ ಡೇವಿ 
ಫ್ಯಾರಡೆ ಸಂಶೋಧನಾಲಯದಲ್ಲಿ ಕೆಲಸ ಮಾಡಿದರು. ಅನೇಕ ಹೊಸವಿಷಯ 
ಗಳನ್ನೂ , ಹೊಸಯಂತ್ರಗಳನ್ನೂ ಕಂಡುಹಿಡಿದರು . ಇವರು ಕಂಡುಹಿಡಿದ ಹೊಸ 
ಯಂತ್ರಗಳನ್ನೂ ಮತ್ತು ವಿಷಯಗಳನ್ನೂ ಅಳವಡಿಸಿಕೊಳ್ಳಲು ಅನೇಕ ಕೈಗಾರಿಕಾ 
ಸಂಸ್ಥೆಗಳು ಗೌರವ ಧನಕೊಟ್ಟು ಕೊಂಡುಕೊಳ್ಳಲು ಮುಂದೆ ಬಂದರು . ಆದರೆ 
ಜಗದೀಶಚಂದ್ರರು ವಿಜ್ಞಾನದ ವಿಶಾಲ ದೃಷ್ಟಿಯಿಂದ ಅದನ್ನು ನಿರಾಕರಿಸಿದರು. 

ನಿರ್ಜಿವ ವಸ್ತುಗಳೂ ಹಾಗೂ ಜೀವವಸ್ತುಗಳೂ ವಿದ್ಯುತ್ತಿನ ಪ್ರೇರಣೆಗೆ 
ಒಳಪಡಿಸಿದಾಗ ಏಕರೀತಿಯ ಪ್ರತಿಕ್ರಿಯೆಗಳನ್ನು ತೋರಿಸುತ್ತವೆ ; ಚಿಂತೆ , ಬಳಲಿಕೆ, 
ನೆನಪು ಮುಂತಾದ ವಿಷಯಗಳಲ್ಲಿ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುತ್ತವೆ ಎನ್ನು ವು 
ದನ್ನು ಅವರು ತಮ್ಮ ಪ್ರಯೋಗಗಳಿಂದ ತೋರಿಸಿಕೊಟ್ಟರು, ಇವರು ಕಂಡುಹಿಡಿದ 


ov 2g 

ಪ್ರಬುದ್ಧ ಕರ್ಣಾಟಕ 
ಈ ಮೂಲ ಅಂಶಗಳನ್ನು ಅರ್ಧ ಶತಮಾನದನಂತರ ರಾಡಾರ್ , ವಿಧಾಯಕ 
ಕ್ಷಿಪಣಿಗಳ ನಿಯಂತ್ರಣದಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. 

ತಿಪ್ಪರದ ಮಹಾರಾಜರು ಮತ್ತು ಟಾಗೂರರು ಜಗದೀಶಚಂದ್ರರ ಹತ್ತಿರದ 
ಗೆಳೆಯರು ಹಾಗೂ ಅವರ ನಿರಂತರ ಅಭಿಮಾನಿಗಳು , ದೇಶದ ಹೊರಗೆ ಹೋದಾಗ 
ಅವರು ಟಾಗೂರರೊಡನೆ ಪತ್ರವ್ಯವಹಾರ ನಡೆಸುತ್ತಿದ್ದರು. ಈ ಕಾಗದಗಳಲ್ಲಿ ಜಗದೀಶ 
ಚಂದ್ರರು ತಮ್ಮ ಆಸೆ ಆಕಾಂಕ್ಷೆ , ಸುಖಸಂತೋಷ, ವ್ಯಥೆ, ಮನಸ್ಸಿನ ವ್ಯಾಕುಲತೆ 
ಗಳನ್ನು ಹೇಳಿಕೊಳ್ಳುತ್ತಿದ್ದರು. ಟಾಗೂರರು ಅವರ ಮನಸ್ಸಿಗೆ ಶಾಂತಿಯುಂಟು 
ಮಾಡುವಂತೆ ಅವರಿಗೆ ಧೈರ್ಯ ತುಂಬುವ ಪ್ರಯತ್ನ ನಡೆಸಿದ್ದರು. ನಿಜವಾಗಿಯೂ 
ಜಗದೀಶಚಂದ್ರರು ಪಾಶ್ಚಿಮಾತ್ಯ ದೇಶದಲ್ಲಿ ಅನುಭವಿಸಿದ ವಿಷಯಗಳ ಪರಂಪರೆ 
ಯನ್ನು ಅವರ ಪತ್ರಗಳಿಂದ ತಿಳಿಯಬಹುದು. ಈ ಪತ್ರಗಳು ನಿಜವಾಗಿಯೂ ಇಂದಿನ 
ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಬೆಲೆಯುಳ್ಳ ದಾಖಲೆಗಳು. 

- ೧೯೦೩ರಲ್ಲಿ ಬ್ರಿಟಿಷ್ ಸರ್ಕಾರದವರು ಸಿ. ಐ . ಇ, ಅಭಿದಾನವನ್ನಿತ್ತು ಗೌರವಿ 
ಸಿದರು. ೧೯೦೭ರಲ್ಲಿ ಪುನಃ ಭಾರತ ಸರ್ಕಾರದವರು, ಮೂರನೆಯ ಸಾರಿ ಅವರ 
ಹೊಸ ಅಧ್ಯಯನದ ಫಲಿತಾಂಶಗಳನ್ನು ಪಾಶ್ಚಿಮಾತ್ಯ ವಿಜ್ಞಾನಿಗಳಿಗೆ ಪ್ರತ್ಯಕ್ಷ 
ನಿದರ್ಶನ ಕೊಡಲು ಕಳುಹಿಸಿಕೊಟ್ಟರು. ಇದೇ ಉದ್ದೇಶದಿಂದ ಅಮೆರಿಕಾ 
ಯಾತ್ರೆಯನ್ನು ಬೋಸರು ಕೈಗೊಂಡು ೧೯೦೯ರಲ್ಲಿ ಹಿಂದಿರುಗಿದರು . 

೧೯೧೨ರಲ್ಲಿ ಬ್ರಿಟಿಷ್ ಮಹಾರಾಣಿಯ ಕಿರೀಟಧಾರಣಾ ಮಹೋತ್ಸವ 
ಸಂದರ್ಭದಲ್ಲಿ ಸಿ.ಎಸ್ . ಐ . ಅಭಿದಾನವನ್ನು ಪಡೆದರು . ೧೯೧೪ರಲ್ಲಿ ಪುನಃ 
ನಾಲ್ಕನೆಯ ಸಾರಿ ಸರ್ಕಾರದವರಿಂದ ನಿಯಮಿತರಾಗಿ ಸಸ್ಯ ಜೀವನದ ಬಗೆಗೆ ತಾವು 
ನಡೆಸಿದ ಹೊಸ ಸಂಶೋಧನೆಗಳನ್ನು ಯೂರೋಪ್, ಅಮೆರಿಕ ಮತ್ತು ಜಪಾನಿನ 
ವಿಜ್ಞಾನಿಗಳಿಗೆ ವಿಶದೀಕರಿಸಲು ಹೊರಟರು . ೧೯೧೫ರಲ್ಲಿ ಶಿಕ್ಷಕವೃತ್ತಿಯಿಂದ 
ನಿವೃತ್ತರಾದಾಗ, ೧೫೦೦ ರೂ ಸಂಭಾವನೆಯ ಮೇಲೆ ವಿಶ್ರಾಂತಮಹೋಪಾಧ್ಯಾಯ 
ರಾಗಿ ನೇಮಿತರಾದರು. ೧೯೧೬ರಲ್ಲಿ ಬ್ರಿಟಿಷ್ ಸರಕಾರದವರು ನೈಟ್ ಪದವಿ 
ಯನ್ನಿತ್ತರು. ಡಾ . ಜಗದೀಶಚಂದ್ರ ಬೋಸರು ಸರ್ ಜಗದೀಶಚಂದ್ರ ಬೋಸ 
ರಾದರು. ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಸಾಮಾನ್ಯ ಪ್ರಜೆಯೊಬ್ಬ ತನ್ನ ಕಾರ್ಯ 
ಸಾಧನೆಗೆ ಪಡೆಯಬಹುದಾದ ಉತ್ಕೃಷ್ಟ ಪ್ರಶಸ್ತಿಯಾಗಿತ್ತು ಅದು. ಅಂದು ಅದಕ್ಕೆ 
ಅತ್ಯಂತ ಹೆಚ್ಚಿನ ಮಹತ್ವವೂ ಇತ್ತು . .. 

ಆ ವರ್ಷಗಳು ಅವರ ಬದುಕಿನಲ್ಲಿ ಸಾಲು ಸಾಲು ವಿಜಯಗಳ ಗಳಿಕೆಯ 
ದಿನಗಳಾದರೂ , ಇವರ ವಿಜಯಪತಾಕೆ ಉನ್ನತ ಶಿಖರಕ್ಕೆ ಏರುತ್ತಿದ್ದರೂ ವಿಜ್ಞಾನ 
ಪ್ರಪಂಚದಲ್ಲಿ ಅನ್ಯಾಯ ಅಸೂಯೆಗಳು ಇವರನ್ನು ಎಡೆಬಿಡದೆ ಹಿಂಬಾಲಿಸಿದುವು. 
ಇವರ ಸಂಶೋಧನಾಲೇಖನಗಳ ಪ್ರಕಟಣೆಯನ್ನು ಬೇಕಂತಲೇ ನಿಧಾನಿಸುತ್ತಿದ್ದರು. 
ಇವರು ಕಂಡುಹಿಡಿದ ವಿಷಯಗಳ ದುರುಪಯೋಗನಡೆಯುತ್ತಿತ್ತು . ಇದರಿಂದಾಗಿ 


ಜಗದೀಶ ಚಂದ್ರ ಬೋಸ್ 

೧೪೭೯ 
ತಮ್ಮ ಶೋಧನೆಗಳನ್ನು ಅಳವಡಿಸಿಕೊಂಡು ತಾವೇ ಪುಸ್ತಕಗಳನ್ನು ಬರೆದರು. 
ಈ ಸಮಯದಲ್ಲಿ ಅವರ ಸಂಶೋಧನೆಗಳು ಹಿಂದೆ ಉಳಿಯಲಿಲ್ಲ . ತಮ್ಮ ಉಪಕರಣ 
ಗಳನ್ನು ಉತ್ತಮಗೊಳಿಸಿ, ಹೊಸ ಹೊಸ ವಿಧಾನಗಳನ್ನು ಬಳಸಿಕೊಂಡರು. ಇವರ 
ಸಂಶೋಧನೆಗಳ ಸಾರವನ್ನು ಅವರ “ ಸಸ್ಯಗಳ ಸೂಕವೇದನೆಯ ಬಗೆಗೆ 
ಸಂಶೋಧನೆ ” ( Research on irritability of Plants) ಎಂಬ ಪುಸ್ತಕದಲ್ಲಿ 
ಕಾಣಬಹುದು. ಈ ಪುಸ್ತಕದ ಕೆಲವು ಮುಖ್ಯಾಂಶಗಳ ಪರಿಶೀಲನೆ ಮಾಡಿದರೆ 
ಬಹುಶಃ ಆತನಶೋಧನಾಪರಿಧಿಯ ಅಭ್ಯಾಸದ ಆಳದ ಪರಿಚಯವಾಗಬಹುದು. 

ಮುಟ್ಟಿದರೆ ಮುನಿ ಗಿಡದ ಎಲೆಯೊಂದನ್ನು ಮುಟ್ಟಿದಾಗ ಆ ಎಲೆಯೊಂದೇ 
ಮುದುಡಿಕೊಳ್ಳುವುದಲ್ಲದೆ, ಆ ಎಲೆಯಿರುವ ಕವಲಿನ ಇತರ ಎಲೆಗಳೂ , ಅನಂತರ 
ಆ ಕವಲೂ ಮುದುಡಿಕೊಂಡು ಒಂದು ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುತ್ತವೆ. 
ಈ ಪ್ರೇರಣೆಯಲ್ಲಿ ನಾವು ಉಪಯೋಗಿಸುವ ಶಕ್ತಿ ಹೆಚ್ಚಾಗಿದ್ದರೆ ಆಗ ಪ್ರತಿಕ್ರಿಯೆ 
ಗಿಡದ ಇನ್ನೂ ಹೆಚ್ಚು ಭಾಗಗಳಿಗೆ ಹರಡುತ್ತದೆ. ಈ ಪ್ರತಿಕ್ರಿಯೆ ಅದೊಂದೇ ಗಿಡಕ್ಕೆ 
ಮೀಸಲಾದ ಲಕ್ಷಣವಲ್ಲ ; ಅದು ಈ ಗಿಡದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ, ಅಷ್ಟೆ . 
ಇತರ ಗಿಡ ಮರಗಳೂ ಕೂಡ ಈ ರೀತಿ ಅನೇಕ ಪ್ರತಿಕ್ರಿಯೆಗಳನ್ನು ತೋರಿಸಬಲ್ಲುವು. 
ಆದರೆ ಅವನ್ನು ಅಷ್ಟು ಸ್ಪಷ್ಟವಾಗಿ ಕಾಣುವುದು ಸಾಧ್ಯವಿಲ್ಲ . ಈ ಪ್ರತಿಕ್ರಿಯೆ 
ಗಳನ್ನು ಕಾಣಬೇಕಾದರೆ ಸೂಕ್ಷ್ಮ ಪ್ರತಿಕ್ರಿಯೆಗಳನ್ನು ಎತ್ತಿತೋರಿಸುವ ಯಂತ್ರಗಳ 
ಸಹಾಯ ಆವಶ್ಯಕ. ಹೀಗೆ ಈ ಪ್ರತಿಕ್ರಿಯೆಗಳನ್ನು ಎತ್ತಿ ತೋರಿಸುವ ಯಂತ್ರಗಳನ್ನು 
ಸೃಜಿಸಿ ಎಲ್ಲರೂ ಸುಲಭವಾಗಿ ಪರಿಗ್ರಹಿಸಬಹುದಾದ ರೀತಿಯಲ್ಲಿ ರೂಢಿಸಿಕೊಟ್ಟ 
ಕೀರ್ತಿ ಜಗದೀಶಚಂದ್ರರದು. ಪರಿಸರಣದಲ್ಲಿ ಉಂಟಾಗುವ ಪ್ರೇರಣೆಗಳಿಗೆ ಪ್ರತಿ 
ಕ್ರಿಯೆಗಳನ್ನು ಸೂಚಿಸುವ ಶಕ್ತಿ ಕೇವಲ ಪ್ರಾಣಿ ಜಗತ್ತಿನ ಸೊತ್ತು ಮಾತ್ರವೇ 
ಅಲ್ಲ, ಸಸ್ಯ ಜಗತ್ತಿನಲ್ಲಿಯೂ ಉಂಟು ಎಂದು ಪ್ರಪಂಚಕ್ಕೆ ಪರಿಚಯ ಮಾಡಿ 
ಕೊಟ್ಟವರು ಜಗದೀಶಚಂದ್ರರು. 

ವಿಷಪದಾರ್ಥಗಳನ್ನು ಉಪಯೋಗಿಸಿದಾಗ ಸಸ್ಯಗಳು ಅದರ ಶಕ್ತಿಗೆ ಈಡಾಗ 
ಬಹುದು. ವಿಷಪದಾರ್ಥವನ್ನು ತೆಗೆದಾಗ ಪುನಃ ಚೇತರಿಸಿಕೊಳ್ಳಬಲ್ಲುವು. ಮದ್ಯ 
ಸಾರವುಳ್ಳ ಪದಾರ್ಥಗಳನ್ನು ಉಪಯೋಗಿಸಿದಾಗ ಅಮಲೇರಿ ವರ್ತಿಸಬಹುದು. 
ಆ ಪದಾರ್ಥವನ್ನು ಹಿಂತೆಗೆದುಕೊಂಡಾಗ ಅಮಲು ಅಡಗಿ ಸಹಜವರ್ತನೆ ಪ್ರಕಾಶ 
ಗೊಳ್ಳುತ್ತದೆ. 

ಸಸ್ಯಗಳಲ್ಲಿ ಅವುಗಳ ಬದುಕಿಗೆ ಆವಶ್ಯಕವಾದ ನೀರನ್ನು ಪಡೆಯಲು ಬೇರು 
ಗಳು ಅತ್ಯಾವಶ್ಯಕವಾದ ಅಂಗಗಳು . ಗಿಡವನ್ನು ಕಾಂಡಭಾಗದಲ್ಲಿ ಅರ್ಧಕ್ಕೆ 
ಕತ್ತರಿಸಿ , ನೀರಿನಲ್ಲಿಟ್ಟು , ಬೇರುಗಳಿಲ್ಲದೆಯೂ ಸಸ್ಯ ತನ್ನ ನೀರಿನ ಅವಶ್ಯಕತೆಯನ್ನು 
ಪೂರೈಸಿಕೊಳ್ಳಬಲ್ಲುದು ಎಂಬುದನ್ನು ತೋರಿಸಿಕೊಟ್ಟರು. ಅರ್ಧ ಒಣಗಿದ ಗಿಡ 
ವೊಂದನ್ನು ಬುಡಮೇಲು ಮಾಡಿ ನೀರಿನಲ್ಲಿಟ್ಟು ಅದು ಜೀವಿಸುವುದನ್ನು ತೋರಿಸಿ 


೧೪೮೦ 

ಪ್ರಬುದ್ಧ ಕರ್ಣಾಟಕ 
ಕೊಟ್ಟು, ಬೇರು ಒಂದೇ ಅಲ್ಲ , ಕಾಂಡ ಮತ್ತು ಎಲೆಗಳೂ ಸಹ ಜೀವನದ ಆವಶ್ಯಕ 
ಕ್ರಿಯೆಗಳನ್ನು ಪೂರೈಸಬಲ್ಲವು ಎಂದು ತೋರಿಸಿಕೊಟ್ಟರು. 

ಸೂರ್ಯಕಾಂತಿ ಹೂವಿನ ಗಿಡದ ಕಾಂತಿದಾಹ ಎಲ್ಲರಿಗೂ ತಿಳಿದಿದ್ದೆ . ಎಲ್ಲ 
ಗಿಡಗಳ ತುದಿಭಾಗಗಳೂ ಈ ಲಕ್ಷಣವನ್ನು ತೋರುತ್ತವೆ. ಆದರೆ ಒಂದೊಂದರಲ್ಲಿ 
ಒಂದೊಂದು ಮಟ್ಟವಿದೆ. ರಾತ್ರಿಯ ಹೊತ್ತು ಎಲೆಗಳು ಮುದುಡಿಕೊಳ್ಳುವುದು, 
ಹಗಲು ತೆರೆಯುವುದು, ಗಿಡದ ಕಾಂಡ ಸಾಮಾನ್ಯವಾಗಿ ಬೆಳಕಿನ ಕಡೆಗೆ ಬೆಳೆಯು 
ವುದು ಇವೆಲ್ಲವೂ ಸಸ್ಯಗಳ ಕಾಂತಿದಾಹಕ್ಕೆ ಉದಾಹರಣೆಗಳು . ದೊಡ್ಡ ಮರ 
ಗಳ ಬುಡದಲ್ಲಿ ಸಾಮಾನ್ಯವಾಗಿ ಯಾವ ಸಣ್ಣ ಗಿಡವೂ ಬೆಳೆಯುವುದಿಲ್ಲ. ಇದಕ್ಕೂ 
ಆ ಸಣ್ಣ ಗಿಡಗಳ ಕಾಂತಿ ದಾಹವೇ ಕಾರಣ . ಮರದ ನೆರಳಿನಲ್ಲಿ ಸಾಕಷ್ಟು ಬೆಳಕು 
ದೊರಕದೇ ಆ ಗಿಡಗಳು ಬತ್ತಿಹೋಗುತ್ತವೆ. 

ಸಸ್ಯಗಳಲ್ಲಿಯೂ ಪ್ರೇರಣೆಗಳನ್ನು ಕೊಂಡೊಯ್ಯುವ ನರಗಳಿವೆ. ಸಸ್ಯಗಳೂ 
ಕೂಡ ನೋವು ನಲಿವುಗಳನ್ನು ಅನುಭವಿಸಬಲ್ಲುವು ಮತ್ತು ವ್ಯಕ್ತಪಡಿಸಬಲ್ಲುವು 
ಎನ್ನುವುದನ್ನು ತಾನೇ ರೂಪಿಸಿದ ಯಂತ್ರಗಳ ಮೂಲಕ ಸುಲಭವಾಗಿ ವೇದ್ಯವಾಗು 
ವಂತೆ ತೋರಿಸಿಕೊಟ್ಟರು. ತಮ್ಮ ಸಂಶೋಧನೆಗಳಿಂದ ಸಸ್ಯದ ಒಂದು ಭಾಗಕ್ಕೆ 
ಉಂಟಾಗುವ ನೋವು ನಲಿವು ಮುಂತಾದ ಪ್ರೇರಣೆಗಳನ್ನು ನರಗಳಿಗೆ ತಲುಪಿಸಲು 
ಕವಲುಗಳ ಗ್ರಂಥಿಗಳು ಹಾಗೂ ಹೂವು, ಹಣ್ಣು , ಎಲೆ, ಕಾಂಡಗಳು ಮುಖ್ಯ 
ಪಾತ್ರವಹಿಸುತ್ತವೆ ಎನ್ನುವುದನ್ನು ಪ್ರಯೋಗಮೂಲಕ ವಿಶದೀಕರಿಸಿದರು. ಸಸ್ಯ 
ಗಳಿಗೆ ನೋವಾದಾಗ , ಅವು ಆ ನೋವಿನಿಂದ ಚೇತರಿಸಿಕೊಳ್ಳಲು ಒಂದು ನರಕ್ಕೆ 
೧೫ - ೨೦ ನಿಮಿಷಗಳಾದರೂ ಬೇಕು. 
- ಸಸ್ಯಗಳ ಜೀವಕೋಶಗಳು ತಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಹಿಗ್ಗಿ ಕುಗ್ಗು ವು 
ದನ್ನು ಪ್ರಾಣಿಗಳ ಹೃದಯಕ್ಕೆ ಹೋಲಿಸಿ, ಇವೂ ಕೂಡ ಹೃದಯದ ಕೆಲಸವನ್ನೇ 
ನಿರ್ವಹಿಸುತ್ತವೆಂದು ಹೇಳಿದರು. ಹೀಗೆ ಸಸ್ಯಗಳಲ್ಲಿ ನಡೆಯುವ ಸಂಕೋಚನ 
ಮತ್ತು ವಿಕಸನಗಳನ್ನು ಗುರುತಿಸುವ 'ಓಗೊಗ್ರಾಫ್ ” ( Spygmograph) 
ಯಂತ್ರವನ್ನು ರೂಪಿಸಿದರು. ಯಾವ ಸಂದೇಹಕ್ಕೂ ಎಡೆಯಿಲ್ಲದಂತೆ ಸಸ್ಯಗಳೂ 
ಕೂಡ ಎಲ್ಲ ರೀತಿಯಲ್ಲಿ ಮಾನವರಂತೆ ವರ್ತಿಸುತ್ತವೆ ಎನ್ನುವುದನ್ನು ವಿಶದೀಕರಿಸಿದ 
ಕೀರ್ತಿ ಜಗದೀಶಚಂದ್ರ ಬೋಸರಿಗೆ ಸಲ್ಲಬೇಕು. 

ಈ ರೀತಿ ಅವರು ನಡೆಸಿದ ಸಂಶೋಧನೆಗಳು, ಸಸ್ಯ ಜಗತ್ತಿನ ಅಚ್ಚರಿಗಳನ್ನು 
ಪ್ರಕಾಶಪಡಿಸಿದ ರೀತಿ ಒಂದೇ , ಎರಡೇ ? ಅನೇಕ ! ಅವೆಲ್ಲವುಗಳನ್ನೂ ವಿಶದವಾಗಿ 
ವಿವರಿಸಲು ಸ್ಥಳವೂ ಸಾಲದು, ಆವಶ್ಯಕವೂ ಅಲ್ಲ. ಪಾತ್ರೆಯಲ್ಲಿರುವ ಅನ್ನ 
ಬೆಂದಿದೆಯೇ ಇಲ್ಲವೇ ಎನ್ನು ವುದನ್ನು ಪರೀಕ್ಷಿಸಲು ಒಂದೆರಡು ಅಗುಳುಗಳು ಸಾಕು, 
ಪಾತ್ರೆಯ ಅನ್ನ ಪೂರ್ತಿ ಬೇಕಿಲ್ಲ. ಇಲ್ಲಿ ತಿಳಿಸಿದ ನಾಲ್ವಾರು ಅಂಶಗಳು ಜಗದೀಶ 
ಚಂದ್ರ ಬೋಸರ ಸಾಧನೆಗಳ ಬಗೆಗೆ, ವಿಜ್ಞಾನ ಜಗತ್ತಿಗೆ ಅವರ ಕೊಡುಗೆಗಳ ಬಗೆಗೆ 
ಉದಾಹರಿಸಲು ಸಾಕು, ಅವರ ಬತ್ತಳಿಕೆಯಲ್ಲಿದ್ದ ಜ್ಞಾನ ಬಾಣಗಳದೆಷ್ಟೋ !! 


ಜಗದೀಶಚಂದ್ರ ಬೋಸ್ 

೧೪೮೧ 
ಜಗದೀಶಚಂದ್ರರು ಕೇವಲ ವಿಜ್ಞಾನಿಯೇ ಅಲ್ಲ, ಸಾಹಿತಿಯೂ ಆಗಿದ್ದರು. 
೧೮೯೪ರಲ್ಲಿ “ ಭಾಗೀರತಿ ಮೂಲದ ಸಂಶೋಧನೆ ” ಎಂಬ ಲೇಖನವನ್ನು ಬರೆದು 
ವಂಗ ಸಾಹಿತ್ಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಇಂಗ್ಲೀಷಿನ ವ್ಯಾಮೋಹಕ್ಕೆ 
ಒಳಗಾದ ಅಂದಿನ ಕಾಲಕ್ಕೆ ಬೇಸರ ಬಂಗಾಳಿ ಲೇಖನ ನಿಜವಾಗಿಯೂ ಅಮೂಲ್ಯ 
ವಾದುದಾಯ್ತು . ಬೋಸರು ಟಾಗೂರರೊಡನೆ ತಮ್ಮ ಪತ್ರವ್ಯವಹಾರವನ್ನು 
ಬಂಗಾಳಿಯಲ್ಲಿಯೇ ನಡೆಸಿದ್ದರು. ತಮ್ಮ ಪ್ರಯೋಗಗಳನ್ನು , ಎಷ್ಟೇ ಕ್ಲಿಷ್ಟವಾದ 
ಶಾಸ್ತ್ರೀಯ ವಿಷಯವೇ ಆಗಲಿ , ಬಂಗಾಳಿಯಲ್ಲಿಯೇ ಅವರಿಗೆ ಪರಿಚಯ ಮಾಡಿ 
ಕೊಡುತ್ತಿದ್ದರು. ಈ ಪ್ರತಿಭೆಯನ್ನು ಗಮನಿಸಿಯೇ ಇವರನ್ನು ೧೯೧೧ರಲ್ಲಿ ವಂಗ 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆರಿಸಿದ್ದು , ತಮ್ಮ ಅಧ್ಯಕ್ಷ ಭಾಷಣಕ್ಕೆ 
* ವಿಜ್ಞಾನದಲ್ಲಿ ಸಾಹಿತ್ಯ ' ಎಂಬ ವಸ್ತುವನ್ನು ಆಯ್ದು ಕೊಂಡು ವಿಜ್ಞಾನ 
ಸಾಹಿತ್ಯಗಳ ನಡುವೆ ಬಾಂಧವ್ಯದ ಬೆಸುಗೆ ಬೆಳೆಸಿದರು. 

ಇವರ ಸಂಶೋಧನೆಗಳನ್ನೂ ವಿಜ್ಞಾನದ ಬೆಳವಣಿಗೆಯಲ್ಲಿ ಇವರ ಪಾತ್ರ 
ವನ್ನೂ ಪರಿಗಣಿಸಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಮತ್ತು ಇಂಗ್ಲೆಂಡಿನ ಅಬದ್ದೀನ್ 
ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನಿತ್ತು ಗೌರವಿ 
ಸಿದವು. ಅದು ಕೇವಲ ಜಗದೀಶಚಂದ್ರರಿಗೆ ವೈಯಕ್ತಿಕವಾಗಿ ದೊರಕಿದ ಗೌರವವಲ್ಲ , 
ಭಾರತದ ಜನತೆಯಲ್ಲಿ ಸುಪ್ತಚೇತನವಾಗಿ ಅಡಗಿರುವ ವಿಜ್ಞಾನಕ್ಕೆ ಸಲ್ಲಿಸಿದ 
ಗೌರವ. ೧೯೨೦ರಲ್ಲಿ ಬೋಸರು ರಾಯಲ್ ಸೊಸೈಟಿಯ ಸದಸ್ಯರಾಗಿ ಚುನಾಯಿತ 
ರಾದರು. ೧೯೨೬ರಲ್ಲಿ ಅಂತರರಾಷ್ಟ್ರೀಯ ಸಂಸ್ಥೆ (ಲೀಗ್ ಆಫ್ ನೇಷನ್ಸ್ ) ಯ 
ಬೌದ್ಧಿಕ ಸಹಕಾರ ಸಮಿತಿಯ ಸದಸ್ಯರಾಗಿ ಆಯ್ಕೆಗೊಂಡು ಅಲ್ಲಿ ತಮ್ಮ ಸೇವೆ 
ಸಲ್ಲಿಸಿದರು . ತಮ್ಮ ವರಮಾನದ ಸ್ವಲ್ಪ ಭಾಗವನ್ನು ದಾನವಾಗಿ ಕೊಟ್ಟು ೧೯೧೭ರಲ್ಲಿ 
ಸಂಶೋಧನೆಗೆ ಮಾಸಲಾದ ಬೋಸ್ ಸಂಶೋಧನಾಲಯವನ್ನು ಆರಂಭಿಸಿದರು . 
ಪ್ರತಿವರ್ಷವೂ ಇವರ ವಿಜ್ಞಾನ ಪ್ರಚಾರದ ಚೈತ್ರಯಾತ್ರೆಗಳು ನಡದೇ ಇದ್ದು ವು. 
೧೯೨೮ರಲ್ಲಿ ಇವರ ೭೦ನೇ ಹುಟ್ಟು ಹಬ್ಬವನ್ನು ಬಂಗಾಳದ ಜನತೆ ವೈಭವದಿಂದ 
ಆಚರಿಸಿ ತನ್ನ ಗೌರವವನ್ನು ಸೂಚಿಸಿತು. ೧೯೩೧ರಲ್ಲಿ ಶ್ರೀ ಸಯ್ಯಾಜಿರಾವ್ 
ಗಾಯಕವಾಡ್ ಬಹುಮಾನವನ್ನು ಪಡೆದರು. 

ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಆರೋಗ್ಯ ಆಗಾಗ ಕೆಟ್ಟು ತುಂಬಾ 
ನರಳಿದರು. ಆರೋಗ್ಯ ಸುಧಾರಣೆಗಾಗಿ ಆಗಾಗ ಡಾರ್ಜಿಲಿಂಗ್‌ಗೆ ಹೋಗು 
ತಿದ್ದರು. ೧೯೩೭ರ ಅವರ ಡಾರ್ಜಿಲಿಂಗ್ ಪ್ರವಾಸವೇ ಕೊನೆಯದಾಯ್ತು . 
ಆ ವರ್ಷದ ನವೆಂಬರ್ ತಿಂಗಳು ೩೦ನೆಯ ದಿನಾಂಕ ೮೦ ವರ್ಷಗಳು ಅವಿರತವಾಗಿ 
ದುಡಿದ ಈ ವೀರವಿಜ್ಞಾನಿ ಚಿರಶಾಂತಿಯಲ್ಲಿ ಕಣ್ಮರೆಯಾದರು. ಅವರು ಕಣ್ಮರೆ 
ಯಾದರೂ ಅವರ ಸಂಶೋಧನೆಗಳು, ದುಡಿತ, ಸಾಧನೆಗಳು ನಮ್ಮೆಲ್ಲರಿಗೂ 
ಮಾದರಿಯಾಗಿ ಚಿರಸ್ಥಾಯಿಯಾಗಿ ಉಳಿದಿವೆ. 


೧೪೮೨ 

ಪ್ರಬುದ್ಧ ಕರ್ಣಾಟಕ 
ಹೀಗೆ ತುಂಬು ಬಾಳನ್ನು ನಡೆಸಿ, ವಿಜ್ಞಾನಕ್ಕೆ ಅಪಾರ ಸೇವೆಗೈದ ಈ 
ಮಹಾನುಭಾವನ ಜೀವನ, ಸಾಧನೆಗಳು ನಮಗೆ ಸ್ಫೂರ್ತಿದಾಯಕವಾಗಬೇಕು. 
ಪರದಾಸ್ಯದಲ್ಲಿ ದೇಶ ತೊಳಲುತ್ತಿದ್ದರೂ ತನ್ನ ಸ್ವಪ್ರತಿಭೆಯಿಂದ ಕೀರ್ತಿಗಳಿಸಿ, 
ಜಗತ್ತಿನಲ್ಲಿ ಭಾರತದ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿದ ಕೀರ್ತಿ ಜಗದೀಶ 
ಚಂದ್ರರದು. ಇದ್ದುದರಲ್ಲಿಯೇ ವಿಚಾರಪೂರಿತವಾದ, ಚೇತನಾಪೂರಕವಾದ, 
ಜಗತ್ತಿನ ವಿಜ್ಞಾನಿಗಳ ಗಮನವನ್ನು ಸೆಳೆಯಬಹುದಾದ ಸಂಶೋಧನೆಗಳನ್ನು 
ನಡೆಸಿದ ರೀತಿ, ಅನುಕರಣೀಯವಾದದ್ದು . ಪ್ರತಿಯೊಂದು ಉಪಕರಣಕ್ಕೂ 
ಪರದೇಶಗಳ ಮರೆಹೊಗುವ ನಮಗೆ ಬೋಸರ ಜೀವನ ಮಾದರಿಯಾಗಬೇಕು. 
ಭಾರತದ ಇತಿಹಾಸದಲ್ಲಿ ಭರತ, ಹರ್ಷ, ಅಶೋಕ, ಅಕ್ಷರರು ಹೇಗೆ ಅಸಾಮಾನ್ಯ 
ವ್ಯಕ್ತಿಗಳೊ ಹಾಗೆ ಜಗದೀಶಚಂದ್ರ ಬೋಸರೂ ಅಸಾಮಾನ್ಯ ಐತಿಹಾಸಿಕ ವ್ಯಕ್ತಿ . 
ಭಾರತದಲ್ಲಿಯೇ ದೊರಕುತ್ತಿದ್ದ ಮೂಲವಸ್ತುಗಳಿಂದ ತಮಗೆ ಉಪಯುಕ್ತವಾದ 
ಉಪಕರಣಗಳನ್ನು ರೂಪಿಸಿಕೊಂಡು ರೂಢಿಸಿಕೊಂಡುದೇ ಅಲ್ಲದೆ ಹೊಸ ಯಂತ್ರ 
ಗಳನ್ನೂ ಕಂಡುಹಿಡಿದರು. ಇದು ನಮಗೆ ಸ್ಫೂರ್ತಿದಾಯಕವಾಗಬೇಕು, ಚೈತನ್ಯ 
ತುಂಬಬೇಕು. ಪ್ರಪಂಚದ ವಿಜ್ಞಾನಿಗಳ ಮಾಲೆಯಲ್ಲಿರುವ ಹೆಸರುಗಳು ಅನೇಕ. 
ಆದರೆ ಭಾರತಕ್ಕೆ ಜಗದೀಶ ಚಂದ್ರರು ಮತ್ತು ಸರ್ ಸಿ . ವಿ . ರಾಮನ್‌ರಿಬ್ಬರು 
ಮಹಾನ್ಮಹಾ ವಿಜ್ಞಾನಿಗಳು , ಭಾರತದ ಎರಡು ಧ್ರುವತಾರೆಗಳು. ಮುಂದಿನ 
ಪೀಳಿಗೆಗಳಿಗೆ ಅವರ ಕ್ರಿಯಾಶೀಲತೆ, ಕಾರ್ಯಸಾಧನೆಗಳು ಮಾದರಿಯಾಗಬೇಕು. 
ಪರದಾಸ್ಯದಲ್ಲಿದ್ದ ಭಾರತದಲ್ಲಿ ಹೆಸರಾದ ಜಗದೀಶಚಂದ್ರರು ಸ್ವತಂತ್ರ ಭಾರತದಲ್ಲಿ 
ಸ್ವಲ್ಪ ಮಸಕಾಗಿದ್ದಾರೆ. ಅವರ ಬಗೆಗೆ ಪ್ರಚಾರ ಸಾಲದು. ಅವರ ಸಾಧನೆಗಳನ್ನು 
ತನ್ನ ಪ್ರಜೆಗಳಿಗಾಗಲೀ ಅಥವಾ ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಲೀ ಪರಿಚಯ 
ಮಾಡಿಕೊಡುವಲ್ಲಿ ನಮ್ಮ ಸರ್ಕಾರ ಪ್ರಯತ್ನಿಸಿಲ್ಲ. 

ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ವಿಜ್ಞಾನ ವಿಶ್ವದ ಧ್ರುವತಾರೆಯಾಗಿ 
ಬೆಳಗಿ ಕಣ್ಮರೆಯಾದ ಜಗದೀಶಚಂದ್ರ ಬೋಸರ ಜೀವನ ನಮಗೆಲ್ಲರಿಗೂ ದೃಢ 
ನಂಬಿಕೆ, ಆತ್ಮ ವಿಶ್ವಾಸಗಳನ್ನು ಒದಗಿಸುವುದರಲ್ಲಿ ಸಂದೇಹವಿಲ್ಲ . 


ಜಿ, ತಿ . ನಾರಾಯಣರಾವ್ 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


ಇಂಡಿಯನ್ ಎಕೆಡೆಮಿ ಆಫ್ ಸೈನ್ಸಸ್ 
ಬೆಂಗಳೂರಿನ ಹೊರವಲಯದ ಹೆಬ್ಬಾಳದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವ 
* ಇಂಡಿಯನ್ ಎಕೆಡೆಮಿ ಆಫ್ ಸೈನ್ಸಸ್ ) ಇದೆ. ವಿಜ್ಞಾನದ ವಿದ್ಯಾರ್ಥಿಗಳಿಗೆ, 
ಬೆಂಗಳೂರಿನ ನಾಗರಿಕರಿಗೆ ಇದು ರಾಮನ್ ಇನ್‌ಸ್ಟಿಟ್ಯೂಟ್ ' ಎಂದೇ ಪ್ರಿಯ 
ವಾಗಿದೆ. ಇಲ್ಲಿನ ಚೇತನ ವಿಶ್ವವಿಖ್ಯಾತ ವಿಜ್ಞಾನಿ ಡಾ . ಸಿ . ವಿ. ರಾಮನ್ . 

ಗಿಡಮರ ಹೂತೋಟಗಳಿಂದ ತುಂಬಿರುವ ವಿಶಾಲವಾದ ಆವರಣ . ಪ್ರಶಾಂತ 
ವಾತಾವರಣ . ಪ್ರತಿ ಅಂಗುಲವೂ ವಿಜ್ಞಾನಿಯ ಸೌಂದಯ್ಯಪ್ರಿಯತೆಗೆ, ನಿಸರದ 
ಚೆಲುವಿಗೆ ಸಾಕ್ಷಿ. ಬೆಂಗಳೂರಿನ ಗಲಭೆ, ಗೊಂದಲ ಇಲ್ಲಿಲ್ಲ ; ಕಲುಷಿತ ವಾತಾ 
ವರಣವೂ ಇಲ್ಲ. ಕಾಂಪೌಂಡು ಪ್ರವೇಶಿಸುವಾಗ ಎಡಗಡೆ ಸಂಸ್ಥೆಯ ಖಚೇರಿ 
ಇದೆ. ಮುಂದೆ ಸ್ವಲ್ಪ ದೂರ ನಡೆಯುವಾಗ ಬಲಗಡೆಗೆ ಇರುವ ಬಲು ದೊಡ್ಡ 
ಸೌಧ ವಿಜ್ಞಾನಿಯ ಚಟುವಟಿಕೆಯ ಜೇನುಗೂಡು, ಪ್ರಯೋಗಾಲಯ , ಪುಸ್ತಕ 
ಭಂಡಾರ, ಎಡಗಡೆ ಒಂದು ಆಕಾಶ ವೀಕ್ಷಣಾಲಯವೂ ಇದೆ. ಇವೆರಡನ್ನೂ 
ಬಿಟ್ಟು ರಸ್ತೆಯಲ್ಲಿ ಸ್ವಲ್ಪ ಮುಂದೆ ನಡೆದರೆ ಡಾ . ರಾಮನ್‌ರವರ ನಿವಾಸ. 
ಅಲ್ಲಿನ ಚೇತನ ಶ್ರೀಮತಿ ಲೋಕಸುಂದರಿ ರಾಮನ್ , ಮಹಾವಿಜ್ಞಾನಿಯ ಸಮರ್ಥ 
ಪತ್ನಿ . 
* ಡಾ . ರಾಮನ್‌ರವರ ಭೇಟಿಯನ್ನು ಬಯಸಿ ಅವರ ಪತ್ನಿ ಯನ್ನು ಕಂಡೆ. ಆಕೆ 
ನನ್ನನ್ನು ತುಂಬ ಆದರ ವಿಶ್ವಾಸಗಳಿಂದ ಸ್ವಾಗತಿಸಿದರು. ಆದರೆ ಡಾ . ರಾಮನ್ 
ರವರೊಡನೆ ಭೇಟಿ ದೊರಕಿಸಿಕೊಡುವುದು ಪ್ರಯಾಸದ ಕೆಲಸ - ಅವರು ಭೇಟಿ 
ಮುಂತಾದುವುಗಳನ್ನು ಇಷ್ಟ ಪಡುವುದಿಲ್ಲ , ಮಾತಾಡಲು ಸಮಯವೂ ಇಲ್ಲ ಎಂದು 
ಒಂದು ವಿಧದ ನಿರಾಶೆಯನ್ನೇ ನನ್ನೆದುರು ಬೀರಿದರು. 

* ಪ್ರಯತ್ನಿಸಿ ನೋಡುತ್ತೇನೆ. ನಿಮಗೆ ಕಾಗದ ಬರೆಯುತ್ತೇನೆ. ” 
“ ಅದು ಸಕಾರಾತ್ಮಕವಾಗಿಯೇ ಇರಬೇಕು- ನೀವು ಮನಸ್ಸು ಮಾಡಬೇಕು, ” 


೧೮೮೪ 


ಪ್ರಬುದ್ಧ ಕರ್ಣಾಟಕ 
ವಿಜ್ಞಾನಿ ದರ್ಶನ 
ಎರಡು ವಾರ ಕಳೆದನಂತರ ಪುನಃ ನಾನು ರಾಮನ್ ಇನ್ಸ್ಟಿಟ್ಯೂಟಗೆ ಹೋದೆ. 
ಶ್ರೀಮತಿ ರಾಮನ್ ಮನೆಯಲ್ಲಿರಲಿಲ್ಲ. ಡಾ . ರಾಮನ್ ಪ್ರಯೋಗಶಾಲೆಯಲ್ಲಿದ್ದಾ 
ರೆಂದು ತಿಳಿಯಿತು. ಅವರ ಖಾಸಗಿ ಕಾರ್ಯದರ್ಶಿಯವರೊಡನೆ ಬೇರೊಂದು ದಿವಸ 
ವಿಜ್ಞಾನಿಯ ಭೇಟಿ ದೊರೆಯಬಹುದೇ ಎಂದು ವಿಚಾರಿಸಿದೆ. ಕಾರ್ಯದರ್ಶಿ ಒಳಗೆ 
ಹೋದರು. 

- ನಾನು ನಂಬಲಿಲ್ಲ. ಡಾ . ರಾಮನ್‌ರೇ ಹೊರಗೆ ಬಂದು '' ಬನ್ನಿ ” ಎಂದು 
ನನ್ನನ್ನು ಅವರ ಕೊಠಡಿಗೆ ಕರೆದುಕೊಂಡು ಹೋದರು . 

* * ಪ್ರಬುದ್ಧ ಕರ್ಣಾಟಕ ' ದ ಸುವರ್ಣ ಸಂಚಿಕೆಗೆ ತಮ್ಮ ವಿಚಾರವಾಗಿ 
ಒಂದು ಲೇಖನ ಬರೆಯಬೇಕಾಗಿದೆ. ತಮ್ಮ ಸಂದರ್ಶನದ ವಿನಾ ಅಂತಹ ಲೇಖನ 
ಪೂರ್ಣವಾಗದಷ್ಟೆ . ಅದಕ್ಕಾಗಿ ಬಂದಿದ್ದೇನೆ. ” 

“ ನನ್ನ ಜೀವನಚರಿತ್ರೆ ನನಗೆ ಏನೇನೂ ಮಹತ್ವದ್ದಾಗಿ ತೋರುವುದಿಲ್ಲ 
ಎಲ್ಲರಂತೆ ಹುಟ್ಟಿದೆ, ಓದಿದೆ, ಇತ್ಯಾದಿ. ವಿಜ್ಞಾನರಂಗದಲ್ಲಿ ನನ್ನ ಸಾಧನೆ ನೀವು 
ಬರೆಯುವುದಾದರೆ ಅದು ಭೌತಶಾಸ್ತ್ರದಲ್ಲಿ ಎಂ . ಎಸ್ಸಿ. ಪದವಿಯಿಂದ ಮೇಲ್ಮಟ್ಟ 
ದಲ್ಲಿರುವವರಿಗೆ ತಿಳಿಯಬಹುದಾದ ತಾಂತ್ರಿಕ ಭಾಷೆಯಲ್ಲಿರುವುದು. ಆದುದರಿಂದ 
ನೀವುಕೈಗೊಂಡಿರುವ ಕಾವ್ಯವನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ” 

ನಾನು ಏಳಲಿಲ್ಲ. 

ಎರಡು ಗಂಟೆಯಷ್ಟು ಹೊತ್ತು ಡಾ . ರಾಮನ್ ನನ್ನೊಡನೆ ಮಾತಾಡಿದರು. 
Anthropology ಯಿಂದ Zoology ವರೆಗೆ ಅವರ ಆಳವಾದ, ವಿಶಾಲವಾದ 
ಕುತೂಹಲ, . ಅಭ್ಯಾಸಗಳ ಅರಿವು ನನಗಾಯಿತು. ಅವರ ಪುಸ್ತಕಭಂಡಾರ , 
ನೊಬೆಲ್ ಬಹುಮಾನ, ಇತರ ಬಹುಮಾನಗಳು, ಪ್ರಯೋಗಶಾಲೆ ಎಲ್ಲವನ್ನೂ 
ತೋರಿಸಿದರು. ಹಲವಾರು ಕಿರುಹೊತ್ತಗೆಗಳನ್ನು ಕೊಟ್ಟರು. 

“ ನನ್ನ ಈ ಸಂಸ್ಥೆಯ ವಿಚಾರ ಬರೆಯಿರಿ. ನಮಸ್ಕಾರ.” 
“ ಬರೆದುದನ್ನು ತಂದು ತೋರಿಸುತ್ತೇನೆ. ” 

“ ಅಗತ್ಯವಿಲ್ಲ. ನನಗೆ ಕನ್ನಡ ಅರ್ಥವಾಗುವುದು ಕಷ್ಟ . ಸಮಯವೂ 
ಇಲ್ಲ. ” 
ನೊಬೆಲ್ ಬಹುಮಾನ 
೧೮೯೫ರಲ್ಲಿ ಡಾ . ಆಲ್ಫ್ರೆಡ್ ನೊಬೆಲ್ ಮಹಾಶಯನ ಔದಾರದಿಂದ ನೊಬೆಲ್ 
ಬಹುಮಾನ ಸ್ಥಾಪಿತವಾಯಿತು. ಬಹುಮಾನವೀಯಲು ನಿರ್ಧರಿಸಿದ ನಿಬಂಧನೆ 
ಯಲ್ಲಿ . . . . ಮೂಲಧನದ ಮೇಲೆ ಬರುವ ಬಡ್ಡಿಯನ್ನು ಐದು ಸಮಭಾಗ 
ಮಾಡಿ ಒಂದು ಭಾಗವನ್ನು ಭೌತಶಾಸ್ತ್ರದಲ್ಲಿ ಹಿಂದಿನ ವರ್ಷ ಮಹಾಸಂಶೋಧನೆ 


೧೪೮೫ 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


ಮಾಡಿದ ವ್ಯಕ್ತಿಗೆ . . . ಕೊಡಬೇಕು. ಹೀಗೆ ಬಹುಮಾನ ನೀಡುವಾಗ ವ್ಯಕ್ತಿಯ 
ಯೋಗ್ಯತೆಯೊಂದೇ ನಿನ್ಹಾಯಕ ಕಾರಣವಾಗಿರಬೇಕೇ ವಿನಾ ಆತನ ರಾಷ್ಟ್ರ , ವರ್ಣ 
ಮುಂತಾದುವಲ್ಲ . . . ” ಹೀಗೆಂದು ಅವನು ಬರೆದಿದ್ದಾನೆ. 

- ನಮ್ಮ ದೇಶಕ್ಕೆ ಇತ್ತೀಚಿನವರೆಗೆ ಕೇವಲ ಎರಡು ನೊಬೆಲ್ ಬಹುಮಾನ 
ಮಾತ್ರ ದೊರೆತಿದ್ದು ವು . ಒಂದು ಸರ್ ಸಿ. ವಿ. ರಾಮನ್‌ರಿಗೆ ( ೧೯೩೦ ) - ಬೆಳಕಿನ 
ವಿಶ್ಲೇಷಣೆಯನ್ನು ಕುರಿತು ಅವರು ಮಾಡಿದ ಕೆಲಸಕ್ಕಾಗಿ ಮತ್ತು ಅವರ ಹೆಸರಿನಿಂದ 
ಕರೆಯಲ್ಪಡುವ ಪರಿಣಾಮದ ಸಂಶೋಧನೆಗಾಗಿ, ಇನ್ನೊ೦ದು ಡಾ . ರವೀಂದ್ರನಾಥ 
ಠಾಕೂರರಿಗೆ ( ೧೯೧೩ ) - ಸಾಹಿತ್ಯ ಕ್ಷೇತ್ರದಲ್ಲಿ . ಆದರೆ ಇದೀಗ ೧೯೬೮ರ ಶರೀರ 
ವಿಜ್ಞಾನ ಮತ್ತು ವೈದ್ಯವಿಜ್ಞಾನದ ಬಹುಮಾನವನ್ನು ಭಾರತದಲ್ಲಿ ಜನಿಸಿ 
ಅಮೆರಿಕಕ್ಕೆ ವಲಸೆ ಹೋಗಿರುವ ಡಾ . ಹರಗೋವಿಂದ್ ನೊರಾನಾ ಅವರು ಪಡೆದಿ 
ದ್ದಾರೆ. 

ಇದರ ವಿಚಾರ ಮಾತಾಡುತ್ತಾ ಡಾ . ರಾಮನ್ “ ನೊಬೆಲ್ ಬಹುಮಾನ 
ನನಗೆ ಬಂದದ್ದು ಮುಖ್ಯ ವಿಷಯವಲ್ಲ. ಇಷ್ಟು ದೊಡ್ಡ ದೇಶ, ಪುರಾತನ ಸಂಸ್ಕೃತಿಯ 
ತವರೂರು. ಇಲ್ಲಿನ ಜನ ಬೇರೆ ಯಾರಿಗಿಂತಲೂ ಬುದ್ದಿವಂತಿಕೆಯಲ್ಲಿ, ಸಾಹಸ 
ಪ್ರಿಯತೆಯಲ್ಲಿ ಎಷ್ಟೂ ಕಡಿಮೆಯಿಲ್ಲದವರು. ಆದರೂ ೧೯೩೦ರಿಂದೀಚೆಗೆ ಪುನಃ 
ಇಂತಹ ಬಹುಮಾನಗಳು ನಮ್ಮ ದೇಶಕ್ಕೆ ಬರಲಿಲ್ಲವಲ್ಲ ಎಂದು ನನಗೆ ವ್ಯಥೆಯಾಗು 
ತಿದೆ'' ಎಂದು ಉದ್ವಿಗ್ನತೆಯಿಂದ ಹೇಳಿದರು. 

- “ ಹಿರಿಯ ವಿಜ್ಞಾನಿಗಳೂ ಮಾರ್ ದರ್ಶಕರೂ ಆದ ನೀವು ಇಂತಹ 
ಪರಿಸ್ಥಿತಿಯ ಕಾರಣ ಏನೆಂದು ತಿಳಿದಿದ್ದೀರಿ? ” 

“ ಅದನ್ನು ನೀವು ಬರೆಯಬೇಕಾಗಿಲ್ಲ. ” 
ಜೀವನಚರಿತ್ರೆ 
ಹೆಸರಾಂತ ಹಿರಿಯ ವ್ಯಕ್ತಿಗಳ ಜೀವನಚರಿತ್ರೆ ಅವರ ದೃಷ್ಟಿಯಿಂದ ಏನೂ ಮಹತ್ವ 
ದ್ದಲ್ಲದಿದ್ದರೂ ಇತರರಿಗೆ ಅದು ಒಂದು ಸಂದೇಶ ನೀಡಬಲ್ಲುದು. ಸಂಶೋಧನೆ 
ಅವರ ಜೀವನದ ಫಲವಷ್ಟೆ . 

ಚಂದ್ರಶೇಖರ ವೆಂಕಟರಾಮನ್ ಅವರ ಪೂರ್ಣ ಹೆಸರು, ಹುಟ್ಟಿದ 
ತಾರೀಕು ೭- ೧೧ - ೧೮೮೮, ತಿರುಚಿನಾಪಳ್ಳಿಯಲ್ಲಿ. ತಂದೆ ಚಂದ್ರಶೇಖರ ಅಯ್ಯರರು 
ಒಂದು ಸ್ಥಳೀಯ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು. ಮುಂದೆ ನಾಲೈರಿನ 
ಒಂದು ಕಾಲೇಜಿನಿಂದ ಪ್ರಾಧ್ಯಾಪಕರಾಗಿರಲು ಇವರಿಗೆ ಕರೆ ಬಂದಿತು . ಅದನ್ನು 
ಸಂತೋಷದಿಂದ ಸ್ವೀಕರಿಸಿ ಕುಟುಂಬಸಮೇತ ಚಂದ್ರಶೇಖರ ಅಯ್ಯರರು ಅಲ್ಲಿಗೆ 
ತೆರಳಿದರು . ಗಾಡಿಯ ಪ್ರಯಾಣದ ಅಂದಿನ ದಿನಗಳಲ್ಲಿ ರಾಮನ್‌ರವರ ತಂದೆ 
ತಾಯಿಗಳ ದಿಟ್ಟ ತನ ನಿಜವಾಗಿಯೂ ಪ್ರಶಂಸಾರ್ಹ. 


೧೪೮೬ 

ಪ್ರಬುದ್ಧ ಕರ್ಣಾಟಕ 
ಚಂದ್ರಶೇಖರ ಅಯ್ಯರರು ಗಣಿತ ಮತ್ತು ಭೌತಶಾಸ್ತ್ರಗಳ ಪ್ರಾಧ್ಯಾಪಕ 
ರಾಗಿದ್ದರು. ಇವುಗಳ ಜತೆಯಲ್ಲಿ ಖಗೋಳಶಾಸ್ತ್ರ , ಸಂಗೀತಶಾಸ್ತ್ರಗಳಲ್ಲಿ ಅವರಿಗೆ 
ತುಂಬ ಆಸಕ್ತಿ . ಈ ದಂಪತಿಗಳು ಅಂದಿನ ಸಮಾಜದ ದೃಷ್ಟಿಯಿಂದ ತುಂಬ 
ಪ್ರಗತಿಶೀಲಮನೋವೃತ್ತಿಯವರಾಗಿದ್ದರು. ರಾಮನ್‌ರವರ ಭವಿಷ್ಯದ ವಿಚಾರ 
ಧಾರೆಯ ಉಗಮವನ್ನು ಇಲ್ಲಿ ಕಾಣಬಹುದು. ಕಿರಿಯ ರಾಮನ್‌ನ ಒಲವು 
ವಿಜ್ಞಾನದೆಡೆಗೇ ಇತ್ತು - ಇದರಲ್ಲಿ ಆತ ಅಸಾಧಾರಣ ಚತುರತೆ ಪ್ರದರ್ಶಿಸುತ್ತಿದ್ದ . 
ತಂದೆ, ತಾಯಿ ಇವನು ಭವಿಷ್ಯದಲ್ಲಿ ಮಹಾವ್ಯಕ್ತಿ ಆಗುತ್ತಾನೆ ಎಂದು ಕನಸು 
ಕಂಡದ್ದು ಸ್ವಾಭಾವಿಕವೇ . 
ವಿದ್ಯಾಭ್ಯಾಸ 
ತಂದೆಯ ಕಾಲೇಜಿನಲ್ಲಿ ತನ್ನ ೧೪ನೆಯ ಪ್ರಾಯದಲ್ಲಿ ಎಫ್ . ಎ . ಮುಗಿಸಿದ 
ರಾಮನ್ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿಗೆ ಬಿ. ಎ . ಓದಲು ಹೋದರು . ೧೬ರಲ್ಲಿ 
ಬಿ. ಎ . ಡಿಗ್ರಿ ಬಂದಿತು. ಅದೇ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಎಂ . ಎ . ಡಿಗ್ರಿಯಲ್ಲಿ 
ಓದನ್ನು ಮುಂದುವರಿಸಿದರು. ವಿದ್ಯಾರ್ಥಿ ರಾಮನ್‌ರ ಕುತೂಹಲ ಬರಿಯ ಪಾಠ 
ಅಥವಾ ವಿಜ್ಞಾನವಿಷಯಕ್ಕೆ ಮಾತ್ರ ಸಂಬಂಧಿಸಿರಲಿಲ್ಲ. ಇಂಗ್ಲಿಷ್ ಸಾಹಿತ್ಯ , 
ಭಾರತೀಯ ಇತಿಹಾಸ, ವೇದಾಂತ, ಪುರಾಣ ಇವುಗಳಲ್ಲೆಲ್ಲ ಅವರು ಪರಿಣತಿ 
ಪಡೆದಿದ್ದರು. ಅವರ ಓದು ಅತಿ ಚುರುಕು , ಇತರರು ಒಂದು ದಿವಸ ಓದಿ 
ತಿಳಿಯದುದನ್ನು ಅವರು ಒಂದು ಗಂಟೆಯಲ್ಲಿ ಓದಿ ಗ್ರಹಿಸಿರುತ್ತಿದ್ದರು. ಸ್ವಾಭಾವಿಕ 
ವಾಗಿಯೇ ರಾಮನ್ ತಮ್ಮ ಅಧ್ಯಾಪಕರ ಮೆಚ್ಚುಗೆ, ಒಲವು ಗಳಿಸಿದ್ದರು. 


ಭೌತಶಾಸ್ತ್ರದ ಚುಂಬಕಕ್ಷೇತ್ರ 
ರಾಮನ್‌ರವರ ಪ್ರಥಮ ಪ್ರೀತಿ ಭೌತಶಾಸ್ತ್ರ . ಇದರಲ್ಲಿನ ಅತ್ಯಾಧುನಿಕ ಶೋಧನೆ 
ಗಳನ್ನು ಅವರು ಬಿ. ಎ . ವಿದ್ಯಾರ್ಥಿಯಾಗಿರುವಾಗಲೇ ಉಚ್ಚ ಪಠ್ಯ ಪುಸ್ತಕಗಳ 
ಆಧಾರದಿಂದ ಅರಿತಿದ್ದರು. ಕಾಲೇಜಿನ ಪ್ರಯೋಗಶಾಲೆಯಲ್ಲಿ ಸ್ವಂತ ಪ್ರಯೋಗ 
ಮಾಡಿ ನೋಡಿ ತಿಳಿಯಬೇಕೆನ್ನುವ ಅವರ ಹಂಬಲ ಮಾತ್ರ ಬಿ. ಎ. ಕ್ಲಾಸಿನಲ್ಲಿದ್ದಾಗ 
ಫಲಿಸಲಿಲ್ಲ. ಅದಕ್ಕೆ ಬೇಕಾದ ಅನುಮತಿ ಅಧಿಕಾರಿಗಳಿಂದ ದೊರೆಯಲಿಲ್ಲ. 

ಎಂ . ಎ . ಕ್ಲಾಸಿನಲ್ಲಿ ಒಂದು ದಿನ ಧ್ವನಿಗೆ (Sound) ಸಂಬಂಧಿಸಿದ ಒಂದು 
ಪ್ರಯೋಗದಲ್ಲಿ ಒಬ್ಬ ವಿದ್ಯಾರ್ಥಿಗೆ ವಿರೋಧಾಭಾಸ ಫಲಿತಾಂಶಗಳು ಬಂದುವು. 
ಪ್ರೊಫೆಸರರೊಡನೆ ಈ ವಿಚಾರ ಪ್ರಸ್ತಾಪಿಸಿದಾಗ ಅವರಿಂದ ಇದಕ್ಕೆ ತೃಪ್ತಿಕರವಾದ 
ಪರಿಹಾರ ಕೊಡಲಾಗಲಿಲ್ಲ. ಅಲ್ಲಿಯೇ ಇದ್ದ ರಾಮನ್‌ರ ತೀಕ್ಷಬುದ್ದಿಗೆ ಆ 
ಪ್ರಯೋಗವಿಡೀ ಒಂದು ಹೊಸರೂಪದಲ್ಲಿ ಕಂಡಿತು . ಇವರು ಅದೇ ಪ್ರಯೋಗ 
ವನ್ನು ಪುನಃ ಮಾಡಿ ಅದರ ವರದಿಗಳನ್ನು ಸಂಗ್ರಹಿಸಿದರು. ಆಧಾರಗ್ರಂಥ 


೧೪೮೭ 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


ಗಳೊಡನೆ ಹೋಲಿಸಿ ತಮ್ಮ ಸಿದ್ದಾಂತದ ಸತ್ಯ ಮತ್ತು ಪರಿಪೂರ್ಣತೆಗಳನ್ನು 
ಅರಿತರು. ರಾಮನ್ ಸೂಚಿಸಿದ ಈ ಸುಧಾರಣೆ ಸುಪ್ರಸಿದ್ದ ಬ್ರಿಟಿಷ್ ಭೌತ 
ಶಾಸ್ತ್ರಜ್ಞ ಲಾರ್ಡ್ ರೆಲೇಯಿಂದ ಅವರಿಗೆ ಶಹಭಾಸ್ಗಿರಿ ತಂದಿತು. ಪ್ರಯೋಗ 
ಶೀಲ ರಾಮನ್‌ರ ನೂತನಾಧ್ಯಾಯದ ಪ್ರಾರಂಭದ ಮುಹೂರ್ತವಿದು. 

ರಾಮನ್‌ರ ಉತ್ಸಾಹಕ್ಕೆ , ದುಡಿಯುವ ಸಾಮರ್ಥ್ಯಕ್ಕೆ ಈ ಉತ್ತೇಜನ 
ಪುಟವಿಟ್ಟಂತಾಯಿತು. ಅವರ ಸಂಶೋಧನೆಗಳನ್ನು ಕ್ರಮಬದ್ದವಾಗಿ ಬರೆದು 
ಪರಿಶೀಲನೆಗಾಗಿ ತಮ್ಮ ಪ್ರೊಫೆಸರರಾಗಿದ್ದ ಜೋನ್ಸ್‌ರವರಿಗೆ ಕೊಟ್ಟರು. ಮುಂದೆ ಆ 
ಪ್ರಬಂಧವನ್ನು ಲಂಡನ್ನಿನ “ ಫಿಲಸಾಫಿಕಲ್ ಮೇಗಝಿನ್ ' ಗೆ ಪ್ರಕಟಣೆಗಾಗಿ 
ಕಳಿಸಿದರು. ಪ್ರಬಂಧ ಸ್ವೀಕೃತವಾದಾಗ ತರುಣ ವಿಜ್ಞಾನಿಗೆ ಆದ ಸಂತೋಷ 
ಅಷ್ಟಿಷ್ಟಲ್ಲ. ಎಂ . ಎ . ಕೊನೆಯ ವರ್ಷದಲ್ಲಿ ರಾಮನ್‌ರ ಇನ್ನೊಂದು ಪ್ರಬಂಧ 
“ ನೇಚರ್ ” ಎನ್ನು ವ ಇನ್ನೊಂದು ಸುಪ್ರಸಿದ್ದ ವಿಜ್ಞಾನಪತ್ರಿಕೆಯಲ್ಲಿ ಪ್ರಕಟ 
ವಾಯಿತು. ರಾಮನ್‌ರ ಮುಂದಿನ ಸಂಶೋಧನೆಗೆ ಇದು ನಾಂದಿ. 

ಎಂ . ಎ. ಪರೀಕ್ಷೆ ಮುಗಿಯಿತು. ಪ್ರೊ . ಜೋನ್ಸ್ ರವರ ಶಿಫಾರಸಿನ ಮೇರೆ 
ರಾಮನ್‌ರವರನ್ನು ಯೂರೋಪಿಗೆ ಉಚ್ಚ ಅಧ್ಯಯನಕ್ಕಾಗಿ ಕಳಿಸಬೇಕೆಂದು 
ವಿದ್ಯಾಧಿಕಾರಿಗಳು ನಿಶ್ಚಿಸಿದರು . ಸರಕಾರ ಈ ಸೂಚನೆಯನ್ನು ಅನುಮೋದಿಸಿತು. 
ಆದರೆ ಅತಿ ಕೃಶಾಂಗಿಯಾಗಿದ್ದ ಈ ದಕ್ಷಿಣಭಾರತೀಯ ಯೂರೋಪಿನ ಹವಾ 
ಮಾನದ ತೀವ್ರತೆ, ಆಹಾರಕ್ರಮ ಮುಂತಾದುವುಗಳಿಗೆ ಹೊಂದಿ ಬದುಕಲಾರ 
ಎಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಐ. ಎಂ .ಎಸ್ . ಅಧಿಕಾರಿ ಹೇಳಿದನು . ಈ 
ಕಾರಣದಿಂದ ರಾಮನ್‌ರವರ ಯೂರೋಪ್ ಪ್ರವಾಸ, ವ್ಯಾಸಂಗ ರದ್ದಾದುವು. 
ಮುಂದೆ ಯೂರೋಪೇ ಅವರಲ್ಲಿಗೆ ಬರಲಿದ್ದಿತು ಎಂದು ಆಗ ಬಹುಶಃ ಯಾರೂ 
ಊಹಿಸಿರಲಾರರು. ಒಂದು ರೀತಿಯಲ್ಲಿ ಇದು ಒಳ್ಳೆಯದೇ ಆಯಿತು. ವಿದೇಶ 
ಶಿಕ್ಷಣವಿಲ್ಲದೇ ಇಲ್ಲಿನ ವಿಜ್ಞಾನಿಗಳು ಏನನ್ನೂ ಸಾಧಿಸಲಾರರು ಎಂದು ( ಇಂದಿಗೂ ) 
ತಿಳಿಯುವ ನಮ್ಮ ದೇಶಬಾಂಧವರಿಗೆ ರಾಮನ್ ಸರಿಯಾದ ಉತ್ತರವನ್ನೇ ಕೊಟ್ಟರು. 
ಆ ಪುನಃ ಪ್ರೊ .ಜೋನ್ಸರ ಪ್ರೇರಣೆಯಿಂದ ಮದ್ರಾಸು ಸರಕಾರ ರಾಮನ್‌ರವರ 
ಹೆಸರನ್ನು ಅಖಿಲಭಾರತ ಸ್ಪರ್ಧಾಪರೀಕ್ಷೆಗೆ ಸೂಚಿಸಿತು. ಪರೀಕ್ಷೆ ಕಲ್ಕತ್ತಾದಲ್ಲಿ . 
ರಾಮನ್ ನೂತನ ವಿಷಯಗಳಾದ ಚರಿತ್ರೆ , ಅರ್ಥಶಾಸ್ತ್ರ , ಸಂಸ್ಕೃತ ಮುಂತಾದುವು 
ಗಳನ್ನು ಕ್ಷಿಪ್ರ ವೇಳೆಯಲ್ಲಿ ಓದಿ ಪರೀಕ್ಷೆಗೆ ಕೂರಬೇಕಾಗಿತ್ತು . 


ಭಾರತ ಸರಕಾರದ ವರಿಷ್ಠಾಧಿಕಾರಿ ರಾಮನ್ 
ಪರೀಕ್ಷೆಯ ಹಿಂದಿನ ದಿನವೇ ಅವರ ಅದೃಷ್ಟದ ಬಾಗಿಲು ತೆರೆಯಿತು. ಮದ್ರಾಸಿನಿಂದ 
ತಂತಿಸುದ್ದಿ ಬಂದಿತು - ಅವರು ಭೌತಶಾಸ್ತ್ರದ ಎಂ . ಎ . ಡಿಗ್ರಿ ಪರೀಕ್ಷೆಯಲ್ಲಿ ಒಂದನೇ 
ದರ್ಜೆ , ಒಂದನೇ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದರು ; ಮದ್ರಾಸು ವಿಶ್ವವಿದ್ಯಾ 


೧೪೮೮ 


ಪ್ರಬುದ್ಧ ಕರ್ಣಾಟಕ 


ನಿಲಯದಲ್ಲಿ ಇವರೇ ಈ ಹಿರಿಮೆಯನ್ನು ಪ್ರಥಮವಾಗಿ ಗಳಿಸಿದವರು . ಈ 
ಉತ್ಸಾಹದಾಯಕ ಸಮಾಚಾರ ಅವರಿಗೆ ಟಾನಿಕ್ ಆಯಿತು- ಸ್ಪರ್ಧಾಪರೀಕ್ಷೆಯಲ್ಲಿ 
ಇನ್ನಷ್ಟು ಚೆನ್ನಾಗಿ ಬರೆದರು . ಅದರ ಫಲಿತಾಂಶ ಬರುವಾಗ ಅಲ್ಲಿಯೂ ರಾಮನ್ 
ಒಂದನೇ ಸ್ಥಾನದಲ್ಲಿಯೇ ಇದ್ದರು. ಹದಿನೆಂಟರ ಹುಡುಗ ಭಾರತಸರಕಾರದ 
ಹಣಕಾಸಿನ ಖಾತೆಯಲ್ಲಿ ಅಸಿಸ್ಟೆಂಟ್ ಎಕೌಂಟೆಂಟ್ ಜನರಲ್ ಆಗಿ ನೇಮನ 


ಪಡೆದ. 


ಇಷ್ಟು ಕಿರಿಯ ಪ್ರಾಯದಲ್ಲಿ ಅಷ್ಟು ಹಿರಿಮೆ ಸಾಧಿಸಿದ ವ್ಯಕ್ತಿ ಅಪೂ . 

ರಾಮನ್‌ರವರ ವಿವಾಹ ಕುಮಾರಿ ಲೋಕಸುಂದರಿ ಎನ್ನುವ ಕನೈಯೊಡನೆ 
ನೆರವೇರಿತು. ಇವರ ಮದುವೆ ಅಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಂಪ್ರದಾಯದ 
ವಿರುದ್ಧವಾಗಿತ್ತು . ವಿಜ್ಞಾನಿ ರಾಮನ್ ಉದಾತ್ತಧೈಯಗಳಿದ್ದವರು . ಅವರ 
ಭಾವೀ ಪತ್ನಿ ಬುದ್ದಿಶ್ರೀಮಂತಿಕೆ ಆರ್ಥಿಕಶ್ರೀಮಂತಿಕೆಗಿಂತ ಹಿರಿಯದು ಎಂದು 
ತಿಳಿದು ಮುನ್ನಡಿಯಿಟ್ಟ ಧೀರ ಮಹಿಳೆ. 

ಇಲ್ಲಿಗೆ ಅವರ ಜೀವನದ ಒಂದು ಅಧ್ಯಾಯ ಮುಗಿಯುತ್ತದೆ. 


ವಿಜ್ಞಾನದ ಕರೆ 
ಕಲ್ಕತ್ತಾದಲ್ಲಿ ಅಸಿಸ್ಟೆಂಟ್ ಎಕೌಂಟೆಂಟ್ ಜನರಲ್ ಆಗಿ ರಾಮನ್‌ರವರ ಅಧಿಕಾರೀ 
ಜೀವನ ತೊಡಗಿತು. ವಿಜ್ಞಾನದ ತೊರೆ ಒಂದು ಕ್ಷಣ ಬತ್ತಿದಂತೆ ತೋರಿತು. ಆದರೆ 
ಅವರ ದಾಹ ಸುಪ್ತವಾಗಿಯೇ ಇತ್ತು . 

ಒಂದು ಸಂಜೆ ಅವರು ಆಫೀಸಿನಿಂದ ಹಿಂತಿರುಗುತ್ತಿದ್ದಾಗ " ದಿ ಇಂಡಿಯನ್ 
ಎಸೋಸಿಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ ” ಎನ್ನುವ ಬೋರ್ಡ್ 
ಅವರ ಗಮನವನ್ನು ಆಕರ್ಷಿಸಿತು. ತಾಯಿಯನ್ನು ಕಂಡೋಡುವ ಮಗುವಿನಂತೆ 
ರಾಮನ್ ಅಲ್ಲಿಗೆ ಧಾವಿಸಿದರು . ಡಾ . ಮಹೇಂದ್ರಲಾಲ್ ಸರ್ಕಾರ್ ಈ ಸಂಸ್ಥೆಯ 
ಸಂಸ್ಥಾಪಕರು. ಸುಪ್ರಸಿದ್ದ ವಿದ್ಯಾಕಾರಣಿ ಸರ್‌ ಅಶುತೋಷ ಮುಖರ್ಜಿ 
ಮುಂತಾದ ಹಿರಿಯರು ಈ ಸಂಸ್ಥೆಯಲ್ಲಿದ್ದರು. ರಾಮನ್‌ರವರ ಉತ್ಸಾಹ, 
ಸಂಶೋಧನೆಯನ್ನು ಕುರಿತಾದ ಆಸಕ್ತಿ ಸಂಸ್ಥೆಯ ಅಧಿಕಾರಿಗಳಿಗೆ ಬಲು ದೊಡ್ಡ 
ನಿಧಿಯಾಯಿತು. ರಾಮನ್‌ರವರ ವಿರಾಮವೇಳೆಯಲ್ಲಿ ಅಲ್ಲಿ ಅಭ್ಯಾಸ ಮುಂದು 
ವರಿಸುವಂತೆ ಸೌಕಯ್ಯ ನೀಡಿದರು . ಒಂದು ಕಡೆ ಅಧಿಕಾರದ ಹೊಣೆ, ಇನ್ನೊಂದು 
ಕಡೆ ವಿಜ್ಞಾನದ ಕರೆ. ಮಹಾವಿಜ್ಞಾನಿಗೊಂದು ಪ್ರಯೋಗಶಾಲೆ ಬೇಕಾಗಿತ್ತು , 
ಪ್ರಯೋಗಶಾಲೆಗೊಬ್ಬ ಧುರೀಣ ಬೇಕಾಗಿತ್ತು . ಈ ಸಂಬಂಧ ಹಾಲು ಸಕ್ಕರೆ 
ಬೆರೆತಂತಾಯಿತು, 

ತಮ್ಮ ಎಲ್ಲ ಬಿಡುಸಮಯವನ್ನೂ ರಾಮನ್ ಈ ಪ್ರಯೋಗಶಾಲೆಯಲ್ಲಿ 
ಕಳೆದರು. ಅವರ ಕ್ರಮಬದ್ದವಾದ ಮುನ್ನಡೆ, ಅಚ್ಚು ಕಟ್ಟಾದ ಕೆಲಸ , ಕುತೂಹಲ 


ಸರ್‌ , ಚಂದ್ರಶೇಖರ ವೆಂಕಟರಾಮನ್ 


೧೪೮೯ . 


ಇತರರಿಗೆ ಆದರ್ಶಪ್ರಾಯವಾದುವು, ಬೇರೆಯವರ ಮೆಚ್ಚುಗೆ ಗಳಿಸಿದುವು. ಆದರೆ 
ಈ ಸುಂದರ ಸನ್ನಿವೇಶ ಬಹುಕಾಲ ಮುಂದುವರಿಯಲಿಲ್ಲ. ಎರಡು ವರ್ಷಗಳೊಳಗೇ 
ಅವರಿಗೆ ರಂಗೂನಿಗೆ ವರ್ಗವಾಯಿತು. ವಿಜ್ಞಾನದ ಹೃದಯವನ್ನು ಕಲ್ಕತ್ತಾ 
ದಲ್ಲಿಯೇ ಬಿಟ್ಟು , ಸರಕಾರದ ನೌಕರ ರಾಮನ್ ರಂಗೂನಿಗೆ ಹೋದರು ( ೧೯೦೯ ) . 

ರಂಗೂನಿನಲ್ಲಿ ಅವರು ಹೆಚ್ಚು ಕಾಲವಿರಲಿಲ್ಲ. ೧೯೧೦ರ ಮಾರ್ಚ್‌ನಲ್ಲಿ ಅವರ 
ತಂದೆ ತೀರಿಕೊಂಡರು. ಆರು ತಿಂಗಳ ರಜೆಯಲ್ಲಿ ಮದ್ರಾಸಿಗೆ ಮರಳಿದ ರಾಮನ್ 
ತಂದೆಯವರ ಉತ್ತರಕ್ರಿಯೆ ಮುಗಿದನಂತರ ಉಳಿದ ದಿವಸಗಳನ್ನೆಲ್ಲಾ ಮದ್ರಾಸು 
ವಿಶ್ವವಿದ್ಯಾನಿಲಯದ ಪ್ರಯೋಗಶಾಲೆಯಲ್ಲಿ ಕಳೆದರು. ಈ ಐದಾರು ತಿಂಗಳ ಅವಧಿ 
ಅವರಿಗೆ ತಮ್ಮ ಅನ್ವೇಷಣೆಯನ್ನು ಮುಂದುವರಿಸಲು ತುಂಬ ಪ್ರಯೋಜನಕಾರಿ 
ಯಾಯಿತು. 

ರಜೆ ಮುಗಿದನಂತರ ರಾಮನ್‌ರಿಗೆ ನಾಗಪುರಕ್ಕೆ ವರವಾಯಿತು. ಅಲ್ಲಿ 
ಅವರು ಆಫೀಸಿನ ಮುಖ್ಯಾಧಿಕಾರಿ, ಡೆಪ್ಯುಟಿ ಎಕೌಂಟೆಂಟ್ ಜನರಲ್ , ಪ್ರಾಯ ೨೨ . 
ಅವರು ಅಲ್ಲಿಗೆ ಬಂದಾಗ ಆಫೀಸಿನ ಆಡಳಿತ ವಿಷಮಸ್ಥಿತಿಯಲ್ಲಿತ್ತು . ಕೈಕೆಳಗಿನ 
ಅಧಿಕಾರಿಗಳ ದರ್ಪ , ದಬ್ಬಾಳಿಕೆ ಅಸಹನೀಯವಾಗಿದ್ದು ವು . ರಾಮನ್ ಅದೆಷ್ಟೋ 
ಹೊಸ ಆಜ್ಞೆಗಳನ್ನು ಹೊರಡಿಸಿ , ಅವುಗಳನ್ನು ಕಾರರೂಪಕ್ಕೆ ತಂದು ಖಚೇರಿಯ 
ಹೊಲಸನ್ನು ಶುಚಿಗೊಳಿಸಿದರು . ಇವರ ದಿಟ್ಟತನದ ನೇರವಾರ , ಪಟ್ಟಭದ್ರ ಹಕ್ಕು 
ಗಳಿದ್ದ ಹಲವಾರು ಅಧಿಕಾರಿಗಳಿಗೆ ಸಹಿಸಲಾಗಲಿಲ್ಲ . ರಾಮನ್ ಅನನುಭವಿ , 
ತರುಣಭಾರತೀಯ ಅಧಿಕಾರಿ ಎಂದು ಅವಹೇಳನ ಮಾಡುವ ದೂರುಪತ್ರಗಳನ್ನು 
ಕೈಕೆಳಗಿನ ಆ೦ಗ್ಲ ಮತ್ತು ಇತರ ಅಧಿಕಾರಿಗಳು ವರಿಷ್ಠಾಧಿಕಾರಿಯಾದ ಎಕೌಂ 
ಟೆಂಟ್ ಜನರಲ್ ಗೆ ಕಳಿಸಿದರು. ಅವರು ಪರಿಸ್ಥಿತಿಯನ್ನು ಸರಿಯಾಗಿ ವಿಮರ್ಶಿಸಿ 
ತಿಳಿದುಕೊಂಡು, ರಾಮನ್‌ರವರ ನ್ಯಾಯನಿಷ್ಟುರತೆ, ದಕ್ಷತೆ, ದಿಟ್ಟತನಗಳನ್ನು 
ಪ್ರಶಂಸಿಸಿ ಪತ್ರ ಬರೆದರು. ಆಫೀಸಿನ ಕೆಲಸ ಸುಸೂತ್ರವಾಯಿತು. 

ಯಾವರಂಗದಲ್ಲಿಯೂ ರಾಮನ್ ಅದ್ವಿತೀಯ . 

ನವಂಬರ್ ೧೯೧೧ರಲ್ಲಿ ಅವರಿಗೆ ಪುನಃ ಕಲ್ಕತ್ತಕ್ಕೆ ವರವಾಯಿತು. ಕಲ್ಕತ್ತ 
ಅವರಿಗೆ ಅತಿ ಪ್ರಿಯವಾದ ವಿಜ್ಞಾನಮಂದಿರ. 

ಆ ಸಮಯದಲ್ಲಿ ಕಲ್ಕತ್ತ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದವರು 
ಸುಪ್ರಸಿದ್ದ ಆಡಳಿತಗಾರ, ವಿದ್ಯಾಕಾರಣಿ ಸರ್ ಅಶುತೋಷ ಮುಖರ್ಜಿ, ೧೯೧೫ರಲ್ಲಿ 
ಅವರು ವಿಶ್ವವಿದ್ಯಾನಿಲಯದ ವಿಜ್ಞಾನದ ಕಾಲೇಜನ್ನು ಪ್ರಾರಂಭಿಸಿದರು . ಉದಾರಿ 
ಗಳೂ , ಶ್ರೀಮಂತರೂ ಆದ ಸರ್ ತಾರಕಾನಾಥ ಸಾಲಿತರೂ , ಡಾ . ರಾಶ್ ಬೆಹಾರಿ 
ಘೋಷರೂ ಈ ಕಾಲೇಜಿಗೆ ತೆರೆದಹೃದಯದಿಂದ ಧನಸಹಾಯ ಮಾಡಿದ್ದರು, 
ಪಾಲಿತರ ಗೌರವಾರ್ಥವಾಗಿ ಈ ವಿಶ್ವವಿದ್ಯಾನಿಲಯದಲ್ಲಿ ಅವರ ಹೆಸರಿನಲ್ಲಿ ಒಂದು 
ಭೌತಶಾಸ್ತ್ರದಪ್ರಾಧ್ಯಾಪಕತ್ವ ( Chair ) ಪ್ರಾರಂಭಿಸಿದರು . ವಿಜ್ಞಾನದ ಅಭಿವೃದ್ಧಿಗೆ 


94 


೧೪೯೦ 

ಪ್ರಬುದ್ಧ ಕರ್ಣಾಟಕ 
ಹಣ ಒದಗಿಬಂತು , ಹೊಸ ಹುದ್ದೆ ಆರಂಭವಾಯಿತು - ಆದರೆ ಸಮರ್ಥವ್ಯಕ್ತಿ 
ದೊರೆಯಲಿಲ್ಲ. 


ವಿಜ್ಞಾನ ಗೆದ್ದಿತು 
ಸರ್ ಅಶುತೋಷರು ದಕ್ಷರನ್ನು ಆರಿಸುವುದರಲ್ಲಿ ಹೆಸರಾಂತವರು. ಅವರ ದೃಷ್ಟಿ 
ರಾಮನ್‌ರವರ ಮೇಲೆಯೇ . ಈ ಹಿಂದೆಯೇ ರಾಮನ್ ರವರ ವಿಜ್ಞಾನದಾಹ, 
ಪ್ರಯೋಗಶೀಲತೆ, ಅಸಾಧಾರಣ ಚೈತನ್ಯ ಇವುಗಳನ್ನು ಪ್ರತ್ಯಕ ನೋಡುವ ಯೋಗ 
ಅವರಿಗೆ ಒದಗಿದ್ದಿತಷ್ಟೆ . ಪಾಲಿತ ಪ್ರಾಧ್ಯಾಪಕತ್ವದ ಕರೆ ರಾಮನ್‌ರಿಗೆ ಬಂದಾಗ 
( ೧೯೧೭) ಅವರು ತಮ್ಮ ಜೀವನದ ಒಂದು ಮಹತ್ವಪೂಕ್ತ ನಿರ್ಧಾರ ಕೈಗೊಳ್ಳ 
ಬೇಕಾಯಿತು. ಅಧಿಕಾರ, ದಪ್ಪ , ಶ್ರೀಮಂತಿಕೆ ಒಂದು ಕಡೆ (ಕೈಯಲ್ಲಿರುವ ಹಕ್ಕಿ ) ; 
ಇದಾವುದೂ ಇಲ್ಲ, ಆದರೆ ಪ್ರಿಯವಾದ ವಿಜ್ಞಾನದ ಕರೆ ಇನ್ನೊಂದೆಡೆ. ಮನಸ್ಸಿಗೆ 
ಪ್ರಿಯವಾದುದನ್ನು ಮಾಡಲು ರಾಮನ್ ಎರಡನೇ ಯೋಚನೆ ಮಾಡಲಿಲ್ಲ. 
ರಾಮನ್ ಪಾಲಿತ್ ಪ್ರೊಫೆಸರರಾದರು. ದೇಶಪ್ರೇಮಿಗಳಿಗೆ ಇದೊಂದು ಅಭಿಮಾನದ 
ಪ್ರಸಂಗವಾಯಿತು. ಭಾವೀ ಎಕೌಂಟೆಂಟ್ ಜನರಲ್ ಆ ದಾರಿಗೇ ತಿಲಾಂಜಲಿ 
ಯಿತ್ತು ವಿಜ್ಞಾನದ ಮಾರ್ಗ ಹಿಡಿಯುವುದು ಸಾಮಾನ್ಯ ದಿಟ್ಟತನವಲ್ಲ. 
ಯೂರೋಪ್ ಶಿಕ್ಷಣ ಪಡೆಯದ ವಿಜ್ಞಾನಿ ಪಾಲಿತ ಗದ್ದುಗೆಯೇರಿದರು . 

- ಸರ್ ಅಶುತೋಷರ ಮತ್ತು ಪ್ರೊ . ರಾಮನ್ರ ಮೈತ್ರಿಯ ಹಿತಕರ ವಾತಾ 
ವರಣದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರ ವಿಭಾಗ ಚೆನ್ನಾಗಿ ಬೆಳೆ 
ಯಿತು ; ವಿದೇಶಗಳಲ್ಲಿಯೂ ಪ್ರಶಸ್ತಿ ಗಳಿಸಿತು. 

“ ಸರ್ ತಾರಕಾನಾಥರಿಂದ ದತ್ತಿಯಾಗಿರುವ ಭೌತಶಾಸ್ತ್ರದ ಪ್ರಾಧ್ಯಾಪಕ 
ಪದವಿಗೆ ಶ್ರೀ ಚಂದ್ರಶೇಖರ ವೆಂಕಟರಾಮನ್ ಇವರ ಸೇವೆ ಲಭಿಸಿರುವುದು ನಮ್ಮ 
ಅದೃಷ್ಟ , ಅತ್ಯಂತ ಕಠಿನ ಸನ್ನಿವೇಶಗಳಲ್ಲಿಯೂ , ತಮ್ಮ ಉದ್ಯೋಗದ ಬಿಡುವಿರದ 
ಕೆಲಸದ ಮಧ್ಯವೂ ಇವರು ದುಡಿದು ಪ್ರಸಿದ್ದಿ ಸಿರುವ ವೈಜ್ಞಾನಿಕ ಪ್ರಬಂಧಗಳು 
ಯೂರೋಪಿನಲ್ಲೆಲ್ಲ ಇವರಿಗೆ ಖ್ಯಾತಿ ತಂದಿವೆ....... ಆರ್ಥಿಕವಾಗಿ ಲಾಭದಾಯಕ 
ವಲ್ಲದ ಈ ಹುದ್ದೆಯನ್ನು ಸ್ವೀಕರಿಸುವಲ್ಲಿ ಶ್ರೀ ರಾಮನ್‌ರವರು ಪ್ರದರ್ಶಿಸಿರುವ 
ತ್ಯಾಗಮನೋಧರ್ಮ, ಸಾಹಸಪ್ರವೃತ್ತಿ ಅಭಿನಂದನಾರ್ಹ. ಈ ಒಂದು ನಿದರ್ಶನ 
ವಿದ್ಯಾ ಮಂದಿರದಲ್ಲಿ ಸತ್ಯಾನ್ವೇಷಣೆ ಮಾಡಲು ಬರುವ ಜ್ಞಾನಿಗಳಿಗೆ ಎಂದೂ ಕೊರತೆ 
ಬರಲಾರದು ಎಂದು ನನಗೆ ಧೈರನೀಡುತ್ತಿದೆ ” ಎಂದು ಸರ್‌ ಅಶುತೋಷ 
ಮುಖರ್ಜಿಯವರು ಆ ಸಮಯದಲ್ಲಿ ಹೇಳಿದರು. 

ಪಾಲಿತ್ ಪ್ರೊಫೆಸರ್ ಆಗಿ ರಾಮನ್ ೧೬ ವರ್ಷ ( ೧೯೩೩ರ ವರೆಗೆ) ಇದ್ದರು. 
ಅದೇ ಅವಧಿಯಲ್ಲಿ ಅವರು ತಮ್ಮ ಮೂಲಸಂಸ್ಥೆಯಾದ “ ಇಂಡಿಯನ್ ಎಸೋಸಿ 
ಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ ” ಇದರ ಕಾರೈದರ್ಶಿಯೂ ಆಗಿ 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


೧೪೯೧ 


ದ್ದರು. ಹೀಗೆ ೧೯೦೭ರಿಂದ ೧೯೩೩ರ ವರೆಗೆ, ಅಂದರೆ ಸುಮಾರು ಕಾಲುಶತಮಾನ 
ಕಾಲ, ರಾಮನ್‌ರವರ ಕಾವ್ಯ ಕ್ಷೇತ್ರ ಕಲ್ಕತ್ರವೇ ಆಗಿತ್ತು . ಅವರ ಪ್ರಮುಖ 
ಪ್ರಯೋಗಗಳು ಇಂಡಿಯನ್ ಎಸೋಸಿಯೇಷನ್ನಿನ ಪ್ರಯೋಗಾಲಯದಲ್ಲಿ ಮುಂದು 
ವರಿದುವು - ಅವರ ಪ್ರಥಮಾನುರಾಗ ಅಷ್ಟು ಗಾಢವಾಗಿ ಬೆಳೆದಿತ್ತು . 

೧೯೨೧ರಲ್ಲಿ ಕಲ್ಕತ್ತ ವಿಶ್ವವಿದ್ಯಾನಿಲಯ ರಾಮನ್‌ರಿಗೆ ಗೌರವ ಡಾಕ್ಟರೇಟ್ 
ಪದವಿ ನೀಡಿ ತನಗೇ ಕೀರಿಯನ್ನು ತಂದುಕೊಂಡಿತು. 


ಯೂರೋಪ್ ಪ್ರವಾಸ 
ಡಾ . ರಾಮನ್ ೧೯೨೧ರಲ್ಲಿ ತಮ್ಮ ಯೂರೋಪ್ ಪ್ರವಾಸ ಕೈಗೊಂಡರು . ಆಕ್ಸ್ 
ಫರ್ಡಿನಲ್ಲಿ ನಡೆದ ಬ್ರಿಟಿಷ್ ಸಾಮ್ರಾಜ್ಯದ ವಿಶ್ವವಿದ್ಯಾನಿಲಯಗಳ ಕಾಂಗ್ರೆಸ್‌ನಲ್ಲಿ 
ಅವರು ಭಾಗವಹಿಸಿದರು . ಮೂರು ವರ್ಷಗಳನಂತರ “ ಬ್ರಿಟಿಷ್ ಎಸೋಸಿ 
ಯೇಷನ್ ಫಾರ್ ದಿ ಎಡ್ವಾನ್ಸ್ ಮೆಂಟ್ ಆಫ್ ಸೈನ್ಸ್ ” ಇದರ ಅಧಿವೇಶನ 
ಟೊರೊಂಟೋದಲ್ಲಿ ನಡೆದಾಗ ಡಾ . ರಾಮನ್‌ರಿಗೆ ಆಹ್ವಾನ ಬಂದಿತು . ಈ ಮಧ್ಯೆ 
ಲಂಡನ್ನಿನ “ ರಾಯಲ್ ಸೊಸೈಟ ” ಅವರಿಗೆ ತನ್ನ ಫೆಲೋ ( Fellow of the 
Royal Society ) ಪದವಿ ನೀಡಿ ಗೌರವಿಸಿತು. ರಾಮನ್ ಆವರೆಗೆ ಸಾಧಿಸಿದ್ದ 
ಬೆಳಕಿನ ವಿಶ್ಲೇಷಣೆ , ಪ್ರಕಟಿಸಿದ್ದ ಪ್ರಬಂಧ ತಜ್ಞರ ಗಮನವನ್ನು ಸೆಳೆದಿದ್ದುದಕ್ಕೆ 
ಇವೆಲ್ಲ ನಿದರ್ಶನ. 

- ಟೊರೊಂಟೊ ಸಭೆ ಮುಗಿದನಂತರ ಕೆನಡಾದೇಶ, ಯುನೈಟೆಡ್ ಸ್ಟೇಟ್ಸ್ 
( ಅಮೆರಿಕ), ಯೂರೋಪ್ ಪ್ರವಾಸ ಮಾಡುವ ಸಂದರ್ಭ ಒದಗಿ ಬಂದಿತು . ಅಲ್ಲಿಗೆ 
ಬಂದಿದ್ದ ಪಾಶ್ಚಾತ್ಯ ವಿಜ್ಞಾನಿಗಳ ಸ್ನೇಹ ಇವರಿಗೆ ಲಭಿಸಿದ್ದು ಒಂದು ಸುಯೋಗ. 
ಪೂತ್ವದ ಪ್ರತಿಭೆಯನ್ನು ಅವರು ತಿಳಿಯುವಂತಾಯಿತು. 

- ಟೊರೊಂಟೋ ಅಧಿವೇಶನದಲ್ಲಿ ಡಾ . ರಾಮನ್ ತಮ್ಮ ಸಂಶೋಧನೆಯನ್ನು 
ಕುರಿತು ಉಪನ್ಯಾಸ ಮಾಡಿದರು ; ಅನಂತರ ಚರ್ಚೆಯಲ್ಲಿ ಭಾಗವಹಿಸಿದರು . ಈ 
ಸಭೆ ಮುಗಿದು ನಿಯೋಗಿಗಳು ಹೊರಗೆ ಬರುತ್ತಿದ್ದಾಗ “ ಪ್ರೊ . ರಾಮನ್ !| 
ನಿಮ್ಮನ್ನು ಭೇಟಿಯಾಗಲು ಮತ್ತು ನಿಮ್ಮ ಪರಿಚಯ ಬೆಳೆಸಿಕೊಳ್ಳಲು ನನಗೆ ಅತಿ 
ಸಂತೋಷವಾಗುತ್ತಿದೆ ' ಎಂದು ಸ್ನೇಹಹಸ್ತ ಮುಂದೆ ಬಂದಿತು . ಸುಪ್ರಸಿದ್ದ 
ಭೌತವಿಜ್ಞಾನಿ ಪ್ರೊ . ಆರ್ . ಎ . ಮಿಲ್ಲಿಕನ್ ಹೀಗೆ ಡಾ . ರಾಮನ್‌ರವರನ್ನು 
ಸ್ವಾಗತಿಸಿದರು. ಪ್ರೊ . ಮಲ್ಲಿಕನ್ ( ೧೮೬೮ - ೧೯೫೩ ) ಅಮೆರಿಕ ದೇಶದ ನೊಬೆಲ್ 
ಬಹುಮಾನವಿಜೇತರು ( ೧೯೨೩ ), ಹತ್ತೊಂಬತ್ತು , ಇಪ್ಪತ್ತನೆಯ ಶತಮಾನದ 
ಎರಡು ಮಹಾ ಶಕ್ತಿಗಳು ಹೀಗೆ ಸೌಹಾರ್ದ ವಾತಾವರಣದಲ್ಲಿ ಅಕಸ್ಮಾತ್ತಾಗಿ 
ಬೆರೆತುವು. 

ಪ್ರೊ . ಮಲ್ಲಿಕನ್ ಕೆಲಿಫೋರಿಯಾದಲ್ಲಿನ ತನ್ನ ಪ್ರಯೋಗಶಾಲೆಗೆ ಡಾ . 


೧೪೯೨ 

ಪ್ರಬುದ್ಧ ಕರ್ಣಾಟಕ 
ರಾಮನ್ನರನ್ನು ಆಹ್ವಾನಿಸಿದರು. ಡಾ . ಐನ್‌ಸ್ಟೈನ್, ಡಾ . ಲೊರೆಂಟ್ಸ್ ರಂತಹ 
ವಿಜ್ಞಾನಿಗಳು ಸಹಸಂಶೋಧಕರೆಂದು ಹಿರಿಮೆ ಪಡೆದಿದ್ದ ಆ ಸಂಸ್ಥೆಯಲ್ಲಿ ಡಾ . 
ರಾಮನ್‌ರಿಗೂ ಅದೇ ಗೌರವಸ್ಥಾನ ನೀಡಲಾಯಿತು. ಏಷ್ಯದ ಈ ವಿಜ್ಞಾನಿಯನ್ನು 
ಸ್ವಾಗತಿಸಲು ತನಗೆ ತುಂಬ ಹೆಮ್ಮೆಯಾಗುವುದೆಂದು ಪ್ರೊ . ಮಿಲ್ಲಿ ಕನ್ ನುಡಿದರು. 

- ಕೆನಡಾ ದೇಶದ ದೀರ್ಘಯಾತ್ರೆ ಇವರಿಗೆ ತುಂಬ ಪ್ರಯೋಜನಕಾರಿ 
ಯಾಯಿತು. ಹಿಮಪ್ರವಾಹದಿಂದ ಪ್ರತಿಫಲಿತವಾಗುತ್ತಿದ್ದ ಬೆಳಕಿನ ನಾನಾವರ್ಣ 
ವಿನ್ಯಾಸ ಅವರ ಹರಿತವಾದ ಬುದ್ದಿಗೆ ಒಂದು ಸವಾಲಾಯಿತು. ಹಿಮಪ್ರವಾಹ 
ಹಸುರು - ನೀಲಿ ಬಣ್ಣ ಪಸರಿಸುತ್ತಿತ್ತು . ಆದರೆ ಹಿಮಗಡ್ಡೆಯನ್ನೇ ಹಿಡಿದು ನೋಡಿ 
ದಾಗ ಅದು ಸಂಪೂರ್ಣ ಪಾರದರ್ಶಕವಾಗಿತ್ತು . ಪಾರದರ್ಶಕವಸ್ತು ಮೊತ್ತವಾಗಿ 
ಪ್ರವಹಿಸುವಾಗ ಹಸುರು - ನೀಲಿ ಬಣ್ಣವನ್ನೇಕೆ ಪಸರಿಸಬೇಕು ? ಇದು ಡಾ . ರಾಮನ್ 
ರಿಗೆದುರಾದ ಸವಾಲು. ಅವರೊಂದು ಸಿದ್ದಾಂತವನ್ನು ಆಗಲೇ ಸೂಚಿಸಿದರು 
ಸೂರ ರಶ್ಮಿ ಹಿಮಗಡ್ಡೆಯನ್ನು ದಾಟುವಾಗ ವರ್ಣಪಟಲದ ನೀಲಭಾಗ ಮಾತ್ರ 
ಹರಡಲ್ಪಡುವುದರಿಂದ ಹಿಮಪ್ರವಾಹಕ್ಕೆ ಆ ಬಣ್ಣ ಬರುತ್ತದೆ. 

ಕೆನಡಾ ಯಾತ್ರೆ ಮುಗಿದನಂತರ ಡಾ . ರಾಮನ್ ಯುನೈಟೆಡ್ ಸ್ಟೇಟ್ಸ್ 
ನಲ್ಲಿ ಸಂಚರಿಸಿದರು. ಸೆಪ್ಟೆಂಬರ್ ೧೯೨೪ರಲ್ಲಿ ಫ್ರೆಂಕ್ಲಿನ್ ಇನ್ಸ್ಟಿಟ್ಯೂಟಿನ 
ಶತಮಾನೋತ್ಸವದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಅಮೆರಿಕ 
ದೇಶದಿಂದ ಸ್ವದೇಶಕ್ಕೆ ಮರಳುವಾಗ ಇಂಗ್ಲೆಂಡ್ , ನಾರ್ವೆ, ಡೆನ್ಮಾರ್ಕ್, 
ಜರ್ಮನಿ ಮುಂತಾದ ದೇಶಗಳಲ್ಲಿ ಪ್ರಯಾಣಮಾಡಿ ಅಲ್ಲಿನ ವಿಜ್ಞಾನಿಗಳ ಪರಿಚಯ 
ಮಾಡಿಕೊಂಡರು. ಪ್ರೊ . ನೀಲ್ಸ್ ಬೋರರನ್ನು ( ೧೮೮೫ - ೧೯೬೨, ೧೯೨೨ರಲ್ಲಿ 
ನೊಬೆಲ್ ಬಹುಮಾನವಿಜೇತರು) ಅವರ ಡೆನ್ಮಾರ್ಕಿನ ಪ್ರಯೋಗಶಾಲೆಯಲ್ಲಿ 
ಸಂದರ್ಶಿಸಿದರು. ಹತ್ತು ತಿಂಗಳನಂತರ ( ಮಾರ್ಚ್ ೧೯೨೫ ) ಸ್ವದೇಶಕ್ಕೆ ಹಿಂತಿರುಗಿ 
ದರು. ಅವರು ಗಳಿಸಿಕೊಂಡ ಸ್ನೇಹ, ಅನುಭವ ಅಪಾರವಾಗಿದ್ದು ವು. ಕೆಲವು 
ತಿಂಗಳನಂತರ ಅವರು “ ರಷ್ಯನ್ ಎಕೆಡೆಮಿ ಆಫ್ ಸೈನ್ಸ್ ” ಇದರ ಇನ್ನೂರನೆಯ 
ವರ್ಷದ ಉತ್ಸವಕ್ಕೆ ಆಹ್ವಾನಿತರಾಗಿ ರಷ್ಯ ಪ್ರವಾಸ ಕೈಗೊಂಡರು. 
ರಾಮನ್ ಪರಿಣಾನು 
ಪಾಲಿತ್ ಪ್ರೊಫೆಸರ್ ರಾಮನ್ ನಿರಂತರ ಚಟುವಟಿಕೆಗಳ ಮೊತ್ತ, ಅವರೂ 
ಅವರ ಸಹೋದ್ಯೋಗಿಗಳೂ ಆರುನೂರಕ್ಕಿಂತಲೂ ಹೆಚ್ಚು ಪುಬಂಧಗಳನ್ನು ಪ್ರಕಟ 
ಸಿದರು. ಅವರ ಸಂಶೋಧನೆಯ ಕ್ಷೇತ್ರ ಧ್ವನಿ, ಸಂಗೀತೋಪಕರಣಗಳು , ಬೆಳಕಿನ 
ವಿಶ್ಲೇಷಣೆ, ಕಾಂತತೆ, ಇತ್ಯಾದಿ. 

೧೯೨೧ರಲ್ಲಿ ಡಾ . ರಾಮನ್‌ರವರ ಮಹಾ ಸಂಶೋಧನೆಗೆ ರಂಗ ಸಜ್ಜಿತ 
ವಾಗಿತ್ತು . ಮುಂದೆ ಏಳು ವರ್ಷಗಳನಂತರ “ ರಾಮನ್ ಪರಿಣಾಮ ” ಎಂದು 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


೧೪೯೩ 


ಅದು ಪ್ರಸಿದ್ದವಾಗಿ ಭೌತಶಾಸ್ತ್ರದ ಮುನ್ನಡೆಯಲ್ಲಿ ಒಂದು ದೊಡ್ಡ ಮೈಲಿ 
ಗಲ್ಲಾಯಿತು. 
- ಕೆಂಪು, ನೀಲಿ, ಹಸುರು ಯಾವುದಾದರೊಂದೇ ಬಣ್ಣದ ಬೆಳಕನ್ನು ಪ್ರಿಸ್ಮಿನ 
ಮೂಲಕ ಹಾಯಿಸಿ ದೊರೆಯುವ ವರ್ಣಪಟಲವನ್ನು ಪರಿಶೀಲಿಸಿದರೆ ಅಲ್ಲಿ ಕೆಲವು 
ಹೊಳಪಿನ ಗೆರೆಗಳು ಇರುತ್ತವೆ. ಬೆಳಕಿನ ಬಣ್ಣವನ್ನು ಹೊಂದಿ ಗೆರೆಗಳ ಸಂಖ್ಯೆ , 
ಸ್ಥಾನ ಇರುವುವು. ಒಂದು ಬಣ್ಣದ ಬೆಳಕಿನ ವರ್ಣಪಟಲವನ್ನು ಮೊದಲು ಪರಿಶೀಲಿಸ 
ಬೇಕು. ಅನಂತರ ಅದೇ ಬೆಳಕನ್ನು ಒಂದು ಪಾರದರ್ಶಕ ವಸ್ತುವಿನ ಮೂಲಕ 
ಹರಿಸಿ , ಅದರ ದಿಕ್ಕಿಗೆ ಸಮ ಅಡ್ಡವಾಗಿ ಪರಿಶೀಲಿಸಿದರೆ ಬೆಳಕು ಚದರಿಹೋದಂತೆ 
ಕಾಣುವುದು ; ಅಲ್ಲದೇ ಅದರ ವರ ಪಟಲದಲ್ಲಿ ಮೊದಲೇ ಇದ್ದ ಪ್ರಕಾಶಮಾನವಾದ 
ಗೆರೆಗಳ ಜತೆಗೆ ಕೆಲವು ಹೊಸ ಗೆರೆಗಳು ಸೇರಿರುವುದೂ ಕಾಣುವುದು. ಆದುದರಿಂದ 
ಈ ಹೊಸ ಗೆರೆಗಳು ಮೂಲ ಬೆಳಕಿನ ತರಂಗಮಾನಕ್ಕೆ ಸಂಬಂಧಿಸದ ತರಂಗಮಾನ 
ವನ್ನು ಸೂಚಿಸುವುವು. ಈ ಹೊಸ ಗೆರೆಗಳ ತರಂಗಮಾನ ಮೂಲ ಬೆಳಕಿನ ತರಂಗ 
ಮಾನಕ್ಕಿಂತ ಉದ್ದವಿದ್ದರೆ ಅಂಥ ಗೆರೆಗಳನ್ನು ಸ್ಟೋಕ್ಸ್ ಗೆರೆಗಳೆಂದೂ , ಗಿಡ್ಡವಿದ್ದರೆ 
ಏಂಟಿಸ್ಟೋಕ್ಸ್ ಗೆರೆಗಳೆಂದೂ ಕರೆಯುವರು. ಸ್ಟೋಕ್ಸ್ ಮತ್ತು ಏಂಟಿಸ್ಟೋಕ್ಸ್ 
ಗೆರೆಗಳಿಗೆ ರಾಮನ್ ಗೆರೆಗಳೆಂದೂ ಹೆಸರಿದೆ. ರಾಮನ್ ಗೆರೆಗಳ ಸಂಖ್ಯೆ ಪಾರದರ್ಶಕ 
ವಸ್ತುವಿನ ಅಣುರಚನೆಯನ್ನು ಅವಲಂಬಿಸಿದೆ. ಮೂಲ ಬೆಳಕಿನ ಗೆರೆಗಳ ತರಂಗ 
ಮಾನ ಮತ್ತು ರಾಮನ್ ಗೆರೆಗಳ ತರಂಗಮಾನ ಇವೆರಡರ ವ್ಯತ್ಯಾಸ ನಮಗೆ 
ಪಾರದರ್ಶಕ ವಸ್ತುವಿನ ಅಣುರಚನೆಯ ವಿಚಾರ ಹೆಚ್ಚಿನ ತಿಳಿವಳಿಕೆ ನೀಡುವುದು . 
ಇದು ರಾಮನ್ ಪರಿಣಾಮದ ಸಾರ ; ಕಾಣುವ ಯಾವುದಾದರೊಂದು ಬಣ್ಣದ 
ಬೆಳಕನ್ನು ಪಾರದರ್ಶಕ ವಸ್ತುವಿನ ಮೂಲಕ ಹರಿಸಿ ದೊರೆಯುವ ವರ್ಣಪಟಲದ 
ಅಭ್ಯಾಸದಿಂದ ಪಾರದರ್ಶಕ ವಸ್ತುವಿನ ಅಣುರಚನೆ ವಿವರಿಸುವ ಸುಲಭೋಪಾಯ . 

- ರಾಮನ್ ಪರಿಣಾಮ ಭೌತಶಾಸ್ತ್ರದಲ್ಲಿ ನೂತನಾಧ್ಯಾಯ ಪ್ರಾರಂಭಿಸಿತು . 
ಆಕಾಶದ ಬಣ್ಣ , ಸೂರ, ನಕ್ಷತ್ರ ಕಿರಣಗಳ ವಿಭಜನೆ ಈ ರಂಗದಲ್ಲಿ ಹೊಸದೃಷ್ಟಿ 
ನೀಡಿತು. ಬೆಳಕು ವಿದ್ಯುದಯಸ್ಕಾಂತ ತರಂಗಗಳ ಒಂದು ಬಗೆಯಾದುದರಿಂದ 
ಪಾರದರ್ಶಕ ವಸ್ತುಗಳಲ್ಲಿ ಬೆಳಕಿನ ಹರಡುವಿಕೆ ವಿದ್ಯುದಯಸ್ಕಾಂತ ತರಂಗಗಳ 
ಒಂದು ಗುಣವಾಗಿರಬೇಕು ಎಂದು ಸಂಶೋಧನೆ ಮುಂದುವರಿಯಿತು. ರಾಮನ್ 
ಪರಿಣಾಮದ ಎಕ್ಸ್‌ರೇ ಪ್ರಪಂಚದ ರೂಪಾಂತರವೂ ಇದೆ. ಎಕ್ಸ್‌ರೇ ತರಂಗ 
ಗಳನ್ನು ಅನಿಲದ ಮೂಲಕ ಹರಿಸಿದರೆ ಹೊಸದೊಂದು ವಿಸರಣೆ ( ಕಾಣುವುದಿಲ್ಲ) 
ದೊರೆಯುವುದು - ಇದು ಕಾಂಪ್ಟನ್ ಪರಿಣಾಮ . ಕಾಂಪ್ಟನ್ ಪರಿಣಾಮ ಬಲು 
ಪ್ರಯಾಸಕರವಾದುದು. ಕಾಣುವ ಬೆಳಕಿನಿಂದ ದೊರೆಯುವ ರಾಮನ್ ಪರಿಣಾಮ 
ಬಲು ಸುಲಭವಾದುದು. 

ರಾಮನ್ ಪರಿಣಾಮ ಸಂಶೋಧಿತವಾದ ಪ್ರಥಮ ದಶಕದಲ್ಲಿ ( ೧೯೨೮ 


೧೪೯೪ 


ಪ್ರಬುದ್ಧ ಕರ್ಣಾಟಕ 
೧೯೩೮ ) ೧೭೦೦ ವಿಜ್ಞಾನಪ್ರಬಂಧಗಳು ಇದನ್ನು ಕುರಿತಾಗಿಯೇ ಪ್ರಕಟವಾದುವು. 
ವೈಜ್ಞಾನಿಕ ಸಂಶೋಧನೆಯ ಬಗ್ಗೆ ಇಲ್ಲಿ ಒಂದು ಮಾತು ಹೇಳುವುದು ಅಗತ್ಯ . 
ವಿಜ್ಞಾನಿಗೆ ತನ್ನ ಕ್ಷೇತ್ರದಲ್ಲಿ ಆವರೆಗೆ ಸಂಗ್ರಹವಾದ ಜ್ಞಾನದ ನಿಕಟ ಪರಿಚಯ 
ಪ್ರಥಮ ಸೋಪಾನ. ಇದು ನಡೆಯುತ್ತಿರುವಾಗಲೇ ಅವನ ತೀಕನತಿಗೆ 
ಪ್ರಯೋಗಗಳಲ್ಲಿ, ಕಾಗದದ ಮೇಲೆ ಗಣನೆಮಾಡುವಾಗ ಹೊಸ ಹೊಸ ಸಮಸ್ಯೆ 
ಗಳು ತಲೆದೋರುವುದುಂಟು. ಅವುಗಳ ಪರಿಹಾರಕ್ಕಾಗಿ ಆತ ಚಿಂತಿಸುತ್ತಾನೆ, 
ಪ್ರಯೋಗಮಾಡುತ್ತಾನೆ. ಪ್ರಯೋಗ- ಸಿದ್ದಾಂತ -ಪ್ರಯೋಗ ಈ ಚಕ್ರ ಉರುಳಿ 
ದಂತೆ ಅವನಿಗೆ ಹೊಸದಾರಿ ಹೊಸದೃಷ್ಟಿ ದೊರೆಯಬಹುದು. ಇಂತಹ ತಪಸ್ಸಿನ 
ಫಲವಾಗಿ ಅವನು ಪರಿಷ್ಕಾರವಾದ, ಸುಂದರವಾದ ಸಿದ್ದಾಂತವನ್ನು ಮಂಡಿಸು 
ತ್ತಾನೆ. ಪ್ರಯೋಗದಿಂದ ಸಿದ್ಧಾಂತಕ್ಕೆ ಜಿಗಿಯುವಲ್ಲಿ ಅವನ ಪ್ರತಿಭೆ ಅವನನ್ನು 
ಮುನ್ನೂ ಕುತ್ತದೆ. 

ರಾಮನ್ ಪರಿಣಾಮದ ಪ್ರಕಟಣೆ ಪ್ರಪಂಚದ ವಿಜ್ಞಾನಿಗಳ ದೃಷ್ಟಿಯನ್ನು 
ಭಾರತದೆಡೆಗೆ ಆಕರ್ಷಿಸಿತು. ಭಾರತದಲ್ಲಿ ವಿಜ್ಞಾನದ ಮುನ್ನಡೆಗೆ ಹೊಸ 
ಹುರುಪನ್ನು ನೀಡಿತು. ಜನವರಿ ೧೯೨೯ರಲ್ಲಿ ಮದ್ರಾಸಿನಲ್ಲಿ ನಡೆದ “ ಇಂಡಿಯನ್ 
ಸೈನ್ಸ್ ಕಾಂಗ್ರೆಸ್ ” ಅಧಿವೇಶನಕ್ಕೆ ಡಾ . ರಾಮನ್ ಅಧ್ಯಕ್ಷರಾಗಿ ಆಹ್ವಾನಿತ 
ರಾದರು . ಮುಂದಿನ ವರ್ಷ ( ೧೯೩೦) ವಿಶ್ವವಿಖ್ಯಾತ ನೊಬೆಲ್ ಬಹುಮಾನ 
ಅವರಿಗೆ ಬಂದಿತು. ರಾಯಲ್ ಸೊಸೈಟಿ ದೊಡ್ಡ ಪದಕವನ್ನು ಪಾರಿತೋಷಕವಾಗಿ 
ನೀಡಿ ಈ ನೂತನ ನೊಬೆಲ್ ಪ್ರಶಸ್ತಿ ವಿಜೇತನನ್ನು ಗೌರವಿಸಿತು. ಈ ಮೊದಲು 
ಬ್ರಿಟಿಷ್ ಸರಕಾರ ಅವರಿಗೆ ' ಸರ್ ' ಪದವಿಯಿತ್ತು ( ೧೯೨೯ ) ಗೌರವಿಸಿತು . 


ಕಲ್ಕತ್ತದಿಂದ ಬೆಂಗಳೂರಿಗೆ 
೧೯೩೩ರಲ್ಲಿ ಡಾ . ರಾಮನ್ ಕಲ್ಕತ್ತವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಅಲ್ಲಿನ 
“ ಇಂಡಿಯನ್ ಇನ್‌ಸ್ಟಿಟ್ಯೂಟ್ ಆಫ್ ಸೈನ್ಸ್ ” ನಲ್ಲಿ ಡೈರೆಕ್ಟರ್ ಆಗಿ ಸೇರಿದರು. 
೧೯೪೮ರಲ್ಲಿ ಈ ಸಂಸ್ಥೆಯಿಂದ ನಿವೃತ್ತರಾಗಿ ತಮ್ಮ ಸ್ವಂತ ಪ್ರಯೋಗಾಲಯ 
“ ರಾಮನ್ ಇನ್ಸ್ಟಿಟ್ಯೂಟ್ ” ( ಬೆಂಗಳೂರು) ನಲ್ಲಿ ಸಂಶೋಧನೆ ಮುಂದುವರಿಸುತ್ತಿ 
ದ್ದಾರೆ. ಇದು ಮಹಾ ವಿಜ್ಞಾನಿ ತನ್ನ ಕಲ್ಪನೆ, ಆದರ್ಶಗಳಿಗನುಗುಣವಾಗಿ 
ವಿಜ್ಞಾನಕ್ಕಾಗಿ ನಿಮ್ಮಿಸಿರುವ ಮಂದಿರ. ನಿರಂತರ ಸಂಶೋಧನೆ ಇಲ್ಲಿನ ಪೂಜೆ. 

ಬೆಳಕಿನ ದಾರಿಯಲ್ಲಿ ಮುಂದುವರಿದ ಡಾ . ರಾಮನ್ ಸ್ವಾಭಾವಿಕವಾಗಿ 
ಕಣ್ಣಿನ ರಚನೆ, ದೇಹಶಾಸ್ತ್ರಗಳ ವಿಚಾರದಲ್ಲಿ ಉತ್ಸುಕತೆ ತಳೆದರು. ಬೆಳಕು ಹೇಗೆ 
ಇದ್ದರೂ , ಬಣ್ಣಗಳ ವೈವಿಧ್ಯ ಎಷ್ಟೇ ಇದ್ದರೂ ಅವುಗಳನ್ನು ನೋಡಿ ತಿಳಿಯುವುದು 
ಕಣ್ಣುಗಳ ಮೂಲಕವಷ್ಟೆ . 

ತಮ್ಮ ಈಚೆಗಿನ ವ್ಯವಸಾಯದ ಬಗ್ಗೆ ಡಾ . ರಾಮನ್ ವಿವರಿಸಿದ್ದಾರೆ. 


ಡಾ . ಸಿ . ವಿ . ರಾಮನ್ (1888 - ) 
ಹಿನ್ನೆಲೆಯಲ್ಲಿ ಅವರ ಪ್ರಯೋಗಾಲಯದ ಖಗೋಲವೀಕ್ಷಣಾಲಯವಿದೆ 


ಸಿ 
. 
ವಿ 
. 
ರಾಮನ್ರವರ 
ಪ್ರಯೋಗಾಲಯ 


ಹಾರ್ವಡ್ ವಿಶ್ವವಿದ್ಯಾನಿಲಯದ ಪ್ರೊ , ಆಲನ್ ರಾಬಿನ್ಸನ್ ಮತ್ತು ಅವರ ಪತ್ನಿ ಯವರಿಗೆ 

ರಾಮನ್ ರವರು ತಮ್ಮ ಸಂಗ್ರಹಾಲಯವನ್ನು ತೋರಿಸುತ್ತಿದ್ದಾರೆ. 


ವಜ್ರ ಮತ್ತು ಇತರ ಹರಳುಗಳ ತನ್ನ ಸಂಗ್ರಹವನ್ನು ತೋರಿಸುತ್ತಿದ್ದಾರೆ. 


ಡಾ.ಸಿ.ವಿ.ರಾಮನ್,ಅವರಕಚೇರಿಯಲ್ಲಿ 


೧೪೯೫ 


ಸರ್ . ಚಂದ್ರಶೇಖರ ವೆಂಕಟರಾಮನ್ 


ಬೆಳಕು ತರಂಗರೂಪದಲ್ಲಿಯೂ , ಅತಿ ಸೂಕ್ಷ್ಮಚೈತನ್ಯ ಘಟಕಗಳ ನಿರಂತರ 
ಪ್ರವಾಹವಾಗಿಯೂ ಹರಿಯುವುದು. ಇವೆರಡು , ಸ್ವಲ್ಪ ಮಟ್ಟಿಗೆ ಪರಸ್ಪರ ವಿರೋಧಿ 
ಗಳೆಂದು ತೋರುವ, ಸಿದ್ದಾಂತಗಳೂ ಮನ್ನಣೆ ಪಡೆದಿವೆ. ಕಾಣುವಿಕೆಯ ವಿಚಾರ 
ಡಾ . ರಾಮನ್ ವಿಶ್ಲೇಷಣೆ ನಡೆಸಿ ಬೆಳಕಿನ ಘಟಕಸಿದ್ದಾಂತವನ್ನು ಸ್ವೀಕರಿಸಿದ್ದಾರೆ. 
ಬೆಳಕಿನ ಪ್ರತಿ ಘಟಕಕ್ಕೂ ಒಂದು ನಿಶ್ಚಿಷ್ಟ ಚೈತನ್ಯವಿದೆ. ಈ ಚೈತನ್ಯ ಅಕ್ಷಿ 
ಪಟಲದ ಮೇಲೆ ಬಡಿದಾಗ ಅಲ್ಲಿ ಸ್ಪಂದನ ಉಂಟಾಗುವುದು. ಇದರಿಂದ ಮಿದುಳಿನ 
ದೃಷ್ಟಿ ಯ ವಿಭಾಗದಲ್ಲಿ ಪ್ರತಿಸ್ಪಂದನ ಉಂಟಾಗಿ ನಮಗೆ ಕಾಣುವಿಕೆಯ ಅನುಭವ 
ವಾಗುತ್ತದೆ. ಬಣ್ಣಗಳ ವೈವಿಧ್ಯ , ಬೆಳಕಿನ ತೀವ್ರತೆ, ಮಂದತ್ವವನ್ನು ಅರ್ಥ 
ಮಾಡಲು ಡಾ . ರಾಮನ್ ಹಲವಾರು ಪ್ರಯೋಗ ಮಾಡಿ ಸಮಗ್ರಕ ಫಲಿತಾಂಶ 
ಪಡೆದಿದ್ದಾರೆ. ಅವರ ಮಾತಿನಲ್ಲಿ ಅಕ್ಷಿಪಟಲದ ರಚನೆ ಮತ್ತು ಚಟುವಟಿಕೆ 
ಯಿಂದ ನೋಡುವಿಕೆ ಸಾಧ್ಯವಾಗುವುದು. ಬೆಳಕು ಅಕ್ಷಿಪಟಲದ ಮೇಲೆ ಬಿದ್ದಾಗ 
ಏನಾಗುವುದು ಎಂದು ತಿಳಿಸುವ ಯಾವುದೇ ಕ್ರಮವೂ ನೋಟದ ಶರೀರವಿಜ್ಞಾನ 
ವನ್ನು ಅರಿಯಲು ಮಹತ್ತ್ವದ ಪರಿಣಾಮದ್ದಾಗುವುದು. ಇಂತಹ ಒಂದು 
ಕ್ರಮವನ್ನು ನಾನು ರೂಪಿಸಿ, ಪ್ರಯೋಗಿಸಿ ನೋಡಿದ್ದೇನೆ. ಅದರ ತಂತ್ರವನ್ನಿಚೆಗೆ 
ತುಂಬ ಸುಧಾರಿಸಲಾಗಿದೆ. ಇದರಿಂದ ಅಕ್ಷಿಪಟಲದ ಚಟುವಟಿಕೆಯನ್ನು ಕುರಿತು 
ಸಾಕಷ್ಟು ವಿವರ ಸಂಗ್ರಹಿಸಬಹುದು. ಕೆಲವು ವಿಶಿಷ್ಟ ವರ್ಣಶೋಧಕಗಳ ಉಪ 
ಯೋಗದಿಂದ ವರ್ಣಪಟಲದ ಸ್ವಲ್ಪಾಂಶವನ್ನು ಮುಂದೆ ಸಾಗದಂತೆ ಅಡ್ಡ ತಡೆಯ 
ಬೇಕು ; ವರ್ಣಪಟಲದ ಉಳಿದಂಶವನ್ನು ಬಿಡಬೇಕು. ಇದೊಂದು ತರದ 
ಸೋಸುವಿಕೆ ಎನ್ನಬಹುದು. ಅತಿ ಪ್ರಕಾಶಮಾನವಾದ ತೆರೆಗೂ ಕಣ್ಣಿಗೂ ಮಧ್ಯೆ 
ಇಂತಹ ಒಂದು ವರ್ಣಶೋಧಕವನ್ನು ಹಿಡಿದು ತೆರೆಯನ್ನು ನೋಡುತ್ತಿರಬೇಕು. 
ಆಗ ತೆರೆಯ ಬಳಿ ಬೆಳಕು ಕಾಣುವುದಿಲ್ಲವಷ್ಟೆ. ಸ್ವಲ್ಪ ಹೊತ್ತು ಹೀಗೆಯೇ 
ನೋಡುತ್ತಿದ್ದು ವರ್ಣಶೋಧಕವನ್ನು ಫಕ್ಕನೆ ತೆಗೆದುಬಿಡಬೇಕು. ಆಗ ತೆರೆಯ 
ಮೇಲೆ ಅಕ್ಷಿಪಟಲದ ವಿಶಾಲವಾದ ಒಂದು ಚಿತ್ರ ಸ್ಪುರಿಸಿದಂತೆ ಭಾಸವಾಗುವುದು . 
ಅಕ್ಷಿಪಟಲದ ಮೇಲೆ ಈಗ ಬೀಳುತ್ತಿರುವ ವಿವಿಧ ಬಣ್ಣಗಳ ಘಟಕಗಳ ಪ್ರತಿಕ್ರಿಯೆ 
ಈ ಚಿತ್ರ , ಬಿಳಿತೆರೆಯ ನಗ್ನ ಪಟಲದ ಯಾವ ಬಣ್ಣಗಳನ್ನು ವರ್ಣಶೋಧಕ 
ಮೊದಲು ತಡೆಹಿಡಿದಿರುವುದೋ ಆ ಬಣ್ಣಗಳನ್ನು ಅವಲಂಬಿಸಿ ಈ ಚಿತ್ರದ ಗಾತ್ರ 
ವಿರುತ್ತದೆ. ಇಂತಹ ಪ್ರಯೋಗಗಳ ಅಭ್ಯಾಸದಿಂದ ಕಾಣುವಿಕೆಯ ವಿಚಾರ ಅಧಿಕ 
ವಿವರ ತಿಳಿದಿದೆ . ' 


“ ಇಂಡಿಯನ್ ಎಕೆಡಮಿ ಆಫ್ ಸೈನ್ಸಸ್ ” ಇದರ ೩೨ನೆಯ ವಾರ್ಷಿಕ 
ಸಮ್ಮೇಳನದಲ್ಲಿ ( ಮಧುರೆ) ಅಧ್ಯಕ್ಷಪೀಠದಿಂದ ಮಾತಾಡುತ್ತಾ ( ಡಿಸೆಂಬರ್ ೧೯೬೬ ) 
ಡಾ . ರಾಮನ್ ಹೇಳಿದರು “ ದೃಷ್ಟಿಯಲ್ಲಿ ಎರಡು ಪ್ರತ್ಯೇಕ ಭಾಗಗಳಿವೆ ಎಂದು 
ಇದುವರೆಗೆ ನಂಬಲಾಗಿತ್ತು - ಒಂದು ಛಾಯಾಗ್ರಾಹಕ , ಇನ್ನೊಂದು ಪ್ರಕಾಶ 


೧೪೯೬. 


ಪ್ರಬುದ್ಧ ಕರ್ಣಾಟಕ 
ಗ್ರಾಹಕ. ಮೊದಲನೆಯದು ಬೆಳಕು , ಬಣ್ಣಗಳನ್ನು ಅರಿಯಲು ಸಹಾಯ 
ಮಾಡುವುದು ; ಎರಡನೆಯದು ಬೆಳಕನ್ನು ಮಾತ್ರ ಗ್ರಹಿಸುವುದು , ಬಣ್ಣವನ್ನಲ್ಲ. 
ದೃಷ್ಟಿಯ ತೀಕತೆ ಛಾಯಾಗ್ರಾಹಕದಲ್ಲಿ ಹೆಚ್ಚು ; ಪ್ರಕಾಶಗ್ರಾಹಕದಲ್ಲಿ ಕಡಿಮೆ . 
ಆದರೆ ನನ್ನ ಈಚೆಗಿನ ಸಂಶೋಧನೆಗಳಿಂದ ದೃಷ್ಟಿಯಲ್ಲಿ ಮೇಲೆ ಹೇಳಿದ ಎರಡು 
ವಿಭಾಗಗಳಿಲ್ಲ ಎಂದು ತಿಳಿದುಬಂದಿದೆ. ದೃಷ್ಟಿ ಯೆಂಬುದು ಒಂದೇ , ಬೆಳಕಿನ 
ಘಟಕಸಿದ್ದಾಂತದ ಪ್ರಕಾರ ಮಂಪ್ರಕಾಶದಲ್ಲಿ ದೃಷ್ಟಿಯ ತೀಕ್ಷತೆ ಮತ್ತು ಬಣ್ಣ 
ಮಾಸಿಹೋಗುವುದನ್ನು ರುಜುವಾತುಮಾಡಿದ್ದೇನೆ. ” 

ಒಂದುಸಲ ರಾಮನ್ ಪರಿಣಾಮವನ್ನು ಕುರಿತು ಅವರು ಹೀಗೆಂದರು 
“ ಅಂದಿಗೆ ಅದು ಹೊಸತಾಗಿತ್ತು . ಆದರೆ ಹಿರಿಗೆಂಪಿನ ( infrared) ವಲಯದ 
ಪ್ರಯೋಗ ಮುಂದುವರಿದಂತೆ ರಾಮನ್ ಪರಿಣಾಮ ಹಿನ್ನೆಲೆಗೆ ಸರಿಯಿತು. ಈಚೆಗೆ 
ಲೇಸರ್‌ ಸಂಶೋಧನೆಯಿಂದ ರಾಮನ್ ಪರಿಣಾಮ ರಾಮನ್ - ಲೇಸರ್‌ ಎನ್ನುವ 
ಹೆಸರಿನಿಂದ ಪುನಃ ರಂಗಕ್ಕೆ ಬಂದಿದೆ. ವೈಜ್ಞಾನಿಕ ಸತ್ಯಗಳು ಪುನಃ ಪುನಃ ಬೇರೆ 
ಬೇರೆ ರೂಪಗಳಲ್ಲಿ ಪ್ರಕಟವಾಗುವುದು ಸಹಜ, ಅವುಗಳ ಸತ್ವದ ಲಕ್ಷಣ. 

ಡಾ . ರಾಮನ್ ನಜ ಮುಂತಾದ ಹರಳುಗಳ ವಿಚಾರದಲ್ಲಿ ಮಾಡಿರುವ 
ಸಂಶೋಧನೆಗಳು ಅವರ ಇತರ ಸಂಶೋಧನೆಗಳಷ್ಟೇ ಪ್ರಮುಖವಾಗಿವೆ. ಈ ದಾರಿ 
ಯಲ್ಲಿ ಅವರು ಸ್ಪಟಿಕಶಾಸ್ತ್ರವನ್ನೂ ಶಿಲಾಶಾಸ್ತ್ರವನ್ನೂ ಅಭ್ಯಸಿಸಬೇಕಾಯಿತು. 
ಕುತೂಹಲವಿರುವ ಮನಸ್ಸಿಗೆ ಯಾವುದೂ ಅಗತ್ಯವಲ್ಲ. ಡಾ . ರಾಮನ್‌ರವ 
ರಲ್ಲಿರುವ ವಜ್ರ , ವೈಡೂರ್ಯ ಮುಂತಾದ ಹರಳುಗಳ ಸಂಗ್ರಹ ಅಪೂವ್ವವಾದದ್ದು . 


00 


ಭಾಷಣಗಳು 
ಡಾ . ರಾಮನ್ ಉತ್ತಮ ಭಾಷಣಕಾರರು. ಅತ್ಯಂತ ಕಠಿಣ ವಿಜ್ಞಾನವಿಷಯ 
ವಿರಲಿ, ಕಲೆ, ಸಾಹಿತ್ಯ , ಸಂಸ್ಕೃತಿಯಾಗಿರಲಿ, ಅವರಿಗೆ ಶೋತೃಗಳನ್ನು ತನ್ಮಯತೆ 
ಯಲ್ಲಿ ಹಿಡಿದಿಡುವ ಕಲೆ ಕರಗತವಾಗಿದೆ. ತಾವು ಹೇಳುವ ವಿಷಯದಲ್ಲಿ ಸಂಪೂರ್ಣ 
ಲೀನವಾಗಿ ಹೋಗುವ ಇವರ ಜನಪ್ರಿಯ ವಿಜ್ಞಾನಭಾಷಣ ಕೇಳುವುದು ಒಂದು 
ಅಪೂವ್ವ ಯೋಗ. 

೧೯೨೬ರಲ್ಲಿ ಇವರು ಹೇಳಿದ ಮಾತು ( ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲ 
ಯದ ಪದವೀದಾನ ಸಮಾರಂಭದಲ್ಲಿ) ........ ನಾವಿಂದು ವೇದಕಾಲದಲ್ಲಿ 
ಜೀವಿಸುತ್ತಿಲ್ಲ. ಆಧುನಿಕಯುಗದಲ್ಲಿದ್ದೇವೆ. ಸಂಶೋಧನೆಯ ಯುಗದಲ್ಲಿದ್ದೇವೆ. 
ಕಲ್ಪನೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ವಿಹರಿಸಿ ಸಂಶೋಧನೆ ನಡೆಸಿ ನಿಸರದ ನಿಗೂಢ 
ಸಮಸ್ಯೆಗಳನ್ನು ಬಗೆಹರಿಸುವ ದಾರಿಯಲ್ಲಿದ್ದೇವೆ. ಮನುಷ್ಯನ ಸಕಲ ಶಕ್ತಿಗಳೂ 
ಈ ದಾರಿಯಲ್ಲಿ ಕೇಂದ್ರೀಕೃತವಾಗಿವೆ. ಇಂತಹ ಮನುಷ್ಯ ಶಕ್ತಿಯ ಪ್ರವಾಹದಲ್ಲಿ, 
ಭಾರತದಲ್ಲಿರುವ ನಾವು ದಂಡೆಯಲ್ಲಿ ನಿಂತು ಬೆರಗಾಗಿ ನೋಡುತ್ತಿರಬಾರದು, ಹೀಗೆ 


ಸರ್ , ಚಂದ್ರಶೇಖರ ವೆಂಕಟರಾಮನ್ 


೧೪೯೭ 


ನಿಂತರೆ ನಾವು ಅಸಮರ್ಥರು , ಗೂಡಿನಲ್ಲಿ ಬೀಗಹಾಕಿಸಿಟ್ಟು ಕೊಳ್ಳಲು ಮಾತ್ರ 
ಯೋಗ್ಯರು ಎಂದು ಒಪ್ಪಿಕೊಂಡಂತೆ . ಆರ್ಥಿಕವಾಗಿ, ರಾಜಕೀಯವಾಗಿ ಅದು 
ನಮ್ಮ ಸರ್ವನಾಶ . ” 

ಇನ್ನೊಮ್ಮೆ ಹೀಗೆ ಹೇಳಿದರು ಸಂಶೋಧನೆ ಎಂದರೇನು ? ಜ್ಞಾನದ 
ಅನ್ವೇಷಣೆ, ಆದುದರಿಂದ ವಿದ್ಯಾಭ್ಯಾಸದ ಪ್ರತಿ ಅಂಗದಲ್ಲಿಯೂ ಸಂಶೋಧನೆಗೆ 
ಪ್ರಥಮಸ್ಥಾನವಿರಬೇಕು. ಇಂದು ಜ್ಞಾನ ಎಂದರೆ ಗ್ರಂಥಗಳಿಗೆ ಸೀಮಿತವಾಗಿರುವ 
ಗತಿಸಿರುವ ಜ್ಞಾನ ಅಲ್ಲ - ಅದು ಜೀವಂತವಾಗಿರುವ ಸದಾ ವರ್ಧಿಸುತ್ತಿರುವ 


ಸರ್ ಪದವಿ ಬಂದಾಗ ಇವರನ್ನು ಕಲ್ಕತ್ತದಲ್ಲಿ ಸತ್ಕರಿಸಲಾಯಿತು. ಆ 
ಸಂದರ್ಭದಲ್ಲಿ ಅವರೆಂದರು ನಾನು ನನ್ನ ವಿಜ್ಞಾನದ ಜೀವನವನ್ನು ಈಗತಾನೇ 
ಆರಂಭಿಸುತ್ತಿದ್ದೇನೆ. ಯಾವಾತ ವಿಜ್ಞಾನದಿಂದ ಕೀರ್ತಿ, ಧನಲಾಭ ಆಗುವುದೆಂದು 
ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವನೋ ಅವನಿಗೆ ಅವು ಬಿಸಿಲು ದುರೆಯಾಗುವುವು. 
ವಿಜ್ಞಾನವನ್ನು ವಿಜ್ಞಾನಕ್ಕಾಗಿಯೇ ಅಭ್ಯಸಿಸುವ ಅನ್ವೇಷಕನಿಗೆ ಮಾತ್ರ ವಿಜ್ಞಾನದ 
ಅಲಭ್ಯ ಫಲಗಳು ಲಭಿಸುವುವು. ಗೌರವ, ಕೀರಿ , ಪಾರಿತೋಷಕ, ಮುಂತಾದುವು 
ಆ ದಾರಿಯಲ್ಲಿ ದೊರೆಯಬಹುದಾದ ಕೇವಲ ಆಕಸ್ಮಿಕಗಳು. ” 

೧೯೨೯ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪದವೀದಾನ ಸಮಾರಂಭದಲ್ಲಿ 
ಹೇಳಿದ ಮಾತು ಬೌದ್ಧಿಕ ಮೌಲ್ಯಗಳನ್ನು ತಿಳಿಯುವುದರ ಜತೆಗೆ ಸಾಮಾಜಿಕ 
ಪ್ರಜ್ಞೆಯನ್ನೂ ಉನ್ನತ ಸಂಸ್ಕೃತಿ ಒಳಗೊಂಡಿದೆ. ಸುಸಂಸ್ಕೃತ ವ್ಯಕ್ತಿಗೆ ಅರ್ಥಹೀನ 
ತತ್ಯ , ಗೊಡ್ಡು ಸಿದ್ದಾಂತ, ಕುರುಡುನಂಬಿಕೆಗಳಿಂದ ಏನೂ ಪ್ರಯೋಜನವಿಲ್ಲ. 
ದೇಶವನ್ನು ದುರ್ಬಲಗೊಳಿಸುವ ಮತೀಯವೈಷಮ್ಯ , ಜಾತೀಯಕಲಹ ಇವುಗಳನ್ನು 
ಪುರಸ್ಕರಿಸುವ ನೆಲೆ ವಿಶ್ವವಿದ್ಯಾನಿಲಯವಾದರೆ ಅದು ಜ್ಞಾನದ ದೇವಾಲಯ 
ವಾಗುವುದರ ಬದಲು ಅಜ್ಞಾನದ ಕ್ರಿಮಿಕೀಟಗಳನ್ನು ಉತ್ಪಾದಿಸುವ ಕೊಳಚೆ 
ಗುಂಡಿಯಾಗುವುದು. ವೈಯಕ್ತಿಕ ಯೋಗ್ಯತೆ , ಸಾಮರ್ಥ , ಶೀಲ ಇವೇ ವಿಶ್ವ 
ವಿದ್ಯಾನಿಲಯದಲ್ಲಿ ಜಯದೆಡೆಗೆ ರಹದಾರಿಯಾಗಬೇಕು. ವಿವಿಧ ಅಭಿಪ್ರಾಯ 
ಭಾವನೆಗಳ ಸಮನ್ವಯಕ್ಷೇತ್ರ ವಿಶ್ವವಿದ್ಯಾನಿಲಯವಾಗಬೇಕು. ಪರಸ್ಪರ ಸೌಹಾರ , 
ಸಹಿಷ್ಣುತೆ ಇಲ್ಲಿರಬೇಕು. ನಮ್ಮ ವಿಶ್ವವಿದ್ಯಾನಿಲಯಗಳು ಇಂತಹ ಉದಾತ್ತ 
ಧೈಯಗಳಿಂದ ಪ್ರಚೋದಿತವಾದರೆ ದೇಶದ ಸಮಸ್ಯೆಗಳನ್ನು ಪರಿಹರಿಸಲು ಅವು 
ಬೇರೆ ಎಲ್ಲ ಸಂಸ್ಥೆಗಳಿಗಿಂತಲೂ ಹೆಚ್ಚು ಸಮರ್ಥವಾಗುವುವು. ” 


ವಿಜ್ಞಾನೋಪಾಸನೆಗೆ ಪ್ರಚೋದನೆ ನೀಡುವುದು ಮುಖ್ಯವಾಗಿ ಸೃಷ್ಟಿಶೀಲ 
ಪ್ರವೃತ್ತಿ ಎಂಬುದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುತ್ತಾರೆ ಎಂದು ನನಗನ್ನಿಸು| 
ತದೆ. ಚಿತ್ರಕಾರ, ಶಿಲ್ಪಿ , ಕವಿ - ಇವರೆಲ್ಲರೂ ಅವರವರದೇ ಆದ ರೀತಿಯಲ್ಲಿ 
ನಿಸರ್ಗದಿಂದ ಸ್ಫೂರ್ತಿಪಡೆದು ತಮ್ಮ ತಮ್ಮ ವಿಶಿಷ್ಟ ಮಾಧ್ಯಮದ ಮೂಲಕ 
ಬಣ್ಣಗಳನ್ನೊ , ಅಮೃತಶಿಲೆಯನ್ನೊ , ಆಯ್ದ ಪದಜೋಡಣೆಯನ್ನೂ 
ಉಪಯೋಗಿಸಿಕೊಂಡು ನಿಸರ್ಗವನ್ನು ಚಿತ್ರಿಸುತ್ತಾರೆ. ವಿಜ್ಞಾನಿಯೂ ನಿಸರ್ಗದ 
ಆರಾಧಕನಾದುದರಿಂದ ಅವನೂ ಅಲ್ಲಿಂದಲೇ ಸ್ಫೂರ್ತಿ ಪಡೆಯುತ್ತಾನೆ. ಅಮೂರ್ತ 
ಮಾಧ್ಯಮವೆನ್ನಬಹುದಾದ ಭಾವನೆಗಳ ಸಹಾಯದಿಂದ ಅವನು ತನ್ನ ಮನಸ್ಸಿನಲ್ಲಿ 
ನಿಸರ್ಗದ ಚಿತ್ರವನ್ನು ರಚಿಸುತ್ತಾನೆ. ಪ್ರಕೃತಿಯ ಅಪರಿಮಿತವಾದ ಜಟಿಲತೆಯನ್ನು 
ಬಿಡಿಸಿ ಅದನ್ನು ಕೆಲವೇ ಕೆಲವು ಸರಳತತ್ವಗಳ ರೂಪಕ್ಕೆ ತರಲು ಯತ್ನಿಸುತ್ತಾನೆ. 
ಪ್ರಕೃತಿ ನಿಯಮಗಳೆಂದು ಕರೆಯುವುದು ಈ ತತ್ವಗಳನ್ನೇ , ಹಾಗೆ 
ಮಾಡುವಾಗ ಇನ್ನಿತರ ಕಲಾಪ್ರಾಕಾರಗಳ ನಿರೂಪಕರಂತೆಯೇ ವಿಜ್ಞಾನಿಯೂ 
ಸಹ ಕಟ್ಟುನಿಟ್ಟಾದ ಶಿಸ್ತನ್ನು ಪಾಲಿಸುತ್ತಾನೆ. ಅದಕ್ಕಾಗಿ ತಾನೇ ಹಾಕಿಕೊಂಡಿರುವ 
ನಿಯಮಗಳನ್ನು ತರ್ಕ ಎಂದು ಕರೆಯುತ್ತಾನೆ. ವಿಜ್ಞಾನವು ರಚಿಸುವ ನಿಸರ್ಗ 
ಚಿತ್ರ ಈ ನಿಯಮಗಳಿಗನುಸಾರವಾಗಿರಬೇಕು ; ಅಂದರೆ ಅದು ಸ್ವಸಂಗತವಾಗಿರ 
ಬೇಕು. ಬೌದ್ಧಿಕ ಸೌಂದರ್ಯವು ನಿಜಕ್ಕೂ ಎಲ್ಲ ಬಗೆಯ ಸೌಂದರ್ಯಗಳಿಗೂ 
ಮಿಗಿಲಾದುದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಮನುಷ್ಯನ ರಸಾಭಿಜ್ಞತೆ 
ಮತ್ತು ಜ್ಞಾನವಂತಿಕೆಗಳೆರಡೂ ನಿಸರ್ಗದ ಚಿತ್ರಣಕಾರ್ಯದಲ್ಲಿ ಸಮ್ಮಿಳನಗೊಳ್ಳು 
ವುದೇ ವಿಜ್ಞಾನ, ಆದುದರಿಂದ ಅದು ಸೃಜನಾತ್ಮಕ ಕಲೆಯ ಪರಾಕಾಷ್ಠೆ . 


- ಸಿ . ವಿ. ರಾಮನ್ 


ಎಚ್, ಎನ್, ಚಾಮಯ್ಯ 


ಬೀರಬಲ್ ಸಾನಿ 


ಇಪ್ಪತ್ತನೆ ಶತಮಾನದ ಮೊದಲ ದಶಕಗಳಲ್ಲಿ ಹಲವಾರು ಉನ್ನತ ದರ್ಜೆಯ 
ವಿಜ್ಞಾನಿಗಳು ಭರತಖಂಡದಲ್ಲಿ ಕಾಣಿಸಿಕೊಂಡರು. ಅವರಲ್ಲಿ ಡಾ . ಬೀರಬಲ್ 
ಸಾನಿಯವರು ಪ್ರಥಮ ಶ್ರೇಣಿಗೆ ಸೇರಿದವರು. ಸಾನಿಯವರು ಕ್ರಿಯಾಶಕ್ತಿಯುಳ್ಳ 
ವರು , ಶೀಲವಂತರು, ಕರುಣಾದ್ರ್ರಹೃದಯರು, ರಾಷ್ಟ್ರ ಪ್ರೇಮಿಗಳು, ಉದಾರಿಗಳು. 
ಈ ಉದಾತ್ತಗುಣಗಳೆಲ್ಲವೂ ತಂದೆ ತಾಯಿಗಳಿಂದ ದತ್ತವಾದುವು ಎಂದು ಹೇಳ 
ಬಹುದು. 

ಸಾನಿಯವರು ೧೮೯೧ನೇ ಇಸ್ವಿ ನವೆಂಬರ್ ಹದಿನಾಲ್ಕರಲ್ಲಿ ಜನಿಸಿದರು. 
ತಂದೆ ಪ್ರೊಫೆಸರ್ ರೂಚಿರಾಮ ಸಾನಿ, ತಾಯಿ ಶ್ರೀಮತಿ ಈಶ್ವರಿದೇವಿಯವರು . 
ಸಾನಿಯವರು ತಮ್ಮ ತಂದೆ ತಾಯಿಗಳಿಗೆ ಮೂರನೆಯ ಪುತ್ರರು. ಇವರ ಜನ್ಮ 
ಸ್ಥಳವಾದ ಶಹನಾಪುರ ಜಿಲ್ಲೆಯ ಬೇರಿಯ ಪಟ್ಟಣವು ಹಿಂದೆ ದೊಡ್ಡ ವ್ಯಾಪಾರ 
ಸ್ಥಳವಾಗಿತ್ತು . ಅದು ಈಗ ಪಶ್ಚಿಮ ಪಾಕಿಸ್ಥಾನಕ್ಕೆ ಸೇರಿದೆ. ಈ ಪಟ್ಟಣಕ್ಕೆ 
ಅನತಿ ದೂರದಲ್ಲಿ “ ಭೂವಿಜ್ಞಾನ ಸಂಗ್ರಾಲಯ ” ಎಂದು ವರ್ಣಿಸಬಹುದಾದ 
ಉಪ್ಪಿನ ಬೆಟ್ಟಗಳಿವೆ. ಬಾಲ್ಯದಲ್ಲಿ ವಿಹಾರಾರ್ಥವಾಗಿ ಈ ಬೆಟ್ಟಗಳಲ್ಲಿ ಅಡ್ಡಾಡು 
ವಾಗ ಅಲ್ಲಿ ದೊರೆತ ಪ್ರಾಚೀನ ಸಸ್ಯಾವಶೇಷಗಳು ಸಾನಿಯವರ ಆಸಕ್ತಿಯನ್ನು 
ಕೆರಳಿಸಿದುವು. ಅವರು ಮುಂದೆ ಈ ಅವಶೇಷಗಳನ್ನು ಶೋಧಿಸಿ ಪರೀಕ್ಷಿಸಿ, ಅವು 
ಭೂಯುಗಗಳ ವಿಷಯದಲ್ಲಿ ಸೂಚಿಸುವ ವಿಷಯಗಳನ್ನು ಸಂಗ್ರಹಿಸಿ ಪ್ರಸಿದ್ದ 
ಲೇಖನಗಳನ್ನು ಬರೆದರು. 

ಸಾನಿಯವರ ತಾತಂದಿರು ಕಾಲವಾದನಂತರ ಹಣಕಾಸಿನ ಮುಗ್ಗಟ್ಟಿನಿಂದ 
ರೂಚಿರಾಮ ಸಾನಿಯವರು ಬೇರಿಯ ಪಟ್ಟಣವನ್ನು ಬಿಟ್ಟು , ಸಿಂಧೂನದಿಯ 
ದಡದಲ್ಲಿರುವ ಡೇರ ಇಸ್ಕೇಲಖಾನ್ ಪಟ್ಟಣದಲ್ಲಿ ಹಲವು ವರ್ಷಗಳಿದ್ದು , ಅನಂತರ 
ಲಾಹೋರಿಗೆ ಹೋಗಿ ನೆಲಸಿದರು. ವಿದ್ಯಾರ್ಥಿ ದೆಸೆಯಲ್ಲಿ ಹಲವು ಎಡರುಗಳು 
ಬಂದರೂ ರೂಚಿರಾಮ ಸಾನಿಯವರು ಎದೆಗುಂದದೆ ವಿದ್ಯಾರ್ಥಿವೇತನವನ್ನು ಗಳಿಸಿ 
ಕೊಂಡು ಯಶಸ್ವಿಯಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು , ಬೇರಿಯ 


೧೫೦೦ 


ಪ್ರಬುದ್ಧ ಕರ್ಣಾಟಕ 
ಮತ್ತು ಲಾಹೋರು ಶಾಲಾಕಾಲೇಜುಗಳಲ್ಲಿ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿ 
ಯಾಗಿದ್ದರು. 

ರೂಆರಾಮ ಸಾನಿಯವರು ಹಿಂದೂ ಮತಸ್ಥರಾದರೂ ಇತರ ಮತಗಳಲ್ಲಿ 
ಅವರಿಗೆ ಅಪಾರವಾದ ಗೌರವವಿತ್ತು ; ಮತಾಂಧತೆ ಅವರಲ್ಲಿರಲಿಲ್ಲ . ಆ ಕಾಲದಲ್ಲಿ 
ಪ್ರಚಾರದಲ್ಲಿದ್ದ ಬ್ರಹ್ಮಸಮಾಜದ ತತ್ವಗಳು ಅವರ ಮನಸ್ಸನ್ನು ಸೆಳೆದುವು. ಅವರು 
ಬ್ರಹ್ಮಸಮಾಜವನ್ನು ಸೇರಿ ಅದರ ಚಳುವಳಿಯಲ್ಲಿ ಮುಂದಾಳತ್ವ ವಹಿಸಿದರು. 
- ತಮ್ಮ ವಿದ್ಯಾಭ್ಯಾಸಾನಂತರ ರೂಚಿರಾಮ ಸಾನಿಯವರು ಲಾಹೋರು 
ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರು ತಮ್ಮ ವಿಜ್ಞಾನ 
ವಿಭಾಗದಲ್ಲಿ ಸಂಶೋಧನಾಸಕ್ತರಾಗಿದ್ದರು. ಮ್ಯಾಂಚೆಸ್ಟರಿನ ಸುಪ್ರಸಿದ್ಧ ಅರೆಸ್ಟ್ 
ರುದರ್‌ಫ‌ರೊಡಗೂಡಿ ವಿಕಿರಣಕ್ರಿಯೆಯಮೇಲೆ ಸಂಶೋಧನೆ ನಡೆಸಿದರು. 
ಮಗ ಬೀರಬಲ್ ಸಾನಿಯವರು ಅವರ ಸಂಶೋಧನೆಯ ಪ್ರಕಟಣೆಗೆ ಬೇಕಾದ 
ಛಾಯಾಚಿತ್ರಗಳನ್ನು ಸಿದ್ಧಪಡಿಸಿಕೊಟ್ಟು, ತಮ್ಮಲ್ಲಿದ್ದ ಸುಪ್ತ ಜ್ಞಾನದಾಹವನ್ನು 
ಪ್ರದರ್ಶಿಸಿದ್ದರು. 
- ಪ್ರೊ . ರೂಚೀರಾಮ ಸಾನಿಯವರು ಸರ್ಕಾರಿ ಹುದ್ದೆಯಲ್ಲಿದ್ದರೂ ರಾಷ್ಟ 
ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದರು. ಸಭೆ ಮೆರವಣಿಗೆಗಳಲ್ಲಿ 
ಸೇರಿ ಲಾಟಿ ಏಟನ್ನೂ ತಿಂದರು. ರಾಷ್ಟ್ರೀಯ ಚಳುವಳಿಯಲ್ಲಿ ಸೇರುವುದರಿಂದ 
ಸರ್ಕಾರದವರು ತಮ್ಮನ್ನು ಹುದ್ದೆಯಿಂದ ತೆಗೆದುಹಾಕುವ ಸಂದರ್ಭ ಬಂದರೂ 
ಬರಬಹುದು ಎಂದು ಮನವರಿಕೆಯಾದರೂ , ರಾಷ್ಟ ಸ್ವಾತಂತ್ರ್ಯ ಚಳುವಳಿಯಲ್ಲಿ 
ಭಾಗವಹಿಸದೆ ಇರಲಿಲ್ಲ. ಬ್ರಿಟಿಷರು ತಮ್ಮ ಸೇವೆಗೆ ಮೆಚ್ಚಿಕೊಟ್ಟ ಬಿರುದನ್ನು 
೧೯೨೨ರಲ್ಲಿ ವಾಪಸುಮಾಡಿದರು. ಸರ್ಕಾರವು ವಿಶ್ರಾಂತಿ ವೇತನವನ್ನು ನಿಲ್ಲಿಸು 
ತೇವೆಂದು ಎಚ್ಚರಿಕೆ ಕೊಟ್ಟರೂ , ಅಂತಹ ಘಟನೆಯಿಂದೊದಗುವ ಕಷ್ಟ ಕಾರ್ಪಣ್ಯ 
ಗಳ ಅರಿವಿನಿಂದಲೇ ತಾನು ಬಿರುದನ್ನು ಹಿಂತಿರುಗಿಸುತ್ತಿರುವುದಾಗಿ ಸಾರಿದರು. 

ಲಾಹೋರಿನಲ್ಲಿ ಪ್ರೊ . ರೂಚೀರಾಮ ಸಾನಿಯವರ ಮನೆಯು ದೇಶದ ರಾಜ 
ಕೀಯ ಮುಂದಾಳುಗಳು ಅಲ್ಲಿಗೆ ಬಂದಾಗ ಉಳಿದುಕೊಳ್ಳುವ ನೆಲೆಯಾಗಿತ್ತು . 
ಮೋತೀಲಾಲರು, ಗೋಖಲೆ, ಶ್ರೀನಿವಾಸಶಾಸ್ತ್ರಿ , ಶ್ರೀಮತಿ ಸರೋಜಿನಿನಾಯ್ತು , 
ಮದನಮೋಹನ ಮಾಳವೀಯ ಮತ್ತಿತರ ಮುಂದಾಳುಗಳು ಪ್ರೊಫೆಸರರ ಅತಿಥಿ 
ಗಳಾಗಿ ಉಳಿದುಕೊಂಡು ಸ್ವಾತಂತ್ರ್ಯ ಚಳುವಳಿಯ ಸಮಸ್ಯೆಗಳನ್ನು ಚರ್ಚಿಸಿ 
ತೀರ್ಮಾನ ಕೈಗೊಳ್ಳುತ್ತಿದ್ದರು. ವಿದ್ಯಾರ್ಥಿಯಾಗಿದ್ದ ಬೀರಬಲ್ ಸಾನಿಯವರ 
ಮನಸ್ಸಿನಮೇಲೆ ರಾಜಕೀಯ ಮುಂದಾಳುಗಳ ಪ್ರಭಾವ ಅಚ್ಚಳಿಯದೆ ನಿಂತಿತು. 
ಇದರ ಪರಿಣಾಮವಾಗಿಯೇ ಬೀರಬಲ್ ಸಾನಿಯವರು ತಮ್ಮ ಜೀವಿತಕಾಲದಲ್ಲಿ 
ಉಜ್ವಲ ರಾಷ್ಟ ಪ್ರೇಮಿಗಳಾಗಿ ಯಾವಾಗಲೂ ಖಾದಿ ಉಡುಪನ್ನೇ ಧರಿಸುತ್ತಿದ್ದರು. 

ಬೀರಬಲ್ ಸಾನಿಯವರ ತಾಯಿ ಈಶ್ವರಿದೇವಿಯವರು ಧರ್ಮಬುದ್ಧಿಯುಳ್ಳ 


ಬೀರಬಲ್ ಸಾನಿ 

೧೫೦೧ 
ವರು , ಸಚ್ಚಾರಿತ್ರರು, ತ್ಯಾಗಬುದ್ದಿಯವರು, ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ನಂಬಿಕೆ 
ಯುಳ್ಳವರು . ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಅವರು ಸಿದ್ದರಾ 
ಗಿದ್ದರು. ಅವರ ಮಿತವ್ಯಯ ಜೀವನದಿಂದ ತನ್ನ ಐವರು ಮಕ್ಕಳನ್ನೂ ಇಂಗ್ಲೆಂಡು 
ಮತ್ತಿತರ ಐರೋಪ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿಸಲು ಅವರಿಗೆ ಸಾಧ್ಯವಾಯಿತು. 
ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಓದಿಗೆ ತಮ್ಮ ಸಂಬಂಧಿಕರಿಂದ ವಿರೋಧವಿದ್ದರೂ , 
ತಮ್ಮ ಹೆಣ್ಣು ಮಕ್ಕಳನ್ನು ಪದವೀಧರರನ್ನಾಗಿ ಮಾಡಿದರು. ಅವರ ಒಬ್ಬ ಮಗಳು 
ಲಾಹೋರು ವಿಶ್ವವಿದ್ಯಾನಿಲಯದ ಪ್ರಥಮ ಮಹಿಳಾ ಪದವೀಧರಳು. 

ಮನೆಯ ವಾತಾವರಣ , ತಂದೆತಾಯಿಯರ ಗುಣಗಳು ಚಿಕ್ಕವಯಸ್ಸಿನ 
ಬೀರಬಲ್ ಸಾನಿಯವರ ಮೇಲೆ ಉದಾತ್ತ ಪರಿಣಾಮವನ್ನು ೦ಟುಮಾಡಿದುವು. 
ತಂದೆಯಂತೆ ಮಗ ಎಂದು ಹೇಳಿಕೊಳ್ಳುವುದರಲ್ಲಿ ಬೀರಬಲ್ ಸಾನಿಯವರಿಗೆ ಹೆಮ್ಮೆ , 
ತಂದೆಯ ಸ್ವಾಭಿಮಾನ, ರಾಷ್ಟ್ರ ಪ್ರೇಮ, ವಿಶಾಲಮನೋಭಾವ, ವಿಜ್ಞಾನಾಸಕ್ತಿ , 
ಔ ದಾರಗುಣಗಳೂ , ತಾಯಿಯ ಧರ್ಮ ಮತ್ತು ತ್ಯಾಗಬುದ್ದಿ ಗಳೂ ಬೀರಬಲ್ 
ಸಾನಿಯವರ ಜೀವನದಲ್ಲಿ ಆಕರ್ಷಕ ಗುಣಗಳಾಗಿದ್ದು ವು. 

ಸಾನಿಯವರು ತಮ್ಮ ವಿದ್ಯಾಭ್ಯಾಸವನ್ನು ಲಾಹೋರಿನಲ್ಲಿ ಮುಗಿಸಿದರು. 
ಶಾಲೆಯ ವಿದ್ಯಾಭ್ಯಾಸ ಕೇಂದ್ರೀಯ ಆದರ್ಶ ಶಾಲೆಯಲ್ಲಿ ನಡೆಯಿತು. ಮೆಟ್ರಿಕ್ಯು 
ಲೇಷನ್ ಪರೀಕ್ಷೆಯಲ್ಲಿ ಸಂಸ್ಕೃತ ಭಾಷೆಯನ್ನು ದ್ವಿತೀಯ ಭಾಷೆಯನ್ನಾಗಿ ಆರಿಸಿ 
ಕೊಂಡು ಪಂಜಾಬು ಪ್ರಾಂತದ ವಿದ್ಯಾರ್ಥಿಗಳಲ್ಲೇ ಸಂಸ್ಕೃತ ಭಾಷೆಯಲ್ಲಿ ಪ್ರಥಮ 
ಸ್ಥಾನ ಗಳಿಸಿದರು. ಸಂಸ್ಕೃತ ಭಾಷಾಭಿಮಾನ ಅವರಲ್ಲಿ ಕೊನೆಯವರೆಗೂ ಇತ್ತು . 
ಇಂಟರ್‌ಮೀಡಿಯೆಟ್ ಪರೀಕ್ಷೆಯಲ್ಲಿ ಪಂಜಾಬು ಪ್ರಾಂತದ ವಿದ್ಯಾರ್ಥಿಗಳಲ್ಲಿ 
ಪ್ರಥಮಶ್ರೇಣಿಯಲ್ಲಿ ತೇರ್ಗಡೆಯಾದವರಲ್ಲಿ ಮೊದಲನೆ ಸ್ಥಾನ ಗಳಿಸಿದರು. ೧೯೧೧ನೆ 
ಇಸ್ವಿಯಲ್ಲಿ ಲಾಹೋರು ವಿಶ್ವವಿದ್ಯಾನಿಲಯದ ಪದವೀಧರರಾದರು. ಮಗನು 
ಪದವಿ ಪಡೆದನಂತರ ಆತನನ್ನು ಅಡ್ಮಿನಿಸ್ಟೆಟಿವ್ ಹುದ್ದೆಗೆ ಸೇರಿಸಬೇಕೆಂಬ ಆಸೆ 
ತಂದೆಗಿತ್ತು . ಈ ವಿಷಯವನ್ನು ಮಗನಿಗೆ ತಿಳಿಸಿದಾಗ, ಅವರು ಸಸ್ಯಶಾಸ್ತ್ರ ವಿಭಾಗ 
ದಲ್ಲಿ ಓದು ಮುಂದುವರಿಸಿ ಸಂಶೋಧನೆ ಮಾಡಬೇಕೆಂಬ ಆಸೆಯನ್ನು ವ್ಯಕ್ತಪಡಿ 
ಸಿದರು. ಸ್ವತಃ ವಿಜ್ಞಾನಪ್ರೇಮಿಗಳಾದ ಅವರು ಮಗನ ಇಚ್ಛೆಗೆ ಅಡ್ಡಿ ಬರಲಿಲ್ಲ. 
* ಸಸ್ಯಶಾಸ್ತ್ರದಲ್ಲಿ ಲಾಹೋರು ವಿಶ್ವವಿದ್ಯಾನಿಲಯದ ಪದವೀಧರರಾದಮೇಲೆ, 
ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾನಿಯವರು ಇಂಗ್ಲೆಂಡಿಗೆ ೧೯೧೧ರಲ್ಲಿ 
ತೆರಳಿ , ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಎಮಾನುಯಲ್ ಕಾಲೇಜನ್ನು 
ಸೇರಿದರು. ಆ ಕಾಲದಲ್ಲಿ ಇಂಗ್ಲೆಂಡಿನ ವಿದ್ಯಾಸಂಸ್ಥೆಗಳಿಗೆ ಸೇರಬೇಕಾದರೆ ಆ 
ದೇಶದಲ್ಲಿದ್ದ ಭಾರತದ ಪ್ರತಿನಿಧಿಯ ಮೂಲಕ ಪ್ರವೇಶ ದೊರಕಿಸಿಕೊಳ್ಳಬೇಕಾಗಿತ್ತು . 
ಸಾನಿಯವರು ತಮ್ಮ ಅಣ್ಣ ವಿಕ್ರಮಜಿತುವಿನ ಜೊತೆ, ಭಾರತದ ಪ್ರತಿನಿಧಿಯನ್ನು 
ಸಂದರ್ಶಿಸಿ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಕ್ಕಾಗಿ ಸಹಾಯ ಕೇಳಿ 


೧೫೦೨ 

ಪ್ರಬುದ್ಧ ಕರ್ಣಾಟಕ 
ದಾಗ, ಅವರಿಂದ ನಿರಾಶಾದಾಯಕವಾದ ಉತ್ತರ ದೊರೆಯಿತು. ಇದರಿಂದ ಸಾನಿ 
ಯವರು ಧೈರ್ಯಗೆಡಲಿಲ್ಲ. ತಾವೇ ಸ್ವತಃ ಎಮ್ಯಾನುಯಲ್ ಕಾಲೇಜಿನ 
ಮುಖ್ಯಾಧಿಕಾರಿ ಡಾ . ಪೀಟರ್ ಗೈಲ್ಸ್ ಅವರನ್ನು ಕಂಡು ಕಾಲೇಜಿನಲ್ಲಿ ಪ್ರವೇಶ 
ವನ್ನು ಕೇಳಿದರು. ಕರುಣಾಳುವಾದ ಅವರು ಸಾನಿಯವರನ್ನು ಕಾಲೇಜಿಗೆ ಸೇರಿಸಿ 
ಕೊಂಡರು . ಭಾರತದ ಪ್ರತಿನಿಧಿಯ ಸಹಾಯವನ್ನವಲಂಬಿಸಿದ್ದರೆ ಸಾನಿಯವರಿಗೆ 
ಕಾಲೇಜಿನಲ್ಲಿ ಪ್ರವೇಶ ದೊರೆಯದೆ ಭಾರತ ಒಬ್ಬ ಮಹಾ ವಿಜ್ಞಾನಿಯನ್ನು ಕಳೆದು 
ಕೊಳ್ಳುತ್ತಿತ್ತೋ ಏನೋ ! 

ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ಸಾಹದಿಂದ ಹೋದರೂ ಕೆಲವು ದಿವಸ 
ಗಳಲ್ಲೇ ಅವರಿಗೆ ಮನೆಯ ಕಡೆ ಮನಸ್ಸಾಗಿ ತಾಯಿಯನ್ನು ನೋಡುವ ಹಂಬಲ 
ವುಂಟಾಯಿತು. ಕಾಲೇಜಿಗೆ ಸೇರಿದ ಮೂರು ದಿವಸಗಳಲ್ಲೇ ಆಗ ಲಂಡನ್ನಿನಲ್ಲಿದ್ದ 
ಅಣ್ಣನ ಬಳಿ ಬಂದು ಸ್ವದೇಶಕ್ಕೆ ಹಿಂದಿರುಗುತ್ತೇನೆಂದು ಅಳುತ್ತಾ ಕುಳಿತರು. 
ಅವರನ್ನು ಸಮಾಧಾನವಾಡಿ ಕಾಲೇಜಿಗೆ ಕಳುಹಿಸಬೇಕಾದರೆ ಅಣ್ಣನಿಗೆ ಬಹು 
ಪ್ರಯಾಸವಾಯಿತು. ಮನೆ ಬಿಟ್ಟು ತಂದೆತಾಯಿಗಳಿಂದ ಬಹುದೂರ ಹೋದಾಗ 
ಈ ರೀತಿಯ ಭಾವನೆ ಅನೇಕ ವಿದ್ಯಾರ್ಥಿಗಳ ಜೀವನದಲ್ಲಿ ಆಗುವುದು ಸಹಜ. 
ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರದ ಶಿಕ್ಷಣ ವಿಭಾಗದ ಶಾಲೆಯಲ್ಲಿ 
ತಮ್ಮ ಅಧ್ಯಾಪಕ ಡಾ . ಅಲೆಕ್ಸಾಂಡರ್‌ರವರ ಮಾರ್ಗದರ್ಶನದಲ್ಲಿ ಕಷ್ಟ ಪಟ್ಟು 
ಓದಿ ೧೯೧೪ರಲ್ಲಿ ಆ ವಿಶ್ವವಿದ್ಯಾನಿಲಯದ ಪದವೀಧರರಾದರು. 

- ಸ್ನಾತಕೋತ್ತರ ಪದವೀಧರರಾದ ಮೇಲೆ, ತಮ್ಮ ಐಚ್ಛಿಕ ವಿಭಾಗದಲ್ಲಿ 
ಸಂಶೋಧನೆಯನ್ನು ಮುಂದುವರಿಸಲು ಇಂಗ್ಲೆಂಡಿನಲ್ಲೇ ಉಳಿದರು. ಡಾಕ್ಟರೇಟ್ 
ಪದವಿಗಾಗಿ ನಡೆಸಿದ ಸಂಶೋಧನೆಯಲ್ಲಿ ಅವರಿಗೆ ಮಾರ್ಗದರ್ಶನವಿತ್ತವರು ಪ್ರಸಿದ್ದ 
ಪ್ರಾಚೀನ ನಷ್ಟ ಜೀವಶಾಸ್ತ್ರಜ್ಞ ಪ್ರೊ . ಎ . ಸಿ. ಆರಾರು. ಪ್ರೊ . ಆರಾರು 
ತಮಗೆ ಗುರುವಾಗಿ ದೊರೆತುದು ತಮ್ಮ ಪುಣ್ಯ ವಿಶೇಷವೆಂದು ಸಾನಿಯವರು ಅನೇಕ 
ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಗುರುಗಳಲ್ಲಿ ಅವರು 
ಅಚಲವಾದ ಗೌರವ ಭಕ್ತಿಗಳನ್ನಿಟ್ಟಿದ್ದರು. ಸಾನಿಯವರು ತಮ್ಮ ಗುರುಗಳ 
ಸ್ಫೂರ್ತಿಯುತ ಉತ್ತೇಜನ ಮತ್ತು ಮಾರ್ಗದರ್ಶನದಲ್ಲಿ ಸಂಶೋಧನಾ ಕಾರ್ಯ 
ವನ್ನು ಕೈಗೊಂಡರು. ಸಾನಿಯವರ ಸೂಕ್ಷ್ಮ ಬುದ್ದಿ ಮತ್ತು ಅವರ ವಿಚಾರಪೂರಿತ 
ವಿಷಯನಿರೂಪಣೆಗಳಿಂದ ಆಕರ್ಷಿತರಾಗಿ ಪ್ರೊ . ಆರಾಲ್ಸ್ರವರು ಗೊಂಡ್ವಾನ 
ಮತ್ತಿತರ ಪ್ರದೇಶಗಳ ಸಸ್ಯಾವಶೇಷಗಳ ಅಧ್ಯಯನವನ್ನು ಅವರಿಗೆ ವಹಿಸಿದರು. 
ಅಷ್ಟೇ ಅಲ್ಲ, ಇಂಡಿಯಾ ದೇಶದ ಸಸ್ಯಸಂಪತ್ತಿನ ವಿಷಯದಲ್ಲಿ ಸಾನಿಯವರಿಗಿದ್ದ 
ಅರಿವನ್ನು ತಿಳಿದು , ಭಾರತದ ಸ್ಕೂಲು ಕಾಲೇಜುಗಳಿಗೆ ಅನುಕೂಲವಾಗುವ ರೀತಿ 
ಯಲ್ಲಿ ಲಾಸನ್‌ರವರ ಸಸ್ಯಶಾಸ್ತ್ರ ಪಠ್ಯ ಪುಸ್ತಕವನ್ನು ಪುನರ್ವಿಮರ್ಶಿಸಿ ವಿಶದೀ 
ಕರಿಸುವ ಕೆಲಸವನ್ನು ಅವರಿಗೆ ಒಪ್ಪಿಸಿದರು. ಸಾನಿಯವರಿಂದ ಪರಿಷ್ಕೃತವಾಗಿ 


ಬೀರಬಲ್ ಸಾನಿ 


೧೫೦೩ 


ಪ್ರಕಟವಾದ ಸಸ್ಯಶಾಸ್ತ್ರದ ಪುಸ್ತಕ ಈಗಲೂ ಶಾಲಾ ಕಾಲೇಜುಗಳಲ್ಲಿ ಪಠ್ಯ 
ಪುಸ್ತಕವಾಗಿದೆ. 

ಸಾನಿಯವರ ಸಂಶೋಧನೆಗಾಗಿ ಲಂಡನ್ ವಿಶ್ವವಿದ್ಯಾನಿಲಯವು ೧೯೧೯ರಲ್ಲಿ 
ಅವರಿಗೆ ಡಿ.ಎಸ್ಸಿ. ಪದವಿಯನ್ನು ಕೊಟ್ಟು ಗೌರವಿಸಿತು. ಅನಂತರ ಡಾ . ಸಾನಿ 
ಯವರು ಸ್ವದೇಶಕ್ಕೆ ಹಿಂತಿರುಗಿದರು. 

ಸ್ವದೇಶಕ್ಕೆ ಮರಳಿದ ಮೇಲೆ ೧೯೨೦ರಲ್ಲಿ ಸಾವಿತ್ರಿ ಎಂಬ ವಧುವಿನೊಡನೆ 
ಅವರಿಗೆ ವಿವಾಹವಾಯಿತು. ಪತ್ನಿ ಯು ಪತಿಯ ಜೀವಿತ ಕಾಲದಲ್ಲಿ ಅವರ 
ಸಂಶೋಧನಾಕಾರ್ಯಗಳಲ್ಲಿ ನೆರವನ್ನೂ ಸ್ಫೂರ್ತಿಯನ್ನೂ ಇತ್ತುದಲ್ಲದೆ, ಪತಿಯು 
ಸ್ವರ್ಗಸ್ಥರಾದ ಮೇಲೆ ಅವರು ಲಕ್ಕೊ ದಲ್ಲಿ ಸ್ಥಾಪಿಸಿದ ಪ್ರಾಚೀನ ನಷ್ಟ ಸಸ್ಯಜೀವ 
ವಿಜ್ಞಾನ ಸಂಸ್ಥೆ (Sahni's Institute of Palaeobotany ) ಯ ಮೇಲ್ವಿಚಾರಕ 
ರಾಗಿ ನಿಂತು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. 
- ಸಾನಿಯವರು ೧೯೧೯ರಲ್ಲಿ ಕಾಶಿ ವಿಶ್ವವಿದ್ಯಾನಿಲಯದ ಸಸ್ಯ ಶಾಖೆಯಲ್ಲಿ 
ಅಧ್ಯಾಪಕರಾಗಿ ಸೇರಿದರು. ಕಾರಣಾಂತರದಿಂದ ಎರಡು ವರ್ಷಗಳಲ್ಲೇ ಆ ವಿಶ್ವ 
ವಿದ್ಯಾನಿಲಯವನ್ನು ಬಿಟ್ಟು , ೧೯೨೧ರಲ್ಲಿ ಲಕ್ಕೊ ವಿಶ್ವವಿದ್ಯಾನಿಲಯದ ಸಸ್ಯ 
ಶಾಖೆಯ ಪ್ರಾಧ್ಯಾಪಕರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಆ ವಿಶ್ವವಿದ್ಯಾ 
ನಿಲಯದ ಸಸ್ಯಶಾಸ್ತ್ರ ವಿಭಾಗವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಸ್ಥಾಪಿಸಲು ಅವರು 
ಬಹಳ ದುಡಿದರು. ಅಲ್ಲಿಯವರೆಗೆ ಆ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯ ಶಾಸ್ತ್ರ 
ವಿಭಾಗವಿರಲಿಲ್ಲ . ಲಕ್ಕೊ ನಗರದ ಕ್ಯಾನಿಂಗ್ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ 
ವಿಭಾಗವಿದ್ದು , ಅದು ಅಲಹಾಬಾದ್ ವಿಶ್ವವಿದ್ಯಾನಿಲಯದ ಅಂಗವಾಗಿ ಕಾರ್ಯ 
ನಿರ್ವಹಿಸುತ್ತಿತ್ತು . ಪ್ರೊ . ಸಾನಿಯವರು ಲಕ್ಕೊ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ 
ವಿಭಾಗದ ಪ್ರಾಧ್ಯಾಪಕರಾಗಿ ಅಧಿಕಾರ ವಹಿಸಿಕೊಂಡಾಗ ಕೇವಲ ಮೂರುಕೊಠಡಿ 
ಗಳಲ್ಲಿ ಕೆಲಸ ಕಾರ್ಯ ನಡೆಯುತ್ತಿತ್ತು . ಅವರು ಬಂದ ನಂತರ ಬಿ .ಎಸ್ಸಿ. 
ತರಗತಿಯ ಪಾಠಗಳನ್ನು ವಿಮರ್ಶಿಸಿ ತಿದ್ದುಪಡಿ ಮಾಡಿದುದಲ್ಲದೆ ಎಮ್ .ಎಸ್ ಸಿ. 
ತರಗತಿಗಳನ್ನೂ ಪ್ರಾರಂಭಿಸಿದರು. ೧೯೨೩ರಲ್ಲಿ ಮೊಟ್ಟಮೊದಲಿಗೆ ಸಸ್ಯಶಾಸ್ತ್ರದ 
ಎಮ್.ಎಸ್ಸಿ. ಪದವಿಗಳನ್ನು ಮೊದಲ ತಂಡದ ವಿದ್ಯಾರ್ಥಿಗಳು ಪಡೆದರು. 

- ಡಾ . ಸಾನಿಯವರು ಹಿರಿಯ ಪ್ರೊಫೆಸರ್ ಸ್ಥಾನದಲ್ಲಿದ್ದರೂ ಬಿ.ಎಸ್ಸಿ. 
ತರಗತಿಯ ಎಲ್ಲಾ ಪಾಠಪ್ರವಚನಗಳನ್ನೂ ತಾವೇ ವಹಿಸಿಕೊಂಡಿದ್ದರು. 
ಎಮ್.ಎಸ್ಸಿ. ತರಗತಿಗೆ ಸಸ್ಯಶಾಸ್ತ್ರದ ವಿವಿಧ ಭಾಗಗಳನ್ನೂ ಆವರೇ ಬೋಧಿಸು 
ತಿದ್ದರು. ಕಾಲಕ್ರಮೇಣ ಅಧ್ಯಾಪಕರ ಸಂಖ್ಯೆಯೂ ಹೆಚ್ಚಿತು ; ಇಲಾಖೆಗೆ 
ಸ್ಥಳಾವಕಾಶವೂ ದೊರೆಯಿತು. ಆದರೂ ವಿದ್ಯಾರ್ಥಿಗಳ ಸಂಖ್ಯೆಯೂ ಬೆಳೆದುದ 
ರಿಂದ ಉಳಿದ ಅಧ್ಯಾಪಕರಿಗೆ ಹೋಗಲಿ , ಪ್ರೊ . ಸಾನಿಯವರಿಗೂ ೧೯೩೩ರ ವರೆಗೆ 
ಸಂಶೋಧನೆಗೆಂದು ಒಂದು ಪ್ರತ್ಯೇಕಕೊಠಡಿ ಇರಲಿಲ್ಲ. ಸಸ್ಯಶಾಸ್ತ್ರ ಮತ್ತು ಭೂ 


೧೫೦೪ 

ಪ್ರಬುದ್ಧ ಕರ್ಣಾಟಕ 
ಶಾಸ್ತ್ರ ವಿಭಾಗದ ಸಂಗ್ರಹಾಲಯದ ಒಂದು ಕೊಠಡಿಯ ಮಧ್ಯೆ ಗ್ರಂಥಭಂಡಾರದ 
ಪುಸ್ತಕಗಳಿದ್ದ ಬೀರುಗಳನ್ನು ಜೋಡಿಸಿ, ಅದನ್ನು ಅಭ್ಯಾಗ ಮಾಡಿಕೊಂಡು ಅದರ 
ಒಂದು ಭಾಗದಲ್ಲಿ ಕುಳಿತು ತಮ್ಮ ಸಂಶೋಧನಾ ಕಾರ್ಯವನ್ನು ನಡೆಸುತ್ತಿದ್ದರು; 
ವಿಶಾಲವಾದ ಪ್ರತ್ಯೇಕ ಕೊಠಡಿ ಇಲ್ಲದಿದ್ದುದು ಅವರ ಸಂಶೋಧನೆಗೆ ಅಡ್ಡಿಯಾಗ 
ಲಿಲ್ಲ . ಹಗಲಿರುಳೆನ್ನದೆ ಆ ಇಕ್ಕಟ್ಟಾದ ಸ್ಥಳದಲ್ಲಿಯೇ ಸಂಶೋಧನೆಯನ್ನು 
ಮುಂದುವರಿಸಿ ಜಗದ್ವಿಖ್ಯಾತ ವಿಜ್ಞಾನಿಗಳಲ್ಲೊಬ್ಬರಾದರು . ಒಂದು ಸಲ ಫಿಲಿಸ್ 
ಹಾರೈ ಗೌರವರು ಇಲಾಖೆಗೆ ಬಂದಾಗ ಪ್ರೊ . ಸಾನಿಯವರ ಸಂಶೋಧನಾ ಕೊಠಡಿ 
ಯಾವುದು ಎಂದು ಕೇಳಿದರಂತೆ , ಸಂಗ್ರಹಾಲಯದ ಒಂದು ಮೂಲೆಯಲ್ಲಿದ್ದ 
ಸಣ್ಣ ಮೇಜನ್ನು ಅವರಿಗೆತೋರಿಸಿದರು. ಅವರು ನಗುತ್ತಾ ಪ್ರಸಿದ್ದ ವಿಜ್ಞಾನಿಗಳು 
ತಮ್ಮ ಸಂಶೋಧನೆಯನ್ನು ಅಟ್ಟದಕೋಣೆ ( garrets ) ಗಳಲ್ಲಿಯೇ ನಡೆಸಿದ್ದಾರೆ 
ಎಂದರಂತೆ . 

ಪ್ರೊ . ಸಾನಿಯವರು ಪ್ರಾಧ್ಯಾಪಕರಾಗಿ ಸದಾ ಸಂಶೋಧನೆಯಲ್ಲಿ ನಿರತ 
ರಾಗಿದ್ದರೂ ತರಗತಿಗಳ ಪಾಠ ಪ್ರವಚನಗಳನ್ನು ಎಂದೂ ಉಪೇಕ್ಷೆ ಮಾಡಿದವರಲ್ಲ. 
ಜ್ಞಾನದಲ್ಲಿ ಹಿರಿಯರೂ ಅನುಭವವುಳ್ಳವರೂ ಆದವರು ಕೆಳಗಿನ ತರಗತಿಯ 
ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕೆಂಬುದು ಪ್ರೊ . ಸಾನಿಯವರ ಖಚಿತ ಅಭಿಪ್ರಾಯ . 
ಈ ಪದ್ಧತಿಯಿಂದ ಎಳೆಯ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದಲ್ಲಿ 
ಶಿಕ್ಷಣ ಕೊಟ್ಟಂತಾಗುವುದಲ್ಲದೆ, ಹಿರಿಯ ಅಧ್ಯಾಪಕರು ತಮಗೆ ಪಾಠ ಹೇಳು 
ತ್ತಾರೆಂಬ ಒಂದು ವಿಧವಾದ ತೃಪ್ತಿ ಅವರಿಗೆ ಉಂಟಾಗುವುದು. ಈ ಕಾರಣ , 
ಬಿ.ಎಸ್ಸಿ. ತರಗತಿಗಳಿಗೆ ತಾವೇ ಪಾಠಪ್ರವಚನಗಳನ್ನು ಮಾಡುತ್ತಿದ್ದರಲ್ಲದೆ 
ವಿದ್ಯಾರ್ಥಿಗಳ ಪ್ರಯೋಗಶಾಲೆಗೂ ಅವರು ತಮ್ಮ ಕಿರಿಯ ಅಧ್ಯಾಪಕರ ಜತೆ 
ಹೋಗುತ್ತಿದ್ದರು. 

ಪ್ರೊ . ಸಾನಿಯವರ ಉಪನ್ಯಾಸವೆಂದರೆ ವಿದ್ಯಾರ್ಥಿಗಳಿಗೆ ಒಂದು ಆನಂದ. 
ಕ್ಲಿಷ್ಟ ವಿಷಯಗಳನ್ನು ಸರಳವಾದ ಶೈಲಿಯಲ್ಲಿ ಸುಲಭವಾಗಿ ಅರ್ಥವಾಗುವಂತೆ 
ಮತ್ತು ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಬೋಧಿಸುವುದರಲ್ಲಿ ಅವರು ನಿಪುಣ 
ರಾಗಿದ್ದರು. ಕಾಲಕಾಲಕ್ಕೆ ಪ್ರಕಟವಾಗುತ್ತಿದ್ದ ಸಂಶೋಧನೆಗಳು, ಇಂಡಿಯಾದಲ್ಲಿ 
ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಆಗುತ್ತಿದ್ದ ಸಂಶೋಧನೆಗಳು, ಇವುಗಳ 
ವಿಷಯವನ್ನು ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ತಿಳಿಸಿ, ತಾವೂ ಸಂಶೋಧನಾ 
ಕಾರ್ಯಗಳಿಗೆ ಮನಕೊಡುವಂತೆ ಅವರ ಮೇಲೆ ಪ್ರಭಾವ ಬೀರುತ್ತಿದ್ದರು. 
ವಿದ್ಯಾರ್ಥಿಗಳಲ್ಲಿ ಉತ್ಸಾಹ, ಆಸಕ್ತಿ ಕೆರಳಿಸಬೇಕಾದರೆ ಪ್ರಯೋಗಶಾಲೆಯಲ್ಲಿ 
ಮಾತ್ರ ಸಾಧ್ಯ ಎಂದು ಪ್ರೊ . ಸಾನಿಯವರು ನಂಬಿದ್ದರು. ವಿದ್ಯಾರ್ಥಿಗಳು 
ಪ್ರಯೋಗಾಭ್ಯಾಸಗಳಲ್ಲಿ ತೊಡಗಿದ್ದಾಗ ಅವರು ಪೂರ್ಣಕಾಲವೆಲ್ಲ ತರಗತಿಯಲ್ಲೇ 
ಇದ್ದು , ವಿದ್ಯಾರ್ಥಿಗಳನ್ನು ತಿದ್ದಿ , ಕ್ಲಿಷ್ಟ ವಿಷಯಗಳನ್ನು ಮನದಟ್ಟಾಗುವಂತೆ 


ಬೀರಬಲ್ ಸಾನಿ 


೧೫೦೫ 


00 


ಪುನಃ ಪುನಃ ಹೇಳಿ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಅಂತಹ ಅಧ್ಯಾಪ 
ಕರು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಪೂಜಾರ್ಹರಾಗುವುದರಲ್ಲಿ ಮತ್ತು ಅಂತಹ 
ಅಧ್ಯಾಪಕರಲ್ಲಿ ವಿದ್ಯಾರ್ಥಿಗಳು ಶಿಷ್ಯ ವೃತ್ತಿ ಅಪೇಕ್ಷೆಪಡುವುದರಲ್ಲಿ ಆಶ್ಚರ್ಯವೇನಿಲ್ಲ. 

ವಿವಾದಾಸ್ಪದ ವಿಷಯಗಳನ್ನು ಚರ್ಚಿಸುವಾಗ ಯಾರನ್ನೂ ವೈಯಕ್ತಿಕ 
ವಾಗಿ ಖಂಡಿಸದೆ, ವಿಷಯಗಳನ್ನು ಕೂಲಂಕಷವಾಗಿ ವಿವರಿಸಿ ತಮ್ಮ ಅಭಿಪ್ರಾಯ 
ಗಳನ್ನು ವಿದ್ಯಾರ್ಥಿಗಳ ಮುಂದಿಡುತ್ತಿದ್ದರು. ಯಾರ ಮನಸ್ಸನ್ನೂ ನೋಯಿಸುವ 
ಪ್ರವೃತ್ತಿ ಅವರದಲ್ಲ. ಸದಾ ನಗುಮುಖದಿಂದಿದ್ದು ವಿದ್ಯಾರ್ಥಿಗಳಲ್ಲಿ ಸೌಜನ್ಯದಿಂದ 
ವರ್ತಿಸುತ್ತಿದ್ದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಮೆಚ್ಚಿದರೂ ಅವರ ಶಿಸ್ತು 
ಮತ್ತು ನಡತೆಗಳಲ್ಲಿ ಕುಂದು ಕಂಡರೆ ಅದನ್ನು ಖಂಡಿಸುತ್ತಿದ್ದರು. ವಿದ್ಯಾರ್ಥಿಗಳ 
ಜ್ಞಾನ ಮತ್ತು ನೈತಿಕ ಬೆಳವಣಿಗೆಯ ಕಡೆ ಸದಾ ಗಮನವಿಡುತ್ತಿದ್ದರು . 
- ತರಗತಿಯಲ್ಲಿ ಪಾಠ ಹೇಳುವಾಗ ಚಿತ್ರಗಳ ಮುಖೇನ ವಿಷಯಗಳನ್ನು ಹೇಳಿ 
ವಿದ್ಯಾರ್ಥಿಗಳ ಗಮನವನ್ನೆಲ್ಲಾ ವಿಷಯದ ಕಡೆ ಕೇಂದ್ರೀಕರಿಸುತ್ತಿದ್ದರು. ಪ್ರೊ . 
ಸಾನಿಯವರು ತಮ್ಮ ಗುಣ, ಸೌಜನ್ಯತೆ, ಪಾಠ ಹೇಳುವ ರೀತಿ, ಇವುಗಳಿಂದ ಹೆಸರು 
ವಾಸಿಯಾದ ಅಧ್ಯಾಪಕರಾದರು. ಇವರ ಕೀರ್ತಿಯನ್ನು ಕೇಳಿ ದೇಶದ ಎಲ್ಲೆಡೆ 
ಗಳಿಂದಲೂ ಪ್ರೊ . ಸಾನಿಯವರ ವಿದ್ಯಾರ್ಥಿಗಳಾಗಲು ಲಕೊ ವಿಶ್ವವಿದ್ಯಾನಿಲಯಕ್ಕೆ 
ವಿದ್ಯಾರ್ಥಿಗಳು ಬರುತ್ತಿದ್ದುದರಲ್ಲಿ ಅತಿಶಯವೇನಿಲ್ಲ. 

ಡಾ . ಸಾನಿಯವರು ಪದವಿ ಪಡೆದು ಸ್ವದೇಶಕ್ಕೆ ಮರಳಿದನಂತರ ತಮ್ಮ 
ಡಾಕ್ಟರೇಟ್ ಪದವಿಗೆ ಪ್ರೊ . ಆರಾರ ಜತೆಗೂಡಿ ತಾವು ಸಂಶೋಧನೆ ನಡೆಸಿದ 
ಗೊಂಡ್ವಾನ ಸಸ್ಯಾವಶೇಷಗಳನ್ನು ಪುನಃ ಪರಿಶೀಲನೆ ಮಾಡಿದರು . ಇಂಗ್ಲೆಂಡಿನಿಂದ 
ಸ್ವದೇಶಕ್ಕೆ ಮರಳಿದನಂತರವೂ ಈ ದೇಶದ ಸಸ್ಯಾವಶೇಷಗಳ ಮೇಲಿನ ಸಂಶೋಧನಾ 
ಲೇಖನಗಳನ್ನು ಓದಿ ಪುನಃ ವಿಮರ್ಶಿಸಿ ಭೂಮಿಯ ಯಾವ ಯಾವ ಯುಗಗಳಲ್ಲಿ 
ಈ ಸಸ್ಯಗಳು ಬೆಳೆದಿದ್ದುವು ಎಂಬ ವಿಷಯವಾಗಿ ಪ್ರಸಿದ್ದ ಲೇಖನಗಳನ್ನು 
ಪ್ರಕಟಿಸಿದರು. ಭೂಮಿಯ ವಿವಿಧ ಪದರಗಳಲ್ಲಿ ಸಿಕ್ಕಿದ ಸಸ್ಯಗಳ ಜಾತಿ ಮತ್ತು 
ಪ್ರಭೇಧಗಳು , ಅವುಗಳಲ್ಲಿ ಒಂದಕ್ಕೊಂದಕ್ಕೆ ಇರುವ ಸಾದೃಶ್ಯ ಮತ್ತು ಲಂಬ ಪದರ 
ಗಳಲ್ಲಿ ಸಿಕ್ಕಿದ ಸಸ್ಯ ಜಾತಿಗಳ ಪಟ್ಟಿಯನ್ನು ಮಾಡಿದರು . ಮೇಲಿನ ಗೊಂಡ್ವಾನ 
ಸಸ್ಯಗಳಲ್ಲಿ ಶಂಕುವಿನಾಕಾರದ ( Conifers ) ಮತ್ತು ತಾಳವೃಕ್ಷದಂತಹ 
( Cycadophyta ) ವೃಕ್ಷಗಳು ಅಧಿಕ ಸಂಖ್ಯೆಯಲ್ಲ , ಕೆಳಗಿನ ಗೊಂಡ್ವಾನ ಸಸ್ಯ 
ಗಳಲ್ಲಿ ಕಾರಾಯಿಟೀಲಿಯ , ಈಕ್ವಿಸಿಟೀಲಿಯ ವರ್ಗಕ್ಕೆ ಸೇರಿದ ಸಸ್ಯಗಳೂ ಮತ್ತು 
ಗ್ಲಾ ಸಾಪ್ಟರಿಸ್ ( Glossopteris ) ಸಸ್ಯಗಳೂ ಅಧಿಕಸಂಖ್ಯೆಯಲ್ಲಿರುವ ವಿಷಯ 
ವನ್ನು ವಿಜ್ಞಾನಿಗಳ ಗಮನಕ್ಕೆ ತಂದರು. ಇಂಡಿಯಾದಲ್ಲಿ ದೊರೆಯುವ ಸಸ್ಯಾವ 
ಶೇಷಗಳ ಅಧ್ಯಯನಕ್ಕೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ರು . 
ಇಂಡಿಯಾ ಸರ್ಕಾರದ ಭೂಗರ್ಭಶಾಖೆಯ ತಜ್ಞ ಸಲಹೆಗಾರರಾಗಿ ಆ ಇಲಾಖೆ 


95 


೧೫೦೬ 


ಪ್ರಬುದ್ಧ ಕರ್ಣಾಟಕ 
ಯಿಂದ ಕಳುಹಿಸುತ್ತಿದ್ದ ಸಸ್ಯಾವಶೇಷಗಳನ್ನು ಪರೀಕ್ಷಿಸಿ ಸಲಹೆಯಿಯುತ್ತಿದ್ದರು. 
ಇಂಡಿಯಾದ ಗೊಂಡ್ವಾನ ಸಸ್ಯಸಂಪತ್ತಿನ ಕಡೆ ತಮ್ಮ ಗಮನ ಹರಿಸಿದರು. ಪ್ರಾರಂಭ 
ದಲ್ಲಿ ಬಿಹಾರ ಪ್ರಾಂತದ ರಾಜಮಹಲ್ ಬೆಟ್ಟಗಳಲ್ಲಿ ಸಿಕ್ಕಿದ ಗ್ಲಾಸಾಪ್ಟರಿಸ್ 
ಸಸ್ಯಗಳ ವಿಷಯವನ್ನು ಆಳವಾಗಿ ಅಧ್ಯಯನಮಾಡಿದರು . ಆಗಿನ ಕಾಲದ ಸಸ್ಯ 
ಗಳಿಗೂ ಹಾಲಿ ಇರುವ ಸಸ್ಯಗಳಿಗೂ ಸಾದೃಶ್ಯವಿರುವುದನ್ನು ತಿಳಿಸಿದರು . 
ಗೋಂಡ್ವಾನ ಸಸ್ಯಾವಶೇಷಗಳು, ಅದರಲ್ಲೂ ರಾಜಮಹಲ್ ಬೆಟ್ಟಗಳಲ್ಲಿ ಸಿಕ್ಕಿದ 
ಸಸ್ಯಾವಶೇಷಗಳ ಮೇಲಿನ ಅವರ ಸಂಶೋಧನೆ ವಿಜ್ಞಾನಿಗಳೆಲ್ಲರ ಮೆಚ್ಚುಗೆಯನ್ನು 
ಪಡೆದಿದೆ. ರಾಜಮಹಲ್ ಬೆಟ್ಟಗಳಲ್ಲಿ ದೊರೆತ ಸಸ್ಯಾವಶೇಷಗಳ ಸಂಶೋಧನೆ 
ಯಿಂದ ಅನೇಕ ಹೊಸ ಸಂಗತಿಗಳು ಬೆಳಕಿಗೆ ಬಂದುವು. 
- ಹಿಮ್ಮತ ನಗರದಲ್ಲಿ ಸುಣ್ಣಕಲ್ಲು ರೂಪದ ಮರಳುಗಲ್ಲುಗಳ ಒಣನೆಲಗಳಲ್ಲಿ 
ಬೆಳೆಯುವಂತಹ ಫರ್ ಗಿಡಗಳ ಅವಶೇಷಗಳನ್ನು ಅವರು ವಿವರಿಸಿದ್ದಾರೆ. 
ಇಂಡಿಯಾದಲ್ಲಿ ಈ ಜಾತಿಯ ಗಿಡಗಳ ಅವಶೇಷಗಳನ್ನು ಕಂಡುಹಿಡಿದವರಲ್ಲಿ ಅವರೇ 
ಮೊದಲಿಗರು . 

ಅನಂತರ ಅವರೂ ಮತ್ತು ಅವರ ಶಿಷ್ಯರೂ ದಖನ್ ಪ್ರದೇಶದ ಸ್ಥಂಬ 
ರಚನೆಯ ಕಪ್ಪು ಬಣ್ಣದ ಜ್ವಾಲಾಮುಖಿ ಶಿಲೆಯಲ್ಲಿ ರಕ್ಷಿತವಾದ, ವಿಜ್ಞಾನಿಗಳಲ್ಲಿ 
ಕುತೂಹಲ ಕೆರಳಿಸುವಂತಹ ಸಸ್ಯಾವಶೇಷಗಳನ್ನು ಕುರಿತ ಲೇಖನಗಳನ್ನು ಪ್ರಕಟ 
ಸಿದರು. ಈ ಸಸ್ಯಾವಶೇಷಗಳಲ್ಲಿ ಬೂಷ್ಟ ಜಾತಿ ( Fungi) ಯ ಸಸ್ಯದ ಚೂರುಗಳು, 
ಪಾಚಿ ಜಾತಿಯ ( Algae ) ಸಸ್ಯಗಳಸೈರುಗಳು, ಫರ್ ಸಸ್ಯದಸೊಲ್ಯಾಂಜಿಯಂ, 
ಇತ್ಯಾದಿಗಳು ದೊರೆತುವು. ಇವುಗಳಲ್ಲಿ ಹೆಸರಿಸಬಹುದಾದುವು ಹಾಲಿ ಜೀವಿಸಿರುವ 
ಅಜೋಲ ಸಸ್ಯದಲ್ಲಿ ಇರುವಂತಹ ಸ್ಪೋರಾಂಜಿಯಂ ಮತ್ತು ಸೋರುಗಳು ಮತ್ತು 
ದಕ್ಷಿಣ ಅಮೆರಿಕದಲ್ಲಿ ಹಾಲಿ ಇರುವ ರೆಗ್ನಿ ಲಿಡಿಯಂ ಎಂಬ ನೀರಿನಲ್ಲಿ ಬೆಳೆಯುವ 
ಫರ್ ಗಿಡದ ರೆಕಾರುಗಳು. ಅಷ್ಟೇ ಅಲ್ಲ, ಪ್ರಾಯಶಃ ಲಿಟ್ರೇಸಿ ಕುಟುಂಬ 
ಜಾತಿಗೆ ಸೇರಿದ ದ್ವಿದಳ ಸಸ್ಯದ ಎನಿಗೊಕಾಕ್ಸನ್ ವೃಕ್ಷದ ಹಣ್ಣುಗಳು, ತೆಂಗಿನ 
ಜಾತಿಯ ಮರದ ಶಿಲಾರೂಪಗೊಂಡ ಹಣ್ಣುಗಳು ಮತ್ತು ಕಾಂಡಗಳನ್ನು ಪತ್ತೆ 
ಹಚ್ಚಿದರು. ಪಾವೊಕೈಲಾನ್ (Palmoxylon ) ಜಾತಿಯ ಅನೇಕ ಹೊಸ 
ಪ್ರಭೇದಗಳ ಗುಣಗಳನ್ನು ವಿಮರ್ಶಿಸಿದರು. ತೆಂಗಿನ ಜಾತಿಯ ವೃಕ್ಷಗಳ ಸಸ್ಯಗಳು 
ದೊರೆತನಂತರ, ಇಂಡಿಯಾದಲ್ಲಿನ ತೆಂಗಿನ ಜಾತಿಯ ನಷ್ಟವೃಕ್ಷಗಳ ವಿಷಯದಲ್ಲಿ 
ಸಂಪೂರ್ಣ ಪ್ರಬಂಧವೊಂದನ್ನು ಬರೆಯಬೇಕೆಂದು ಹಾಲಿ ಜೀವಿಸಿರುವ ತೆಂಗಿನ 
ಜಾತಿಯ ವೃಕ್ಷಗಳ ಕಾಂಡದ ಒಳರಚನೆಯ ಅಧ್ಯಯನಕ್ಕೆ ತಮ್ಮ ವಿಜ್ಞಾನ 
ವಿಭಾಗದಲ್ಲಿ ತಕ್ಕ ಏರ್ಪಾಟು ಮಾಡಿದರು . 

ಕಲ್ಕತ್ರ ಸಂಗ್ರಹಾಲಯದಲ್ಲಿದ್ದ ಸಸ್ಯಾವಶೇಷಗಳಿಂದ ಈ ದೇಶದಲ್ಲಿನ 
ಶಂಕುವಿನಾಕಾರದ ವೃಕಗಳ ವಿಷಯವಾಗಿ ಅನೇಕ ಲೇಖನಗಳು ಇವರಿಂದ ಹೊರ 


ಬೀರಬಲ್ ಸಾನಿ 


೧. ೧೫೦೭ 


ಬಿದ್ದಿವೆ. ಈ ಅವಶೇಷಗಳನ್ನು ಹಿಂದೆಯೇ ಕೆಲವರು ವಿಮರ್ಶಿಸಿದ್ದರೂ ಪ್ರೊ . ಸಾನಿ 
ಯವರ ವಿಮರ್ಶೆಯಿಂದ ಆ ಸಸ್ಯಗಳ ಒಳರಚನೆ, ಒಂದಕ್ಕೊಂದಕ್ಕಿರುವ ಸಾದೃಶ್ಯ 
ಗಳು ಮತ್ತು ಅವುಗಳು ಭೂಮಿಯ ಲಂಬಪದರಗಳಲ್ಲಿ ಹರಡಿರುವ ವಿಷಯವಾಗಿ 
ಹೆಚ್ಚಿನ ಮಾಹಿತಿ ದೊರೆಯಿತು. ಟೆರಿಡೊಫೈಟದ ಸಸ್ಯಗಳು , ಜಿಮ್ಮೊ ಸ್ಪರ್ 
ವೃಕ್ಷಗಳ ಬೀಜಗಳು ಮತ್ತು ಆಂಜಿಯೊಸ್ಪರ್ದ ಹೂವುಗಳನ್ನು ಉದಾಹರಿಸಿ 
ಪ್ರಾಣಿಗಳಲ್ಲಿ ಹೇಗೋ ಹಾಗೆ ಸಸ್ಯಗಳಲ್ಲೂ ಒಂದು ಸಸ್ಯದ ಉತ್ಪತ್ತಿ ಮತ್ತು 
ಬೆಳವಣಿಗೆಗಳು ಸಸ್ಯಕುಲದ ವಿಕಾಸದ ಚರಿತ್ರೆಯನ್ನು ಪುನರಾವೃತ್ತಿ ಮಾಡುತ್ತವೆ 
ಎಂದು ತೋರಿಸಿದರು. ದಖನ್ನಿನ ಸ್ಥಂಭ ಶಿಲಾರಚನೆಯಲ್ಲಿ ಹುದುಗಿದ್ದ ಸಸ್ಯಾವ 
ಶೇಷಗಳು ಈವೊಸೀನ್ ( Eocene) ಯುಗಕ್ಕೆ ಸೇರಿದುವು ಎಂದು ವಿವರಿಸಿದರು . 

* ಕಾಶ್ಮೀರಕಣಿವೆಯ ಕರೇವದಲ್ಲಿ ಸಸ್ಯನಿಕ್ಷೇಪಗಳು ಪ್ಲೇಸ್ಟೋಸೀನ್ ( Pleisto 
cene) ಯುಗದಲ್ಲಿ ಹಿಮಾಲಯದಲ್ಲಾದ ಭಾರಿ ಬದಲಾವಣೆಗಳ ವಿಷಯಸೂಚಕ 
ಗಳು ಎಂದುತೋರಿಸಿದರು. ಪಂಜಾಬು ಪ್ರಾಂತದ ಉಪ್ಪಿನ ಬೆಟ್ಟಗಳು ಕೇಂಬ್ರಿ 
ಯನ್ ಯುಗಕ್ಕೆ ಸೇರಿದವು ಎಂದು ಅನೇಕರು ಭಾವಿಸಿದ್ದರು. ಪ್ರೊ . ಸಾನಿ 
ಯವರು ಅಲ್ಲಿ ದೊರೆತ ಸೂಕ್ಷನಷ್ಟ ಜೀವಿಗಳ ಆಧಾರದ ಮೇಲೆ ಆ ಬೆಟ್ಟಗಳು 
ಕೇಂಬ್ರಿಯನ್ ಯುಗಕ್ಕೆ ಸೇರಿದುವಲ್ಲ , ಈವೊಸೀನ್ ಯುಗಕ್ಕೆ ಸೇರಿದವು ಎಂದು 
ಖಚಿತಪಡಿಸಿದರು. ಇಂಡಿಯಾ ಮತ್ತು ರಾಷ್ಟ್ರೀಯ ಅಕಡಮಿಯ ಆಶ್ರಯದಲ್ಲಿ 
ಎರಡುಸಲ ಪ್ರಸಿದ್ಧ ವಿಜ್ಞಾನಿಗಳ ಸಮ್ಮುಖದಲ್ಲಿ ಈ ವಿಷಯ ಚರ್ಚಿಸಲ್ಪಟ್ಟು 
ಎರಡು ಪ್ರತ್ಯೇಕ ಪ್ರಕಟಣೆಗಳು ಹೊರಬಿದ್ದು ವು ಎಂದರೆ, ಅದರ ಪ್ರಾಮುಖ್ಯತೆಯ 
ಅರಿವಾಗಬಹುದು. ಸೂಕ್ಷನಷ್ಟಜೀವಿಗಳ ಅಧ್ಯಯನಕ್ಕೆ ವ್ಯವಸ್ಥೆ ಮಾಡಿದವರಲ್ಲಿ 
ಮೊದಲಿಗರಲ್ಲದೆ, ಭೂಮಿಯ ಪದರಗಳಲ್ಲಿನ ಜ್ಞಾನದ ವಿಷಯವಾಗಿ ಇಂತಹ 
ಅಧ್ಯಯನದ ಮಹತ್ವವೆಷ್ಟು ಎಂಬುವುದನ್ನು ತೋರಿಸಿದವರಲ್ಲ ಸಾನಿಯವರು 
ಮೊದಲಿಗರು . 

ಇಂಡಿಯಾದಲ್ಲಿ ದೊರೆತ ಸಸ್ಯಾವಶೇಷಗಳ ಜ್ಞಾನದಿಂದ ಈ ದೇಶದ ಮತ್ತು 
ಇತರ ದೇಶಗಳ ಭೂಯುಗಗಳಲ್ಲಿನ ಸಂಬಂಧ ಮತ್ತು ಸಂಪರ್ಕವನ್ನು ತಮ್ಮ 
ಅನನುಕರಣೀಯವಾದ ಲೇಖನಗಳಲ್ಲಿ ವಿಮರ್ಶಿಸಿದ್ದಾರೆ. ಕೆಳಗಿನ ಗೊಂಡ್ವಾನ 
ಪದರಗಳಲ್ಲಿನ ಸಸ್ಯಗಳ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದ ಕಾಲದಲ್ಲಿ , 
ಸೈಬೀರಿಯ , ಚೈನ, ಕೊರಿಯ ಮತ್ತು ಸುಮಾತ್ರ ದೇಶಗಳಲ್ಲಿ ಅದೇ ಯುಗದಲ್ಲಿ 
ದೊರೆತ ಸಸ್ಯಾವಶೇಷಗಳ ಅಧ್ಯಯನವನ್ನು ಇತರ ವಿಜ್ಞಾನಿಗಳು ಮಾಡುತ್ತಿದ್ದರು. 
೧೯೩೫ರಲ್ಲಿ ಅಮ್ ಸ್ಟರ್‌ಡ್ಯಾಂನಲ್ಲಿ ಸೇರಿದ್ದ ೬ನೆಯ ಅಂತರರಾಷ್ಟ್ರೀಯ ಸಸ್ಯ 
ವಿಭಾಗದ ಕಾಂಗ್ರೆಸಿನಲ್ಲಿ ಡಾ . ಸಾನಿಯವರು ಗೊಂಡ್ವಾನಪದರಗಳಲ್ಲಿನ ಸಸ್ಯಾವ 
ಶೇಷಗಳು ಏಷ್ಯಾ ಖಂಡದಲ್ಲಿದ್ದ ಆ ಕಾಲದ ಸ್ಥಿತಿಗತಿಗಳ ವಿಷಯವಾಗಿ ಯಾವ 
ರೀತಿಯಲ್ಲಿ ಬೆಳಕು ಬೀರುತ್ತವೆ ಎಂದು ವಿವರಿಸುವುದರಲ್ಲಿ ಪ್ರಮುಖಪಾತ್ರ 
ವಹಿಸಿದರು. 


ಅನನುಕರಣೀ ಭೂಯುಗಂ ವಶೇಷಗಳ 


೧೫೦೮ 


ಪ್ರಬುದ್ಧ ಕರ್ಣಾಟಕ 
ಪ್ರೊ . ಸಾನಿಯವರ ಅಧ್ಯಯನ ಇಂಡಿಯಾದಲ್ಲಿ ದೊರೆತ ಸಸ್ಯಾವಶೇಷ 
ಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇತರ ದೇಶಗಳಲ್ಲಿನ ಅವಶೇಷಗಳ ವಿಷಯ 
ವಾಗಿಯೂ ಅಧ್ಯಯನ ಮಾಡಿದರು. ಆಸ್ಟ್ರೇಲಿಯಾ ದೇಶದ ಕ್ರೀನ್ ಲ್ಯಾಂಡ್ 
ಪ್ರದೇಶದಲ್ಲಿ ಸಿಕ್ಕಿದ ಅವಶೇಷಗಳನ್ನು ತಮಗೆ ಕಳುಹಿಸಿದಾಗ ಅವುಗಳ ಅಧ್ಯಯನ 
ನಡೆಸಿ ಆ ದೇಶದಲ್ಲಿನ ಸಸ್ಯಾವಶೇಷಗಳ ಒಳರಚನೆಯ ಜ್ಞಾನವನ್ನು ವಿಶಾಲ 
ಗೊಳಿಸಿದರು. 

ಡಾ . ಸಾನಿಯವರು ನಷ್ಟ ಸಸ್ಯಜೀವಿಗಳ ಅಧ್ಯಯನಮಾಡಿ ಯಶಸ್ಸು , 
ಅಪಾರಕೀರ್ತಿ, ವಿಶ್ವವಿಜ್ಞಾನಿಗಳ ಪ್ರಶಂಸೆ ಪಡೆದಿದ್ದರು. ತಮ್ಮ ಕಾರ್ಯ 
ಸಾಧನೆಯಿಂದ ಇಂಗ್ಲೆಂಡಿನ ರಾಯಲ್ ಸೊಸೈಟಿಯ ಸದಸ್ಯರಾದರು ಮತ್ತು 
ಇಂಡಿಯಾ ವಿಜ್ಞಾನಕಾಂಗ್ರೆಸ್ಸಿನ ಅಧ್ಯಕ್ಷಪದವಿಯನ್ನಲಂಕರಿಸಿದರು . ಆದರೂ 
ಅವರು ಹಾಲಿ ಜೀವಿಸಿರುವ ಸಸ್ಯಗಳ ಸಂಶೋಧನೆಯನ್ನು ಮರೆಯಲಿಲ್ಲ. ಕೇಂಬ್ರಿಡ್ 
ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಹಾಲಿ ಇರುವ ಮತ್ತು ನಷ್ಟವಾಗಿರುವ ಗಿಂಗೊ 
ಮರದ ಅಂಡಗಳಲ್ಲಿ ಪರಸಸ್ಯಗಳ ಪರಾಗವಿರುವುದನ್ನು ಕಂಡು ೧೯೧೫ರಲ್ಲಿ 
“ ನ್ಯೂ ಫೈಟಾಲಜಿಸ್ಟ್ ” ಎಂಬ ವಿಜ್ಞಾನಪತ್ರಿಕೆಯಲ್ಲಿ ಅದರ ವಿಷಯವಾಗಿ 
ಒಂದು ಲೇಖನವನ್ನು ಪ್ರಕಟಿಸಿದರು. ಮಾಂಟ್ ಸೆಲಿಯರ್ ಸ್ಥಳದಲ್ಲಿ ಸಂಗ್ರಹಿಸಿದ 
ಹನ್ನೆರಡು ಅಂಡಗಳಲ್ಲಿ ಎಂಟಕ್ಕಿಂತ ಹೆಚ್ಚು ಅಂಡಗಳಲ್ಲಿ ಪರಸಸ್ಯಪರಾಗಗಳಿರು 
ವುದನ್ನು ತಿಳಿಸಿದರು . ಅದೇ ಪತ್ರಿಕೆಯಲ್ಲಿ ಪ್ರಕಟವಾದ ಅವರ ಇನ್ನೊಂದು ಲೇಖನ 
ಪೊಲೆಸಿಸ್ ವಾಲುಬಿಲಿಸ್ (Prolepis Volubilies ) ಫರ್ ಗಿಡದ ಒಳರಚನೆಗೆ 
ಸಂಬಂಧಪಟ್ಟು ದು . ಪ್ರೊ . ಎಫ್ . ಟಿ. ಬೂಕರು ಈ ಗಿಡವನ್ನು ಮಲಯಾದ 
ಕೌಲಾಲಂಪೂರಿನಿಂದ ಸಂಗ್ರಹಿಸಿ ತಂದಿದ್ದರು. ಈ ಗಿಡದ ವೈಶಿಷ್ಟ್ಯವೇನೆಂದರೆ 
ತಾಯಿಗಿಡದಿಂದ ಹೊರಟ ನೆಲರೆಂಬೆ (Stolon) ಇತರ ಮರದ ಕಾಂಡಗಳಿಗಂಟ 
ಕೊಂಡು ೧೫ ಅಡಿ ಎತ್ತರ ಬೆಳೆಯುತ್ತದೆ. ಈ ನೆಲರೆಂಬೆಗಳಿಂದ ಹೊರಟು ಬೆಳೆದ 
ಹೊಸ ಹೊಸ ಪುಟಾಣಿ ಗಿಡಗಳು ಆಗಾಗ್ಗೆ ನೆಲಕ್ಕೆ ಬಿದ್ದು ಪ್ರತ್ಯೇಕ ಗಿಡಗಳಾಗಿ 
ಬೆಳೆಯುತ್ತವೆ. ಪ್ರೊ . ಸಾನಿಯವರು ನೆಲರೆಂಬೆಯ ಒಳರಚನೆಯನ್ನು ಕೂಲಂಕಷ 
ವಾಗಿ ಪರಿಶೀಲಿಸಿ ಅದರಿಂದ ಮೂಡಿದ ಸಸ್ಯಗಳಲ್ಲಿ ಪ್ರೊಟೆಸ್ಟೀಲ್ ( Protostele) 
ಡಿಸ್ಟಿಯೊಸೀಲ್ ( Dictyostele ) ಆಗಿ ಪರಿವರ್ತಿತವಾಗುವ ರೀತಿಯನ್ನು ವಿವರಿಸಿ 
ದರು. ಅನಂತರ ಪೋಲೆಪಿಸ್ ಕಾರಿಫೋಲಿಯ ( Prolepis Cardifolia) 
ಸಸ್ಯದ ನೆಲರೆಂಬೆಗಳ ತುದಿಯಲ್ಲಿ ರೂಪುಗೊಳ್ಳುವ ಗೆಡ್ಡೆಗಳ ಒಳರಚನೆಯ ವಿಷಯ 
ವಾಗಿ ಸಂಶೋಧನೆ ಮಾಡಿ ಗೆಡ್ಡೆಗಳ ಗಾತ್ರವು ಒಳರಚನೆಯ ಮೇಲೆ ಬೀರುವ 
ಪ್ರಭಾವವನ್ನು ವರ್ಣಿಸಿದರು. ೧೯೧೭ರಲ್ಲಿ “ ಫರ್ ಗಿಡಗಳ ರೆಂಬೆಗಳಲ್ಲಿ 
ವಿಕಾಸ ?' ಎಂಬ ಪ್ರೌಢಪ್ರಬಂಧವನ್ನು ಬರೆದು ಸಡ್ಡರಿ ಹಾರಿಮನ್ (Sudbury 
Hardyman ) ಬಹುಮಾನಕ್ಕೆ ಕಳುಹಿಸಿದರು . ರೆಂಬೆಗಳು ಎಲೆಗಳ ಕಂಕುಳಲ್ಲೇ 


೧೫೦೯ 


ಬೀರಬಲ್ ಸಾನಿ 


ಮೂಡಬೇಕೆಂಬ ಖಚಿತವಾದ ನಿಯಮವಿಲ್ಲ. ಅಂತಹ ನಿಯಮವಿದ್ದರೆ, ಅದು 
ಗಿಡದ ವಿಕಾಸಚರಿತ್ರೆಯಲ್ಲಿ ಎಲೆಮೊಗ್ಗುಗಳ ರಕ್ಷಣೆಗಾಗಿ ಸಂಭವಿಸಿದ ಘಟನೆ 
ಎಂದು ಈ ಲೇಖನದಲ್ಲಿ ಅಭಿಪ್ರಾಯವಿತ್ತರು. ಶಂಕುವಿನಾಕಾರದ ವೃಕ್ಷಗಳ 
ವರ್ಗಕ್ಕೆ ಸೇರಿದ ಆಕ್ರೋಫೈಲ್ ಪಾಂಚೇರಿ ( Acmopyle pancheri ) ವೃಕ್ಷದ 
ಲಕ್ಷಣಗಳು, ರೂಪಾಕೃತಿ ಮತ್ತು ಅದರ ಒಳರಚನೆಯ ವಿಷಯವಾಗಿ ಪರೀಕ್ಷೆ 
ನಡೆಸಿ ದೀರ್ಘವಾದ ಪ್ರಬಂಧ ಬರೆದರು. ಈ ಲೇಖನವು ರಾಯಲ್ ಸೊಸೈಟಿಯ 
ಫಿಲಸಾಫಿಕಲ್ ವರದಿಗಳಲ್ಲಿ ಪ್ರಕಟವಾಯಿತು. 

ಪ್ರೊ . ಸಾನಿಯವರು ನಡೆಸಿದ ಸಂಶೋಧನೆಗಳ ವಿಷಯವೆಲ್ಲವನ್ನೂ ಈ 
ಸಣ್ಣ ಲೇಖನದಲ್ಲಿ ತಿಳಿಸುವುದು ಅಸಾಧ್ಯ . ಅವರು ತಮ್ಮ ಜೀವಿತ ಕಾಲದಲ್ಲಿ 
ಸಂಶೋಧನೆ ನಡೆಸಿ ಪ್ರಕಟಿಸಿದ ಲೇಖನಗಳು ೧೨೩ . ಆದುದರಿಂದ ಇಲ್ಲಿ ಕೆಲವು 
ವಿಷಯಗಳನ್ನು ಮಾತ್ರ ತಿಳಿಸಲು ಪ್ರಯತ್ನ ಮಾಡಲಾಗಿದೆ. 

ಪ್ರೊ . ಸಾನಿಯವರ ಜ್ಞಾನ, ಪ್ರತಿಭೆ ಹಲವು ಮುಖಗಳುಳ್ಳದ್ದು . ಅವರ 
ಮುಖ್ಯ ಕಾಠ್ಯಕ್ಷೇತ್ರ ಸಸ್ಯವಿಜ್ಞಾನವಾಗಿದ್ದರೂ ತಮ್ಮ ಗಮನಕ್ಕೆ ಬಂದ ಇತರ 
ಅನೇಕ ಕ್ಷೇತ್ರಗಳಲ್ಲಿಯೂ ಅವರು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. 
ಪುರಾತನ ಭಾರತದಲ್ಲಿ ನಾಣ್ಯ ತಯಾರಿಕೆಯ ಅಚ್ಚು ಗಳ ಬಗ್ಗೆ ಅವರು ನಡೆಸಿದ 
ಸಂಶೋಧನೆ ಇದಕ್ಕೊಂದು ನಿದರ್ಶನ. ೧೯೪೫ರಲ್ಲಿ ನ್ಯುಮಿಪ್ಯಾಟಿಕ್ ಸೊಸೈಟಿ 
ಯವರು ಪೊ , ಸಾನಿಯವರು ಬರೆದ “ ಪುರಾತನ ಕಾಲದ ಇಂಡಿಯಾದಲ್ಲಿ 
ನಾಣ್ಯ ತಯಾರಿಕೆಯ ಯಂತ್ರ ಕೌಶಲ ” ಎಂಬ ಲೇಖನವನ್ನು ಪ್ರಕಟಿಸಿದರು . 
ಸಸ್ಯಾವಶೇಷ ಸಂಶೋಧಕರಾದ ಪ್ರೊ . ಸಾನಿಯವರ ಈ ಲೇಖನವನ್ನು ಓದಿ 
ಅನೇಕರು ಆಶ್ಚರ್ಯಪಟ್ಟಿರಬಹುದು. ಆದರೆ ಸಂಶೋಧನಾಪ್ರವೃತ್ತಿಯಿರುವವನಿಗೆ 
ಯಾವ ಸಮಸ್ಯೆಯೂ ಸಂಶೋಧನೆಗೆ ಬಾಹಿರವಲ್ಲವೆಂಬುದು ಇದರಿಂದ ವ್ಯಕ್ತ 
ವಾಗುತ್ತದೆ. 
- ಪ್ರೊ . ಸಾನಿಯವರು ಲಕ್ಕೂ ಸಂಗ್ರಹಾಲಯಕ್ಕೆ ಆಗಾಗ್ಗೆ ಭೇಟಿಕೊಡುತ್ತಿ 
ದ್ದರು. ಒಂದು ಸಲ ಅಲ್ಲಿ ಅಡ್ಡಾಡುತ್ತಿದ್ದಾಗ ಕಾಶ್ಮೀರದ ರೋಠಕ್ ಸಮಾಜದಲ್ಲಿನ 
ಕೊಕ್ರಕಾಟ್ ( Kokrakot) ಎಂಬ ಸ್ಥಳದಲ್ಲಿ ಸಿಕ್ಕಿದ ಟಿ ಕೊಟ್ಟ ನಾಣ್ಯಗಳ 
ಅಚ್ಚು ( Terra -cotta coin moulds ) ಅವರ ಕಣ್ಣಿಗೆ ಅಕಸ್ಮಾತ್ ಬಿತ್ತು . 
ತಕ್ಷಣವೇ ಅವರು ಅದನ್ನು ಪರೀಕ್ಷಿಸಿ ೧೯೩೬ರ ' ಕರೆಂಟ್ ಸೈನ್ಸ್ ' ನಲ್ಲಿ “ ಜಮುನ 
ಕಣಿವೆಯ ರೋಠಕ್ ಸಮಿಾಪದ ಕೊಕ್ರ ಕಾಟದ ಮಣ್ಣು ಗುಡ್ಡೆಗಳಲ್ಲಿ ಸಿಕ್ಕಿದ 
ಪುರಾತನ ಅವಶೇಷಗಳು ' ಎಂಬ ಒಂದು ಲೇಖನವನ್ನು ಬರೆದರು . ಈ ಅಚ್ಚು 
ನಮ್ಮ ದೇಶದ ಪುರಾತನ ಸಂಸ್ಕೃತಿ, ನಾಗರಿಕತೆಗಳ ಮೇಲೆ ಏನಾದರೂ ಬೆಳಕು 
ಬೀರಬಹುದೇ ಎಂದು ಅನುಮಾನಿಸಿ ಅವರು ತಮ್ಮ ಸಂಶೋಧನೆಯನ್ನು ಮುಂದು 
ವರಿಸಿದರು. ಈ ಕಲ್ಪನೆ ಅವರಲ್ಲುಂಟಾಗಲು ಅವರಿಗಿದ್ದ ಸಂಸ್ಕೃತ ಜ್ಞಾನವೇ 


೧೫೧೦ 

ಪ್ರಬುದ್ಧ ಕರ್ಣಾಟಕ 
ಪ್ರೇರಕವಾಯಿತು. ಪ್ರೊ . ಸಾನಿಯವರು ನಾಣ್ಯಗಳ ತಯಾರಿಕೆಯ ಅಚ್ಚುಗಳ 
ವಿಷಯವಾಗಿ ಅಂದಿನ ಪ್ರಾಚೀನ ವಸ್ತು ಸಂಶೋಧಕರಾದ ಡಾ . ಕೆ. ವಿ . 
ಜಯಸ್ವಾಲರೊಡನೆ ಚರ್ಚಿಸಿದಾಗ ಅವರೂ ಸಂಶೋಧನೆಯನ್ನು ಮುಂದುವರಿಸಲು 
ಪ್ರೇರೇಪಿಸಿದರು. ವಿದೇಶದ ತಜ್ಞರ ಸಲಹೆಯನ್ನೂ ಪಡೆದರು. ಪ್ರಾಚೀನ ವಸ್ತು 
ಸಂಗ್ರಹಾಲಯದ ಮುಖ್ಯಾಧಿಕಾರಿ ರಾವ್ ಬಹದ್ದೂರ್ ಕೆ . ಎನ್ . ದೀಕ್ಷಿತರನ್ನು 
ಕೊಕ್ರ ಕಾಟದ ಮಣ್ಣು ದಿಬ್ಬಗಳನ್ನು ಪುನಃ ಅಗೆದು ಶೋಧಿಸಬೇಕೆಂದು ಒಪ್ಪಿಸಿದರು . 
ಇಂಡಿಯಾದ ಇತರೆಡೆಗಳಲ್ಲಿ ನಾಣ್ಯಗಳ ಅಚ್ಚು ಗಳು ಸಿಕ್ಕಿರುವ ವಿಷಯವಾಗಿ 
ಶೋಧನೆ ನಡೆಸಿದಾಗ ಹತ್ತು ಪುರಾತನ ಪಟ್ಟಣಗಳಿದ್ದ ಸ್ಥಳಗಳಲ್ಲಿ ಇಂತಹ 
ಅಚ್ಚುಗಳು ದೊರೆತಿರುವುದು ತಿಳಿಯಿತು. ಅವುಗಳೆಲ್ಲವನ್ನೂ ಪ್ರೊ . ಸಾನಿಯವರು 
ತರಿಸಿಕೊಂಡು,ಕೊಕ್ರಕಾಟದಲ್ಲಿ ದೊರೆತ ಅಚ್ಚಿ ಗೂ ಇತರೆಡೆಗಳಲ್ಲಿ ಸಿಕ್ಕಿರುವ ಅಚ್ಚು 
ಗಳಿಗೂ ಇರುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಪರೀಕ್ಷಿಸಿದರು . ಈ 
ಅಧ್ಯಯನದ ಆಧಾರದ ಮೇಲೆ ಪ್ರೊ . ಸಾನಿಯವರು ಪುರಾತನ ಇಂಡಿಯಾದಲ್ಲಿದ್ದಿರ 
ಬಹುದಾದ ನಾಣ್ಯ ತಯಾರಿಕೆಯ ಅಚ್ಚಿನ ಮಾದರಿಯನ್ನು ರಚಿಸಿದರು . ನಾಣ್ಯ 
ಗಳ ಅಚ್ಚಿನ ಮಣ್ಣಿನಲ್ಲಿ ಮಿಶ್ರಿತವಾದ ಸಸ್ಯದ ಚೂರುಗಳನ್ನು ಪರೀಕ್ಷಿಸಿದುದಲ್ಲದೆ, 
ಶ್ರೀ ಹೆಚ್ . ಜೆ . ಭಾಭಾರವರ ಮೂಲಕ ಅದನ್ನು ' ಕೃ ' ಕಿರಣಗಳ ಪರೀಕ್ಷೆಗೆ ಒಳ 
ಪಡಿಸಿದರು. ಈ ರೀತಿಯ ಅಧ್ಯಯನದಿಂದ ದೊರೆತ ಮಾಹಿತಿಗಳಿ೦ದ ಪುರಾತನ 
ಇಂಡಿಯಾದಲ್ಲಿ ನಾಣ್ಯಗಳ ತಯಾರಿಕೆಯ ಯಂತ್ರಕೌಶಲ ಪರಿಚಯವಾದುದಲ್ಲದೆ, 
ಕೊಕ್ರಕಾಟದಲ್ಲಿ ದೊರೆತ ಅಚ್ಚು ಬಹುಧಾನ್ಯಕ ಭಾಗವಾದ ದೇಹ ಪ್ರಜಾ 
ರಾಜ್ಯಕ್ಕೆ ಸೇರಿದುದೆಂದು ತೀರ್ಮಾನಿಸಿದರು. ಬಹುಧಾನ್ಯ ಕದ ಧೋಹೀಯರ 
ವರ್ಣನೆ ಮಹಾಭಾರತದ ಸಭಾಪರ್ವದಲ್ಲಿ ( ಸಭಾಪರ್ವ ಅಧ್ಯಾಯ , ೩೨, ೪ , ೫ ) 
ಸಿಗುತ್ತದೆ. ಮಹಾಭಾರತದಲ್ಲಿನ ಇತಿಹಾಸ ಮತ್ತು ಆ ಕಾಲದ ದೇಶಗಳ ವರ್ಣ 
ನೆಗೆ ಪ್ರೊ . ಸಾನಿಯವರು ಸಂಗ್ರಹಿಸಿದ ವಿಷಯ ಸಪ್ರಮಾಣವಾಗಿದೆ. ಇತಿಹಾಸ 
ಜ್ಞರೂ ಮತ್ತು ಪ್ರಾಚೀನ ಸಂಶೋಧಕರೂ ಪ್ರೊ . ಸಾನಿಯವರ ಈ ಪ್ರಕಟಣೆ 
ಯನ್ನು ಸ್ವಾಗತಿಸಿ ತಮ್ಮ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 

ಪ್ರೊ . ಸಾನಿಯವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ವದೇಶಕ್ಕೆ 
ಮರಳಿದ ನಂತರವೂ ತಮ್ಮ ಸಂಶೋಧನೆಯನ್ನು ಸತತವಾಗಿ ಮುಂದುವರಿಸಲು 
ಅವರ ಗುರು ಪ್ರೊ . ಎ. ಸಿ. ಆರಾರಸ್ಫೂರ್ತಿಯುತ ಉತ್ತೇಜನವೇ ಪ್ರೇರಕ 
ವಾಗಿತ್ತು . ಇಂಡಿಯಾದಲ್ಲಿ ದೊರೆತ ಸಸ್ಯಾವಶೇಷಗಳು ಆರಾಲರಿಗೆ ಕಳು 
ಹಿಸಲ್ಪಟ್ಟಾಗ, ಪ್ರೊ . ಸಾನಿಯವರೇ ಅವುಗಳ ಬಗ್ಗೆ ಸಂಶೋಧನೆ ನಡೆಸಲು ತಕ್ಕ 
ವರು ಎಂದು ತಿಳಿಸಿ, ಆ ವಸ್ತುಗಳೆಲ್ಲವನ್ನೂ ತಮ್ಮ ಶಿಷ್ಯನಿಗೆ ಕಳುಹಿಸಿಕೊಟ್ಟರು. 
ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ದೊರೆಯುವ ಸಸ್ಯಾವಶೇಷಗಳ ಸಂಶೋಧನೆಗೆ 
ಅವರೇ ಹಕ್ಕುದಾರರು ಎಂದು ಅಭಿಪ್ರಾಯಪಟ್ಟರು. ಅವರ ಈ ಹೇಳಿಕೆಗಳು ತಮ್ಮ 


3 


ಬೀರಬಲ್ ಸಾನಿ 


೧೫೧೧ 


ಶಿಷ್ಯನಲ್ಲಿ ಕಂಡ ಮೇಧಾಶಕ್ತಿ , ಸೂಕ್ಷ್ಮ ದೃಷ್ಟಿ , ಅವಲೋಕನಾಶಕ್ತಿ , ವಿಚಾರ 
ಪೂರಿತ ವಿಷಯನಿರೂಪಣಾ ಶಕ್ತಿ ಮತ್ತು ತರ್ಕಸಾಮರ್ಥ್ಯಗಳಿಗೆ ಸಾಕ್ಷಿಗಳಾಗಿವೆ. 
ಪ್ರೊ . ಆರಾಲರ ಸಲಹೆಯಂತೆ ಈ ದೇಶದ ಭೂಗರ್ಭ ಇಲಾಖೆಗೂ ಪ್ರೊ . ಸಾನಿ 
ಯವರಿಗೂ ನಿಕಟ ಸಂಬಂಧವೇರ್ಪಟ್ಟು , ಪ್ರೊ . ಸಾನಿಯವರ ಸಂಶೋಧನೆಗೆ ಹೆಚ್ಚು 
ಉತ್ತೇಜನ ದೊರೆಯಿತು. ಅವರ ನಿರಂತರ ಪ್ರಯತ್ನದ ಫಲವಾಗಿ ಲಕೊ ವಿಶ್ವ 
ವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗ ನಷ್ಟ ಸಸ್ಯಜೀವಿಗಳ ಮತ್ತು ಹಾಲಿ ಇರುವ 
ಸಸ್ಯಗಳ ಅಧ್ಯಯನಕ್ಕೆ ಪ್ರಮುಖವಾದ ಕೇಂದ್ರವಾಯಿತು. 

ಅವರ ಸಂಶೋಧನೆಯನ್ನು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದವರು ಪ್ರಶಂಸಿಸಿ 
೧೯೨೯ರಲ್ಲಿ ಎಸ್ಸಿ. ಡಿ. ಪದವಿಯನ್ನು ಕೊಟ್ಟು ಗೌರವಿಸಿದರು. ಈ ರೀತಿ ಗೌರವಿ 
ಸಲ್ಪಟ್ಟ ಭಾರತೀಯ ವಿಜ್ಞಾನಿಗಳಲ್ಲಿ ಪ್ರೊ . ಸಾನಿಯವರೇ ಮೊಟ್ಟ ಮೊದಲಿಗರು. 
ಲಂಡನ್ನಿನ ರಾಯಲ್ ಸೊಸೈಟಿಯವರು ಅವರನ್ನು ತಮ್ಮ ಸಂಸ್ಥೆಯ ಸದಸ್ಯರಾಗಿ 
ಸೇರಿಸಿಕೊಂಡರು . ಇಂಡಿಯಾ ದೇಶದ ಸಸ್ಯ ವಿಜ್ಞಾನಿಗಳಲ್ಲಿ ಈ ಸೊಸೈಟಿಯ 
ಸದಸ್ಯತ್ವ ದೊರಕಿಸಿಕೊಂಡವರಲ್ಲಿ ಇವರೇ ಮೊದಲಿಗರು. ೧೯೩೦ ಮತ್ತು ೧೯೩೫ 
ರಲ್ಲಿ ೫ ಮತ್ತು ೬ನೆಯ ಅಂತರ ರಾಷ್ಟ್ರೀಯ ಸಸ್ಯಶಾಸ್ತ್ರ ವಿಭಾಗದ ಕಾಂಗ್ರೆಸ್ಸಿನ 
ಉಪಾಧ್ಯಕ್ಷರಾಗಿ ಆರಿಸಲ್ಪಟ್ಟರು. ೧೯೪೦ರಲ್ಲಿ ಇಂಡಿಯಾದ ವಿಜ್ಞಾನ ಕಾಂಗ್ರೆಸ್ಸಿನ 
ಅಧ್ಯಕ್ಷರಾಗಿದ್ದರು. ೧೯೩೭ ರಿಂದ ೧೯೩೯ರ ವರೆಗೆ , ೧೯೪೩ ರಿಂದ ೪೪ರ ವರೆಗೆ ಈ 
ದೇಶದ ರಾಷ್ಟ್ರೀಯ ವಿಜ್ಞಾನದ ಅಕ್ಯಾಡಮಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿ 
ದರು . ಅಮೆರಿಕಾ ದೇಶದ ಕಲೆ ಮತ್ತು ವಿಜ್ಞಾನದ ಅಕ್ಯಾಡಮಿಯ ಗೌರವ 
ಸದಸ್ಯರಾಗಿ ೧೯೪೮ರಲ್ಲಿ ಆರಿಸಲ್ಪಟ್ಟರು. ೧೯೫೦ರಲ್ಲಿಸ್ವಾಮಿನಲ್ಲಿ ನಡೆಯ 
ಬೇಕಾಗಿದ್ದ ಅಂತರರಾಷ್ಟ್ರೀಯ ಸಸ್ಯವಿಜ್ಞಾನ ವಿಭಾಗದ ಅಧ್ಯಕ್ಷರಾಗಿ ಆರಿಸ 
ಲ್ಪಟ್ಟಿದ್ದರು. ಆದರೆ ಅವರ ಅಕಾಲ ಮರಣದಿಂದ ಆ ಸಂಸ್ಥೆಯಲ್ಲಿ ಕೆಲಸಮಾಡುವ 
ಸುಯೋಗವೂ , ವಿಜ್ಞಾನ ಪ್ರಪಂಚಕ್ಕೆ ಅವರಿಂದೊದಗಬಹುದಾಗಿದ್ದ ಪ್ರಯೋಜನ 
ಗಳೂ ತಪ್ಪಿದುವು. 

ತಾವು ಸ್ವಂತ ಸಂಶೋಧನೆಯಲ್ಲಿ ನಿರತರಾಗಿದ್ದರೂ ೧೯೩೩ರ ವರೆಗೆ ಅವರು 
ತಮ್ಮ ಮಾರ್ಗದರ್ಶನದಲ್ಲಿ ಸಂಶೋಧನೆ ಮಾಡಲು ಯಾವ ವಿದ್ಯಾರ್ಥಿಗಳನ್ನೂ 
ತೆಗೆದುಕೊಳ್ಳದ ವಿಷಯ ಕುತೂಹಲಕರವಾದುದು. ಅವರ ಸಹೋದ್ಯೋಗಿಗಳಿಗೆ 
ಮಾತ್ರ ಸಂಶೋಧನೆ ಮಾಡಲು ಸಲಹೆಯಿಯುತ್ತಿದ್ದರು. ತಾವೇ ಸಂಶೋಧನೆ 
ಯಲ್ಲಿ ತೀವ್ರವಾಗಿ ನಿರತರಾಗಿದ್ದುದರಿಂದ ಕಾಲಾವಕಾಶವಿಲ್ಲದೆ ಹೀಗೆ ಮಾಡಿರ 
ಬಹುದೆಂದು ಊಹಿಸಬಹುದು. ೧೯೩೩ರ ತರುವಾಯ ಆರಿಸಿಕೊಂಡ ಅವರ ಶಿಷ್ಯ 
ರಲ್ಲಿ ೧೬ ಜನರು ಡಾಕ್ಟರೇಟ್ ಪದವಿ ಪಡೆದರು. ಅವರಲ್ಲಿ ಐವರು ಡಿ.ಎಸ್ಸಿ . 
ಪದವೀಧರರು. ಉಳಿದವರು ಪಿಎಚ್ . ಡಿ. ಪದವೀಧರರು . ಕೆಲವರು ಹಾಲಿ 
ಇರುವ ಸಸ್ಯಗಳ ಆಕೃತಿ, ರೂಪರಚನೆಯ ಲಕ್ಷಣಗಳ ಮೂಲಸಮಸ್ಯೆಗಳ ಮೇಲೂ 


០១១ 

ಪ್ರಬುದ್ಧ ಕರ್ಣಾಟಕ 
ಸಂಶೋಧನೆ ನಡೆಸಿದರು . ಈ ದೇಶದಿಂದ ಪರದೇಶಗಳಿಗೆ ಸಂಶೋಧನೆಗಾಗಿ ವಸ್ತು 
ಗಳನ್ನು ಕಳುಹಿಸುವುದು ಅವರಿಗೆ ಹಿಡಿಸುತ್ತಿರಲಿಲ್ಲ. ಈ ದೇಶದಲ್ಲಿ ದೊರೆತ ವಸ್ತು 
ಗಳ ಸಂಶೋಧನೆ ಈ ದೇಶದಲ್ಲೇ ಆಗಬೇಕೆಂಬ ಉತ್ಕಟೇಚ್ಛೆ ಅವರದು. ವಸ್ತು 
ಗಳನ್ನು ಸಂಗ್ರಹಾಲಯಗಳಲ್ಲಿ ಡಲು ಕಾಣಿಕೆಗಳಾಗಿ ಕಳುಹಿಸುವುದಕ್ಕೆ ಅವರ ಅಡ್ಡಿ 
ಇರಲಿಲ್ಲ. ಬ್ರಿಟಿಷ್ ಮೂಸಿಯಂನಲ್ಲಿಟ್ಟಿದ್ದ ಇಂಡಿಯಾದ ಅನೇಕ ವಸ್ತುಗಳನ್ನು 
ಹಿಂದಕ್ಕೆ ತರಿಸಿಕೊಳ್ಳಲು ಸತತ ಪ್ರಯತ್ನ ಪಡುತ್ತಿದ್ದರು. 

ಅವರು ತಮ್ಮ ಸಂಶೋಧನೆಗೆ ಬೇಕಾದ ವಸ್ತುಗಳನ್ನು ಯಾರ ಸಹಾಯವೂ 
ಇಲ್ಲದೆ ತಾವೇ ಖುದ್ದು ಸಿದ್ಧ ಪಡಿಸಿಕೊಳ್ಳುತ್ತಿದ್ದರು. ಉತ್ತರ ಪ್ರದೇಶದ ಸರ್ಕಾರವು 
ಹತ್ತು ವರ್ಷಗಳನಂತರ ವಸ್ತುಗಳ ತೆಳುಪದರಗಳನ್ನು ತೆಗೆಯಲು ಸಹಾಯಕ 
ವಾದ ಯಂತ್ರಗಳನ್ನು ಕೊಳ್ಳಲು ಅವರಿಗೆ ೪, ೦೦೦ ರೂಪಾಯಿಗಳ ಸಹಾಯವನ್ನು 
ನೀಡಿತು. ಆ ವೇಳೆಗಾಗಲೇ ಅವರು ಪ್ರಸಿದ್ದ ಸಂಶೋಧಕರೆಂದು ಖ್ಯಾತಿ ಗಳಿಸಿ 
ದ್ದರು. ಯಂತ್ರದ ಸೌಕರ್ಯದಿಂದ ಕಡಮೆ ಕಾಲದಲ್ಲಿ ಹೆಚ್ಚು ಕೆಲಸಮಾಡಲು 
ಅನುಕೂಲವಾಯಿತು. 
- ತಮ್ಮಲ್ಲಿಗೆ ಬಂದ ಸಂಶೋಧಕರಿಗೆ ಅವರು ಸಸ್ಯಶಾಸ್ತ್ರದ ಯಾವ ವಿಭಾಗ 
ದಲ್ಲಾದರೂ ಶೋಧನೆ ನಡೆಸಲು, ಅಭಿರುಚಿ ಬೆಳೆಸಿಕೊಳ್ಳಲು ಪ್ರೋತ್ಸಾಹ ನೀಡು 
ತಿದ್ದರಲ್ಲದೆ ತಮ್ಮಿಂದಾಗಬೇಕಾದ ಎಲ್ಲಾ ಸಹಾಯ ಸೌಕರ್ಯಗಳನ್ನೂ ಒದಗಿಸು 
ತಿದ್ದರು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಂಶೋಧನಾಸಕ್ತಿಯನ್ನು ಬೆಳೆಸಿಕೊಳ್ಳ 
ಬೇಕೆಂಬ ಹಂಬಲ ಅವರದು. ತಮ್ಮ ಶಿಷ್ಯರಿಗೆ ಸಂಶೋಧನೆಗೆ ಸಮಸ್ಯೆಗಳನ್ನು 
ಆರಿಸಿಕೊಟ್ಟು ಅವರ ಅಭಿವೃದ್ಧಿಯಲ್ಲಿ ಸದಾ ಗಮನವಿಡುತ್ತಿದ್ದರು. ಕಷ್ಟ ಪಟ್ಟು 
ದುಡಿಯುವುದು , ತರ್ಕಶಕ್ತಿ , ವಿಷಯನಿರೂಪಣಾಶಕ್ತಿ ಮತ್ತು ಸೂಕ್ಷ್ಮದೃಷ್ಟಿಗಳನ್ನು 
ಶಿಷ್ಯರು ಬೆಳೆಸಿಕೊಳ್ಳಲು ಅವರು ಪ್ರೋತ್ಸಾಹಿಸುತ್ತಿದ್ದರು. ಕಷ್ಟಪಟ್ಟು ದುಡಿದರೆ 
ಯಾರೂ ಸಾಯುವುದಿಲ್ಲ ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದರು. ವಿಷಯ ಪ್ರತಿಪಾದನೆ 
ಯಲ್ಲಿ ಬಳಸುವ ಭಾಷೆ ಪಂಡಿತ ಭಾಷೆಯಾಗಿರದೆ ಸರಳ ಭಾಷೆಯಾಗಿರಬೇಕು, 
ತಿಳಿಸಬೇಕಾದ ವಿಷಯವನ್ನು ನೇರವಾಗಿ ತಿಳಿಸಬೇಕು ಎಂದು ಶಿಷ್ಯರಿಗೆ ಉಪದೇಶಿಸು 
ತಿದ್ದರು. ತಾವು ಆರಿಸಿಕೊಂಡ ವಿಷಯ ಕಷ್ಟವಾಗಿ ಕಂಡು ಯಾರಾದರೂ 
ಸಂಶೋಧನೆಯಲ್ಲಿ ಹಿಂದುಳಿದರೆ , ಅಂತಹವರಿಗೆ ಬೇರೆ ಸಮಸ್ಯೆಗಳನ್ನು ಕೊಟ್ಟು 
ಉತ್ತೇಜನ ಕೊಡುತ್ತಿದ್ದರು. ವಿಜ್ಞಾನ ವಿದ್ಯಾರ್ಥಿಗಳಿಗೆ ಜನ್ಮನ್ ಭಾಷೆಯ ಜ್ಞಾನ 
ಆವಶ್ಯಕವಾದುದೆಂದು ಅರಿತು, ಅವರಿಗೆ ಜನ್ಮನ್ ಭಾಷೆಯನ್ನೂ ಕಲಿಸುತ್ತಿದ್ದರು. 
ತಮ್ಮ ಶಿಷ್ಯರ ಸಂಶೋಧನಾ ಲೇಖನಗಳು ಇತರ ಸಂಶೋಧಕರಲ್ಲಿ ಪ್ರಚಾರವಾಗು 
ವಂತೆ ಸಹಾಯವೀಯುತ್ತಿದ್ದರಲ್ಲದೆ, ಅಂತರರಾಷ್ಟ್ರೀಯ ಸಭೆ, ಮತ್ತಿತರ ಕೂಟ 
ಗಳಲ್ಲಿ ತಮ್ಮ ದೇಶದಲ್ಲಾಗುತ್ತಿದ್ದ ಸಂಶೋಧನೆಗಳ ಕಡೆ ಎಲ್ಲರ ಗಮನವನ್ನೂ 
ಸೆಳೆಯುತ್ತಿದ್ದರು. ಈ ದೇಶದ ಯಾವ ಸಂಸ್ಥೆಯಲ್ಲಿ ಸಂಶೋಧನೆ ನಡೆಯುತ್ತಿದ್ದರೂ 
ತಮ್ಮ ಸಹಾಯ ಬೇಕಾಗಿದ್ದರೆ ನಿರ್ವಂಚನೆಯಿಂದ ನೆರವು ನೀಡುತ್ತಿದ್ದರು, 


ದು , ತರ್ಕಶಕ್ತಿ 
ಸತ್ಸಾಹಿಸುತ್ತಿದ್ದರು 
. ವಿಷಯ ಪ್ರತಿ 


ಬೀರಬಲ್ ಸಾನಿ 


೧೫೧೩ 


ಸಸ್ಯಾವಶೇಷಗಳ ಮೇಲಿನ ಸಂಶೋಧನೆಗೆ ಭೂವಿಜ್ಞಾನ ಆವಶ್ಯಕವೆಂದು 
ಅರಿತು, ಲಕ್ಕೊ ವಿಶ್ವವಿದ್ಯಾನಿಲಯದಲ್ಲಿ ಭೂವಿಜ್ಞಾನ ಶಾಖೆಯನ್ನು ಸ್ಥಾಪಿಸಲು 
ಅವರು ಪ್ರಯತ್ನ ಪಟ್ಟರು. ಅವರ ಪ್ರಯತ್ನದಿಂದ ೧೯೪೩ರಲ್ಲಿ ಈ ವಿಜ್ಞಾನ 
ವಿಭಾಗ ಸ್ಥಾಪಿತವಾಯಿತು. ಪ್ರೊ . ಸಾನಿಯವರೇ ಅದರ ಮುಖ್ಯಾಧಿಕಾರಿಯಾಗಿ 
ಈ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪುರಾತನ ನಷ್ಟಜೀವಿಗಳು, ಭೂಪದರ ವಿಷಯ 
ಗಳಲ್ಲಿ ಉಪನ್ಯಾಸ ಕೊಡುತ್ತಿದ್ದರು. ಸಸ್ಯಶಾಸ್ತ್ರದ ಎಮ್ .ಎಸ್ಸಿ. ಪರೀಕ್ಷೆಗೆ 
ಪುರಾತನ ನಷ್ಟ ಜೀವಿಗಳ ವಿಷಯವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಜಾರಿಗೆ 
ತಂದರು . ಈ ಪತ್ರಿಕೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಮಾತ್ರ ಸಂಶೋಧ 
ನೆಗೆ ತಾವು ಆರಿಸಿಕೊಳ್ಳುತ್ತಿದ್ದರು. 

೧೯೩೩ರಲ್ಲಿ ಅವರು ಲಕ್ಕೊ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ವಿಭಾಗದ 
ಡೀನ್ ಆಗಿ ಆರಿಸಲ್ಪಟ್ಟರು. ಅಲ್ಲಿಂದ ತಮ್ಮ ಕೊನೆಯುಸಿರಿರುವವರೆಗೂ ಡೀನ್ 
ಆಗಿ ಕೆಲಸಮಾಡಿದರು . ಡೀನ್ ಪದವಿಗೆ ದೊರೆತ ಸಂಭಾವನೆಯನ್ನೆಲ್ಲಾ ಕೊಡುಗೆ 
ಯಾಗಿ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟು, ಅದರಿಂದ ಬರುವ ಆದಾಯದಲ್ಲಿ ತಮ್ಮ 
ತಂದೆಯವರ ನಾಮಾಂಕಿತದಲ್ಲಿ ಎಮ್ . ಎಸ್ಸಿ. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ 
ಪ್ರತಿಭೆಯನ್ನು ಪ್ರದರ್ಶಿಸಿದವರಿಗೆ ಪಾರಿತೋಷಕ ಕೊಡಲು ಏರ್ಪಡಿಸಿದರು. 

ಪ್ರೊ . ಸಾನಿಯವರು ಇಪ್ಪತ್ತೆಂಟು ವರ್ಷ ಲಕ್ಕೊ ವಿಶ್ವವಿದ್ಯಾನಿಲಯದ ಸಸ್ಯ 
ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ಸಸ್ಯ 
ಶಾಸ್ತ್ರ ವಿಭಾಗವನ್ನು ದೇಶದ ಉತ್ತಮ ಸಸ್ಯಶಾಸ್ತ್ರ ಇಲಾಖೆಗಳಲ್ಲೊಂದಾಗುವಂತೆ 
ಮಾಡಲು ಶ್ರಮಿಸಿದರು. ಪ್ರಾಚೀನ ಸಸ್ಯಶಾಸ್ತ್ರ ವಿಭಾಗವನ್ನು ಸ್ಥಾಪಿಸಿ ಪರದೇಶದ 
ವಿಖ್ಯಾತ ವಿಜ್ಞಾನಿಗಳ ಗಮನವನ್ನು ಸೆಳೆದರು. ಅವರು ಸಲ್ಲಿಸಿದ ಸೇವೆ ಅಪಾರ 
ಮತ್ತು ಬಹುಮುಖವುಳ್ಳದ್ದು . ಇಂಡಿಯಾದ ಯಾವ ಸಸ್ಯಶಾಸ್ತ್ರ ವಿಜ್ಞಾನಿಯೂ 
ಇಲ್ಲಿಯವರೆಗೆ ಅವರಷ್ಟು ಕೆಲಸಮಾಡಿಲ್ಲವೆಂದು ಹೇಳಿದರೆ ತಪ್ಪಾಗಲಾರದು . 

ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೂ , ಅವರು ಅನೇಕ ಆಟಗಳಲ್ಲಿ 
ಭಾಗವಹಿಸುತ್ತಿದ್ದರು. ಅಧಿಕಾರದಲ್ಲಿದ್ದಾಗಲೂ ಅವರು ಆಟಗಳಲ್ಲಿ ಭಾಗವಹಿಸು 
ತಿದ್ದರು. ಅವರು ಒಳ್ಳೆಯ ಹಾಕಿ ಮತ್ತು ಟೆನ್ನಿಸ್ ಆಟಗಾರರು, ಚದುರಂಗದಲ್ಲಿ 
ನಿಪುಣರು. ಕೆಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ವಿವಿಧ ವೇಷ ಸ್ಪರ್ಧೆಯಲ್ಲಿ 
ಸಾಧುವಿನ ಪಾತ್ರ ಅಭಿನಯಿಸಿದ್ದರಂತೆ. ಈ ಪಾತ್ರ ತಾವು ಸಾಧುವಾಗಬೇಕೆಂಬ 
ಅವರ ಹೃದಯದಲ್ಲಿನ ಆಸೆಯನ್ನು ಸೂಚಿಸುತ್ತಿತ್ತು ಎಂದು ಅವರ ಅಣ್ಣಂದಿರು 
ಒಂದೆಡೆ ಹೇಳಿದ್ದಾರೆ. ತಮಾಷೆಯಾಗಿ ಮಾತಾಡುವುದರಲ್ಲೂ ನಕ್ಕು ನಗಿಸು 
ವುದರಲ್ಲೂ ಅವರು ಯಾರಿಗೂ ಕಡಿಮೆ ಇರಲಿಲ್ಲ. 

ಬಾಲ್ಯದಿಂದಲೂ ಧೈರ್ಯ ಮತ್ತು ಸಾಹಸದ ಕೆಲಸಗಳನ್ನು ಮಾಡುವುದರಲ್ಲಿ 
ಅವರಿಗೆ ಅತಿ ಉತ್ಸಾಹ. ಹಿಮಾಲಯ ಬೆಟ್ಟಗಳಲ್ಲಿ ಸುತ್ತಾಡುವುದೆಂದರೆ ಅವರಿಗೆ 


೧೫೧೪ 

ಪ್ರಬುದ್ಧ ಕರ್ಣಾಟಕ 
ಬಹು ಆನಂದ. ಆ ಬೆಟ್ಟಗಳ ಹಿಮಗಡ್ಡೆಗಳ ಮೇಲೆ ಬೆಳೆಯುವ ಸೂಕ್ಷ್ಮ ಸಸ್ಯ 
ಗಳನ್ನು ಸಂಗ್ರಹಿಸಿ ಪ್ರೊ . ಆರಾಲರಿಗೆ ಕಳುಹಿಸಿದಾಗ ಅವರು ತಮ್ಮ ಶಿಷ್ಯನ ಆಸಕ್ತಿ 
ಯನ್ನು ಮೆಚ್ಚಿ ಸಂತೋಷಪಟ್ಟರು. ೧೯೦೭ರಿಂದ ೧೯೧೧ರ ವರೆಗೆ ಲಾಹೋರು 
ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಹಿಮಾಲಯದ ಬೆಟ್ಟಗಳಲ್ಲಿ ಸುತ್ತಾಡಿ ಸಂಗ್ರಹಿ 
ಸಿದ ಹಲವಾರು ಸಸ್ಯಗಳು ಈಗಲೂ ಲಂಡನ್ನಿನ ಕ್ಕೂ ಉದ್ಯಾನವನದ ( Kew 
garden) ಸಸ್ಯ ಸಂಗ್ರಹಾಲಯದಲ್ಲಿವೆ. ಪ್ರೊ . ಕಶ್ಯಪರೊಡನೆ ೧೯೨೦ರಲ್ಲಿ ಪತಾನ 
ಕೋಟೆಯಿಂದ ಲೇವರೆಗೂ ಕಾಶ್ಮೀರದಲ್ಲೆಲ್ಲಾ ಸುತ್ತಾಡಿ ಸಸ್ಯಗಳನ್ನು ಸಂಗ್ರಹಿ. 
ಸಿದರು. ೧೯೨೩ರಿಂದ ೧೯೪೪ರ ವರೆಗೆ ತಮ್ಮ ಸಂಶೋಧನೆಗೆ ನೆರವಾಗುವ ವಸ್ತು 
ಗಳನ್ನು ಸಂಗ್ರಹಿಸಲು ಹಿಮಾಲಯ ಬೆಟ್ಟಗಳಲ್ಲಿ ಅಲೆದಾಡಿದ್ದಾರೆ. ಆ ಕಾಲದಲ್ಲಿ 
ಅನೇಕ ಎಡರುಗಳಿಗೆ ಸಿಕ್ಕಿದರೂ ಅಧೈರ್ಯಪಡಲಿಲ್ಲ . ಈ ತಿರುಗಾಟದಲ್ಲಿ ಸಸ್ಯಗಳ 
ಸಂಗ್ರಹ ಮಾತ್ರವಲ್ಲದೆ, ಭೂವಿಜ್ಞಾನದ ಅಧ್ಯಯನದ ಅಪಾರತೆ ಅವರಿಗೆ 
ಅರಿವಾಯಿತು. ಭೂವಿಜ್ಞಾನದ ಜ್ಞಾನ ಹೆಚ್ಚಿ ಪ್ರಾಚೀನ ಸಸ್ಯಗಳ ಹುಟ್ಟು , 
ವ್ಯಾಪ್ತಿ , ನಷ್ಟ ಮತ್ತು ಭೂಖಂಡಗಳ ಮತ್ತು ಸಾಗರಗಳ ಹುಟ್ಟು, ಬದಲಾವಣೆ 
ಗಳ ವಿಷಯದಲ್ಲಿ ಅವರ ಜ್ಞಾನ ಹೆಚ್ಚಿತು. 

ಪ್ರೊ . ಸಾನಿಯವರು ವಿದ್ಯಾರ್ಥಿಯಾಗಿದ್ದಾಗಲೂ , ಅನಂತರವೂ ತಮ್ಮ 
ಅಭಿಪ್ರಾಯವನ್ನು ಹೇಳಲು ಅಂಜಿದವರಲ್ಲ ಮತ್ತು ಹಿಂಜರಿದವರಲ್ಲ. ತಮ್ಮ 
ಅಭಿವೃದ್ಧಿಗೆ ಹಾನಿಯೆಂದು ತಿಳಿದರೂ ಸತ್ಯ , ನ್ಯಾಯಗಳಿಗೆ ಹೇಗೆ ಹೋರಾಡು 
ತಿದ್ದರು ಎಂದು ತೋರಿಸುವ ಒಂದ ಘಟನೆ ಲಾಹೋರು ಕಾಲೇಜಿನಲ್ಲಿ ನಡೆಯಿತು. 
ಅವರು ಬಿ.ಎಸ್ಸಿ. ಪರೀಕ್ಷೆಗೆ ಕುಳಿತ ವರ್ಷ ಸಸ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 
ಪ್ರಶ್ನೆ ಗಳೆಲ್ಲವೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿದ್ದ ಪ್ರಶ್ನೆ ಗಳೇ ಆಗಿದ್ದು ವು. 
ಈರೀತಿ ಪ್ರಶ್ನೆ ಗಳೆಲ್ಲವನ್ನೂ ಪುನರಾವರ್ತಿಸುವುದು ತಪ್ಪೆಂದೂ ವಿದ್ಯಾರ್ಥಿಗಳ 
ಜ್ಞಾನವನ್ನು ಅಳೆಯಲು ಈ ಮಾರ್ಗ ಅಸಾಧುವಾದುದೆಂದೂ ಅವರ ಮನಸ್ಸಿಗೆ 
ಖಚಿತವಾಯಿತು. ತಕ್ಷಣವೇ , ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯಲು ಗೊತ್ತಿದ್ದರೂ , 
ಉತ್ತರ ಬರೆಯದೆ, ಉತ್ತರ ಪುಸ್ತಕವನ್ನು ವಾಪಸ್ಸು ಮಾಡಿ ಹೊರಬಂದರು. 
ಪರೀಕ್ಷೆಯ ಕೊಠಡಿಯಲ್ಲಿದ್ದ ಅಧ್ಯಾಪಕರು ಎಷ್ಟು ಕೇಳಿಕೊಂಡರೂ ಅವರ 
ಮಾತನ್ನು ಕೇಳಲಿಲ್ಲ . ಪರೀಕ್ಷೆ ಪ್ರಾರಂಭವಾದ ಅರ್ಧ ಗಂಟೆಯೊಳಗೆ ಮಗನು 
ಮನೆಗೆ ಹಿಂತಿರುಗಿದುದನ್ನು ಕಂಡು ತಂದೆ ತಾಯಿಗಳಿಗೆ ಗಾಬರಿಯಾಯಿತು. 
ಮಗನ ಕೃತ್ಯಕ್ಕೆ ನಗಬೇಕೋ ಸಿಟ್ಟಾಗಬೇಕೋ ಗೊತ್ತಾಗಲಿಲ್ಲ. ವಿಶ್ವವಿದ್ಯಾನಿಲಯ 
ದಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ಮಾಡುವ ನಿಯಮವಿರಲಿಲ್ಲ. 
ಸಾನಿಯವರ ಪ್ರಶ್ನೆ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆಗೆ 
ಬಂದಾಗ ಪರೀಕ್ಷಕರದೇ ತಪ್ಪೆಂದು ತಿರ್ಮಾನವಾಯಿತು. ವಿಶ್ವವಿದ್ಯಾನಿಲಯ 
ದವರು ಆ ವರ್ಷ ಅವರಿಗಾಗಿ ಪ್ರತ್ಯೇಕ ಪರೀಕ್ಷೆ ಮಾಡಬೇಕಾಯಿತು. ತನಗೆ 


ಬೀರಬಲ್ ಸಾನಿ 


೧೫೧೫ 


ಸರಿಯೆಂದು ತೋರಿದುದನ್ನು ಮಾಡಲು ಅವರು ಹಿಂಜರಿಯುತ್ತಿರಲಿಲ್ಲವೆಂಬುದು 
ಇದರಿಂದ ಖಚಿತವಾಗುತ್ತದೆ. 

ಪ್ರೊ . ಸಾನಿಯವರು ಹಿಂದೂಮತದ ಅಭಿಮಾನಿಗಳಾದರೂ ಅಂಧ ಮತಾಭಿ 
ಮಾನಿಗಳಾಗಿರಲಿಲ್ಲ. ಜಾತಿಮತ ಭೇದಭಾವನೆಯಿಲ್ಲದೆ, ಸಮಾಜದಲ್ಲಿ ಮೇಲು 
ಕೀಳು ಎಂಬ ಭಾವನೆಯಿಲ್ಲದೆ ಎಲ್ಲರಿಗೂ ಸಹಾಯಮಾಡಿದ್ದಾರೆ. ಒಂದುಸಾರಿ 
ಕಾಡುಮೃಗಗಳಿದ್ದ ಹಿಮಾಲಯದ ಕಾಡಿನಲ್ಲಿ ಹೋಗುತ್ತಿದ್ದಾಗ ಕತ್ತಲಾಯಿತು. 
ಸಾಮಾನು ಹೊತ್ತು ತರುತ್ತಿದ್ದ ಜನ ಬರಲಿಲ್ಲ. ಅವರಿಗೇನಾದರೂ ತೊಂದರೆ 
ಯಾಗಿರಬಹುದೆಂಬ ಚಿಂತೆ ಮನಸ್ಸಿಗೆ ಬಂದಕೂಡಲೇ ತಮ್ಮ ತಂದೆಯವರಿಂದ 
ದೊಣ್ಣೆಯನ್ನು ತೆಗೆದುಕೊಂಡು , ಕತ್ತಲೆಯಲ್ಲೇ ಹಿಂದೆಹೋಗಿ ಆ ಜನರನ್ನು ಕರೆದು 
ಕೊಂಡು ಬಂದರು. ಬಡವರಮೇಲಿನ ಅವರ ಅನುಕಂಪ ಇದರಿಂದ ವ್ಯಕ್ತ 
ವಾಗುತ್ತದೆ. ಅವರಿಗೆ ಯಾವ ಕೆಲಸವೂ ಕೀಳಾಗಿರಲಿಲ್ಲ. ಸಹಾಯಮಾಡು 
ವುದಕ್ಕೆ ವ್ಯಕ್ತಿಯ ಸ್ಥಾನಮಾನಗಳನ್ನು ಅವರು ಎಂದೂ ಗಮನಿಸಿದವರಲ್ಲ . 
- ಪ್ರೊ . ಸಾನಿಯವರು ಆದರ್ಶ ಮೇಲಧಿಕಾರಿಗಳು . ಅವರ ಕೆಳಗಿನ ಅಧಿಕಾರಿ 
ಗಳಿಗೆ ಅವರಲ್ಲಿ ಕೆಲಸಮಾಡುವುದೇ ಒಂದು ಆನಂದ. ಪ್ರಾಮಾಣಿಕತೆಯ , 
ಕಷ್ಟದ ದುಡಿಮೆಗೆ ಯಾವಾಗಲೂ ಅವರ ಮೆಚ್ಚುಗೆ ಇತ್ತು . ಈ ಮೆಚ್ಚುಗೆ ಅವರ 
ಸಹೋದ್ಯೋಗಿಗಳಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನಕರವಾಗಿತ್ತು . ಅಧಿಕಾರ 
ದರ್ಪವನ್ನು ಅವರು ಎಂದೂ ತೋರಿದವರಲ್ಲ, ಯಾರ ವಿಷಯದಲ್ಲ ಗೊಣಗಿದ 
ವರಲ್ಲ. ಎಲ್ಲರಿಗೂ ತಕ್ಕ ಗೌರವವಿತ್ತು ಸ್ವತಂತ್ರವಾಗಿ ವರ್ತಿಸಲು ಅವಕಾಶ 
ವಿತ್ತಿದ್ದರು. ಕೆಲಸ ಬಿದ್ದಲ್ಲಿ ಸಹೋದ್ಯೋಗಿಗಳನ್ನು ತಮ್ಮಲ್ಲಿಗೆ ಕರೆಸಿಕೊಳ್ಳದೆ 
ತಾವೇ ಅವರಿದ್ದಲ್ಲಿಗೆಹೋಗುತ್ತಿದ್ದರು. 

ಪ್ರೊ . ಸಾನಿಯವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸಮಾಡುತ್ತಿದ್ದಾಗಲೇ , 
ಸ್ವದೇಶಕ್ಕೆ ಮರಳಿದನಂತರ ನಷ್ಟ ಸಸ್ಯಜೀವಿಗಳ ಸಂಶೋಧನೆಗಾಗಿ ಒಂದು ಸಂಸ್ಥೆ 
ಯನ್ನು ಸ್ಥಾಪಿಸಬೇಕೆಂದು ಮನಸ್ಸು ಮಾಡಿದ್ದರು. ಅದನ್ನೇ ದೃಷ್ಟಿಯಲ್ಲಿಟ್ಟು 
ಕೊಂಡು ತಮ್ಮ ವಿಜ್ಞಾನ ವಿಭಾಗದಲ್ಲಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲು 
ತಾವು ಆರ್ಜಿಸಿದ ಧನವನ್ನೆಲ್ಲಾ ವಿನಿಯೋಗಿಸಿದರು. ೧೯೪೬ರಲ್ಲಿ ಲಕ್ಕೂ 
ನಗರದಲ್ಲಿ ನಷ್ಟ ಸಸ್ಯಜೀವಿ ಸಂಶೋಧನಾಸಂಸ್ಥೆ ಸ್ಥಾಪಿತವಾಯಿತು. ಆ ಸಂಸ್ಥೆಯ 
ಹೊಸ ಕಟ್ಟಡದ ಶಂಕುಸ್ಥಾಪನೆಯನ್ನು ಪ್ರಧಾನಿ ಜವಾಹರಲಾಲರೇ ತಮ್ಮ 
ಅಮೃತ ಹಸ್ತದಿಂದ ನೇರವೇರಿಸಿದರು. ಈ ಸಮಾರಂಭಕ್ಕೆ ದೇಶ ಹೊರದೇಶ 
ಗಳಿಂದ ಖ್ಯಾತವಿಜ್ಞಾನಿಗಳು ಬಂದಿದ್ದರು . ಕಟ್ಟಡದ ಶಂಕುಸ್ಥಾಪನೆಯಾಯಿತು ; 
ಆದರೆ ದೈವವು ಅದನ್ನು ಪೂರ್ಣಗೊಳಿಸಿ ಸಂಶೋಧನೆಯ ವ್ಯವಸ್ಥೆ ಮಾಡಲು 
ಅವರನ್ನು ಇರಗೊಡಲಿಲ್ಲ. ಶಂಕುಸ್ಥಾಪನೆಯಾದ ೬ ದಿನಗಳಲ್ಲಿ , ಅಂದರೆ 
೧೯೪೯ರ ಏಪ್ರಿಲ್ ತಾರೀಖು ೯ - ೧೦ರ ಮಧ್ಯರಾತ್ರಿ ಅವರು ಈ ಪ್ರಪಂಚದಿಂದ 


೧೫೧೬ 


ಪ್ರಬುದ್ಧ ಕರ್ಣಾಟಕ 


ಕಣ್ಮರೆಯಾದರು . ಅವರ ಪಾರ್ಥಿವ ಶರೀರವನ್ನು ಅವರು ಸ್ಥಾಪಿಸಿದ ಸಂಸ್ಥೆಯ 
ಪಕ್ಕದಲ್ಲಿಯೇ ಸಮಾಧಿಮಾಡಲಾಯಿತು. ಅವರು ಸ್ಥಾಪಿಸಿದ ಸಂಸ್ಥೆಯು ಅವರ 
ನಾಮಾಂಕಿತದಲ್ಲಿದ್ದು , ಅವರ ಶಿಷ್ಯರನೇಕರು ಅವರ ಮೇಲ್ಪಂಕ್ತಿಯನ್ನನುಸರಿಸಿ 
ಸಂಶೋಧನೆಗಳನ್ನು ಮುಂದುವರಿಸುತ್ತಿದ್ದಾರೆ. ಅವರ ಸಮಾಧಿ ಪ್ರೊ . ಸಾನಿ 
ಯವರ ವ್ಯಕ್ತಿತ್ವದ ಕುರುಹಾಗಿ ಆ ಸಂಸ್ಥೆಗೆ ಬರುವ ಸಂಶೋಧಕರಲ್ಲಿ ಸ್ಫೂರ್ತಿ 
ತುಂಬುತ್ತಿದೆ. 


ಡಾ . ಬೀರಬಲ್ ಸಾಹನಿ ( 1891 - 1949 ). 


ಡಾ , ಹೋಮಿ ಜೆ, ಭಾಭಾ ( 1909 - 1966) 


ಡಾ || ಎನ್ . ಎಸ್. ಸತ್ಯಮೂರ್ತಿ 


ಡಾ . ಹೋಮಿ ಭಾಭಾ 


ಇತಿಹಾಸದಲ್ಲಿ ಮಾನವನ ಪ್ರಗತಿಗಾಗಿ ತಮ್ಮ ತಮ್ಮ ವಿಶಿಷ್ಟ ಉದ್ಯಮಗಳಲ್ಲಿ 
ಮಹತ್ತರವಾದ ಅಂಶದಾನ ಮಾಡಿರುವ ಮಹಾಪುರುಷರ ಕೆಲವಾರು ದೃಷ್ಟಾಂತ 
ಗಳಿವೆ. ಪ್ಲೇಟೋ , ಅರಿಸ್ಟಾಟಲ್ ಅವರ ಜ್ಞಾನಕೌಶಲ್ಯ ; ಷೇಕ್ಸ್ಪಿ ಯರ್ , 
ಕಾಳಿದಾಸರ ವರದ ಕಲ್ಪನಾ ಚಾತುರ್ಯ ; ಗೆಲಿಲಿಯೋ , ನ್ಯೂಟನ್ , 
ಐನ್‌ಸ್ಟೈನ್ ಅವರ ವಿಜ್ಞಾನ ಪ್ರತಿಭೆ - ಇವು ಎಲ್ಲರಿಗೂ ತಿಳಿದ ವಿಷಯಗಳೇ . 
ಮೊತ್ಸಾರ್ಟ್, ಬೆಟೋವೆನ್ , ಹಾಗೂ ನಮ್ಮದೇ ನಾಡಿನ ತ್ಯಾಗರಾಜ, 
ತಾನ್ ಸೇನರ ಗುಣಗಾನವನ್ನೂ ನಾವು ಹಾಡಿದ್ದೇವೆ. ಪ್ರಸಿದ್ಧ ಚಿತ್ರಕಾರರಾದ 
ಮೈ ಕಲೆಂಜೆಲೋ , ರೆಂಬ್ರಾಂಟ್ , ಪಿಕಾಸೊ ಅವರ ಕುಂಚದಿಂದ ಬಂದ ಬಣ್ಣಗಳ 
ಬೆಡಗು ಕಣ್ಣುಗಳಿಗೆ ಎಂದೆಂದೂ ಔತಣ ಸವಿದಹಾಗೆ, ಆದರೆ ಬುದ್ಧಿ ಶಕ್ತಿಯಲ್ಲಿ 
ಜಾಣ್ಮ , ಕಲೆಯಲ್ಲಿ ಕುಶಲತೆ, ವಿಜ್ಞಾನದಲ್ಲಿ ಪ್ರತಿಭೆ, ಸಂಗೀತದಲ್ಲಿ ಅಭಿರುಚಿ, 
ದೇಶದ ಬಗ್ಗೆ ಅಪಾರವಾದ ಭಕ್ತಿ , ನಾಡಿನ ಜನರಲ್ಲಿ ಅಭಿಮಾನ , ಜನತೆಗಾಗಿ 
ಅನುಕಂಪ ಎಲ್ಲವನ್ನೂ ಹೊಂದಿರುವ ಮಹಾ ವ್ಯಕ್ತಿಗಳು ಅತಿ ವಿರಳ. ಹೋಮಿ 
ಭಾಭಾ ನಿಜವಾಗಿಯೂ ಇಂತಹ ಒಬ್ಬ ವ್ಯಕ್ತಿ . ಅವರ ವ್ಯಕ್ತಿತ್ವ ಪರಿಪೂರ್ಣ 
ವಾದದ್ದು . ಬಹುಶಃ ಲಿಯೊನಾರ್ಡೊ ಡಾವಿಂಚಿಯೊಡನೆ ಸಾವ್ಯ ಸಮಂಜಸವೋ 
ಏನೋ , ನಾವು ಅವರ ಸಮಕಾಲೀನರಾದ್ದರಿಂದ ಅವರು ಎಂತಹ ಅಮಾನುಷ 
ವ್ಯಕ್ತಿ ಎಂಬುದನ್ನೂ , ಅವರು ಕೈಗೊಂಡ ಉದ್ಯಮದ ಮಹತ್ವ ಎಂತಹದು, ಅಲ್ಲದೆ 
ಅದರ ಪರಿಣಾಮಗಳು ಎಷ್ಟು ವ್ಯಾಪಕ ಎಂಬುದನ್ನೂ ಅರಿತುಕೊಳ್ಳುವುದು ಕಷ್ಟ . 
ಅದಕ್ಕೆ ಸ್ವಲ್ಪ ದಿನಗಳು ಉರುಳಬೇಕು. 

ಆಧುನಿಕ ಭಾರತದ ವಿಜ್ಞಾನ ನಿರ್ಮಾಪಕರನ್ನು ಕುರಿತ ಲೇಖನಗಳ ಸರಣಿ 
ಯಲ್ಲಿ ಈ ಲೇಖನವೂ ಒಂದು. ಆದರೆ ಭಾರತಕ್ಕೆ ರತ್ನ ಪ್ರಾಯರಾಗಿದ್ದ ಭಾಭಾ 
ರವರನ್ನು ಈ ಸಂಕುಚಿತ ಎಲ್ಲೆಗಳಲ್ಲಿ ಬಣ್ಣಿಸುವುದು ಸ್ವಲ್ಪ ಕಷ್ಟವೇ . ಅವರ 
ಜೀವನದ ಉದ್ಯಮದ ಪರಿಣಾಮಗಳು ಭಾರತದ ಭವಿಷ್ಯದಲ್ಲಿ ಅನೇಕ ರೂಪಗಳಲ್ಲಿ 
ಕಾಣಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ. ಹೋಮಿ ಭಾಭಾರವರ ಜೀವನದ ಕಥೆ 


೧೫೧೮ 


ಪ್ರಬುದ್ಧ ಕರ್ಣಾಟಕ 
ಸ್ವತಂತ್ರ ಭಾರತದ ವಿಜ್ಞಾನದ ಇತಿಹಾಸ ಅಲ್ಲ, ಇಡೀ ೨೦ನೇ ಶತಮಾನದ 
ಉತ್ತರಾರ್ಧದ ಭಾರತೀಯ ವಿಜ್ಞಾನದ ಇತಿಹಾಸವೆಂದರೆ ಅತಿಶಯೋಕ್ತಿ ಅಲ್ಲ. 

- ಭಾಭಾರವರ ಬಗ್ಗೆ ಯೋಚಿಸಿದಾಗೆಲ್ಲಾ ಮನಸ್ಸಿಗೆ ಇತಿಹಾಸದ ಹಲವಾರು 
ಮಹಾ ವ್ಯಕ್ತಿಗಳೊಡನೆ ಇದ್ದ ಗುಣಸಾಮ್ಯ ನೆನಪಾಗುತ್ತದೆ. ಅವರಲ್ಲಿ ಬ್ರಿಟಿಷ್ 
ಸಾರ್ವಭೌಮರ ದರ್ಪ, ಕೆನೆಡಿಯರ ಲಾವಣ್ಯ ವೈಖರಿ, ನೆಹೂ ಅವರ ಆಳವಾದ 
ದೇಶಾಭಿಮಾನ, ಚರ್ಚಿಲ್‌ರವರ ಅಹಂಭಾವ - ಇವೆಲ್ಲವೂ ಕಾಣಬರುತ್ತಿತ್ತು . 
ಅವರು ಕೇವಲ ಭೌತವಿಜ್ಞಾನಿ ಮಾತ್ರವಲ್ಲ, ನವಭಾರತದ ಶಿಲ್ಪಿಗಳಲ್ಲೊಬ್ಬರು, ಒಬ್ಬ 
ಪ್ರತಿಭಾವಂತ ಸಮಾಜ ತತ್ವಜ್ಞಾನಿ; ಶ್ರೀಮತಿ ಇಂದಿರಾ ಗಾಂಧಿಯವರು ಹೇಳಿರು 
ವಂತೆ ಅವರು ಭಾರತದ ಸಮಾಜ ಸುಧಾರಕ. ಹೋಮಿ ಭಾಭಾರವರು ಭವಿಷ್ಯದ 
ಮುನ್ ದೃಷ್ಟಿ ( Preview ) ಪಡೆದವರಾಗಿದ್ದರು. ಆದರೆ ಅವರು ಕಾಣುತ್ತಿದ್ದ ಕನಸು 
ಗಳಲ್ಲಿ ನಿಜಾಂಶ ಹೆಚ್ಚು . ಅವರು ಆಕಾಂಕ್ಷಾಪೂರ್ಣರಾಗಿದ್ದರು; ಆದರೆ ಅವರ 
ಆಕಾಂಕ್ಷೆಗಳ ಹಿನ್ನೆಲೆಯಲ್ಲಿ ಸಾಧನೆಯ ನೆಚ್ಚಿಗೆಯಿತ್ತು . ಅವರು ಕೆಲಸದ ವಿಷಯ 
ದಲ್ಲಿ ಕಠಿಣರಾದ ಮೇಲಾಳು ; ಆದರೆ ತಮ್ಮ ಕೆಲಸಗಾರರ ಬಗ್ಗೆ ಅವರಿಗೆ ಅಪರಿ 
ಮಿತ ವಾತ್ಸಲ್ಯ , ಹೆಮ್ಮೆ , ದಯೆ , ಅವರು ವೃತ್ತಿಯಿಂದ ವಿಜ್ಞಾನಿಯಾದರೂ 
ಅಂತರಾಳದಲ್ಲಿ ಕಲೆಗಾರ, ಶಿಲ್ಪಿ , ಸಂಗೀತಗಾರ, ಸಂಗೀತಾಭಿಮಾನಿ. ಅವರು 
ಕೈ ಹಾಕಿದ ಕೆಲಸದಲ್ಲೆಲ್ಲಾ ಸಂಪೂರ್ಣವಾಗಿ ನಿರತರಾಗಿರುತ್ತಿದ್ದರು. ಕೆಲಸದ ಪ್ರತಿ 
ಯೊಂದು ದೃಷ್ಟಿಕೋನವನ್ನೂ ತಾವೇ ಸ್ವತಃ ಪರಿಶೀಲಿಸುತ್ತಿದ್ದರು. 

ಹೋಮಿ ಭಾಭಾರವರ ಹೆಸರು ನೆನಪಿಗೆ ಬಂದಾಗಲೆಲ್ಲ ಒಡನೆಯೇ ಭಾರತದ 
ಪರಮಾಣುಶಕ್ತಿ ಉದ್ಯಮ ಮನಸ್ಸಿಗೆ ಬರುತ್ತದೆ. ಆದರೆ ಭಾರತದ ಜನತೆಗೆ 
ಭಾಭಾ ಬಿಟ್ಟುಹೋದ ಆಸ್ತಿ ಇದಕ್ಕಿಂತ ಇನ್ನೂ ಉದಾತ್ತವಾದದ್ದು : ಭಾರತದ 
ಜನತೆಗೆ ವಿಜ್ಞಾನ ಮತ್ತು ವಿಜ್ಞಾನದಿಂದ ಉಂಟಾಗುವ ಫಲಗಳ ಬಗ್ಗೆ ಅರಿವು 
ಉಂಟುಮಾಡಿದ್ದು , ನಮ್ಮನ್ನು ಉದ್ಯಮಶೀಲರನ್ನಾಗಿ ಮಾಡಿ ನಮ್ಮಲ್ಲಿ ಆತ್ಮ 
ವಿಶ್ವಾಸದಿಂದ ಕೆಲಸಗಳನ್ನು ಕೈಗೊಳ್ಳುವ ಧೈರ್ಯ, ಭರವಸೆ ಉಂಟುಮಾಡಿದ್ದು . 
ಹೋಮಿ ಭಾಭಾರವರನ್ನು ಕೇವಲ ೫೬ ವರ್ಷದ ಪ್ರಾಯದಲ್ಲಿ ಮೃತ್ಯು ಕರೆ 
ದೊಯಾಗ ಅವರ ಕೆಲಸಗಳಿನ್ನೂ ಪೂರೈಸಿರಲಿಲ್ಲ. ಅವರು ಬದುಕಿದ್ದಿದ್ದರೆ 
ಭಾರತಕ್ಕೆ ಅವರು ಇನ್ನೂ ಅನೇಕ ವಿಧಗಳಲ್ಲಿ, ಅನೇಕ ವಲಯಗಳಲ್ಲಿ ನೆರವಾಗು 
ತಿದ್ದರೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ಅವರ ಪ್ರಜ್ವಲಜೀವನ ನಮ್ಮ ಮಧ್ಯೆ 
ಆದರ್ಶಪ್ರಾಯವಾಗಿದ್ದು ನಮ್ಮಲ್ಲಿ ಧೈರ್ಯಯುತ ಸಾಧನೆಗಳನ್ನು ಕೈಗೊಳ್ಳುವ 
ಹಂಬಲ ಹುಟ್ಟಿಸಿದೆ. ಅವರು ತರಪೇತುಮಾಡಿ ಬಿಟ್ಟು ಹೋಗಿರುವ ತರುಣ 
ವಿಜ್ಞಾನಿ ಹಾಗೂ ಇಂಜಿನಿಯರುಗಳ ತಂಡಗಳು ಅವರು ಉದ್ದೇಶಿಸಿದ ಕೆಲಸಗಳನ್ನು 
ಪೂರೈಸುವುದರಲ್ಲಿ ಸಂದೇಹವಿಲ್ಲ. 

ಆದರೆ ಭಾಭಾರವರ ಯಶಸ್ಸಿಗೆ ಅವರ ನೈಜಮಹಿಮೆ ( intrinsic great 


OD 


ಡಾ , ಹೋಮಿ ಭಾಭಾ 


១៩ 


ness ) ಒಂದೇ ಅಲ್ಲದೆ ಇನ್ನೊಂದು ಮೂಲಭೂತ ಕಾರಣವಿತ್ತೆಂಬುದನ್ನು ನಾವು 
ಮರೆಯಬಾರದು. ಅವರಿಗೆ ಜವಹರ್‌ಲಾಲ್ ನೆಹರೂ ಅವರು ಕೊಟ್ಟ ಬೆಂಬಲ , 
ಪ್ರೋತ್ಸಾಹ, ಹಾಗೂ ನೆಹರೂ ಭಾಭಾರವರಿಬ್ಬರೂ ಭಾರತದ ಸ್ವಾತಂತ್ರ್ಯ ಬರುವ 
ವೇಳೆಗೆ ಸರಿಯಾಗಿ ಒಟ್ಟುಗೂಡಿದ ಸಮಯ ಸಿದ್ದಿ ; ಭಾಭಾ ಅವರ ಪ್ರೌಢಿಮೆ , 
ಕರ್ಮಶೂರತೆಗಳನ್ನು ಅರಿತು ನೆಹರೂರವರು ಅವರಲ್ಲಿಟ್ಟ ವಿಶ್ವಾಸ, ಅವರಿಗೆ ಕೊಟ್ಟ 
ಕಾರ್ಯಸ್ವಾತಂತ್ರ - ಇವು ಅವರ ಯಶಸ್ಸಿಗೆ ಬಹುಮಟ್ಟಿಗೆ ಕಾರಣವಾಗಿದ್ದು ವು. 
* ದೇಶದ ಆರ್ಥಿಕ ಪರಿಸ್ಥಿತಿ ಮಾತ್ರವೇ ಅಲ್ಲ, ದೇಶದ ಪ್ರಜೆಗಳನ್ನೆ ಪರಿವರ್ತಿಸುವ 
ಕಾರ್ಯದಲ್ಲಿ ವಿಜ್ಞಾನದ ಮೂಲಭೂತ ಪಾತ್ರವನ್ನು ಇವರಿಬ್ಬರೂ ಚೆನ್ನಾಗಿ 
ಅರಿತಿದ್ದರು ' ಎಂದು ಯುಕ್ತವಾಗಿ ನುಡಿದಿದ್ದಾರೆ, ಭಾರತದ ಪರಮಾಣುಶಕ್ತಿ 
ಕಮಿಷನ್ನಿನ ಪ್ರಸ್ತುತ ಅಧ್ಯಕ್ಷ, ಡಾ . ವಿಕ್ರಮ್ ಸಾರಾಭಾಯ್ ಅವರು. ಭಾಭಾ, 
ನೆಹರೂ , ಇಬ್ಬರೂ ತಮ್ಮ ಜೀವನಾದ್ಯಂತ ಭಾರತದ ಉನ್ನತಿ, ಏಳಿಗೆಗಾಗಿ 
ತಮ್ಮದೇ ಆದ ರೀತಿಯಲ್ಲಿ ಹಗಲು ರಾತ್ರಿ ದುಡಿದರು . ಭಾಭಾರವರ ಪ್ರಕಾರ 
ಭಾರತದ ಜನತೆ ವಿಜ್ಞಾನ ಮತ್ತು ವೈಜ್ಞಾನಿಕ ಕ್ರಮಗಳನ್ನು ಅವಲಂಬಿಸುವುದೇ 
ಪ್ರಪ್ರಥಮ ಆವಶ್ಯಕತೆ , ಪರಮಾಣುಶಕ್ತಿಯ ಶಾಂತಿಯುತ ಪ್ರಯೋಗಗಳ ಮೂಲಕ 
ವಿಜ್ಞಾನ ಮತ್ತು ಅದನ್ನು ಅವಲಂಬಿಸಿದ ಉದ್ಯಮಗಳ ಅರಿವನ್ನು ಪ್ರತಿಯೊಬ್ಬ 
ಭಾರತೀಯನಿಗೂ ಉಂಟುಮಾಡುವ ಉಪಾಯವನ್ನು ಕಂಡರು ಡಾ . ಭಾಭಾ. 
ಒಂದು ರೀತಿಯಲ್ಲಿ ಹೇಳಬಹುದಾದರೆ, ಅವರು ಆಧುನಿಕ ಭಾರತಕ್ಕೆ ಒಂದು ಹೊಸ 
ಧರ್ಮದ ದಾರಿಯನ್ನೇ ತೋರಿಸಿಕೊಟ್ಟರು. ಆ ಧರ್ಮದ ಮೂಲತತ್ವಗಳು 
ವಿಜ್ಞಾನ ಮತ್ತು ವೈಜ್ಞಾನಿಕ ಪದ್ಧತಿಗಳ ಅರಿವು, ಅಭ್ಯಾಸ, ಆಚರಣೆ, ಅವರು 
ಇನ್ನೂ ಕೆಲವು ಕಾಲ ಜೀವಿಸಿದ್ದರೆ ದೇಶವು ಅವರ ವಿವಿಧ ಕುಶಲತೆಗಳನ್ನು 
ಇನ್ನೂ ಮಹತ್ತರವಾದ ಕಾರ್ಯಗಳಿಗಾಗಿ ಉಪಯೋಗಿಸುತ್ತಿತ್ತೆಂಬುದರಲ್ಲಿ 
ಅನುಮಾನವಿಲ್ಲ. 

* ಭಾರತದ ಪರಮಾಣುಶಕ್ತಿ ಕಾರ್ಯಕ್ರಮದ ಈಗಿನ ಪರಿಸ್ಥಿತಿ ನಿಜವಾಗಿಯೂ 
ಶ್ಲಾಘನೀಯವಾದದ್ದು ಮತ್ತು ಭಾಭಾ ಅವರ ಪ್ರತಿಭೆಗೆ ಅದೊಂದು ಜೀವಂತ 
ಸಾಕ್ಷಿಯಾಗಿದೆ. ಪ್ರಪಂಚದ ಅತ್ಯಂತ ದೊಡ್ಡ ದೇಶಗಳಲ್ಲೊಂದಾದ ಭಾರತ 
ತನ್ನ ೫೦ ಕೋಟಿ ಪ್ರಜೆಗಳನ್ನು ಸಾಕಿ ಸಲಹಿ , ಅದರ ಮೇಲೆ ಪ್ರಪಂಚದಲ್ಲೇ 
ಅತಿದೊಡ್ಡ ಒಂದು ಪರಮಾಣುಶಕ್ತಿ ಕೇಂದ್ರವನ್ನು ನಡೆಸುತ್ತಿರುವುದು ಕೌತುಕವೇ 
ಸರಿ . ಬೊಂಬಾಯಿಯ ಸಮುದ್ರ ತೀರದಲ್ಲಿ, ತ್ರಿಮೂರ್ತಿವಿಗ್ರಹವುಳ್ಳ ಎಲಿಫಾಂಟಾ 
ದ್ವೀಪಕ್ಕೆ ಅಭಿಮುಖವಾಗಿರುವ, ಹಸಿರುಬೆಟ್ಟದ ತಪ್ಪಲ ಟ್ರಾಂಬೆಯಲ್ಲಿರುವ 
* ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ” ( ಪ್ರಧಾನಿ ಶ್ರೀಮತಿ ಇಂದಿರಾ 
ಗಾಂಧಿಯವರಿಂದ ಕಳೆದವರ್ಷ ಆದ ನಾಮಾಂಕಿತ) ಚಟುವಟಿಕೆಯಿಂದ 
ಗುಂಯ್‌ಗುಟ್ಟುತ್ತಿರುವ ಒಂದು ಜೇನುಗೂಡೇ ಸರಿ . ಭಾರತದ ನಾನಾ ಕಡೆ 


ಗುಟ್ಟು 
ತಿಳದವರ್ಷ ಸೆ೦ಟರ್ ತಪ್ಪ 


೧೫೨೦ . 

ಪ್ರಬುದ್ಧ ಕರ್ಣಾಟಕ 
ಗಳಿಂದ ಬಂದಿರುವ ಸುಮಾರು ೧೦, ೦೦೦ ಮಂದಿ ಯುವಕರು ಪರಮಾಣು 
ಶಕ್ತಿಯ ವಿವಿಧ ರೂಪಗಳ ಬಗ್ಗೆ ರೋಮಾಂಚಕರ ಪ್ರಯೋಗಗಳನ್ನು ಇಲ್ಲಿ 
ನಡೆಸುತ್ತಿದ್ದಾರೆ. ಕೆಲವರು ಪರಮಾಣುವಿನ ಆಸ್ಫೋಟನೆಯ ಗೂಢತತ್ವಗಳನ್ನು 
ಪರಿಶೀಲಿಸುತ್ತಿದ್ದರೆ, ಮತ್ತೆ ಕೆಲವರು ನ್ಯೂಟ್ರಾನ್ ಕಣವನ್ನೇ ಒಂದು ಅಸ್ತ್ರವನ್ನಾಗಿ 
ಉಪಯೋಗಿಸಿಕೊಂಡು ಘನವಸ್ತುಗಳ ರಚನೆಯ ರಹಸ್ಯಗಳನ್ನು ಬಿಡಿಸುತ್ತಿದ್ದಾರೆ. 
ಕೆಲವರು ಐಸೋಟೋಪ್ಗಳ ಉತ್ಪಾದನಾಕಲೆಯಲ್ಲಿ ಪರಿಶ್ರಮ ಪಡೆಯುತ್ತಿದ್ದರೆ, 
ಮತ್ತೆ ಕೆಲವರು ಶುದ್ಧವಾದ ಪರಮಾಣುಸಾಮಗ್ರಿಗಳನ್ನು ತಯಾರಿಸುತ್ತಿದ್ದಾರೆ. 
ಭಾರತದ ಬೇರೆ ಎಡೆಗಳಲ್ಲಿ ಪರಮಾಣುಶಕ್ತಿಯಿಂದ ವಿದ್ಯುಚ್ಛಕ್ತಿಯ ಉತ್ಪಾದನೆಗೆ 
ಕೇಂದ್ರಗಳು ಸ್ಥಾಪಿತವಾಗುತ್ತಿವೆ. ಭಾರತದ ವಿಜ್ಞಾನಿಗಳು ರಿಯಾಕ್ಟರ್‌ ಉಪ 
ಯೋಗಕ್ಕೆ ಯೋಗ್ಯವಾದ ಯುರೇನಿಯಮ್ ಖನಿಜವನ್ನು ಗಣಿಗಳಿಂದ ತೆಗೆದು 
ಲೋಹ ಮಾಡಿ ಶುದ್ದೀಕರಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿನ ಎತ್ತರದ ಗುಲ್ಮಾರ್ಗ್ 
ನಲ್ಲಿಯೂ ಕೋಲಾರದ ಚಿನ್ನದ ಗಣಿಯ ಪಾತಾಳದಲ್ಲಿಯೂ ತರುಣ ವಿಜ್ಞಾನಿಗಳು 
ವಿಶ್ವಕಿರಣಗಳನ್ನು ಪರೀಕ್ಷಿಸುತ್ತಿದ್ದಾರೆ. ಕೆಲವರು ಸಮುದ್ರದ ಆಳದಲ್ಲಿನ ಮಣ್ಣಿನ 
ಪರಿಶೀಲನೆಯಿಂದ ಈ ಪ್ರಪಂಚದ ಜೀವನಕಥೆಯನ್ನೇ ಬರೆಯುತ್ತಿದ್ದಾರೆ. ಇನ್ನು 
ಕೆಲವರು ಬ್ರಹ್ಮಾಂಡದ ದೂರದ ನಕ್ಷತ್ರಗಳು ಪಿಸುಗುಟ್ಟುತ್ತಿರುವ ಮಾತು 
ಗಳನ್ನು ಕಿವಿಗೊಟ್ಟು ಆಲಿಸುತ್ತಿದ್ದಾರೆ. ಮತ್ತೆ ಕೆಲವರು ಕೇರಳದ ತುಂಬಾದಿಂದ 
ರಾಕೆಟ್ ಗಳನ್ನು ಹಾರಿಸಿ ಪ್ರಯೋಗಗಳನ್ನು ಮಾಡಿ, ಗಗನಯಾನದ ಮೊದಲ 
ಹೆಜ್ಜೆಗಳನ್ನಿಡುತ್ತಿದ್ದಾರೆ. 
* ಈ ಉದ್ಯಮಗಳನ್ನೆಲ್ಲಾ ಭಾರತದಂತಹ ಪ್ರಾಚೀನನಾಡಿಗೆ ತಂದಿರುವುದು 
ಅತ್ಯಾಶ್ಚರ್ಯಕರ ಕಾರ್ಯ. ಇದಕ್ಕೆ ಭಾಭಾರವರ ವಿಶಿಷ್ಟ ವ್ಯಕ್ತಿತ್ವ ಹಾಗೂ 
ಅವರಲ್ಲಿದ್ದ ಅಚಲ ಧೈಯ, ಉತ್ಸಾಹಗಳೇ ಕಾರಣ. ಭಾಭಾರವರಿಗೂ ಮೊದಲು 
ಭಾರತದ ಇತಿಹಾಸದಲ್ಲಿ ಅನೇಕ ಹೆಸರಾಂತ ವಿಜ್ಞಾನಿಗಳು ಇದ್ದರೆಂಬುದು ಎಲ್ಲರೂ 
ಅರಿತ ವಿಷಯ . ಇತ್ತೀಚಿನವರಲ್ಲಿ ಜಗದೀಶ್ ಚಂದ್ರ ಬೋಸ್, ಮೇಘನಾಥ್ 
ಸಾಹಾ ಮತ್ತು ಸಿ. ವಿ. ರಾಮನ್ ಅವರ ಹೆಸರುಗಳನ್ನು ಕೇಳದವರಿಲ್ಲ. ಇವರ 
ವೈಜ್ಞಾನಿಕ ಜೀವನದ ವ್ಯಾಪ್ತಿ ೨೦ - ೩೦ ವರ್ಷಗಳಾಗಿದ್ದುವು. ಅವರು ವಿಜ್ಞಾನ 
ಪ್ರಪಂಚಕ್ಕೆ ನೀಡಿರುವ ಕಾಣಿಕೆಗಳು ಜಗದ್ವಿಖ್ಯಾತವಾಗಿವೆ. ಇವರೆಲ್ಲರೂ ತಮ್ಮ 
ಸುತ್ತ ವಿಜ್ಞಾನಸಂಶೋಧಕರ ಒಂದೊಂದು ತಂಡವನ್ನು ನಿರ್ಮಿಸಿಕೊಂಡರು. 
ಅವರಲ್ಲನೇಕರು ಈಗ ಪ್ರಮುಖ ವಿಜ್ಞಾನಿಗಳಾಗಿದ್ದಾರೆ. ಆದರೆ ಭಾಭಾರವರ 
ಶ್ರಮಕ್ಕೂ ಇನ್ನಿತರರ ಕೆಲಸಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಒಮ್ಮೆಗೇ ಕಾಣಬರು 
ತದೆ. ಈ ಮೇಲೆ ಹೇಳಿದ ಮಹಾಪುರಷರು ಮುಖ್ಯವಾಗಿ ತಮ್ಮ ತಮ್ಮ ವಿಜ್ಞಾನ 
ಕ್ಷೇತ್ರಗಳಲ್ಲಿ ಆಸಕ್ತರಾಗಿದ್ದರು. ಭಾಭಾರವರು ವಿಜ್ಞಾನದ ಪ್ರಗತಿಗಾಗಿ ಮಾತ್ರವಲ್ಲ, 
ಅದಕ್ಕಿಂತ ಮಹತ್ತರ ಕಾರ್ಯವಾದ ಭಾರತದ ಜನಸಾಮಾನ್ಯರ ಏಳಿಗೆಗಾಗಿ 


ಡಾ , ಹೋಮಿ ಭಾಭಾ 


೧೫೨೧ 


ದುಡಿಯುವುದನ್ನು ತಮ್ಮ ಕರ್ತವ್ಯವಾಗಿ ಕಂಡರು. ಅವರು ಚಿಕ್ಕ ವಯಸ್ಸಿನಲ್ಲೇ 
ದೊಡ್ಡ ತಾತ್ವಿಕ ಭೌತವಿಜ್ಞಾನಿಯೆಂದು ಹೆಸರುಪಡೆದುದರಿಂದ , ಪ್ರಪಂಚದ ಯಾವ 
ಹೆಸರಾಂತ ವಿಶ್ವವಿದ್ಯಾನಿಲಯದಲ್ಲಾಗಲೀ , ಸಂಶೋಧನಾಕೇಂದ್ರದಲ್ಲಾಗಲೀ 
ದೊಡ್ಡ ಪದವಿಯನ್ನು ಪಡೆಯಬಹುದಾಗಿತ್ತು . ಅವರು ಅದನ್ನು ತೊರೆದು, 
ಭಾರತಕ್ಕಾಗಿ ತಮ್ಮ ಜೀವನಪೂರ್ತಿ ದುಡಿದದ್ದು ಚಿರಸ್ಮರಣೀಯ . ಭಾಭಾ 
ರವರ ಎಲ್ಲಕ್ಕಿಂತ ಹೆಚ್ಚಾದ ಸಾಧನೆಯೆಂದರೆ, ಭಾರತ ಸರ್ಕಾರವು ವಿಜ್ಞಾನಕ್ಕಾಗಿ 
ಪ್ರಪಂಚದ ಮಹಾರಾಷ್ಟ್ರಗಳ ಮಟ್ಟದಲ್ಲಿ ಹಣ ವೆಚ್ಚ ಮಾಡುವಷ್ಟರಮಟ್ಟಿಗೆ 
ವಿಜ್ಞಾನದಲ್ಲಿ ಆಸಕ್ತಿ ಹೊಂದುವಂತೆ ಮಾಡಿದ್ದು , ಇದರಿಂದ ಇಂದು ಸರ್ಕಾರವೇ 
ದೇಶದ ವಿಜ್ಞಾನದ ಪ್ರಗತಿಗೆ ಮುಖ್ಯ ಆಶ್ರಯದಾತನಾಗಿದೆ. ಭಾಭಾರವರ 
ಪ್ರಭಾವ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ . ಪ್ರಪಂಚದ ಬೇರೆಬೇರೆ ದೇಶಗಳ 
ವಿಜ್ಞಾನವಲಯಗಳಲ್ಲೆಲ್ಲಾ ಅವರಿಗೆ ವಿಶೇಷ ಗೌರವ, ಸನ್ಮಾನ ಯಾವಾಗಲೂ 
ದೊರೆಯುತ್ತಿದ್ದಿತು. ವಾಷಿಂಗ್ಟನ್ನಿ ನಲ್ಲಾಗಲೀ , ವಿಯನ್ನಾದಲ್ಲಿಯಾಗಲೀ ಅವರ 
ಮಾತೆಂದರೆ ಎಲ್ಲರಿಗೂ ಅತಿ ಗೌರವ, ಪರಿಣಾಮವಾಗಿ, ನಮ್ಮ ದೇಶದ ಪರಮಾಣು 
ವಿಜ್ಞಾನದ ಪ್ರಗತಿಗೆ ಇದರಿಂದ ಬಹಳ ಪ್ರಯೋಜನ ಉಂಟಾಗಿದೆ. 

ಭಾಭಾರವರ ಬಾಲ್ಯದ ದಿನಗಳನ್ನು ನೋಡಿದರೆ , ಅವರು ಭಾರತ ದೇಶದ 
ಪ್ರಗತಿಯ ಶಿಲ್ಪಿಯ ಪಾತ್ರಕ್ಕೆ ಮೊದಲಿಂದಲೂ ಸಿದ್ಧರಾಗುತ್ತಿದ್ದರು ಎನಿಸುತ್ತದೆ. 
ಬಹಳ ದಿನಗಳಿಂದಲೂ ಶಿಕ್ಷಣಕ್ಷೇತ್ರದಲ್ಲಿ ಪರಿಶ್ರಮ ಮತ್ತು ಸೇವೆ ಅವರ ವಂಶದಲ್ಲಿ 
ಪರಂಪರಾನುಗತವಾಗಿ ಬಂದಿದೆ. ಮುಖ್ಯವಾಗಿ ಈ ಲೇಖನದ ಓದುಗರಿಗೆ ಸಂಬಂಧ 
ಪಟ್ಟ ವಿಷಯವೇನೆಂದರೆ, ಭಾಭಾರವರಿಗೂ ನಮ್ಮ ಮೈಸೂರು ದೇಶಕ್ಕೂ , 
ಅದರಲ್ಲಿಯೂ ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ ಬಹಳ ಸಂಬಂಧಗಳಿದ್ದವು. 
ಅವರ ತಾತ ( ತಂದೆಯವರ ತಂದೆ) ಹಿಂದೆ ಮೈಸೂರಿನ ವಿದ್ಯಾ ಇಲಾಖೆಯ 
ಮುಖ್ಯಾಧಿಕಾರಿಗಳಾಗಿದ್ದರು. ಅವರ ತಾಯಿಯವರು ಬೊಂಬಾಯಿನಲ್ಲಿ ಬಹು 
ಉದಾರಿಗಳೆಂದು ಹೆಸರುಪಡೆದ ಪೆಟಟ್ ವಂಶದವರು . ಅವರ ಸೋದರತ್ತೆ 
ತಾತಾ ಮನೆತನಕ್ಕೆ ಸೇರಿದ ಸರ್ ದೋರಬ್ ತಾತಾರವರ ಪತ್ನಿ , ಹೋಮಿ 
ಜಹಾಂಗಿರ್ ಭಾಭಾ ಬೊಂಬಾಯಿನಲ್ಲಿ ೧೯೦೯ನೇ ಇಸವಿಯ ಅಕ್ಟೋಬರ್ 
೩೦ನೇ ತಾರೀಖು ಜನ್ಮತಾಳಿದರು. ಅವರ ಮೊದಲ ವಿದ್ಯಾಭ್ಯಾಸ ನಡೆದದ್ದು 
ಬೊಂಬಾಯಿನ ಕಥೀಡ್ರಲ್ ಮತ್ತು ಜಾನ್ ಕ್ಯಾನನ್ ಶಾಲೆಗಳಲ್ಲಿ . ಅಲ್ಲಿ ಅವರು 
ಸೀನಿಯರ್‌ ಕೇಂಬ್ರಿಡ್ ಪರೀಕ್ಷೆಗೆ ಕುಳಿತು ಉನ್ನತಶ್ರೇಣಿಯಲ್ಲಿ ತೇರ್ಗಡೆಯಾ 
ದರು. ಹುಡುಗನಾಗಿದ್ದಾಗ ಭಾಭಾ ದಿನವೂ ಮಧ್ಯಾಹ್ನ ಶಾಲೆಯ ಎದುರಿನಲ್ಲಿದ್ದ 
ತಾತಾರವರ ಮನೆಗೆ ಊಟಕ್ಕೆಂದು ಹೋಗುತ್ತಿದ್ದರು. ಅಲ್ಲಿ ದೊಡ್ಡವರ ಮಧ್ಯೆ 
ಭಾರತದ ಕೈಗಾರಿಕೆಗಳ ಪ್ರಗತಿ, ಉಕ್ಕು ಮತ್ತು ಜಲೋತ್ಪಾದಿತ ವಿದ್ಯುಚ್ಛಕ್ತಿ , 
ಮುಂತಾದ ವಿಷಯಗಳ ಬಗ್ಗೆ ನಡೆಯುತ್ತಿದ್ದ ಚರ್ಚೆಗಳನ್ನು ಕಿವಿಗೊಟ್ಟು ಆಲಿಸುತ್ತಿ 


೧೫೨೨ 

ಪ್ರಬುದ್ಧ ಕರ್ಣಾಟಕ 
ದ್ದರು. ತಂದೆ ತಾಯಿಯರಿಬ್ಬರೂ ದೇಶಭಕ್ತಿಗೆ ಹೆಸರಾದ ಮನೆತನಗಳಿಗೆ 
ಸೇರಿದವರು. ಭಾಭಾರವರು ತಮ್ಮ ತಾಯಿಯ ಸಹೋದರಿಯ ಮನೆಗೆ ಹೋದಾಗ 
ಅಲ್ಲಿ ಮಹಾತ್ಮಾ ಗಾಂಧಿಯವರನ್ನು ಕಂಡಿದ್ದರು, ಅವರ ಸಂಭಾಷಣೆಯನ್ನು 
ಕೇಳಿದ್ದರು. ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆಸಿದಹೋರಾಟದ 
ರೋಮಾಂಚಕಾರೀ ದಿನಗಳು ಅವು. 

ಅವರ ತಂದೆಯವರಿಂದ ಭಾಭಾರವರು ಸಂಗೀತ, ಕಲೆಗಳಲ್ಲಿ ಅಭಿರುಚಿ 
ಪಡೆದರು . ಅವರ ತಂದೆಯವರ ಬಳಿ ಕಲೆ ಹಾಗೂ ಗಾನಶಾಸ್ತ್ರಕ್ಕೆ ಸಂಬಂಧಿಸಿದ 
ಪುಸ್ತಕಗಳ ಅಪಾರವಾದ ಸಂಗ್ರಹವಿತ್ತು . ಅವರ ತಂದೆ ಮತ್ತು ಸೋದರತ್ತೆ 
ಯವರು ಧ್ವನಿಮುದ್ರಿಕೆಗಳನ್ನು ಹೇರಳವಾಗಿ ಸಂಗ್ರಹಿಸಿದ್ದರು. ಆವೆಲ್ಲವೂ ಅವರಿಗೆ 
ದೊರೆತದ್ದರಿಂದ ಭಾಭಾರವರು ೧೬ನೆಯ ವಯಸ್ಸಿಗೇ ಪಾಶ್ಚಾತ್ಯ ಸಂಗೀತದಲ್ಲಿ 
ವಿಶೇಷ ಪರಿಶ್ರಮ , ಜ್ಞಾನ ಪಡೆದಿದ್ದರು. 

೧೯೨೭ರಲ್ಲಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಗಾನ್‌ವಿಲ್ ಅಂಡ್ 
ಕೇಯಸ್ ಕಾಲೇಜಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಭ್ಯಾಸಮಾಡಲು 
ಹೋದರು. ಆದರೆ ಕೆಲವು ದಿನಗಳಾದ ಮೇಲೆ ಅವರು ತಮ್ಮ ವ್ಯಾಸಂಗವನ್ನು 
ಗಣಿತಶಾಸ್ತ್ರಕ್ಕೆ ಬದಲಾಯಿಸಲು ಇಷ್ಟ ಪಟ್ಟರು . ಇದಕ್ಕೆ ಅವರ ತಂದೆ ಕೊಟ್ಟ 
ಉತ್ತರ “ ಮೊದಲು ಈ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗು, 
ಆಮೇಲೆನೋಡೋಣ''. ಅಂತೆಯೇ ಭಾಭಾರವರು ಮೆಕ್ಯಾನಿಕಲ್ ಇಂಜಿನಿಯ 
ರಿಂಗ್ ಟ್ರೈಪಾಸ್ ಪರೀಕ್ಷೆಯಲ್ಲಿ ಮೊದಲದರ್ಜೆ ಪಡೆದು, ೧೯೩೦ರಲ್ಲಿ ತಾತ್ವಿಕ 
ಭೌತಶಾಸ್ತ್ರದಲ್ಲಿ ಸಂಶೋಧನಾವಿದ್ಯಾರ್ಥಿಯಾಗಿ ಕೆಲಸ ಆರಂಭಿಸಿದರು. 

೧೯೩೦ - ೧೯೪೦ರ ಹತ್ತು ವರ್ಷದ ಅವಧಿಯಲ್ಲಿ ಭೌತಶಾಸ್ತ್ರದಲ್ಲಿ ಉಂಟಾದ 
ಪ್ರಗತಿ ಮಹತ್ತರವಾದದ್ದು . ಭಾಭಾ ಈ ಚಟುವಟಿಕೆಯಲ್ಲಿ ಗಮನಾರ್ಹವಾದ 
ಪಾತ್ರ ವಹಿಸಿದರು. ಅವರು ಕೆಲಸಮಾಡುತ್ತಿದ್ದ ಕೇಂಬ್ರಿಡ್ಜ್ ನ ಕ್ಯಾವೆಂಡಿಷ್ 
ಲ್ಯಾಬರೇಟರಿಯಲ್ಲಿ ಬಹು ಮುಖ್ಯವಾದ ಸಂಶೋಧನೆಗಳು ನಡೆಯುತ್ತಿದ್ದು ವು. 
೧೯೩೨ರಲ್ಲಿ ಜೇಮ್ಸ್ ಚಾಡ್ಲಿಕ್ ಅವರು ನ್ಯೂಟ್ರಾನ್ ಎಂಬ ಪರಮಾಣುವಿನ 
ಘಟಕವನ್ನು ಕಂಡುಹಿಡಿದರು . ಕಾಕ್ರಾಫ್ಟ್ ಮತ್ತು ವಾಲ್ಟನ್ ಎಂಬಿಬ್ಬರು ತರುಣ 
ವಿಜ್ಞಾನಿಗಳು ಸ್ಥಾಯೀವಿದ್ಯುತ್ ವೇಗವರ್ಧಕವನ್ನು ನಿರ್ಮಿಸಿ, ಅದರಿಂದ 
ಫೋಟಾನ್ಗಳ ವೇಗವನ್ನು ವರ್ಧಿಸಿ , ಹಗುರವಾದ ರಾಸಾಯನಿಕ ಧಾತುಗಳನ್ನು 
ಕೃತಕವಾಗಿ ಪರಿವರ್ತಿಸಿದರು. ( ಇದಕ್ಕಾಗಿ ಅವರಿಗೆ ನೊಬೆಲ್ ಪಾರಿತೋಷಕ 
ದೊರೆಯಿತು. ಅಲ್ಲದೆ , ಸರ್ ಜಾನ್ ಕಾಕ್ರಾಫ್ಟ್ ಇಂಗ್ಲೆಂಡಿನ ಪರಮಾಣುಶಕ್ತಿ 
ಸಂಶೋಧನಾಸಂಸ್ಥೆಯ ನಿರ್ದೇಶಕರಾಗಿದ್ದು , ಭಾಭಾರವರಿಗೆ ಎಷ್ಟೋ ವಿಷಯ 
ಗಳಲ್ಲಿ ನೆರವಾದರು.) ಬ್ಲಾಕೆಟ್ ಮತ್ತು ಓಚಿಯಾಲಿನಿಯವರು ಮೇಘಮಂದಿರದಲ್ಲಿ 
( Cloud chamber ) ಗ್ಯಾಮಾ ಕಿರಣಗಳಿಂದ ಎಲೆಕ್ಟ್ರಾನ್ - ಪಾಸಿಟ್ರಾನ್‌ ಯುಗ್ಯ 


ಡಾ , ಹೋಮಿ ಭಾಭಾ 

೧೫೨೩ 
ಗಳ ಉದ್ಭವದ ಚಿತ್ರಗಳನ್ನು ತೆಗೆದರು. ೧೯೩೨ -೩೪ರಲ್ಲಿ ಭಾಭಾ ಅವರಿಗೆ ಬಾಲ್ 
ಪರ್ಯಟನ ವೇತನವೂ , ೧೯೩೪ರಲ್ಲಿ ಐಪ್ಯಾಕ್ ನ್ಯೂಟನ್ ವಿದ್ಯಾರ್ಥಿವೇತನವೂ 
ದೊರೆತುವು. ಇವುಗಳ ಸಹಾಯದಿಂದ ಅವರು ಇಂಗ್ಲೆಂಡ್ ಮತ್ತು ಯೂರೋಪ್‌ಗಳ 
ಪ್ರಮುಖ ವಿಜ್ಞಾನಿಗಳೊಡನೆ ಕೆಲಸಮಾಡಿದರು. ಹೀಗೆ, ಜೂರಿಕ್ ನಲ್ಲಿ ಪೌಲಿ 
( Pauli) ಯವರೊಡನೆ, ರೋಮ್‌ನಲ್ಲಿ ಎನಿಕೊ ಫರ್ಮಿ ( Enrico Fermi) 
ಯವರೊಡನೆ, ಕೋಪನ್ ಹೇಗನ್‌ನಲ್ಲಿ ನೀಲ್ಸ್ಬೋರ್‌ರವರೊಡನೆ ಮತ್ತು 
ಡಿಲ್ಯಾಕ್ , ರದರ್‌ ಫರ್ಡ್, ಕಾಕ್ರಾಫ್ಟ್ , ಬ್ಲಾಕೆಟ್ , ಹೈಟ್ರ್‌, ಕಪಿಟ್ಟ 
( Kapitza ), ಮಾಟ್ ( Mott), ಕ್ಯಾಮರ್ ( Kramers) ಮುಂತಾದವರೊಡನೆ 
ಇವರ ಸಂಶೋಧನೆಗಳು ಸಾಗಿದುವು. 

ಭಾಭಾ ಅವರು ತಮ್ಮ ಮೊದಲ ವೈಜ್ಞಾನಿಕ ಸಂಶೋಧನಾಲೇಖನವನ್ನು 
೧೯೩೩ರ ಅಕ್ಟೋಬರ್ ತಿಂಗಳಲ್ಲಿ ಪ್ರಕಟಿಸಿದರು. ವಿಶ್ವಕಿರಣಗಳ ಹೀರಿಕೆಯಲ್ಲಿ 
ಎಲೆಕ್ಟ್ರಾನ್ ವೃಷ್ಟಿಯ ಪಾತ್ರವನ್ನು ಅವರು ಅದರಲ್ಲಿ ವಿಮರ್ಶಿಸಿದ್ದರು. ಈ 
ಸಮಸ್ಯೆಯ ಬಗ್ಗೆ ಅವರ ಸಂಶೋಧನೆ ಮೂರುವರ್ಷಕಾಲ ನಡೆಯಿತು. ಅದರ 
ಪರಿಣಾಮವಾಗಿ, ಉಚ್ಚವೇಗದ ಎಲೆಕ್ಟ್ರಾನ್ ಪಾಸಿಟ್ರಾನ್‌ಗಳು ವಸ್ತುವಿನ 
ಮೂಲಕ ಹರಿದಾಗ ಉಂಟಾಗುವ ಬೀಜಕ್ರಿಯೆಗಳನ್ನು ವಿವರಿಸಲು ಸಾಧ್ಯ 
ವಾಯಿತು. ವಿಶ್ವಕಿರಣಗಳಲ್ಲಿ ಎಲೆಕ್ಟ್ರಾನ್ ವೃಷ್ಟಿ ಉತ್ಪಾದನಾಕ್ರಿಯೆಯ ಬಗ್ಗೆ 
ಭಾಭಾ ಮತ್ತು ಹೈಟ್ಲರ್ ಅವರು ೧೯೩೭ರಲ್ಲಿ ಪ್ರಕಟಿಸಿದ ಒಂದು ದೀರ್ಘವಾದ 
ಲೇಖನದಲ್ಲಿ ಈ ವಿವರಣೆಯನ್ನು ಪ್ರತಿಪಾದಿಸಿದರು. ಈ ಸಂಶೋಧನೆಯು ಈಗ 
* ಭಾಭಾ - ಹೈಟ್ಲರ್ ಸೋಪಾನಪಾತ ತತ್ವ ” (Bhabha - Heitler Cascade 
Theory ) ಎಂದು ಹೆಸರುವಾಸಿಯಾಗಿದೆ. ಇದೇ ಭೌತಶಾಸ್ತ್ರಕ್ಕೆ ಭಾಭಾ ಅವರ 
ವಿಶ್ವಖ್ಯಾತ ಕೊಡುಗೆ. ಕೇವಲ ಈ ಸಂಶೋಧನೆಯ ಸಲುವಾಗಿ ಭಾಭಾ ಅವರಿಗೆ 
ಭೌತಶಾಸ್ತ್ರದ ಕೀರ್ತಿಸೌಧದಲ್ಲಿ ಒಂದು ಸ್ಥಾನ ಶಾಶ್ವತ. 

ಈ ತತ್ವವೇನೆಂದು ಮನದಟ್ಟಾಗಬೇಕಾದರೆ ಭೌತಶಾಸ್ತ್ರದಲ್ಲಿ ಸ್ವಲ್ಪ 
ಪರಿಶ್ರಮ ಬೇಕು. ಆದರೂ ಸುಲಭರೀತಿಯಲ್ಲಿ ಇದನ್ನು ಪರಿಶೀಲಿಸಿ ನೋಡೋಣ: 
ಈ ವಿಶ್ವಕಿರಣಗಳು ವಿಶ್ವದ ಎಲ್ಲೆಡೆಗಳಿಂದಲೂ , ಎಲ್ಲ ಕಾಲಗಳಲ್ಲೂ ಭೂಮಿಗೆ 
ಬರುತ್ತಿರುವ ಅತಿ ವೇಗವಾದ ಕಣಗಳ ತಂಡ. ಇವುಗಳ ಮೂಲ ಋಷಿಮೂಲ 
ದಂತೆ ಅಗೋಚರ. ಈ ಕಿರಣಗಳನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಬಹುದು : 
ಮೊದಲನೆಯ ಗುಂಪಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತಿರುವ ಪ್ರೋಟಾನ್ 
(Proton ), ಎಲೆಕ್ಟ್ರಾನ್ ಮತ್ತು ಇತರ ಉಪಪರಮಾಣು ಕಣಗಳು ಹಾಗೂ ಅತಿ 
ತೀಕ್ಷವಾದ ಗ್ಯಾಮಾ ಕಿರಣಗಳು ಇರುತ್ತವೆ. ಎರಡನೆಯ ಗುಂಪಿನಲ್ಲಿಯೂ 
ಈ ಕಣಗಳೆಲ್ಲಾ ಇದ್ದರೂ ಅವುಗಳ ವೇಗ ಅಷ್ಟು ಹೆಚ್ಚಾಗಿರುವುದಿಲ್ಲ; ಅಲ್ಲದೆ 
ಮೊದಲ ಗುಂಪಿನ ಕಣಗಳು ಭೂಮಿಯ ಮೇಲಿರುವ ವಾಯುಮಂಡಲದೊಡನೆ 


೧೫೨೪ 

ಪ್ರಬುದ್ಧ ಕರ್ಣಾಟಕ 
ವರ್ತಿಸುವುದರಿಂದ ಪರಿಣಮಿಸುವ ಇನ್ನೂ ಇತರ ಉಪಪರಮಾಣು ಕಣಗಳೂ 
ಎರಡನೆಯ ಗುಂಪಿನಲ್ಲಿರುತ್ತವೆ. ಭಾಭಾ ಅವರ ತತ್ವ ಈ ಪರಸ್ಪರ ವರ್ತನೆ 
(interaction ) ಯ ಕ್ರಮ , ಪರಿಣಾಮಗಳನ್ನು ಅತ್ಯಂತ ಸೊಗಸಾದ, ಸರಳವಾದ 
ರೀತಿಯಲ್ಲಿ ವಿವರಿಸುತ್ತದೆ. ಅವರ ತತ್ವದ ಪ್ರಕಾರ, ಅತ್ಯಂತ ವೇಗದಿಂದ ಚಲಿಸುವ 
ಒಂದು ಎಲೆಕ್ಟ್ರಾನು ವಾಯುವಿನಲ್ಲಿರುವ ಒಂದು ಪರಮಾಣುಬೀಜಕ್ಕೆ ಅತಿ 
ಸಮಾಸದಲ್ಲಿ ಹಾದುಹೋದಾಗ, ವಿದ್ಯುತ್ಕಾಂತೀಯಕ್ರಿಯೆಯಿಂದ ( Electro 
magnetic interaction ) ಒಂದು ಅತಿ ತೀಕವಾದ, ಶಕ್ತಿಯುತವಾದ ಗ್ರಾಮಾ 
ಕಿರಣವು ( ಎಕ್ಸ್ ' ಕಿರಣದ ಜಾತಿಯದು ) ಉತ್ಪತ್ತಿಯಾಗುತ್ತದೆ. ಈ ಕಿರಣವು 

ಅದರ ಜನ್ಮಕ್ಕೆ ಕಾರಣವಾದ ಎಲೆ 
ಕ್ಯಾನ್‌ನ ಚಲನೆಯ ದಿಕ್ಕಿನಲ್ಲೇ 
ಚಲಿಸುತ್ತದೆ. ಈ ಕಿರಣದ ಕ್ವಾಂಟಂ 
( Quantum ) ತನ್ನ ಚಲನೆಯ 
ದಿಕ್ಕಿನಲ್ಲೇ ಒಂದು ಎಲೆಕ್ಟ್ರಾನ್ 
ಪಾಸಿಟ್ರಾನ್ ಯು ಗ್ಯವ ನ್ನು 
ಉತ್ಪತ್ತಿ ಮಾಡುತ್ತದೆ. ಈ ಯುಗದ 
ಒಂದೊಂದು ಕಣವೂ ಒಂದೊಂದು 
ಗ್ಯಾಮಾ ಕಿರಣವನ್ನು ಉತ್ಪಾದಿಸಿ 
ಮತ್ತೆ ಆ ಗ್ಯಾಮಾ ಕಿರಣಗಳ 
ಕ್ವಾಂಟಂಗಳು ಎರಡು ಎಲೆಕ್ಟ್ರಾನ್ 
ಪಾಸಿಟ್ರಾನ್ ಯು ೧ ಗ ಳ ನ್ನು 
ಉತ್ಪತ್ತಿ ಮಾಡುತ್ತವೆ. ಈ ರೀತಿ 
ಸ್ವಲ್ಪ ಕಾಲದಲ್ಲಿ ಎಲೆಕ್ಟ್ರಾನ್ 
ಪಾಸಿಟ್ರಾನ್‌ಗಳು ಬಹು ಸಂಖ್ಯೆ 
ಯಲ್ಲಿ ಉದ್ಭವವಾಗಿ ಅವೆಲ್ಲವೂ 
ಮೂಲ ಎಲೆಕ್ಟ್ರಾನಿನ ಚಲನೆಯ 

ದಿಕ್ಕನ್ನೇ ಅನುಸರಿಸುವ ಒಂದು 
ವೃಷ್ಟಿಯಾಗಿ ಬೆಳೆಯುತ್ತವೆ. ಮೇಲೆ ತೋರಿಸಿರುವ ನಕ್ಷೆಯಲ್ಲಿ ಇದನ್ನು ಚಿತ್ರಿಸ 
ಲಾಗಿದೆ . ಈ ಯುಗ್ಯಗಳ ಜನನ ಮತ್ತು ವಿನಾಶ ( Creation and Annihila 
tion) ಗಳ ಸಂಭವತೆಗಳನ್ನು ಸರಿಯಾಗಿ ಗುಣಿಸಿ ಭಾಭಾ ಅವರು ಭೂಮಿಯಿಂದ 
ವಿವಿಧ ಎತ್ತರಗಳಲ್ಲಿ ಈ ಸೋಪಾನಪಾತದ ಪ್ರಬಲತೆಯನ್ನು ಲೆಕ್ಕ ಹಾಕಿ ತೋರಿ 
ಸಿದರು. ಈ ಸಂಬಂಧದಲ್ಲಿ ಸಂಭವತೆಯ ಗಣಿತಶಾಸ್ತ್ರದಲ್ಲಿ ( Probability 
Calculus) ಅವರ ಕತೂಹಲ ಕೆರಳಿ, ಆ ಶಾಸ್ತ್ರದ ಮೂತತ್ವಗಳನ್ನು ಕೆಲವು 


೧೫೨೫ 


ಡಾ , ಹೋಮಿ ಭಾಭಾ 
ಪ್ರಕಟಣೆಗಳಲ್ಲಿ ವಿವಸಿದರು. ಗಣಿತಶಾಸ್ತ್ರದಲ್ಲಿ ಕೌಶಲ್ಯ ಭಾಭಾ ಅವರಿಗೆ ಜಾಯ 
ಮಾನವಾಗಿದ್ದು ಮತ್ತೆ ಮತ್ತೆ ಅವರ ಸಂಶೋಧನೆ ಅವರನ್ನು ಆ ದಿಕ್ಕಿನಲ್ಲಿ 
ಕರೆದೊಯ್ಯುತ್ತಿತ್ತು . 

ಸೋಪಾನಪಾತ ತತ್ವವೇನೋ ಎಲೆಕ್ಟ್ರಾನ್‌ವೃಷ್ಟಿ ನಿರ್ಮಾಣದ ಕ್ರಮವನ್ನು 
ಸುಲಲಿತವಾಗಿ ವಿವರಿಸಿದರೂ , ಒಂದು ವಿಸ್ಮಯಕರವಾದ ವಿಷಯವಿನ್ನೂ ಇತ್ಯರ್ಥ 
ವಾಗಿರಲಿಲ್ಲ. ವಿಶ್ವಕಿರಣಗಳಲ್ಲಿ ಕಂಡುಬಂದ ಇನ್ನೊಂದು ಶಕ್ತಿಯುತ ಕಣದ ಸ್ವರೂಪ 
(identity ) ಇದುವರೆಗೂ ತಿಳಿದಿರಲಿಲ್ಲ. ಈ ಕಣಗಳು ಅತಿ ಶಕ್ತಿಯುತವಾಗಿದ್ದು , 
ತೀಕವಾಗಿದ್ದರೂ ದೃಷ್ಟಿ ನಿರ್ಮಾಣ ಮಾಡದೆ ವಾಯುಮಂಡಲದಲ್ಲಿ ನೇರವಾಗಿ 
ಹರಿದು ಭೂಮಿಯ ಮೇಲೆ ಕಾಣಬರುತ್ತಿದ್ದು ವು. ೧೯೩೮ರಲ್ಲಿ ಭಾಭಾ ಅವರು 
ಒಂದು ಭವಿಷಾತ್ಮಕ ಪ್ರಕಟಣೆಯಲ್ಲಿ ಈ ಚುರುಕಾದ ಕಣಗಳ ಗುರುತನ್ನು 
ವಿಮರ್ಶಿಸಿ ಅವು ಎಲೆಕ್ಟ್ರಾನ್‌ಗಳಿಗಿಂತ ನೂರರಷ್ಟು ತೂಕವಿರುವ ಹೊಸ ಉಪ 
ಪರಮಾಣು ಕಣಗಳೆಂದು ಸಾರಿದರು . ಈ “ ಭಾರವಾದ ಎಲೆಕ್ಟ್ರಾನ್ ಗಳಿಗೆ 
ಭಾಭಾ ( ಮೆಸಾನ್ ” ಎಂದು ನಾಮಕರಣ ಮಾಡಿದರು. ಜಪಾನಿನ ಪ್ರಖ್ಯಾತ 
ತಾತ್ವಿಕ ಭೌತವಿಜ್ಞಾನಿ ಯುಕಾವಾ ( Yukawa) ಇದಕ್ಕೆ ಮುಂಚೆಯೇ ಊಹಿಸಿದ್ದ, 
ಪರಮಾಣುಬೀಜದಲ್ಲಿನ ನ್ಯೂಟ್ರಾನ್ -ಪ್ರೋಟಾನ್‌ಗಳ ನಡುವಿನ ಆಕರ್ಷಣ 
ಬಲದ ಕ್ವಾಂಟಂ (quantum ) ಗಳೇ ಇವು ಎಂದು ಅವರು ಪ್ರತಿಪಾದಿಸಿದರು. 
ತರುವಾಯ ಮಾಡಿದ ಪ್ರಯೋಗಗಳ ಫಲವಾಗಿ ಈ ಕಣಗಳು " - ಮೆಸಾನ್ 17 
ಅಥವಾ “ ಮೂಆನ್ ( L - Meson or Muon ) ಗಳೆಂದೂ , ಯುಕಾನಾ 
ರವರು ನಿರೀಕ್ಷಿಸಿದ ಕಣಗಳು “ T - ಮೆಸಾನ್ ” ಅಥವಾ “ ಪೈಆನ್ ” ( T- Meson 
or Pion ) ಗಳೆಂದೂ ಇತ್ಯರ್ಥವಾಯಿತಾದರೂ , ಭಾಭಾ ಅವರ ಈ ಅಗ್ರಗಾಮಿ 
ಸಂಶೋಧನೆ ಇತ್ತೀಚಿನ “ ಮೂಲಕಣ ಭೌತಶಾಸ್ತ್ರ ” ಕ್ಕೆ ( Elementary Particle 
Physics ) ತಳಹದಿಯಾಗಿದೆಯೆಂಬುದು ಎಲ್ಲರಿಗೂ ತಿಳಿದ ವಿಷಯ . ಎರಡನೇ 
ಮುಹಾಯುದ್ಧದ ತರುವಾಯ ಭೌತವಿಜ್ಞಾನದಲ್ಲಿ ಕೋಟ್ಯಂತರ ರೂಪಾಯಿಗಳ 
ವೆಚ್ಚದಲ್ಲಿ ನಡೆಯುತ್ತಿರುವ ಉದ್ಯಮ ಮತ್ತು ಪ್ರಮುಖ ಬೆಳವಣಿಗೆಗಳು ಈ ಕ್ಷೇತ್ರಕ್ಕೆ 
ಸಂಬಂಧಪಟ್ಟ ವೆಂದು ಹೇಳಿದರೆ ಭಾಭಾ ಅವರ ಈ ತತ್ವದ ಮಹತ್ವದ ಅರಿವಾಗ 
ಬಹುದು. ಇದಾದ ಮೇಲೆ ಭಾಭಾ - ಮೆಸಾನಿನ ಗುಣಗಳನ್ನು ತನಿಖೆ ಮಾಡಿ, 
ಅದು ಅಶಾಶ್ವತಕಣವಾದರೂ ಅದರ ವೇಗದ ಪರಿಣಾಮವಾಗಿ ಅದು ಹೆಚ್ಚು ಕಾಲ 
ಬದುಕಿರುವುದೆಂದು ತೋರಿಸಿದರು. ಈ ಪ್ರತಿಪಾದನೆ ಐನ್‌ಸ್ಟೈನ್ ರವರ 
ವಿಶಿಷ್ಟ ಸಾಪೇಕ್ಷವಾದದ(Special Theory of Relativity ) ಪರಿಣಾಮವಾಗಿದ್ದು, 
ಆ ವಾದಕ್ಕೆ ಅದು ಪ್ರಬಲವಾದ ಬೆಂಬಲ ಕೊಟ್ಟಿತು. ಈ ಮೂಲಕಣಗಳ ಬಗ್ಗೆ 
ಅವರು ನಡೆಸಿದ ಸಂಶೋಧನೆಯ ಪರಿಣಾಮವಾಗಿ ಭಾಭಾ ಅವರ ಆಸಕ್ತಿ ಈ 
ಕಣಗಳ ಒಂದು ಮೂಲಭೂತ ಲಕ್ಷಣವಾದ ಭ್ರಮಣ ( Spin ) ದ ಕಡೆ ತಿರುಗಿತು. 


೧೫೨೬ 


ಪ್ರಬುದ್ಧ ಕರ್ಣಾಟಕ 
ಅವರ ಗಣಿತಶಾಸ್ತ್ರ ಸೌಢಿಮೆಯಿಂದ ಸಾರ್ವತ್ರಿಕ ಭ್ರಮಣ ತತ್ವ ( Generalised 
Theory of Spin ) ಬೆಳಕು ಕಂಡಿತು . ಈ ಪ್ರಕರಣವನ್ನು " ಸ್ಪಿನಾರ್ ಆಬ್ರ” 
(Spinor Algebra ) ಎಂದು ಕರೆಯುತ್ತಾರೆ. ತಮಗೆ ಎಷ್ಟೇ ಕೆಲಸವಿದ್ದರೂ , 
ಬೆಂಗಳೂರಿಗೆ ವಿಶ್ರಾಂತಿಗೆಂದು ಬಂದಾಗ ಭಾಭಾರವರು ಈ ವಿಷಯದ ನಿರೂಪಣೆ 
ಗಾಗಿ ಒಂದು ಗ್ರಂಥವನ್ನು ಬರೆಯಲು ಸ್ವಲ್ಪ ಕಾಲವನ್ನು ಮಾಸಲಾಗಿಡುತ್ತಿದ್ದರು. 
ಅವರ ಸ್ವಂತ ದೃಷ್ಟಿಯಲ್ಲಿ ಇದೇ ಭೌತಶಾಸ್ತ್ರಕ್ಕೆ ಅವರ ಮುಖ್ಯ ಕೊಡುಗೆಯಾಗಿ 
ದ್ದಿತು. 

ಭಾಭಾ ಅವರು ಇಂಗ್ಲೆಂಡ್ ಮತ್ತು ಯೂರೋಪ್ ನಲ್ಲಿದ್ದಾಗ ಅವರ 
ಕಲೋಪಾಸನೆಯ ಪೋಷಣೆಗೆ ಬೇಕಾದಷ್ಟು ಅವಕಾಶವಿತ್ತು . ಅಲ್ಲಿಯ ಕಲಾ 
ಪ್ರದರ್ಶನಗಳಿಗೆ, ವಸ್ತುಸಂಗ್ರಹಾಲಯಗಳಿಗೆ ಅವರು ಲೆಕ್ಕವಿಲ್ಲದಷ್ಟು ಸಾರಿ ಭೇಟಿ 
ಕೊಡುತ್ತಿದ್ದರು ; ಸಂಗೀತ ಕಛೇರಿಗಳಿಗೆ, ಸಿಂಫನಿಗಳಿಗೆ ತಪ್ಪದೆ ಹಾಜರಾಗುತ್ತಿ 
ದ್ದರು. ಯೂರೋಪಿನ ಪ್ರಖ್ಯಾತ ಅರಮನೆಗಳು, ಉದ್ಯಾನಗಳಲ್ಲಿ ಅವರು ಗಂಟೆ 
ಗಂಟೆಗಳನ್ನು ಕಳೆಯುತ್ತಿದ್ದರು. ರಜೆಯಲ್ಲಿ ಭಾರತಕ್ಕೆ ಬಂದಾಗಲೆಲ್ಲ ಎಲ್ಲೋರಾ, 
ಅಜಂತ ಮತ್ತು ಇತರ ಕಲಾಗಾರಗಳಿಗೆ ಭೇಟಿಕೊಡುತ್ತಿದ್ದರು. ಈ ಅನುಭವಗಳು 
ಅವರ ಜೀವನದ ಮೇಲೆ ಪ್ರಬಲವಾದ ಪರಿಣಾಮ ಉಂಟುಮಾಡಿದುವೆನ್ನುವುದರಲ್ಲಿ 
ಸಂಶಯವಿಲ್ಲ. 
- ೧೯೩೯ರಲ್ಲಿ ಭಾಭಾ ಭಾರತಕ್ಕೆ ವಿಶ್ರಾಂತಿಗೆಂದು ಬಂದಿದ್ದಾಗ ಎರಡನೆ ಮಹಾ 
ಯುದ್ಧ ಆರಂಭವಾಗಿ ಅವರು ಮತ್ತೆ ಇಂಗ್ಲೆಂಡಿಗೆ ಹಿಂತಿರುಗಲಿಲ್ಲ. ೧೯೪೦ರಲ್ಲಿ 
ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್‌ನಲ್ಲಿ ರೀಡರ್ ಆಗಿ 
ಸೇರಿದರು . ಅಲ್ಲಿ ವಿಶ್ವಕಿರಣಗಳ ಸಂಶೋಧನೆಗಾಗಿ ಒಂದು ಶಾಖೆಯನ್ನು 
ನಿರ್ಮಿಸುವ ಜವಾಬ್ದಾರಿ ಅವರ ಮೇಲೆ ಬಿದ್ದಿತು. ೧೯೪೨ರಲ್ಲಿ ಅಲ್ಲಿಯೇ ಅವರು 
ಪ್ರಾಧ್ಯಾಪಕರಾದರು. 

- ಭಾಭಾ ಬೆಂಗಳೂರಿಗೆ ಬಂದು ಸೇರಿದ ಘಟನೆ ಅವರ ಜೀವನದ ಒಂದು 
ಹೆಗ್ಗುರುತಾಗಿ ಪರಿಣಮಿಸಿತು. ಅಲ್ಲಿ ಕಳೆದ ಐದು ವರ್ಷಗಳ ( ೧೯೪೦ರಿಂದ ೧೯೪೫ರ 
ವರೆಗೆ) ಅವಧಿಯಲ್ಲಿ ಭಾರತದ ಪ್ರಗತಿಯಲ್ಲಿ ತಮ್ಮ ಪಾತ್ರದ ಅರಿವು ಭಾಭಾ ಅವ 
ರಿಗೆ ಉಂಟಾಯಿತು. ಯೌವನದ ಹುಮ್ಮಸ್ಸಿನಿಂದ ತುಳುಕುತಿದ್ದ ಹೋಮಿ ಭಾಭಾ 
ಆ ದಿನಗಳಲ್ಲಿ ಭವಿಷ್ಯ ಭಾರತದ ಕನಸು ಕಂಡರು . 

ವಿಜ್ಞಾನಿಗಳಿಗೆ ದೊರಕಬಹುದಾದ ಅತ್ಯಂತ ಉನ್ನತ ಸನ್ಮಾನವೊಂದು 
೧೯೪೦ರಲ್ಲಿ ಅವರಿಗೆ ದೊರಕಿತು. ಕೇವಲ ೩೧ ವರ್ಷದ ಪ್ರಾಯದ ಭಾಭಾ ಅವರ 
ಭೌತತತ್ವ ಸಂಶೋಧನೆಗಳ ಫಲವಾಗಿ ಅವರು ಲಂಡನ್ನಿನ ರಾಯಲ್ ಸೊಸೈಟಿಯ 
ಸದಸ್ಯರಾಗಿ ( Fellow of the Royal Society of London ) ಚುನಾಯಿತ 
ರಾದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ಸನ್ಮಾನ ಪಡೆದವರು ಆ ಪ್ರಸಿದ್ದ 


ಡಾ . ಹೋಮಿ ಭಾಭಾ 


೧೫೨೭ 


ಸಂಸ್ಥೆಯ ಚರಿತ್ರೆಯಲ್ಲಿ ಬಹು ವಿರಳ. ಮತ್ತೆ ೧೯೪೨ರಲ್ಲಿ ಅವರಿಗೆ ಇಂಗ್ಲೆಂಡಿನ 
ಆಡಮ್ಸ್ ಪಾರಿತೋಷಕವೂ ದೊರೆಯಿತು. ಬೆಂಗಳೂರಿನಲ್ಲಿದ್ದಾಗ ಭಾಭಾ ಅವ 
ರಿಗೆ ಭಾರತೀಯ ಶಾಸ್ತ್ರೀಯಸಂಗೀತ, ನೃತ್ಯಗಳಲ್ಲಿ ಅಭಿರುಚಿ ಉಂಟಾಗಿ , ಅವರು 
ಗಾನಕಲೆಯ ಉಪಾಸಕರಾದರು. ಅವರ ಆಸಕ್ತಿ , ಮನೋವೈಶಾಲ್ಯ ಎಷ್ಟಿತ್ತೆಂದರೆ, 
ತರುವಾಯ ಬೊಂಬಾಯಿನಲ್ಲಿದ್ದಾಗ ತಮ್ಮ ಬಿಡುವಿಲ್ಲದ ಕೆಲಸಕಾರ್ಯಗಳ 
ನಡುವೆಯೂ ಶ್ರೀಮತಿ ಸುಬ್ಬುಲಕ್ಷ್ಮಿಯವರ ಕಛೇರಿಗಾಗಲೀ , ಯಾವುದಾದರೂ 
ಭರತನಾಟ್ಯದ ಪ್ರದರ್ಶನಕ್ಕಾಗಲೀ ತಪ್ಪದೆ ವೇಳೆ ಹೊಂದಿಸಿಕೊಂಡು ಹಾಜರಾಗು 
ತಿದ್ದರು. ಬೆಂಗಳೂರಿನ ಶಾಂತ ವಾತಾವರಣದಲ್ಲಿ ಕುಳಿತು ಭಾಭಾ ಭಾರತದ 
ಉಜ್ವಲ ಸಂಸ್ಕೃತಿಯ ಹಿನ್ನೆಲೆಯನ್ನು ಮನನಮಾಡಿದರು , ಹಾಗೂ ದೇಶದ ಆರ್ಥಿಕ 
ಪರಿಸ್ಥಿತಿಯ ಬಗ್ಗೆ ಆಲೋಚಿಸಿದರು. ಸಮಾಜದ ಉನ್ನತಿಗಾಗಿ ಆಗಬೇಕಾದ 
ಬದಲಾವಣೆಗಳ ವಿಷಯ ಅವರು ದೀರ್ಘವಾಗಿ ಚಿಂತಿಸಿದರು. ನಾನಾ ಶಾಸ್ತ್ರಗಳಲ್ಲಿ, 
ವಿಜ್ಞಾನಗಳಲ್ಲಿ ಪರಿಣತರಾದ ಯುವಕ ತಂಡಗಳು ದೇಶದಲ್ಲಿರುವುದನ್ನು ಗುರುತಿಸಿ, 
ಅವರಿಗೆ ಸರಿಯಾದಪ್ರೋತ್ಸಾಹ, ನೆರವು ಇಲ್ಲದೆ ಹಾಗೂ ತಮ್ಮ ತಮ್ಮ ಕುಶಲತೆಗಳ 
ವಿಕಸನಕ್ಕೆ ಸರಿಯಾದ ದ್ವಾರಗಳಿಲ್ಲದೆ ಒಬ್ಬೊಬ್ಬರಾಗಿ ಹೊರದೇಶಗಳಿಗೆ ಹೋಗು 
ತಿದ್ದ ಶೋಚನೀಯ ಪರಿಸ್ಥಿತಿಯನ್ನು ಕಂಡು ಅವರು ಕಳವಳಗೊಂಡರು . ಭಾಭಾ 
ಅವರ ಈ ಯೋಚನಾಧಾರೆ ಮತ್ತೊಬ್ಬ ಮಹಾವ್ಯಕ್ತಿಯಲ್ಲಿ ಸಹಾನುಭೂತಿ 
ಪಡೆಯಿತು. ಭಾರತದ ಪ್ರಗತಿಶೀಲ ಉದ್ಯಮಿಗಳಲ್ಲಿ ಅಗ್ರಗಣ್ಯರಾದ ಜೆ . ಆರ್ . ಡಿ. 
ತಾತಾ ಅವರು ಭಾಭಾ ಅವರ “ ವಿಜ್ಞಾನದಿಂದಲೇ ಪ್ರಗತಿ ” ಎಂಬ ಘೋಷಣೆಗೆ 
ಸಂಪೂರ್ಣ ಬೆಂಬಲಕೊಟ್ಟರು. 

ಅವರೀರ್ವರ ನಡುವೆ ನಡೆದ ಚರ್ಚೆಯ ಫಲವಾಗಿ ಭಾಭಾ ಅವರು ಕೈಗೊಂಡ 
ದೂರದೃಷ್ಟಿಯ ತೀರ್ಮಾನ ಮತ್ತು ಅದರಿಂದ ಉಂಟಾದ ಪರಿಣಾಮಗಳಿಗೆ ಸದೃಶ 
ನಾದ ಘಟನೆಗಳು ಜಗತ್ತಿನ ಇತಿಹಾಸದಲ್ಲಿ ಅತಿ ವಿರಳ . ಅವರು ಸರ್ ದೋರಬ್ 
ತಾತಾ ಟ್ರಸ್ಟ್‌ನ ಮುಖ್ಯಾಧಿಕಾರಿಗಳಿಗೆ ಮಹತ್ವಪೂರ್ಣ ಪತ್ರವೊಂದನ್ನು ಬರೆದು 
ಅದರಲ್ಲಿ ಭಾರತದ ಭವಿಷ್ಯತ್ತಿನ ಬಗ್ಗೆ ತಮ್ಮ ಉಜ್ವಲದರ್ಶನ ( Visions of 
Glory ) ವನ್ನು ವಿವರಿಸಿದರು. ಈ ಪತ್ರದಲ್ಲಿ ಕಂಡುಬರುವ ಭವಿಷ್ಯದೃಷ್ಟಿ 
ಪೂರ್ತಿಯಾಗಿ ಮನದಟ್ಟಾಗಬೇಕಾದರೆ, ಅದು ಯೂರೋಪ್, ಅಮೆರಿಕಾಗಳಲ್ಲಿ 
ಗುಪ್ತವಾಗಿ ನಡೆಯುತ್ತಿದ್ದ ಸಂಶೋಧನೆಗಳ ಅರಿವಿಲ್ಲದೆ, ಬೆಂಗಳೂರಿನಿಂದ ಬರೆದ 
ಪತ್ರವೆಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಪರಮಾಣು ಆಸ್ಫೋಟನೆಯ 
ಬಗ್ಗೆ ಕೆಲವು ಸಂಶೋಧನೆಗಳು ಅತ್ಯಂತ ಗೋಪ್ಯವಾಗಿ ನಡೆಯುತ್ತಿದ್ದು ಎಂದು 
ಮಾತ್ರ ಅವರ ಕಿವಿಗೆ ಬಿದ್ದಿತ್ತು . ಅವರ ಪ್ರತಿಭಾಶಕ್ತಿ ಮಿಕ್ಕ ಊಹೆಗಳನ್ನು 
ಪೂರೈಸಿರಬೇಕು. ಭಾಭಾ ಬರೆದರು : " ಇನ್ನು ಹತ್ತು , ಇಪ್ಪತ್ತು ವರ್ಷಗಳ 
ಅವಧಿಯಲ್ಲಿ ಪರಮಾಣುಶಕ್ತಿಯ ಬಳಕೆಯಿಂದ ವಿದ್ಯುಚ್ಛಕ್ತಿ ಉತ್ಪಾದನೆಯಾಗುವ 


೧೫೨೮ 

ಪ್ರಬುದ್ಧ ಕರ್ಣಾಟಕ 
ಸಂಭವವಿದೆ. ಆಗ ಭಾರತವು ಈ ಶಾಸ್ತ್ರದಲ್ಲಿ ಪರಿಣತರಾದ ವಿಜ್ಞಾನಿಗಳಿಗಾಗಿ 
ಹೊರದೇಶಗಳಲ್ಲಿ ಹುಡುಕ ಬೇಕಾಗುವುದಿಲ್ಲ. ಅವರು ಭಾರತದಲ್ಲೇ ಸಿದ್ಧರಾಗಿರು 
ತ್ತಾರೆ. ” ಈ ಪತ್ರ ಬರೆದ ತಾರೀಖು, ೧೯೪೪ರ ಮಾರ್ಚಿ ೧೨ ; ಜಪಾನಿನ 
ಹಿರೋಷಿಮಾ, ನಾಗಸಾಕಿಗಳ ಮೇಲೆ ಪರಮಾಣು ಬಾಂಬುಗಳ ಪ್ರಯೋಗಕ್ಕೆ 
ಒಂದು ವರ್ಷಕ್ಕೂ ಮುಂಚೆ ! ಆ ಪತ್ರವನ್ನು ಭಾಭಾ ಈ ರೀತಿ ಮುಂದುವರಿ 
ಸಿದರು : " ಯುದ್ಧದ ತರುವಾಯ ಅಮೆರಿಕ ಅಥವಾ ಯೂರೋಪಿನ ಪ್ರಸಿದ್ದ 
ವಿಶ್ವವಿದ್ಯಾನಿಲಯವೊಂದಕ್ಕೆ ಸೇರಿಕೊಳ್ಳುವ ಯೋಚನೆ ನನಗಿತ್ತು............ ಆದರೆ 
ಈ ಎರಡು ವರ್ಷಗಳಲ್ಲಿ ನನಗೆ ಪೂರ್ತಿಯಾಗಿ ಮನದಟ್ಟಾಗಿರುವುದೇನೆಂದರೆ 
............ ದೇಶಬಿಟ್ಟು ಹೋಗುವುದರ ಬದಲು, ಪಾಶ್ಚಾತ್ಯ ದೇಶಗಳಲ್ಲಿರುವ ವಿಶ್ವ 
ವಿದ್ಯಾನಿಲಯ , ವಿಜ್ಞಾನ ಸಂಶೋಧನಾಲಯಗಳಿಗೆ ಸರಿತೂಗುವ ಸಂಸ್ಥೆಗಳನ್ನು 
ನಮ್ಮ ದೇಶದಲ್ಲೇ ನಾನು ಸ್ಥಾಪಿಸಬೇಕು.'' ಆತನ ದೇಶಭಕ್ತಿಗೆ ಇದಕ್ಕಿಂತ ಬೇರೆ 
ದೃಷ್ಟಾಂತ ಬೇಕೆ ? ಅದೇ ಪತ್ರದಲ್ಲಿ ಮತ್ತೆ : " ನಾನು ನಿಮ್ಮ ಮುಂದೆ ಈಗ 
ಮಂಡಿಸುತ್ತಿರುವ ಯೋಜನೆಯ ಸಾರ , ನಾನು ಮುಂದೆ ಸ್ಥಾಪಿಸಲು ಆಶಿಸುತ್ತಿರುವ 
ಭೌತವಿಜ್ಞಾನಶಾಲೆಯ ಕೇವಲ ಅಂಕುರ (Embry೦). ಈ ಶಾಲೆ ಹಿರಿಮೆಯಲ್ಲಿ, 
ಖ್ಯಾತಿಯಲ್ಲಿ ಪ್ರಪಂಚದ ಯಾವ ಸಂಶೋಧನಾಲಯಕ್ಕೂ ತಲೆಬಾಗಬೇಕಾಗುವು 
ದಿಲ್ಲ. ” ಈ ಭವಿಷ್ಯಾ ತ್ಮಕ ಪತ್ರಕ್ಕೆ ತಾತಾ ಟ್ರಸ್ಟ್‌ನ ಮನಃಪೂರ್ವಕ ಸಮ್ಮತಿ, 
ಸಂಪೂರ್ಣ ಬೆಂಬಲ ದೊರೆತು ಭಾರತದ ವಿಜ್ಞಾನದ ನವವಿಕಾಸ ಆರಂಭವಾಯಿತು. 

- ೧೯೪೫ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್‌ನಲ್ಲಿ 
ತಾತಾ ಮೂಲಭೂತ ಸಂಶೋಧನಾಲಯ ( Tata Institute of Fundamental 
Research ) ಎಂಬ ಸಂಸ್ಥೆ ಹೋಮಿ ಭಾಭಾ ಅವರ ನೇತೃತ್ವದಲ್ಲಿ ಆರಂಭವಾಯಿತು. 
ಇದಾದ ಮೇಲೆಕೆಲವೇ ತಿಂಗಳಲ್ಲಿ ಸಂಸ್ಥೆಯನ್ನು ಬೊಂಬಾಯಿಗೆ ವರ್ಗಾಯಿಸಿದರು. 
ಅಲ್ಲಿ ೧೯೬೦ರ ವರೆಗೆ ತಾತ್ಕಾಲಿಕ ಕಟ್ಟಡಗಳಲ್ಲಿದ್ದು ೧೯೬೧ರಲ್ಲಿ ಅದು ತನ್ನದೇ ಆದ 
ಭವ್ಯ ಕಟ್ಟಡಕ್ಕೆ ಸರಿಯಿತು. ಚಿಕ್ಕ ಸಂಸ್ಥೆಯಾಗಿ ಆರಂಭವಾದ ತಾತಾ ಇನ್ಸ್ಟ 
ಟ್ಯೂಟ್ ಕೇವಲ ೨೦ ವರ್ಷಗಳ ಅವಧಿಯಲ್ಲಿ ಭಾರತದ ಪ್ರಪ್ರಥಮ ಭೌತವಿಜ್ಞಾನ 
ಕೇಂದ್ರವಾಯಿತಲ್ಲದೆ ಜಗದ್ವಿಖ್ಯಾತ ಸಂಸ್ಥೆಗಳಲ್ಲೊಂದಾಗಿ ಹೆಸರು ಹೊಂದಿರುವುದು 
ಎಲ್ಲರಿಗೂ ತಿಳಿದ ವಿಷಯವೇ , ವಿಶ್ವಕಿರಣಗಳ ಬಗ್ಗೆ ಇಲ್ಲಿ ನಡೆಯುತ್ತಿರುವ 
ಸಂಶೋಧನೆ ಮೊದಲಿನಿಂದಲೂ ಅದರ ಶ್ರೇಷ್ಠತೆಗಾಗಿ ಮೆಚ್ಚುಗೆ ಪಡೆದಿದೆ. 
ಇನ್ಸ್ಟಿಟ್ಯೂಟಿನಲ್ಲಿ ಹಿಂದೆ ಪ್ರಾಧ್ಯಾಪಕರಾಗಿದ್ದು , ಈಗ ಕೋಪನ್ ಹೇಗನ್‌ನಲ್ಲಿ 
ನೀಲ್ಡ್ ಬೋರ್‌ ಇನ್ಸ್ಟಿಟ್ಯೂಟನಲ್ಲಿರುವ ಡಾ . ಬರ್ನಾರ್ಡ್ ಪೀಟರ್ ಹೇಳಿರು 
ವಂತೆ : " ಕಳೆದವರ್ಷ ( ೧೯೬೫ ) ಲಂಡನ್ನಿನಲ್ಲಿ ನಡೆದ ಅಂತರರಾಷ್ಟ್ರೀಯ ವಿಶ್ವ 
ಕಿರಣ ಸಮ್ಮೇಳನದಲ್ಲಿ ತಾತಾ ಇನ್ಸ್ಟಿಟ್ಯೂಟನ ಸಂಶೋಧಕರು ಕೋಲಾರದ 
ಚಿನ್ನದ ಗಣಿಗಳಲ್ಲಿ ನಡೆಸಿದ ' ನ್ಯೂಟ್ರಿನೋ ' ( ಇನ್ನೊ೦ದು ಅತಿ ಹಗುರವಾದ 


ಡಾ . ಹೋಮಿ ಭಾಭಾ 

೧೫೨೯ 
ಉಪಪರಮಾಣು ಕಣ ) ಸಂಶೋಧನೆಯ ಬಗ್ಗೆ ಮಂಡಿಸಿದ ವರದಿಯನ್ನೂ ಅದು 
ಉಂಟುಮಾಡಿದ ಕುತೂಹಲವನ್ನೂ ಆ ಸಮ್ಮೇಳನದಲ್ಲಿ ಭಾಗವಹಿಸಿದವರು 
ಯಾರೂ ಸುಲಭವಾಗಿ ಮರೆಯಲಾಗುವುದಿಲ್ಲ. ಈ ವರದಿ ಸಮ್ಮೇಳನದ ಒಂದು 
ಮುಖ್ಯ ಘಟನೆ. ” ಈ ಸಂಶೋಧನೆ ಇನ್ಸ್ಟಿಟ್ಯೂಟಿನ ಪ್ರಸ್ತುತ ಡೈರೆಕ್ಟರ್ ಆದ 
ಪ್ರೊ . ಎಂ . ಜಿ. ಕೆ. ಮೆನನ್ ಹಾಗು ಪ್ರೊ . ಬಿ. ವಿ. ಶ್ರೀಕಂಠನ್ ಅವರ ನೇತೃತ್ವದಲ್ಲಿ 
ನಡೆಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ತಾತಾ ಇನ್ಸ್ಟಿಟ್ಯೂಟಿನ ಮುಖ್ಯ ಕಾರ 
ವೆಂದರೆ , ಅದು ಭಾರತದ ಪರಮಾಣುಶಕ್ತಿ ಯೋಜನೆಯ ಗರಡಿಮನೆಯಾಗಿ 
ಮಾರ್ಪಾಟಾದದ್ದು . 

ಮೇಲೆ ನಿರೂಪಿಸಿದಂತೆ ಪರಮಾಣು ಸೈಟನೆಯ ಫಲವಾಗಿ ಬಿಡುಗಡೆ 
ಯಾಗುವ ಶಕ್ತಿಯನ್ನು ನಿಯಂತ್ರಿಸಿ ಭಾರತದ ಕೈಗಾರಿಕೆಗಳ ಉನ್ನತಿಗಾಗಿ ಅದನ್ನು 
ಉಪಯೋಗಿಸುವ ಯೋಚನೆ ಭಾಭಾ ಅವರ ಮನಸ್ಸಿಗೆ ಹೊಳೆಯಿತು. ಸ್ವತಂತ್ರ 
ಭಾರತದ ಔದ್ಯೋಗಿಕ ಏಳಿಗೆಗೆ ನೆರವಾಗಲು ಅವಶ್ಯವಾದ ವಿದ್ಯುಚ್ಛಕ್ತಿಯ 
ಉತ್ಪಾದನೆಗೆ ಸಾಕಷ್ಟು ಕಲ್ಲಿದ್ದಲು ಎಣ್ಣೆಗಳಾಗಲೀ , ಅನುಕೂಲವಾದ ಸ್ಥಳಗಳಲ್ಲಿ 
ಜಲಶಕ್ತಿಯಾಗಲೀ ಇಲ್ಲವೆಂದು ತಿಳಿದು, ಪರಮಾಣುಶಕ್ತಿಯೇ ಅದಕ್ಕೆ ದಾರಿ ಎಂದು 
ಅವರು ಘೋಷಿಸಿದರು. ಪಶ್ಚಿಮ ಭಾರತದ ಉದ್ಯಮಗಳಿಗೆ ಬೇಕಾದ ವಿದ್ಯುಚ್ಛಕ್ತಿಯ 
ಸರಬರಾಜಿಗೆ ಸಾವಿರಾರು ಮೈಲಿಗಳಿ೦ದ ಕಲ್ಲಿದ್ದಲಿನ ಸಾಗಣಿಕೆ ಅಥವಾ ನೂರಾರು 
ಮೈಲಿಗಳಿಂದ ವಿದ್ಯುತ್ಸರಬರಾಜು ಅವಶ್ಯವಾಗುವುದೆಂದೂ , ಅದಕ್ಕೆ ಅಪಾರ ಹಣ 
ವೆಚ್ಚವಾಗುವುದೆಂದೂ ಅವರು ತೋರಿಸಿದರು . ಆದರೆ ಅದೃಷ್ಟವಶಾತ್ , ಪ್ರಪಂಚ 
ದಲ್ಲೇ ಅತ್ಯಂತ ಉನ್ನ ತದರ್ಜೆಯ ಥೋರಿಯಮ್ ಖನಿಜವು (ಕೇರಳ ನಾಡಿನ 
ಸಮುದ್ರ ತೀರದ ಮೋನಜೈಟ್ ಮರಳು) ಭಾರತದಲ್ಲಿ ಹೇರಳವಾಗಿರುವುದರಿಂದ 
ಬೀಜಕ್ರಿಯೆಯಿಂದ ವಿದ್ಯುದುತ್ಪಾದನೆ ಮಿತವ್ಯಯಕ್ಕೆ ಮಾರ್ಗ ಎಂದು ಲೆಕ್ಕ ಹಾಕಿ 
ಪ್ರತಿಪಾದಿಸಿದರು . ಹೀಗೆ, ೧೯೭೦ - ೮೦ರ ವೇಳೆಗೆ ಬೇಕಾಗುವ ವಿದ್ಯುಚ್ಛಕ್ತಿಯ 
ಉತ್ಪಾದನೆಗೆ ಈಗಿನಿಂದಲೇ ಒಂದು ದೂರವ್ಯಾಪ್ತಿಯ ( Long Range ) ಯೋಜನೆ 
ಮಾಡಿ, ಅದರ ಪ್ರಕಾರ ಪರಮಾಣು ಸಂಶೋಧನೆ ಪ್ರಾರಂಭವಾಗಬೇಕೆಂದರು 
ಡಾ . ಭಾಭಾ. . 

ಈ ಯುವಕವಿಜ್ಞಾನಿಯ ದೂರದೃಷ್ಟಿಗೆ, ತರ್ಕಸಾಮರ್ಥ್ಯಕ್ಕೆ , ಕರ್ತವ್ಯ 
ಶೀಲತೆಗೆ, ಕಾರ್ಯತತ್ಪರತೆಗೆ ತಲೆದೂಗಿದರು ಇನ್ನೊಬ್ಬ ಮಹಾವ್ಯಕ್ತಿ - ನವ 
ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರೂ , ಭಾರತದ ೫೦ ಕೋಟಿ ಪ್ರಜೆಗಳ 
ಉದ್ದಾರ, ಏಳಿಗೆಗಳೇ ಯಾವಾಗಲೂ ಕನಸಾಗಿದ್ದ ನೆಹರೂ ಅವರಿಗೆ ಈ ಪ್ರಗತಿ 
ಶೀಲ ವಿಜ್ಞಾನಿ, ದೇಶಭಕ್ತ ತರುಣನ ಮೂಲಕ ತಮ್ಮ ಕನಸು ನನಸಾಗುವ 
ಭರವಸೆ ಕಂಡು , ಭಾಭಾ ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡರು . ಅವರಿಬ್ಬ 
ರಲ್ಲಿ ಸ್ನೇಹ, ಸಾಮರಸ್ಯಗಳು ಬೆಳೆಯಲು ಬಹಳ ಕಾಲವಾಗಲಿಲ್ಲ. ಇದರ ಪರಿ 
ಣಾಮವಾಗಿ ಭಾರತದ ಪರಮಾಣುಶಕ್ತಿ ಯೋಜನೆ ಬಿರುಸಿನಿಂದ ಆರಂಭವಾಯಿತು. 


೧೫೩೦ 

ಪ್ರಬುದ್ಧ ಕರ್ಣಾಟಕ 
ಕೇವಲ ವಿದ್ಯುಚ್ಛಕ್ತಿಯ ಉತ್ಪಾದನೆಯಲ್ಲದೆ ಈ ಯೋಜನೆಯ ಸಲುವಾಗಿ 
ಉಂಟಾಗುವ ವಿವಿಧ ಉಪಯೋಗಗಳನ್ನೂ ಭಾಭಾ ಗಣನೆಗೆ ತಂದರು. ಮುಖ್ಯ 
ವಾಗಿ ಸಾವಿರಾರು ಪರಿಣತ ಭಾರತೀಯ ತರುಣರ ವೈಜ್ಞಾನಿಕ ಕುಶಲತೆಗಳ ಉಪ 
ಯೋಗ; ಆಮೇಲೆ, ಈ ಯೋಜನೆಯ ಪರಿಣಾಮವಾಗಿ ಬೆಳೆಯುವ ಸಹಾಯಕ 
ಉದ್ಯಮಗಳು : ಎಲೆಕ್ಟ್ರಾನಿಕ್ಸ್ , ಲೋಹಶಾಸ್ತ್ರ , ರಸಾಯನ ಉದ್ಯಮ , ಇತ್ಯಾದಿ. 

ನೆಹರೂ ಅವರ ನೆರವಿನಿಂದ ಭಾಭಾ ತಮ್ಮ ಯೋಜನೆಗಾಗಿ ಹೇರಳವಾದ 
ಹಣ ಮತ್ತು ತಮ್ಮ ಕಾವ್ಯದಲ್ಲಿ ಸಂಪೂರ್ಣ ಸ್ವಾತಂತ್ರಗಳನ್ನು ಪಡೆದರು. ತಮ್ಮ 
ಉದ್ಯಮಗಳನ್ನು ಕೈಗೊಳ್ಳಲು ತಾತಾ ಇನ್ಸ್ಟಿಟ್ಯೂಟಿನಿಂದ ಮತ್ತು ವಿದೇಶಗಳ 
ನಾನಾ ವಿಶ್ವವಿದ್ಯಾನಿಲಯಗಳಿಂದ ಜಾಣರಾದ ಯುವಕ ಭಾರತೀಯ ವಿಜ್ಞಾನಿ 
ಗಳನ್ನು ಕೂಡಿಹಾಕಿದರು. ತಮ್ಮ ವಿದೇಶಪಠ್ಯಟನೆಗಳಲ್ಲಿ ಎಲ್ಲಿಯಾದರೂ ಒಬ್ಬ 
ಸಮರ್ಥ ಭಾರತೀಯ ಯುವಕ ಕಣ್ಣಿಗೆ ಬಿದ್ದರೆ ಭಾಭಾರವರು ಅವರನ್ನು ತಪ್ಪದೆ 
ಆಹ್ವಾನಿಸುತ್ತಿದ್ದರು ; “ ಟ್ರಾಂಬೆಗೆ ಬನ್ನಿ , ನಿಮ್ಮ ಕೆಲಸಕ್ಕೆ ಎಲ್ಲ ಸಲಕರಣೆ, 
ಸಹಾಯ ನಾನು ಹೊಂದಿಸುತ್ತೇನೆ ” ಎನ್ನುತ್ತಿದ್ದರು. ಅವರ ಕರೆಗೆ ಮನ್ನಣೆ 
ಯಿತ್ತು ಆಗ ಪರಮಾಣು ಉದ್ಯಮಕ್ಕೆ ಕೈ ಹಾಕಿದ ತರುಣರು ಈಗ ಭಾರತದ 
ಖ್ಯಾತ ವಿಜ್ಞಾನಿಗಳಾಗಿದ್ದಾರೆ: ಟ್ರಾಂಬೆ ಕೇಂದ್ರದ ಈಗಿನ ಡೈರೆಕ್ಟರ್ ಆಗಿರುವ 
ಶ್ರೀ ಹೋಮಿ ಸೆನ್ಸಾ , ಅಲ್ಲಿ ಭೌತವಿಜ್ಞಾನಶಾಖೆಯ ಡೈರೆಕ್ಟರ್ ಮತ್ತು ಅಂತರ 
ರಾಷ್ಟ್ರೀಯ ಖ್ಯಾತಿ ಗಳಿಸಿರುವ ಪರಮಾಣು ವಿಜ್ಞಾನಿ, ಡಾ . ರಾಜಾ ರಾಮಣ್ಣ , 
ಪರಮಾಣುಶಕ್ತಿ ಇಲಾಖೆಯ ಅಂಗವಾಗಿ ಹೈದರಾಬಾದಿನಲ್ಲಿ ಈಗ ತಾನೇ ಸ್ಥಾಪಿತ 
ವಾಗಿರುವ ಎಲೆಕ್ಟ್ರಾನಿಕ್ಸ್ ಕಾರೊರೇಷನ್ನಿನ ಡೈರೆಕ್ಟರ್ ಆಗಿರುವ ಶ್ರೀ ಎ . ಸಾಂಬ 
ಶಿವರಾವ್ , ಪ್ರಸಿದ್ಧ ಜೀವವಿಜ್ಞಾನಿ ಡಾ . ಎ . ಆರ್ . ಗೋಪಾಲ ಅಯ್ಯಂಗಾರ್ 
ಮತ್ತು ಸುಪ್ರಸಿದ್ದ ಲೋಹಶಾಸ್ತ್ರ ವಿಜ್ಞಾನಿ ಡಾ . ಬ್ರಹ್ಮಪ್ರಕಾಶ್ , ನೇರವಾಗಿ 
ತಮ್ಮ ಕೈಕೆಳಗೇ ನೂರಾರು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಬದಲು, 
ಪ್ರತಿಯೊಂದು ನಿಷ್ಕೃಷ್ಟವಾದ ಕೆಲಸಕ್ಕೂ ಒಬ್ಬ ಚತುರನಾದ ವಿಜ್ಞಾನಿಯನ್ನು 
ಜಾಗರೂಕತೆಯಿಂದ ಆರಿಸಿ, ಆತನ ಸುತ್ತ ಒಂದು ಅಚ್ಚುಕಟ್ಟಾದ ತಂಡವನ್ನು 
ನಿರ್ಮಿಸುವುದರಲ್ಲಿ ಭಾಭಾ ಅವರಿಗೆ ಬಹಳ ನಂಬಿಕೆಯಿತ್ತು . 

೧೯೪೮ರಲ್ಲಿ ಪರಮಾಣುಶಕ್ತಿ ಕಮೀಷನ್ ಸ್ಥಾಪಿತವಾಯಿತು. ಇದಾದ 
ಮೇಲೆ ೧೯೫೪ರಲ್ಲಿ ಪರಮಾಣುಶಕ್ತಿ ಇಲಾಖೆ ಪ್ರಧಾನ ಮಂತ್ರಿಗಳ ಉಸ್ತುವಾರಿ 
ಯಲ್ಲಿ ಪ್ರಾರಂಭವಾಯಿತು. ಇವೆರಡಕ್ಕೂ ಮುಖ್ಯಾಧಿಕಾರಿಗಳಾಗಿ ಡಾ . ಭಾಭಾ 
ಅವರನ್ನು ನೇಮಿಸಿದ್ದು ಸಹಜವೇ . 

ಪರಮಾಣುಕ್ರಿಯೆಗಳನ್ನವಲಂಬಿಸಿದ ಪರಮಾಣುಶಕ್ತಿ ಯೋಜನೆಯು ಸಿದ್ದಿ ಸ 
ಬೇಕಾದರೆ , ಮೂಲಭೂತ ಸಂಶೋಧನೆಯ ಹಿನ್ನೆಲೆ ಭಾರತೀಯ ವಿಜ್ಞಾನಿಗಳಿಗೆ 
ಅತ್ಯಗತ್ಯವೆಂಬುದನ್ನು ಭಾಭಾ ಚೆನ್ನಾಗಿ ಅರಿತಿದ್ದರು. ಅವರ ೧೯೪೪ರ ಪತ್ರದಲ್ಲಿ 


ಡಾ, ಹೋಮಿ ಭಾಭಾ 

೧೫೩೧ 
ಅವರು ಹೀಗೆ ನುಡಿದಿದ್ದರು : * ಮೂಲಭೂತ ಭೌತವಿಜ್ಞಾನ ಸಂಶೋಧನೆಗಾಗಿ 
ಭಾರತದಲ್ಲಿ ಒಂದು ಸಮರ್ಥ ತಂಡದ ನಿರ್ಮಾಣ ಅತ್ಯಗತ್ಯ . ಏಕೆಂದರೆ , ಅಂತಹ 
ತಂಡ ಕೇವಲ ಭೌತವಿಜ್ಞಾನದ ಮೂಲಭೂತ ಸಿದ್ದಾಂತಗಳ ಸಂಶೋಧನೆ ನಡೆಸು 
ವುದಲ್ಲದೆ ಕೈಗಾರಿಕೆ ಉದ್ಯಮಗಳಲ್ಲಿ ಎದ್ದು ಬರುವ ಸಮಸ್ಯೆಗಳ ಪರಿಹಾರದಲ್ಲೂ 
ನೆರವಾಗುತ್ತದೆ. ಭಾರತದಲ್ಲಿ ಇಂದು ಅನ್ವಯಾತ್ಮಕ ಸಂಶೋಧನೆ (applied 
research) ಯ ದುರವಸ್ಥೆಗೆ ಮುಖ್ಯ ಕಾರಣವೇನೆಂದರೆ ದಕ್ಷರಾದ ಮೂಲಭೂತ 
ಸಂಶೋಧಕರು ಬಹುಮಂದಿ ಇಲ್ಲದಿರುವುದು. ” ಈ ಲೋಪವನ್ನು ಪರಿಹರಿಸಲು 
ಅವರು ಬೊಂಬಾಯಿನ ಉಪನಗರವಾದ ಟ್ರಾಂಬೆಯಲ್ಲಿ ಅಟಾಮಿಕ್ ಎನರ್ಜಿ 
ಎಸ್ಟಾಬ್ಲಿಷ್ ಮೆಂಟ್ ” ( Atomic Energy Establishment) ಎಂಬ ಸಂಶೋಧ 
ನಾಲಯವನ್ನು ೧೯೫೬ರಲ್ಲಿ ಸ್ಥಾಪಿಸಿದರು. ( ಈ ಸಂಸ್ಥೆಗೆ ಕಳೆದವರ್ಷ ಪ್ರಧಾನಿ 
ಶ್ರೀಮತಿ ಇಂದಿರಾಗಾಂಧಿಯವರು ಅದರ ನಿರ್ಮಾತೃವಿನ ಹೆಸರಿಟ್ಟು ದಿವಂಗತರಿಗೆ 
ಗೌರವ ಸೂಚಿಸಿದರು. ಟ್ರಾಂಬೆಯಲ್ಲಿ ಒಡನೆಯೇ ಚಟುವಟಿಕೆ ಬಿರುಸಿನಿಂದ 
ಆರಂಭವಾಯಿತು. ಏಷ್ಯಾದಲ್ಲೇ ಮೊದಲ ಬೀಜಕ್ರಿಯಾಕಾರಿಯಾದ ( Nuclear 
reactor ) ( ಅಪ್ಪರಾ ” ಕೇವಲ ಒಂದು ವರ್ಷದಲ್ಲಿ ಸಿದ್ಧವಾಯಿತು. ಅದರ 
ನಿರ್ಮಾಣ ಸಂಪೂರ್ಣವಾಗಿ ಟಾಂಬೆಯ ವಿಜ್ಞಾನಿಗಳಿಂದಲೇ ಆಯಿತು. ಈ 
ಕ್ರಿಯಾಕಾರಿಯ ನಿಯಂತ್ರಣ ವ್ಯವಸ್ಥೆಯ ತಯಾರಿಕೆಯನ್ನು ಕೂಡ ಪೂರ್ತಿಯಾಗಿ 
ಅಲ್ಲಿನ ಎಲೆಕ್ಟ್ರಾನಿಕ್ ಶಾಖೆಯವರೇ ಕೈಗೊಂಡರು. ಇದೇ ಶಾಖೆಯವರು ಬೇರೆ 
ಬೇರೆ ಸಂಶೋಧಕರಿಗೆ ನೆರವಾಗಿರುವ ಎಲೆಕ್ಟ್ರಾನಿಕ್ ಉಪಕರಣಗಳನ್ನೂ ತಯಾರಿಸ 
ತೊಡಗಿದರು. ಈ ಶಾಖೆ ಈಗ ಹೈದರಾಬಾದಿನಲ್ಲಿ ಹೊಸದಾಗಿ ಸ್ಥಾಪಿತವಾಗಿರುವ 
* ಎಲೆಕ್ಟ್ರಾನಿಕ್ ಕಾರೊರೇಷನ್ ಆಫ್ ಇಂಡಿಯಾ ' ಎಂಬ ಕಾರ್ಖಾನೆಗೆ ಅಡಿ 
ಪಾಯವಾಯಿತು. ೧೯೫೯ರ ವೇಳೆಗೆ ಥೋರಿಯಮ್ ಮತ್ತು ಯುರೇನಿಯಮ್ 
ಕಾರ್ಖಾನೆಗಳ ರಚನೆಯಾಗಿ , ಭಾರತದ ಪರಮಾಣು ಉದ್ಯಮ ಪ್ರಪಂಚದ ಮಹಾ 
ರಾಷ್ಟ್ರಗಳೊಡನೆ ಸರಿದೂಗುವಂತಾಯಿತು. ಶುದ್ಧವಾದ ಯುರೇನಿಯಮ್ ಲೋಹ 
ವನ್ನು ತಯಾರಿಸುವ ಕುಶಲತೆ ಪಡೆದಿರುವ ರಾಷ್ಟ್ರಗಳು ಈವತ್ತಿಗೂ ಆರೇಳಿರ 
ಬಹುದು. 

ಈ ವಿವಿಧ ಉದ್ಯಮಗಳನ್ನು ನಡೆಸುವುದಕ್ಕಾಗಿ ಬೇಕಾದ ಯುವಕರನ್ನು 
ತರಪೇತುಮಾಡಲು ತಮ್ಮದೇ ಒಂದು ಶಿಕ್ಷಣಕೇಂದ್ರವನ್ನು ಸ್ಥಾಪಿಸದಿದ್ದರೆ ವಿಶ್ವ 
ವಿದ್ಯಾಲಯಗಳ ಕಾರ್ಯಕ್ರಮಗಳಿಗೆ ಅಡಚಣೆ ಉಂಟಾಗುವುದೆಂದು ಶಂಕಿಸಿ, 
ಭಾಭಾ ಅವರು ಡಾ . ರಾಮಣ್ಣನವರ ನೇತೃತ್ವದಲ್ಲಿ ೧೯೫೭ನೆಯ ಇಸವಿಯಲ್ಲಿ 
ಪರಮಾಣುವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ತರಪೇತು ಕೊಡುವ ಒಂದು ಶಿಕ್ಷಣ 
ಶಾಲೆಯನ್ನು ಏರ್ಪಡಿಸಿದರು. ಭಾರತದ ಎಲ್ಲೆಡೆಗಳಿಂದಲೂ ಪ್ರತಿಭಾವಂತ 
ಯುವಕರನ್ನು ಕರೆಸಿ, ಅವರಲ್ಲಿ ಅತ್ಯುತ್ತಮರನ್ನು ಆರಿಸಿ, ಅವರಿಗೆ ಒಂದು ವರ್ಷದ 


೧೫೩೨ 

ಪ್ರಬುದ್ಧ ಕರ್ಣಾಟಕ 
ವಿಶೇಷ ಶಿಕ್ಷಣವನ್ನು ಅಲ್ಲಿ ಕೊಡಲಾಗುತ್ತಿದೆ. ಈ ಶಾಲೆಯಿಂದ ವರ್ಷ ವರ್ಷ ಹೊರ 
ಬೀಳುವ ಯುವಕರು ಪರಮಾಣು ಉದ್ಯಮದ ವಿವಿಧ ಚಟುವಟಿಕೆಗಳಲ್ಲಿ ಭಾಗ 
ವಹಿಸುತ್ತಾರೆ. ಡಾ . ರಾಮಣ್ಣನವರು ಹೇಳಿರುವಂತೆ “ ಈ ಶಾಲೆಯ ಸ್ಥಾಪನೆ 
ಡಾ . ಭಾಭಾ ಅವರು ಕೈಗೊಂಡ ಒಂದು ಅತಿ ಮುಖ್ಯ ತೀರ್ಮಾನ. ಈ ಶಾಲೆ 
ಯಿಂದ ಹೊರಬೀಳುವ ವಿಜ್ಞಾನಿಗಳು ಭಾರತದ ಪರಮಾಣುಶಕ್ತಿ ಯೋಜನೆಯ 
ಬೆನ್ನೆಲುಬಾಗಿದ್ದಾರೆ. ” ಈ ರೀತಿ ಬೆಳವಣಿಗೆ ಕಂಡ ಟ್ರಾಂಬೆ ಪರಮಾಣುಕೇಂದ್ರ 
ಈಗ ಪ್ರಪಂಚದಲ್ಲೇ ಹಿರಿಯ ಸಂಸ್ಥೆಗಳಲ್ಲೊಂದಾಗಿದೆ. 

ಪರಮಾಣುಶಕ್ತಿಯಂತಹ ಉಜ್ವಲ ಭವಿಷ್ಯವುಳ್ಳ ಉದ್ಯಮವನ್ನು ಭಾರತಕ್ಕೆ 
ಬರಮಾಡುವ ಕಾವ್ಯದಲ್ಲಿ ಭಾಭಾರವರು ಎದುರಿಸಬೇಕಾಗಿ ಬಂದ ತೊಂದರೆಗಳು 
ಅಷ್ಟಿಷ್ಟಲ್ಲ: ಜಡತೆ, ಆಲಸ್ಯ ಮತ್ತು ಅಧಿಕಾರವರ್ಗದವರಿಗೆ ಜಾಯಮಾನವಾದ 
ಸಂಪ್ರದಾಯಶರಣತೆ . ಭಾಭಾ ಈ ಕಷ್ಟಗಳನ್ನು ತಮ್ಮದೇ ಆದ ಎದೆಗಾರಿಕೆ 
ಯಿಂದ ಪರಿಹರಿಸಿದರು . ನೆಹರೂ ಅವರು ತಮಗೆ ಕೊಟ್ಟಿದ್ದ ಅಧಿಕಾರಬಲದಿಂದ 
ಸರ್ಕಾರೀ ಕಾನೂನುಗಳನ್ನು ಸರಳಗೊಳಿಸಿ, ವಿಜ್ಞಾನದ ಮಹತ್ವವನ್ನು ಅರಿತ 
ಅಧಿಕಾರಿಗಳನ್ನೇ ಆಡಳಿತಕ್ಕಾಗಿ ಆರಿಸಿಕೊಂಡರು . ಸರ್ಕಾರೀ ಇಲಾಖೆಗಳಲ್ಲಿ 
ಸರ್ವಸಾಮಾನ್ಯವಾಗಿ ಕಂಡುಬರುವ ವಿಧಾನಪ್ರವೃತ್ತಿಯನ್ನು ಪರಮಾಣುಶಕ್ತಿ 
ಇಲಾಖೆಯ ಕಾರ್ಯಕಲಾಪಗಳಲ್ಲಿ ನಿರ್ಮೂಲ ಮಾಡಿದರು. ಭಾರತದ ಹಿಂದುಳಿದ 
ವಿದ್ಯೆ , ವಿಜ್ಞಾನಗಳ ಮುನ್ನಡೆಗಾಗಿ ಕೆಲವುವೇಳೆ ಹಲಕೆಲವು ಪ್ರಾಜ್ಞರು ತಮ್ಮ 
ವೈಜ್ಞಾನಿಕ ಚಟುವಟಿಕೆಗಳನ್ನು ಬದಿಗಿಟ್ಟು , ಆಡಳಿತದ ಜವಾಬ್ದಾರಿಗಳನ್ನು ವಹಿಸಿ 
ಕೊಳ್ಳಬೇಕಾಗುವುದೆಂದೂ , ಇದನ್ನು ನಿಕೃಷ್ಟ ಹವ್ಯಾಸವೆಂದಾಗಲೀ ವೃಥಾ ಕಾಲ 
ವ್ಯಯವೆಂದಾಗಲೀ ಪರಿಗಣಿಸಬಾರದೆಂದೂ ತಮ್ಮ ಸ್ವಂತ ನಿದರ್ಶನದಿಂದ ಅವರು 
ತೋರಿಸಿಕೊಟ್ಟರು. ಆಡಳಿತದಲ್ಲಿ ಅವರು ಕಾರರೂಪಕ್ಕೆ ತಂದ ದೂರವ್ಯಾಸೀ 
ಸುಧಾರಣೆಗಳಿಲ್ಲದೇ ಹೋಗಿದ್ದರೆ ಭಾರತದ ಪರಮಾಣುವಿಜ್ಞಾನ ತೋರಿರುವ 
ಪ್ರಗತಿ ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ . 

ನೆಹರು ಅವರು ಭಾಭಾ ಅವರಲ್ಲಿ ಟ್ಟ ವಿಶ್ವಾಸ, ಅವರಿಗೆ ವಹಿಸಿಕೊಟ್ಟ 
ಜವಾಬ್ದಾರಿ ಈ ಪ್ರಗತಿಗೆ ಬಹುಮಟ್ಟಿಗೆ ಕಾರಣವಾಗಿತ್ತು . ಇದರ ಉದಾಹರಣೆ 
ಯಾಗಿ ಈ ಘಟನೆಯನ್ನು ಕೇಳಿ : ೧೯೫೫ರಲ್ಲಿ ಜಿನೀವಾದಲ್ಲಿ ನಡೆದ ಒಂದು 
ಸಮ್ಮೇಳನದ ಸಮಯದಲ್ಲಿ ಕೆನಡಾದವರು ಭಾರತದ ಪರಮಾಣು ಉದ್ಯಮದಲ್ಲಿ 
ನೆರವಾಗಲು ಒಂದು ಬೀಜಕ್ರಿಯಾಕಾರಿಯನ್ನು ಕೊಡುವ ಇಚ್ಛೆಯನ್ನು ವ್ಯಕ್ತ 
ಪಡಿಸಿದರು. ಈ ನಿವೇದನೆಯನ್ನು ಅಂಗೀಕರಿಸುವಂತೆ ಸಲಹೆಯಿತ್ತು ಭಾಭಾ 
ಅವರು ನೆಹರೂ ಅವರಿಗೆ ಅದೇ ರಾತ್ರಿ , ಆಗಸ್ಟ್ ೨೯ರಂದು, ಒಂದು ತಂತಿ 
ಕಳುಹಿಸಿದರು . ನೆಹರೂ ಅವರ “ ತಥಾಸ್ತು ” ಸೆಪ್ಟೆಂಬರ್ ೨ರಂದು - - ಕೇವಲ 
ಮೂರು ದಿನಗಳನಂತರ - ಭಾಭಾ ಅವರ ಕೈಸೇರಿತು. ಅಲ್ಲಿಂದ ಕೆಲವು ದಿನಗಳಲ್ಲಿ 


ಡಾ , ಹೋಮಿ ಭಾಭಾ 

೧೫೩೩ 
ಒಪ್ಪಂದಕ್ಕೆ ಸಹಿ ಕೂಡ ಬಿತ್ತು . ಇದು ಕೆನಡಾ- ಇಂಡಿಯಾ ರಿಯಾಕ್ಟರ್‌ನ 
ಜನ್ಮಕಥೆ. ಈಗ ಸೈರಸ್ ( Cirus ) ಎಂದು ಅದಕ್ಕೆ ನಾಮಕರಣವಾಗಿದೆ. ಸೈರಸ್ 
ಬೀಜಕ್ರಿಯಾಕಾರಿ ೧೯೬೨ರಲ್ಲಿ ಮೊಟ್ಟಮೊದಲು ಕ್ರಿಯಾಸ್ಥಿತಿಗೆ ಬಂದು ಈಗ 
ಏಷ್ಯಾಖಂಡದ ಅತಿ ಪ್ರಬಲವಾದ ಕ್ರಿಯಾಕಾರಿಯಾಗಿದೆ. ಅದರಲ್ಲಿ ಹೆಚ್ಚು 
ಸಂಖ್ಯೆಯ ರೇಡಿಯೊ ಐಸೋಟೋಪ್ ( Radio isotope) ಗಳ ಉತ್ಪಾದನೆ 
ಯಾಗುತ್ತಿರುವುದಲ್ಲದೆ, ಅದರಿಂದ ಹೊರಬೀಳುವ ತೀಕವಾದ “ನ್ಯೂಟ್ರಾನ್ ) 
ಗಳ ಸಹಾಯದಿಂದ ಘನಸ್ಥಿತಿಶಾಸ್ತ್ರ , ಪರಮಾಣು ಶಾಸ್ತ್ರಗಳಲ್ಲಿ ಮೂಲಭೂತ 
ಸಂಶೋಧನೆ ನಡೆಯುತ್ತಿದೆ. 

* ಟ್ರಾಂಬೆ ಸಂಸ್ಥೆಯ ಈ ಯಶಸ್ಸೇ ಭಾಭಾ ಅವರ ಅಂತಿಮ ವರ್ಷಗಳ ಚರಿತ್ರೆ , 
ಅವರು ತಮ್ಮ ಪೂರ್ಣಕಾಲ, ಮನಸ್ಸು , ದುಡಿಮೆಗಳನ್ನು ಅದಕ್ಕಾಗಿ ಮಾಸಲಾ 
ಗಿಟ್ಟಿದ್ದರು. ಅಲ್ಲಿರುವ ಮೂರು ಸಂಶೋಧನಾರಿಯಾಕ್ಟರುಗಳು ( ಅಪ್ಪರಾ ", 
“ ಸೈರಸ್ ” ಮತ್ತು “ ಜರೀನಾ ), ಥೋರಿಯಮ್ ಮತ್ತು ಯುರೇನಿಯಮ್ 
ಕಾರ್ಖಾನೆಗಳು, ಪ್ರಪಂಚದಲ್ಲೇ ಅತಿವಿರಳವಾದ ಪುಟೊನಿಯಮ್ ಉತ್ಪಾದ 
ನೆಯ ಕಾರ್ಖಾನೆ, ಪರಮಾಣುವಿಜ್ಞಾನದ ಸಂಶೋಧನೆಗಾಗಿ ನಿರ್ಮಿಸಿರುವ 
“ ವ್ಯಾನ್ ಡಿ ಗ್ರಾಫ್ ” ( Van de Graaf ) ಯಂತ್ರ ಮತ್ತು ಇನ್ನು ಮೇಲೆರಚನೆ 
ಯಾಗುವ ಸೈಕ್ಲೋಟ್ರಾನ್ ( Cyclotron) ಯಂತ್ರ - ಇವೆಲ್ಲವೂ ಅವರ ಗುಣ 
ಗಾನದ ನುಡಿಗಳು , ಆಹಾರವನ್ನು ಪರಮಾಣು ಕಿರಣಗಳ ಸಹಾಯದಿಂದ 
ಧೀರ್ಘಕಾಲ ಕೆಡದಂತೆ ಇಡುವ ಪ್ರಯತ್ನ ಗಳಿಂದ ಹಿಡಿದು ವಿಶ್ವಕಿರಣಗಳ ಮೂಲ 
ವನ್ನು ಕಂಡುಹಿಡಿಯುವ ಯತ್ನ ಗಳವರೆಗೆ ಅಲ್ಲಿನ ಸಂಶೋಧನೆಗಳು ವ್ಯಾಪಿಸಿವೆ. 
ಧಾನ್ಯಗಳ ಬೀಜಗಳು ಹೆಚ್ಚು ಇಳುವರಿ ಕೊಡುವಂತೆ ಅವುಗಳನ್ನು ಕಿರಣಗಳ 
ಪ್ರಯೋಗದಿಂದ ಸಂಸ್ಕರಿಸುವ ಉಪಾಯಗಳನ್ನು ಅಲ್ಲಿನ ಸಂಶೋಧಕರು ಕಂಡು 
ಹಿಡಿಯುತ್ತಿದ್ದಾರೆ. 

ಕೇವಲ ಟ್ರಾಂಬೆಯಲ್ಲಿ ಮಾತ್ರವಲ್ಲದೆ , ಭಾಭಾ ಅವರು ಭಾರತದ ಇತರ 
ವಿಜ್ಞಾನಕೇಂದ್ರಗಳ ನೆರವಿಗಾಗಿಯೂ ಸರ್ಕಾರದ ಹಣವನ್ನು ವಿನಿಯೋಗಮಾಡಿ 
ದರು. ಕಲ್ಕತ್ತಾದ " ಸಾಹಾ ಪರಮಾಣುವಿಜ್ಞಾನಕೇಂದ್ರ ” (Saha Institute 
of Nuclear Physics), ಹಾಗೂ ಅಹಮದಾಬಾದಿನ " ಭೌತವಿಜ್ಞಾನಕೇಂದ್ರ ” 
(Physical Research Laboratory ), ಮತ್ತಿತರ ಕೇಂದ್ರಗಳು ಪರಮಾಣುಶಕ್ತಿ 
ಇಲಾಖೆಯ ಆಸರೆ ಪಡೆದುವು. ಭಾರತಾದ್ಯಂತ ಈ ಇಲಾಖೆಯ ಉದ್ಯಮಗಳು 
ಈ ದಿನ ಎದ್ದು ಕಾಣಿಸುತ್ತಿವೆ. ಟ್ರಾಂಬೆಯ ಭಾಭಾ ಪರಮಾಣುಕೆಂದ್ರದ ವಿಸ್ತಾರ 
ವಾದ ವಿಜ್ಞಾನ ಸೌಧಗಳಲ್ಲದೆ ಇಂದು ಕೇರಳದ ತುಂಬಾ ರಾಕೆಟ್ ಉತ್ಕ್ಷೇಪಣ 
ಕೇಂದ್ರ ( Thumba Rocket Launching Station ) ದಿಂದ ಹಿಡಿದು , ಕಾಶ್ಮೀರದ 
ಗುಲ್ಮಾರ್ಗ್‌ನ ಉನ್ನ ತಪ್ರದೇಶದ ಸಂಶೋಧನಾಕೇಂದ್ರದವರೆಗೆ ( High Altitude 


೧೫೩೪ 

ಪ್ರಬುದ್ಧ ಕರ್ಣಾಟಕ 
Research Station ), ಅಹಮದಾಬಾದಿನ ಕೃತಕ ಉಪಗ್ರಹ ವಾರ್ತಾಪ್ರಸಾರ 
ಕೇಂದ್ರ ( Artificial Satellite Communication Centre ) ದಿಂದ ಹಿಡಿದು 
ಬಿಹಾರಿನ ಜಾಡುಗುಡದ ಯುರೇನಿಯಮ್ ಗಣಿ ಮತ್ತು ಕಾರ್ಖಾನೆಗಳವರೆಗೆ, 
ನಂಗಲ್‌ನ ಭಾರಜಲ ( Heavy water ) ಕಾರ್ಖಾನೆಯಿಂದ ಗೌರಿಬಿದನೂರಿ 
ನಲ್ಲಿರುವ ಪರಮಾಣು ಆಸ್ಫೋಟನೆಗಳನ್ನು ಪತ್ತೆ ಹಚ್ಚುವ ಕೇಂದ್ರ ( Nuclear 
Explosion Detection Station) ದವರೆಗೆ ಪರಮಾಣುಶಕ್ತಿ ಇಲಾಖೆಯ 
ಉದ್ಯಮಗಳು ವ್ಯಾಪಿಸಿವೆ. ಇವಲ್ಲದೆ ಮಹಾರಾಷ್ಟ್ರದ ತಾರಾಪುರ , ರಾಜಾಸ್ಥಾನದ 
ರಾಣಾ ಪ್ರತಾಪ್‌ ಸಾಗರ್‌ಗಳಲ್ಲಿ ತ್ವರಿತವಾಗಿ ನಿರ್ಮಾಣವಾಗುತ್ತಿರುವ ಪರಮಾಣು 
ವಿದ್ಯುತ್ ಕೇಂದ್ರಗಳು - ಇವೆಲ್ಲವೂ ಭಾಭಾ ಅವರಿಗೆ ಜೀವಂತ ಸ್ಮಾರಕಗಳು . ಈ 
ಮಹತ್ತರ ಸಾಧನೆಯ ಸಾಕ್ಷಿ , ಭಾರತ ಪರಮಾಣುವಿಜ್ಞಾನದಲ್ಲಿ ಇಂದು ಹೊಂದಿ 
ರುವ ಖ್ಯಾತಿ. ಭಾರತದ ವಿಜ್ಞಾನಿಗಳು ಇಂದು ಬೇರೆಬೇರೆ ದೇಶಗಳಿಗೆ ಶಿಕ್ಷಕರಾಗಿ 
ಆಹ್ವಾನಿತರಾಗುತ್ತಿದ್ದಾರೆ. ಭಾರತದಲ್ಲಿ ತಯಾರಿಸಿದ ಐಸೋಟೋಪ್ಗಳು ವಿವಿಧ 
ದೇಶಗಳಿಗೆ ರಫ್ತಾಗುತ್ತಿವೆ. ವಿಜ್ಞಾನ ಗ್ರಂಥಗಳು , ಪತ್ರಿಕೆಗಳಲ್ಲಿ ಭಾರತೀಯರ 
ಹೆಸರುಗಳು ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಅಂತರರಾಷ್ಟ್ರೀಯ 
ವಿಜ್ಞಾನ ಸಮ್ಮೇಳನಗಳಲ್ಲಿ ಭಾರತೀಯ ವಿಜ್ಞಾನಕ್ಕೆ ಸನ್ಮಾನ ದೊರೆತಿದೆ. 

- ಭಾಭಾ ಅವರ ದುಡಿಮೆಗೆ ಇಷ್ಟು ಸಾಧನೆಯೂ ಸಾಕೆನ್ನಿಸಲಿಲ್ಲ. ದೇಶಾ 
ದ್ಯಂತ ಪರಮಾಣು ವಿದ್ಯುತೇಂದ್ರಗಳನ್ನು ರಚಿಸಿ, ವಿದ್ಯುಚ್ಛಕ್ತಿಯನ್ನು ಒದಗಿಸು 
ವುದಲ್ಲದೆ ಪುಟೋನಿಯಮ್ ( Plutonium ) ಉತ್ಪಾದನೆ ಮಾಡುವ ಅಭಿಲಾಷೆ 
ಅವರಿಗೆ, ಪುಟೋನಿಯವರ್ ಉಪಯೋಗದಿಂದ ಕೆಲವು ಎರಡನೇ ಪೀಳಿಗೆಯ 
ಸಂತಾನವರ್ಧಕ ಕ್ರಿಯಾಕಾರಿ ( Breeder reactor ) ಗಳನ್ನು ನಿರ್ಮಿಸಿ, ಅವು 
ಗಳಲ್ಲಿ ಥೋರಿಯಮ್ ಲೋಹವನ್ನು ಸ್ಫೋಟಕವಸ್ತು ( Fissile material ) 
ವಾದ ಯರೇನಿಯಮ್ - ೨೩೩ ( Uranium -233 ) ಅನ್ನಾಗಿ ಮಾರ್ಪಡಿಸಬೇಕು, ಈ 
ಯುರೇನಿಯಮ್ - ೨೩೩ ಅನ್ನು ಮುಂದಿನ ಮೂರನೇ ಪೀಳಿಗೆಯ ಶಕ್ತಿ ಉತ್ಪಾದಕ 
ಕ್ರಿಯಾಕಾರಿ (Power reactors) ಗಳ ನಿರ್ಮಾಣಕ್ಕೆ ಉಪಯೋಗಿಸಬೇಕು 
ಎನ್ನು ವ ಧೀರ್ಘಾಲೋಚನೆ ಭಾಭಾ ಅವರ ಮನಸ್ಸಿನಲ್ಲಿದ್ದಿತು. ಈ ಯೋಜನೆಯ 
ಎಲ್ಲ ಹೆಜ್ಜೆಗಳನ್ನೂ ಭಾರತದ ವಿಜ್ಞಾನಿಗಳೇ ಕೈಗೊಳ್ಳಬೇಕೆಂಬುದು ಅವರ 
ಆಕಾಂಕ್ಷೆಯಾದರೂ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ದೊರಕುವುದು ವಿಳಂಬ 
ವಾಗದಂತೆ ಅಮೆರಿಕಾ ಮತ್ತು ಕೆನಡಾಗಳ ನೆರವು ಪಡೆದು ಒಂದೆರಡು ಪರಮಾಣು 
ವಿದ್ಯುತೇಂದ್ರಗಳನ್ನು ಈ ಕೂಡಲೇ ನಿರ್ಮಿಸಬೇಕಾದುದು ಅತ್ಯಗತ್ಯವೆಂದು 
ತೀರ್ಮಾನಿಸಿ ಭಾಭಾ ಈ ಕೆಲಸವನ್ನಾರಂಭಿಸಿದರು. ಈಗ ಇವೆರಡು ಕೇಂದ್ರಗಳೂ 
ಸಿದ್ದವಾಗುವುದರಲ್ಲಿವೆ . ಮೂರನೆಯ ಕೇಂದ್ರ , ಸಂಪೂರ್ಣ ಭಾರತೀಯ ಉದ್ಯಮ 
ದಿಂದ ಮದರಾಸಿನ ಹತ್ತಿರವಿರುವ ಕಲ್ಲಾ ಕಮ್‌ನಲ್ಲಿ ನಿರ್ಮಾಣವಾಗುತ್ತಿದೆ. ಈ 


ಡಾ , ಹೋಮಿ ಭಾಭಾ 


೧೫೩೫ 


ಕೇಂದ್ರಗಳಿಂದ ಭಾರತದ ಕೈಗಾರಿಕೋದ್ಯಮಗಳಿಗೆ ವಿದ್ಯುತ್ ಸರಬರಾಜು ಆರಂಭ 
ನಾಗಲು ಇನ್ನು ಕೆಲವೇ ದಿನಗಳು ಉಳಿದಿವೆ. ಕೇವಲ ಈ ಮೂರು ಕೇಂದ್ರಗಳಿಂದ 
ಭಾರತದ ವಿದ್ಯುಚ್ಛಕ್ತಿಯ ಉತ್ಪಾದನೆ ಶೇಕಡ ಹತ್ತರಷ್ಟು ಹೆಚ್ಚಾಗಲಿದೆ. ಈ 
ದಿನವನ್ನು ನೋಡಲು ಭಾಭಾ ಅವರಿಲ್ಲವಾದರೂ ಅದೇನೂ ದೂರವಿಲ್ಲ. 

ಕೈಗಾರಿಕೆ, ಉದ್ಯಮ , ಆರ್ಥಿಕ ಮುನ್ನಡೆ – ಈ ವಿಷಯಗಳನ್ನು ಇಷ್ಟು 
ತಲೆಗೆ ಹಚ್ಚಿಕೊಂಡಿದ್ದರೂ ಭಾಭಾ ಅವರು ಭಾರತದಲ್ಲಿ ಮೂಲಭೂತ ವಿಜ್ಞಾನದ 
ಬೆಳವಣಿಗೆಗೆ ಯಾವಾಗಲೂ ಗಮನಕೊಡುತ್ತಿದ್ದರು. ಪರಮಾಣುಶಕ್ತಿ ಇಲಾಖೆಯ 
ಚಟುವಟಿಕೆಗಳಿಂದ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿಯ ಅಡಚಣೆಯಾಗಲೀ 
ಪರಿಣತ ವಿಜ್ಞಾನಿಗಳ ಅಭಾವವಾಗಲೀ ಉಂಟಾಗದ ಹಾಗೆನೋಡಿಕೊಳ್ಳುವುದಲ್ಲದೆ, 
ಇನ್ನು ಯಾವುದೇ ರೀತಿಯಲ್ಲಾಗಲೀ ವಿಶ್ವವಿದ್ಯಾನಿಲಯಗಳಿಗೆ ನೆರವಾಗಲು ಅವರು 
ಸಿದ್ದರಾಗಿದ್ದರು. ಹೀಗೆ, ಪರಮಾಣುಶಕ್ತಿ ಇಲಾಖೆ - ವಿಶ್ವವಿದ್ಯಾನಿಲಯಗಳ ನಡುವೆ 
ಸಂಪರ್ಕ , ಸಹಾಯಮನೋಭಾವಗಳು ಬೆಳೆಯುವುದಕ್ಕೆ ಅವರು ಅನೇಕ ಸುಧಾ 
ರಣೆಗಳನ್ನು ಮಾಡಿದರು. ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆಗಾಗಿ ವಿದ್ಯಾರ್ಥಿ 
ಗಳಿಗೆ, ವಿಜ್ಞಾನಿಗಳಿಗೆ ವೇತನಗಳನ್ನು ಕೊಡುವುದಲ್ಲದೆ, ಅವರಿಗೆ ಬೇಕಾಗುವ 
ಸಲಕರಣೆ, ಸಾಮಗ್ರಿಗಳಿಗಾಗಿ ಧನಸಹಾಯ ಮಾಡಿದರು . ಹಾಗೂ ಪರಮಾಣು 
ಕೇಂದ್ರದ ವೈಜ್ಞಾನಿಕ ವಸತಿಗಳನ್ನು ವಿಶ್ವವಿದ್ಯಾನಿಲಯಗಳೂ ಉಪಯೋಗಿಸುವ 
ಅನುಕೂಲ ಮಾಡಿಕೊಟ್ಟರು. ಈ ಸಂಪರ್ಕಕ್ಕೆ , ಇದರಿಂದ ಬೆಳೆದಿರುವ ಸೌಹಾರ್ದ 
ತೆಗೆ ಮತ್ತು ಹೀಗೆ ಉಂಟಾಗಿರುವ ಸಂಶೋಧನೆಯ ಅಭಿವೃದ್ಧಿಗೆ ಸಾಕ್ಷಿ : ಪ್ರತಿ 
ವರ್ಷ ನಡೆಯುವ ( ಇಲಾಖೆ ಏರ್ಪಡಿಸುವ) ಭೌತಶಾಸ್ತ್ರ , ರಸಾಯನಶಾಸ್ತ್ರ , ವಿಶ್ವ 
ಕಿರಣಶಾಸ್ತ್ರ , ಘನಸ್ಥಿತಿಶಾಸ್ತ್ರ ಸಮ್ಮೇಳನಗಳಲ್ಲಿ ಕೇಳಿಬರುವ ಮೇಲ್ಮಟ್ಟದ ಲೇಖನ 
ಗಳು , ಚರ್ಚೆಗಳು . 

ಅವರ ಕೊನೆಯ ದಿನಗಳಲ್ಲಿ ಭಾಭಾ ಅವರ ಗಮನ ದೇಶದ ಎಲೆಕ್ಟ್ರಾನಿಕ್ 
ಉದ್ಯಮದ ಉನ್ನತಿಯ ಕಡೆ ಹರಿದಿತ್ತು . ಹತ್ತು ಇಪ್ಪತ್ತು ವರ್ಷಗಳನಂತರ ದೇಶದ 
ಪರಮಾಣುಶಕ್ತಿ ಮತ್ತಿತರ ಅತ್ಯಾಧುನಿಕ ಉದ್ಯಮಗಳಿಗೆ ಬೇಕಾಗುವ ಎಲೆಕ್ಟ್ರಾನಿಕ್ 
ಉಪಕರಣಗಳನ್ನು ಸರಬರಾಜು ಮಾಡಲು ಒಂದು ದೂರವ್ಯಾಪೀ ಯೋಜನೆಯನ್ನು 
ತಯಾರಿಸಿ, ಅದನ್ನು ಕಾರ್ಯರೂಪಕ್ಕೆ ತರಲು ಸರ್ಕಾರವನ್ನು ಒತ್ತಾಯಮಾಡು 
ತಿದ್ದರು. 

- ಭಾಭಾ ಅವರು ಯಾವ ವಿಷಯದಲ್ಲೇ ಆಗಲೀ ಶ್ರೇಷ್ಠತೆಯನ್ನ ಪೇಕ್ಷಿಸುತ್ತಿದ್ದರು. 
ಸಾಧಾರಣ ದರ್ಜೆಯ ಕಾರ್ಯವಾಗಲೀ , ವಸ್ತುವಾಗಲೇ ಅವರಿಗೆ ಸಮಾಧಾನ 
ಕೊಡುತ್ತಿರಲಿಲ್ಲ. ಅವರಿಗೆ ನಿಧಾನಪ್ರಕೃತಿ, ಅದಕತೆ (inefficiency ) ಗಳನ್ನು 
ಕಂಡರೆ ಸಹನೆ ಇರುತ್ತಿರಲಿಲ್ಲ. ಆದರೆ, ತಮ್ಮ ಸಹೋದ್ಯಮಿಗಳಿಗಾಗಿ ಯಾವಾ 
ಗಲೂ ಹೋರಾಡುತ್ತಿದ್ದರು. ಕೆಲಸಕಾರ್ಯಕ್ಕೆ ವಸತಿಗಳಾಗಲೀ , ಸಂಬಳಸಾರಿಗೆ 


೧೫೩೬ 

ಪ್ರಬುದ್ಧ ಕರ್ಣಾಟಕ 
ಯಾಗಲೀ , ಜೀವನ ಸೌಕರ್ಯಗಳಾಗಲೀ , ಅವರಿಗಾಗಿ ಪ್ರತಿಯೊಂದು ವಿಷಯ 
ದಲ್ಲ ಸೌಲಭ್ಯಗಳನ್ನು ಅಪೇಕ್ಷಿಸುತ್ತಿದ್ದರು. ಕೆಲಸಗಾರರ ಜೀವನಕ್ಕೆ ಒಳ್ಳೆಯ 
ವಾತಾವರಣ ಕಲ್ಪಿಸಿಕೊಟ್ಟರೆ ಅದರಿಂದ ಉತ್ತಮ ದರ್ಜೆಯ ಕೆಲಸ, ಕಾರ್ಯ 
ತತ್ಪರತೆ , ಸಂಸ್ಥೆಯಲ್ಲಿ ಅಭಿಮಾನಿಗಳು ಹುಟ್ಟುವುವೆಂಬುದು ಅವರ ಮತ. 

- ಅಂತರರಾಷ್ಟ್ರೀಯ ವಲಯಗಳಲ್ಲಿ ಭಾಭಾ ಅವರ ಹೆಸರು ಪ್ರಸಿದ್ದಿಯಾಗಿದ್ದು 
ಅವರನ್ನು ಕಂಡರೆ ಗೌರವ, ಅಭಿಮಾನಗಳಿದ್ದುವು; ಅವರ ಮಾತಿಗೆ ಹೆಚ್ಚು ಬೆಲೆ 
ಯಿದ್ದಿತು. ವಿಶ್ವಸಂಸ್ಥೆಯ ವೈಜ್ಞಾನಿಕ ಸಮಿತಿಯ ಸದಸ್ಯರಾಗಿ ಆರಿಸಲ್ಪಟ್ಟ ಭಾಭಾ 
ಅವರು ತಮ್ಮ ಹಳೆಯ ಸಹಪಾಠಿಗಳಾಗಿದ್ದ ಅನೇಕ ದೊಡ್ಡ ವಿಜ್ಞಾನಿಗಳೊಡನೆ 
ಕಾಠ್ಯಕಲಾಪಗಳಲ್ಲಿ ಭಾಗವಹಿಸಿದರು. ಪ್ರಪಂಚದಲ್ಲಿ ಅವರಿಗಿದ್ದ ಗೌರವದ ಹೆಗ್ಗುರು 
ತಾಗಿ ವಿಶ್ವಸಂಸ್ಥೆಯ ಪ್ರಪ್ರಥಮ ಪರಮಾಣುಶಕ್ತಿಯ ಶಾಂತಿಯುತ ಉಪಯೋಗ 
ಸಮ್ಮೇಳನ ( First United Nations Conference on the Peaceful uses 
of Atomic Energy ) ೧೯೫೨ರಲ್ಲಿ ಜಿನೀವಾ ನಗರದಲ್ಲಿ ಸೇರಿದಾಗ ಭಾಭಾ 
ಸಲ್ವಾನುಮತದಿಂದ ಅದರ ಅಧ್ಯಕ್ಷರಾಗಿ ಚುನಾಯಿತರಾದರು. ಆ ಸಮ್ಮೇಳನದ 
ಅಧ್ಯಕ್ಷ ಭಾಷಣದಲ್ಲಿ ಡಾ . ಭಾಭಾ ಅವರು ಬೆಳೆಯುತ್ತಿರುವ ದೇಶಗಳಲ್ಲಿ ಪರ 
ಮಾಣುಶಕ್ತಿಯ ಉಪಯೋಗಮತ್ತು ಅದರಿಂದ ಉಂಟಾಗುವ ಆರ್ಥಿಕ, ಸಾಮಾ 
ಜಿಕ ಪ್ರಗತಿಗಳ ಅಭಿವೃದ್ಧಿಗಾಗಿ ಪ್ರಬಲವಾದ ಕರೆಯಿತ್ತರು. ಈ ಸಮ್ಮೇಳನದ ಫಲ 
ವಾಗಿ ಸ್ಥಾಪಿತವಾದ ಅಂತರರಾಷ್ಟ್ರೀಯ ಪರಮಾಣುಶಕ್ತಿ ಸಂಸ್ಥೆಯ (International 
Atomic Energy Agency ) ಪಾಲಕರಲ್ಲೊಬ್ಬರಾಗಿಯೂ , ಅದರ ಸಮಿತಿಯ 
ಸದಸ್ಯರಾಗಿಯೂ ಭಾಭಾ ನೇಮಿತರಾದರು. ತರುವಾಯ ತಾರಾಪುರ , ರಾಣಾ 
ಪ್ರತಾಪ್‌ ಸಾಗರ್‌ಗಳ ಪರಮಾಣು ವಿದ್ಯುತ್ ಕೇಂದ್ರಗಳ ರಚನೆಯ ಬಗ್ಗೆ ನಡೆದ 
ಮಾತುಕತೆಗಳ ಸಮಯದಲ್ಲಿ , ಸ್ಫೋಟಕ ವಸ್ತುಗಳ ನಿಯಂತ್ರಣ ಮತ್ತು ತನಿಖೆ 
( Control and Inspection of Fissile Material ) ಯ ವಿಚಾರದಲ್ಲಿ, ಭಾಭಾ 
ಭಾರತದ ಸ್ವಾತಂತ್ರಕ್ಕೆ ಸ್ವಲ್ಪವೂ ಧಕ್ಕೆಯುಂಟಾಗದಂತೆ ನೋಡಿಕೊಂಡದ್ದು 
ಅವರ ಪ್ರಭಾವಯುತ ವ್ಯಕ್ತಿತ್ವದಿಂದಲೇ . 
- ಪ್ರಪಂಚದ ಎಲ್ಲೆಡೆಗಳಿಂದಲೂ ಭಾಭಾ ಅವರಿಗೆ ಬೇಕಾದಷ್ಟು ಗೌರವ 
ಸನ್ಮಾನಗಳು ಬರುತ್ತಿದ್ದು ವು. ಭಾರತ ಸರ್ಕಾರದ ಸಚಿವಸಂಪುಟದ ವೈಜ್ಞಾನಿಕ 
ಸಲಹಾಸಮಿತಿಗೆ ಅವರು ಅಧ್ಯಕ್ಷರಾಗಿದ್ದರು. ೧೯೫೪ರಲ್ಲಿ ಸರ್ಕಾರ ಅವರಿಗೆ ಪದ್ಮ 
ಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಿತು. ೧೯೫೧ರಲ್ಲಿ ಭಾರತೀಯ ವಿಜ್ಞಾನ ಸಮ್ಮೇಳನ 
( Indian Science Congress) ದ ಬೆಂಗಳೂರು ಅಧಿವೇಶನದ ಅಧ್ಯಕ್ಷರಾಗಿಯೂ , 
೧೯೬೩ರಲ್ಲಿ ರಾಷ್ಟ್ರೀಯ ವಿಜ್ಞಾನಸಂಸ್ಥೆಯ ( NationalInstitute of Sciences ) 
ಅಧ್ಯಕ್ಷರಾಗಿಯ ಚುನಾಯಿತರಾದರು. ಅವರು ಲಂಡನ್ , ಕೇಂಬ್ರಿಡ್ಜ್ ಮತ್ತು 
ಅನೇಕ ವಿಶ್ವವಿದ್ಯಾನಿಲಯಗಳ ಗೌರವ ಪದವೀಧರರಾಗಿದ್ದರು. ೧೯೪೮ರಲ್ಲಿ 


ಡಾ . ಹೋಮಿ ಭಾಭಾ 


೧೫೩೭ 


ಕೇಂಬ್ರಿಡ್ಜ್ ಫಿಲಸಾಫಿಕಲ್ ಸೊಸೈಟಿಯ ಹಾಪ್‌ಕಿನ್ಸ್ ಪಾರಿತೋಷಕ ಅವರ 
ದಾಯಿತು. ಅಮೆರಿಕಾದ ರಾಷ್ಟ್ರೀಯ ವೈಜ್ಞಾನಿಕ ಅಕಾಡೆಮಿ ಮತ್ತಿತರ ಸಂಸ್ಥೆಗಳ 
ಗೌರವ ಸದಸ್ಯರಾಗಿದ್ದರು. ರಷ್ಯಾದಲ್ಲಿ ಕೂಡ ಭಾಭಾ ಅವರಿಗೆ ಹೆಚ್ಚು ಸನ್ಮಾನ 
ಗೌರವಗಳಿದ್ದು ವು. 

ಭಾಭಾ ಅವರ ಮುಖ್ಯ ಕೆಲಸಕಾರ್ಯಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದರೂ 
ಅವರ ನೆನಪಾದಾಗಲೆಲ್ಲಾ ಅವರ ಬಹುಮುಖವ್ಯಕ್ತಿತ್ವ ಮನಸ್ಸಿಗೆಬರುತ್ತದೆ. 
ಭಾಭಾ ಅವರು ವಿವಿಧ ಆಸಕ್ತಿಗಳ ಜೀವಿ; ವಿಪುಲ ಪಾಂಡಿತ್ಯಸಿದ್ದರು. ಆಕಾರದಲ್ಲಿ 
ದೃಢಕಾಯರು ; ಎಣ್ಣೆಗೆಂಪಿನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಚೂಪಾದಮೂಗು, 
ಅಗಲವಾದ ಹಣೆ, ಮಧ್ಯಕ್ಕೆ ಬೈತಲೆ ತೆಗೆದ ಅಚ್ಚು ಕಟ್ಟಾದ ಕ್ರಾಪು, ಚುರುಕಾದ 
ಕಣ್ಣುಗಳು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ತೇಜಸ್ಸು , ಠೀವಿ. ಅವರದು 
ಸಮಾಸದಲ್ಲಿದ್ದವರನ್ನು ಸೂರೆಗೊಳ್ಳುವ ಮನಮೋಹಕ ವ್ಯಕ್ತಿತ್ವ , ಮೇಲ್ಮಟ್ಟದ 
ಹೊಲಿಗೆಯ ಸೂಟುಗಳು ಇಲ್ಲದಿದ್ದರೆ ಬುಷ್ ಷರ್ಟ್, ಪ್ಯಾಂಟು ಧರಿಸುತ್ತಿದ್ದ ಭಾಭಾ 
ಅವರ ಮಾತಿನಲ್ಲಿ ಯಾವಾಗಲೂ ಒಂದು ಖಚಿತವಾದ ಪ್ರವೃತ್ತಿ ಇರುತ್ತಿತ್ತು . 
ಒಳ್ಳೆಯ ಆ೦ಗ್ಲ ಉಚ್ಚಾರಣೆಯಲ್ಲಿ ಆಂಗ್ಲ ಭಾಷೆಯಲ್ಲೇ ಯಾವಾಗಲೂ ಅವರ 
ಮಾತುಕತೆ , ಆಜೀವ ಬ್ರಹ್ಮಚಾರಿಯಾದ ಭಾಭಾ ಟ್ರಾ೦ಬೆಗೆ ಭೇಟಿಕೊಡುತ್ತಿದ್ದ 
ವಿದೇಶಗಳ ಸಾರಭೌಮರಾಗಲೀ , ಪ್ರಧಾನಿಗಳಾಗಲೀ , ರಾಜಕಾರಣಿಗಳಾಗಲೀ , 
ವಿಜ್ಞಾನಿಗಳಾಗಲೀ , ನಮ್ಮ ದೇಶದ ಜನಸಾಮಾನ್ಯರೇ ಆಗಲೀ ಎಲ್ಲರಿಗೂ 
ಬಹಳ ಮನಮೋಹಕ ರೀತಿಯಲ್ಲಿ ಆತಿಥ್ಯ ನೀಡುತ್ತಿದ್ದರು. ಅತಿಥಿಗಳನ್ನು 
ಟ್ರಾಂಬೆಯ ವಿವಿಧ ವಿಜ್ಞಾನಾಗಾರಗಳಿಗಾಗಲೀ , ತಾತಾ ಇನ್ಸ್ಟಿಟ್ಯೂಟ್ ಗಾಗಲೀ 
ಕರೆದೊಯ್ಯಲು ಭಾಭಾ ಅವರಿಗೆ ಅಪಾರವಾದ ಸಂತೋಷ, ಹೆಮ್ಮೆ , ಎಷ್ಟಾದರೂ 
ತಮ್ಮ ವೈಯಕ್ತಿಕ ಶ್ರಮ , ಅಕ್ಕರೆಗಳಿಂದ ನಿರ್ಮಾಣವಾದ ವಿಜ್ಞಾನಮಂದಿರ 
ಗಳಲ್ಲವೇ ? 

ಈ ಎರಡು ಕಡೆಗಳಲ್ಲೂ ಇರುವ ಉದ್ಯಾನಗಳಲ್ಲಿ , ಚಿತ್ರಕಲೆಯ ಸಂಗ್ರಹ 
ಗಳಲ್ಲಿ , ವಾಸ್ತುಶಿಲ್ಪಗಳಲ್ಲಿ, ತಮ್ಮ ಅಪೂರ್ವ ಪರಿಶ್ರಮದ ಗುರುತುಗಳನ್ನು ಭಾಭಾ 
ಬಿಟ್ಟು ಹೋಗಿದ್ದಾರೆ. ಬೊಂಬಾಯಿನ ಕೊಲಾಬಾದಲ್ಲಿ ಅರಬ್ಬಿ ಸಮುದ್ರ 
ತೀರದ ಸೌಮ್ಯ ವಾತಾವರಣದಲ್ಲಿ ನೆಲೆಯಾಗಿರುವ ತಾತಾ ಇನ್ಸ್ಟಿಟ್ಯೂಟನ 
ಕಲಾಭಂಡಾರ ಆಧುನಿಕ ಭಾರತೀಯ ಕಲೆಯ ಅತ್ಯುತ್ತಮ ಪ್ರದರ್ಶನವನ್ನು 
ವುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಆ ಸಂಸ್ಥೆಯ ವಾತಾವರಣ ಅತಿ ಮನೋಹರ 
ವಾದದ್ದು . ಅದರ ತೋಟಗಳು, ಹೂವಿನ ಪೊದೆಗಳು , ಹಸಿರು ಹುಲ್ಲಿನ ಮೈದಾನ , 
ತಂಪಾದ ಹವ, ಇವುಗಳ ನಡುವೆ ಸಂಶೋಧನೆ ಸುಗಮವಾಗಿ ಸಾಗದೆ ಇನ್ನೇನು ? 
ಭೌತಶಾಸ್ತ್ರವೇ ಅಲ್ಲ, ಆಧುನಿಕ ಗಣಿತಶಾಸ್ತ್ರದಲ್ಲಿ ಕೂಡ ಜಗದ್ವಿಖ್ಯಾತವಾಗಿದೆ ಈ 
ಸಂಶೋಧನಾಲಯ . ಭಾಭಾ ಅವರಿಗೆ ಇನ್ಸ್ಟಿಟ್ಯೂಟನ್ನು ಕಂಡರೆ ಮುದ್ದು 


97 


೧೫೩೮ 

ಪ್ರಬುದ್ಧ ಕರ್ಣಾಟಕ 
ಮಗುವಿನಂತೆ ಒಲವು. ಇನ್ನು ಟ್ರಾಂಬೆಯಲ್ಲಿರುವ ಉದ್ಯಾನಗಳನ್ನು ವರ್ಣಿಸಲು 
ಅಸಾಧ್ಯವೇ ಸರಿ. ಬೆಟ್ಟದತಪ್ಪಲಲ್ಲಿ, ಬೊಂಬಾಯಿಯ ರೇವಿನ ಎದುರುಮುಖವಾಗಿ 
ಇರುವ ಟ್ರಾಂಬೆಯ ತುಂಬ ತಂಪಾಗಿರುವ ಮರಗಳು , ಕಣೋಡುವಷ್ಟು ದೂರ 
ಹಸಿರು ಹುಲ್ಲು, ವಿಧವಿಧವಾದ ಗುಲಾಬಿಹೂಗಳು, ತೆಂಗಿನ ಜಾತಿಯ ಅಲಂಕಾರದ 
ಸಾಲುಮರಗಳು, 

ಅಲ್ಲಿಯ ಕಟ್ಟಡಗಳ ವಿಸ್ಮಯಕರ ಪರಿಮಾಣ, ಅವುಗಳ ವಿಶಿಷ್ಟ ವಾಸ್ತು 
ಶಿಲ್ಪ ಇನ್ನೊಂದು ಕಥೆ. ಇವುಗಳಲ್ಲಿ ಭಾಭಾ ಅವರೇ ಸಾಂಪ್ರದಾಯಿಕ ಭಾರತೀಯ 
ವಾಸ್ತುಶಿಲ್ಪವನ್ನು ಆಧುನಿಕ ವಿಜ್ಞಾನದ ಅಂತರಾತ್ಮದೊಡನೆ ಮಿಲನಮಾಡಿ ಒಂದು 
ಹೊಸಸ್ವರೂಪವನ್ನು ನಿರ್ಮಿಸಿದ್ದಾರೆ. ಆ ಭವ್ಯ ಕಟ್ಟಡಗಳನ್ನು ಅಕ್ಕರೆಯ ದೃಷ್ಟಿ 
ಯಿಂದ ನೋಡುತ್ತಾ ಗಂಟೆಗಂಟೆಗಳು ಕಳೆಯುತ್ತಿದ್ದರು ಭಾಭಾ, ಸೈರಸ್ 
ರಿಯಾಕ್ಟರಿನ ಭವ್ಯಗುಮ್ಮಟ, ಅದರ ಪಕ್ಕದಲ್ಲಿ ವ್ಯತಿರೇಕಪ್ರಾಯವಾಗಿ ಅಂತರಿಕ್ಷ 
ವನ್ನು ಮುಟ್ಟುತ್ತಿರುವ ನೀಳವಾದ ಕೊಳವೆಗಳು , ಈ ಕಡೆ ನೀರಡಿಕೆಯಿಂದ 
ಚಾಚಿದ ನಾಲಗೆಯಂತೆ ಸಮುದ್ರದ ನೀರನ್ನು ಕೊಂಡೊಯ್ಯುವ ಒಡ್ಡು ಕಟ್ಟಿ , 
ವೈನ್ ಗ್ಲಾಸುಗಳ ಆಕಾರದ ಜಲಾಶಯಗಳು. ಹಡಗಿನ ಆಕಾರವಿರುವ ಒಂದು 
ಕಟ್ಟಡವಾದರೆ ಕೆಂಪುಕೋಟೆಯ ವಾಸ್ತುಶಿಲ್ಪ ಇನ್ನೊಂದು ಕಟ್ಟಡದಲ್ಲಿ ಒಂದು 
ಸಂಶೋಧನಾಲಯದ ಉದ್ದ ೧೭೦೦ ಅಡಿ, ನಾಲ್ಕು ಮಹಡಿ ಎತ್ತರ! ಅಲ್ಲಿ 
ಸಂಶೋಧನೆಗಾಗಿ ಸಕಲ ಸೌಕಯ್ಯಗಳಲ್ಲದೆ, ಕೆಲಸಗಾರರಿಗಾಗಿ ಭವ್ಯ ವಿಶ್ರಾಂತಿ 
ಗೃಹಗಳು, ಭೋಜನಶಾಲೆಗಳು . ಎಲ್ಲಾ ನಯನಮನೋಹರವಾದ ದೃಶ್ಯಗಳು. 
ಇವೆಲ್ಲ ಕಟ್ಟಡಗಳ ನಿರ್ಮಾಣದಲ್ಲಿ ಭಾಭಾ ಅವರು ಸ್ವಂತ ಆಸಕ್ತಿ ವಹಿಸಿ ಒಂದು 
ವಿವರವನ್ನೂ ಬಿಡದೆ ಪರಿಶೀಲಿಸುತ್ತಿದ್ದರು. 

ಭಾಭಾ ಅವರ ನಿಸರ್ಗಾರಾಧನೆ , ಕಲೋಪಾಸನೆಗಳು ಕೇವಲ ಬ್ರಾಂಬೆ, 
ತಾತಾ ಇನ್ಸ್ಟಿಟ್ಯೂಟನ ಪರಿಮಿತಿಗೆ ಕೊನೆಗಾಣುತ್ತಿರಲಿಲ್ಲ. ಗಿಡಮರಗಳನ್ನು 
ಕಂಡರೆ ಅವರಿಗೆ ಎಷ್ಟು ಆದರವೆಂದರೆ , ಯಾವುದಾದರೂ ಮರ ಕಡಿದುಹಾಕುವ 
ಸುದ್ದಿ ಅವರ ಕಿವಿಗೆ ಬಿದ್ದರೆ, ತಕ್ಷಣ ಅದನ್ನು ನಿಲ್ಲಿಸಿ, ಆ ಮರವನ್ನು ಟ್ರಾಂಬೆಯಲ್ಲಿ 
ಮತ್ತೆ ನಾಟಿ ಅದಕ್ಕೆ ಹೊಸ ಜೀವದಾನಮಾಡುತ್ತಿದ್ದರು. ಸಂಗೀತವೆಂದರೆ ಭಾಭಾ 
ಅವರಿಗೆ ಅಪರಿಮಿತ ಆಸಕ್ತಿ . ಎಷ್ಟೇ ಕೆಲಸವಿದ್ದರೂ ಸಂಗೀತಕಛೇರಿಗಳಿಗೆ ತಪ್ಪದೆ 
ಹಾಜರಾಗುತ್ತಿದ್ದರು. ಅವರ ವೃದ್ದ ತಾಯಿಯವರನ್ನು ಮೆಲ್ಲಗೆ ನಡೆಸುತ್ತಾ 
ಭಾಭಾ ಕಛೇರಿಯ ಮೊದಲಸಾಲಿನಲ್ಲಿ ಬಂದು ಕುಳಿತು , ತಲೆದೂಗುತ್ತಾ ಸಂಗೀತ 
ದಲ್ಲಿ ಮಗ್ನರಾಗುತ್ತಿದ್ದುದನ್ನು ಎಷ್ಟೋ ಸಾರಿ ಕಂಡಿದ್ದೇನೆ. ಅಂತರರಾಷ್ಟ್ರೀಯ 
ಪರಮಾಣುಶಕ್ತಿ ಸಂಸ್ಥೆಯನ್ನು ವಿಯನ್ನಾ ನಗರದಲ್ಲಿ ಸ್ಥಾಪಿಸಲು ಭಾಭಾ ಬಹು 
ಮಟ್ಟಿಗೆ ಕಾರಣರಾಗಿದ್ದರು. ಅವರ ಈ ಆಯ್ಕೆಗೆ ಕಾರಣ ಕೇವಲ ರಾಜಕೀಯ 
ಔಚಿತ್ಯವಲ್ಲ, ವಿಯನ್ನಾದ ಸಂಗೀತಕಲೆಯ ಸಂಪ್ರದಾಯ . ಭಾಭಾ ಅವರು 


ಡಾ . ಹೋಮಿ ಭಾಭಾ 


೧೫೩೯ 


ಸ್ವಂತವಾಗಿ ಒಳ್ಳೆಯ ಕಲೆಗಾರರೂ , ಸಂಗೀತಗಾರರೂ ಆಗಿದ್ದರು. ಅವರ ಪೆನ್ಸಿಲ್ 
ಚಿತ್ರಣ ( Pencil sketch ) ಗಳು ಸುಲಲಿತ ಹಾಗೂ ಕೋಮಲವಾಗಿವೆ . ಅವರು 
ಕಲೆಗಾರರಿಗೆ ಯಾವಾಗಲೂ ಸಹೃದಯಿಯೂ ಆಶ್ರಯಿಯೂ ಆಗಿದ್ದರು. ಅನೇಕ 
ಬಾರಿ ಸಂಜೆಹೊತ್ತು ಭಾಭಾ ಅವರು ಬೊಂಬಾಯಿಯ ಜಹಾಂಗೀರ್‌ ಕಲಾ 
ಪ್ರದರ್ಶನದ ಒಂದು ಮೂಲೆಯಲ್ಲಿ ನಿಂತು ಯಾವುದೋ ಒಂದು ಕಲಾಕೃತಿಯನ್ನು 
ಮನನಮಾಡುತ್ತಿರುವುದನ್ನು ಕಾಣಬಹುದಾಗಿತ್ತು . ಶ್ರೀಮಂತ ಮನೆಯಿಂದ 
ಬಂದು, ಪಾಶ್ಚಿಮಾತ್ಯ ಶಿಕ್ಷಣ ಪಡೆದಿದ್ದರೂ , ಭಾಭಾ ಅವರಲ್ಲಿ ಹೃತೂರ್ವಕ 
ದೇಶಾಭಿಮಾನ, ಭಾರತದ ಜನಸಾಮಾನ್ಯರಲ್ಲಿ ಒಲವು ಎದ್ದು ಕಾಣುತ್ತಿದ್ದು ವು. 
ಭಾರತದಲ್ಲಿದ್ದ ಅವರ ಪ್ರೇಮಕ್ಕೆ ಮಿಗಿಲಾಗಿದ್ದು ದು ಅವರ ವಿಜ್ಞಾನಪ್ರೇಮ . 
ಟ್ರಾಂಬೆಯಲ್ಲಿ ಅವರು ಅತಿಥಿಗಳನ್ನು ಕರೆದೊಯ್ಯುತ್ತಾ ಭಾರತೀಯ ವಿಜ್ಞಾನಿಗಳ 
ಸಾಮರ್ಥ್ಯವನ್ನು ಬಣ್ಣಿಸುತ್ತಿದ್ದಾಗ ಅವರ ಮುಖದಲ್ಲಿ ಕಾಣುತ್ತಿದ್ದ ಅಭಿಮಾನ, 
ಹೆಮ್ಮೆ , ಹುಮ್ಮಸ್ಸು ಗಳನ್ನು ನಾನೇ ಕಂಡಿದ್ದೇನೆ. ಕೆಲವು ವರ್ಷಗಳ ಹಿಂದೆ ಒಬ್ಬ 
ಗಣ್ಯ ಅತಿಥಿ ಪುಟೊನಿಯಮ್ ತಯಾರಿಕೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿ 
ದಾಗ ಭಾಭಾ, " ನಾವು ಯುರೇನಿಯಮ್ ತಯಾರಿಕೆ ಯಾರ ಸಹಾಯವೂ 
ಇಲ್ಲದೆ ಮಾಡಿದೆವು, ಹಾಗೇ ಪುಟೊನಿಯಮ್ ಕೂಡ ಮಾಡಬಲ್ಲೆವು, 
ಇದರಲ್ಲಿ ಸಂದೇಹವಿಲ್ಲ ” ಎಂದು ಖಚಿತವಾಗಿ ಮರುತ್ತರಕೊಟ್ಟು ಆತನ ಬಾಯಿ 
ಮುಚ್ಚಿದರು. ಆ ಭರವಸೆಯಿಂದಲೇ ನಮ್ಮ ಪರಮಾಣು ವಿಜ್ಞಾನ ಇಂದಿನ ಪ್ರಗತಿ 
ಯನ್ನು ತೋರುತ್ತಿರುವುದು. ನಾವು ಯಾರಿಗೂ ಕಡಿಮೆಯಿಲ್ಲ, ನಾವು ಮಾಡಲು 
ಅಸಾಧ್ಯ ಎಂಬ ವಿಷಯವಿಲ್ಲ ಎಂದು ಮತ್ತೆ ಮತ್ತೆ ಅವರು ಹೇಳುತ್ತಿದ್ದರು. 

೧೯೬೬ನೆ ಜನವರಿ ೨೩ನೇ ತಾರೀಖು ಭಾಭಾ ಸಂಜೆ ಬಹಳ ಹೊತ್ತಿನವರೆಗೆ 
ತಾತಾ ಇನ್ಸ್ಟಿಟ್ಯೂಟನಲ್ಲಿದ್ದು , ತಮ್ಮ ಸಹೋದ್ಯೋಗಿಗಳೊಡನೆ ದೀರ್ಘವಾಗಿ 
ಟ್ರಾ೦ಬೆ ಸಂಸ್ಥೆಯ ಭವಿಷ್ಯವನ್ನು ಚರ್ಚಿಸುತ್ತಿದ್ದರು. ಅದೇ ಮಧ್ಯಾಹ್ನ ಪ್ರಧಾನಿ 
ಲಾಲ್ ಬಹಾದ್ದೂರ್ ಶಾಸ್ತ್ರಿಯವರ ನಿಧನದ ಬಗ್ಗೆ ಸಂತಾಪಸೂಚನೆಗಾಗಿ ಟ್ರಾಂಬೆ 
ಯಲ್ಲಿ ಭಾಷಣಮಾಡಿ , ಕೆಲಸಗಾರರಿಗೆ ಇನ್ನೂ ಹೆಚ್ಚು ಶ್ರಮವಹಿಸಿ ಕೆಲಸ 
ಮಾಡಲು ಕರೆಯಿತ್ತಿದ್ದರು. ಶ್ರೀಮತಿ ಇಂದಿರಾಗಾಂಧಿ ಹೊಸ ಪ್ರಧಾನಿಯಾದ 
ಸುದ್ದಿ ತಿಳಿದು , ಅವರೊಡನೆ ಕೆಲಸಮಾಡುವುದನ್ನೆ ದುರುನೋಡುತ್ತಿದ್ದರು. ದೆಹಲಿಗೆ 
ತೆರಳಿ, ಒಟ್ಟು ದೇಶದ ವಿಜ್ಞಾನ ಪ್ರಗತಿಯ ನಿರ್ದೆಶಕರಾಗಬೇಕೆಂದು ಬಂದಿದ್ದ 
ಕರೆಯನ್ನು ನಿರಾಕರಿಸಿ, ಬೊಂಬಾಯಿಯಲ್ಲೇ ತಮ್ಮ ಉದ್ಯಮಗಳನ್ನು ಮುಂದು 
ವರಿಸಲು ನಿರ್ಧರಿಸಿದ್ದ ಭಾಭಾ ಅಂದುರಾತ್ರಿ ಒಂದುಗಂಟೆಗೆ, ಜೀನೀವಾ ನಗರಕ್ಕೆ , 
ಒಂದು ಸಮಿತಿಯ ಸಭೆಯಲ್ಲಿ ಭಾಗವಹಿಸಲು ವಿಮಾನದಲ್ಲಿ ತೆರಳಿದರು. ಮರುದಿನ 
ಬೆಳಿಗ್ಗೆ , ಸುಮಾರು ೧೧ ಗಂಟೆ ಸಮಯದಲ್ಲಿ ಆ ಏರ್‌ ಇಂಡಿಯಾ ( Air India ) 
ವಿಮಾನವು ಜಿನೀವಾ ಸಮೀಪದ ಯೂರೋಪಿನ ಅತ್ಯಂತ ಉನ್ನತ ಶಿಖರವಾದ 


೧೫೪೦ 


ಪ್ರಬುದ್ಧ ಕರ್ಣಾಟಕ 


ಮಾ೦ಟ್ ಬ್ಯಾಂಕ್ ( Mont Blanc) ನಲ್ಲಿ ಅಪಘಾತಕ್ಕೀಡಾಯಿತು. ಆ ಶೀತ 
ಭರಿತ , ಕ್ರೂರವಾತಾವರಣದಲ್ಲಿ ಭಾಭಾ ನಮಗಿಲ್ಲವಾದರು. 
- ಭಾರತವೇ ಅಲ್ಲ, ಇಡೀ ಪ್ರಪಂಚವೇ ಆ ಅಪಘಾತದ ಸುದ್ದಿಯಿಂದ ವಿಸ್ಮಯ 
ಗೊಂಡಿತು . ಅವರು ಕಾಲವಾದಾಗ ಎಲ್ಲರಿಗೂ ಅವರ ಆವಶ್ಯಕತೆ ಬಹಳ 
ವಾಗಿದ್ದಿತು. ಅವರ ಸಾವಿನಿಂದ ಉಂಟಾದ ನಷ್ಟದ ಗಣನೆ ಅಸಾಧ್ಯ . ಅವರ 
ಜೀವನದ ಪೂರ್ತಿ ಭಾರತದ ವಿಜ್ಞಾನ, ಆರ್ಥಿಕಸ್ಥಿತಿಗಳಿಗಾಗಿ ದುಡಿದ ಭಾಭಾ 
ಅವರ ಕೀರ್ತಿ ಶಾಶ್ವತ, ಅವರ ದುಡಿಮೆಯಿಂದ ನಮ್ಮ ವಿಜ್ಞಾನ ಕನಿಷ್ಠ ಪಕ್ಷ 
೫೦ ವರ್ಷಗಳ ಮುನ್ನಡೆ ಹೊಂದಿ, ಪ್ರಪಂಚದ ಪರಮಾಣುಪಟದಲ್ಲಿ ಭಾರತದ 
ಹೆಸರು ಎದ್ದು ಕಾಣುವಂತೆ ಆಯಿತು. ಭಾಭಾ ಅವರು ಸಾಧಿಸಿದ ಪ್ರಗತಿ ಉಳಿಸಿ 
ಕೊಳ್ಳುವುದು ಇನ್ನು ನಮ್ಮ ಮೇಲೆ ಇರುವ ಭಾರ. ಅವರು ಹಾಕಿಕೊಟ್ಟ ನಿದರ್ಶನ 
ನನಗೆಸ್ಫೂರ್ತಿಪ್ರಾಯವಾಗಬೇಕು. ಅವರು ದಿವಂಗತರಾದ ಸುದ್ದಿ ಕೇಳಿದಾಗ 
ಟ್ರಾಂಬೆ ಕೆಲಸಗಾರರು ಸ್ಥಂಭೀಭೂತರಾದರು. ಅವರ ಮಾತುಗಳನ್ನು ಮರೆಯದೆ, 
ಮೂಕರಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಹಿಂತಿರುಗಿಹೋದರು. ಭಾಭಾ ಅವರನ್ನು 
ಸ್ಮರಿಸಿಕೊಂಡಾಗ ಮನಸ್ಸಿಗೆ ಬರುವುದು ಅವರ ವಿವಿಧಮುಖವಾದ, ಉಜ್ವಲವಾದ 
ಮಹಾರಗಳು. “ ಇದ್ದ ಇಂತೊಬ್ಬ ಮಹನೀಯ, ಮತ್ತೆ ಬರುವನಿನ್ನೆ೦ದು ? ” 


ಡಾ|| ಬಿ. ವಿ. ಸುಬ್ಬರಾಯಪ್ಪ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 


ಈಗ ನನಗೆ ಪರಿಚಿತವಾಗಿರುವ ವಿಜ್ಞಾನವನ್ನು ಆಧುನಿಕ ವಿಜ್ಞಾನ ( Modern 
Science ) ಎಂದು ಕರೆಯುವುದುಂಟು. ಇದೇ ಸಂಪುಟದ ಹಿಂದಿನ ಒಂದು 
ಲೇಖನದಲ್ಲಿ * ತಿಳಿಸಿರುವಂತೆ ಪ್ರಾಚೀನ ಮತ್ತು ಮಧ್ಯಕಾಲಗಳಲ್ಲಿ ಭಾರತೀಯ 
ವಿಜ್ಞಾನ, ಈಜಿಪ್ಟ್ ವಿಜ್ಞಾನ, ಗ್ರೀಕ್' ವಿಜ್ಞಾನ, ಅರೇಬಿಯಾ ವಿಜ್ಞಾನ ಎಂದು 
ಆಯಾ ಸಂಸ್ಕೃತಿ ಕ್ಷೇತ್ರಕ್ಕೆ ಅನುಗುಣವಾಗಿ ಹೇಳುವಂತೆ ಆಧುನಿಕ ವಿಜ್ಞಾನವನ್ನು 
ವಿಭಾಗಿಸಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆಧುನಿಕ ವಿಜ್ಞಾನಕ್ಕೆ ಆಧಾರ 
ವಾಗಿರುವುದು ಒಂದು ವಿಧಾನ. ಈ ವಿಧಾನಕ್ಕೆ ವೈಜ್ಞಾನಿಕ ವಿಧಾನ ( Scientific 
method) ಎನ್ನುತ್ತಾರೆ. ಪ್ರಯೋಗ, ವೀಕ್ಷಣೆ , ಅನುಮಾನ, ತಾರ್ಕಿಕವಾಗಿ 
ರೂಪುಗೊಂಡಿರುವ ತತ್ವಗಳು , ನಿಯಮಗಳು, ಕೆಲವು ರೀತಿಯ ಗಣಿತಶಾಸ್ತ್ರೀಯ 
ಪ್ರತಿಪಾದನೆಗಳು ವೈಜ್ಞಾನಿಕ ವಿಧಾನಕ್ಕೆ ಆಸರೆಯಾಗಿದ್ದು , ಎಲ್ಲ ದೇಶ, ಸಂಸ್ಕೃತಿಗಳ 
ಮನ್ನಣೆಗೂ ಅದು ಪಾತ್ರವಾಗುವಂತೆ ಮಾಡಿವೆ. 
- ಆಧುನಿಕ ವಿಜ್ಞಾನದ ಮೊದಲ ಕುಡಿಗಳನ್ನು ಹದಿನಾರು - ಹದಿನೇಳನೆಯ 
ಶತಮಾನಗಳ ಕಾಲದಲ್ಲಿ , ಮುಖ್ಯವಾಗಿ ಐರೋಪ್ಯರಾಷ್ಟ್ರಗಳಲ್ಲಿ - ಇಟಲಿ, ಫ್ರಾನ್ಸ್ , 
ಇಂಗ್ಲೆಂಡ್ , ಜನ್ಮನಿ ಮತ್ತು ಸ್ಪಾಂಡಿನೇವಿಯಾ ದೇಶಗಳಲ್ಲಿ ಕಾಣಬಹುದು. 
ಹಲವಾರು ಐತಿಹಾಸಿಕ ಹಾಗೂ ಸಾಮಾಜಿಕ ಕಾರಣಗಳಿಂದ , ಭಾರತವು ಆಧುನಿಕ 
ವಿಜ್ಞಾನದ ಮೊದಮೊದಲ ಆವಿರ್ಭಾವಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ. 
ಆ ಕಾಲದಲ್ಲಿ ಯೂರೋಪಿನ ಪ್ರಗತಿಶೀಲರಾಷ್ಟ್ರಗಳೊಡನೆ ಭಾರತವು ವಾಣಿಜ್ಯ 
ಮತ್ತು ರಾಜಕೀಯ ಸಂಪರ್ಕಗಳನ್ನು ಪಡೆದಿದ್ದರೂ , ಅಂದಿನ ಭಾರತೀಯ 
ಪ್ರತಿಭಾವಂತರೂ ಸಹ ಆಧುನಿಕ ವಿಜ್ಞಾನ ಹಾಗೂ ವೈಜ್ಞಾನಿಕ ವಿಧಾನಗಳ 
ಕಡೆಗೆ ಅಷ್ಟಾಗಿ ಗಮನವನ್ನು ಹರಿಸಲಿಲ್ಲ. ಅಲ್ಲದೆ, ಹದಿನೆಂಟನೆಯ ಶತಮಾನ 
ದಲ್ಲಿ ಯೂರೋಪ್ ದೇಶಗಳು ವೈಜ್ಞಾನಿಕ ಮಾರ್ಗದಲ್ಲಿ ನಿರಾತಂಕವಾಗಿ ಮುಂದು 


* “ ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಭಾರತೀಯ ವಿಜ್ಞಾನ ” 


೧೫೪೨ 

ಪ್ರಬುದ್ಧ ಕರ್ಣಾಟಕ 
ವರಿಯುತ್ತಿದ್ದರೂ ಭಾರತವು ಈ ಹೊಸ ಹಾದಿಯನ್ನು ತುಳಿಯಲು ನಿರಾಸಕ್ತ 
ನಾಗಿದ್ದಂತೆ ಕಾಣಬರುತ್ತಿದ್ದಿತು. ಕೇವಲ ಹತ್ತೊಂಬತ್ತನೆಯ ಶತಮಾನದ 
ಆರಂಭದಲ್ಲಿ ಬಂಗಾಳದ ( ಆಗ ಅದು ಬ್ರಿಟಿಷರ ಅಧಿಕಾರಗದ್ದುಗೆಯಾಗಿದ್ದಿತು) 
ಕೆಲವರು ಮಹನೀಯರು ದೂರದೃಷ್ಟಿಯಿಂದ ಆಧುನಿಕ ವಿಜ್ಞಾನವು ಭಾರತದಲ್ಲಿ 
ಬೆಳೆಯಲು ನೆರವಾಗಿ ನಿಂತರು . 

ಯೂರೋಪಿನ ಪುರೋಗಾಮಿ ರಾಷ್ಟ್ರಗಳಿಂದ ಆಧುನಿಕ ವಿಜ್ಞಾನವು ಪೂರ್ವ 
ದೇಶ ವಸಾಹತುಗಳಲ್ಲಿ ಮುಖ್ಯವಾಗಿ ಮೂರು ಹಂತಗಳಲ್ಲಿ ಪ್ರಸಾರವಾದಂತೆ 
ತೋರಿಬರುತ್ತದೆ. ಮೊದಲನೆಯದಾಗಿ, ವಸಾಹತುಶಾಹಿ ಐರೋಪ್ಯ ಪ್ರತಿಭಾ 
ವಂತರು ರಾಜಕೀಯ ವ್ಯವಹಾರದೊಂದಿಗೆ ತಾವಿದ್ದ ಪೂರ್ವ ದೇಶಗಳಲ್ಲಿ ಅಲ್ಲಿಯ 
ಪ್ರಕೃತಿವಿಜ್ಞಾನಕ್ಕೆ ಸಂಬಂಧಿಸಿದ ತಿಳಿವಳಿಕೆಯನ್ನು ಪ್ರಸಾರಮಾಡತೊಡಗಿದರು. 
ಮುಖ್ಯವಾಗಿ ಈ ಪ್ರದೇಶಗಳ ಖನಿಜಗಳು , ಸಸ್ಯ ಮತ್ತು ಪ್ರಾಣಿವರ್ಗಗಳು ಅವರ 
ಮನಸ್ಸನ್ನು ಆಕರ್ಷಿಸಿದ್ದು ವು. ಎರಡನೆಯದಾಗಿ, ತಮ್ಮ ರಾಜಕೀಯ ಅಧಿಕಾರ 
ವನ್ನು ಸ್ಥಾಪಿಸಿದ ಮೇಲೆ, ತಮ್ಮ ಹಿತವನ್ನು ರಕ್ಷಿಸಿಕೊಳ್ಳಲು ಹಾಗೂ ತಮ್ಮ 
ಆಡಳಿತದಲ್ಲಿದ್ದ ಪ್ರದೇಶಗಳ ನೈಸರ್ಗಿಕ ಸಂಪತ್ತನ್ನು ಸೂರೆಗೊಳ್ಳಲು ನೆರವಾಗು 
ವಂತಹ ಕೆಲವು ವೈಜ್ಞಾನಿಕಸಂಸ್ಥೆಗಳನ್ನೂ ಶಿಕ್ಷಣಾಲಯಗಳನ್ನೂ ಸ್ಥಾಪಿಸಿದರು. 
ಮೂರನೆಯದಾಗಿ , ಹತ್ತೊಂಬತ್ತನೆಯ ಶತಮಾನದ ಕೊನೆಯ ವೇಳೆಗೆ ಅಧೀನ 
ಪ್ರದೇಶಗಳ ಹಲವಾರು ಬುದ್ದಿವಂತರು ವೈಜ್ಞಾನಿಕ ಶಿಕ್ಷಣವನ್ನು ಪಡೆದು ತಾವೇ 
ಸ್ವಂತವಾಗಿ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಲು ಸಮರ್ಥರಾದರು. 

- ನಮ್ಮ ದೇಶದಲ್ಲಿಯೂ ಈ ಮೂರು ಹಂತಗಳು ಸ್ಪಷ್ಟವಾಗಿ ಗೋಚರಿಸು 
ಇವೆ. ಇಲ್ಲಿಯ ಮೊದಮೊದಲು ಕೈಗೊಂಡ ವೈಜ್ಞಾನಿಕ ಸಂಶೋಧನೆಗಳು 
ದೇಶದ ನೈಸರ್ಗಿಕ ಸಂಪತ್ತು ಹಾಗೂ ಲಕ್ಷಣಗಳಿಗೆ ಸಂಬಂಧಪಟ್ಟಂತಹವೇ 
ಆಗಿದ್ದು ವು. ವಿವಿಧ ಸಸ್ಯಗಳು, ಪ್ರಾಣಿಗಳು , ಖನಿಜಸಂಪತ್ತು , ಭೌಗೋಳಿಕ 
ಲಕ್ಷಣಗಳು, ಹವಾಮಾನ ಪರಿಸ್ಥಿತಿ- ಇವೇ ಮೊದಲಾದ ವಿಷಯಗಳನ್ನು ಕುರಿತು 
ಈಸ್ಟ್ ಇಂಡಿಯಾ ಕಂಪೆನಿಯ ಆಶ್ರಯದಲ್ಲಿದ್ದ ಕೆಲವರು ಅಧಿಕಾರಿಗಳು ಹಾಗೂ 
ವೈಜ್ಞಾನಿಕ ವಿಷಯಗಳಲ್ಲಿ ಆಸಕ್ತಿ ಪಡೆದಿದ್ದ ಮತಪ್ರಚಾರಕರು ಪರಿಶೋಧನೆ 
ಗಳನ್ನು ಕೈಗೊಂಡರು . ಆಗಿನ ಕಾಲದಲ್ಲಿ ಸಹಜವಾಗಿಯೇ ಇದ್ದ ಪ್ರಕೃತಿಯನ್ನು 
ಕುರಿತ ಜ್ಞಾನಪಿಪಾಸೆಯೇ ಇದಕ್ಕೆ ಕಾರಣವಾಗಿದ್ದಿತು. ಏಕೆಂದರೆ ಹದಿನೆಂಟ 
ನೆಯ ಶತಮಾನದ ಉತ್ತರಾರ್ಧದಲ್ಲಿ ಜೀವಶಾಸ್ತ್ರೀಯ ಅನ್ವೇಷಣೆಗಳು ಸರ್ವೆ 
ಸಾಧಾರಣವಾಗಿದ್ದು ವು. ಆಸ್ಟ್ರೇಲಿಯಾ, ಅಂಟಾರ್ಟಿಕಾ , ಮಲಯಾ ದ್ವೀಪ 
ಸ್ತೋಮಗಳಂತಹ ದೂರಪ್ರದೇಶಗಳ ಪ್ರಾಕೃತಿಕಸ್ವರೂಪಗಳನ್ನು ವೈಜ್ಞಾನಿಕವಾಗಿ 
ಅರಿಯಲು ಐರೋಪ್ಯ ಪ್ರಕೃತಿವಿಜ್ಞಾನಿಗಳು ಕುತೂಹಲರಾಗಿದ್ದರು. ಈ ದೃಷ್ಟಿ 
ಯಿಂದ ಆಗಿಂದಾಗ್ಗೆ ಅವರು ದೂರ ತೀರಯಾನಗಳನ್ನು ಕೈಗೊಂಡಿದ್ದರು. ಅವರ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 

೧೫೪೩ 
ಪ್ರಯತ್ನ ಗಳ ಫಲವಾಗಿ ಜೀವವಿಜ್ಞಾನವೂ ಭೂವಿಜ್ಞಾನವೂ ಆಕರ್ಷಕ ವಿಜ್ಞಾನ 
ವಿಭಾಗಗಳಾಗಿ ಪರಿಣಮಿಸಿದುವು. 

ಹದಿನೆಂಟನೆಯ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ಭರತಖಂಡದ 
ಮುಖ್ಯ ಭಾಗಗಳಲ್ಲಿ ಸಾರ್ವಭೌಮತ್ವವನ್ನು ಪಡೆದರು. ಈಸ್ಟ್ ಇಂಡಿಯಾ 
ಕಂಪೆನಿ, ತರುವಾಯ ಬ್ರಿಟಿಷ್ ಸರಕಾರ ಹಾಗೂ ಅಧಿಕಾರವರ್ಗದವರು ಸುಮಾರು 
೨೦೦ ವರ್ಷಗಳ ದೀರ್ಘ ಅವಧಿಯಲ್ಲಿ ಬೆಳೆಯಗೊಟ್ಟಂತೆ ಆಧುನಿಕ ವಿಜ್ಞಾನವು 
ಭಾರತದಲ್ಲಿ ಕ್ರಮೇಣ ವಿಕಾಸಗೊಂಡಿತು. ಬ್ರಿಟಿಷರ ಆರ್ಥಿಕ ಹಾಗೂ ರಾಜಕೀಯ 
ನೀತಿಗಳಿಗೂ ಆಧುನಿಕ ವಿಜ್ಞಾನವು ಭಾರತದಲ್ಲಿ ಬೆಳೆದು ಬಂದ ಬಗೆಗೂ ನಿಕಟ 
ಸಂಬಂಧವಿದೆ ಎಂಬುದನ್ನು ನಾವು ಮರೆಯಬಾರದು . ಆರ್ಥಿಕದೃಷ್ಟಿಯಿಂದ 
ಮುಖ್ಯವೆನಿಸಿದ ಸಸ್ಯಗಳು, ಖನಿಜಗಳು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳ 
ಅಧ್ಯಯನಕ್ಕೆ ಬ್ರಿಟಿಷರು ಸಾಕಷ್ಟು ಪ್ರೋತ್ಸಾಹವನ್ನಿ ತರು. ಸೈನಿಕ ಕಾರ್ಯಾ 
ಚರಣೆಯ ದೃಷ್ಟಿಯಿಂದ ದೇಶದ ಭೌಗೋಳಿಕ ಪರಿಸ್ಥಿತಿ ಹಾಗೂ ಹವಾಮಾನ 
ಜ್ಞಾನವೂ ಅಷ್ಟೇ ಮುಖ್ಯವಾಗಿದ್ದು ವು. ಈ ಕಾರಣಗಳಿಂದ ಕೆಲವು ವೈಜ್ಞಾನಿಕ 
ಸಂಸ್ಥೆಗಳು ಸ್ಥಾಪನೆಯಾಗಲೇಬೇಕಾಯಿತು. ಅವುಗಳಲ್ಲಿ , “ ಓಗೊನೋ 
ಮೆಟ್ರಿಕ್‌ ಸರ್ವೆ ', ' ರಾಯಲ್ ಬೊಟಾನಿಕ್ ಗಾರ್ಡನ್ ಮತ್ತು ಬೊಟಾನಿಕಲ್ 
ಸರ್ವೆ ', ' ಜಿಯಲಾಜಿಕಲ್ ಸರ್ವೆ ' ಮತ್ತು ' ಜೂಲಾಜಿಕಲ್ ಸರ್ವೆ ? 
ಎಂಬುವು ಮುಖ್ಯವಾದವು. ನಮ್ಮ ದೇಶದಲ್ಲಿ ಹದಿನೆಂಟು - ಹತ್ತೊಂಬತ್ತನೆಯ 
ಶತಮಾನಗಳಲ್ಲಿ ಆಧುನಿಕ ವಿಜ್ಞಾನವು ಬೆಳೆದು ಬಂದ ಬಗೆಯನ್ನು ವಿಚಾರ 
ಮಾಡುವಾಗ ಬ್ರಿಟಿಷ್ ಸರಕಾರದ ಸೇವೆಯಲ್ಲಿ ನಿರತವಾಗಿದ್ದ ಈ ವೈಜ್ಞಾನಿಕ 
ಸಂಸ್ಥೆಗಳ ಸ್ಥಾಪನೆಯನ್ನು ಗಮನದಲ್ಲಿಡಬೇಕು. 


ಜಿಗಳು 
ಸನ್ರಾಯಲ್ಸ್ 
ರ್ಫ ' ಮತ್ತು ಹದಿನೆಂಟ್ 


ತ್ರಿಕೋನಮಿತೀಯ ಸರ್ವೇಕ್ಷಣ ( Trigonometric Survey) 
೧೮೫೭ರಲ್ಲಿ ಪ್ಲಾಸಿಯ ಕದನದಲ್ಲಿ ಜಯಗಳಿಸಿದ ತರುವಾಯ ಭಾರತದ ಭೌಗೋಳಿಕ 
ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವೈಜ್ಞಾನಿಕ ವಿವರಗಳನ್ನು ಪಡೆದುಕೊಳ್ಳುವ ದೃಷ್ಟಿ 
ಯಿಂದ ಬ್ರಿಟಿಷರು ಕ್ರಮಬದ್ಧ ಸರ್ವೇಕ್ಷಣೆಯನ್ನು ಪ್ರಾರಂಭಿಸಿದರು. ೧೭೬೧ರಲ್ಲಿ 
ಫೆಸ್ಟೆಡ್ ಎಂಬುವನು ಚಿತ್ತಗಾಂಗ್ ಕಡಲಕರೆಯ ಸರ್ವೇಕ್ಷಣೆಯನ್ನು ನಡೆಸಿ 
ದನು. ಅದೇ ಸಮಯದಲ್ಲಿ ಹೂ ಕ್ಯಾಮೆರಾನ್ ೨೪ ಪರ್ಗಣಗಳ ಸರ್ವೇಕ್ಷಣೆ 
ಯನ್ನು ನಡೆಸಿದನು. ಆತನ ಉತ್ತರಾಧಿಕಾರಿಯಾಗಿ ಬಂದ ಜೇಮ್ಸ್ ರೆನಾಲ್ಡ್ 
ಮೊತ್ತಮೊದಲು ಗಂಗಾನದಿಯ ಸರ್ವೇಕ್ಷಣೆಯನ್ನು ಕೈಗೊಂಡನು. ಅನಂತರ 
೧೭೬೪ರಲ್ಲಿ ಬಂಗಾಳದಲ್ಲಿಯೂ , ೧೭೬೫ರಲ್ಲಿ ಬಿಹಾರ್ ಪ್ರಾಂತ್ಯದಲ್ಲಿಯೂ ಕೈಗೊಳ್ಳ 
ಲಾದ ಸರ್ವೇಕ್ಷಣೆಗಳಿಗೆ ಆತನೇ ನಿರ್ದೇಶಕನಾಗಿದ್ದನು. ಸೈನಿಕ ಕಾರ್ಯಾಚರಣೆ 
ಗಳ ದೃಷ್ಟಿಯಿಂದ ಪ್ರಮುಖವಾಗಿರುವ ಭೌಗೋಳಿಕ ಪ್ರದೇಶಗಳ ಸರ್ವೇಕ್ಷಣೆ 


೧೫೪೪ 


ಪ್ರಬುದ್ಧ ಕರ್ಣಾಟಕ 
ಯನ್ನು ಕೈಗೊಳ್ಳುವುದರಲ್ಲಿ ಇತರ ಪ್ರಾಂತ್ಯಗಳು ಅಂದರೆ ಮದ್ರಾಸ್ ಮತ್ತು 
ಬೊಂಬಾಯಿ ಪ್ರಾಂತ್ಯಗಳು ಹಿಂದೆ ಬೀಳಲಿಲ್ಲ. ೧೭೮೮ರ ಹೊತ್ತಿಗೆ ನಡೆಸ 
ಲಾಗಿದ್ದ ಸರ್ವೇಕ್ಷಣೆಯ ವ್ಯಾಪ್ತಿಯಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ 
ಒಟ್ಟು ವಿಸ್ತೀರ್ಣಕ್ಕೆ ಸಮನಾಗಿತ್ತು . ಹೀಗೆ ಸುಮಾರು ೩ ,೦೦೦ ಮೈಲಿಗಳ 
ಸಮುದ್ರ ತೀರವನ್ನು ಗುರುತಿಸಲಾಗಿತ್ತು . ಭಾರತೀಯ ಸರ್ವೇಕ್ಷಣ ಇತಿಹಾಸ 
ದಲ್ಲಿ ವಿಲಿಯಂ ಲ್ಯಾಂಬ್ಬನ ಹೆಸರು ಪ್ರಮುಖವಾದದ್ದು . ಏಕೆಂದರೆ ತ್ರಿಭುಜನ 
ವಿಧಾನದ ( Triangulation) ಆಧಾರದ ಮೇಲೆ ಭಾರತದ ಬೃಹತ್ ತ್ರಿಕೋನ 
ಮಿತೀಯ ಸರ್ವೇಕ್ಷಣೆಯನ್ನು ಕೈಗೊಂಡು, ಅಖಂಡ ಭರತಖಂಡವನ್ನೇ ಪ್ರಗತಿಪರ 
ಸರ್ವೇಕ್ಷಣೆಗೆ ಒಳಪಡಿಸಿದ ಶ್ರೇಯಸ್ಸು ಲ್ಯಾಂಬ್ಬನ್ನನದು. ಲ್ಯಾಂಬ್ಬನ್ನನು 
ಮೈಸೂರು ವಲಯದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿ, ಬೆಂಗಳೂರಿನ ಬಳಿ 
ಆಧಾರರೇಖೆಯೊಂದನ್ನು ಅಳತೆ ಮಾಡಿದನು. ೧೮೧೫ರ ಹೊತ್ತಿಗೆ ಆತನು ದಕ್ಷಿಣ 
ವಲಯಗಳ ಒಂದು ಸಾಮಾನ್ಯ ಭೂಪಟವನ್ನು ರಚಿಸಿದ್ದನು ; ರೇಖಾಂಶಚಾಪ 
( Meridinal Arc) ೯°೫೩' ೪ " ಗಳಷ್ಟು ಕೋನಾಂಕವನ್ನು (Amplitude ) 
ಹೊಂದಿದೆ ಎಂಬುದನ್ನು ಕಂಡುಕೊಂಡಿದ್ದನು. ಲ್ಯಾಂಬ್ಬನ್ನನ ಅನಂತರ ಅನೇಕ 
ಸರ್ವೆಕರು ಈ ಬಗೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರುಗಳಲ್ಲಿ ಜಾರ್ಜ್ 
ಎವರೆಸ್ಟ್ , ಕರ್ನಲ್ ವಾಫ್ ಮತ್ತು ವಾಕರ್ ಅವರುಗಳನ್ನು ಹೆಸರಿಸಬಹುದು. 
ಎವರೆಸ್ಟ್ ಉತ್ತರ ಭಾರತದ ಸರ್ವೇಕ್ಷಣೆಯನ್ನು ಕೈಗೊಂಡನು. ವೈಜ್ಞಾನಿಕವಾಗಿ 
ಭೂಗಣಿತೀಯ ನಕ್ಷಾರಚನೆಗೆ ( Geodetic mapping) ಲ್ಯಾಂಬ್ಬನ್ ಮತ್ತು 
ಎವರೆಸ್ಟ್ ಅವರು ನೀಡಿರುವ ಕಾಣಿಕೆ ಬಹಳ ಮಹತ್ವಪೂರ್ಣವಾಗಿದೆ. ಇವರ 
ಈ ಪ್ರಯತ್ನಗಳು ಕ್ರಮೇಣ ೧೮೭೮ರಲ್ಲಿ ಭಾರತ ಸರ್ವೇಕ್ಷಣ ಸಂಸ್ಥೆಯ ಸ್ಥಾಪನೆಗೆ 
ಕಾರಣವಾದುವು. 


ಸಂಶೋಧನೆಗಳು ( Botanical Investigations) 
ಹದಿನೇಳನೆಯ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯ ಸಸ್ಯಗಳ ವಿಚಾರದಲ್ಲಿ 
ಹಲವರು ಐರೋಪ್ಯ ಸಸ್ಯಶಾಸ್ತ್ರಜ್ಞರು ತೀವ್ರ ಆಸಕ್ತಿಯನ್ನು ತೋರಿದರು. ಅವರ 
ಆಸಕ್ತಿಯೇ ಈ ಕ್ಷೇತ್ರದಲ್ಲಿನ ಸಂಶೋಧನೆಗಳಿಗೆ ಮೂಲವಾಯಿತು. ಮಲಬಾರಿನ 
ಡಚ್ ಗವರ್ನರ್ ಆಗಿದ್ದ ಹೆನ್ರಿ ವ್ಯಾನ್ ರೀಡ್ ೧೬೭೪ರಲ್ಲಿ ಅನೇಕ ಸಸ್ಯಗಳ 
ವಿಚಾರದಲ್ಲಿ ಅಧ್ಯಯನವನ್ನು ಕೈಗೊಂಡು, ಹದಿನೇಳು ಸಂಪುಟಗಳ ' ಹಾರ್ಟಸ್ 
ಮಲಬಾರಿಕಸ್ ' ಎಂಬ ತನ್ನ ಉದ್ಧಂಥವನ್ನು ಪ್ರಕಟಿಸಿದನು. ಮದ್ರಾಸ್ 
ಪ್ಯಾ೦ತ್ಯದಲ್ಲಿ ಈಸ್ಟ್ ಇಂಡಿಯಾ ಕಂಪೆನಿಯ ಪ್ರಕೃತಿವಿಜ್ಞಾನಿಯಾಗಿದ್ದ 
ಡೆನ್ಮಾರ್ಕಿನ ಜೆ. ಜಿ. ಕೋನಿಗ್ ಬಗೆಬಗೆಯ ಸಸ್ಯಗಳನ್ನು ಸಂಗ್ರಹಿಸಿ, ಅವುಗಳ 
ಸ್ವರೂಪ, ಸ್ವಭಾವಗಳನ್ನು ಅಧ್ಯಯನಮಾಡಿ ಪ್ರಖ್ಯಾತ ಸಸ್ಯಶಾಸ್ತ್ರಜ್ಞನಾಗಿದ್ದ 


೧೫೪೫ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 
ಸ್ವೀಡನ್ ದೇಶದ ಕಾರ್ಲ್ಲಿ ನ್ನೆ ಯಸ್ ಎಂಬಾತನಿಗೆ ಅವುಗಳ ಮಾದರಿಗಳನ್ನು 
ಆಗಿಂದಾಗ್ಗೆ ಕಳುಹಿಸಿಕೊಡುತ್ತಿದ್ದನು. 
- ನಮ್ಮ ದೇಶದ ಸಸ್ಯ ಶಾಸ್ತ್ರೀಯ ಹಾಗೂ ಉದ್ಯಾನ ಕೃಷಿಯ ಸಂಶೋಧನೆಗಳ 
ಸತತ ಬೆಳೆವಣಿಗೆಯಲ್ಲಿ ' ರಾಯಲ್ ಬೊಟಾನಿಕ್ ಗಾರ್ಡನ್ ' ಎಂಬ ತೋಟ 
ವೊಂದು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದೆ. ಈ ತೋಟವೇ ಇಂದು 
“ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ' ಎಂಬ ಹೆಸರಿನಿಂದ ಪ್ರಸಿದ್ದವಾಗಿರುವದು. 
೧೭೮೭ರ ಹೊತ್ತಿಗಾಗಲೇ ಈ ತೋಟವು ಕಲ್ಕತ್ತೆಯ ಬಳಿ ಶಿವಪುರದಲ್ಲಿ ರೂಪು 
ಗೊಂಡಿತ್ತು . ಹೂಗ್ಲಿ ನದಿಯ ದಂಡೆಯಲ್ಲಿ ಇದು ಸುಮಾರು ೨೭೫ ಎಕರೆಯಷ್ಟು 
ಪ್ರದೇಶದಲ್ಲಿ ಸುವಿಸ್ತಾರವಾಗಿತ್ತು . ಅನೇಕ ಸಸ್ಯಶಾಸ್ತ್ರಜ್ಞರ ಶ್ರದ್ದೆ ಹಾಗೂ 
ನಿರಂತರ ಪ್ರಯತ್ನ ಗಳ ಪ್ರತೀಕವಾಗಿ ಈ ತೋಟವು ಇಂದಿಗೂ ಉಚ್ಚಾಯ 
ಸ್ಥಿತಿಯಲ್ಲಿದೆ. ರಾಬರ್ ಕಿಡ್ ಎಂಬುವನು ಈ ತೋಟದ ಮೊತ್ತಮೊದಲನೆಯ 
ಗೌರವ ನಿರ್ದೇಶಕನಾಗಿದ್ದನು. ಆಗಿನ ಕಾಲದಲ್ಲಿ ರಾಯಲ್ ಬೊಟಾನಿಕ್ 
ಗಾರ್ಡನ್ ಆ ರೀತಿಯ ಪ್ರಪ್ರಥಮ ತೋಟವೆಂದು ಪರಿಗಣಿತವಾಗಿದ್ದಿತು. ಏಕೆಂದರೆ 
ಇಂಗ್ಲೆಂಡಿನ ಕ್ಯೂ ಎಂಬೆಡೆ ಈಗ ಜಗತ್ರ ಸಿದ್ಧವಾಗಿರುವ ರಾಯಲ್ ಬೊಟಾನಿಕ್ 
ಗಾರ್ಡನ್ ಎಂಬುದು ಅಸ್ತಿತ್ವಕ್ಕೆ ಬಂದದ್ದು ಭಾರತದಲ್ಲಿನ ತೋಟವು ಆರಂಭವಾದ 
ಐವತ್ತೈದು ವರ್ಷಗಳ ಅನಂತರ, ಅಂದರೆ ೧೮೪೨ರಲ್ಲಿ , 

ರಾಬರ್ ಕಿಡ್ನ ತರುವಾಯ ೧೭೯೩ ರಲ್ಲಿ ವಿಲಯಂ ರಾಕ್ಸ್ಬರ್ 
ಎಂಬುವನು ಈ ತೋಟದ ಮೇಲ್ವಿಚಾರಕನಾದನು. ರಾಕ್ಸ್ಬರ್ ನನ್ನು ಭಾರತೀಯ 
ಸಸ್ಯವಿಜ್ಞಾನದ ಜನಕನೆಂದು ಕರೆಯುವುದೂ ಉಂಟು. ಅವನು ಮೊದಲು ಈಸ್ಟ್ 
ಇಂಡಿಯಾ ಕಂಪೆನಿಯ ಆಶ್ರಯದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಸಸ್ಯವಿಜ್ಞಾನಿ 
ಯಾಗಿದ್ದನು. ಗೋದಾವರಿ ಜಿಲ್ಲೆಯ ಸಾನಲ್ಕೋಟೆಯಲ್ಲಿ ಸ್ವದೇಶಿಯ 
ಮೆಣಸಿನ ಬಳ್ಳಿಗಳನ್ನು ಬೆಳೆಸಿದುದಕ್ಕಾಗಿ ರಾಕ್ಸ್ಬರ್ ಆಗಲೇ ಪ್ರಸಿದ್ಧನಾಗಿದ್ದನು. 
ರಾಕ್ಸ್ಬರ್‌ನ ಕಾಲದಲ್ಲಿ ರಾಯಲ್ ಬೊಟಾನಿಕ್ ಗಾರ್ಡನ್ ಬಹುಮುಖವಾಗಿ 
ಬೆಳೆದು ಸಸ್ಯಗಳಿಗೆ ಸಂಬಂಧಿಸಿದ ವೈಜ್ಞಾನಿಕ ಅನ್ವೇಷಣೆಗಳನ್ನು ನಡೆಸಲು ಪ್ರಮುಖ 
ಕೇಂದ್ರವಾಗಿ ಪರಿಣಮಿಸಿತು . ಅವನ ಪ್ರತಿಭೆಯ ಫಲವಾಗಿ ಈ ತೋಟವು ವಾಣಿಜ್ಯ 
ಮಹತ್ವವುಳ್ಳ ಸಸ್ಯಗಳ ಪಾಲನೆ -ಪೋಷಣಕ್ಕಾಗಿಯೇ ಮಾಸಲಾಗಿ ಉಳಿಯಲಿಲ್ಲ . 
ಪ್ರತಿಯಾಗಿ ಅದು ಅರ್ಥಪೂರ್ಣ ಸಸ್ಯಶಾಸ್ತ್ರೀಯ ಸಂಶೋಧನೆಗಳ ಕೇಂದ್ರವಾಗಿ 
ಪರಿಣಮಿಸಿತು. ರಾಕ್ಸ್ಬರ್ ಈ ತೋಟದಲ್ಲಿ ಸಂರಕ್ಷಿಸಲಾಗಿದ್ದ ಸುಮಾರು 
೩,೫೦೦ ಜಾತಿಯ ಸಸ್ಯಗಳ ಪಟ್ಟಿಯನ್ನು ತಯಾರಿಸಿದನು. ಇದು ಮುಂದೆ 
“ ಹಾರೈಸ್ ಬೆಂಗಾಲೆನ್ಸಿಸ್ ' ಎಂಬ ಹೆಸರಿನಲ್ಲಿ ಎರಡು ಭಾಗಗಳಲ್ಲಿ ಪ್ರಕಟ 
ವಾಯಿತು. ಇಷ್ಟೇ ಅಲ್ಲದೆ, ೩೫ ಸಂಪುಟಗಳಲ್ಲಿ ವಿಧವಿಧ ಸಸ್ಯಗಳಿಗೆ ಸಂಬಂಧಿಸಿದ 
ಸುಮಾರು ೨೩೦ ವರ್ಣಚಿತ್ರಗಳನ್ನೂ ರಾಕ್ಸ್ಬರ್ ತಯಾರಿಸಿದನು . * ಫ್ಲೋರಾ 


೧೫೪ 


ಪ್ರಬುದ್ಧ ಕರ್ಣಾಟಕ 
ಇಂಡಿಕಾ ' ( ಭಾರತದ ಸಸ್ಯಗಳು) ಮತ್ತು ' ಪ್ಲಾಂಟೇ ಕೋರಮಾಂಡೆಲಿಯನೇ ? 
(ಕೋರಮಂಡಲ ತೀರದ ಸಸ್ಯಗಳು) ಎಂಬ ಪ್ರಮುಖ ಪ್ರಕಟಣೆಗಳಿಗೆ ಅಗತ್ಯ 
ವಾಗಿದ್ದ ವಿವರಗಳನ್ನೂ ಯಥೇಚ್ಛವಾಗಿ ಸಂಗ್ರಹಿಸಿದನು . 

ಬೊಟಾನಿಕ್ ಗಾರ್ಡನ್ನಿನ ಅಭಿವೃದ್ಧಿಗಾಗಿ ಶ್ರಮವಹಿಸಿದ ಇತರ ಸಸ್ಯ 
ವಿಜ್ಞಾನಿಗಳಲ್ಲಿ ನ್ಯಾಥೇನಿಯಲ್ ವ್ಯಾಲಿಕ್ , ಹೂ ಫಾಲ್ಕನರ್‌ , ಥಾಮಸ್ 
ಥಾಮನ್ , ಥಾಮಸ್ ಆಂಡರ್‌ಸನ್ , ಸಿ. ಬಿ. ಕ್ಲಾರ್ಕ್ ಮತ್ತು ಜಾರ್ಜ್ ಕಿಂಗ್ 
ಅವರು ಮುಖ್ಯರು. ೨೦೦ ವರ್ಷಗಳ ಒಂದು ಬೃಹತ್ ಅಶ್ವತ್ಥವೃಕ್ಷವನ್ನೊಳ 
ಗೊಂಡು ೧೫, ೦೦೦ ವೃಕ್ಷಗಳನ್ನೂ , ಸಸ್ಯಗಳನ್ನೂ ಮತ್ತು ವನಸ್ಪತಿ ಜಾತಿಯ 
( Herbaceous ) ಅನೇಕ ಅತ್ಯಾಶ್ಚರ್ಯಕರ ಸಸ್ಯಗಳನ್ನೂ ಹೊಂದಿರುವ ಈ 
ತೋಟವು ಸಸ್ಯವಿಜ್ಞಾನದ ಜೀವಂತ ಭಂಡಾರವಾಗಿದೆ. ೧೮೬೪ ಮತ್ತು ೧೮೬೭ರಲ್ಲಿ 
ಬೀಸಿದ ಭಯಂಕರ ಚಂಡಮಾರುತಗಳ ಫಲವಾಗಿ ಈ ತೋಟ ಅಪಾರವಾದ ನಷ್ಟಕ್ಕೆ 
ಗುರಿಯಾಯಿತು. ಜಾರ್ಜ್ ಕಿಂಗ್ ಈ ತೋಟವನ್ನು ಪುನರುಜ್ಜಿವನಗೊಳಿಸಿದನು. 
೧೮೯೦ರಲ್ಲಿ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ' ಎಂಬ ಸಂಸ್ಥೆಯನ್ನು 
ಸ್ಥಾಪಿಸಿದಾಗ ಆತನೇ ಆ ಸರ್ವೇಕ್ಷಣ ಕಾರ್ಯಕ್ರಮದ ಮೊತ್ತ ಮೊದಲನೆಯ 
ಗೌರವ ನಿರ್ದೆಶಕನಾಗಿ ನೇಮಕವಾದನು. 


ಪವನಶಾಸ್ತ್ರೀಯ ವೀಕ್ಷಣೆಗಳು 
(Meteorological observations) 
೧೮೩೨ರಲ್ಲಿ ಭಾರತೀಯ ನೌಕಾವಿಭಾಗವೊಂದು ಅಸ್ತಿತ್ವಕ್ಕೆ ಬಂತು. ಅದು 
ಜಲರಾಶಿಶಾಸ್ತ್ರೀಯ ಅನ್ವೇಷಣೆಗಳನ್ನು ಕೈಗೊಳ್ಳತೊಡಗಿತು. ೧೮೭೪ ರಲ್ಲಿ 
ಭಾರತೀಯ ಸಮುದ್ರ ಸರ್ವೇಕ್ಷಣ ವಿಭಾಗವನ್ನೂ , ಅದರ ಮಾರನೆಯ ವರ್ಷವೇ 
ಭಾರತೀಯ ಕರಾವಳಿ ಸರ್ವೇಕ್ಷಣ ವಿಭಾಗವನ್ನೂ ಸ್ಥಾಪಿಸಲಾಯಿತು. ಈ ಸಂಸ್ಥೆ 
ಗಳು ಸಾಗರ ಜೀವಶಾಸ್ತ್ರೀಯ ಅನ್ವೇಷಣೆಗಳನ್ನು ವ್ಯವಸ್ಥೆಗೊಳಿಸಿದುವು. ಜೇಮ್ಸ್ 
ಕಿಡ್ ಎಂಬುವನು ಹಗಲು- ರಾತ್ರಿಗಳಲ್ಲಾಗುವ ಹೂಗ್ಲಿ ನದಿಯ ಭರತ ಮತ್ತು 
ಇಳಿತಗಳನ್ನು ಸೂಚಿಸುವ ಭರತವೀಕ್ಷಣ ದಾಖಲೆಗಳನ್ನು ತಯಾರಿಸಿದನು. 
ಪಿಡಿಂಗ್ಟನ್ ಎಂಬಾತನು ಚಂಡಮಾರುತಗಳ ಪುನರಾವರ್ತನೆಗೆ ಸಂಬಂಧಿಸಿದ 
೨೩ ವಿವರಣಿಕೆಗಳನ್ನು (Memoirs) ಸಿದ್ದಪಡಿಸಿದನು. ೧೮೭೪ರಲ್ಲಿ ಬೀಸಿದ 
ಚಂಡಮಾರುತ ಕಲ್ಕತ್ತಾ ನಗರದಲ್ಲಿ ಭೀಕರ ಪರಿಣಾಮಗಳನ್ನುಂಟುಮಾಡಿತು. 
ಇದರ ಫಲವಾಗಿ, ನಾಡಿನ ವಿವಿಧ ಭಾಗಗಳಲ್ಲಿ ವೀಕ್ಷಣಾಲಯಗಳನ್ನು ಸ್ಥಾಪಿಸ 
ಲಾಯಿತು. ಈ ಪ್ರಾಂತೀಯ ವೀಕ್ಷಣಾಲಯಗಳ ಕಾರ್ಯವನ್ನು ಸುಸಂಘಟಿಸುವ 
ದೃಷ್ಟಿಯಿಂದ ೧೮೭೫ರಲ್ಲಿ ಭಾರತೀಯ ಪವನಶಾಸ್ತ್ರ ಇಲಾಖೆಯನ್ನು ಸ್ಥಾಪಿಸ 
ಲಾಯಿತು. ಪ್ರಾಯೋಗಿಕ ವೀಕ್ಷಣೆಗಳು , ಹವಾಮಾನ ನಕ್ಷೆಗಳ ತಯಾರಿಕೆ, 


ಆಧುನಿಕ ಭಾರತದಲ್ಲಿ ವಿಜ್ಞಾನ 

೧೫೪೭ 
ಹವಾಮಾನ ಸುದ್ದಿ ಪತ್ರಗಳನ್ನು ನೀಡುವುದು, ಭೂಕಂಪೀಯ ಅಧ್ಯಯನಗಳು, 
ಸೌರಭೌತವಿಜ್ಞಾನ, ಭೂಕಾಂತೀಯ ಅಧ್ಯಯನಗಳು - ಇವೇ ಈ ವಿಭಾಗದ 
ಮುಖ್ಯ ಕಾರ್ಯಗಳಾಗಿದ್ದು ವು. 
ಭೂವೈಜ್ಞಾನಿಕ ಅನ್ವೇಷಣೆಗಳು ( Geological Explorations ) 
ನಮ್ಮ ದೇಶದಲ್ಲಿ ಹತ್ತೊಂಬತ್ತನೆಯ ಶತಮಾನದಮೊದಲಲ್ಲಿ ಯೇ ಭೂವೈಜ್ಞಾನಿಕ 
ಅನ್ವೇಷಣೆಗಳ ಕಾರ್ಯಗಳು ಆರಂಭವಾಗಿದ್ದು ವು. ಆದರೂ ಗವರ್ನರ್ ಜನರಲ್ 
ಲಾರ್ಡ್ ಕ್ಯಾನಿಂಗನ ಆಳ್ವಿಕೆಯಲ್ಲಿ, ಸರ್ಕಾರದ ಅಧಿಕೃತ ವಿಭಾಗವಾಗಿ ೧೮೫೭ರಲ್ಲಿ 
ಭೂವೈಜ್ಞಾನಿಕ ಸರ್ವೇಕ್ಷಣ ವಿಭಾಗವನ್ನು ಸ್ಥಾಪಿಸಲಾಯಿತು. ಭೂವೈಜ್ಞಾನಿಕ 
ಅನ್ವೇಷಣೆಗಳ ಆರ್ಥಿಕ ಮಹತ್ವವನ್ನು ಅರಿತ ಈಸ್ಟ್ ಇಂಡಿಯಾ ಕಂಪೆನಿ ಈ 
ವಿಚಾರಕ್ಕೆ - ಅದರಲ್ಲಿಯೂ ವಿಶೇಷವಾಗಿ ಬಂಗಾಳ, ಬಿಹಾರ ಪ್ರಾಂತ್ಯಗಳಲ್ಲಿನ 
ಕಲ್ಲಿದ್ದಲು ಗಣಿಗಳ ಶೋಧನೆಗೆ - ಆದ್ಯ ಗಮನವನ್ನು ಕೊಟ್ಟಿತು. ಮುಂದಿನ 
ಇಪ್ಪತ್ತು ವರ್ಷಗಳಲ್ಲಿ ಬಹುಮಟ್ಟಿಗೆ ಝರಿಯ , ಬೊಖಾರೋ , ತಲ್ ಹೀರ್ , 
ಮಧ್ಯ ಪ್ರಾಂತ್ಯದ ಕೆಲವು ಭಾಗಗಳು, ರಾಣೀಗಂಜ್ , ಡಾರ್ಜಿಲಿಂಗ್ , ಗೋದಾವರಿ 
ಮತ್ತು ನರ್ಮದಾ ಕಣಿವೆಗಳಲ್ಲಿನ ಕಲ್ಲಿದ್ದಲು ಗಣಿಗಳ ಅನ್ವೇಷಣೆಯೇ ನಡೆಯಿತು. 
ಆಗಿನ ಭೂಗರ್ಭ ಶಾಸ್ತ್ರಜ್ಞರಲ್ಲಿ ಮುಖ್ಯರಾಗಿದ್ದವರು ಥಾಮಸ್ ಓಲ್ಡ್ಹ್ಯಾಮ್, 
ಎಚ್ . ಟಿ. ಬ್ಲ್ಯಾನ್ಫೋರ್, ಥಿಯೋಬಾಲ್ಟ್ , ಗಾತ್ವಿನ್ ಆಸ್ಟರ್,ಮ್ಯಾನ್ಸನ್ 
ಮತ್ತು ವಿಲಿಯಂ ಕಿಂಗ್ , ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆಯು ಭೂಕಂಪಗಳ 
ವಿಚಾರದಲ್ಲಿಯೂ ಆಗಿಂದಾಗ್ಗೆ ಅಧ್ಯಯನಗಳನ್ನು ನಡೆಸುತ್ತಿದ್ದಿತು. ಆಗಿನ ಕಾಲದ 
ಭೂಕಂಪನಗಳ ಪಟ್ಟಿಯೊಂದನ್ನು ಸಿದ್ಧ ಪಡಿಸಿತು. ಅಲ್ಲದೆ, ಭಾರತಾದ್ಯಂತ 
ಪಟುವಾಗಿರುವ ಅಂತರ್ಗತ ವಿಕಂಪನಬಲಗಳ ( Subterranean disturbing 
forces) ವಿವರಣೆಯ ಬಗೆಗೂ ಸಂಶೋಧನೆಗಳನ್ನು ಕೈಗೊಂಡಿತು. 


ಏಷ್ಯಾಟಿಕ್ ಸೊಸೈಟಿ 
ಬಗೆಬಗೆಯ ವೈಜ್ಞಾನಿಕ ಅನ್ವೇಷಣೆಗಳಿಗೆ ಉತ್ತೇಜನ ಕೊಡುವುದರಲ್ಲಿ ಹಾಗೂ 
ಈಗ ಪ್ರಸಿದ್ದವಾಗಿರುವ ಕೆಲವು ವೈಜ್ಞಾನಿಕ ಸಂಸ್ಥೆಗಳ ಸ್ಥಾಪನೆಗೆ ನೆರವಾಗುವುದರಲ್ಲಿ 
ಗಮನಾರ್ಹ ಪಾತ್ರವನ್ನು ವಹಿಸಿದ ಒಂದು ಪ್ರಧಾನ ಸಂಸ್ಥೆ ಎಂದರೆ ಏಷ್ಯಾಟಿಕ್ 
ಸೊಸೈಟಿ. ಆರಂಭದಲ್ಲಿ ತನ್ನ ವ್ಯಾಪ್ತಿಯನ್ನು ಮಿತಿಯಾಗಿಟ್ಟು ಕೊಂಡಿದ್ದರೂ 
ಕಾಲಕ್ರಮೇಣ ಈ ಸಂಸ್ಥೆಯು ವಿದ್ವದ್ವರ್ಗದ ಪ್ರಮುಖ ಸಂಸ್ಥೆಯಾಗಿ ಬೆಳೆಯಿತು. 
ಹತ್ತೊಂಬತ್ತನೆಯ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ನಡೆದ ಅನೇಕ ಗಮನಾರ್ಹ 
ವೈಜ್ಞಾನಿಕ ಸಂಶೋಧನೆಗಳಿಗೆ ಕಾರಣವಾಯಿತು. ವಿಲಿಯಂ ಜೋನ್ಸ್ 
ಎಂಬುವನು ಈ ಸಂಸ್ಥೆಯ ಸ್ಥಾಪನೆಗೆ ಪ್ರೇರಕಶಕ್ತಿಯಾಗಿದ್ದನು. ಪ್ರತಿಭಾನ್ವಿತ 


೧೫೪೮ 


ಪ್ರಬುದ್ಧ ಕರ್ಣಾಟಕ 
ಸಾಹಿತಿಯಾಗಿದ್ದ ಜೋನ್ಸ್ ೧೭೮೩ರಲ್ಲಿ ಬಂಗಾಳದ ನ್ಯಾಯಾಲಯದ ಜಡ್ಸ್ 
ಆಗಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದು ಏಷ್ಯಾಟಿಕ್ ಸೊಸೈಟಿಯ ಸಂಸ್ಥಾಪಕ 
ಅಧ್ಯಕ್ಷನಾಗಿ ಹನ್ನೊಂದು ವರ್ಷಗಳ ಕಾಲ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ದುಡಿದನು. 
ವಿಲಿಯಂ ಜೋನ್ಸ್ನ ಮಾತುಗಳಲ್ಲಿಯೇ ತಿಳಿಸುವುದಾದರೆ, ಏಷ್ಯಾಟಿಕ್ 
ಸೊಸೈಟಿಯ ಧೈಯವು “ ಮನುಷ್ಯ ಮತ್ತು ಪ್ರಕೃತಿ- ಏಷ್ಯಾಖಂಡದ ಭೌಗೋಳಿಕ 
ಮೇರೆಯೊಳಗೆ ಆಗುವ ಮನುಷ್ಯನ ಕಾರಗಳೂ ಹಾಗೂ ಪ್ರಕೃತಿಯ ಉತ್ಪಾದನೆ ” 
ಇವುಗಳಿಗೆ ಸಂಬಂಧಿಸಿದ್ದಿತು, ಜೋನ್ಸ್ ಸ್ವತಃ ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ 
ನನ್ನೂ ಸಂಪಾದಿಸಿದನು. ಭಾರತೀಯ ರಾಶಿಚಕ್ರ , ಹಿಂದೂಗಳ ಚಾಂದ್ರಮಾನ 
ವರ್ಷ , ಕಾಲಗಣನೆ, ಭಾರತೀಯ ಸಸ್ಯವರ್ಗ - ಇವೇ ಮೊದಲಾದ ವಿಚಾರಗಳನ್ನು 
ಕುರಿತು ಪ್ರೌಢಲೇಖನಗಳನ್ನು ಪ್ರಕಟಿಸಿದ್ದಾನೆ. ಇವನ ಮೊದಲ ಪ್ರಯತ್ನಗಳ 
ಫಲವಾಗಿ ಭಾರತೀಯ ವಿಚಾರಧಾರೆಯ ಅರಿವು ಪಾಶ್ಚಿಮಾತ್ಯ ವಿದ್ವಾಂಸರಿಗೆ 
ಉ೦ಟಾಗಲು ಅವಕಾಶವಾಯಿತು. 
- ಬಹಳ ಕಾಲದವರೆಗೂ ಏಷ್ಯಾಟಿಕ್ ಸೊಸೈಟಿಯ ಸದಸ್ಯರು ಪಾಶ್ಚಿಮಾತ್ಯರೇ 
ಆಗಿದ್ದರು. ೧೮೨೯ರ ತರುವಾಯ ಕೆಲವುಮಂದಿ ಭಾರತೀಯರನ್ನೂ ಸದಸ್ಯರನ್ನಾಗಿ 
ಸೇರಿಸಿಕೊಳ್ಳಲಾಯಿತು. ಏಷ್ಯಾಟಿಕ್ ಸೊಸೈಟಿಯ ಸದಸ್ಯರು ನಮ್ಮ ದೇಶದ 
ಸಸ್ಯ ಹಾಗೂ ಪ್ರಾಣಿವರ್ಗಗಳು , ಭೂವಿಜ್ಞಾನ, ಹವಾಮಾನ, ಭೌಗೋಳಿಕ 
ವಿಚಾರಗಳು - ಇವೇ ಮೊದಲಾದವುಗಳನ್ನು ವೈಜ್ಞಾನಿಕ ಮಾರ್ಗದಲ್ಲಿ ಅರ್ಥ 
ಮಾಡಿಕೊಳ್ಳಲು ಶ್ರದ್ದೆಯಿಂದ ಕಾರ್ಯೋನ್ಮುಖರಾದರು. ದೇಶದ ಪರ್ವತ 
ಪ್ರದೇಶಗಳಲ್ಲಿ, ಕಡಲು ತೀರಗಳಲ್ಲಿ, ಕಾಡುಗಳಲ್ಲಿ ಅನ್ವೇಷಣೆಗಳನ್ನು ಕೈಗೊಂಡರು. 
ಈ ಎಲ್ಲ ಸಂಶೋಧನೆಗಳ ಫಲವಾಗಿ ಕುತೂಹಲಕಾರಕ ವಸ್ತುಗಳೂ ವಿಶೇಷರೀತಿಯ 
ಸಾಮಗ್ರಿಗಳೂ ಹೆಚ್ಚು ಹೆಚ್ಚಾಗಿ ಸಂಗ್ರಹವಾಗುತ್ತಾ ಬಂದುವು. ಒಂದು ವಸ್ತು 
ಸಂಗ್ರಹಾಲಯವನ್ನು ಸ್ಥಾಪಿಸಲು ಕಾಲವು ಸನ್ನಿಹಿತವಾಗಿದ್ದಿತು. ೧೮೬೭ರಲ್ಲಿ 
ಭಾರತ ಸರಾರದ ಅಪ್ಪಣೆಯಮೇರೆಗೆ ಭಾರತೀಯ ವಸ್ತುಸಂಗ್ರಹಾಲಯ ( The 
Indian Museum ) ಎಂಬುದು ಕಲ್ಕತ್ತೆಯಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಏಷ್ಯಾಟಿಕ್ 
ಸೊಸೈಟಿಯು ತನ್ನ ವಶದಲ್ಲಿದ್ದ ಭೂವಿಜ್ಞಾನ, ಪ್ರಾಣಿ ಅವಶೇಷಗಳು, ಪುರಾತತ್ವ 
ಗಳೇ ಮೊದಲಾದ ಅಪೂರ್ವ ವಸ್ತುಗಳನ್ನು ಭಾರತೀಯ ವಸ್ತು ಸಂಗ್ರಹಾಲಯಕ್ಕೆ 
ದಾನವಾಗಿ ನೀಡಿತು. ಈ ವಸ್ತು ಸಂಗ್ರಹಾಲಯದ ಪ್ರಾಣಿಶಾಸ್ತ್ರ ಮತ್ತು ಮಾನವ 
ಶಾಸ್ತ್ರ ವಿಭಾಗಗಳೇ ಮುಂದೆ ಭಾರತೀಯ ಪ್ರಾಣಿಶಾಸ್ತ್ರೀಯ ಸರ್ವೇಕ್ಷಣ ಸಂಸ್ಥೆಯ 
( Zoological Survey of India ) ಸ್ಥಾಪನೆಗೆ ( ೧೯೧೬ ) ಕಾರಣವಾದುವು. 

ಭಾರತೀಯ ಪುರಾತತ್ವದ ಅಧ್ಯಯನಕ್ಕೂ ಸಹ ಏಷ್ಯಾಟಿಕ್ ಸೊಸೈಟಿಯು 
ತಕ್ಕಷ್ಟು ಪೋಷಣೆಯನ್ನು ನೀಡಿತು. ಈ ಸಂಸ್ಥೆಯು ಕೆಲವರು ಸದಸ್ಯರ ಪುರಾ 
ತತ್ವಕ್ಕೆ ಸಂಬಂಧಿಸಿದ ಶೋಧನೆಗಳ ಫಲವಾಗಿ ೧೮೬೦ರಲ್ಲಿ ಭಾರತ ಸರ್ಕಾರವು 


ಆಧುನಿಕ ಭಾರತದಲ್ಲಿ ವಿಜ್ಞಾನ 

೧೫೪೯ 
ಪುರಾತತ್ವ ಸರ್ವೇಕ್ಷಣ ಸಂಸ್ಥೆಯೊಂದನ್ನು ಸ್ಥಾಪಿಸಲು ಸಾಧ್ಯವಾಯಿತು. 
ಕನ್ನಿಂಗ್ಹ್ಯಾಮ್ ಎಂಬುವನು ಭಾರತೀಯ ಪುರಾತತ್ವ ಸರ್ವೇಕ್ಷಕನಾಗಿ ಪ್ರಥಮ 
ವಾಗಿ ನೇಮಕವಾದನು. 

ಏಷ್ಯಾಟಿಕ್ ಸೊಸೈಟಿಯು ಭಾರತೀಯ ವಸ್ತು ಸಂಗ್ರಹಾಲಯ ಹಾಗೂ 
ಪುರಾತತ್ವ ಸರ್ವೇಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ತನ್ನ ಪಾತ್ರವನ್ನು 
ಪರಿಣಾಮಕಾರಿಯಾಗಿ ವಹಿಸಿದ್ದು ದೇ ಅಲ್ಲದೆ, ಈಗ ಹೆಸರುವಾಸಿಯಾಗಿರುವ 
ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಎಂಬುದನ್ನೂ ( ೧೯೧೩ ) 
ಆರಂಭಿಸಲು ಕಾರಣವಾಯಿತು. ಅಲ್ಲದೆ, ಇಂಗ್ಲೆಂಡಿನ ರಾಯಲ್ ಸೊಸೈಟಿಯ 
ಮಾದರಿಯಲ್ಲಿ ಭಾರತದಲ್ಲಿಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ 
ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನು ರೂಪಿಸಲು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 
ಆಸೋಸಿಯೇಷನ್ ಒಡನೆ ಸಹಕರಿಸಿತು. ಏಷ್ಯಾಟಿಕ್ ಸೊಸೈಟಿಯ ಸದಸ್ಯರು 
ಬಹುಮುಖ ಪ್ರತಿಭೆಯುಳ್ಳವರಾಗಿದ್ದರು. ಪ್ರಕೃತಿವಿಜ್ಞಾನ, ಪವನಶಾಸ್ತ್ರ , 
ವೈದ್ಯಶಾಸ್ತ್ರ , ಇವೇ ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಅವರು ನಡೆಸಿದ 
ಸಂಶೋಧನಾ ಫಲಿತಾಂಶಗಳನ್ನು ಏಷ್ಯಾಟಿಕ್ ಸೊಸೈಟಿಯ ಹಲವಾರು ಪ್ರಕಟಣೆ 
ಗಳಲ್ಲಿ ಕಾಣಬಹುದು . 


ಪ್ರಾಣಿಶಾಸ್ತ್ರೀಯ ಸಂಶೋಧನೆಗಳು(Zoological Investigations) 
ಭಾರತೀಯ ವಸ್ತು ಸಂಗ್ರಹಾಲಯದ ವೈಜ್ಞಾನಿಕ ಅಧಿಕಾರವರ್ಗದವರು -ಪ್ರಾಣಿ 
ಶಾಸ್ತ್ರೀಯ ಸಂಶೋಧನೆಗಳನ್ನು ಮುಂದುವರಿಸಿದರು. ಆನ್ಸನ್ ಎಂಬಾತನು 
ರಿಂಗೇಟಾಗೆ ಸಂಬಂಧಿಸಿದ ಅನೇಕ ಪ್ರಾಣಿಶಾಸ್ತ್ರೀಯ ಟಿಪ್ಪಣಿಗಳನ್ನು ತಯಾರಿಸಿ 
ದನು . ಮೂರ್, ವುಡ್ ಮೇಸನ್ ಮತ್ತು ಅವರುಗಳು ಚಿಟ್ಟೆಗಳು ಮತ್ತು ಪತಂಗ 
ಗಳೆಂದು ಸಾಮಾನ್ಯವಾಗಿ ಕರೆಯಲಾಗುವ ಶಲ್ಕರೋಮಿ (lepidoptera ) ಜೀವಿ 
ಗಳನ್ನು ಕುರಿತು ಅನೇಕ ಸಂಶೋಧನೆಗಳನ್ನು ನಡೆಸಿದರು. ವಾಲ್ಸ್ ಜೇಡಗಳು 
ಮತ್ತು ಅನುಕಾರಕ ( Mimic ) ಇರುವೆಗಳ ವಿಚಾರದಲ್ಲಿಯೂ ಸ್ಕೇಟರ್‌ ಹಾವುಗಳ 
ವಿಚಾರದಲ್ಲಿಯೂ ಅಧ್ಯಯನ ನಡೆಸಿದರು. ಅಲ್ಕಾಕ್ ಇನ್ವೆಸ್ಟಿಗೇಟರ್‌ ? 
ಪ್ರವಾಸದಲ್ಲಿ ಸಂಗ್ರಹಿಸಿದ್ದ ಹವಳಗಳು , ಆಕ್ಷೇನಿಯನ್‌ಗಳು, ಚಿಪ್ಪುಜೀವಿಗಳು 
ಮುಂತಾದ ಸಮುದ್ರ ಜೀವಿಗಳಿಗೆ ಸಂಬಂಧಿಸಿದ ಅನೇಕ ಪ್ರಬಂಧಗಳನ್ನು ಪ್ರಕಟಿಸಿ 
ದನು. ಫಾಂಕ್‌ಫಿನ್ ನ ಸಹಕಾರದೊಂದಿಗೆ ಅಲ್ಕಾಕ್ ಭಯಸೂಚಕ ವರ್ಣ 
ಸಿದ್ದಾಂತದ ( Theory of Warning colours ) ವಿಚಾರದಲ್ಲಿಯೂ ಅಧ್ಯಯನ 
ನಡೆಸಿದನು. ಇದೇ ಅಲ್ಲದೆ ಅಲ್ಕಾಕನು ಇಂಡೋ - ಫೆಸಿಫಿಕ್ ವಲಯದಲ್ಲಿ 
ಕಾಣದೊರೆಯುವ ಕಡಲಿನ ಚಿಪುಜೀವಿಗಳ ಅನೇಕ ಜಾತಿಗಳಿಗೆ ಸಂಬಂಧಿಸಿದ 
* Materials for a Carcinological Fauna of India ' ಎಂಬ ತನ್ನ ಪ್ರಸಿದ 
ಗ್ರಂಥವನ್ನೂ ಹೊರತಂದನು. 


೧೫೫೦ 

* ಪ್ರಬುದ್ಧ ಕರ್ಣಾಟಕ 
ಭಾರತದಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಶಿಕ್ಷಣ 
ಹದಿನೆಂಟನೆಯ ಶತಮಾನದಲ್ಲಿ ಹಾಗೂ ಹತ್ತೊಂಬತ್ತನೆಯ ಶತಮಾನದ ಮೊದ 
ಲಲ್ಲಿ ಭಾರತದಲ್ಲಿ ಶಿಕ್ಷಣಕ್ರಮವು ವ್ಯಾಪಕವಾಗಿ ಹರಡಿಕೊಂಡಿರಲಿಲ್ಲ . ಅಷ್ಟೇ 
ಅಲ್ಲದೆ ತಾಂತ್ರಿಕ ಕಲೆ ಅಥವಾ ಕುಶಲೋದ್ಯೋಗಗಳ ಅಭಿವೃದ್ಧಿ ಗೂ ಅದು ಉಪ 
ಯೋಗಿಯಾಗುವಂತಿರಲಿಲ್ಲ. ಮುಸ್ಲಿಮರಿಗೆ ಶಿಕ್ಷಣವನ್ನು ನೀಡುತ್ತಿದ್ದ ' ಮದರಸಾ? 
ಗಳು, ಹಿಂದೂಗಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದ ಕೆಲವು ಸಂಸ್ಥೆಗಳು, ಅಲ್ಲಲ್ಲಿಕ್ರೈಸ್ತ 
ಮಿಶನರಿಗಳ ಶಾಲೆಗಳೂ ಇದ್ದು ವು. ಈ ಸಂಸ್ಥೆಗಳು ಸುಸಜ್ಜಿತವಾಗಿರದೆ ಇದ್ದುದು 
ಮಾತ್ರವಲ್ಲದೆ, ಸಾಂಪ್ರದಾಯಿಕ ವಿಚಾರವರ್ತುಲವನ್ನು ಮೀರಿ ನಿವೇಚನಾಪೂರ್ಣ 
ಚೈತನ್ಯವನ್ನು ಬೆಳಸಿಕೊಳ್ಳಲು ಯುವಜನರಿಗೆ ಪ್ರೋತ್ಸಾಹ ನೀಡದೆಹೋದುದೂ 
ಕೂಡ ವಿಷಾದಕರ ವಿಚಾರಗಳಾಗಿದ್ದುವು. ೧೮೧೧ರಲ್ಲಿ ಲಾರ್ಡ್ ಮಿಂಟೋ 
ಹೇಳಿದಂತೆ " ಭಾರತೀಯರಲ್ಲಿ ವಿಜ್ಞಾನ ಮತ್ತು ಸಾಹಿತ್ಯಗಳೆರಡೂ ಅಧೋಗತಿ 
ಯಲ್ಲಿವೆ ” ಎಂಬುದು ಸಾಮಾನ್ಯವಾಗಿ ಕೇಳಿಬರುತ್ತಿದ್ದ ಆಕ್ಷೇಪವಾಗಿತ್ತು . 
- ೧೮೧೩ರಲ್ಲಿ ಈಸ್ಟ್ ಇಂಡಿಯಾ ಕಂಪೆನಿಯ ಸನ್ನದನ್ನೇ ಪುನರ್ನವೀಕರಿಸಿ 
ದಾಗ ಈ ರೀತಿ ಹೇಳಲಾಗಿತ್ತು : “ ಪ್ರತಿವರ್ಷವೂ ಕನಿಷ್ಠ ಪಕ್ಷ ಒಂದು ಲಕ್ಷ 
ರೂಪಾಯಿಗಳನ್ನು ಮೀಸಲಾಗಿರಿಸಬೇಕು. ಸಾಹಿತ್ಯದ ಪುನರುಜೀವನ ಮತ್ತು 
ಅಭಿವೃದ್ಧಿಗಾಗಿಯೂ , ವಿದ್ಯಾವಂತ ಭಾರತೀಯರಿಗೆ ಪ್ರೋತ್ಸಾಹ ನೀಡುವು 
ದಕ್ಕಾಗಿಯೂ , ಬ್ರಿಟಿಷ್ ಆಡಳಿತಕ್ಕೊಳಪಟ್ಟಿರುವ ಭಾರತೀಯ ಪ್ರದೇಶಗಳಲ್ಲಿ 
ವಾಸಿಸುತ್ತಿರುವ ಜನರಿಗೆ ವಿಜ್ಞಾನಗಳ ಪರಿಚಯವನ್ನು ಮಾಡಿಕೊಡಲೂ , ವಿಜ್ಞಾನ 
ಗಳ ಅರಿವನ್ನು ಹೆಚ್ಚಿಸಲೂ ಈ ಮಾಸಲು ಹಣವನ್ನು ಬಳಸಬೇಕು. ” ಆದರೆ ಅನೇಕ 
ಕಾರಣಗಳಿಂದಾಗಿ ಒಂದು ದಶಕದವರೆಗೆ ಈ ಶಿಫಾರಸುಗಳನ್ನು ಕಾರ್ಯರೂಪಕ್ಕೆ 
ತರಲಾಗಲಿಲ್ಲ . 

೧೮೧೭ರಲ್ಲಿ , ರಾಜಾರಾಮಮೋಹನರಾಯ್ ಮೊದಲಾದ ಕಲ್ಕತ್ತಾ ನಗರದ 
ಕೆಲವು ವ್ಯಕ್ತಿಗಳು ಒಂದು ಮಹಾ ವಿದ್ಯಾಲಯವನ್ನು ( ಹಿಂದೂ ಕಾಲೇಜ್) 
ಸ್ಥಾಪಿಸಿದರು. ಇದೇ ಮುಂದೆ ಮುಖ್ಯವಾದ ವಿದ್ಯಾಸಂಸ್ಥೆಯಾಗಿ ಬೆಳೆಯಿತು. 
* ಐರೋಪ್ಯ ಮತ್ತು ಏಷಾ ಭಾಷೆ ಮತ್ತು ವಿಜ್ಞಾನಗಳ ” ವಿಷಯದಲ್ಲಿ ಶಿಕ್ಷಣ 
ವನ್ನು ನೀಡುವುದು ಈ ಸಂಸ್ಥೆಯ ಉದ್ದೇಶವಾಗಿತ್ತು . ಅಲ್ಲಿ ಹೇಳಿಕೊಡಲಾಗು 
ತಿದ್ದ ವಿಷಯಗಳಲ್ಲಿ ಗಣಿತಶಾಸ್ತ್ರ , ಖಗೋಳಶಾಸ್ತ್ರ , ರಸಾಯನಶಾಸ್ತ್ರ ಮತ್ತು 
ಪ್ರಕೃತಿಶಾಸ್ತ್ರಗಳೂ ಸೇರಿದ್ದು ವು. ಇಂಗ್ಲಿಷ್ ಅಭ್ಯಾಸಕ್ಕೆ ಪ್ರಮುಖ ಸ್ಥಾನವನ್ನು 
ಕೊಡಲಾಗಿತ್ತು . ಆಗ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಗವರ್ನರ್ 
ಜನರಲ್ , ಆಗತಾನೇ ಭಾರತಕ್ಕೆ ಲಾರ್ಡ್ ಮೆಕಾಲೆಯು ( ೧೮೩೪) ಆಗಮಿಸಿದ್ದನು . 
ಮೇಧಾವಿ ಮೆಕಾಲೆಯ ನೇತೃತ್ವದಲ್ಲಿ ಇಂಗ್ಲಿಷ್ ಶಿಕ್ಷಣ ಮಾಧ್ಯಮಕ್ಕೂ ಪಾಶ್ಚಾತ್ಯ 
ಶಿಕ್ಷಣಕ್ಕೂ ತುಂಬಪ್ರೋತ್ಸಾಹ ದೊರೆಯಿತು. ಅಂದು ನಿರ್ದೆಶನ ಮಂಡಳಿಯ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 

೧೫೫೧ 
ಅಧ್ಯಕ್ಷನಾಗಿದ್ದ ಚಾರ್ಲ್ಸ್ ವುಡ್ ನ ಪ್ರಸಿದ್ದ ಶೈಕ್ಷಣಿಕ ವರದಿಯ ಫಲವಾಗಿ 
ಲಂಡನ್ ವಿಶ್ವವಿದ್ಯಾನಿಲಯದ ಮಾದರಿಯಲ್ಲಿ ಭಾರತದಲ್ಲಿಯೂ ವಿಶ್ವವಿದ್ಯಾ 
ನಿಲಯಗಳನ್ನು ಸ್ಥಾಪಿಸಬೇಕೆಂಬ ವಿಚಾರಕ್ಕೆ ೧೮೫೪ರಲ್ಲಿ ಆದ್ಯ ಗಮನವನ್ನು 
ಕೊಡುವಂತೆ ಒತ್ತಾಯಿಸಲಾಯಿತು. ಕಲ್ಕತ್ತಾ ( ಜನವರಿ ೧೮೫೭), ಬೊಂಬಾಯಿ 
( ಜುಲೈ ೧೮೫೭) ಮತ್ತು ಮದ್ರಾಸ್‌ ( ಸೆಪ್ಟೆಂಬರ್‌ ೧೮೫೭) ವಿಶ್ವವಿದ್ಯಾನಿಲಯ 
ಗಳನ್ನು ಸ್ಥಾಪಿಸಲಾಯಿತು. ಇವು ಮಾನವಿಕ ಶಾಸ್ತ್ರಗಳಿಗೆ ಮಾತ್ರವಲ್ಲದೆ ನ್ಯಾಯ 
ಶಾಸ್ತ್ರ , ವಿಜ್ಞಾನ, ಸಿವಿಲ್ ಎಂಜಿನಿಯರಿಂಗ್ , ವೈದ್ಯ ಹಾಗೂ ಶಸ್ತ್ರಕ್ರಿಯಾ 
ವಿಜ್ಞಾನಗಳಿಗೆ ಪರೀಕ್ಷೆಗಳನ್ನು ನಡೆಸುವ ಅಂಗಸಂಸ್ಥೆಗಳಾಗಿದ್ದು ವು. ಈಸ್ಟ್ 
ಇಂಡಿಯಾ ಕಂಪೆನಿಯ ಆಡಳಿತವ್ಯವಸ್ಥೆಯ ಅಗತ್ಯಗಳನ್ನು ಪೂರೈಸುವ ದೃಷ್ಟಿ 
ಯಿಂದ ಕನಿಷ್ಠ ಸಂಖ್ಯೆಯಲ್ಲಿಯಾದರೂ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ 
ಕಾಲೇಜುಗಳನ್ನು ಸ್ಥಾಪಿಸಬೇಕಾದ ಅಗತ್ಯ ಉಂಟಾಯಿತು. ಕಲ್ಕತ್ತಾ ( ೧೮೫೬), 
ಪೂನಾ, ಮದ್ರಾಸ್ , ರೂಕ್ಕಿ ಮತ್ತು ಬೊಂಬಾಯಿ ನಗರಗಳಲ್ಲಿ ಎಂಜಿನಿಯ 
ರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಲಾಯಿತು. ಇವುಗಳ ಜೊತೆಗೆ ಕುಶಲೋ 
ದ್ಯೋಗಗಳಲ್ಲಿಯೂ ತರಬೇತಿಯನ್ನು ನೀಡುವ ಕೆಲವು ತಾಂತ್ರಿಕ ಶಾಲೆಗಳನ್ನು 
ಸ್ಥಾಪಿಸಲಾಯಿತು. 

ಹತ್ತೊಂಬತ್ತನೆಯ ಶತಮಾನದ ಮೊದಲಲ್ಲಿ ವೈದ್ಯಕೀಯ ಶಿಕ್ಷಣವನ್ನು 
ಪ್ರಾರಂಭಿಸಲಾಯಿತು. ಇಂಗ್ಲಿಷ್ ಮಾಧ್ಯಮದ ಮೂಲಕ ಪಾಶ್ಚಾತ್ಯ ವೈದ್ಯ 
ವಿಜ್ಞಾನದಲ್ಲಿ ಶಿಕ್ಷಣವನ್ನು ನೀಡುವ ಮೊತ್ತಮೊದಲ ಆಧುನಿಕ ಮೆಡಿಕಲ್ 
ಕಾಲೇಜನ್ನು ಪಡೆದ ಗೌರವವೂ ಕಲ್ಕತ್ತಾ ನಗರದ್ದಾಯಿತು. ಕೇವಲ ಹತ್ತು 
ವರ್ಷಗಳಲ್ಲಿಯೇ ಕಲ್ಕತ್ತೆಯ ವೈದ್ಯಕೀಯ ಶಿಕ್ಷಣಕ್ಕೆ ಲಂಡನ್ ವಿಶ್ವವಿದ್ಯಾ 
ನಿಲಯದ ಮತ್ತು ಇಂಗ್ಲೆಂಡಿನ ' ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ? 
ಸಂಸ್ಥೆಯ ಮಾನ್ಯತೆ ದೊರೆಯಿತು ( ೧೮೪೫ ) , ಮದ್ರಾಸ್ ಮೆಡಿಕಲ್ ಕಾಲೇಜ್ 
( ೧೮೪೩ ) ಮತ್ತು ಬೊಂಬಾಯಿಯ - ಗ್ರಾಂಟ್ ಮೆಡಿಕಲ್ ಕಾಲೇಜ್ ' ( ೧೮೪೫ ) 
ಗಳಿಗೂ ಅವು ಕ್ರಮಶಃ ಮದಾಸ್ ಮತ್ತು ಬೊಂಬಾಯಿ ವಿಶ್ವವಿದ್ಯಾನಿಲಯಗಳ 
ಅಂಗಸಂಸ್ಥೆಗಳಾಗುವುದಕ್ಕೆ ಮೊದಲೇ ರಾಯಲ್ ಕಾಲೇಜ್ ಆಫ್ ಸರ್ಜನ್ಯ 
ಸಂಸ್ಥೆಯ ಮಾನ್ಯತೆ ದೊರೆತಿತ್ತು . 
ಈ ಹತ್ತೊಂಬತ್ತನೆಯ ಶತಮಾನದ ಆರಂಭದಲ್ಲಿ ವ್ಯವಸಾಯ ಶಿಕ್ಷಣಕ್ಕೆ 
ಸಾಕಷ್ಟು ಗಮನಕೊಟ್ಟಂತೆ ತೋರಿಬರಲಿಲ್ಲ. ಹತ್ತೊಂಬತ್ತನೆಯ ಶತಮಾನದ 
ಕೊನೆಯ ಹೊತ್ತಿಗೆ ಮದ್ರಾಸ್ , ಪೂನಾ, ಕೊಯಮತ್ತೂರು, ನಾಗಪುರ , 
ಕಾನ್ಸುರ ಮತ್ತು ಕಲ್ಕತ್ತಾ ನಗರಗಳಲ್ಲಿ ಕೆಲವು ವ್ಯವಸಾಯ ಶಾಲೆಗಳನ್ನು 
ಪ್ರಾರಂಭಿಸಲಾಯಿತು. ಮಾನವಿಕ ಶಾಸ್ತ್ರಗಳು, ವೈದ್ಯ , ನ್ಯಾಯಶಾಸ್ತ್ರ , 
ಎಂಜಿನಿಯರಿಂಗ್ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಶಿಕ್ಷಣ ನೀಡುವ ಸಂಸ್ಥೆಗಳ 


ನಿಲಯಯ ಕರವವೂಕತೃಮೊಲಕ ಪಾತ್ರ 


೧೫೫೨ 

ಪ್ರಬುದ್ಧ ಕರ್ಣಾಟಕ 
ಸಂಖ್ಯೆ ಹೆಚ್ಚಿದರೂ , ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಹೊತ್ತಿಗೆ ಎಂಜಿ 
ನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡೆಯುತ್ತಿದ್ದ ವಿದ್ಯಾರ್ಥಿಗಳ 
ಸಂಖ್ಯೆ ಶೇಕಡಾ ಹತ್ತನ್ನೂ ಮಾರಿರಲಿಲ್ಲ. ಸರ್ಕಾರಿ ಹುದ್ದೆ ಪ್ರಮುಖ ಆಕರ್ಷಣೆ 
ಯಾಗಿತ್ತು . ಅಷ್ಟೇ ಲಾಭದಾಯಕ ಉದ್ಯೋಗವಾಗಿದ್ದ ನ್ಯಾಯಾಂಗ ವೃತ್ತಿ 
ಎರಡನೆಯ ಆಕರ್ಷಣೆಯಾಗಿತ್ತು . ವಿಶ್ವವಿದ್ಯಾನಿಲಯಗಳು ಪರೀಕ್ಷಕ ಅಂಗಸಂಸ್ಥೆ 
ಗಳಾಗಿಯೇ ಮುಂದುವರಿದುವು. ಈ ವಿಶ್ವವಿದ್ಯಾನಿಲಯಗಳು ಮಾನವಿಕ ಮತ್ತು 
ವಿಜ್ಞಾನ ವಿಭಾಗಗಳಲ್ಲಿ ಸ್ನಾತಕೋತ್ತರಬೋಧನ ಮತ್ತು ಸಂಶೋಧನ ಕಾರ್ಯ 
ಗಳನ್ನು ಕೈಗೊಳ್ಳಲು ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ( University 
Act) ಗಾಗಿ ಕಾಯುತ್ತಿದ್ದು ವು. ಲಾರ್ಡ್ ಕರ್ಜನ್ನನ ಆಳ್ವಿಕೆಯ ಅವಧಿಯಲ್ಲಿ 
೧೯೦೪ರಲ್ಲಿ , ಈ ಕಾಯ್ದೆ ಮಂಜೂರಾಯಿತು. ಔದ್ಯೋಗಿಕ ವಿಕಾಸಕ್ಕೆ ಸಂಬಂಧಿಸಿ 
ದಂತೆ ತಾಂತ್ರಿಕ ಶಿಕ್ಷಣ ವ್ಯವಸ್ಥೆಯನ್ನೂ ಸ್ಥಾಪಿಸಬೇಕೆಂದು ಕರ್ಜನ್ನ ನೇ ಮೊದಲು 
ಪ್ರಯತ್ನ ಮಾಡಿದನು. 

ಶಿಕ್ಷಣ ಕ್ಷೇತ್ರದಲ್ಲಿ ಆಂತರಿಕ ಕುಂದುಕೊರತೆಗಳು ಎಷ್ಟೇ ಇದ್ದಾಗ್ಯೂ 
ವಿಜ್ಞಾನ ಸೇವಾಸಂಘಗಳ ಶ್ರದ್ದಾಪೂರ್ಣ ಕಾರ್ಯಚಟುವಟಿಕೆಗಳು, ಹಾಗೂ 
ವಿಜ್ಞಾನ ಶಿಕ್ಷಣದ ಪ್ರಗತಿ, ವೈಜ್ಞಾನಿಕ ಶಿಕ್ಷಣವನ್ನು ಪಡೆದಿದ್ದಂತಹ ಭಾರತೀಯ 
ಬುದ್ದಿ ಜೀವಿಗಳು ಸ್ವಪ್ರೇರಣೆಯಿಂದಲೇ ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ತೊಡಗು 
ವಂತೆ ಮಾಡಿದುವು. ಈ ಬಗೆಯ ಪ್ರಚೋದನೆಯ ಫಲವಾಗಿ ಹತ್ತೊಂಬತ್ತನೆಯ 
ಶತಮಾನದ ಕೊನೆಯ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಭಾರತೀಯರು 
ತಾವಾಗಿಯೇ ಮುಂದೆ ಬಂದು ವಿಜ್ಞಾನ ಸಂಸ್ಥೆಗಳನ್ನು ಆರಂಭಿಸಲು ಪ್ರಯತ್ನಿಸಿ 
ದರು. ಪ್ರತಿಭಾನ್ವಿತ ತರುಣರು ತೀವ್ರ ಉತ್ಸಾಹ ಮತ್ತು ಶ್ರದ್ಧೆಗಳಿಂದ ವೈಜ್ಞಾನಿಕ 
ಸಂಶೋಧನೆಗಳಲ್ಲಿ ತೊಡಗಿದರು. ಹೀಗಾಗಿ ಹತ್ತೊಂಬತ್ತನೆಯ ಶತಮಾನದ 
ಕೊನೆಯ ಹೊತ್ತಿಗೆ ಆಧುನಿಕ ವಿಜ್ಞಾನದ ಬಗ್ಗೆ ಭಾರತೀಯರ ಆಸಕ್ತಿ ಹೊಸ 
ವ್ಯಾಪ್ತಿಯನ್ನು ಪಡೆದು ದೇಶದಲ್ಲಿ ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ತಳಹದಿ 
ಯನ್ನು ಹಾಕಲು ನೆರವಾಯಿತು. 


ಕೊನೆಗಳಲ್ಲಿ ತರು 
ತೀವ್ರ ಸಂಸ್ಥೆಗಳ ಕೆಲವರು 


ಭೌತ ವಿಜ್ಞಾನ ( Physical Science) 
ವಿಶ್ವವಿದ್ಯಾನಿಲಯಗಳಿಂದ ಹೊರಬಂದ ತರುಣ ಪದವೀಧರರಿಗೆ ಪ್ರಕೃತಿವಿಜ್ಞಾನ 
ಗಳ ಸುಪರಿಚಿತ ಕ್ಷೇತ್ರಗಳು ಮಾತ್ರವಲ್ಲದೆ ಗಣಿತ ಮತ್ತು ಭೌತ ವಿಜ್ಞಾನಗಳ 
ಸಂಶೋಧನೆಗಳೂ ಆಕರ್ಷಕ ಕ್ಷೇತ್ರಗಳಾಗಿ ಕಂಡುಬಂದುವು. ಅವರಲ್ಲಿ ಕೆಲವರು 
ಅತ್ಯಲ್ಪ ಅವಧಿಯಲ್ಲಿಯೇ ಗಮನಾರ್ಹ ಕಾಣಿಕೆಗಳನ್ನಿ ತರು. ಉದಾಹರಣೆಗೆ : 
ಗಣಿತ ಶಾಸ್ತ್ರದಲ್ಲಿ ಅಸುತೋಷ ಮುಖರ್ಜಿ, ಭೌತಶಾಸ್ತ್ರ ಮತ್ತು ಸಸ್ಯ ಶರೀರಶಾಸ್ತ್ರ 
ದಲ್ಲಿ ಜಗದೀಶ ಚಂದ್ರಬೋಸ್, ರಸಾಯನ ಶಾಸ್ತ್ರದಲ್ಲಿ. ಪಿ . ಸಿ. ರಾಯ್ ಸ್ವಂತ 


S 


ಆಧುನಿಕ ಭಾರತದಲ್ಲಿ ವಿಜ್ಞಾನ 

೧೫೫೩ 
ವಾಗಿ ಪರಿಶೋಧನೆಗಳನ್ನು ಕೈಗೊಂಡರು. ವಿದ್ಯಾರ್ಥಿಯಾಗಿದ್ದಾಗಲೇ ಅಂದರೆ 
ತಮ್ಮ ಹದಿನಾರನೆಯ ವಯಸ್ಸಿನಲ್ಲಿಯೇ ಅಸುತೋಷ ಮುಖರ್ಜಿ ಯೂಕ್ಲಿಡ್ನ 
ಮೊದಲನೆಯ ಸಂಪುಟದ ೨೫ನೆಯ ಪ್ರಮೇಯಕ್ಕೆ ಸಂಬಂಧಿಸಿದ ಹೊಸ ಸಾಧನಾ 
ವಿಧಾನವನ್ನು ಮುಂದಿರಿಸುವ ತಮ್ಮ ಪ್ರಥಮ ಪ್ರಬಂಧವನ್ನು ಬರೆದರು. ಅನಂತರ 
ದೀರ್ಘವೃತ್ತದ ಲಕ್ಷಣಗಳನ್ನು ಆಧಾರವಾಗಿ ಹೊಂದಿದ್ದ ಆಯ್ರನ ಸಮಿಾಕರಣ 
330 (Euler 's Equation based on the properties of ellipse ) 
ಬಿಡಿಸುವ ಹೊಸ ವಿಧಾನವೊಂದನ್ನು ನಿರೂಪಿಸಿದರು , ಶಾಂಕನ ಗಣಿತಗಳಿಗೆ 
ಅನ್ವಯಿಸುವ ಮಾಂಸೆಯ ಅವಕಲನೀಯ ಸಮಿಾಕರಣವನ್ನು ( Monge 's Dife 
rential Equation applied to all conics ) ಅಧ್ಯಯನ ಮಾಡಿದರು . ಜೆ. ಸಿ . 
ಬೋಸರ ಅನ್ವೇಷಣೆಗಳು ವಿದ್ಯುತ್ ತರಂಗಗಳು ಮತ್ತು ವಸ್ತುವಿನೊಡನೆ 
ಅವುಗಳ ಅಂತರ್‌ಕ್ರಿಯೆಗಳಿಗೆ ( Electric Waves and their interaction 
with matter ) ಸಂಬಂಧಿಸಿದ್ದು ವು. ಉಪಕರಣಗಳನ್ನು ರೂಪಿಸುವ ಮತ್ತು 
ಅಳವಡಿಸಿಕೊಳ್ಳುವ ವಿಚಾರದಲ್ಲಿ ಎದ್ದು ಕಾಣುವಸ್ಪೋಪಜ್ಞತೆ ಇವರ ವೈಶಿಷ್ಟ 
ವಾಗಿತ್ತು . ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅವರು ಹಲವಾರು ಮಾದರಿಗಳನ್ನು 
ರೂಪಿಸಿದರು. ಅವುಗಳಲ್ಲಿ ಯಾಂತ್ರಿಕ ಪ್ರೇರಣೆ ಅಥವಾ ದ್ಯುತಿ ಪ್ರೇರಣೆಯಿಂದ 
ವಿದ್ಯುತ್ ಪ್ರತಿಕ್ರಿಯೆಗಳನ್ನುಂಟುಮಾಡುವುದು ಸಾಧ್ಯವಾಗುತ್ತಿತ್ತು . ಮುಂದೆ 
ಜೆ. ಸಿ. ಬೋಸ್ ಅವರು ಸಸ್ಯಗಳಲ್ಲಿನ, ಅದರಲ್ಲಿಯೂ ' ಮುಟ್ಟಿದರೆ ಮುನಿ ' ಕುಲದ 
ಮಿಮೋಸಾ ಮತ್ತು ಶಾಲಿಪರ್ಣಿ (Desmodium Gyrans- ಟೆಲಿಗ್ರಾಫ್ ಸಸ್ಯ ) 
ಸಸ್ಯಗಳಲ್ಲಿನ ಪ್ರತಿಕ್ರಿಯಾ ವಿಧಾನಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು 
ಕೈಗೊಂಡರು. ಒಟ್ಟಿನಲ್ಲಿ ಹತ್ತೊಂಬತ್ತನೆಯ ಶತಮಾನದ ಕೊನೆಯವೇಳೆಗೆ ಜೆ. ಸಿ. 
ಬೋಸ್ ಭಾರತದಲ್ಲಿನ ವೈಜ್ಞಾನಿಕ ಅನ್ವೇಷಣೆಗಳ ಹೊಸ ಚೈತನ್ಯದ ಪ್ರತೀಕ 
ವಾಗಿದ್ದರು. ರಸಾಯನ ಶಾಸ್ತ್ರದಲ್ಲಿ ಪಿ. ಸಿ. ರಾಯಮ್ ಅದುವರೆಗೂ ತಿಳಿಯದಿದ್ದ 
ಮರ್ಕ್ಯುರಸ್ ನೈಟ್ರೇಟ್ ಸಂಯುಕ್ತ ರೂಪುಗೊಳ್ಳುವುದನ್ನು ಕಂಡುಹಿಡಿದರು . 
ಭಾರತದಲ್ಲಿ ಮೊತ್ತ ಮೊದಲನೆಯ ರಾಸಾಯನಿಕ ಉದ್ಯಮವನ್ನು ಅಂದರೆ ' ದಿ 
ಬೆಂಗಾಲ್ ಕೆಮಿಕಲ್ ವರ್ಕ್ಸ್ ' ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ ( ೧೯೦೦) 
ಕೀರ್ತಿಯೂ ಇವರದೇ ಆಗಿದೆ. ಈ ವೇಳೆಗೆ ವೈಜ್ಞಾನಿಕ ಸಂಸ್ಥೆಯೊಂದೂ 
ಪ್ರಕಾಶಕ್ಕೆ ಬಂದಿತು. " ದಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಲಿ 
ವೇಷನ್ ಆಫ್ ಸೈನ್ಸ್ ' ಎಂಬ ಸಂಸ್ಥೆಯು ೧೮೭೬ರಲ್ಲಿ ಸ್ಥಾಪಿತವಾಗಿ ಕೇವಲ 
ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಯೇ ಮುಖ್ಯವಾದ ಸಂಶೋಧನಾ ಕೇಂದ್ರವಾಗಿ 
ಅದರಲ್ಲಿಯೂ ಪ್ರಕೃತಿ ವಿಜ್ಞಾನಗಳ ಸಂಶೋಧನಾ ಕೇಂದ್ರವಾಗಿ ಪರಿಣಮಿಸಿತು. 

ಇಪ್ಪತ್ತನೆಯ ಶತಮಾನದಲ್ಲಿ ಭೌತ ಮತ್ತು ಜೈವಿಕ ಶಾಸ್ತ್ರಗಳು ಭಾರತೀಯ 
ತರುಣ ಪ್ರತಿಭಾವಂತರನ್ನು ಹೆಚ್ಚು ಹೆಚ್ಚಾಗಿ ಆಕರ್ಷಿಸಿದುವು. ಗಣಿತಶಾಸ್ತ್ರದಲ್ಲಿನ 

98 


೧೫೫೪ 

ಪ್ರಬುದ್ಧ ಕರ್ಣಾಟಕ 
ತಮ್ಮ ಪ್ರತಿಭೆಯಿಂದಾಗಿ ಗಣೇಶಪ್ರಸಾದ್ ಮತ್ತು ರಾಮಾನುಜನ್ ಪ್ರಸಿದ್ದ 
ರಾದರು . ಸರ್ ಸಿ. ವಿ. ರಾಮನ್ ಭೌತಶಾಸ್ತ್ರದಲ್ಲಿ ವಿವರ್ತನ ವಿದ್ಯಮಾನ 
( Diffraction Phenomena ) ಮತ್ತು ಬೆಳಕಿನ ಚದರುವಿಕೆಗೆ (Scattering of 
light) ಸಂಬಂಧಪಟ್ಟಂತೆ ಸಂಶೋಧನೆಯ ಹೊಸಕ್ಷಿತಿಜವನ್ನೇ ತೆರೆದು ತೋರಿದರು . 
ದ್ರವಗಳಮೇಲೆ ಕಿರಣಪುಂಜಗಳ ಪರಿಣಾಮವೇನೆಂಬುದನ್ನು ಪ್ರಾಯೋಗಿಕವಾಗಿ 
ಸಿದ್ದಪಡಿಸಿದುದರಿಂದ ಈ ಪ್ರಕ್ರಿಯೆಯನ್ನು , ' ರಾಮನ್ ಎಫೆಕ್ಟ್ ' (Raman 
Effect) ಎಂದೇ ಕರೆಯಲಾಗುತ್ತಿದೆ. ರಾಮನ್ ಪ್ರಸಿದ್ಧರಾದುದೂ ಇದರಿಂದಲೇ . 
ಈ ಸಂಶೋಧನೆ ಭಾರತೀಯ ವೈಜ್ಞಾನಿಕ ಸಂಶೋಧನೆಗೆ ಅಂತರರಾಷ್ಟ್ರೀಯ 
ಮಾನ್ಯತೆಯನ್ನು ತಂದುಕೊಟ್ಟಿತು. ಭೌತಶಾಸ್ತ್ರದ ಈ ಸಂಶೋಧನೆಗಾಗಿ ರಾಮನ್ 
ಅವರಿಗೆ ೧೯೩೦ರಲ್ಲಿ ನೊಬೆಲ್ ಪಾರಿತೋಷಕವನ್ನು ಕೊಡಲಾಯಿತು. ಸರಿ 
ಸುಮಾರು ಇದೇ ಅವಧಿಯಲ್ಲಿ ಇನ್ನು ಕೆಲವು ಭೌತವಿಜ್ಞಾನಿಗಳು ಮಹತ್ವಪೂರ್ಣ 
ಸಂಶೋಧನೆಗಳನ್ನು ನಡೆಸಿ ಅಂತರರಾಷ್ಟ್ರೀಯ ಖ್ಯಾತಿಗಳಿಸಿದರು. ಎಂ . ಎನ್ . 
ಸಹಾ ಅವರು ಔಷ್ಠಿಯ ಅಯಾನೀಕರಣ ಮತ್ತು ವಿಸರಣ ಸಿದ್ಧಾಂತಗಳನ್ನು 
( Theories of Thermal Ionization & Radiation ) ಪ್ರಕಟಿಸಿದರು. 
* ತಾರಕೀಯ ರೋಹಿತ' ದ (Stellar Spectra) ವಿಚಾರದಲ್ಲಿ ಮೊಟ್ಟ 
ಮೊದಲನೆಯ ಯಶಸ್ವೀ ಭೌತಶಾಸ್ತ್ರೀಯ ಸಿದ್ದಾಂತವನ್ನು ರೂಪಿಸಿದವರೂ ಇವರೇ . 
ಕೆ. ಎಸ್ . ಕೃಷ್ಣನ್ ( ರಾಮನ್ ಎಫೆಕ್ಟ್ ' ಕಂಡುಹಿಡಿಯುವುದರಲ್ಲಿ ಸಿ. ವಿ . 
ರಾಮನ್ ಅವರೊಡನೆ ಜೊತೆಗೂಡಿ ಸಂಶೋಧನೆ ನಡೆಸಿದವರು) ಸ್ಪಟಿಕರಚನೆಗಳ 
ಎಕ್ಸ್ - ಕಿರಣವಿಶ್ಲೇಷಣೆ ಮತ್ತು ತಾಪಾಯನಿಕಶಾಸ್ತ್ರ ( X -ray analysis of 
Crystal structures & Thernionics ) ಕ್ಷೇತ್ರಗಳಲ್ಲಿ ಅಪಾರವಾಗಿ ದುಡಿದಿ 
ದ್ದಾರೆ. ಎಚ್ . ಜೆ. ಭಾಭಾ ಅವರು ದ್ವಿತೀಯಕ ಕಾಸ್ಮಿಕ್ ಕಿರಣಗಳ ಮೃದ್ವಂಶ 
ಅಥವಾ ಅಪ್ರವೇಶಾಂಶಗಳ ಉತ್ಪತ್ತಿಗೆ ಸಂಬಂಧಿಸಿದ ಸೋಪಾನಪಾತ ಸಿದ್ದಾಂತ 
Fonovis (Cascade theory concerning the genesis of the non 
penetrating or the so -called ' Soft ' component of Secondary 
c೧SInic rays), ಎಸ್ . ಚಂದ್ರಶೇಖರ್ ಅವರು ನಕ್ಷತ್ರ ರಚನೆ ಮತ್ತು ನಕ್ಷತ್ರ ಚಲನ 
ಶಾಸ್ತ್ರ ಹಾಗೂ ನಕ್ಷತ್ರದ ಬಾಳ್ವೆಯ ಅ೦ತಿಮ ಸ್ಪಂದನದ (Stellar Structure 
and Stellar Dynamics as well as the final spasm of a star's life ) 
ವಿಚಾರದಲ್ಲಿನ ತಮ್ಮ ಕಾಣಿಕೆಗಳಿಗಾಗಿಯೂ ಹೆಸರು ಪಡೆದಿದ್ದಾರೆ. ಎಸ್ . ಎನ್ . 
ಬೋಸ್ ಅವರು ಆರ್ಟ್ ಐನ್‌ಸ್ಟೈನ್ರೊಂದಿಗೆ ಪರಿಶೋಧನೆ ಕೈಗೊಂಡು 
ಕಾಂಟಮ್ ಬಲವಿಜ್ಞಾನದ ( Quantum Mechanics ) ಬೋಸ್ - ಐನ್‌ಸ್ಟೈನ್ 
ಸಂಖ್ಯಾ ವಿಧಾನವನ್ನು (Bose - Einstein Statistics ) ಪ್ರತಿಪಾದಿಸಿ ಕೀರ್ತಿ 
ಗಳಿಸಿದರು, ರಸಾಯನಶಾಸ್ತ್ರದಲ್ಲಿ ಜೆ. ಸಿ. ಘೋಷ್ ಎಲೆಕ್ರೋಲೈಟ್ ಗಳ 


೧೫೫೫ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 
ಅಯಾನೀಕರಣ ಸಿದ್ದಾಂತವನ್ನು (Theory of Ionization of Electrolytes ) 
ಅರ್ಥಮಾಡಿಕೊಳ್ಳಲು ಕೆಲವು ವಿವರಣೆಗಳನ್ನು ನೀಡಿದರು. ಎಸ್ . ಎಸ್ . 
ಭಟ್ಟ ಗರ್‌ ಅವರು ಕಾಂತರಸಾಯನಶಾಸ್ತ್ರ ( Magneto chernistry ) ಮತ್ತು 
ಪಾಯಸೀಕರಣ (emulsion ) ಸಿದ್ದಾಂತವನ್ನು ಕುರಿತು ಸಂಶೋಧನೆಗಳನ್ನು 
ನಡೆಸಿದರು. ಭೂವಿಜ್ಞಾನದಲ್ಲಿ ಡಿ. ಎನ್ . ವಾಡಿಯಾ, ಸಂಖ್ಯಾಶಾಸ್ತ್ರದಲ್ಲಿ ಪಿ. ಸಿ. 
ಮಹಲನೋಬಿಸ್ ತಮ್ಮ ವೈಯಕ್ತಿಕ ಸಂಶೋಧನೆಗಳಿಗಾಗಿ ಪ್ರಸಿದ್ಧರಾದರು . 
ಬೀರ್‌ಬಲ್ ಸಾನಿಯವರು ಪ್ರಾಚೀನ ಸಸ್ಯಶಾಸ್ತ್ರ (Paleo- Botany) ದಲ್ಲಿ 
ಸಂಶೋಧನೆ ನಡೆಸಿದ್ದಾರೆ. ಸಿ . ಮಹೇಶ್ವರಿ ಸಸ್ಯಭೂಣ ಶಾಸ್ತ್ರದಲ್ಲಿ ( Plant 
Embryology ) - ಅದರಲ್ಲಿಯೂ ಆವೃತಬೀಜಗಳ ( Angiosperms) ವಿಚಾರ 
ದಲ್ಲಿ ಸಂಶೋಧನೆ ನಡೆಸಿದರು. ಮೇಲೆಸೂಕ್ಷ್ಮವಾಗಿ ತಿಳಿಸಿರುವ ಸಂಶೋಧನೆಗಳ 
ನಿರೂಪಣೆಯು ನಮ್ಮ ದೇಶದಲ್ಲಿ ನಡೆದುಬಂದ ವೈಜ್ಞಾನಿಕ ಪರಿಶೋಧನೆಗಳ 
ಸಮಗ್ರ ಚಿತ್ರವೆನಿಸಿದ್ದರೂ ಇದು ಭಾರತೀಯ ವಿಜ್ಞಾನಿಗಳ ಹೊಸದೃಷ್ಟಿ ಮತ್ತು 
ಹೊಸ ಸಾಧನೆಗಳನ್ನು ಸೂಚಿಸುವಂತಹುದಾಗಿದೆ. 


ವೈಜ್ಞಾನಿಕ ಸಂಸ್ಥೆಗಳ ಸ್ಥಾಪನೆ 
ಇಪ್ಪತ್ತನೆಯ ಶತಮಾನದಲ್ಲಿ ಅನೇಕ ಅನ್ವಯವೈಜ್ಞಾನಿಕ ಸಂಶೋಧನಾಲಯ 
ಗಳು ಸ್ಥಾಪಿತವಾದುವು. ಅವುಗಳಲ್ಲಿ ಮುಖ್ಯವಾದವು ಇವು : ಇಂಪೀರಿಯಲ್ 
ಅಗ್ರಿಕಲರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ( ಪೂಸಾ, ೧೯೦೩ ; ೧೯೩೬ರಲ್ಲಿ 
ನವದೆಹಲಿಗೆ ವರ್ಗಾಯಿಸಲಾಯಿತು), ದಿ ಸೆಂಟ್ರಲ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ 
ಫಾರ್ ಮೆಡಿಕಲ್ ರಿಸರ್ಚ್ (ಕಸೌಲಿ, ೧೯೦೬), ಫಾರೆಸ್ಟ್ ರಿಸರ್ಚ್ ಇನ್‌ಸ್ಟಿ 
ಟ್ಯೂಟ್ (ಡೆಹ್ರಾಡೂನ್, ೧೯೦೬), ದಿ ಇಂಪೀರಿಯಲ್ ಡೈರಿ ಇನ್‌ಸ್ಟಿಟ್ಯೂಟ್ 
( ಬೆಂಗಳೂರು, ೧೯೨೦) , ದಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ 
ಹೆಲ್ತ್ ಅಂಡ್ ಹೈಜಿಯೆನ್ ( ಕಲ್ಕತ್ತಾ , ೧೯೩೪) ಮತ್ತು ಮದ್ರಾಸ್ (ಗಿಂಡಿ) , 
ಕೂನೂರ್ , ಶಿಲ್ಲಾಂಗ್ ಮೊದಲಾದ ಕಡೆಗಳಲ್ಲಿರುವ ವೈದ್ಯಕೀಯ ಸಂಶೋಧನ 
ಕೇಂದ್ರಗಳು. ಇವುಗಳೇ ಅಲ್ಲದೆ ಗಣಿತಶಾಸ್ತ್ರ , ಸಸ್ಯಶಾಸ್ತ್ರ , ರಸಾಯನಶಾಸ್ತ್ರ , 
ಭೌತಶಾಸ್ತ್ರ , ಗಣಿ ಮತ್ತು ಲೋಹಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ತಜ್ಞ 
ಸಂಘಗಳು ತಲೆಯೆತ್ತಿದುವು. ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 
( ಬೆಂಗಳೂರು, ೧೯೧೧), ಬೋಸ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ಕಲ್ಕತ್ತಾ , 
೧೯೧೭), ಕಾಟನ್ ಟೆಕ್ನಲಾಜಿಕಲ್ ಲ್ಯಾಬೊರೇಟರಿ ( ಬೊಂಬಾಯಿ , ೧೯೨೪), 
ದಿ ಇಂಡಿಯನ್ ಸ್ಟಾಟಿಸ್ಟಿಕಲ್‌ ಇನ್‌ಸ್ಟಿಟ್ಯೂಟ್ ( ಕಲ್ಕತ್ತಾ , ೧೯೩೧) ಮತ್ತು 
ದಿ ಇಂಡಿಯನ್ ಬ್ಯಾಕ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ರಾಂಚಿ, ೧೯೨೫ ) ಇವೇ 
ಮೊದಲಾದ ಸಂಶೋಧನಾಲಯ ಗಳನ್ನು ಸ್ಥಾಪಿಸಲಾಯಿತು. ಈ ಹೊತ್ತಿಗೆ 


೧೫೫೬ 


ಪ್ರಬುದ್ಧ ಕರ್ಣಾಟಕ 
ರಾಷ್ಟ್ರೀಯ ಅಕಾಡೆಮಿಗಳ ಸ್ಥಾಪನೆಗೆ ಕಾಲ ಕೂಡಿಬಂದಿತ್ತು . ೧೯೩೦ರಲ್ಲಿ 
ಅಲಹಾಬಾದಿನಲ್ಲಿ ದಿ ಯುನೈಟೆಡ್ ಪ್ರಾವಿನ್ಸಸ್ ಅಕಾಡೆಮಿ ಆಫ್ ಸೈನ್ಸಸ್ 
ಎಂಬ ಸಂಸ್ಥೆಯನ್ನು ( ಈಚೆಗೆ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ - ದಿ ನ್ಯಾಷನಲ್ 
ಅಕಾಡೆಮಿ ಆಫ್ ಸೈನ್ಸಸ್ ಎಂದು ಇದಕ್ಕೆ ಪುನರ್ನಾಮಕರಣ ಮಾಡಲಾಗಿದೆ.) 
ಸ್ಥಾಪಿಸಲಾಯಿತು. ೧೯೩೪ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಅಕಾಡೆಮಿ 
( ದಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ) ಎಂಬ ಸಂಸ್ಥೆಯನ್ನು ಪ್ರಾರಂಭಿಸ 
ಲಾಯಿತು. ೧೯೩೫ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ವಿಜ್ಞಾನ ಸಂಸ್ಥೆ ( ದಿ 
ನ್ಯಾಷನಲ್ ಇನ್‌ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಆಫ್ ಇಂಡಿಯಾ) ಯನ್ನು ಸ್ಥಾಪಿಸ 
ಲಾಯಿತು. ( ಅನಂತರ ಈ ಕಾರ್ಯಾಲಯವನ್ನು ನವದೆಹಲಿಗೆ ವರ್ಗಾಯಿಸ 
ಲಾಯಿತು. ಭಾರತೀಯ ಸಂಶೋಧನ ನಿಧಿ ಸಂಘ ( ದಿ ಇಂಡಿಯನ್ ರಿಸರ್ಚ್ 
ಫಂಡ್ ಅಸೋಸಿಯೇಷನ್ ) ವನ್ನು ೧೯೧೧ರಲ್ಲಿ ಸ್ಥಾಪಿಸಲಾಯಿತು. ಸ್ವಾತಂತ್ರಾ , 
ನಂತರ ಭಾರತೀಯ ವೈದ್ಯಕೀಯ ಸಂಶೋಧನ ಮಂಡಳಿ ( ದಿ ಇಂಡಿಯನ್ 
ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್) ವೈದ್ಯಕೀಯ ಸಂಶೋಧನ ಕಾರ್ಯವನ್ನು 
ಸುಸಂಘಟಿಸತೊಡಗಿದೆ. ೧೯೨೯ರಲ್ಲಿ ಸ್ಥಾಪಿಸಲಾದ ದಿ ಇಂಪೀರಿಯಲ್ ಕೌನ್ಸಿಲ್ 
ಆಫ್ ಅಗ್ರಿಕಲ್ಬರಲ್ ರಿಸರ್ಚ್ ಸಂಸ್ಥೆಗೆ ಸ್ವಾತಂತ್ರ್ಯಾನಂತರ ಭಾರತೀಯ 
ವ್ಯವಸಾಯ ಸಂಶೋಧನ ಮಂಡಳಿ ( ದಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿ 
ಕಲ್ಬರಲ್ ರಿಸರ್ಚ್) ಎಂದು ಪುನರ್ನಾಮಕರಣಮಾಡಲಾಯಿತು. ಈ ಸಂಸ್ಥೆ 
ಭಾರತದ ವ್ಯವಸಾಯಸಂಶೋಧನೆಗಳ ಪ್ರಗತಿಯ ವಿಚಾರಕ್ಕೆ ಗಮನಕೊಡುತ್ತಿದೆ. 

೧೯೦೪ರ ವಿಶ್ವವಿದ್ಯಾನಿಲಯ ಕಾಯ್ದೆಯ ಪರಿಣಾಮವಾಗಿ ವಿಶ್ವವಿದ್ಯಾ 
ನಿಲಯಗಳೂ ದಿಟ್ಟ ಹೆಜ್ಜೆಗಳನ್ನಿಡತೊಡಗಿದುವು. ಬಹು ಬೇಗನೆ ಕಲ್ಕತ್ತಾ ವಿಶ್ವ 
ವಿದ್ಯಾನಿಲಯವು ಒಂದು ಮುಖ್ಯ ವೈಜ್ಞಾನಿಕ ಸಂಶೋಧನ ಕೇಂದ್ರವಾಗಿ ರೂಪು 
ಗೊಂಡಿತು. ವಿಜ್ಞಾನದ ಪ್ರಮುಖ ಶಾಖೆಗಳಿಗೆ ಸಂಬಂಧಿಸಿದಂತೆ ಪ್ರಾಧ್ಯಾಪಕ 
ಹುದ್ದೆಗಳನ್ನು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಮೊದಲಬಾರಿಗೆ ಸ್ಥಾಪಿಸಲಾಯಿತು. 

ಸ್ವಾತಂತ್ರವುಲಭಿಸುವುದಕ್ಕೆ ಮುಂಚೆ, ಭಾರತದಲ್ಲಿ ಆಧುನಿಕ ವಿಜ್ಞಾನದ 
ವಿಕಾಸಕ್ಕೆ ಭದ್ರವಾದ ತಳಹದಿ ದೊರೆತಿದ್ದಂತೆ ಕಂಡುಬಂದರೂ , ಅಂದಿನ ರಾಜ 
ಕೀಯ ವಿಪ್ಲವ ಹಾಗೂ ಸಾಮಾಜಿಕ ವ್ಯವಸ್ಥೆಗಳು ದೇಶದ ಅಭ್ಯುದಯಕ್ಕೆ ನೆರವಾಗು 
ವಂತಹ ವೈಜ್ಞಾನಿಕ ಮತ್ತು ತಾಂತ್ರಿಕ ಪರಿಶೋಧನೆಗಳು ಯೋಜನಾಬದ್ಧವಾಗಿ 
ವಿಕಾಸಗೊಳ್ಳಲು ನೆರವಾಗಲಿಲ್ಲ. 
ಸ್ವಾತಂತ್ರ್ಯಾನಂತರ 
ಎರಡನೆಯ ಮಹಾ ಯುದ್ದ ಕಾಲದಲ್ಲಿ, ೧೯೪೨ರಲ್ಲಿ ಭಾರತ ಸರ್ಕಾರವು ದಿ 
ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ (ವೈಜ್ಞಾನಿಕ 


೧೫೫೭ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 
ಮತ್ತು ಔದ್ಯೋಗಿಕ ಸಂಶೋಧನ ಮಂಡಳಿ) ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದುದು 
ಈ ದಿಕ್ಕಿನಲ್ಲಿ ಇಟ್ಟ ದಿಟ್ಟ ಹೆಜ್ಜೆಯಾಯಿತು. ಸ್ವಾತಂತ್ರ್ಯಾನಂತರ ಭಾರತದ 
ಪ್ರಧಾನ ಮಂತ್ರಿಗಳೇ ಅದರ ಅಧ್ಯಕ್ಷರಾದರು. ಅಂದಿನಿಂದಲೂ ಈ ಸಂಸ್ಥೆಯು 
ಯೋಜಿತ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನೆಯ ಕ್ಷೇತ್ರದಲ್ಲಿ ಅನೇಕ 
ಪ್ರಮುಖ ಪರಿಶೋಧನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದೆ. ೧೯೪೨ - ೪೩ರಲ್ಲಿ 
ಕೇಂದ್ರ ಸರ್ಕಾರ ನೀಡಿದ ೧೧ ಲಕ್ಷ ರೂಪಾಯಿಗಳ ಸಹಾಯಧನದಿಂದ ಪ್ರಾರಂಭ 
ವಾದ ಈ ಸಂಸ್ಥೆ ಕ್ರಮೇಣ ಬೆಳೆದು ಇಂದು ದೇಶದ ಒಂದು ದೊಡ್ಡ ವೈಜ್ಞಾನಿಕ 
ಸಂಸ್ಥೆಯಾಗಿದೆ. ಈಗ ಈ ಸಂಸ್ಥೆಯ ವಾರ್ಷಿಕ ವೆಚ್ಚ ಸುಮಾರು ೧೭ ಕೋಟಿ 
ರೂಪಾಯಿಗಳು. ಇಂದು ರಾಷ್ಟ್ರದ ನಾನಾ ಭಾಗಗಳಲ್ಲಿ ಈ ಸಂಸ್ಥೆ ೩೦ ರಾಷ್ಟ್ರೀಯ 
ಪ್ರಯೋಗಾಲಯಗಳನ್ನೂ , ೬೦ ಕ್ಕೂ ಹೆಚ್ಚು ಪ್ರಾದೇಶಿಕ ಕಾರ್ಯಾಲಯಗಳನ್ನೂ 
ಹೊಂದಿದೆ. ರಾಷ್ಟ್ರೀಯ ಪ್ರಯೋಗಾಲಯಗಳು ಯಾವುವೆಂದರೆ : ನ್ಯಾಷನಲ್ 
ಕೆಮಿಕಲ್ ಲ್ಯಾಬೊರೇಟರಿ ( ಪೂನಾ, ೧೯೫೦), ನ್ಯಾಷನಲ್ ಫಿಸಿಕಲ್ ಲ್ಯಾಬೊ 
ರೇಟರಿ ( ನವದೆಹಲಿ , ೧೯೫೦), ಸೆಂಟ್ರಲ್ ಗ್ಲಾಸ್ ಅಂಡ್ ಸೆರಾಮಿಕ್ ರಿಸರ್ಚ್ 
ಇನ್‌ಸ್ಟಿಟ್ಯೂಟ್ (ಕಲ್ಕತ್ತಾ , ೧೯೫೦), ಸೆಂಟ್ರಲ್ ಫುಡ್ ಟೆಕ್ನಲಾಜಿಕಲ್ 
ರಿಸರ್ಚ್ ಇನ್‌ಸ್ಟಿಟ್ಯೂಟ್ (ಮೈಸೂರು, ೧೯೫೦), ನ್ಯಾಷನಲ್ ಮೆಟಲರ್ಜಿಕಲ್ 
ಲ್ಯಾಬೊರೇಟರಿ (ಜಮ್ಷೆಡ್‌ಪುರ , ೧೯೫೦) , ಸೆಂಟ್ರಲ್ ಡ್ರಗ್ ರಿಸರ್ಚ್ 
ಇನ್ಸ್ಟಿಟ್ಯೂಟ್ ( ಲಕ್ಕೂ , ೧೯೫೧) , ಸೆಂಟ್ರಲ್ ರೋಡ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ 
( ದೆಹಲಿ, ೧೯೫೨), ಸೆಂಟ್ರಲ್ ಎಲೆಕೋ ಕೆಮಿಕಲ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ 
( ಕಾರೈಕುಡಿ, ೧೯೫೩) , ಸೆಂಟ್ರಲ್ ಲೆದರ್‌ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ಮದ್ರಾಸ್ , 
೧೯೫೩ ), ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ (ರೂರ್ಕಿ, ೧೯೫೩ ), 
ನ್ಯಾಷನಲ್ ಬೊಟಾನಿಕ್ ಗಾರ್ಡನ್ಸ್ ' ( ಲಕ್ಕೊ ೧೯೫೩ ), ಸೆಂಟ್ರಲ್ 
ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ಪಿಲಾನಿ, ೧೯೫೩), 
ಸೆಂಟ್ರಲ್ ಸಾಲ್ಸ್ ಅಂಡ್ ಮೆರೀನ್ ಕೆಮಿಕಲ್ಸ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ 
( ಭಾವನಗರ , ೧೯೫೪) , ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಸ್ಟೇಷನ್ ( ಧನಬಾದ್ , 
೧೯೫೬ ), ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಕೆಮಿಸ್ಟ್ರಿ ಅಂಡ್ ಎಕ್ಸ್ ಪರಿ 
ಮೆಂಟಲ್ ಮೆಡಿಸಿನ್‌ ( ಕಲ್ಕತ್ತಾ , ೧೯೫೬), ರೀಜನಲ್ ರಿಸರ್ಚ್ ಲ್ಯಾಬೊರೇಟರಿ 
( ಜಮ್ಮು - ಟಾವಿ, ೧೯೫೭), ಸೆಂಟ್ರಲ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 
ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ದುರ್ಗಾಪುರ, ೧೯೫೮), ಸೆಂಟ್ರಲ್ ಪಬ್ಲಿಕ್ ಹೆಲ್ತ್ 
ಎಂಜಿನಿಯರಿಂಗ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ನಾಗಪುರ , ೧೯೫೮), ಸೆಂಟ್ರಲ್ 
ಇಂಡಿಯನ್ ಮೆಡಿಸಿನಲ್ ಪ್ಲಾಂಟ್ಸ್ ಆರ್ಗನೈಸೇಷನ್ ( ಲಕ್ಕೊ , ೧೯೫೯ ), 
ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿ ' ( ಬೆಂಗಳೂರು, ೧೯೫೯) , 
ರೀಜನಲ್ ರಿಸರ್ಚ್ ಲ್ಯಾಬೊರೇಟರಿ ( ಜೊರ್ಹಾತ್ , ೧೯೫೯ ), ಇಂಡಿಯನ್ 

98a 


೧೫೫೮ 


ಪ್ರಬುದ್ಧ ಕರ್ಣಾಟಕ 
ಇನ್‌ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ( ಡೆಹ್ರಾಡೂನ್ , ೧೯೫೯), ಸೆಂಟ್ರಲ್ 
ಸೈಂಟಿಫಿಕ್ ಇನ್ ಸ್ಟುಮೆಂಟ್ಸ್ ಆರ್ಗನೈಸೇಷನ್ ( ಚಂದೀಗಢ, ೧೯೫೯), 
ನ್ಯಾಷನಲ್ ಜಿಯೊಫಿಸಿಕಲ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್ ( ಹೈದರಾಬಾದ್ , 
೧೯೬೧), ರೀಜನಲ್ ರಿಸರ್ಚ್ ಲ್ಯಾಬೊರೇಟರಿ ( ಭುವನೇಶ್ವರ, ೧೯೬೪) ಸ್ವಕರಲ್ 
ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ (ರೂರ್ಕಿ, ೧೯೬೫ ) ಮತ್ತು ನ್ಯಾಷನಲ್ 
ಇನ್ಸ್ಟಿಟ್ಯೂಟ್ ಆಫ್ ಓಷಯನೋಗ್ರಫಿ ( ದೆಹಲಿ , ೧೯೬೬ ). ಇಂತಹ ಒಂದು 
ಸಂಕ್ಷಿಪ್ತ ಲೇಖನದಲ್ಲಿ ಈ ಪ್ರಯೋಗಾಲಯಗಳ ಸಿದ್ದಿ ಸಾಧನೆಗಳ ಸಂಪೂರ್ಣ ವಿವರ 
ಗಳನ್ನು ನೀಡುವುದು ಅಸಾಧ್ಯ . ಮುಖ್ಯವಾಗಿ, ಔದ್ಯೋಗಿಕ ಸಂಪನ್ಮೂಲಗಳು 
ಮತ್ತು ಕಚ್ಚಾ ವಸ್ತುಗಳ ಅನ್ವೇಷಣೆ, ನವೀನ ವಿಧಾನಗಳನ್ನೂ , ಉತ್ಪಾದನೀಯ 
ವಸ್ತುಗಳನ್ನೂ ರೂಪಿಸುವುದು, ಆಮದುಮಾಡಿಕೊಳ್ಳಲಾಗಿರುವ ಅಥವಾ ದುರ್ಲಭ 
ವಾಗಿರುವ ವಸ್ತುಗಳಿಗೆ ಬದಲಾಗಿ ಬಳಸಬಹುದಾದ ವಸ್ತುಗಳನ್ನು ಕಂಡುಹಿಡಿಯು 
ವುದು , ಕೈಗಾರಿಕೋದ್ಯಮಿಗಳಿಗೆ ಬೇಕಾದ ಯಂತ್ರಗಳು, ಉಪಕರಣಗಳು ಮತ್ತು 
ಸಾಧನ ಸಲಕರಣೆಗಳನ್ನು ರೂಪಿಸುವುದು, ರಚಿಸುವುದು ಈ ಬಗೆಯ ಹಲವಾರು 
ಕಾರ್ಯಗಳ ಮೂಲಕ ಔದ್ಯೋಗಿಕ ಸಂಶೋಧನೆಗಳ ಹೆಚ್ಚಳಕ್ಕೆ , ಸಂವರ್ಧನೆಗೆ 
ಕೇಂದ್ರ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನ ಸಂಸ್ಥೆ ( CSIR) ಕಳೆದ 
ಇಪ್ಪತ್ತು ವರ್ಷಗಳಲ್ಲಿ ಸಾಕಷ್ಟು ಕಾಣಿಕೆ ನೀಡಿದೆ. 

ಅದುರು ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಕೆಳದರ್ಜೆಯ 
ಅದುರುಗಳ ಸಾರೀಕರಣ , ಅಪೇಕ್ಷಿತ ಮಟ್ಟದ ಕಲ್ಲಿದ್ದಲಿನ ಉತ್ಪಾದನೆ, ದ್ಯುತ್ಯೋಪ 
ಕರಣಗಳ ಗಾಜುಗಳ ತಯಾರಿಕೆ , ಎಮ್ಮೆಯ ಹಾಲಿನಿಂದ ಮಕ್ಕಳ ಆಹಾರವನ್ನು 
ತಯಾರಿಸುವುದು , ಅಭ್ರಕ ಮತ್ತು ಪಿಂಗಾಣಿ ಧಾರಕಗಳು, ಉಕ್ಕುಗಳು ಮೊದ 
ಲಾದ ವಸ್ತುಗಳಿಗೆ ಬದಲಾಗಿ ಉಪಯೋಗಿಸಬಹುದಾದ ವಸ್ತುಗಳನ್ನು ಕಂಡು 
ಹಿಡಿಯುವುದು, ಕಬ್ಬಿಣದ ಮಿಶ್ರಲೋಹಗಳ ತಯಾರಿಕೆಯ ವಿಧಾನಗಳನ್ನು 
ರೂಪಿಸುವುದು, ವಿದ್ಯುತ್‌ ರಾಸಾಯನಿಕ ಉದ್ಯಮ , ಚರ್ಮ ಮತ್ತು ವಸ್ರೋದ್ಯಮ 
ಗಳಿಗೆ ನೆರವು ನೀಡುವುದು - ಇವು ಕೇಂದ್ರೀಯ ವೈಜ್ಞಾನಿಕ ಮತ್ತು ಔದ್ಯೋಗಿಕ 
ಸಂಶೋಧನ ಸಂಸ್ಥೆಯ ( CSIR ) ಕೆಲವು ಗಮನಾರ್ಹ ಸಾಧನೆಗಳು. 

- ನಮ್ಮ ದೇಶದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಮುಖ್ಯವಾದ ಮತ್ತೊಂದು ಸಂಸ್ಥೆ 
ಯೆಂದರೆ ಬೊಂಬಾಯಿ ಬಳಿ ಇರುವ ಪರಮಾಣುಶಕ್ತಿಕೇಂದ್ರ , ವಿದ್ಯುತ್ 
ಉತ್ಪಾದನೆಯ ದೃಷ್ಟಿಯಿಂದ ರೂಪಿಸಲಾಗಿರುವ ಪರಮಾಣುವಿದ್ಯುತ್ ಯೋಜನೆ 
ಗಳಿಗೂ ಈ ಸಂಸ್ಥೆಯೇ ಕಾರಣಭೂತವಾಗಿದೆ. ಮಹಾರಾಷ್ಟ್ರದ ತಾರಾಪುರ 
ಪರಮಾಣುವಿದ್ಯುತ್ ಕೇಂದ್ರವು ಈ ವರ್ಷ ವಿದ್ಯುಚ್ಛಕ್ತಿ ಉತ್ಪಾದನೆಯನ್ನು 
ಪ್ರಾರಂಭಿಸಲಿದೆ. ರಾಜಾಸ್ತಾನದ ರಾಣಾ ಪ್ರತಾಪ್‌ ಸಾಗರ್‌ ಮತ್ತು ಮದ್ರಾಸಿನ 
ಕಲ್ ಪಾಕ್ಕಂ ಪರಮಾಣುವಿದ್ಯುತ್ ಕೇಂದ್ರಗಳ ಯೋಜನೆಗಳೂ ಈಗಾಗಲೇ 


೧೫೫೯ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 
ಕಾರ್ಯರೂಪಕ್ಕೆ ಬಂದಿವೆ . ಪರಮಾಣುಶಕ್ತಿ ಕೇಂದ್ರದ (ಈಚೆಗೆ ಇದಕ್ಕೆ ಭಾಭಾ 
ಪರಮಾಣುಶಕ್ತಿ ಸಂಶೋಧನ ಕೇಂದ್ರವೆಂದು ನಾಮಕರಣ ಮಾಡಲಾಗಿದೆ) 
ಐಸೋಟೋಪ್ ವಿಭಾಗವು ವಿವಿಧ ರೀತಿಯ ೩೫೦ ರೇಡಿಯೊ ಐಸೋಟೋಪ್ 
ಗಳನ್ನು ತಯಾರಿಸಿ ಒದಗಿಸುತ್ತಿದೆ. ಭಾರತದಲ್ಲಿರುವ ೬೦ ಕ್ಕೂ ಹೆಚ್ಚಿನವೈದ್ಯಕೀಯ 
ಸಂಸ್ಥೆಗಳಲ್ಲಿ ಈ ಐಸೋಟೋಪ್‌ಗಳನ್ನು ಬಳಸಲಾಗುತ್ತಿದೆ. ಔದ್ಯೋಗಿಕ 
ಮತ್ತು ವ್ಯಾವಸಾಯಿಕ ಸಂಶೋಧನೆಗಳಲ್ಲಿ ರೇಡಿಯೋ ರಾಸಾಯನಿಕಗಳನ್ನು 
ಪಥನಿರ್ದೆಶಕಗಳಾಗಿ ( Tracers) ಬಳಸಲಾಗುತ್ತಿದೆ. ಐಸೋಟೋಪ್ ವಿಭಾಗ 
ಇಂದು ವಿಕಿರಣ ಚಿತ್ರಣ( Radiographic ) ಸೇವೆಯನ್ನೂ ಒದಗಿಸುತ್ತಿದೆ. 
ಔದ್ಯಮಿಕ, ವೈದ್ಯಕೀಯ ಮತ್ತು ಸಂಶೋಧನ ಕ್ಷೇತ್ರಗಳಲ್ಲಿನ ಬಳಕೆಗೆ ಆಂಟಿಮೊನಿ 
ಬೆರಿಲಿಯಂ, ಪುಟೋನಿಯಂ - ಬೆರಿಲಿಯಂ, ನ್ಯೂಟ್ರಾನ್ ಆಕರಗಳನ್ನೂ 
ಕೊಬಾಲ್ಟ್ -೬೦ ಮತ್ತಿತರ ಪದಾರ್ಥಗಳನ್ನೂ ಒದಗಿಸಲಾಗುತ್ತಿದೆ. ತಾರಾಪುರ , 
ರಾಣಾ ಪ್ರತಾಪ್ ಸಾಗರ ಮತ್ತು ಕಲ್ಪಾಕ್ಕಂಗಳಲ್ಲಿ ಸ್ಥಾಪಿಸಲಾಗುತ್ತಿರುವ 
ಪರಮಾಣುಶಕ್ತಿ ರಿಯಾಕ್ಟರುಗಳು ಕೋಬಾಲ್ಟ್ - ೬೦ನ್ನು ಮೆಗಾಕ್ಯೂರಿಪ್ರಮಾಣ 
ದಲ್ಲಿ ತಯಾರಿಸಬಲ್ಲುದೆಂದು ನಿರೀಕ್ಷಿಸಲಾಗಿದೆ. ಇವಲ್ಲದೆ ಅನೇಕ ಎಲೆಕ್ಟ್ರಾನಿಕ್ 
ನಿಯಂತ್ರಣ ಉಪಕರಣಗಳನ್ನೂ ಪರಮಾಣುಶಕ್ತಿ ಕೇಂದ್ರವು ರಚಿಸಿ, ರೂಪಿಸುತ್ತಿದೆ. 

ವ್ಯವಸಾಯ ಕ್ಷೇತ್ರದಲ್ಲಿನ ಮೂಲಭೂತ ಹಾಗೂ ಅನ್ವಯ ಸಂಶೋಧನೆ 
ಗಳಿಗೆಂದೇ ಮೀಸಲಾಗಿರುವ ಮತ್ತೊಂದು ವೈಜ್ಞಾನಿಕ ಸಂಸ್ಥೆಯೆಂದರೆ ಭಾರ 
ತೀಯ ವ್ಯವಸಾಯ ಸಂಶೋಧನ ಸಂಸ್ಥೆ ( ದಿ ಇಂಡಿಯನ್ ಅಗ್ರಿಕಲ್ಬರಲ್ 
ರೀಸರ್ಚ್ ಇನ್‌ಸ್ಟಿಟ್ಯೂಟ್), ಉತ್ಪಾದನ ಸಾಮರ್ಥ್ಯದ ದೃಷ್ಟಿಯಿಂದಲೂ , ತಳಿ 
ಹಾಗೂ ಭೌತಿಕಾಂಶಗಳ ದೃಷ್ಟಿಯಿಂದಲೂ ಉತ್ತಮಕರವಾಗಿರುವ ಮತ್ತು 
ಕ್ರಿಮಿಕೀಟಗಳನ್ನೂ , ರೋಗಗಳನ್ನೂ ಎದುರಿಸಬಲ್ಲ ಶಕ್ತಿಯುಳ್ಳ ಅನೇಕ ಬೀಜ 
ಗಳನ್ನು ತಯಾರಿಸಲಾಗಿದೆ. ಈ ಸುಧಾರಿತಬೀಜಗಳು ವಿವಿಧ ಸನ್ನಿವೇಶಗಳಿಗೆ 
ಹೊಂದಿಕೊಳ್ಳುವ ಶಕ್ತಿಯನ್ನು ಹೊಂದಿವೆ . ಉತ್ತಮ ಪರಿಸ್ಥಿತಿಯಲ್ಲಿ ಬೆಳೆಸಿದಾಗ 
ಅವುಗಳು ತೋರಿರುವ ಪ್ರತಿಕ್ರಿಯೆಯೂ ಉತ್ತಮತರವಾಗಿದೆ. 


ವೈಜ್ಞಾನಿಕ ಸಂಶೋಧನೆಗೆ ಸರ್ಕಾರದ ಬೆಂಬಲ 
ನಮ್ಮ ದೇಶದಲ್ಲಿ ಈಗ ಮುನ್ನಡೆಯುತ್ತಿರುವ ವೈಜ್ಞಾನಿಕ ಸಂಶೋಧನೆಗಳನ್ನೂ 
ಸಂಘ ಸಂಸ್ಥೆಗಳನ್ನೂ ಕುರಿತು ವಿಚಾರಮಾಡುವಾಗ ಹತ್ತು ವರ್ಷಗಳ ಹಿಂದೆಯೇ 
ಪ್ರಚುರವಾದ ಸೈಂಟಿಫಿಕ್ಪಾಲಿಸಿ ರೆಸಲ್ಯೂಷನ್ ( ಭಾರತ ಸರ್ಕಾರದ ವೈಜ್ಞಾನಿಕ 
ನೀತಿಯನ್ನು ಕುರಿತ ನಿರ್ಣಯ , ಮಾರ್ಚ್ ೧೯೫೮) ವನ್ನು ಗಮನದಲ್ಲಿಡ 
ಬೇಕಾದುದು ಆವಶ್ಯಕ. ಈ ನಿರ್ಣಯದಲ್ಲಿ ಮೂಲಭೂತ, ಅನ್ವಯ ಮತ್ತು 
ಶೈಕ್ಷಣಿಕ ದೃಷ್ಟಿಗಳಿಂದ ವಿಜ್ಞಾನದ ಬಳಕೆಯನ್ನು ಹಾಗೂ ವೈಜ್ಞಾನಿಕ 


೧೫೬೦ 

ಪ್ರಬುದ್ಧ ಕರ್ಣಾಟಕ 
ಸಂಶೋಧನೆಯ ತತ್ವವನ್ನು ಎಲ್ಲ ವಿಧಾನಗಳಿಂದಲೂ ಬೆಳೆಸಿ, ಬೆಂಬಲಿಸಿ ರಕ್ಷಿಸಿ 
ಕೊಂಡು ಬರಬೇಕು, ಸಂಶೋಧನೆಗಳಲ್ಲಿ ನಿರತರಾಗಿರುವ ವಿಜ್ಞಾನಿಗಳ ಕಾರ್ಯ 
ವನ್ನು ರಾಷ್ಟ ಶಕ್ತಿಯ ಭಾಗವಾಗುವಂತೆ ಮಾನ್ಯ ಮಾಡಬೇಕು ' ಎಂಬ ಅಂಶ 
ಗಳನ್ನು ಒತ್ತಿ ಹೇಳಲಾಗಿದೆ. 

ಸ್ವಾತಂತ್ರ್ಯ ಲಭಿಸಿದಮೇಲೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತೀಯ 
ವ್ಯವಸಾಯ ಸಂಶೋಧನ ಮಂಡಳಿ ( ದಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿ 
ಕರಲ್ ರಿಸರ್ಚ್), ಭಾರತೀಯ ವೈದ್ಯಕೀಯ ಸಂಶೋಧನ ಮಂಡಳಿ 
( ದಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್), ಕೇಂದ್ರೀಯ 
ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನ ಸಂಸ್ಥೆ ( ದಿ ಕೌನ್ಸಿಲ್ ಆಫ್ 
ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್) ಮತ್ತು ಪರಮಾಣುಶಕ್ತಿ ಸಂಸ್ಥೆ 
( ದಿ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ ಮೆಂಟ್ ) ಗಳ ಕಾರ್ಯಚಟುವಟಿಕೆಗಳು 
ತೀವ್ರಗತಿಯಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಮುನ್ನಡೆದಿವೆ. ೧೯೪೮ - ೪೯ರಲ್ಲಿ 
ಒ೦ದು ಕೋಟಿ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಯೋಜನೆಯನ್ನು ಹೊಂದಿದ್ದ 
ಈ ನಾಲ್ಕು ಸಂಸ್ಥೆಗಳ ವೆಚ್ಚ ೧೯೫೯ - ೬೦ರಲ್ಲಿ ಹತ್ತು ಕೋಟಿ ನಲವತ್ತು ಲಕ್ಷ 
ರೂಪಾಯಿಗಳಷ್ಟಾಗಿದ್ದಿತು. ಅಂದರೆ ಹನ್ನೊಂದು ವರ್ಷಗಳಲ್ಲಿ ಈ ವೆಚ್ಚ ಹನ್ನೆರಡು 
ಮಡಿಯಾಗಿದೆ. ವಿಶ್ವವಿದ್ಯಾನಿಲಯಗಳ ಸಂಶೋಧನ ಯೋಜನೆಗಳಿಗೆ ವಿಶ್ವವಿದ್ಯಾ 
ನಿಲಯ ಧನಸಹಾಯ ಆಯೋಗವು ( University Grants Commission ) 
ಆರ್ಥಿಕ ನೆರವನ್ನು ನೀಡುತ್ತಿದೆ. ಒಟ್ಟಿನಲ್ಲಿ ನಾಡಿನ ಆರ್ಥಿಕ ಅಭ್ಯುದಯಕ್ಕಾಗಿ 
ಯೋಜಿತ ರೀತಿಯಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಶಾಸ್ತ್ರಗಳನ್ನು ಭಾರತದಲ್ಲಿ 
ಪೋಷಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಬಹುದು. 

ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಶಾಸ್ತ್ರದ ಪ್ರಗತಿಗೆ ವಿಜ್ಞಾನಿಗಳನ್ನೂ , 
ತಂತ್ರಜ್ಞರನ್ನೂ ಅಗತ್ಯವಾದ ಪ್ರಮಾಣದಲ್ಲಿ ಒದಗಿಸಬೇಕಾಗಿದೆಯೆಂಬ ವಿಚಾರ 
ವನ್ನು ಒತ್ತಿ ಹೇಳಬೇಕಾದ ಅಗತ್ಯವಿಲ್ಲ . ಕಳೆದ ಹದಿನೈದು ವರ್ಷಗಳಲ್ಲಿ ( ೧೯೫೦ 
ರಿಂದ ೧೯೬೫ ) ಸರ್ಕಾರ ಕೈಗೊಂಡ ಹಲವಾರು ಕ್ರಮಗಳಿಂದಾಗಿ ವೈಜ್ಞಾನಿಕ 
ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ 
ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದೆ. ಉದಾಹರಣೆಗೆ, ೧೯೫೦ರಲ್ಲಿ 
೧೬ ,೦೦೦ವಾಗಿದ್ದ ಸ್ನಾತಕೋತ್ತರ ವಿಜ್ಞಾನಿಗಳ ಸಂಖ್ಯೆ ೧೯೬೫ರಲ್ಲಿ ೬೫ , ೦೦೦ಕ್ಕೆ 
ಏರಿತ್ತು. ಇದೇ ಅವಧಿಯಲ್ಲಿ ವಿಜ್ಞಾನ ಪದವೀಧರರ ಸಂಖ್ಯೆ ೭೦ , ೦೦೦ದಿಂದ 
೨, ೭೦ , ೧೦೦ ಆಯಿತು. ಪದವೀಧರರು ಮತ್ತು ಡಿಪ್ಲೋಮಾ ಪ್ರಶಸ್ತಿ ಪಡೆದಿರು 
ವವರನ್ನು ಸೇರಿಸಿಕೊಂಡರೆ ಎಂಜಿನಿಯರಿಂಗ್ ಮತ್ತು ತಂತ್ರಶಾಸ್ತ್ರ ಪರಿಣತರ 
ಸಂಖ್ಯೆ ೫೦, ೦೦೦ದಿಂದ ೨, ೪೭,೦೦೦ಕ್ಕೇರಿದೆ. ವೈದ್ಯಕೀಯ ಪದವೀಧರರ ಸಂಖ್ಯೆ 
೨೦ , ೦೦೦ವಿದ್ದದ್ದು ೬೦ ,೦೦೦ವಾಯಿತು. ಈ ಹೆಚ್ಚಳಗಳನ್ನು ಗಮನಿಸಿದರೆ ಭಾರತ 


೧೫೬೧ 


ಆಧುನಿಕ ಭಾರತದಲ್ಲಿ ವಿಜ್ಞಾನ 
ದಲ್ಲಿ ಪ್ರತಿ ಐದು ಅಥವಾ ಏಳು ವರ್ಷಗಳಿಗೊಮ್ಮೆ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ 
ಸಂಖ್ಯೆ ಇಮ್ಮಡಿಯಾಗುತ್ತಿದೆ ಎಂದು ಹೇಳಬಹುದು. ವಿಜ್ಞಾನ ವಿಭಾಗದಲ್ಲಿ 
ಎಂ .ಎಸ್ಸಿ. ಮತ್ತು ಪಿಎಚ್ . ಡಿ. ಪದವಿಗಳನ್ನು ಪಡೆದವರಲ್ಲಿ ಸುಮಾರು ಶೇಕಡಾ 
೩೦ರಷ್ಟು ಮಂದಿ ಸಂಶೋಧನೆಗಳಲ್ಲಿ ತೊಡಗಿದ್ದಾರೆ. ಎಂಜಿನಿಯರಿಂಗ್ ಮತ್ತು 
ವೈದ್ಯಕೀಯ ವಿಭಾಗಗಳಲ್ಲಿನ ಈ ಸಂಖ್ಯಾ ಪ್ರಮಾಣ ಕೇವಲ ೮ .೫ % ರಷ್ಟಾಗಿದೆ. 
ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ನೇಮಕಗೊಂಡಿರುವ ವಿಜ್ಞಾನಿ 
ಗಳ ಮತ್ತು ತಂತ್ರಜ್ಞರ ಸಂಖ್ಯೆ ೧೯೬೬ರಲ್ಲಿ ಸುಮಾರು ೧೫ , ೦೦೦ವಾಗಿದ್ದಿತು. 
ಒಟ್ಟಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಾಗೂ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ 
ಮಾಡುತ್ತಿರುವ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ ಒಟ್ಟು ಸಂಖ್ಯೆ ಏಳು ಲಕ್ಷ 
ಕ್ಕಿಂತಲೂ ಹೆಚ್ಚಾಗಿತ್ತು . 

ವೈಜ್ಞಾನಿಕ ಸಂಶೋಧನೆಗಳ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರಕ್ಕೆ 
ಎಷ್ಟರ ಮಟ್ಟಿನ ಆಸಕ್ತಿಯಿದೆಯೆಂಬ ವಿಚಾರ ಈ ಕೆಳಕಂಡ ಅಂಕಿ ಅಂಶಗಳಿಂದ 
ಸ್ಪಷ್ಟವಾಗುತ್ತವೆ : ೧೯೬೧ -೬೨ರಲ್ಲಿ ಪರಮಾಣುಶಕ್ತಿ ಇಲಾಖೆ ಮತ್ತು ಅದರಿಂದ 
ಸಹಾಯ ಪಡೆದ ಸಂಸ್ಥೆಗಳಲ್ಲಿ ೧೪೦೦ ಮಂದಿ ತಂತ್ರಜ್ಞರೂ , ವಿಜ್ಞಾನಿಗಳೂ ಕೆಲಸ 
ಮಾಡುತ್ತಿದ್ದು , ೮,೬ ಕೋಟಿರೂಪಾಯಿಗಳಿಗಿಂತಲೂ ಹೆಚ್ಚು ಹಣವನ್ನು ಖರ್ಚು 
ಮಾಡಲಾಯಿತು. ಎರಡು ವರ್ಷಗಳ ಅನಂತರ ಈ ವೆಚ್ಚ ೧೧ ಕೋಟಿಗೇರಿತು. 
ತಂತ್ರಜ್ಞ ವಿಜ್ಞಾನಿಗಳ ಸಂಖ್ಯೆ ೨೧೦೦ಕ್ಕೇರಿತು. ಕೇಂದ್ರೀಯ ವೈಜ್ಞಾನಿಕ 
ಮತ್ತು ಔದ್ಯೋಗಿಕ ಸಂಶೋಧನ ಸಂಸ್ಥೆ ಮತ್ತು ಇತರ ವೈಜ್ಞಾನಿಕ ಸಂಸ್ಥೆ 
ಗಳಲ್ಲಿಯೂ ಈ ತೆರನಾದ ಅಭಿವೃದ್ಧಿಯು ಕಂಡುಬರುತ್ತದೆ. 

ಮೊದಲನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ( ೧೯೫೦ - ೫೧) ವೈಜ್ಞಾನಿಕ 
ಸಂಶೋಧನೆಗಳಿಗಾಗಿ ಸರ್ಕಾರದಿಂದ ವೆಚ್ಚವಾದ ಮೊಬಲಗು ೪. ೭ ಕೋಟಿ. 
ಇದು ೧೯೫೫ - ೫೬ರಲ್ಲಿ ೧೨. ೨ ಕೋಟಿಗೆ ಏರಿತು. ಎರಡನೆಯ ಪಂಚವಾರ್ಷಿಕ 
ಯೋಜನೆಯ ಪರಿಣಾಮವಾಗಿ ಈ ವೆಚ್ಚ ೩೦ ಕೋಟಿಗೆ ಏರಿತು ( ೧೯೬೦- ೬೧) . 
ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ವೆಚ್ಚ ಸುಮಾರು ೭೦ .೬ ಕೋಟಿ 
ಗೇರಿತು . ( ೧೯೬೫ -೬೬ ), ವೈಜ್ಞಾನಿಕ ಸಂಶೋಧನೆಗಳಿಗಾಗಿ ರಾಜ್ಯ ಸರ್ಕಾರಗಳು 
ಮಾಡಿದ ವೆಚ್ಚ ೩.೮ ಕೋಟಿಗಳಿ೦ದ ( ೧೯೫೨ - ೫೩ ) ೧೦೩ ಕೋಟಿರೂಪಾಯಿ 
ಗಳಿಗೇರಿತು ( ೧೯೬೧ -೬೨), ರಾಜ್ಯ ಸರ್ಕಾರಗಳು ಮುಖ್ಯವಾಗಿ ವ್ಯವಸಾಯ , 
ಪಶುವೈದ್ಯ ಮತ್ತು ವೈದ್ಯಕೀಯ ವಿಜ್ಞಾನಗಳಲ್ಲಿನ ಸಂಶೋಧನೆಗಳಿಗಾಗಿ ಹಣವನ್ನು 
ವೆಚ್ಚ ಮಾಡುತ್ತಿವೆ. 

- ಒಟ್ಟಿನಲ್ಲಿ ಹೇಳುವುದಾದರೆ , ಈಗ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಹಾಗೂ 
ತಾಂತ್ರಿಕ ಪರಿಶೋಧನೆಗಳು ಸರ್ವತೋಮುಖವಾಗಿ ನಡೆಯಲು ಸುಭದ್ರ ತಳ 
ಹದಿಯು ಏರ್ಪಟ್ಟಿದೆ. ದೇಶದ ಏಳಿಗೆಯು ವಿಜ್ಞಾನ ಮತ್ತು ತಂತ್ರಶಾಸ್ತ್ರಗಳಿಂದಲೇ 


೧೫೬೨ 


ಪ್ರಬುದ್ಧ ಕರ್ಣಾಟಕ 


ಸಾಧ್ಯ ಎಂದು ರಾಜಕಾರಣಿಗಳಿಗೂ ಅರ್ಥಶಾಸ್ತ್ರಜ್ಞರಿಗೂ ಮನವರಿಕೆಯಾಗಿದೆ. 
ಈ ಕಾರಣದಿಂದ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಂಶೋಧನೆಗಳ ಪೋಷಣೆಗೆ 
ಸರಕಾರವು ಹೆಚ್ಚು ಹೆಚ್ಚಾಗಿ ಗಮನವನ್ನು ಕೊಡುತ್ತಿದೆ. 


ಈ ಸಂಪುಟದ ಲೇಖಕರು 


೧, ಆರ್ , ಎಲ್ . ನರಸಿಂಹಯ್ಯ ( ಜ, ೧೯೦೨, ಹಿರಿಯೂರು) , ಬಿ ಎಸ್ಸಿ. (ಮೈಸೂರು, 

೧೯೨೩), ಎಂ .ಎಸ್ಸಿ. ( ಅಲಹಾಬಾದ್ , ೧೯೨೯ ) , ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರು. 
ಕರ್ಣಾಟಕ ವಿ. ವಿ., ಅಖಿಲ ಭಾರತ ಮಾನಸಾರೋಗ್ಯ ಸಂಸ್ಥೆಗಳಲ್ಲಿ ಆಹ್ವಾನಿತ ಪ್ರಾಧ್ಯಾ 
ಪಕರಾಗಿ, ಕನ್ನಡ ವಿಶ್ವಕೋಶದ ವಿಜ್ಞಾನ ಸಂಪಾದಕರಾಗಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂನ 
ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ಸ್ವದೇಶೀ ವಿದೇಶೀ ಪತ್ರಿಕೆಗಳಲ್ಲಿ 
ಹತ್ತು ಹನ್ನೆರಡು ಸಂಶೋಧನ ಲೇಖನಗಳು, ಶಕ್ತಿ , ಜಗತ್ತುಗಳ ಹುಟ್ಟು ಸಾವು, ನಕ್ಷತ್ರ 
ದರ್ಶನ ಮುಂತಾದ ಆರೇಳು ಸ್ವಂತ ಕೃತಿಗಳು, ಎರಡು ಅನುವಾದಗಳು, ಹಲವಾರು 
ಲೇಖನಗಳು , ರಿಕ್ಸ್ ಮೇಯರ್‌ರವರ ಮಾಡರ್ನ್ ಫಿಸಿಕ್ಸ್ ಗ್ರಂಥದ ಕನ್ನಡ 
ಅನುವಾದವನ್ನು ಮೈಸೂರು ವಿವಿ ಸದ್ಯದಲ್ಲಿಯೇ ಪ್ರಕಟಿಸಲಿದೆ . ವಿಳಾಸ : ೨೯೯ ಸಿ , 

ನಾಲ್ಕನೇ ಬ್ಲಾಕು, ಜಯನಗರ, ಬೆಂಗಳೂರು- ೧೧. 
೨. ಕೆ. ಶೇಷಾದ್ರಿ ಅಯ್ಯಂಗಾರ್ ( ಜ . ೧೯೦೬ , ಮೈಸೂರು), ಬಿ, ಎಸ್ಸಿ. (ಮೈಸೂರು, 

೧೯೨೫), ಎಂ . ಎಸ್ಸಿ.( ಬೊಂಬಾಯಿ , ೧೯೨೭) , ಎಲ್ ಎಲ್ . ಬಿ ( ಬೊಂಬಾಯಿ , ೧೯೨೯ ), 
ನಿವೃತ್ತ ಕಾಲೇಜು ಪ್ರಿನ್ಸಿಪಾಲರು ; ಸದ್ಯದಲ್ಲಿ ಬೆಂಗಳೂರಿನ ಆಚಾರ ಪಾಠಶಾಲೆ ಕಾಲೇಜಿನ 
ಭೌತಶಾಸ್ತ್ರ ಪ್ರಾಧ್ಯಾಪಕರು, ಪ್ರಕಟಣೆಗಳು : ವಿ . ವಿ. ಪ್ರಚಾರೋಪನ್ಯಾಸ ಮಾಲೆಯಲ್ಲಿ 
ನಾಲ್ಕು ಕಿರುಹೊತ್ತಗೆಗಳು , ಕನ್ನಡದಲ್ಲಿ ಮೂರು ಭೌತಶಾಸ್ತ್ರದ ಪಠ್ಯ ಪುಸ್ತಕಗಳು. 

ವಿಳಾಸ : ೨೪ / ೩೭ , ಬಾಂದುನವರ ಬೀದಿ, ಬಸವನಗುಡಿ , ಬೆಂಗಳೂರು-೪. 
೩. ವಿ . ಕೆ , ದೊರೆಸ್ವಾಮಿ ( ಜ. ೧೯೧೯, ವಿಠಲಾಪುರ , ಕೃಷ್ಣರಾಜಪೇಟೆ ತಾ .), ಬಿ. ಎ . 

( ಆನರ್ಸ್) (ಮೈಸೂರು, ೧೯೪೩), ಎಂ . ಎಸ್ಸಿ. ( ಮೈ ಸೂರು, ೧೯೪೭), ಬಿ . ಎಲ್ . 
(ಮೈಸೂರು, ೧೯೫೬), ಗಣಿತಶಾಸ್ತ್ರದರೀಡರ್ , ಜಯಚಾಮರಾಜೇಂದ್ರ ಎಂಜಿನಿಯರಿಂಗ್ 
ಕಾಲೇಜು, ಮೈಸೂರು. ಈ ಮೊದಲು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿಯೂ 
ಕೆಲಕಾಲ ವಕೀಲಿ ವೃತ್ತಿಯಲ್ಲಿಯೂ ಇದ್ದರು. ಪ್ರಕಟಣೆಗಳು : ಸಂಖ್ಯಾ ನಿನೋದ, 
ಮನರಂಜನೆಯ ಗಣಿತ ( ಅನುವಾದ), ಹಾಸ್ಯ ಲೇಖನಗಳು ಮುಂತಾದ ಏಳೆಂಟು 
ಹೊತ್ತಗೆಗಳು , ಶಾಲಾಕಾಲೇಜುಗಳಿಗೆ ಗಣಿತ ಪಠ್ಯ ಪುಸ್ತಕಗಳು , ಹಲವಾರು ಲೇಖನಗಳು . 
- ಬಿ, ಎ , ಕೃಷ್ಣಸ್ವಾಮಿರಾವ್ ( ಜ. ೧೯೦೬ , ತುಮಕೂರು) , ಬಿ .ಎಸ್ಸಿ. (ಮೈಸೂರು, 
೧೯೨೮), ಎಂ .ಎಸ್ಸಿ. (ಮೈಸೂರು, ೧೯೩೩), ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರು ; 
ಸದ್ಯದಲ್ಲಿ ಚಿಕ್ಕಬಳ್ಳಾಪುರದ ಮುನಸಿಪಲ್ ಕಾಲೇಜಿನ ಪ್ರಿನ್ಸಿಪಾಲರು, ಪ್ರಕಟಣೆಗಳು : 
ವಿ. ವಿ . ಪ್ರಚಾರೋಪನ್ಯಾಸ ಮಾಲೆಯಲ್ಲಿ ಎರಡು ಹೊತ್ತಗೆಗಳು , ಮಧ್ಯಸಿದ್ದಾಂತವನ್ನು 

ಕುರಿತು ಇಂಗ್ಲಿಷ್‌ನಲ್ಲಿ ಒಂದು ಗ್ರಂಥ, ಪ್ರಬುದ್ಧ ಕರ್ಣಾಟಕದಲ್ಲಿ ಲೇಖನಗಳು. . 
೫, ಕೆ, ಸುಬ್ಬಾಭಟ್ಟ ( ಜ. ೧೯೦೧, ಶೃಂಗೇರಿ), ಬಿ. ಎಸ್ಸಿ. (ಮೈಸೂರು), ಎಂ . ಎಸ್ಸಿ. 

( ಕಲ್ಕತ ), ನಿವೃತ್ತ ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ಕಾಲೇಜು ಪ್ರಿನ್ಸಿಪಾಲರು. 


೧೫೬೪ 


ಪ್ರಬುದ್ಧ ಕರ್ಣಾಟಕ 


ಪ್ರಕಟಣೆಗಳು : ರಸಾಯನಶಾಸ್ತ್ರದ ಪಠ್ಯ ಪುಸ್ತಕಗಳು - ಇಂಗ್ಲಿಷಿನಲ್ಲಿ ಆರು, ಕನ್ನಡದಲ್ಲಿ 
ಒ೦ದು ; ಅಲ್ಲದೆ ಎ . ಜೆ, ಮಾ . ಅವರ ಭೌತರಸಾಯನಶಾಸ್ತ್ರ ಮತ್ತು ಜೆ, ಆರ್‌. 
ಪಾರ್ಟಿಂಗ್‌ಟನ್ರವರ ಇನಾರ್ಗಾನಿಕ್ ರಸಾಯನ ಶಾಸ್ತ್ರದ ಕನ್ನಡ ಅನುವಾದಗಳು 
ಅಚ್ಚಿನಲ್ಲಿವೆ . ಜನಪ್ರಿಯ ವಿಜ್ಞಾನದ ಮೂರು ನಾಲ್ಕು ಪುಸ್ತಕಗಳೂ ಕೆಲವು ಲೇಖನಗಳೂ 
ಸಹ ಪ್ರಕಟವಾಗಿವೆ. ವಿಳಾಸ : ೨೮೦೮, ಜಯನಗರ, ಮೈಸೂರು- ೪ , 


ಎಚ್ ಜಿ. ಸುಬ್ಬರಾವ್ ( ಜ , ೧೯೨೧, ಮೈಸೂರು), ಬಿ.ಎಸ್ಸಿ.( ಆನರ್ ( ಮೈಸೂರು, 
೧೯೪೩), ಎಂ . ಎಸ್ಸಿ . (ಮೈಸೂರು, ೧೯೪೫) , ರಸಾಯನಶಾಸ್ತ್ರದ ಅಧ್ಯಾಪಕರು, ಯುವ 
ರಾಜ ಕಾಲೇಜು, ಮೈಸೂರು. 


೭, ಪಾ . ಸಂ . ವೆಂಕಟಸ್ವಾಮಿಶೆಟ್ಟಿ ( ಜ. ೧೯೨೩, ಬೆಂಗಳೂರು), ಬಿ ಎಸ್ಸಿ. (ಮೈಸೂರು), 

ಎಂ .ಎಸ್ಸಿ. ( ಕಾಶಿ), ಪಿಎಚ್ . ಡಿ. ( ಕಾಶಿ), ಭೌತಶಾಸ್ತ್ರದರೀಡರ್ , ಸೆಂಟ್ರಲ್ ಕಾಲೇಜು 
ಬೆಂಗಳೂರು. ಈ ಮೊದಲು ಕನ್ನಡದಲ್ಲಿ ನಾಲ್ಕಾರು ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿ 
ದ್ದಾರೆ. ವಿಳಾಸ : ೧೮೬ , ಎರಡನೆ ಮೇನ್, ೧೦ನೆ ಕ್ರಾಸ್ , ಮಲ್ಲೇಶ್ವರಂ, ಬೆಂಗಳೂರು- ೩ 


೮. ಯು . ಎಲ್ . ಆಚಾರ ( ಜ. ೧೯೨೦, ಉಡುಪಿ) , ಎಂ . ಎ . ( ಮದ್ರಾಸ್ , ೧೯೪೦), 

ಎಲ್ , ಟಿ. (ಮದ್ರಾಸ್ , ೧೯೪೨) , ಭೌತಶಾಸ್ತ್ರದ ರೀಡರ್ , ಎಂ . ಜಿ. ಎಂ . ಕಾಲೇಜು, 
ಉಡುಪಿ, ಪ್ರಕಟಣೆಗಳು : ಪರಮಾಣುಶಕ್ತಿ , ಅವ್ಯಕ್ತ ಮಾನವ ( ಅಲೆಕ್ಸಿಸ್ ಕ್ಯಾರೆಲ್ 
ಅವರ ಮ್ಯಾನ್ ದಿ ಅನ್ನೋನ್ ಪುಸ್ತಕದ ಅನುವಾದ- ಸಹಲೇಖಕರೊಡನೆ), ಮುಂತಾಗಿ 

ಆರೇಳು ಪುಸ್ತಕಗಳು ; ಇನ್ನೂ ಮೂರು ಪುಸ್ತಕಗಳು ಅಚ್ಚಿನಲ್ಲಿವೆ . 
೯ . ಡಿ. ರಂಗಯ್ಯ ( ಜ. ೧೯೨೫, ದ್ವಾರನಕುಂಟೆ, ಶಿರಾ ತಾ .), ಬಿ, ಎಸ್‌ಸಿ ( ಆನರ್ಸ್) 

( ಮೈಸೂರು, ೧೯೪೮), ಎಂ . ಎಸ್ಸಿ. (ಮೈಸೂರು, ೧೯೫೧ ), ಭೂವಿಜ್ಞಾನದ ರೀಡರ್ , 
ಯುವರಾಜ ಕಾಲೇಜು, ಮೈಸೂರು ಪ್ರಕಟಣೆಗಳು : ಭೂವಿಜ್ಞಾನ ( ಸಹಲೇಖಕ 

ರೊಡನೆ), ಭೂ ಇತಿಹಾಸ, ಭಾರತದ ಭೂವಿಜ್ಞಾನ ( ಸಹಲೇಖಕರೊಡನೆ). 
೧೦ . ಎಸ್ . ವರದರಾಜನ್ ( ಜ. ೧೯೨೩, ಚಾಮರಾಜನಗರ ), ಬಿ ಎಸ್ ಸಿ ( ಆನರ್ಸ್) 

(ಮೈಸೂರು, ೧೯೪೩) , ಎಂ . ಎಸ್ಸಿ .(ಮೈಸೂರು, ೧೯೪೪), ಪಿಎಚ್ . ಡಿ.( ಕಾಶಿ, ೧೯೬೪) , 
ಭೂವಿಜ್ಞಾನದ ರೀಡರ್ , ವಿ, ವಿ, ಎಂಜಿನಿಯರಿಂಗ್ ಕಾಲೇಜು, ಬೆಂಗಳೂರು, 
ಪ್ರಕಟಣೆಗಳು : ವಿಜ್ಞಾನ ಸಂಶೋಧನೆ, ಭೂವಿಜ್ಞಾನ ಸಹಲೇಖಕರೊಡನೆ), ಕರ್ಣಾಟಕದ 
ಖನಿಜ ನಿಕ್ಷೇಪಗಳು ( ಸಹಲೇಖಕರೊಡನೆ) , ಭಾರತದ ಭೂವಿಜ್ಞಾನ ( ಸಹಲೇಖಕ 

ರೊಡನೆ), ಅಲ್ಲದೆ ಹಲವಾರು ಸಂಶೋಧನಾಲೇಖನಗಳು . 
೧೧ . ಕೆ . ಸದಾಶಿವ ( ಜ. ೧೯೩೩, ಕೊಪ್ಪ) , ಎಂ .ಎಸ್ಸಿ, (ಮೈಸೂರು), ಪ್ರಾಣಿಶಾಸ್ತ್ರದ 

ರೀಡರ್ , ಜೆ. ಎಸ್ . ಎಸ್ . ಕಾಲೇಜು, ಮೈಸೂರು, ಪ್ರಕಟಣೆಗಳು : ನಲ್ಲಿಯಲ್ಲಿ 

ನೀರು ಬಂತು ( ಕಥಾಸಂಕಲನ), ಅಪರಿಚಿತರು (ಅಚ್ಚಿನಲ್ಲಿರುವ ಕಥಾಸಂಕಲನ). 
೧೨. ಎನ್ . ಎಸ್ . ವೀರಪ್ಪ ( ಜ. ೧೯೧೦, ಸಾತನೂರು, ಕನಕಪುರ ತಾ .) , ಬಿ ಎಸ್‌ಸಿ. 

( ಆನರ್ಸ್ ) (ಮೈಸೂರು, ೧೯೩೬), ಬಿ, ಟಿ. (ಮೈಸೂರು, ೧೯೪೬ ), ವಿಜ್ಞಾನ ಶಿಕ್ಷಣದ 
ಡಿಪ್ಲೊಮ (ಬ್ರಿಸ್ಟಲ್ ) , ಡಾಕ್ಟರ್ ಆಫ್ ಎಜುಕೇಷನ್ (ಮೈಸೂರು, ೧೯೬೧ ), ನಿವೃತ್ತ 


೧೫೬೫ 


ಈ ಸಂಪುಟದ ಲೇಖಕರು 


ಶಿಕ್ಷಣ ಶಾಸ್ತ್ರ ಪ್ರಾಧ್ಯಾಪಕರು, ಪ್ರಕಟಣೆಗಳು : ಚಾರ್ಲ್ಸ್ ಡಾರ್ವಿನ್ , ಮೈಕೇಲ್ 
ಫ್ಯಾರಡೆ , ಲೆನಿನ್ , ಐಸಾಕ್ ನ್ಯೂಟನ್ ( ಜೀವನ ಚರಿತ್ರೆಗಳು) , ಎರಡು ಕವನ ಸಂಕಲನ 
ಗಳು, ಎರಡು ನಾಟಕಗಳು, ಎರಡು ಕಾದಂಬರಿಗಳು , ವಿಜ್ಞಾನ ಮತ್ತು ಶಿಕ್ಷಣ ಶಾಸ್ತ್ರಕ್ಕೆ 
ಸಂಬಂಧಿಸಿದ ಏಳೆಂಟು ಪುಸ್ತಕಗಳು , ಹಲವಾರು ಸಂಶೋಧನ ಲೇಖನಗಳು . 


೧೩. ಎನ್ . ಶ್ರೀಕಂಠ ( ಜ, ೧೯೨೮, ನಂಜನಗೂಡು) , ಬಿ ಎಸ್ಸಿ (ಮೈಸೂರು) , ಎಂ . ಎಸ್ಸಿ. 

(ಮೈಸೂರು), ರಸಾಯನಶಾಸ್ತ್ರದ ರೀಡರ್ , ಯುವರಾಜ ಕಾಲೇಜು, ಮೈಸೂರು, 


೧೪ , ಡಿ, ಎಸ್ . ಶಿವಪ್ಪ ( ಜ, ೧೯೧೬, ದೊಡ್ಡಬಳ್ಳಾಪುರ) , ಎಂ ಬಿ ಬಿ ಎಸ್ , (ಮೈಸೂರು) , 

ಎಂ , ಡಿ, ( ದೆಹಲಿಯ ವೈದ್ಯಕೀಯ ವಿಜ್ಞಾನಗಳ ಅಖಿಲಭಾರತ ಸಂಸ್ಥೆ , ಪ್ರಾಧ್ಯಾಪಕರು, 
ಮೈಸೂರು ಮೆಡಿಕಲ್ ಕಾಲೇಜು, ಹಿಂದೆ ೧೫ ವರ್ಷಗಳಿಗೂ ಹೆಚ್ಚು ಕಾಲ ವೈದ್ಯಕೀಯ 
ಇಲಾಖೆಯಲ್ಲಿ ಸೇವೆಸಲ್ಲಿಸಿದ್ದಾರೆ. ಕನ್ನಡ ವಿಶ್ವಕೋಶದ ಸಂಪಾದಕ ಮಂಡಳಿ ಮತ್ತು 
ಇಂಗ್ಲಿಷ್ - ಕನ್ನಡ ನಿಘಂಟಿನ ಪರಿಷ್ಕರಣ ಸಮಿತಿಯ ಸದಸ್ಯರು, ಪ್ರಕಟಣೆಗಳು : 

ಜೀವಂತಭೂಮಿ ( ಅನುವಾದ), ವೈದ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಲೇಖನಗಳು, 
೧೫, ವೈ , ನಿ, ಇಂದಿರಾಬಾಯಿ , ಎಂಎಸ್ಸಿ. (ಮೈಸೂರು), ಭೌತಶಾಸ್ತ್ರದ ಅಧ್ಯಾಪಕರು, 

ಯುವರಾಜ ಕಾಲೇಜು, ಮೈಸೂರು. 


೧೬ , ಟಿ . ಎಸ್ . ಸುಬ್ಬರಾಯ ( ಜ, ೧೯೦೫, ಹಾನಗಲ್ಲು, ಅರಕಲಗೂಡು ತಾ .) , ಬಿ ಎಸ್ಸಿ, 

( ಮೈಸೂರು, ೧೯೨೫ ), ಎಂ . ಎಸ್ಸಿ. ( ಮೈಸೂರು, ೧೯೩೩) , ಡಿ. ಎಸ್ಸಿ. (ಮೈಸೂರು, 
೧೯೪೪), ಅಸೋಸಿಯೇಟ್ ಆಫ್ ದಿ ಇನ್‌ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ( ಲಂಡನ್ ) , 
ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರು, ಸೆಂಟ್ರಲ್ ಕಾಲೇಜು, ಪ್ರಕಟಣೆಗಳು : ಸುಮಾರು 
ಮೂವತ್ತು ಸಂಶೋಧನಾಲೇಖನಗಳು , ಶಾಲಾ ಕಾಲೇಜುಗಳಿಗಾಗಿ ಬರೆದ ಭೌತಶಾಸ್ತ್ರದ 
ಪಠ್ಯಪುಸ್ತಕಗಳು (ಮೂರು ಕನ್ನಡದಲ್ಲಿ , ಮೂರು ಇಂಗ್ಲಿಷ್‌ನಲ್ಲಿ) , ಪ್ರಬುದ್ಧ ಕರ್ಣಾಟಕ 
ದಲ್ಲಿ ಪ್ರಕಟವಾದ ಲೇಖನಗಳು ಅಲ್ಲದೆ ಫ್ರೆಂಚ್ ಭಾಷೆಯಿಂದ ಮೋಲಿಯರ್ ರವರ 
ಮೂರು ನಾಟಕಗಳನ್ನೂ , ಲಫಾಂಟೀನ್‌ರವರ ಕೆಲವು ಕಥೆಗಳನ್ನೂ , ಇಂಗ್ಲಿಷ್ ನಿಂದ ಬೆನ್ 
ಜಾನ್ಸನ್ , ಷೇಕ್ಸ್ಪಿ ಯರ್ , ಸಫೋಕ್ಲಿಸ್ ಅವರ ಕೃತಿಗಳನ್ನೂ ಕನ್ನಡಕ್ಕೆ ಅನುವಾದಿಸಿ 
ದ್ದಾರೆ. ವಿಳಾಸ : ೬೨ ( ೧೧) , ಈಸ್ಟ್ ಆ೦ಜನೇಯ ಗುಡಿ ರಸ್ತೆ , ಬೆಂಗಳೂರು- ೪ , 


೧೭, ಕೆ , ಶ್ರೀನಿವಾಸನ್ - ಅರ್ನೆಸ್ಟ್ ರುದರ್ಫಡ್್ರ ೨೨ ಬರೆದಿರುವವರು ( ಜ. ೧೯೨೦ , 

ಬೆಂಗಳೂರು), ಬಿ.ಎಸ್ಸಿ. ( ಆನರ್ಸ್) (ಮೈಸೂರು, ೧೯೪೨), ಎಂ . ಎಸ್ಸಿ.(ಮೈಸೂರು, 
೧೯೫೩), ಭೌತಶಾಸ್ತ್ರದ ರೀಡರ್ , ಯುವರಾಜ ಕಾಲೇಜು, ಮೈಸೂರು ಪ್ರಕಟಣೆಗಳು : 
ಭೌತಶಾಸ್ತ್ರದ ಒಂದು ಪಠ್ಯ ಪುಸ್ತಕ ( ಸಹಲೇಖಕರೊಡನೆ) - ಕನ್ನಡದಲ್ಲಿ. ವಿಳಾಸ : 
* ಶಾಂತಿ ?, ೧೧ನೇ ಮೇನ್ , ಸರಸ್ವತಿಪುರಂ , ಮೈಸೂರು- ೫ . 


೧೮. ಎ . ನಾಗಭೂಷಣರಾವ್ ಸಿಂಧೆ ( ಜ. ೧೯೩೯, ಬೆಂಗಳೂರು), ಬಿ. ಎಸ್ಸಿ. (ಮೈಸೂರು, 

೧೯೬೧), ಎಂಎಸ್ಸಿ . (ಮೈಸೂರು, ೧೯೬೩), ಸಸ್ಯವಿಜ್ಞಾನದ ಅಧ್ಯಾಪಕ, ಯುವರಾಜ 
ಕಾಲೇಜು, ಮೈಸೂರು, ಪ್ರಕಟಣೆಗಳು : ನೈಲಾನ್ ಸಾಕ್ಸ್ (ಕಥಾಸಂಕಲನ) , ಪ್ರಬುದ್ಧ 
ಕರ್ಣಾಟಕ, ಮೊದಲಾದ ಪತ್ರಿಕೆಗಳಲ್ಲಿ ವೈಜ್ಞಾನಿಕ ಲೇಖನಗಳು, ಕಥೆಗಳು , 


೧೫೬೬ 


ಪ್ರಬುದ್ಧ ಕರ್ಣಾಟಕ 


೧೯. ಎಚ್ ಸಂಜೀವಯ್ಯ ( ಜ. ೧೯೨೯ , ಕಲ್ಲರು, ಗುಬ್ಬಿ ತಾ .), ಎಂ .ಎಸ್ಸಿ. ( ಮೈಸೂರು) 

ಭೌತಶಾಸ್ತ್ರದ ಅಧ್ಯಾಪಕ, ಮಾನಸಗಂಗೋತ್ರಿ, ಮೈಸೂರು-೬ . 


೨೦ . ಎ . ಆರ್ . ವಾಸುದೇವಮೂರ್ತಿ ( ಜ, ೧೯೨೫), ಬಿ . ಎಸ್ಸಿ. ( ಆನರ್ಸ್) (ಮೈಸೂರು' 

೧೯೪೫), ಎಂ . ಎಸ್ಸಿ. (ಮೈಸೂರು, ೧೯೪೭), ಡಿ . ಎಸ್ಸಿ . (ಮೈಸೂರು, ೧೯೫೪),. 
ಇನಾರ್ಗ್ಯಾನಿಕ್ ಮತ್ತು ಮಿನರಲ್ ಕೆಮಿಸ್ಪಿ ಪ್ರಾಧ್ಯಾಪಕರು, ಇಂಡಿಯನ್ ಇನ್ಸ್ಟಿ 
ಟ್ಯೂಟ್ ಆಫ್ ಸೈನ್ಸ್ , ಬೆಂಗಳೂರು. ಈ ಮೊದಲು ಸೆಂಟ್ರಲ್ ಕಾಲೇಜಿನಲ್ಲಿ ರಸಾಯನ 
ಶಾಸ್ತ್ರದ ಅಧ್ಯಾಪಕರಾಗಿದ್ದರು. ಸುಮಾರು ೮೫ ಸಂಶೋಧನಾ ಲೇಖನಗಳನ್ನು ಪ್ರಕಟ 
ಸಿರುವ ಶ್ರೀಯುತರು ಅಂತರರಾಷ್ಟ್ರೀಯ ವೈಜ್ಞಾನಿಕ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. 
ಅಖಿಲಭಾರತ ವೈಜ್ಞಾನಿಕ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಸದಸ್ಯರಾಗಿದ್ದಾರೆ; ಕನ್ನಡ 

ಪತ್ರಿಕೆಗಳಲ್ಲಿ ಅನೇಕವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 
೨೧ . ಕೆ. ಶ್ರೀನಿವಾಸನ್ - ರಸಾಯನ ವಿಜ್ಞಾನ- ಇಪ್ಪತ್ತೈದು ವರ್ಷಗಳ ಪ್ರಗತಿ ” ಬರೆ 

ದಿರುವವರು -( ಜ. ೧೯೨೩ , ಲಕ್ಷ್ಮೀಪುರಂ , ಆಂಧದ ಚಿತ್ತೂರು ಜಿಲ್ಲೆ ) , ಬಿ. ಎಸ್ಸಿ . 
( ಆನರ್ಸ್) ( ಮೈಸೂರು ೧೯೪೩), ಎಂ . ಎಸ್ಸಿ. (ಮೈಸೂರು, ೧೯೪೫), ಪಿಎಚ್ . ಡಿ . 
( ಇಂಡಿಯನ್ ಇನ್ಸ್ಟಿಟ್ಯೂಟ್, ೧೯೬೬) , ಬೆಂಗಳೂರಿನ ನ್ಯಾಷನಲ್ ಕಾಲೇಜು, ಸೆಂಟ್ 
ಜೋಸೆಫ್ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿದ್ದು , ೧೯೬೨ - ೧೯೬೪ರಲ್ಲಿ ಪೆನ್ಸಿಲ್ವೇನಿಯ ವಿ, ವಿ . 
ದಲ್ಲಿ ಸಂಶೋಧಕರಾಗಿದ್ದು , ತರುವಾಯ ಬೆಂಗಳೂರಿನ ಖಾಸಗಿ ಆರ್ಟ್ಸ್ ಮತ್ತು ಸೈನ್ಸ್ 
ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಶ್ರೀಯುತರು ಸದ್ಯದಲ್ಲಿ ಅಮೆರಿಕದಲ್ಲಿನ್ಯೂಯಾರ್ಕ್ಸ್ಟೇಟ್ 
ಯೂನಿವರ್ಸಿಟಿ, ಬಫೆಲೋದಲ್ಲಿ ಪೋಸ್ಟ್ ಡಾಕ್ಟೋರಲ್ ಫೆಲೋ ಆಗಿದ್ದಾರೆ. ಹತ್ತಾರು 
ಸಂಶೋಧನಾ ಲೇಖನಗಳನ್ನೂ ಕನ್ನಡ ಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳನ್ನೂ ಪ್ರಕಟಿಸಿ 

ದ್ದಾರೆ. 
೨೨ , ಜೆ, ಆರ್ , ಲಕ್ಷ್ಮಣರಾವ್ ( ಜ. ೧೯೨೧ , ಜಗಳೂರು), ಬಿ .ಎಸ್ಸಿ. ( ಆನರ್ಸ್) 

(ಮೈಸೂರು ೧೯೪೨), ಎಂ .ಎಸ್ಸಿ. (ಮೈಸೂರು, ೧೯೪೩) , ಯುವರಾಜ ಕಾಲೇಜಿನಲ್ಲಿ 
ರಸಾಯನ ವಿಜ್ಞಾನದ ರೀಡರ್ ; ಸದ್ಯದಲ್ಲಿ ಇಂಗ್ಲಿಷ್ - ಕನ್ನಡ ನಿಘಂಟುವಿನ ಪರಿಷ್ಕರಣ 
ಕಾಲ್ಯದಲ್ಲಿ ಒಬ್ಬ ಸಂಪಾದಕರು , ಪ್ರಬುದ್ಧ ಕರ್ಣಾಟಕದ ಚಿನ್ನದ ಸಂಚಿಕೆ ಹಾಗೂ 
ವಿಜ್ಞಾನ ಕರ್ಣಾಟಕದ ಸಂಪಾದಕರು , ಪ್ರಕಟಣೆ : ಪರಮಾಣು ಚರಿತ್ರೆ , ಗೆಲಿಲಿಯೊ 
( ಮಕ್ಕಳಿಗಾಗಿ), ಇಂದಿನ ವಿಜ್ಞಾನ ಮತ್ತು ನೀವು( ಅನುವಾದ), ವಿ. ವಿ. ಪ್ರಚಾರಪುಸ್ತಕ 
ಮಾಲೆಯಲ್ಲೊಂದು ಕಿರುಹೊತ್ತಿಗೆ ಮತ್ತು ಹತ್ತಾರು ಇಂಗ್ಲಿಷ್ ಮತ್ತು ಕನ್ನಡ ಲೇಖನ 

ಗಳು, ವಿಳಾಸ : ವೈ ೨ , ೧೨ನೇ ಮೇನ್ ರಸ್ತೆ , ಸರಸ್ವತಿಪುರಂ , ಮೈಸೂರು- ೫. 
೨೩. ಡಿ. ಎ. ಗೋವಿಂದಪ್ಪ ( ಜ . ೧೯೨೩, ಹೊಸದುರ್ಗ) , ಬಿ .ಎಸ್ಸಿ. ( ಆನರ್ಸ್) 

( ಮೈಸೂರು), ಎಂ . ಎಸ್ಸಿ. (ಮೈಸೂರು), ಪಿಎಚ್ . ಡಿ. (ಟೊರಾಂಟೊ ) , ಸಸ್ಯವಿಜ್ಞಾನದ 
ರೀಡರ್ , ಮಾನಸಗಂಗೋತ್ರಿ, (ಮೈಸೂರು) - ೬ , ಪ್ರಕಟಣೆಗಳು; ಸ್ವದೇಶೀ ವಿದೇಶೀ 

ಪತ್ರಿಕೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧನ ಲೇಖನಗಳು. 
೨೪, ಎಂ . ಆರ್ . ರಾಘವೇಂದ್ರರಾವ್ ( ಜ. ೧೯೨೪, ಹೊನ್ನಾಳಿ) , ಬಿ. ಎಸ್ಸಿ. ( ಆನರ್ಸ್ 

(ಮೈಸೂರು) , ಎಐ. ಐ . ಎಸ್‌ಸಿ. ( ಇಂಡಿಯನ್ ಇನ್ಸ್ಟಿಟ್ಯೂಟ್), ಎಂ . ಎಸ್ಸಿ. 
( ಬೊಂಬಾಯಿ ) ಪಿಎಚ್ . ಡಿ. ( ಇಲಿನಾ ) , ಪುಣೆಯ ರಾಷ್ಟ್ರೀಯ ರಾಸಾಯನಿಕ 


ಈ ಸಂಪುಟದ ಲೇಖಕರು 


೧೫೬೭ 


ಸಂಶೋಧನಾಲಯದಲ್ಲಿ ವಿಜ್ಞಾನಿ, ಈ ಮೊದಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿ 
ಟ್ಯೂಟ್ ಮತ್ತು ಇಂಡಿಯಾನಾ ವಿ. ವಿ ಗಳಲ್ಲಿ ಸಂಶೋಧಕರಾಗಿ, ಇಲಿನಾಯು ವಿ. ವಿ . ದಲ್ಲಿ 
ಆಹ್ವಾನಿತ ಸಂಶೋಧಕರಾಗಿ, ಜಪಾನಿನಕೊಟೊ ವಿ . ವಿ. ದಲ್ಲಿ ರಾಕ್‌ಫೆಲರ್ ಫೆಲೊ 
ಆಗಿ, ಲಕ್ಕೊ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್‌ಸ್ಟಿಟ್ಯೂಟಿನಲ್ಲಿ ವಿಜ್ಞಾನಿಯಾಗಿ ಸೇವೆ 
ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ಸುಮಾರು ಮೂವತ್ತು ಸಂಶೋಧನ ಲೇಖನಗಳು , 
ಮೈಸೂರು ವಿ, ವಿ, ಪ್ರಚಾರೋಪನ್ಯಾಸಮಾಲೆಯಲ್ಲಿ ಒಂದು ಕಿರುಹೊತ್ತಗೆ, ಕನ್ನಡದಲ್ಲಿ 

ನಾಲ್ಕಾರು ವೈಜ್ಞಾನಿಕ ಲೇಖನಗಳು, 
೨೫ . ಎಂ , ಎನ್ , ವಿಶ್ವನಾಥಯ್ಯ ( ಜ. ೧೯೨೧ , ಮೈಸೂರು) , ಬಿ ಎಸ್ಸಿ. ( ಆನರ್ಸ್) 

(ಮೈಸೂರು, ೧೯೪೬) , ಎಂ . ಎಸ್ಸಿ. (ಮೈಸೂರು, ೧೯೫೦) , ಪಿಎಚ್ . ಡಿ ( ಲಂಡನ್ , 
೧೯೫೯) , ಭೂ ವಿಜ್ಞಾನದ ಪ್ರಾಧ್ಯಾಪಕರು, ಮಾನಸಗಂಗೋತ್ರಿ, ಮೈಸೂರು; ವಿಜ್ಞಾನ 
ಭಾಗದ ಡೀನರು, ಇಂಡಿಯನ್ ಮಿನರಾಲಜಿಸ್ಟ್ ” ವೈಜ್ಞಾನಿಕ ಪತ್ರಿಕೆಯ 
ಸಂಪಾದಕರು ಪ್ರಕಟಣೆಗಳು : ಸುಮಾರು ಮೂವತ್ತು ಸಂಶೋಧನ ಲೇಖನಗಳಲ್ಲದೆ 
ಕನ್ನಡದಲ್ಲಿ ನಮ್ಮ ಭೂಮಿ , ವಿಜ್ಞಾನ ಮಹರ್ಷಿಗಳು ( ಸಹ ಲೇಖಕರೊಡನೆ) ಎಂಬ 

ಪುಸ್ತಕಗಳು , ಹತ್ತು ಲೇಖನಗಳು, 
೨೬ , ಬಿ. ವಿ. ಗೋವಿಂದರಾಜುಲು ( ಜ. ೧೯೨೫ , ರಾಮನಗರ ), ಬಿ ಎಸ್ಸಿ. ( ಆನರ್ಸ್) 

( ಮೈಸೂರು, ೧೯೪೭), ಎಂ . ಎಸ್ಸಿ. (ಮೈಸೂರು, ೧೯೫೦), ಪಿಎಚ್ . ಡಿ. ( ಲಂಡನ್ , 
೧೯೫೯ ), ಭೂವಿಜ್ಞಾನದ ರೀಡರ್ , ಮಾನಸಗಂಗೋತ್ರಿ, ಮೈಸೂರು ಪ್ರಕಟಣೆಗಳು : 
ಸುಮಾರು ಇಪ್ಪತ್ತೈದು ಸಂಶೋಧನ ಲೇಖನಗಳಲ್ಲದೆ ಕನ್ನಡದಲ್ಲಿ ವಿಜ್ಞಾನ ಮಹರ್ಷಿ 
ಗಳು ( ಸಹ ಲೇಖಕರೊಡನೆ) , ವಿಜ್ಞಾನಿಗಳ ಜೀವನ ಚಿತ್ರಗಳು ಎಂಬ ಪುಸ್ತಕಗಳು , 
ಸುಮಾರು ಇಪ್ಪತ್ತು ವೈಜ್ಞಾನಿಕ ಲೇಖನಗಳು, 


೨೭ . ಎಸ್ . ಬಿ. ಬೊಂದಾಡೆ ( , ೧೯೦೬ , ಕೊಟ್ಟೂರು, ಬಳ್ಳಾರಿ ಜಿಲ್ಲೆ) , ಬಿ ಎ 

(ಮೈಸೂರು, ೧೯೨೫), ಎಲ್ ಎಲ್ ಬಿ , (ಮೈಸೂರು, ೧೯೨೭) , ಬಿ . ಎಸ್ಸಿ. ( ಆನರ್ಸ್) 
( ಲಂಡನ್ , ೧೯೩೧), ನಿವೃತ್ತ ಡೈರೆಕ್ಟರು, ಕೊಲಿಜಿಯೇಟ್ ಶಿಕ್ಷಣ ಇಲಾಖೆ, ಮೈಸೂರು. 
ಹಿಂದೆ ಮದರಾಸು ಪ್ರೆಸಿಡೆನ್ಸಿ ಕಾಲೇಜು, ಬೆಂಗಳೂರು ಸೆಂಟ್ರಲ್ ಕಾಲೇಜುಗಳಲ್ಲಿ ಭೌತ 
ವಿಜ್ಞಾನದ ಪ್ರಾಧ್ಯಾಪಕರಾಗಿಯೂ , ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರಾಗಿಯೂ ಸೇವೆ 
ಸಲ್ಲಿಸಿದ್ದಾರೆ. ವಿಳಾಸ : ರುಕ್ಕಾಲಯ , ೩೭, ನಾಲ್ಕನೇ ಮೇನ್ ರಸ್ತೆ , ಮಲ್ಲೇಶ್ವರಂ, 

ಬೆಂಗಳೂರು- ೩. 
೨೮ , ಎಸ್ , ನಿ, ರಾಮರಾವ್ ( ಜ ೧೯೨೦ , ಬೆಂಗಳೂರು), ಎಂ ಬಿ ಬಿ ಎಸ್ (ಮೈಸೂರು, 

೧೯೪೪) , ಡಿ ಪಿ ಎಚ್ , ( ಕಲ್ಕತ್ತ , ೧೯೫೦), ಎಂ ಪಿ ಎಚ್ , ( ಜಾನ್ಸ್ ಹಾಪ್ಕಿ ನ್ಸ್ , 
ಬಾಲ್ಟಿಮೋರ್), ಪ್ರಾಧ್ಯಾಪಕರು , ಬಳ್ಳಾರಿ ಮೆಡಿಕಲ್ ಕಾಲೇಜು, ಈ ಮೊದಲು 
ಸಾರ್ವಜನಿಕ ಆರೋಗ್ಯ ಇಲಾಖೆಯಲ್ಲಿ ತಾಲ್ಲೂಕು, ಜಿಲ್ಲಾ , ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ 
ದ್ದಾರೆ. ಪ್ರಕಟಣೆಗಳು : ಕನ್ನಡ ಸಾಪ್ತಾಹಿಕ, ಮಾಸಿಕಗಳಲ್ಲಿ ವೈದ್ಯ ವಿಜ್ಞಾನಕ್ಕೆ 

ಸಂಬಂಧಿಸಿದ ಹಲವಾರು ಲೇಖನಗಳು , 
೨೯ , ಎಸ್ . ಜಿ. ರಾಮಚಂದ್ರ ( ಜ, ೧೯೨೪, ಬೆಂಗಳೂರು), ಬಿ . ಇ, (ಮೈಸೂರು), 

ಎ ಐ, ಐಎಸ್ಸಿ . ( ಇಂಡಿಯನ್ ಇನ್ಸ್ಟಿಟ್ಯೂಟ್) , ಚೀಫ್ ಎಂಜಿನಿಯರ್ , 


೧೫೬೮ 

ಪ್ರಬುದ್ಧ ಕರ್ಣಾಟಕ 
ಕಿರ್ಲೋಸ್ಕ‌ ಎಲೆಕ್ನಿಕ್ ಕಂ , ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ 
ಮೈಸೂರು ವಿಭಾಗದ ಗೌರವ ಕಾರ್ಯದರ್ಶಿ ; ಇಂಡಿಯನ್ ಸ್ಟಾಡಂರ್ಡ್ಸ್ 
ಇನ್‌ಸ್ಟಿಟ್ಯೂಷನ್ನಿನ ಹಲವಾರು ಸಮಿತಿಗಳ ಸದಸ್ಯರು, ವಿಳಾಸ : ೯೪ , ಹನ್ನೊಂದನೆಯ 

ಕ್ರಾಸ್ , ಮಲ್ಲೇಶ್ವರಂ, ಬೆಂಗಳೂರು-೩. 
೩೦ . ಎಂ . ಪುಟ್ಟ ರುದ್ರಯ್ಯ ( ಜ, ೧೯೦೯ , ಮಾಗಡಿ), ಬಿ ಎಸ್ಸಿ. ( ಆನಸ್೯) (ಮೈಸೂರು) , 

ಎಂ . ಎಸ್ ., ಪಿಎಚ್ಡಿ , ( ಕ್ಯಾಲಿಫೋರ್ನಿಯ ), ಶಿಕ್ಷಣ ನಿರ್ದೇಶಕರು ಮತ್ತು ಕೀಟ 
ಶಾಸ್ತ್ರ ಪ್ರಾಧ್ಯಾಪಕರು , ಕೃಷಿ ವಿವಿ , ಹೆಬ್ಬಾಳು, ಹಿಂದೆ ಮೈಸೂರು ಸರ್ಕಾರದಲ್ಲಿ ಕೀಟ 
ಶಾಸ್ತ್ರಜ್ಞ ಮತ್ತು ಸಸ್ಯ ಸಂರಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : 
ಕೀಟಶಾಸ್ತ್ರ ಮತ್ತು ಸಸ್ಯ ಸಂರಕ್ಷಣೆಗಳ ಬಗ್ಗೆ ಹಲವಾರು ತಾಂತ್ರಿಕ ಲೇಖನಗಳು ಮತ್ತು 

ಕನ್ನಡದಲ್ಲಿ ಕೃಷಿ ವಿಜ್ಞಾನದ ಬಗ್ಗೆ ಅನೇಕ ಲೇಖನಗಳು, 
೩೧, ಬಿ, ವಿ , ವೆಂಕಟರಾವ್ ( ಜ. ೧೯೨೦ , ಬೆಂಗಳೂರು), ಬಿ.ಎಸ್ಸಿ, ಟಿಕ್ ( ಕಾಶಿ) ಡಿಪ್ಲೊಮ 

ಇನ್ ಸಾಯಿಲ್ ಸ್ಮಾಲಿನಿಟಿ ( ಕ್ಯಾಲಿಫೋರ್ನಿಯ ), ಡಿಪ್ಲೊಮ ಇನ್ ಸಾಯಿಲ್ 
ಫರ್ಟಿಲಿಟಿ ( ಇಲಿನಾಯ್ ), ಕೃಷಿ ರಸಾಯನಶಾಸ್ತ್ರದ ಸಹ ಪ್ರಾಧ್ಯಾಪಕರು ಮತ್ತು 
ಪ್ರಕಟಣಶಾಖೆ ಕಾರ್ಯದರ್ಶಿ , ಕೃಷಿ ವಿವಿ , ಹೆಬ್ಬಾಳು, “ಮೈಸೂರು ಜರ್ನಲ್ ಆಫ್ 
ಅಗ್ರಿಕಲ್ಬರಲ್ ಸೈನ್ಸಸ್ ” ಪತ್ರಿಕೆಯ ಸಂಪಾದಕರು ಪ್ರಕಟಣೆಗಳು : ಸುಮಾರು 
ನಲವತ್ತು ಸಂಶೋಧನ ಲೇಖನಗಳು ಮತ್ತು ಕನ್ನಡದಲ್ಲಿ ನೂರಕ್ಕೂ ಹೆಚ್ಚು 

ವೈಜ್ಞಾನಿಕ ಲೇಖನಗಳು 
೩೨. ಎಲ್ , ಸೀಬಯ್ಯ ( ಜ, ೧೯೦೫, ಮೈಸೂರು- ಮ . ೧೯೬೭ , ಮೈಸೂರು), ಬಿ ಎಸ್ಸಿ, 

(ಮೈಸೂರು, ೧೯೨೫), ಎಂ . ಎಸ್ಸಿ. (ಮೈಸೂರು, ೧೯೩೩), ಡಿ. ಎಸ್ಸಿ, (ಮದರಾಸು, 
೧೯೪೦). ಲಂಡನ್ನಿನ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಮತ್ತು ರಾಯಲ್ ಅಸ್ಟನಾಮಿಕಲ್ 
ಸೊಸೈಟಗಳ ಸದಸ್ಯರಾಗಿದ್ದರು, ಮೈಸೂರು ವಿವಿ, ದಲ್ಲಿ ಪ್ರಾಧ್ಯಾಪಕರೂ ಕಾಲೇಜು 
ಪ್ರಿನ್ಸಿಪಾಲರೂ ಆಗಿದ್ದು ನಿವೃತ್ತರಾಗಿದ್ದರು. ಪ್ರಕಟಣೆಗಳು : ಅನೇಕ ಸಂಶೋಧನಾ 
ಲೇಖನಗಳಲ್ಲದೆ ಕನ್ನಡದಲ್ಲಿ ಪರಮಾಣುಶಕ್ತಿ , ಎರಡು ಪಠ್ಯಪುಸ್ತಕಗಳು ( ಸಹ 

ಲೇಖಕರೊಡನೆ), ಮತ್ತು ಹಲವಾರು ವೈಜ್ಞಾನಿಕ ಲೇಖನಗಳು, 
೩೩. ಬಿ. ಸಂಜೀವಯ್ಯ , ಬಿ ಎಸ್ಸಿ. ( ಆನರ್ಸ್) (ಮೈಸೂರು, ೧೯೫೦), ಎಂಎಸ್ಸಿ, 

( ಮೈಸೂರು, ೧೯೫೨) , ಪಿಎಚ್ . ಡಿ. ( ಬ್ರಿಸ್ಟಲ್ ೧೯೬೨), ಭೌತಶಾಸ್ತ್ರದ ರೀಡರ್ , 
ಮಾನಸಗಂಗೋತ್ರಿ, ಮೈಸೂರ- ೬, ಪ್ರಕಟಣೆಗಳು : ಕೆಲವು ಸಂಶೋಧನಾ ಲೇಖನ 
ಗಳು . 


೩೪. ಎಸ್ . ಆರ್ , ಮಾಧುರಾವ್ ( ಜ, ೧೯೩೨ , ತುಮಕೂರು), ಬಿ ಎಸ್ಸಿ, ( ಆನರ್ಸ್) 

(ಮೈಸೂರು), ಗಣಿತ ಶಾಸ್ತ್ರದ ಅಧ್ಯಾಪಕ , ಜೆ ಎಸ್ ಎಸ್ , ಕಾಲೇಜು, ಮೈಸೂರು. 
೩೫ . ಎನ್ . ಕೃಷ್ಣ ಸ್ವಾಮಿ ( ಜ, ೧೯೨೬ , ಬೆಂಗಳೂರು), ಬಿ ಎಸ್ಸಿ . ( ಆನರ್ಸ್) (ಮೈಸೂರು, 

೧೯೪೮) , ಎಂ .ಎಸ್ಸಿ. (ಮೈಸೂರು, ೧೯೫೦) , ಸೀನಿಯರ್ ಸೈಂಟಿಫಿಕ್ ಆಫೀಸರ್ , 
ಎಲೆಕ್ಟ್ರಾನಿಕ್ಸ್ ಅಂಡ್ ರೇಡಾರ್ ಡೆವಲಪ್‌ಮೆಂಟ್ ಎಸ್ಟಾಬ್ಲಿಷ್ ಮೆಂಟ್ ( ಎಲ್ , ಆರ್ . 
ಡಿ . ಇ.), ಬೆಂಗಳೂರು. ಈ ಮೊದಲು ಬೆಂಗಳೂರು ವಿಜಯ ಕಾಲೇಜಿನಲ್ಲಿ ಭೌತಶಾಸ್ತ್ರದ 


೧೫೬೯ 


ಈ ಸಂಪುಟದ ಲೇಖಕರು 


ಅಧ್ಯಾಪಕರಾಗಿ ಮತ್ತು ಬೆಂಗಳೂರಿನ ಅಖಿಲಭಾರತ ಮಾನಸಿಕ ಆರೋಗ್ಯಸಂಸ್ಥೆ , 
ಮದರಾಸಿನ ಡಿಫೆನ್ಸ್ ಇನ್‌ಸ್ಟಿಟ್ಯೂಟ್ ಆಫ್ ಫಿಸಿಯಾಲಜಿ ಸಂಸ್ಥೆಗಳಲ್ಲಿ ಎಲೆಕ್ಟ್ರಾನಿಕ್ 
ಉಪಕರಣಗಳ ಬಗ್ಗೆ ಸಂಶೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಯಾದಾಗಿನಿಂದಲೂ 
ಪ್ರಬುದ್ಧ ಕರ್ಣಾಟಕಕ್ಕೆ ವೈಜ್ಞಾನಿಕ ಲೇಖನಗಳನ್ನು ಬರೆಯುತ್ತಿದ್ದಾರೆ. 


೩೬. ಸಿ . ಕೆ. ವೆಂಕಟನರಸಿಂಹಯ್ಯ ( ಜ . ೧೯೨೧ , ಚಾಮರಾಜನಗರ) , ಬಿ ಎಸ್ಸಿ. ( ಆನರ್ಸ್). 

(ಮೈಸೂರು, ೧೯೪೩), ಎಂಎಸ್ಸಿ, (ಮೈಸೂರು, ೧೯೪೬), ಭೌತಶಾಸ್ತ್ರದ 
ಅಧ್ಯಾಪಕರು , ಮಾನಸಗಂಗೋತ್ರಿ, ಮೈಸೂರು- ೬ , ಪ್ರಕಟಣೆಗಳು : ಕನ್ನಡದಲ್ಲಿ 
ಒಂದು ಪಠ್ಯ ಪುಸ್ತಕ ( ಸಹ ಲೇಖಕರೊಡನೆ), ಅಲ್ಲದೆ ನ್ಯೂಮನ್ ಮತ್ತು ಸರ್ಲ್‌ರವರ 
ಪ್ರಾಪರ್ಟಿಸ್ ಆಫ್ ಮ್ಯಾಟರ್ ಗ್ರಂಥದ ಕನ್ನಡ ಅನುವಾದವನ್ನು ಮೈಸೂರು ವಿ . ವಿ. 
ಸದ್ಯದಲ್ಲಿ ಪ್ರಕಟಿಸಲಿದೆ. 


೩೭. ಎಚ್ . ಎಸ್ . ವೆಂಕಟರಾಮಯ್ಯ , ಎಂ . ಎಸ್ಸಿ. (ಮೈಸೂರು), ನಿವೃತ್ತ ಭೌತಶಾಸ್ತ್ರದ 

ರೀಡರ್ , ಸೆಂಟ್ರಲ್ ಕಾಲೇಜು, ಸದ್ಯದಲ್ಲಿ ಬೆಂಗಳೂರಿನ ಬಿಎಂಎಸ್ , ಎಂಜಿನಿಯ 
ರಿಂಗ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಕಟಣೆಗಳು : ಕೆಲವು 
ಸಂಶೋಧನಾ ಲೇಖನಗಳು , ಅಲ್ಲದೆ ರಾಬರ್ಟ್ರ ವರ ಹೀಟ್ ಅಂಡ್ ಥರ್ಮೊಡೈನಾ 
ಮಿಕ್ಸ್ ಗ್ರಂಥದ ಕನ್ನಡ ಅನುವಾದವನ್ನು ಮೈಸೂರು ವಿ. ವಿ. ಸದ್ಯದಲ್ಲಿ ಪ್ರಕಟಿಸಲಿದೆ. 


೩೮ . ಎಚ್ . ಎಸ್ . ನಾಗರಾಜಯ್ಯ ( ಜ, ೧೯೨೬) , ಬಿ .ಎಸ್ಸಿ. ( ಆನರ್ಸ್) (ಮೈಸೂರು, 

೧೯೪೭), ಎಂ . ಎಸ್ಸಿ. (ಮೈಸೂರು, ೧೯೫೦ ), ಪಿಎಚ್ . ಡಿ. (ಕೇಂಬ್ರಿಡ್ಜ್ , ೧೯೬೦ ), 
ರಸಾಯನಶಾಸ್ತ್ರದ ರೀಡರ್ , ಮಾನಸಗಂಗೋತ್ರಿ, ಮೈಸೂರು-೬, ಈ ಮೊದಲು 
ಸೆಂಟ್ರಲ್ ಕಾಲೇಜಿನಲ್ಲಿ ಮತ್ತು ಆಫ್ರಿಕದ ನೈಜೀರಿಯಾ ವಿ. ವಿ. ದಲ್ಲಿ ರಸಾಯನಶಾಸ್ತ್ರದ 

ಅಧ್ಯಾಪಕರಾಗಿ ಸೇವೆಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ಕೆಲವು ಸಂಶೋಧನಾ ಲೇಖನಗಳು . 
೩೯ , ಎಂ , ಷಡಾಕ್ಷರಸ್ವಾಮಿ ( , ೧೯೧೭ , ವೊಕ್ಕಲಗೆರೆ, ತಿರುಮಕೂಡು ನರಸೀಪುರ ತಾ .), 

ಎಂ ಎಸ್ ಸಿ , (ಮೈಸೂರು), ಪಿಎಚ್ . ಡಿ. ( ಎಡಿನ್ಬರೊ ), ರಸಾಯನಶಾಸ್ತ್ರದ 
ಪ್ರಾಧ್ಯಾಪಕರು ಮತ್ತು ಪ್ರಿನ್ಸಿಪಾಲರು, ಸೆಂಟ್ರಲ್ ಕಾಲೇಜು, ಬೆಂಗಳೂರು, ಲಂಡನ್ನಿನ 
ರಾಯಲ್ ಇನ್‌ಸ್ಟಿಟ್ಯೂಟ್ ಆಫ್ ಕೆಮಿಸ್ಪಿ ಸದಸ್ಯರು ಪ್ರಕಟಣೆಗಳು : ಹಲವಾರು 
ಸಂಶೋಧನಾ ಲೇಖನಗಳಲ್ಲದೆ ಕನ್ನಡದಲ್ಲಿ ವಿ. ವಿ. ಪ್ರಚಾರೋಪನ್ಯಾಸ ಮಾಲೆಯಲ್ಲಿ 
ಒಂದು ಕಿರುಹೊತ್ತಿಗೆ ಮತ್ತು ಪ್ರಬುದ್ಧ ಕರ್ಣಾಟಕದಲ್ಲಿ ಅನೇಕ ವೈಜ್ಞಾನಿಕ ಲೇಖನ 
ಗಳು . 


೪೦ . ಎಂ , ಎ , ಸೇತುರಾವ್ ( ಜ . ೧೯೨೪ , ಮೈಸೂರು), ಬಿ ಎಸ್ಸಿ. ( ಆನರ್ಸ್) 

(ಮೈಸೂರು, ೧೯೪೪), ಎಂ .ಎಸ್ಸಿ. (ಮೈಸೂರು, ೧೯೪೬), ರಸಾಯನಶಾಸ್ತ್ರದ 
ಅಧ್ಯಾಪಕರು , ಸರ್ಕಾರಿ ಕಾಲೇಜು, ಬೆಂಗಳೂರು, ಪ್ರಕಟಣೆ : ಬೆಂಗಳೂರು ವಿವಿದ 

ಆಶ್ರಯದಲ್ಲಿ ಕನ್ನಡದಲ್ಲಿ ರಸಾಯನಶಾಸ್ತ್ರದ ಒಂದು ಪಠ್ಯಪುಸ್ತಕ (ಸಹಲೇಖಕರೊಡನೆ). 
೪೧ . ಕೆ. ಎಸ್ . ಲಕ್ಷ್ಮಣರಾವ್ ( ಜ. ೧೯೨೩, ಮೈಸೂರು), ಬಿ .ಎಸ್ಸಿ. ( ಆನಸ್೯). 

( ಮೈಸೂರು, ೧೯೪೩) , ಎಂ . ಎಸ್ಸಿ. (ಮೈಸೂರು, ೧೯೪೪ ) , ಪ್ರಿನ್ಸಿಪಾಲರು , ಸರ್ಕಾರಿ 


೧೫೭೦ 

ಪ್ರಬುದ್ಧ ಕರ್ಣಾಟಕ 
ಕಾಲೇಜು, ಮಡಕೇರಿ, ಪ್ರಕಟಣೆಗಳು : ಮೈಸೂರು ವಿವಿದ ಪ್ರಚಾರ ಪುಸ್ತಕಮಾಲೆ 
ಯಲ್ಲಿ ಹಲವಾರು ಕಿರುಹೊತ್ತಗೆಗಳು , ಬೆಂಗಳೂರು ವಿ. ವಿ . ದ ಆಶ್ರಯದಲ್ಲಿ ರಸಾಯನ 
ಶಾಸ್ತ್ರದ ಒಂದು ಕನ್ನಡ ಪಠ್ಯ ಪುಸ್ತಕ ( ಸಹಲೇಖಕರೊಡನೆ) ಮತ್ತು ಹಲವಾರು 

ಲೇಖನಗಳು . 
೪೨ . ಎಂ . ಆರ್ . ರಾಜಶೇಖರಶೆಟ್ಟಿ ( ಜ . ೧೯೧೯ , ಬಂಗಾರಪೇಟೆ), ಬಿ .ಎಸ್ಸಿ. ( ಆನರ್ಸ್) 

(ಮೈಸೂರು, ೧೯೪೩), ಎಂಎಸ್ಸಿ. (ಮೈಸೂರು, ೧೯೪೫ ), ಎಂ . ಎ . (ಕೊಲಂಬಿಯ 
ವಿ . ವಿ., ನ್ಯೂಯಾಕ್೯) , ಪಿಎಚ್ . ಡಿ . (ಕೊಲಂಬಿಯ , ವಿ. ವಿ .), ಪ್ರಾಣಿಶಾಸ್ತ್ರ 
ಪ್ರಾಧ್ಯಾಪಕ, ಮಾನಸಗಂಗೋತ್ರಿ, ಮೈಸೂರು. ಲಂಡನ್ನಿನ ಸೂಅಲಾಜಿಕಲ್ ಸೊಸೈಟಿ 
ಸದಸ್ಯ , ಪ್ರಕಟಣೆಗಳು : ಹಲವಾರು ಸಂಶೋಧನಾ ಲೇಖನಗಳು. 
ಎಚ್ . ಬಿ. ದೇವರಾಜ ಸರ್ಕಾರ್ ( ಜ. ೧೯೨೯ , ಹಾಸನ), ಬಿ ಎಸ್ಸಿ. ( ಆನರ್ಸ್) 
(ಮೈಸೂರು, ೧೯೫೦), ಎಂ . ಎಸ್ಸಿ. (ಮೈಸೂರು, ೧೯೬೦ ) , ಪಿಎಚ್ . ಡಿ. (ಮೈಸೂರು, 
೧೯೬೭), ಪ್ರಾಣಿಶಾಸ್ತ್ರದ ರೀಡರ್ , ಮಾನಸಗಂಗೋತ್ರಿ, ಮೈಸೂರು, ಅಮೆರಿಕದ 

ಸ್ಟರ್‌ನಲ್ಲಿ ಒಂದು ವರ್ಷ ಪೋಸ್ಟ್ ಡಾಕ್ಕೊರಲ್ ಸಂಶೋಧನೆ ನಡೆಸಿದರು. ಪ್ರಕಟಣೆ 
ಗಳು : ವಿವಿ, ಪ್ರಚಾರೋಪನ್ಯಾಸ ಮಾಲೆಯಲ್ಲಿ ನಾಲ್ಕಾರು ಕಿರುಹೊತ್ತಗೆಗಳು , 
ಹಲವಾರು ಲೇಖನಗಳು 


- 


² 


೪೪, ಬನ್ನೂರು ನಂ . ಬೋಳೇಗೌಡ ( ಜ . ೧೯೨೨, ಬನ್ನೂರು), ಬಿ.ಎಸ್ಸಿ. ( ಆನರ್ಸ್) 

(ಮೈಸೂರು, ೧೯೪೬), ಎಂಎಸ್ಸಿ, (ಮೈಸೂರು, ೧೯೪೮), ಡಿ ಫಿಲ್ . ( ಕಲ್ಕತ್ತ , 
೧೯೫೪), ಪ್ರಾಣಿಶಾಸ್ತ್ರದ ರೀಡರ್ , ಮಾನಸಗಂಗೋತ್ರಿ, ಮೈಸೂರು. ವಿಜ್ಞಾನ 
ಕರ್ಣಾಟಕದ ಸಂಪಾದಕರು ; ಈ ಮೊದಲು ಅಮೆರಿಕದ ಕ್ಯಾಲಿಫೋರ್ನಿಯ ಮತ್ತುಸ್ಟಾನ್ 
ಫರ್ಡ್ ವಿವಿ ಗಳಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿಯೂ ಮೈಸೂರು ವಿವಿದ 
ಪರೀಕ್ಷಾಧಿಕಾರಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ವಿವಿ, ಪ್ರಚಾರೋಪ 
ನ್ಯಾಸಮಾಲೆಯಲ್ಲಿ ಎರಡು ಕಿರುಹೊತ್ತಗೆಗಳು ಮತ್ತು ಪ್ರಬುದ್ಧ ಕರ್ಣಾಟಕದಲ್ಲಿ 

ಕೆಲವು ಲೇಖನಗಳು . 
೪೫, ಟಿ ಎನ್ ರಾಮಚಂದ್ರರಾವ್ ( ಜ. ೧೯೧೫ , ತುಮಕೂರು), ಬಿ ಎಸ್ಸಿ. ( ಆನಸ್೯) 

(ಮೈಸೂರು, ೧೯೩೯ ), ಎಂ .ಎಸ್ಸಿ, (ಮೈಸೂರು, ೧೯೪೦), ಎ . ಐ. ಐ . ಎಸ್‌ಸಿ, 
( ಇಂಡಿಯನ್ ಇನ್ಸ್ಟಿಟ್ಯೂಟ್", ೧೯೪೭), ಪಿಎಚ್ಡಿ . (ಮೈಸೂರು, ೧೯೫೬), 
ಅಧ್ಯಕ್ಷರು, ಸೂಕ್ಷ್ಮಜೀವಿ ವಿಜ್ಞಾನ ವಿಭಾಗ, ಕೇಂದ್ರ ಆಹಾರ ಸಂಶೋಧನಾಲಯ , 
ಮೈಸೂರು. ಈ ಮೊದಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟನಲ್ಲಿಯೂ 
ಪುಣೆಯ ರಾಷ್ಟ್ರೀಯ ರಾಸಾಯನಿಕ ಸಂಶೋಧನಾಲಯದಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ. 
ಪ್ರಕಟಣೆಗಳು : ಅನೇಕ ಸಂಶೋಧನಾ ಲೇಖನಗಳು , 


- ಬಿ, ಎ , ಸತ್ಯನಾರಾಯಣರಾವ್ ( ಜ. ೧೯೨೫, ಮೈಸೂರು) , ಬಿ ಎಸ್ಸಿ. (ಮೈಸೂರು, 
೧೯೪೬), ಡಿ. ಪಿಎಚ್ . ಎಸ್ಸಿ. (ಕೊಚಿನ್ ಸರ್ಕಾರ) , ವಿಜ್ಞಾನಿ, ಸೂಕ್ಷ್ಮಜೀವಿ ವಿಜ್ಞಾನ 
ವಿಭಾಗ , ಕೇಂದ್ರ ಆಹಾರ ಸಂಶೋಧನಾಲಯ , ಮೈಸೂರು, ಈ ಮೊದಲು ಶಾಲಾ 
ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ, 


ಈ ಸಂಪುಟದ ಲೇಖಕರು 


೧೫೭೧ 


೪೭, ಅನುಪಮಾ ನಿರಂಜನ ( ಜ, ೧೯೩೪, ತೀರ್ಥಹಳ್ಳಿ ) , ಎಂ ಬಿ ಬಿ ಎಸ್ , (ಮೈಸೂರು), 

ಖಾಸಗಿ ವೈದ್ಯರು, ಪ್ರಕಟಣೆಗಳು : ಎಂಟು ಕಾದಂಬರಿಗಳು , ಐದು ಕಥಾಸಂಕಲನ 
ಗಳು, ವೈದ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಮೂರು ಪುಸ್ತಕಗಳು ಮತ್ತು ಅನೇಕಲೇಖನಗಳು , 
ವಿಳಾಸ : ರಶ್ಮಿ , ೨೦ನೇ ಮೇನ್ ರಸ್ತೆ , ನಾಲ್ಕನೇ ಬ್ಲಾಕ್ - ಟ, ಜಯನಗರ, 

ಬೆಂಗಳೂರು-೧೧, 
೪೮, ಎ , ಸುಬ್ಬರಾವ್ ( ಜ . ೧೯೨೬ , ಬೆಂಗಳೂರು), ಬಿ. ಎಸ್ಸಿ. (ಮೈಸೂರು) , ಬಿ . ಎಸ್ಸಿ. 

( ಆನರ್ಸ್) (ಮೈಸೂರು), ಎಂ ಎಸ್ಸಿ, (ಮೈಸೂರು), ಪಿಎಚ್ . ಡಿ. ( ನೆಬ್ರಾಸ್ತ್ರ , 
ಜೀವರಸಾಯನವಿಜ್ಞಾನದ ಸಹಪ್ರಾಧ್ಯಾಪಕರು, ಕರ್ಣಾಟಕ ಮೆಡಿಕಲ್ ಕಾಲೇಜು, 
ಹುಬ್ಬಳ್ಳಿ, ಈ ಮೊದಲು ಮೈಸೂರು, ಬೆಂಗಳೂರು ಮತ್ತು ಬಳ್ಳಾರಿ ಮೆಡಿಕಲ್ 
ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ದೇಹಲೋಕದಲ್ಲಿ ಪುಟ್ಟ 
(ಮಕ್ಕಳಿಗಾಗಿ ಬರೆದ ವೈಜ್ಞಾನಿಕ ಪುಸ್ತಕ) ಮತ್ತು ಪ್ರಬುದ್ಧ ಕರ್ಣಾಟಕದಲ್ಲಿ 
ಲೇಖನಗಳು, 


೪೯ . ಜೆ . ವಿ. ಶಂಕರ್ ( ಜ ೧೯೩೦ , ಬೆಂಗಳೂರು), ಬಿ .ಎಸ್ಸಿ. ( ಮೈಸೂರು), ಎಂ . ಎಸ್ಸಿ , 

( ಬೊಂಬಾಯಿ ), ಪಿಎಚ್ . ಡಿ. ( ಬೊಂಬಾಯಿ ), ವಿಜ್ಞಾನಿ, ಕೇಂದ್ರ ಆಹಾರ ಸಂಶೋಧ 
ನಾಲಯ , ಮೈಸೂರು ಪ್ರಕಟಣೆ : ಕೆಲವು ಸಂಶೋಧನಾ ಲೇಖನಗಳು , ಎರಡು 

ಕಿರುಹೊತ್ತಗೆಗಳು, 
೫೦ . ಬಿ. ಎಸ್ . ನರಹರಿರಾವ್ ( ಜ. ೧೯೨೭, ಬೆಂಗಳೂರು), ಬಿ ಎಸ್ಸಿ, (ಮೈಸೂರು) , 

ವಿಜ್ಞಾನಿ, ಕೇಂದ್ರ ಆಹಾರ ಸಂಶೋಧನಾಲಯ , ಮೈಸೂರು ಪ್ರಕಟಣೆಗಳು : 
ಕನ್ನಡದಲ್ಲಿ ಸುಮಾರು ಮುನ್ನೂರು ಜನಪ್ರಿಯ ವಿಜ್ಞಾನ ಲೇಖನಗಳು , ಇಂಗ್ಲಿಷಿನಲ್ಲಿ 

ಕೆಲವು ಲೇಖನಗಳೂ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. 
೫೧. ಎಂ , ಸಿರ್ಸಿ ( ಜ ೧೯೧೨ , ಶಿವಮೊಗ್ಗ) , ಎಂ . ಬಿ . ಬಿ. ಎಸ್ . (ಮೈಸೂರು), ಸೂಕ್ಷ್ಮ ಜೀವಿ 

ವಿಜ್ಞಾನ ಮತ್ತು ಔಷಧ ವಿಜ್ಞಾನಗಳ ಸಹಪ್ರಾಧ್ಯಾಪಕರು, ಇಂಡಿಯನ್ ಇನ್ಸ್ಟಿಟ್ಯೂಟ್ 
ಆಫ್ ಸೈನ್ಸ್ , ಬೆಂಗಳೂರು, ಜರ್ನಲ್ ಆಫ್ ದಿ ಮೈಸೂರು ಮೆಡಿಕಲ್ ಅಸೋ 
ಸಿಯೇಷನ್ ಸಂಪಾದಕರು ; ಕನ್ನಡ ವಿಶ್ವಕೋಶ ಸಮಿತಿ ಸದಸ್ಯರು. ಈ ಮೊದಲು 
ಮೈಸೂರು ರಾಜ್ಯ ವೈದ್ಯ ಇಲಾಖೆಯಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ, ವಿಯನ 
ಮತ್ತು ಬಾಸ್ಥೆ ವಿವಿಗಳಲ್ಲಿ ವಿಶೇಷ ಶಿಕ್ಷಣ ಪಡೆದಿದ್ದಾರೆ. ಪ್ರಕಟಣೆಗಳು : ನೂರಕ್ಕೂ 
ಹೆಚ್ಚು ಸಂಶೋಧನಾ ಲೇಖನಗಳು , 


೫೨. ಜಿ. ಟಿ ನಾರಾಯಣರಾವ್ ( ಜ, ೧೯೨೬ , ಕೊಡಗು ), ಎಂ . ಎ. ( ಮದ್ರಾಸು) , ಗಣಿತ 

ಶಾಸ್ತ್ರದ ಅಧ್ಯಾಪಕರು, ಸರ್ಕಾರಿ ಕಾಲೇಜು, ಬೆಂಗಳೂರು, ಪ್ರಕಣೆಗಳು : ವನಸುಮ , 
ಕೊಡಗಿನ ಕಥೆಗಳು ( ಕಥಾ ಸಂಕಲನಗಳು), ಕುದುರೆ ಮುಖದೆಡೆಗೆ ( ಪ್ರವಾಸ ಚಿತ್ರ ) , 

ಕನ್ನಡದಲ್ಲಿ ಮೂರು ಗಣಿತಶಾಸ್ತ್ರದ ಪಠ್ಯ ಪುಸ್ತಕಗಳು ಮತ್ತು ಅನೇಕ ಲೇಖನಗಳು, 
೫೩ . ಕೆ, ಟ , ಶ್ಯಾಮಸುಂದರ್ ( ಜ, ೧೯೩೮, ಬೆಂಗಳೂರು), ಬಿ ,ಎಸ್ಸಿ, ( ಆನರ್ಸ್) 

( ಮೈಸೂರು, ೧೯೫೯) , ಎಂ . ಎಸ್ಸಿ, ( ಮೈಸೂರು, ೧೯೬೦) , ಪಿಎಚ್ . ಡಿ. ( ಬಾಸ್ಟನ್ , 
೧೯೬೭), ಚೀಫ್ ರಿಸರ್ಚ್ ಕೆಮಿಸ್ಟ್ , ಕೆನೊಫಾರ್ಮ ಲ್ಯಾಬೊರೆಟರೀಸ್ , ಶಿವರಿ , 


೧೫೭೨ 

ಪ್ರಬುದ್ಧ ಕರ್ಣಾಟಕ 
ಬೊಂಬಾಯಿ - ೧೫ , ಪ್ರಕಟಣೆಗಳು : ರಷ್ಯದ ಜಾನಪದ ಕಥೆಗಳು, ಪ್ರಬುದ್ಧ ಕರ್ಣಾಟಕ 

ದಲ್ಲಿ ಹಲವಾರು ವೈಜ್ಞಾನಿಕ ಲೇಖನಗಳು, 
೫೪, ಬಿ, ವಿ . ಸುಬ್ಬರಾಯಪ್ಪ ( ಜ. ೧೯೨೫ , ಬಿದರೆ , ತುಮಕೂರು ಜಿ.), ಎಂಎಸ್ಸಿ, 

(ಮೈಸೂರು), ಪಿಎಚ್ಡಿ , (ಮೈಸೂರು), ಸೂಪರ್ವೈಸರ್ , ನ್ಯಾಷನಲ್ ಕಮಿಷನ್ 
ಫಾರ್ ದಿ ಕಂಪೈಲೇಷನ್ ಆಫ್ ಹಿಸ್ಟರಿ ಆಫ್ ಸೈನ್ಸ್ ಇನ್ ಇಂಡಿಯ , ಬಹದೂರ್ ಷಾ 
ಸಫರ್ ಮಾಗ್೯, ನವದೆಹಲಿ - ೧ , ಈ ಮೊದಲು ಬೆಂಗಳೂರಿನ ವಿಜಯ ಕಾಲೇಜಿ 
ನಲ್ಲಿ ರಸಾಯನಶಾಸ್ತ್ರದ ಅಧ್ಯಾಪಕರಾಗಿಯೂ ಮೈಸೂರಿನ ಆಹಾರ ಸಂಶೋಧನಾಲಯ 
ದಲ್ಲಿ ವಿಜ್ಞಾನಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೆಲಕಾಲ ಆಹಾರ ವಿಜ್ಞಾನ ( ಕನ್ನಡ), 
ಸೈನ್ಸ್ ರಿಪೋರ್ಟರ್ ( ಇಂಗ್ಲಿಷ್ ) ಪತ್ರಿಕೆಗಳ ಸಂಪಾದಕರಾಗಿದ್ದರು. ಪ್ರಕಟಣೆಗಳು : 
ನೀರು, ವಿಖ್ಯಾತ ವಿಜ್ಞಾನಿಗಳು , ವಿಚಿತ್ರಲೋಕದಲ್ಲಿ ವಿದ್ಯಾಲಂಕಾರ ( ಅನುವಾದ), 
ಸಾಮಾನ್ಯ ವಿಜ್ಞಾನ ( ಪಠ್ಯ ಪುಸ್ತಕ, ಸಹಲೇಖಕರೊಡನೆ), ಮುಂತಾಗಿ ಎಂಟು ಪುಸ್ತಕ 

ಗಳು, ಅನೇಕ ಲೇಖನಗಳು. 
೫೫. ಸಿ. ಎನ್ . ಶ್ರೀನಿವಾಸ ಅಯ್ಯಂಗಾರ್ ( ಜ, ೧೯೦೧, ಕನ್ನಹಳ್ಳಿ , ಮೂಡಿಗೆರೆ ತಾ.), 

ಬಿ ಎಸ್ಸಿ, (ಮೈಸೂರು, ೧೯೨೦), ಎಂ . ಎಸ್ಸಿ. ( ಕಲ್ಕತ್ತಾ , ೧೯೨೨), ( ಡಿ. ಎಸ್‌ಸಿ, 
ಕಲ್ಕತ್ತಾ , ೧೯೩೨), ನಿವೃತ್ತ ಗಣಿತಶಾಸ್ತ್ರ ಪ್ರಾಧ್ಯಾಪಕ, ಮೈಸೂರು ಮತ್ತು ಕರ್ಣಾಟಕ 
ವಿವಿಗಳು , ಪ್ರಕಟಣೆಗಳು : ಗಣಿತಶಾಸ್ತ್ರದ ಚರಿತ್ರೆ , ವಿ. ವಿ. ಪ್ರಚಾರೋಪನ್ಯಾಸಮಾಲೆ 
ಯಲ್ಲಿ ಎರಡು ಕಿರುಹೊತ್ತಗೆಗಳು, ಇಂಗ್ಲಿಷಿನಲ್ಲಿ ಪ್ರಾಚೀನ ಭಾರತದ ಗಣಿತಶಾಸ್ತ್ರದ 
ಬಗ್ಗೆ ಒಂದು ಗ್ರಂಥ ಮತ್ತು ಒಂದು ಪಠ್ಯಪುಸ್ತಕ, ವಿಳಾಸ : ಹುಲಿಗಾದ್ರಸೇನಾ, ೧೭ನೇ 

ಕ್ರಾಸ್ , ಮಲ್ಲೇಶ್ವರಂ, ಬೆಂಗಳೂರು-೩. 
೫೬, ಎಚ್ , ಎನ್ , ಚಾಮಯ್ಯ ( ಜ . ೧೯೨೦ , ಹನುಮನಾಲ್ಕು ತಿರುಮಕೂಡ್ಲು ನರಸೀ 

ಪುರ ತಾ .) , ಬಿ ಎಸ್ಸಿ, (ಮೈಸೂರು, ೧೯೪೩), ಎಂ. ಎಸ್ಸಿ. ( ಆಲಹಾಬಾದ್ ೧೯೪೬), 
ಸಸ್ಯವಿಜ್ಞಾನದ ರೀಡರ್ , ಯುವರಾಜ ಕಾಲೇಜು, ಮೈಸೂರು, ಈ ಮೊದಲು ಮೈಸೂರು 
ವಿವಿದ ಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ಕನ್ನಡದಲ್ಲಿ 

ಸಸ್ಯಶಾಸ್ತ್ರದ ಒಂದು ಪಠ್ಯ ಪುಸ್ತಕ ಮತ್ತು ಕೆಲವು ಲೇಖನಗಳು, 
೫೭, ಎನ್ . ಎಸ್. ಸತ್ಯಮೂರ್ತಿ ( ಜ. ೧೯೩೬ , ಬೆಂಗಳೂರು), ಬಿ. ಎಸ್ಸಿ . (ಮೈಸೂರು, 

೧೯೫೪), ಬಿ. ಎಸ್ಸಿ. ( ಆನರ್ಸ್) (ಮೈಸೂರು, ೧೯೫೬), ಎಂಎಸ್ಸಿ, (ಮೈಸೂರು, 
೧೯೫೭), ಪಿಎಚ್ಡಿ ( ಬೊಂಬಾಯಿ , ೧೯೬೭) , ಸೈಂಟಿಫಿಕ್ ಆಫೀಸರ್‌ , ನ್ಯೂಕ್ಲಿಯರ್ 
ಫಿಸಿಕ್ಸ್ ವಿಭಾಗ, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ , ಟ್ರಾಂಬೆ, ಬೊಂಬಾಯಿ - ೮೫. 
ಈ ಮೊದಲು ಅಮೆರಿಕದ ಆರ್ಗಾನ್ ರಾಷ್ಟ್ರೀಯ ಸಂಶೋಧನಾಲಯದಲ್ಲಿ ಸಂಶೋಧಕ 
ರಾಗಿಯೂ ಫಿಲಿಪೀನ್ ಸರ್ಕಾರಕ್ಕೆ ವಿಶ್ವ ಸಂಸ್ಥೆಯ ಪರವಾಗಿ ಪರಮಾಣು ವಿಜ್ಞಾನದ ಬಗ್ಗೆ 
ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಕಟಣೆಗಳು : ಸುಮಾರು ಮೂವತ್ತಕ್ಕೂ 
ಹೆಚ್ಚು ಸಂಶೋಧನಾ ಲೇಖನಗಳು . 


wo 5036 - MUPM - 1250 + 25 copies - 2 - 4 - 69 


ತಿದ್ದುಪಡಿ 


ಪುಟ 


ಪಂಕ್ತಿ 


ತಪ್ಪು 


ತಪ್ಪು 


ఒప్పు 


Pu೩೯ 


ಅವ್ಯಶ್ರ 


799 3 Pl೯೬೯ 
1047 

4 ಅವ್ಯಕ್ತ 
1352 ಚಿತ್ರ 5 
( ಇಮಿಮಾನ್ - CH CH 

ರಚನೆ) 


- CH - CH 


2 


